ಶ್ರೀ ವರದರಾಜ ವಿರಚಿತ 
ಲಘುಸಿದ್ಧಾಂಡ ಶ್‌ಮುದಿಃ 


(ತುಳಸೀ-ಕನ್ನಡ ವ್ಯಾಖ್ಯಾನ ಸಹಿತ) 


ಸಣಪುಟ-1 
(ಪೂರ್ವಾರ್ಧದ ಸಂಜ್ಞಾಪ್ರಕರಣ, ಸಂಧಿಪ್ರಕರಣ, ಸುಬನ್ನಪಕರಣ, 
ಅವ್ಯಯ; ಉತ್ತರಾರ್ಧದ 14ನೇ ಪ್ರಕರಣ ಜುಹೋತ್ಯಾದಿ ವರೆಗೆ) 


ಪ್ರಧಾನ ಸಂಪಾದಕರು 
ಶ್ರೀ ಶ್ರೀ ಶ್ರೀ ಅದ್ದಯಾನಂದೇಂದ್ರ ಸರಸ್ಥತೀ ಸ್ವಾಮೀ ಎ 
ತ್ರ 

Ww 


ಕನ್ನಡಾನುವಾದ ಓನಿ 
ಡಾ| ಆರ್‌. ಸತ್ಯನಾರಾಯಣನ್‌, ಜೌ ಗ್ಗ 3 
M.A. Sanskrit, M.A. Philosophy, 0.೬... Vidya ಅವ ಪ್ರ 
ಲ (9) 
ಡಾ| ಶ್ರೀವತ್ಸಾಚಾರ್ಯ ವಿ. ಕೋದಂಡಿ, ಈ ಹಿ 


Vyakarana Vidwan, M.A., ಮಾ 3 
pp 
ಸಂಪಾದಕರು ಓತ 
ಡಾ| ಶ್ರೀಮತಿ ಸುಜಾತ, ಎಂ.ಎನ್‌. ಲು ಈ & 


M.A. Sanskrit, Ph.D., PG 0೧ Ky 


ಡಾ॥ ಶ್ರೀಮತಿ ಸುಧಾ ಎಚ್‌.ಎಸ್‌. 
M.Com, M.A. Sanskrit (Ph.D.) 


ಪ್ರಕಾಶಕರು 
ಸಚ್ಚಿದಾನಂದ ಅದ್ವೈತಾಶ್ರಮ ಟ್ರಸ್ಟ್‌ (ರಿ) 
ನಂ. 155, 6ನೇ ಅಡ್ಡರಸ್ತೆ, 19ನೇ ಮುಖ್ಯ ರಸ್ತೆ, 


ರಾಜಾಜಿನಗರ 1ನೇ "ಎನ್‌' ಬ್ಲಾಕ್‌, ಬೆಂಗಳೂರು-10. 
ಇ-ಮೇಲ್‌: advaitashrama@gmail.com 


SRI VARADARAJA’'S LAGHU SIDDANTHA 
KOUMUDI: (with Tulasi Kannada Translation). 
Editor-in-Chief: Sri Sri Sri Adwayanandendra 
Saraswathi Swami. Kannada Translation by: 
Dr. R. Satyanarayanan & Dr. Srivatsacharya 
V. Kodandi. Edited by: Dr. Smt. Sujatha M.N. 
and Smt. Sudha H.S. Published by: 
Sacchidananda Advaita Ashrama Trust (R), 
No. 155, 6th Cross, 1st ‘N’ Block, Rajaji Nagar, 
Bangalore-560 010. Ph.: 9036073505. 
Volume: 1 pp: xxiv+776=800 


1/8 Demy 80 gsm NS Maplitho. Case Binding 
First Impression: 2018 
© Publisher 


Price: ¥ 800/- 


Printed by: 
Achyuta Sankethi, 
Omkar Hi-Prints 
# 31, 4th Cross, Nethaji Road, 
T.R. Nagar, Bangalore-560028. 
(M) 9448086811/9480184985 


ಮೊದಲ ಮಾಡು 


ಪ್ರಿಯ ವಾಚಕ ವೃಂದವೇ, ತಮಗೆಲ್ಲರಿಗೂ 
ನಾರಾಯಣ ಸ್ಮರಣೆಗಳು. ಬಹುದಿನಗಳಿಂದ ನಾನು 
ಕನವರಿಸುತ್ತಿದ್ದ ನನ್ನ ಆಶೆಂಯು ಇಂದು 
ನನಸಾಗುತ್ತಿದೆ. 


ಸಂಪೂರ್ಣ ಸಿದ್ಧಾಂತ ಕೌಮುದಿಯು ಕನ್ನಡಕ್ಕೆ 
ಅನುವಾದವಾಗಿ' ಬೇಕು, ಅದು ತುಂಬ 
ಸರಳವಾಗಿ೦ರತರೂ, ಸುಲಲಿತವಾಗಿ೦ತಊಟೂ 
ಸರ್ವರಿಗೂ ಸುಗಮವಾಗಿಯೂ ಇರಬೇಕೆಂದು 
ನನ್ನ ಹೆಬ್ಬಯಕೆಯಾಗಿತ್ತು. ಅದಕ್ಕೆ ಸರಿಯಾದ, 
ತಕ್ಕ ಯೋಗ್ಯ ವಿದ್ವಾಂಸ ರನ್ನು ಅನ್ವೇಷಣೆ 
ಮಾಡುತ್ತಿದ್ದೆನು. ಈಗ” ಸುಮಾರು ನಾಲ್ಕೆ ದು 
ವರ್ಷಗಳ ಹಿಂದೆ ಒಂದು ವೇದಾಂತ ಸಪ್ತಾಹಕ್ಕಾಗಿ 
ನಾನು ಧಾರವಾಡಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಮತ್ತೂರಿನವವರೇ ಆದ ಸಾತ್ವಿಕ 
ದಂಪತಿಗಳಾದ ಶ್ರೀಮತಿ ಸುಜಾತಾ ಎಂ. ಎನ್‌. ಮುಕುಂದ ಎಲ್‌.ಕೆ ಅವರ ಮನೆಯಲ್ಲಿ 
ತಂಗಿದ್ದೆ. ಅಲ್ಲಿ ಅವರ ಮನೆಗೆ ಅದೇ ಊರಿನವರಾದ ವಿದ್ವಾನ್‌ ಶ್ರೀ 
ಸತ್ಯನಾರಾಯಣಾಚಾರ್‌ ಅವರ ಪರಿಚಯವಾಯಿತು. ಅವರು ಅತ್ಯಂತ ಸಾತ್ವಿಕರು 
ಸರಳರು, ವಿದ್ಯಾನಿಧಿಗಳು ಅವರ ಹತ್ತಿರ ಈ ವ್ಯಾಕರಣದ ಅನುವಾದದ ವಿಷಯವಾಗಿ 
ಅರಿಕೆ ಮಾಡಿಕೊಂಡೆನು. ಅಂದು ಅವರು ಬಹಳ ಸಂತೋಷದಿಂದ ಒಪ್ಪಿಕೊ೦ಡರು. 
ನನಗೂ ತುಂಬಾ ಸಂತೋಷವಾಯಿತು. 

ಆದರೆ 'ಶ್ರೇಯಾಂಸಿ ಬಹು ವಿಘ್ನಾನಿ' ಎಂಬ ಪ್ರಾಚಿನೋಕ್ತಿಯಿಂದ ಈ ಅನುವಾದದ 
ಕೆಲಸವು ಕೂರ್ಮಗತಿಯಲ್ಲಿ ನಡೆಯಿತು. ನಾನು ಈ ಅನುವಾದದ ಕೆಲಸ ಎಲ್ಲಿಗೆ 
ಬಂತು ಎಂದು ದೂರವಾಣಿ ಮಾಡಿದಾಗಲೆಲ್ಲ ಅವರಿಗೆ ತುಂಬಾ ಸಂಕೋಚವೂ 
ಮುಜುಗರವೂ ಆಗುತ್ತಿತ್ತು. ನಿಜವಾಗಲೂ ಆಚಾರ್‌ರವರು ತುಂಬಾ ನಿಯತ್ತಿನವರು. 
ಖಂಡಿತವಾಗಿಯೂ ಅವರು ನನ್ನ ವಿಷಯಕ್ಕೆ ಅನ್ಯಥಾ ಭಾವಿಸಬಾರದೆಂದು ಅವರಲ್ಲಿ 
ಕೇಳಿಕೊಳ್ಳುತ್ತೇನೆ. ಈ ಇಳಿವಯಸ್ಸಿನಲ್ಲಿಯೂ ಯಾವ ಹೆಚ್ಚಿನ ಸಹಾಯವಿಲ್ಲದೆ ಅವರು 
ಈ ಗ್ರಂಥವನ್ನು ಅನುವಾದ ಮಾಡಿಕೊಟ್ಟಿದ್ದಾರೆ. ಆದರೆ ನಮ್ಮ ಅಪೇಕ್ಷೆಯಂತೆ 
ಸಿದ್ಧಾಂತ ಕೌಮುದಿಯ ಅನುವಾದವಾಗಲಿಲ್ಲ. ಲಘುಸಿದ್ಧಾಂತ ಕೌಮುದೀಯ 

ಅನುವಾದವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸ ಸಂಸ್ಥೆಯ ವತಿಯಿಂದ ತುಂಬಾ 
ಆಭಾರಿಯಾಗಿರುತ್ತೇನೆ. ಅವರ ವ್ಯಕ್ತಿತ್ವವನ್ನು ಎಷ್ಟು *'ಂಡಾಡಿದರೂ ಕಡಿಮೆಯೇ. 


ಸದ್ಯಕ್ಕೆ ವಾಚಕರು ಈ ಲಘುಸಿದ್ಧಾ೦ತ ಹವಚದಿಯಂದನೆ ತೃಪ್ಪರಾಗಬೇಕೆಂದು 
ವಿನ೦ತಿಸಿಕೊಳ್ಳುತ್ತೇನೆ. 


V 


ಹಿಂದೆ ವಿದ್ವಾನ್‌ ಶ್ರೀ ವಿಷ್ಣುಮೂರ್ತಿಭಟ್ಟರವರು 1956ರಲ್ಲಿ ಲಘುಸಿದ್ಧಾಂತ 
ಕೌಮುದಿಯನು ಕನ್ನಡಕ್ಕೆ ಅನುವಾದ ಮಾಡಿದ್ದರು. ಅವರು ಸಿದ್ಧಾಂತ ಕೌಮುದಿಯನ್ನೂ 
ಸಹ ಅನುವಾದ ಮಾಡಲು ಪ್ರಾರಂಭಿಸಿ ಕಾರಕಾಂತದವರೆಗೆ ಮಾತ್ರ ಮಾಡಿದ್ದರು. 
ಆಮೇಲೆ ಅದೂ ನಿಂತೇ ಹೋಯಿತು. ಪೂರ್ಣವಾಗಲೇ ಇಲ್ಲ. ಇಂದು ಆ ಗ್ರಂಥಗಳೂ 
ಉಪಲಬ್ಧವಾಗುತ್ತಿಲ್ಲ. ಅದೂ ಸಹ ವಿದ್ವತ್ಪೂರ್ಣವಾದ ಅನುವಾದವೇ ಆಗಿತ್ತು. ಆದರೆ 
ಶ್ರೀಮಾನ್‌ ಸತ್ಯನಾರಾಯಣ ಆಚಾರ್‌ರವರ ವಿವರಣೆಯು ಇನ್ನೂ ವಿಸ್ತಾರವಾದುದ್ದೆಂದು 
ಹೇಳಬಹುದು. ಉದಾಹರಣೆ, ದೃಷ್ಟಾಂತಗಳನ್ನು ಜಾಸ್ತಿಯಾಗಿ ಕೊಟ್ಟಿದ್ದಾರೆ. 
ವಿವರಣೆಯೂ ಸಹ ತುಂಬಾ ಚೆನ್ನಾಗಿದೆ. ಅವಶ್ಯವಾಗಿ ಇದರ ಉಪಯೋಗವನ್ನು 
ಕನ್ನಡನಾಡಿನವರು ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. 


ಈ ಲಘುಸಿದ್ಧಾಂತ ಕೌಮುದಿಯು ಹಿಂದಿ, ತಮಿಳು, ತೆಲಗು, ಇಂಗ್ಲೀಷ್‌ ಮುಂತಾದ 
ಅನೇಕ ಭಾಷೆಗಳಲ್ಲಿ ಬಹಳ ಜನರು ಅನುವಾದಮಾಡಿದ್ದರೂ ಕನ್ನಡದಲ್ಲಿ ಮಾತ್ರ 
ತೀರ ವಿರಳವಾಗಿದೆ. ಈಗಿನ ಕಾಲದಲ್ಲಿ ಇದನ್ನು ಅಧ್ಯಯನ ಮಾಡುವವರೂ ಸಹ 
ತುಂಬಾ ಕಮ್ಮಿಯಾಗಿದ್ದಾರೆ. ಆದರೆ "ಮೀಮಾಂಸಾ ಪಾಣಿನೀಯಂ ಚ 
ಸರ್ವಶಾಸ್ತ್ರೋಪಕಾರಕಮ್‌' ಎ೦ಬ ಉಕ್ತಿಯನ್ನು ಮನಗಂಡರೆ ವೇದಾಂಗಗಳಲ್ಲೆಲ್ಲ 
ವ್ಯಾಕರಣವೆರಬುದು ಮೂರ್ಧನ್ಯಗ್ರಂಥವೆಂದು "ಕರೆಯಲ್ಪಡುತ್ತದೆ. ಈ ಶಾಸ್ತ್ರವನ್ನು 
ಕರಗತ ಮಾಡಿಕೊಳ್ಳುವವನಿಗೆ ನಮ್ಮ ಪ್ರಾಚೀನ ಸಮಸ್ತ. ಸಂಿಸ್ಮೃತವಾಜ್ಯಯರಿಲ್ಲೆಲ್ಲ. 
ಸುಲಭವಾದ ಪ್ರವೇಶವು ಸಾಧ್ಯವಾಗುತ್ತದೆ. ವೇದಗಳು, ಸ್ಮೃತಿಗಳು, ಪುರಾಣಗಳು, 
ಧರ್ಮಶಾಸ್ತಗಳು, ರಾಮಾಯಣ ಮಹಾಭಾರತಾದಿ ಗಂಥಗಳು, ಕಾವ್ಯನಾಟಕಾದಿಸಮಸ್ತ 
ಗ್ರಂಥಗಳೂ ಅರ್ಥವಾಗುತ್ತದೆ. ಆದ್ದರಿಂದ ಅವಶ್ಯವಾಗಿ ಪ್ರತಿಯೊಬ್ಬ ಮಾನವರು 
ಇದನ್ನು ಕಲಿಯಬೇಕು ಆದರೆ ವ್ಯಾಕರಣ ಅಧ್ಯಯನವು ಕ್ಲಿಷ್ಟಕರವಾದದ್ದು ಅದನ್ನು 
ಗುರುಗಳ ಸಮ್ಮುಖದಲ್ಲಿಯೇ ಕಲಿಯಬೇಕು. ಆದರೆ ಅಭ್ಯಾಸಿಗಳು ಹತ್ತಿರವಿರುವ 
ಯಾರನ್ನಾದರೂ ಗುರುಗಳನ್ನು ಹುಡುಕಿಕೊಂಡು 6 ತಿಂಗಳು ಅಥವಾ | ವರ್ಷಕಾಲ 
ಚೆನ್ನಾಗಿ ಅಭ್ಯಾಸವನ್ನು ಮಾಡಿದರೆ ಈ ಶಾಸ್ತ್ರವು ಕೈವಶವಾಗುವುದರಲ್ಲಿ ಆಶ್ಚರ್ಯವೇನಿಲ್ಲ. 
ಪ್ರಕೃತವಾದ ಈ ಲಘುಸಿದ್ಧಾಂತ ಕೌಮುದಿಯನ್ನೇ ಚೆನ್ನಾಗಿ ಕಲಿತರೆ ವ್ಯಾಕರಣದ 
ಬಹುಭಾಗವು ಜಿತವಾಗುವುದು. ಆದ್ದರಿ೦ದ ನಾವು ಸದ್ಯಕ್ಕೆ ಇದನ್ನೇ ಮಾಡಿಸುತ್ತಿದ್ದೇವೆ. 

ಕೆಲವರು ಕಾಣಾದಂ ಪಾಣಿನೀಯಂ ಚ ಸರ್ವಶಾಸ್ತ್ರೋಪಕಾರಕಮ್‌ ಎಂದು 
ಶ್ಲೋಕವನ್ನು ಹೇಳುತ್ತಾರೆ. ಆದರೆ ಕಾಣಾದಶಾಸ್ತ ಸವು ಉಪಕಾಶಕವೆಂಬುದು ಹಸಿಸುಳ್ಳು. 
ಅದು ಬುದ್ಧಿಗೆ ಮಾರಕವೇ ಹೊರತು ಪೂರಕೆದಲ್ಲವೆಂಬುದು ಬೇರೆ ವಿಷಯ. ಒಟ್ಟು 
ಈ ಸಂಪುಟದ ಪೂರ್ವಾರ್ಧದಲ್ಲಿ 11 ಪ್ರಕರಣಗಳು ಹಾಗೂ ಉತ್ತರಾರ್ಧದ 3 
ಪ್ರಕರಣ್ಯಗಳಿವೆ. 

ಸದ್ಯಕ್ಕೆ ಈ ಲಘುಸಿದ್ಧಾಂತ ಕೌಮುದಿಯಲ್ಲಿ ಒಟ್ಟು 60 ಪ್ರಕರಣಗಳಿವೆ. ಇವುಗಳಲ್ಲಿ 
ಮುಂದುಮುಂದಿನ ಪ್ರಕರಣಗಳಿಗೆ ಹಿಂದುಹಿಂದಿನ ಪ್ರಕರಣದ ಸಾಪೇಕ್ಷೆಯಿರುವುದರಿಂದ. 
ಇದರ ಕ್ರಮವು ಸರಿಯಾಗಿದೆ. ಸಂಜ್ಮಾಪ್ರಕರಣವು ಎಲ್ಲಾ “ಪ್ರಕರಣಗಳಿಗೂ 


vi 

ಬೇಕಾಗಿರುವುದರಿಂದ ಅದನ್ನು ಮೊದಲು ಹೇಳಿದೆ. ಅನಂತರ ಸಂಧಿಯ ನಂತರ 
ಸುಬಂತವು. ನಾಮಪದದ ಮೇಲೂ ತಿಜ್‌ ಪ್ರತ್ಯಯಗಳನ್ನು ಹೇಳಿರುವುದರಿಂದ 
ತಿಜನ್ನಕ್ಕಿಂತ ಮೊದಲು ಸುಬನ್ನವು ಬಂದಿರುತ್ತದೆ. ಧಾತುಗಳ ಮೇಲೆ ಕೃತ್‌ ಪ್ರತ್ಯಯವನ್ನು 
ವಿಧಾನ ಮಾಡಿರುವುದರಿಂದ ತಿಜನ್ತವಾದ ಮೇಲೆ ಕೃದನ್ನ ಪ್ರಕರಣದ ವಿವರಣೆಯಿದೆ. 
ನಾಮ ಪದದ ಮೇಲೆ ತದ್ಧಿತ ಪ್ರತ್ಯಯಗಳನ್ನು ವಿಧಾನಮಾಡುವುದರಿಂದ ತದ್ಧಿತ 
ಪ್ರಕರಣವನ್ನು ಅನಂತರ ತೆಗೆದುಕೊಂಡಿದೆ. ಸ್ತೀಪ್ರತ್ಯಯಗಳನ್ನು ಸಮಾಸವಾದ ಮೇಲೆ 
ಹೇಳುವುದರಿಂದ ಸಮಾಸವಾದ ನಂತರ ಸ್ತೀ ಪ್ರತ್ಯಯಗಳ ವಿಚಾರ ಬಂದಿರುತ್ತದೆ. 
ಹೀಗೆ ಕ್ರಮವಿದ್ದರೂ ಇದರ ಆಳವಾದ ಅಧ್ಯಯೆನಕ್ಕೆ ಸಿದ್ಧಾ! ಸರ ೦ತ ಕೌಮುದಿಯ ವ್ಯಾಸಂಗವು 
ಬೇಕೇಬೇಕಾದರೂ ಸಾಮಾನ್ಯ ಸಂಸ್ಕೃತಾಧ್ಯ Hi: ಲಘುಸಿದ್ಧಾಂತ ಕೌಮುದಿಯೇ 
ಸಾಕಾಗುತ್ತದೆ. ಆದ್ದರಿಂದಲೇ ಸ ಸದ್ರ ದ್ಯಕ್ಕೆ ನಾವು ಈ ಒಂದು ಗಂಥವು ಮುದ್ರಿತವಾಗಲಿ. 
ಮುಂದೆ ಸಿದ್ಧಾಂತ ಕೌಮುದಿಯ ಅನುವಾದ ಕಾರ್ಯವನ್ನು ಮುಂದೆ 
ನೋಡೋಣವೆಂದು ತೀರ್ಮಾನಕ್ಕೆ ಬಂದಿರುವೆವು. 


ಏನೇ ಆಗಲಿ, ಶ್ರೀ ಸತ್ಯನಾರಾಯಣಾಚಾರ್‌ರವರು, ಅವರಿಗೆ ಸಹಕರಿಸಿದ 
ಪ್ರೊ) ಶ್ರೀವತ್ಸಾಚಾರ್ಯ ವಿ. ಕೋದಂಡಿ ಹಾಗೂ ಸಹಾಯಕ ಮಂಡಳಿಯ ಸದಸ್ಯರು 
ಬಹಳ ಶ್ರಮವಹಿಸಿ ಈ ಗ್ರಂಥವನ್ನು ಅನುವಾದ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬಾ 
ಧನ್ಯವಾದಗಳು. 

“ಲಘು ಸಿದ್ಧಾಂತ ಕೌಮುದೀ'ಯ ಪ್ರಕಾಶನದಲ್ಲಿ ಸರ್ವತೋಮುಖವಾಗಿ ನೆರವು 
ನೀಡಿ, ಅತ್ಯಲ್ಪ ಅವಧಿಯಲ್ಲಿ ಅಂದವಾಗಿ ಮುದ್ರಿಸಿದ "ಓಂಕಾರ್‌ ಹೈಪ್ರಿಂಟ್ಸ್‌'ನ 
ಶ್ರೀ ಅಚ್ಯುತ 'ಸಂಕೇತಿ' ಅವರಿಗೆ ನಾವು ಆಭಾರಿಗಳಾಗಿದ್ದೇವೆ. 

ಪರಮಾತ್ಮನು ಎಲ್ಲರಿಗೂ ಇತೋಪ್ಯತಿಶಯವಾಗಿ ಆಯುರಾರೋಗ್ಯೈಶ್ವರ್ಯಾದಿ 
ಸಕಲಸನ್ಮಂಗಳವನ್ನು ಉ೦ಟುಮಾಡಲೆಂದು ನಾವು ಹೃತ್ಪೂರ್ವಕವಾಗಿ ಪ್ರಾರ್ಥನೆಯನ್ನು 


ಮಾಡುತ್ತೇವೆ. ಅನಂತಾನಂತ ನಾರಾಯಣ ಸ್ಮರಣೆಗಳು ಎಲ್ಲರ ಮೇಲೆ ಯಾವಾಗಲೂ 
ಇರುತ್ತದೆ. 


ಇಂತೀ, 
ಶ್ರೀ ಶ್ರೀ ಶ್ರೀ ಅದ್ವಯಾನಂದೇಂದ್ರ ಸರಸ್ವತೀಸ್ವಾಮೀ 
ಪ್ರಧಾನ ಸಂಪಾದಕರು ಹಾಗೂ ಪ್ರಕಾಶಕರು 


ಪಹಾಯಕ ಮಂಡಲ 


ಶ್ರೀ ಪ್ರಹ್ನಾದಾಚಾರ್ಯ. ಅ. ಕುಖೇರ್‌ 

ಇವರು 1940ನೇ ಇಸ್ವಿಯಲ್ಲಿ ಹುಬ್ಬಳ್ಳಿಯಲ್ಲಿ 
ಜನಿಸಿದರು. ನಂತರ ಸ್ವಗ್ರಾಮವಾದ ಶಿರಹಟ್ಟಿಯಲ್ಲಿ 
ವಿದ್ಯಾಭ್ಯಾಸವನ್ನು ಮುಗಿಸಿ, ಕೃಷಿ ಇಲಾಖೆಯಲ್ಲಿ 1962 
ರಿಂದ 1996ರ ವರೆಗೆ ಸಹಾಯಕ ಕೃಷಿ ಅಧಿಕಾರಿಗಳಾಗಿ 
ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರು ಉದ್ಯೋಗದಿಂದ 
ನಿವೃತ್ತರಾದಮೇಲೆ, ಧಾರವಾಡದಲ್ಲಿ ನೆಲೆಸಿ ಪಂ॥ 
ಭೀಮಸೇನಾಚಾರ್ಯ ಕಲ್ಲಾಪುರ್‌ ಇವರಲ್ಲಿ ಶಾಸ್ತ್ರಾಧ್ಯಯನ 
ಮಾಡಿ, ವಿದ್ಯಾವಾಚಸ್ಪತಿ ಡಾ| ಆರ್‌. ಸತ್ಯನಾರಾಯಣನ್‌ 
ಇವರಲ್ಲಿ ವ್ಯಾಕರಣ ಶಾಸ್ತ್ರದ ಅಧ್ಯಯನವನ್ನು ಮಾಡಿರುತ್ತಾರೆ. ನಂತರ ಪಂಡಿತಕೇಸರಿ 
ತರ್ಕತೀರ್ಥ ಡಾ! ರಂಗಥೆಥಾಚಾರ್ಯ ಮುಂಡರಗಿ ಇವರಲ್ಲಿ ತರ್ಕಶಾಸ್ತ್ರದ ಅಧ್ಯಯನ 
ಮಾಡುತ್ತಿದ್ದಾರೆ. 78ರ ವಯಸ್ಸಿನಲ್ಲೂ ಯುವಕರಂತೆ ಉತ್ಸಾಹಔೆಂದ “ಲಘು 
ಕೌಮುದೀ'ಯ ಅನುವಾದ ಮಾಡಿದ್ದನ್ನು  ಹಸ್ತಲಿಖಿತ ಪ್ರತಿಗಳನ್ನು ತಯಾರಿಸಿ ನಂತರ 
ಮುದ್ರಣದೋಷಗಳನ್ನು ತಿದ್ದಿ ಈ ಗಂಥಕ್ಕೆ ಒಂದು ರೂಪವನ್ನು ತಂದುಕೊಟ್ಟಿದ್ದಾರೆ. 
ಸಂಶಯ ಬಂದ ಸ್ಥಳದಲ್ಲಿ ಮೂಲಗ್ರಂಥಗಳನ್ನು ಅವಲೋಕಿಸಿ ತಿದ್ದುಪಡಿಯನ್ನು 
ಮಾಡಿದ್ದಾರೆ ಎಂಬುದು ಶ್ಲಾಘನೀಯ ವಿಷಯವಾಗಿದೆ. ಇವರಿಗೆ ಪರಮಾತ್ಮನು 
ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. 


ಕ್ರೀ ಗೋವರ್ಧನಾಚಾರ್ಯ. ವಿ. ವಡವಿ 

ಇವರು ಹಾವೇರಿ ಜಿಲ್ಲೆಯ ಕರಜಗಿ ಗ್ರಾಮದಲ್ಲಿ 
1947ನೇ ಇಸ ಸವಿಯಲ್ಲಿ' ಜನಿಸಿದರು. ನಂತರ 
ವಿದ್ಯಾಭ್ಯಾಸವನ್ನು ಮುಗಿಸಿ ಕರ್ನಾಟಕ ವಿದ್ಯುತ್‌ ನಿಗಮ 
ನಿಯಮಿತ ಸಂಸ್ಥೆಯಲ್ಲಿ 1971 ರಿಂದ 2003 ರ ವರೆಗೆ 
ಮೆರಿಟ್‌ ಗ್ರೇಡ್‌ ಡ್ರಾಫ್‌ಮನ್‌ ಆಗಿ ಸೇವೆಯನ್ನು 
ಸಲ್ಲಿಸಿರುತ್ತಾರೆ. ಪ್ರಕೃತ ಪಂ. ಸುರೇಶಾಚಾರ್ಯ" 
ರಾಯಚೂರ್‌ ಇವರಲ್ಲಿ ಶಾಸ್ತ್ರಾಧ್ಯಯನ ಮಾಡುತ್ತಿದ್ದು 
ಮತ್ತು ವಿದ್ಯಾ ವಾಚಸತಿ ಡಾ| ಜ್‌. ಸತ್ಯನಾರಾಯಣನ್‌ 
ಇವರಲ್ಲಿ ವ್ಯಾಕರಣಶಾಸ್ತ್ರದ ಅಧ್ಯಯನವನ್ನು ಮಾಡುತ್ತಿದ್ದಾರೆ. ಗಣಕ ಯಂತ್ರದಲ್ಲಿ 
"ಲಘುಸಿದ್ಧಾನ್ತ ಕೌಮುಶೇ 'ಯನ್ನು ಕನ್ನಡದ ಕನ್ನಡಿಯಲ್ಲಿ ತರಲು ಕಳೆದ ಆರು 
ವಷ ರ್ಷಗಳಿಂದ 5 ಶ್ರಮಿಸಿದ್ದಾರೆ. ies ಮಳೆ ಗಾಳಿಗಳನ್ನು ಲೆಕ್ಕಿಸದೇ ಪ್ರತಿದಿನ ಸತತವಾಗಿ 
ಬಂದು ಇವರು ಸಹಕರಿಸಿದ್ದರಿ೦ದಲೇ ಈ ಗ್ರಂಥವು "ಹೊರಗೆ ಬರುತ್ತಿದೆ. ಈ 69ರ 


Viii 
ವಯಸ್ಸಿನಲ್ಲೂ ಉತ್ಸಾಹದಿಂದ ಮಾಡಿರುವ ಇವರ ಸೇವೆ ಪ್ರಶಂಸನೀಯ. ಇವರಿಗೆ 


ನಮ್ಮ "ಹೃತ್ಪೂರ್ವಕ “ಧನ್ಯವಾದಗಳು. ಇವರಿಗೆ ಪರಮಾತ್ಮನು ಆಯುರಾರೋಗ್ಯ 
ಐಶ್ವರ್ಯಾದಿಗಳನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. 


ಡಾ।। ಶ್ರೀಮತಿ ಸುಹಾತಾ ಎಂ.ಎನ್‌. 
(ಎ೦.ಎ. ಸಂಸ್ಥೃತ, ಮಿಎಜ್‌.ಡಿ) 

ಇವರು ಕರ್ನಾಟಕ ಕಲಾ ವಿದ್ಯಾಲಯದ ಸಂಸ್ಕೃತ 
ವಿಭಾಗದಲ್ಲಿ ಪ್ರಾಧ್ಯಾ ್ಯಪಕರಾಗಿದ್ದು ಹಲವು ಗಂರ್ಥಗಳನ್ನು 
ರಚಿಸಿ ಅನುವಾದ ಮಾಡಿದ್ದಾರೆ. ಇವರು ನಮ್ಮ ಈ 
ಗ್ರಂಥದ ಸಂಪಾದಕರಾಗಿದ್ದು ಗಂಥಕ್ಕೆ ಸರ್ವತೋಮುಖ 
ಶೋಭೆಯನ್ನು ತಂದುಕೊಡುವುದಕ್ಕೆ ಪರಿಶ್ರಮವನ್ನು 
ವಹಿಸಿದ್ದಾರೆ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. 


ಡಾ ಶ್ರೀಮತಿ ಸುಧಾ ಎಚ್‌.ಎಸ್‌. 
(ಎ೦.ಕಾ೦., ಎ೦.ಎ., ಪಿಎಚ್‌.ಡಿ) 

ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಸಂಸ್ಕೃತ 
ವಿಭಾಗದಲ್ಲಿ ಪಿಎಚ್‌.ಡಿ ವ್ಯಾಸಂಗ ಮಾಡಿದ್ದು, ನಮ್ಮ 
ಗ್ರಂಥದ ಅನುವಾದವನ್ನು ಮುದ್ರಿಸುವುದಕ್ಕೆ 
ಸಂಪಾದಕರಾಗಿದ್ದು ಸಹಾಯ ಮಾಡಿ ಗ್ರಂಥಕ್ಕೆ ಶೋಭೆ 
ತಂದು ಕೊಟ್ಟಿದ್ದಾರೆ. ಇವರಿಗೆ ಹೃತ್ಪೂರ್ವಕ 
ಧನ್ಯವಾದಗಳು. 


ಶ್ರೀ ರಾಹೇಶ. ಜ. ಉಪಕಾರಿ 
(ಜ.ಕಾ೦, ಎಲ್‌ ಎಲ್‌.ಜ) 
ಇವರು ಕಳೆದ ಎರಡು ವರ್ಷಗಳಿಂದ ಪ್ರಕೃತ ಗ್ರಂಥದ 
ಡಿ.ಟಿ.ಪಿ ಕೆಲಸವನ್ನು ಅಂದವಾಗಿ ಮಾಡಿಕೊಡುವದರಲ್ಲಿ 
ಸಹಕರಿಸಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. 
ಪ್ರತ್ಯಕ್ಷವಾಗಿಯೂ ಅಪ್ರತ್ಯಕ್ಷವಾಗಿಯೂ ಸಹಕರಿಸಿರುವ 


ನನ್ನ ಶಿಷ್ಯ ವರ್ಗದವರಿಗೂ, ಮಿತ್ರವರ್ಗದವರಿಗೂ 
ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. 


ಸಮರ್ಪಣೆ 


ಕೌಕೂರು ತುಳಸೀಬಾಯೀ 


ರಕ್ಷಕೀ ಪಿತೃಸೋದರೀ। 
ಅನುವಾದಜಪುಣ್ಯೇನ ಯಾತು 
ಪುಣ್ಯಾಮ್‌ ಗತಿಮ್‌ ಸ್ಥಿರಾಮ್‌। 


10. 


ಷುಸ್ತಕ ಮುದ್ರಣಕ್ವೆ ಧನಸಹಾಯ 
ನೀಡಿದ ದಾನಿಗಳು 


ಶ್ರೀಮಾನ್‌ ಸತ್ಯವಿನಾಯಕ ಭಟ್‌ 
ಶ್ರೀಮಾನ್‌ ಆನಂದರಾಮ್‌ 

ಶ್ರೀಮಾನ್‌ ಶಿವಮೂರ್ತಿ 

ಶ್ರೀಮಾನ್‌ ಬಿ.ಎಸ್‌. ಶ್ರೀನಿವಾಸ 

ಶ್ರೀಮಾನ್‌ ಶ್ರೀಧರ 

ಶ್ರೀಮತಿ ವನಜಾಕ್ಷಿ 

ಶ್ರೀಮಾನ್‌ ಶ್ರೀನಿವಾಸ ಸಹೋದರರ ಸಂಘ 
ಶ್ರೀಮಾನ್‌ ಅನಂತೇಶ 

ಶ್ರೀಮಾನ್‌ ಶ್ರೀರಾಮ್‌ಪ್ರಸಾದ್‌ 


ಶ್ರೀಮಾನ್‌ ಆನಂದ್‌ 


10,000/- 
10,000/- 
10,000/- 
5,000/- 
5,000/- 
5,010/- 
5,000/- 
5,000/- 
4,000/- 


4,000/- 


ಮುನ್ನುಡಿ 
“ವಾಚಾಮೇವ ಪ್ರಸಾದೇನ ಲೋಕಯಾತ್ರಾ ಪ್ರವರ್ತತೇ” ಎಂಬ ದಂಡಿಯ 
ನುಡಿಯಂತೆ ಭಾಷೆಯು ಮಾನವನ ಇಂಗಿತವನ್ನು ಪ್ರಕಟಗೊಳಿಸುವ ಅತ್ಯಮೂಲ್ಯವಾದ 
ಸಾಧನವೆಂಬುದನ್ನು ಮರೆಯುವಂತಿಲ್ಲ. ಆದರೆ ಆದಿಮಾನವನಿಗೆ ಭಾಷೆಯ 
ಕಲ್ಪನೆಯಿಲ್ಲದ ಸಂದರ್ಭದಲ್ಲೂ ತನ್ನ ದಿನನಿತ್ಯದ ವ್ಯವಹಾರವನ್ನು ತನಗೆ 
ಅನೂಕೂಲವಾಗುವ ರೀತಿಯಲ್ಲಿ ಶಾರೀರಿಕ ಹಾವಭಾವಗಳ ಮೂಲಕ 
ಮುಂದುವರೆಸಿದ್ದರಿಂದ ಜಗತ್ತಿನಾದ್ಯಂತ ಮನುಷ್ಯರು ಉಪಯೊಗಿಸುತ್ತಿರುವ "ಭಾಷೆ'ಯ 
ರೀತಿ, ನೀತಿದ್ದನಿ, ಯತಿ, ಪ್ರಾಸ, ಲಯ ಮುಂತಾದವು ವಿಭಿನ್ನವಾಗಿ ಬೆಳೆದು 
ಬಂದಿವೆ. ಇಂದಿಗೂ ಸಹ ಕೆಲ ಭಾಷೆಗಳಿಗೆ ಲಿಪಿಯನ್ನು ಸಂಶೋಧನೆ ಮಾಡಬೇಕಿದೆ. 
“ವಾಚಾ ವಿರೂಪ ನಿತ್ಯಯಾ' ಎಂಬ ಕೃತಿಯ ವಾಕ್ಕದಂತೆ ಬದಲಾವಣೆ, ಬೆಳವಣಿಗೆ, 
ಭಾಷೆಯ ಗುಣಧರ್ಮವಾಗಿದೆ. ಭಾಷೆಯ ಮೂಲವನ್ನು ಹುಡುಕುತ್ತಾ ಮುನ್ನಡೆದರೆ 
ಸಂಸ್ಕತ ಭಾಷೆಯು ಪ್ರಾಚೀನವೆಂಬುದರಲ್ಲಿ ಸಂದೇಹವಿಲ್ಲ. ಪತಂಜಲಿ ಮಹರ್ಷಿಗಳು 
ತಿಳಿಸುವಂತೆ ಶಬ್ದಗಳು ನಾಲ್ಕು ಭಾಗಗಳಲ್ಲಿ ವಿಂಗಡಿತಗೊಂಡಿದ್ದು, "ಕ್ರಿಯೆ'ಯೇ 
ಶಬ್ಬೋತ್ಪತ್ತಿಗೆ ಕಾರಣವೆಂದಿದ್ದಾರೆ. ಪ್ರಕೃತಿ ಪ್ರತ್ಯಯ ಹಾಗೂ ಗಣವಿಕರಣಗಳಿಂದ 
ಶಬ್ದೋತ್ಪತ್ತಿ ಸಂಸ್ಕೃತ ಭಾಷೆಯಲ್ಲಿ ಜನಿಸಿ, ಸಂದೇಹಕ್ಕೇಡೆಯಿಲ್ಲದಂತೆ ಅರ್ಥವನ್ನು 
ಕೊಡುತ್ತದೆ.ಇದು ಸಂಸ್ಕೃತ ಭಾಷೆಯ ವಿಶಿಷ್ಟವಾದ ಕೊಡುಗೆ ಕಾಳಿದಾಸನು ಹೇಳುವಂತೆ 
“ವಾಗರ್ಥಾವಿವ ಸಂಪ್ಕಕೌ ವಾಗರ್ಥಪ್ರತಿಪತ್ತಯೇ । ಜಗತಃಪಿತರೌ ವಂದೇ ಪಾರ್ವತೀ 
ಪರಮೇಶ್ವರೌ” ಎಂದು ಶಬ್ದ ಮತ್ತು ಅರ್ಥಗಳು ಅತ್ಯಂತ ಸಮರ್ಥವಿಧಿಯಿಂದ 
ಕೂಡಿರಬೇಕೆಂದು ನುಡಿಯುತ್ತಾನೆ. ಭಾಷಾ ಸಾಹಿತ್ಯಸಮೂಹವನ್ನೇ “ಾವ್ಯ'ವೆಂದು 
ನುಡಿದು ಅದರ ಪ್ರಯೋಜನವನ್ನು ಹೇಳುವರು. “ಕಾವ್ಯಂ ಯಶಸೇ ಅರ್ಥಕೃತೇ, 
ವ್ಯವಹಾರವಿದೇ, ಶಿವೇತರಕ್ಷತಯೇ ಕಾ೦ಂತಾ-ಸಮ್ಮಿತತಯಾ ಉಪದೇಶಯುಜೇ” 
೫೬ ಯಶಸ್ಸು ಸಂಪತ್ತು. ವ್ಯವಹಾರ, ಜ್ಞಾನ ಹಾಗೂ ಮನಸಿನ ಶಾಂತ ಸ್ವಭಾವಕ್ಕೆ 
ಕಲ್ಮಷವಲ್ಲದ ಸುಲಲಿತ, ಅರ್ಥಬದ್ದ ಕಾವ್ಯವು ವ್ಯಾಕರಣದಿಂದಲೇ ಸಾಧ್ಯ. ಮನ್ನಣೆ 
ಪಡೆದ ಭಾಷಯೇ ಎಲ್ಲ ವಿದ್ವಾಂಸರು ಸಮ್ಮಿತಿಸುವರೆಂಬುದು ನಿರ್ವಿವಾದ. 
ನಾವಿಂದು ವರ್ತಮಾನಕಾಲದಲ್ಲಿ ಬದುಕುತ್ತಿದ್ದೆವೆ ಎಂಬುದು ನಿಶ್ಚಿತವಾದರೂ, 
ಭೂತಕಾಲದ ಆಧಾರಪಡೆದು, ಭವಿಷತ್‌ಕಾಲಕ್ಕೆ ಕೊಡುಗೆ ಕೊಡಬೇಕಿದೆ. 
ಬಾಳುವೆಯೆಂಬುದು ಕೇವಲ ಉಣ್ಣುವ, ತಿನ್ನುವ ಮತ್ತು ಮಲಗುವ ಕ್ರಿಯೆಯಾಗಿರದೆ, 
ಈ ಮೂರನ್ನು ಮೀರಿದ ಪ್ರಕ್ರಿಯೆಯೇ ಆಗಿದೆ. ಇದು ಆ ಸಮಾಜದ ಹಾಗೂ 
ರಾಷ್ಟದ ನೈತಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿ-ಯುಕ್ತಿಗಳನ್ನು ಅವಲಂಬಿಸಿರುತ್ತದೆ. ಈ 
ಮಾರ್ಗದಲ್ಲಿ ಡಾ| ಆರ್‌. ಸತ್ಯನಾರಾಯಣನ್‌ "ಅವರ "ನ್ನಡ ಅನುವಾದ ಸಹಿತ 
ಲಘುಸಿದ್ದಾಂತ ಕೌಮುದೀ' ಗ್ರಂಥವು ಶಕ್ತಿ-ಯುಕ್ತಿಗಳಿಂದ ಾಕಬಂದು ಸಂಸ್ತತ 
ಭಾಷೆ ಪ್ರೇಮಿಗಳಿಗೆ ಸಾರಸ್ಪತ ಲೋಕಕ್ಕೆ ಅಮೂಲ್ಯವಾದ ಕೊಡುಗೆಯಾಗುವುದೆಂದು 
ಅದನ್ನು ಅವಲೋಕಿಸಿದ ನನಗೆ ಮನವರಿಕೆಯಾಗಿದೆ. 


xi 

ಲೇಖಕರು ಮದ್ರಾಸಿನವರಾದರೂ ಇಂಗ್ಲೀಷ್‌, ತಮಿಳು, ಮರಾಠಿ, ತೆಲಗು, ಕನ್ನಡ, 
ಹಿಂದಿ ಹಾಗೂ ಸಂಸ್ಕೃತವನ್ನು ಸಂಪೂರ್ಣವಾಗಿ ತಿಳಿದವರಾಗಿದ್ದಾರೆ. ಈಗಾಗಲೇ 
ನೀಲಕಂಠ ವಿಜಯ ಚಂಪೂ ಕನ್ನಡ ಅನುವಾದವನ್ನು 1987ರಲ್ಲಿ ರಚಿಸಿ ವಿದ್ವಾಂಸರಿಗೆಲ್ಲ 
ಚಿರಪರಿಚಿತರಾಗಿದ್ದಾರೆ. 2014 ರಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ 
ಡಿ.ಲಿಟ್‌ ಪದವಿಯನ್ನು ಪಡೆದಿರುವರು. 78ನೇ ವರ್ಷದಲ್ಲಿ ಕರ್ನಾಟಕ 
ವಿಶ್ವವಿದ್ಯಾಲಯದಿಂದ ಫಿಲಾಸಫಿ ಎಂ.ಎ. ಪದವಿಯನ್ನು ಪಡೆದಿರುವರು ಎಂದು 
ತಿಳಿದು ಆನಂದವಾಗುತ್ತದೆ. 200ಕ್ಕೂ ಅಧಿಕ ಸನ್ಮಾನ ಪಡೆದ ಸನ್ಮಾನ್ಯರು ನಿಗರ್ವಿ. 
ಸಂಪನ್ನರಾಗಿದ್ದು ಸಂಸ್ಕೃತ ನಾಟಕಗಳನ್ನು ಪ್ರದರ್ಶಿಸಿದ್ದಾರೆ. ಸಂದರ್ಭಕ್ಕೆ ತಕ್ಕಂತೆ 
ಕಾವ್ಯರಚನಾ ಸಾಮರ್ಥ್ಯ ಪಡೆದ ಇವರು ಎರಡು ದಶಕಗಳನ್ನು ಮೀರಿ ಸಂಸ್ಕೃತ 

ಪ್ರಾಧಪ ಪಕರಾಗಿ ಸೇವೆ ಸ ಸಲ್ಲಿಸಿದ್ದಾರೆ. ಸರಕಾರದ ಪ್ರಥಮ ದರ್ಜೆ ಮಹಾವಿದ್ಯಾಲಯದ 
ಪ್ರಾಂಶುಪಾಲರಾಗಿ 1994ರಲ್ಲಿ ಸೇವಾ ನಿವೃತ್ತಿ ಪಡೆದರೂ ಎಡಬಿಡದ ಪಾಠ 
ಪ್ರವಚನಗಳಲ್ಲಿ ಇಂದಿಗೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇಂತಹ 
ಹಿರಿಯರೂ, ಪೂಜ್ಯರೂ ಆದ ಡಾ| ಆರ್‌ . ಸತ್ಯನಾರಾಯಣನ್‌ರವರ “ಕನ್ನಡ 
ಅನುವಾದ ಸಹಿತ ಲಘುಸಿದ್ಧಾಂತ ಕೌಮುದೀ' ಪುಸ್ತಕಕ್ಕೆ ಮುನ್ನುಡಿ ಬರೆಯುವುದೊಂದು 
ಪವಿತ್ರ ಕಾಯಕವೆಂದೇ ಭಾವಿಸುವೆ. 

ಪುಸ್ತಕವು ಎರಡು ಭಾಗದಲ್ಲಿದ್ದು, ಪೂರ್ವಾರ್ಧದಲ್ಲಿ ಸಂಜ್ಞಾ ಪ್ರಕರಣದಿಂದ 
ಆರಂಭಿಸಿ ಅವ್ಯಯಪ್ರಕರಣ ದವರೆಗೆ ಹನ್ನೊಂದು ವಿಷಯಗಳ ಮೇಲೆ ಸಂಸ್ಕೃತ 
ಸೂತ್ರಗಳೊಂದಿಗೆ ಅನುವಾದ ಮಾಡುತ್ತಾ ವಿವರಣೆಯನ್ನು ನೀಡಿದ್ದಾರೆ. ಉತ್ತರಾರ್ಧದಲ್ಲಿ 
ತಿಜನ್ನ ಪ್ರಕರಣದಲ್ಲಿ ನಲವತ್ತೊಂಭತ್ತು. ಉಪವಿಭಾಗದಿ೦ದ ಸ್ತೀಪ್ರತ್ಯಯಾಂತದವರೆಗೆ 
ಕೊನೆಗೊಳ್ಳುತ್ತದೆ ಇಂತಹ ವಿದ್ವತ್‌ `ಫೂರ್ಣವಾದ ಗ್ರಂಥವೆನ್ನು 'ಸಾರಸ್ಪತಲೋಕಕ್ಕೆ 
ನೀಡಿದ ಶ್ರೀ ಡಾ| ಆರ್‌. ಸತ್ಯನಾರಾಯಣನ್‌ರವರು ತಮ್ಮ ಜೀವಕಾಲದುದ್ದಕ್ಕೂ 
ವಿದ್ಯಾರ್ಥಿಗಳೊಂದಿಗೆ ಬೆಳೆದು, ಬೆಸೆಯುತ್ತಾ ಬಂದಿದ್ದಾರೆ. ಸುತ್ತಮುತ್ತಲಿನ "ಎಲ್ಲ 
ವಿದ್ಯಮಾನಗಳನ್ನು ತಿಳಿದವರಾಗಿದ್ದು ಆಡಳಿತ ನಿಪುಣರಾಗಿದ್ದಾರೆ. ಶ್ರೇಷ್ಠ ಶಿಕ್ಷಣ 
ತಜ್ಞರಾದ ಲೇಖಕರು ಭಾರತೀಯ ಸಂಸ್ಕತಿಯ ಸದ್ದಿದ್ಯೆಯ ಉಪಾಸಕರಾಗಿದ್ದಾರೆ. 
ಆ ಉಪಾಸನೆಯ ಒಂದು ಫಲವೇ ಈ ಗಂಥದ ಮೂಲಕ ನಮಗೆ ಲಭ್ಯವಾಗಿದೆ. 
ಈ ಗ್ರಂಥವನ್ನು ಪೋಷಕರು ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಓದಬೇಕು. 
ಇಂಥ ಗ್ರಂಥ ನೀಡಿದ ಹಿರಿಯರೂ, ವಿದ್ವಾಂಸರೂ ಆದ ಡಾ॥ ಆರ್‌. ಸತ್ಯನಾರಾಯಣನ್‌ 
ರವರಿಗೆ ನನ್ನ ಶುಭಾಶ೦ಸನಗಳು. 


ಧಾರವಾಡ ಪ್ರೊ. ಮ.ನಾ.ಜೋಶಿ 
06-04-2017 ಕುಲಸಚಿವರು, ಪ್ರಾಧ್ಯಾಪಕರು 
ಕ.ವಿ.ವಿ. 


xiii 


ನಿವೇದನೆ 


ಸಂಸ್ಕೃತ ಮತ್ತು ಶಾಸ್ತ್ರ ಅಭ್ಯಾಸ ಮಾಡುವವರಿಗೆ ತರ್ಕ ಮತ್ತು ವ್ಯಾಕರಣ 
ಇವೆರಡೂ ಎರಡು ಕಣ್ಣುಗೆಳಂತಿವೆ. "ಚೆನ್ನಾಗಿ ಪ್ರಯೋಗಿಸಿದ “ಸುಶಬ್ದವು 
ಸ್ವರ್ಗಲೋಕದಲ್ಲಿ ಕಾಮಧೇನುವಿನಂತೆ ಮನೋಭೀಷ್ಟವನ್ನು ಪೂರೈಸುತ್ತದೆ' ಎಂಬ 
ಮಾಹಾಭಾಷ್ಯದ ಬಚನದಂತ ವ್ಯಾಕರಣ ಶಾಸ್ತ್ರವು ಸರ್ವ ಶಾಸ್ತ್ರಗಳ ಅಧ್ಯಯನಕ್ಕೆ 
ಉಪಕಾರಕವಾಗಿದೆ. “ಪ್ರಥಮೇ" ಹಿ ವಿದ್ವಾಂಸಃ ವೈಯ್ಕಾಕರಣಾಃ” ಎಂಬ 
ಧ್ವನ್ಯಾಲೋಕಕಾರರ ಮಾತು ಅವಿಸ್ಮರಣೀಯ. 


ಬಾಲ್ಯದಿಂದಲೇ ಸಂಸ್ಕೃತ ಅಭ್ಯಾಸ ಮಾಡಿದ ನನಗೆ ವ್ಯಾಕರಣವನ್ನು ಕಲಿಸಿದ 
ಗುರುಗಳನ್ನು ಸ್ಮರಿಸಿ ನಂತರ ಈ ಗ್ರಂಥದ ಅನುವಾದದ ಬಗ್ಗೆ ಎರಡು ಮಾತುಗಳನ್ನು 
ಹೇಳುತ್ತೇನೆ. ವಿದ್ಯಾಸಾಗರ ಪ್ರೊ. ಕೆ. ಎಲ್‌. ವಸರ ಶಾಸ್ತ್ರೀ ಎಂಬುವವರು. 
ಸಾಹಿತ್ಯ ವ್ಯಾಕರಣಗಳಲ್ಲಿ ಅತಿ ಪ್ರಸಿದ್ಧ ಪಂಡಿತರು. ಪ್ರಥಮಾದೆರ್ಶ” ಮೊದಲಾದ 
ಗ್ರಂಥಗಳ ಪ್ರಸಿದ್ಧಿಯೇ ಅವರ ವೈಶಿಷ್ಟ್ಯವನ್ನು ಸಾರುತ್ತವೆ. ಅವರಿಗೆ ನಾನು ಅತ್ಯಂತ 
ಪ್ರೀತಿಪಾತ್ರನಾದ ಶಿಷ್ಯ ಸಂಸ್ಕೃತವನ್ನು ಸರಳವಾಗಿ ಮಾತನಾಡುವ ಸಾಮರ್ಥ್ಯವನ್ನು 
ಮತ್ತು ಕವಿತಾ ರಚನೆಯ ನೈಪುಣ್ಯವನ್ನು ತಂದು ಕೊಟ್ಟವರಲ್ಲಿ ಅವರು ಚಿರಸ್ಮರಣೀಯರು. 


ಎರಡನೆಯದಾಗಿ ಶ್ರೀವೈ ೈಷ್ಣವ ಪಂಡಿತರಾದ “ಪಂಡಿತರತ್ನ ಶ್ರೀ ಎ. ಆರ್‌. 
ಕೃಷ್ಣಮಾಚಾರ್ಯಾ' ಎಂಬ ವಿದ್ವಾಂಸರು ಸಾಹಿತ್ಯ, ವ್ಯಾಕರಣ ಮತ್ತು ತರ್ಕಶಾಸ್ತ್ರವನ್ನು 
ಕಲಿಸಿರುವರು. ಚತುಃಶಾಸ್ತ್ರವಿದ್ದಾಂಸರಾದ ಇವರಲ್ಲಿ 'ಸಿದ್ಧಾನ್ಷೆಮುದೀ'ಹೆನ್ನು 
ವಿಶೇಷವಾಗಿ ಅಧ್ಯಯನ ಮೊಡಿದ್ದನ್ನು ನಾನು ಎಂದೂ ಮರೆಯಲಾರೆ. 


ಮದ್ರಾಸಿನ "ವಿವೇಕಾನಂದ ಕಲಾಶಾಲೆ'ಯಲ್ಲಿ ಬಿ.ಎ. ಆನರ್ಸ್‌ ಮೂರು ವರ್ಷಗಳು 
ಮತ್ತು ಅದೇ ಕಲಾಶಾಲೆಯಲ್ಲಿ ನ್ಯೂ ಎಂ.ಎ. ಕೋರ್ಸನ್ನು ಓದಿದಾಗಲೂ 
ಅದ್ದೆ ತಪಿತಾಮಹ ಎಂದು ಪ ಪ್ರಸಿದ್ಧರಾದ ಪಂಡಿತ ಶ್ರೀ ವರಗೂರು ಕಲ್ಯಾಣಸುಂದರ 
ಶಾಸ್ತ್ರಗಳು ಮತ್ತು ಪಂಡಿತ ಶ್ರೀ ವಾಸುದೇವ. ಶರ್ಮಾ ಇವರಲ್ಲಿ ಮಾಡಿದ 

"ಸಿದ್ಧಾನ್ರಕಾಮುದೀ'ಯ ಅಭ್ಯಾಸವು ನನಗೆ ವಿದ್ಧಾ ರ್ಥಿಗಳಿಗೆ ಪಾಠ ಹೇಳುವದರಲ್ಲಿ 
ಸಾಮರ್ಥ್ಯವನ್ನು ಟೂ 1 ಎಂಬುದರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ. 
ನಾನು 'ಉದ್ಯೋಗದಿಂದ ನಿವೃತ್ತನಾದ ಮೇಲೆ ಧಾರವಾಡದ ಮಾಳಮಡ್ಡಿಯಲ್ಲಿ 
ವನವಾಸೀ ರಾಮಮಂದಿರದ ಪಾಠಶಾಲೆಯಲ್ಲಿ ಪ್ರಧಾನಾಧ್ಯಾಪಕರಾಗಿರುವ 
ವೈಯ್ಯಾಕರಣಭೂಷಣ ವಿದ್ವಾನ್‌ ಶ್ರೀ ನಾಗರಾಜಭಟ್‌ ಇವರಲ್ಲಿಯೂ ಮಾಡಿದ 
ಮಹಾಭಾಷ್ಯದ ಅಧ್ಯಯನವನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ನಾನು ಅವರಿಗೂ 
ಹೃತ್ಪೂರ್ವಕ ಕ್ಕ ತಜ್ಞತೆಗಳನ್ನು ಸಮರ್ಪಿಸುತ್ತೇನೆ. 

ಪ್ರಕೃತ "ಅಘುಕೌಮುದೀ'ಯ ಕನ್ನಡ ವ್ಯಾಖ್ಯಾನವನ್ನು ವಿದ್ವಾನ್‌ ಜಿ. 
ವಿಷ್ಣುಮೂರ್ತಿಭಟ್ಟರು ಹಿಂದೆಯೇ ಮಾಡಿರುವರು. "ಮಣೌ ವಜ್ರಸಮುತ್ತೀರ್ಣೇ 
ಸೂತ್ರಸ್ಯೇವಾಸ್ತಿ ಮೇ ಗತಿಃ ಎಂಬಂತೆ ನನಗೆ ಅವರ ವ್ಯಾಖ್ಯಾನವು 


xiv 

ಮಾರ್ಗದರ್ಶಕವಾಗಿದೆ. ಇದರ ಹೊರತು ಬೇರೆಯ ಭಾಷೆಗಳಲ್ಲಿ ಮಾಡಿರುವ 
ವ್ಯಾಖ್ಯಾನಗಳನ್ನೂ ಅವಲೋಕಿಸಿ ಅವುಗಳಿಂದ ಪ್ರಭಾವಿತನಾಗಿ ಈ “ತುಳಸೀ' ಎಂಬ 
ಕನ್ನಡ ವ್ಯಾಖ್ಯಾನವನ್ನು ರಚಿಸಿರುವೆನು. ಹಲವಾರು ವಿಘ್ನಗಳ ಪರಂಪರೆಯಲ್ಲಿ ಹೇಗೋ 
ಈ ಕೃತಿಯನ್ನು 6 ವಷ ೯ಗಳಲ್ಲಿ ಮುಗಿಸಿರುವೆನು. pM ಕೃತಿಯ ಅನುವಾದದಲ್ಲಿ 
ಹಲವಾರು ಭಾಗಗಳನ್ನು ನನ್ನ ಶಿಷ್ಯರಾದ ಪ್ರೊ. ಶ್ರೀವತ್ಸಾಚಾರ್ಯ ವಿ. ಕೋದಂಡಿ 
ಇವರು ಸಹಕರಿಸಿದ್ದರಿಂದ ಈ ನನ್ನ ಕೆಲಸ ಸಮಾಪ್ಪವಾಯಿತು. ಈ ನಮ್ಮ ಕನ್ನಡ 
ಅನುವಾದವು ಪಂಡಿತರಿಗೂ, ವಿದ್ಯಾರ್ಥಿಗಳಿಗೂ ಕನ್ನಡಾಭಿಮಾನಿಗಳಿಗೂ ಅತ್ಯನ್ತ 
ಉಪಕಾರಕವಾಗಿ ಇರುವದು ಎಂದು ಭಾವಿಸುತ್ತೇನೆ. 


“ಗಚ್ಛತಃ ಸ್ಪ್ಥಲನಂ ನ ದೋಷಾಯ' ಎಂಬ ಸುಭಾಷಿತದಂತೆ ಅಲ್ಲಲ್ಲಿ ಕಣ್ಣಪ್ಪ 
ಏನಾದರೂ ಪ್ರಮಾದಗಳಾಗಿದ್ದರೆ ಅದನ್ನು ಸಹೃದಯರು ಕ್ಷಮಿಸಿ ದೋಷಗಳನ್ನು 
ತೋರಿಸಿಕೊಟ್ಟರೆ ಪುನರ್ಮುದ್ರಣದಲ್ಲಿ ಈ ದೋಷಗಳನ್ನು ಸರಿಪಡಿಸಿಕೊಳ್ಳುವೆನು. 
“ಸಂಸ್ಕೃತ ವ್ಯಾಕರಣ ಪರಂಪರೆ' ಎಂಬ ಉಪೋದ್ರಾತವನ್ನು ಬರೆದು ಕೊಟ್ಟು ಈ 
ಗಂಥದ ಶೋಭೆಯನ್ನು ಹೆಚ್ಚು ಮಾಡಿರುವ ಕರ್ನಾಟಕ ಕಲಾಮಹಾವಿದ್ಯಾಲಯದ 
ಮರಾಠೀ ವಿಭಾಗದ ಮುಖ್ಯಸ್ಥ ರಾದ ಪ್ರೊ. ಶ್ರೀ. ಏ. ಆರ್‌. ಯಾರ್ದಿ ಇವರಿಗೂ 
ಅನಂತಾನಂತ ಧನ್ಯವಾದಗಳು. ಹೊಳೆನರಸಿಂಹಪುರದ ಶ್ರೀ 1008 ಶ್ರೀ 
ಅದ್ವಯಾನಂದೇಂದ್ರ ಸರಸ್ತ ಸತೀ ಸ್ವಾಮಿಗಳವರು ನನ್ನನ್ನು ಪ್ರೋತ್ಸಾಹಿಸಿ ಈ ಗ್ರಂಥವನ್ನು 
ಬರೆಯಲು ಆಜ್ಞಾಫಿಸಿದ್ದರಿ೦ದ ನಾನು ನನ್ನ ಶಿಷ್ಯನ ಜೊತೆಗೆ ಈ ಗ್ರಂಥಾನುವಾದವನ್ನು 
ಮಾಡಿರುವೆನು. ಪರಮ ಪೂಜ್ಯ ಶ್ರೀಗಳವರಿಗೆ ಅನಂತಾನಂತ ಸಮಸ್ಕಾರಪೂರ್ವಕ 
ಧನ್ಯವಾದಗಳು. 


ಶ್ರೀ. ಇತಿ, ಸಜ್ಜನ ವಿಧೇಯ, 
ಡಾ| ಆರ್‌. ಸತ್ಯನಾರಾಯಣನ್‌, ಡಿ.ಲಿಟ್‌. 


ಸಂಸ್ಥೃತ ವ್ಯಾಕರಣದ ಪರಂಪರೆ 


ವಿಶ್ವ ಸಾಹಿತ್ಯದಲ್ಲಿ ವೇದಗಳು ಅತ್ಯಂತ ಪ್ರಾಚೀನವಾಗಿವೆ ಎಂಬುದು 
ಸರ್ವಸಮ್ಮತವಾಗಿದೆ. ಆದಕಾರಣ ಭಾರತೀಯ ಪರಂಪರೆಯಲ್ಲಿ ಎಲ್ಲ ವಿಷಯಗಳನ್ನು 
ವೇದಗಳೊಂದಿಗೆ ಹೋಲಿಸುವ ಪ್ರಯತ್ನ ಮಾಡಲಾಗುತ್ತದೆ. ವ್ಯಾಕರಣ ಶಾಸ್ತ್ರದ 
ಮೂಲ ಸ್ರೋತವನ್ನು ಹುಡುಕಬೇಕಾದರೆ. ವೇದಗಳ ಬಗ್ಗೆ ವಿಚಾರ ಮಾಡುವದು 
ಅನಿವಾರ್ಯ. ವೇದಾಂಗ ಎಂಬ ಹೆಸರಿನಿಂದ ಸ್ಪಷ್ಟವಾಗುವುದೇನೆಂದರೆ, ಶಿಕ್ಷಾ, 
ಕಲ್ಪ, ಛಂದ, ನಿರುಕ್ತ, ವ್ಯಾಕರಣ ಮತ್ತು ಜ್ಯೋತಿಷ ಈ ಆರು ಅಂಗಗಳನ್ನು ಬೇರೆ 
ಬೇರೆಯಾಗಿ ಪರಿಗಣಿಸಬೇಕು. ವೇದಗಳು ಸಂಹಿತಾ ರೂಪವಾಗಿದ್ದರಿಂದ, ಸ್ವಾಧ್ಯಾಯ 
ಪ್ರವೃತ್ತಿಯು ಸಾಧ್ಯವಾಯಿತು. ವೈದಿಕ ಚಿ೦ತನೆಯ ಜೊತೆಗೆ ಅರ್ಥಾನುಸಂಧಾನಕ್ಕಾಗಿ 
ಶಬ್ದಗಳ ವಿಶ್ಲೇಷಣೆ ಮಾಡುವದು ಆವಶ್ಯಕವಾಗಿತ್ತು. ಇದರ ಪರಿಣಾಮವಾಗಿ ಈ 
ವ್ಯಾಕರಣವು ಒಂದು ಅಂಗವಾಯಿತು. ಆರು ಅಂಗಗಳಲ್ಲಿ ಇರುವ ಇದರ 
ಪ್ರಾಧಾನ್ಯತೆಯನ್ನು ಕೂಡ ಒಪ್ಪಿಕೊಳ್ಳಲಾಯಿತು. "ಮುಖಂ ವ್ಯಾಕರಣಂ ಸ್ಮತಂ' 
ಎಂದು ಹೇಳುತ್ತಾರೆ. "ಶಿಕ್ಷಾ ಮತ್ತು "ನಿರುಕ್ತ' ಗಳಲ್ಲಿ ಉಲ್ಲೇಖಿಸಲಾದ ಅನೇಕ 
ಸಂಗತಿಗಳು ವರ್ತಮಾನಕಾಲದ ಪ್ರಚಲಿತ ವ್ಯಾಕರಣದಲ್ಲಿ ಒಳಗೊಂಡಿವೆ. ಶಿಕ್ಷಾ 
ಮತ್ತು ನಿರುಕ್ತ ಈ ಎರಡು ವೇದಾಂಗಗಳ ಗ್ರಂಥಗಳಲ್ಲಿ, ಪಾಣಿನೀಯ ವ್ಯಾಕರಣಕ್ಕೆ 
ಸರಿಸಮಾನವಾದ ಅನೇಕ ವಚನಗಳಿವೆ. ಈ ರೀತಿ ವ್ಯಾಕರಣ, ಶಿಕ್ಷಾ, ನಿರುಕ್ತ ಈ 
ಮೂರೂ ಅಂಗಗಳು ಪರಸ್ಪರ ಸ೦ಬದ್ಧವಾಗಿವೆ. ಶಿಕ್ಷಾ ಮತ್ತು ನಿರುಕ್ತ ಇವು, ಒಂದು 
ರೀತಿಯಲ್ಲಿ ವ್ಯಾಕರಣಕ್ಕೆ ಪೂರಕವಾದ ಅಂಗಗಳಾಗಿವೆ. 


ವ್ಯೆದಿಕ ವ್ಯಾಕರಣ : ಪ್ರಾತಿಶಾಖ್ಯ 

ವೈದಿಕ ಶಾಖೆಗಳಿಗೆ ಸಂಬಂಧಿಸಿದ ಎಲ್ಲ ವಿವರಣೆ ಪ್ರಾತಿಶಾಖ್ಯದಲ್ಲಿ ಲಭ್ಯವಿರುತ್ತದೆ. 
ಇವು ರವಾಗಿ ವೇದಗಳಿಗೆ ಸಂಬಂಧಿಸಿವೆ. ಅಂತೆಯೇ ಇವುಗಳಿಗೆ ಪ್ರಾತಿಶಾಖ್ಯ 
ಎಂದು ಕರೆಯಲಾಗುತ್ತದೆ. ಪ್ರಾತಿಶಾಖ್ಯಗಳಲ್ಲಿ ವೇದಗಳ ವಿಭಿನ್ನ ಶಾಖೆಗಳಿಗೆ 
ಸಂಬಂಧಿಸಿದ ವ್ಯಾಕರಣದ ನಿಯಮಗಳನ್ನು ಕೊಡಲಾಗಿದೆ. ಇವುಗಳಲ್ಲಿ ವರ್ಣ- 
ಉಚ್ಚಾರಣ ಶಿಕ್ಷಾ, ಸಂಹಿತೆಯ ಪದಪಾಠಗಳನ್ನು ಸಂಹಿತೆಯಲ್ಲಿ ಪರಿವರ್ತಿಸುವುದು, 
ಸ೦ಧಿವಿಜ್ಞಾನ, ಸ್ವರವಿಧಾನ, ಪದಗಳ ವಿಭಜನೆ ಮತ್ತು ಸ್ವರಸಂಚಾರ ಇಂಥ 
ವಿಷಯಗಳ ವಿವೇಚನೆ ಮಾಡಲಾಗಿದೆ. ಇದರೊಂದಿಗೆ ಪ್ರಾತಿಶಾಖ್ಯಗಳಲ್ಲಿ ವ್ಯಾಕರಣದ 
ಪಾರಿಭಾಷಿಕ ಶಬ್ದಗಳು ಕೂಡ ಸಿಗುತ್ತವೆ. ಪ್ರಾತಿಶಾಖ್ಯಗಳಲ್ಲಿ "ಯಕ್‌ಪ್ರಾತಿಶಾಖ್ಯ' 
ಎಂಬುದು ಎಲ್ಲಕ್ಕಿಂತ ಪ್ರಾಚೀನವಾದುದು ಎಂಬ ನಂಬಿಕೆ ಇದೆ. ವಾಜಸನೇಯ 
ಪ್ರಾತಿಶಾಖ್ಯ, ಸಾಮ - ಪ್ರಾತಿಶಾಖ್ಯ, ತೈತ್ತಿರೀಯ - ಪ್ರಾತಿಶಾಖ್ಯ, ಮೈತ್ರಾಯಣೀಯ 
ಪ್ರಾತಿಶಾಖ್ಯ ಮತ್ತು ಅಥರ್ವ-ಪ್ರಾತಿಶಾಖ್ಯ ಇವು ಸುಪರಿಚಿತವಾಗಿವೆ. ಪ್ರಾತಿಶಾಖ್ಯಕ್ಕಿಂತ 
ಹಳೆಯದಾದ ಬ್ರಾಹ್ಮಣ-ಗ್ರಂಥಗಳಲ್ಲಿ ಕೂಡ ಕೆಲವು ಸಂಗತಿಗಳು ಕಂಡುಬರುತ್ತಿದ್ದು, 
ಅದರ ಪ್ರಕಾರ, ಆ ಕಾಲದಲ್ಲಿ ವ್ಯಾಕರಣಶಾಸ್ತ್ರದ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿತ್ತು 


ಎಂದು ತಿಳಿದು ಬರುತ್ತದೆ. 


ಪಾಣಿನಿಯವರು ತಮ್ಮ ಅಷ್ಟಾಧ್ಯಾಯಿಯಲ್ಲಿ ವಾಜಸನೇಯಿ-ಪ್ರಾತಿಶಾಖ್ಯದಿಂದ 
ಉಪಧಾ, ಉದಾತ್ತ, ಅನುದಾತ್ತ. ಸರಿತ ಮತ್ತು ಆಮ್ರೇಡಿತ ಮುಂತಾದ ಪಾರಿಭಾಷಿಕ 
ಶಬ್ದಗಳನ್ನು ಯಥಾವತ್ತಾಗಿ ಸ್ವೀಕರಿಸಿದ್ದಾರೆ. ಮತ್ತು ಕೆಲವು ಸೂತ್ರಗಳಲ್ಲಿ ಸಲು 
ಬದಲಾವಣೆಗಳನ್ನು ಮಾಡಿ ಅವುಗಳನ್ನು ಸ್ವೀಕರಿಸಿದ್ದಾರೆ. 


ಯಾಸ್ಕಾಚಾರ್ಯರು ಈ ಪ್ರಸಂಗದಲ್ಲಿ ಯಾಸ್ಕರ ನಿರುಕ್ತ ಗಂಥದ ಚರ್ಚೆ 
ಆವಶ್ಯಕವೆನಿಸುತ್ತದೆ.“ನಿರುಕ್ತ' ಗಂಥವು ನೇರವಾಗಿ ವ್ಯಾಕರಣಕ್ಕೆ ಸಂಬಂಧಿಸಿರದಿದ್ದರೂ 
ಅದರಲ್ಲಿ ಶಬ್ದಗಳ ವೃತ್ತತ್ತಿಗೆ ಸಂಬಂಧಿಸಿದ ಚರ್ಚೆ ಮಾಡಿರುವದರಿಂದ, ಅದು 
ವ್ಯಾಕರಣಕ್ಕೆ ಸರಿಸಮಾನವಾಗಿದೆ. ಪ್ರಾತಿಶಾಖ್ಯದ ಪ್ರಕಾರ, ಶಬ್ದಗಳಲ್ಲಿ - ನಾಮ, 
ಆಖ್ಯಾತ, ಉಪ ಪಸರ್ಗ ಮತ್ತು ನಿಪಾತ, ಎಂದು ನಾಲ್ಕು ಭೇದಗಳಿವೆ. ಪಾಣಿನಿಯವರಿಗಿಂತ 
ಮೊದಲು, ಯಾಸ್ಕಾಚಾರ್ಯರು ಭಾಷಾ ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯ 
ಮಾಡಿದ್ದಾರೆ. ಆಧುನಿಕ ಇತಿಹಾಸಕಾರರ ಪ್ರಕಾರ ಯಾಸ್ಕಾಚಾರ್ಯರು ಕ್ರಿಶ. ಪೂರ್ವ 
800ರ ಕಾಲಖಂಡದಲ್ಲಿ ಆಗಿ ಹೋದರು. 


ಈ ಪ್ರಕಾರವಾಗಿ ಪಾಣಿನಿಯವರಗಿಂತ ಮೊದಲೇ ವ್ಯಾಕರಣಶಾಸ್ತದ ಪೂರ್ವಪೀಠಿಕೆ 
ಸಿದ್ಧವಾಗಿತ್ತು. ಇದು ಈ ಶಾಸ್ತ್ರದ ಸೃಜನಾತ್ಮಕ ಕಾಲಖಂಡವಾಗಿತ್ತು. ಈ ಕಾಲಘಟ್ಟದಲ್ಲಿ 
ಪಾಣಿನಿ, ಕಾತ್ಯಾಯನ ಮತ್ತು ಪತಂಜಲಿಯವರು ತಮ್ಮ ರಚನೆಗಳಿಂದ ವ್ಯಾಕರಣದ 
ಮೌಲಿಕ ಕೃತಿಗಳನ್ನು ರಚಿಸಿದರು. ವ್ಯಾಕರಣ ಶಾಸ್ತ್ರದಲ್ಲಿ ಮಹರ್ಷಿ ಪಾಣಿನಿ, ಕಾತ್ಯಾಯನ 
ಮತ್ತು ಪತಂಜಲಿ ಇವರೆಲ್ಲರ ಕೊಡುಗೆಯಿಂದ ವ್ಯಾಕರಣವು ಪ್ರೌಢತೆಯನ್ನು 
ಪಡೆದುಕೊಂಡಿತು. 


ತಿಮುನಿ ವ್ಯಾಕರಣ 

ಸಂಸ್ಕೃತ ವ್ಯಾಕರಣದ ಕ್ಷೇತ್ರದಲ್ಲಿ ಪಾಣಿನಿಯವರು ಯುಗಪುರುಷರ ರೂಪದಲ್ಲಿ 
ಅವತರಿಸಿದರು. ಅವರು ತಮ್ಮ ಪೂರ್ವಜರ ಪರಂಪರೆಯ ಸಹಾಯದಿಂದ ಒಂದು 
ಅದ್ಭುತ ವ್ಯಾಕರಣವನ್ನು ರಚಿಸಿದರು. ಇದರಿ೦ದ ಭವಿಷ್ಯದಲ್ಲಿ ಉಪಯುಕ್ತವಾಗುವಂತಹ 
ಸಂಸ್ಕೃತ ಭಾಷೆಗೆ ಮಾರ್ಗದರ್ಶನ ದೊರೆಯಿತು. ತಮ್ಮ ಪೂರ್ವಜರ ವೈದಿಕ ಮತ್ತು 
ಲೌಕಿಕ ಸಾಹಿತ್ಯದ ಸೂಕ್ಷ್ಮ ಹಾಗೂ ವಿವೇಚನಾತ್ಮಕ ಆಧ್ಯಯನ ಮಾಡಿ" ಇವೆರಡರ 
ನಡುವೆ ತಾದಾತ್ವವನ್ನು 3 ಸ್ಲಾಪಿಸಿದರು. ಅದು ಸಂಸ್ಕೃತ ಭಾಷೆಯ ಹೊಸ ರೂಪಕ್ಕೆ 
ಚಿರಸ್ಥಾನ ಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ವೈದಿಕ ಪ್ರಯೋಗಗಳಿಗೆ ಮಾನ್ಯತೆ 
ಕೊಡುವುದರ ಜೊತೆಗೆ ಪಾಣಿನಿಯವರು, ಲೌಕಿಕ ಸಂಸ್ನ ತವಕ್ಕೂ ಕೂಡ ನಿಯಮಗಳನ್ನು 
ಹಾಕಿಕೊಟ್ಟರು. ಈ ವಿಷಯದಲ್ಲಿ ಅವರ ದೃಷ್ಟಿಕೋನವು 'ವಿಶಾಲವಾಗಿತ್ತು ತಮ್ಮ 
ಕಾಲಘಟ್ಟದವರೆಗೆ ಸಂಸ್ಕೃತದಲ್ಲಿ. ಪ್ರಚಲಿತವಾಗಿದ್ದ ಎಲ್ಲ ಸುಶಬ್ದಗಳನ್ನು ಅವರು 
ಅಳವಡಿಸಿಕೊಂಡರು. ಇದು ಅಭೂತಪೂರ್ವ ಪ್ರಯತ್ನವಾಗಿತ್ತು. ಇದರ 
ಪರಿಣಾಮವಾಗಿ ಪಾಣಿನೀಯ ವ್ಯಾಕರಣ ಒಂದೇ ಸಂಸ್ಕೃತ ವ್ಯಾಕರಣ ಎಂದು 


xvii 


ಜನಸಾಮಾನ್ಯರಲ್ಲಿ ನಂಬಿಕೆಯನ್ನು ಮೂಡಿಸಿತು. ಇದರ ಒಂದೇ ಒಂದು ಕಾರಣ 
ಅಂದರೆ ಅವರ ಅಷ್ಟಾಧ್ಯಾಯೀ. ಈ ಅಷ್ಟಾಧ್ಯಾಯಿಯನ್ನು ಜಗತ್ತಿನ ವ್ಯಾಕರಣ 
ಗಂಥಗಳಲ್ಲಿ, ಪ್ರೌಢ ಮತ್ತು" ಪ್ರಾಮಾಣಿಕ ವ್ಯಾಕರಣ ಗಂಥ ಟು ಒಮ್ಮತದಿಂದ 
ಒಪ್ಪಲಾಯಿತು. 


ಪಾಣಿನಿಯವರ ಪ್ರಭಾವದ ಪರಿಣಾಮವಾಗಿ ಅವರಿಗಿಂತ ಮೊದಲು ಆಗಿ ಹೋದ 
ವೈಯಾಕರಣಿಗಳ ಪ್ರಭಾವ ಕಡಿಮೆಗೊಂಡಿತು. ಅದೇ ರೀತಿ ಪ್ರಾಚೀನ ವೈಯಾಕರಣಗಳ 
ಗುಥಗಳೂ ಕೂಡ ತಮ ಮಹತ್ವವನ್ನು ಕಳೆದುಕೊಂಡವು. ಅವರಲ್ಲಿ ಕೆಲವರ ಹೆಸರುಗಳು 
ಮಾತ್ರ ಉಳಿದಿವೆ. ಆದರೂ ಪಾಣಿನಿಯವರು ತಮ್ಮ ಪೂರ್ವಜರಲ್ಲಿ ಹತ್ತು ಜನರ 
ಹೆಸರುಗಳನ್ನು ತಮ್ಮ ಸೂತ್ರಗಳಲ್ಲಿ ಅಲ್ಲಲ್ಲಿ ಉಲ್ಲೇಖಿಸಿದ್ದಾರೆ. ಅವು ಈ ರೀತಿ ಇವೆ: 
ಆಪಿಶಲಿ, ಕಾಶ್ಯಪ, ಗಾರ್ಗ್ಯ, ಗಾಲವ, 'ಚಾಕವರ್ಮಣ, ಭಾರದ್ದಾಜ, ಶಾಕಟಾಯನ, 
ಶಾಕಲ್ಯ, ಸೇನಕ ಮತ್ತು ಸ್ಫೋಟಾಯನ. ಇವರಲ್ಲಿ ಇಬ್ಬರು ವೈಯಾಕರಣಿಗಳ ವಿಶೇಷ 
ಪ್ರಭಾವ ಉಳಿದಿತ್ತು. “ಯಾಸ್ಕಾಚಾರ್ಯರು ಕೂಡ "ತಮ್ಮ “ರಕ್ತದಲ್ಲಿ ಅವರನ್ನು 
ಉಲ್ಲೇಖಿಸಿದ್ದಾರೆ. ಗಾರ್ಗ್ಗ ಮತ್ತು ಶಾಕಟಾಯನ ಇವರಿಬ್ಬರು ತಮ್ಮ ವಿಭಿನ್ನ 
ಮತಗಳಿಗಾಗಿ” ಭಾಷಾ ವಿಜ್ಞಾನದ ಕ್ಷೆ ಕ್ಷೇತ್ರದಲ್ಲಿ ಇಂದಿಗೂ ಚಿರಪರಿಚಿತರಾಗಿದ್ದಾರೆ. 
ಭಾಷೆಯ ಸಂಕ್ರಮಣಾವಸ್ಥೆಯಲ್ಲಿ ಪಾಣಿನಿಯವರು ಅಷ್ಟಾಧ್ಯಾಯಿಯನ್ನು ರಚಿಸಿ 
ಸಂಸ್ಕೃತ ಭಾಷೆಗೆ ವ್ಯಾಕರಣದ ರೂಪದಲ್ಲಿ ಒಂದು ಮಹಾನ್‌ ಕೊಡುಗೆಯನ್ನು 
ನೀಡಿಲಿರು. 

ಕೆಲವು ವರ್ಷಗಳ ನಂತರ ಪಾಣಿನಿಯವರ ಮಹತ್ವ ಬಲ್ಲವರಾದ ಕಾತ್ಕಾಯನರು, 
ಈ ಕೆಲಸ ಮುಂದುವರೆಸಿ, ವಾರ್ತಿಕಗಳನ್ನು ರಚಿಸಿದರು. ಅಷ್ಟಾಧ್ಯಾ ಯಿಗೆ ಪೂರಕವಾಗಿ 
ವಾರ್ತಿಕ ಗ್ರಂಥವು ವಿಶೇಷರೂಪವನ್ನು ಪಡೆದುಕೊಂಡಿತು ಆಕಾರಗೊಂಡಿತು. ಅನೇಕರಿಗೆ 
ಅದರ ಬಗ್ಗೆ ಅಸಂತೋಷವಾಗಿದ್ದರೂ, ಕಾತ್ಯಾಯನ ಅವರು ಪಾಣಿನಿಯವರ 
ವ್ಯಾಕರಣದ ಬಗ್ಗೆ ವಿಮರ್ಶೆ ಮಾಡಿದ್ದಾರೆ. ಈ ಪ್ರಕಾರವಾಗಿ ಅವರು 1500 
ವಾರ್ತಿಕಗಳನ್ನು ಬರೆದರು. 

ಪಾಣಿನಿ ಮತ್ತು ಕಾತ್ಕಾಯನರಿವರಿಬ್ಬರ ಪ್ರಯತ್ನಗಳ ಮಹತ್ವವನ್ನರಿಯಲು ಒಬ್ಬ 
ಅ೦ತರ್‌ದೃಷ್ಟಿಯುಳ್ಳ ವ್ಯಕ್ತಿಯ ಅವಶ್ಯಕತೆ ಇತ್ತು. ಅದನ್ನು ಶೇಷಾವತಾರರಾದ 
ಪತಂಜಲಿಯವರು ಅರ್ಥೈಸಿಕೊ೦ಡರು. ಕಾತ್ಯಾಯನರ ಅನೇಕ ವಾರ್ತಿಕಗಳಿಲ್ಲದಿದ್ದರೂ 
ಪಾಣಿನಿಯವರ ಸೂತ್ರಗಳ ಮಹತ್ವ ಕಡಿಮೆಯಾಗದು ಎಂದು ಪತಂಜಲಿಯವರು 
ತಿಳಿದುಕೊಂಡರು. ಪತ೦ಜಲಿಯವರು ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು 
ಕೆಲಸ ಆರಂಭಿಸಿದರು. ಪಾಣಿನಿಯವರ ಬರಹದಲ್ಲಿ ಎಲ್ಲೆಲ್ಲಿ ದ್ವಿರುಕ್ತಿ/ಪುನರುಕ್ತಿ ಇತ್ತೋ, 
ಅದನ್ನು ಅನವಶ್ಯಕ ಎಂದು ಹೇಳಿದರು. ಅವರು ಪಾಣಿನಿಯವರ ಸೂತ್ರಗಳ ಮೇಲೆ 
ಪ್ರತ್ಯಾಖ್ಯಾನ ಬರೆದು ತಮ್ಮ ಬುದ್ದಿವಂತಿಕೆಯನ್ನು ತೋರಿಸಿಕೊಟ್ಟರು. ಪಾಣಿನಿಯವರ 
ಬರಹದಲ್ಲಿ ಯಾವುದೇ ನ್ಯೂನ್ಯತೆ ಇರಕೂಡದು ಎಂದು ಅವರ ಆಶಯವಾಗಿತ್ತು. 
ಪತಂಜಲಿಯವರು ಪಾಣಿನಿಯವರ ಜೊತೆ ಕಾತ್ಯಾಯನರನ್ನು ಅಲ್ಲಲ್ಲಿ ಪ್ರಶಂಶಿಸಿದ್ದಾರೆ. 


xviii 
ಈ ರೀತಿ ನೀರ-ಕ್ಷೀರ ವಿವೇಕದಿಂದ ಪತಂಜಲಿಯವರ ಮಹತ್ವ ಮತ್ತಿಷ್ಟು ಹೆಚ್ಚಾಯಿತು. 
ಇದರ ಪರಿಣಾಮವಾಗಿ ಪಾಣಿನಿ, ಕಾತ್ಕಾಯನ ಮತ್ತು ಪತಂಜಲಿಯವರು ಪ್ರತಿಪಾದಿಸಿದ 


ಸಿದ್ಧಾಂತಗಳಲ್ಲಿ, ಪತಂಜಲಿಯವರ ಸಿದ್ದಾನಕ್ಕ ಹೆಚ್ಚು ಮಾನ್ಯತೆ ದೊರಕಿತು. ಇದರಿಂದಾಗಿ 
ಪತಂಜಲಿ ಮಹಾಭಾಷ್ಯಕ್ಕೆ ಒಂದು ಅಪೂರ್ವ "ಕೃತಿಯ ಸ್ಥಾನ ಲಭಿಸಿತು. 


“ಮಹಾಭಾಷ್ಯಂ ವಾ ಪಠನೀಯಂ ಮಹಾರಾಜ್ಯಂ ವಾ ಶಾಸನೀಯಮ್‌” ಎಂಬ 
ಪ್ರಶಂಶೆಗೆ ಪತಂಜಲಿಯವರು ಪಾತ್ರರಾದರು. ಪಾಣಿನಿ ಮುನಿಗಳು ಪಾಣಿನಿಯವರ 
ಕಾಲಮಾನ ಯಾವುದು ಎಂಬುದರ ಬಗ್ಗೆ ವಿದ್ವಾಂಸರಲ್ಲಿ ಭಿನಾ ನ್ನಾಭಿಪ್ರಾಯಗಳಿವೆ. ಶ್ರೀ 
ಯುಧಿಷ್ಠಿರ-ಮೀಮಾಂಸಕರ ಪ್ರಕಾರ ಪಾಣಿನಿಯವರ "ಕಾಲಘಟ್ಟ ಕ್ರಿಶ.ಪೂ 1800 
ಎಂದು ನಿರ್ಧಾರಿತವಾಗಿದೆ. ಮಹಾಮಹೋಪಾಧ್ಯಾಯ-ಪಂಡಿತ-ಗಿರಿಧರಶರ್ಮಾ- 
ಚರ್ತುರ್ವೇದಿಯವರ ಪ್ರಕಾರ ಪಾಣಿನಿಯವರ ಕಾಲಘಟ್ಟ ಕ್ರಿ ಕ್ರಿಶ.ಪೂ 1200 ಎಂದು 
ನಿರ್ಧಾರಿತವಾಗಿದೆ. ಇವರು ಮಂಡಿಸಿದ ಅಭಿಪ್ರಾಯದ ಪ್ರಕಾರ ಪಾಣಿನಿ, ಕಾತ್ಕಾಯನ 
ಮತ್ತು ಪತಂಜಲಿ ಇವರಲ್ಲಿ ಪ್ರತ್ಯೇಕವಾಗಿ 500 ವರ್ಷಗಳ ಅಂತರವಿರಬೇಕು. ಪತಂಜಲಿ 
ಕ್ರಿಶ. 200 ಎಂದು ಒಪ್ಪಿದರೆ, ಕಾತ್ಕಾಯನ ಕ್ರಿಶ.ಪೂ 700 ಮತ್ತು ಪತಂಜಲಿಯವರ 
ಕಾಲ ಕ್ರಿಶ.ಪೂ 1200 ಎಂದು ನಿರ್ಧಾರಿತವಾಗುತ್ತದೆ. ಪಾಣಿನಿಯವರು ತಮ್ಮ 
ಪ್ರತಿಭೆಯ ಬಲದಿಂದ ಅಷ್ಟಾಧ್ಯಾಯಿಯನ್ನು ರಚಿಸಿದರು. ಇದರಲ್ಲಿ ಎಂಟು 
ಅಧ್ಯಾಯಗಳಿವೆ. ಪ್ರತಿಯೊಂದರಲ್ಲಿ ನಾಲ್ಕು ಚರಣಗಳಿವೆ. ಪ್ರತಿಯೊಂದು ಚರಣದ 
ಸೂತ್ರಗಳ ಸಂಖ್ಯೆ ಭಿನ್ನವಾಗಿದೆ. ಇಡೀ ಅಷ್ಟಾಧ್ಯಾಯಿಯಲ್ಲಿ ಸುಮಾರು 4000 
ಸೂತ್ರಗಳಿವೆ. ವ್ಯಾಕರಣದ ದೃಷ್ಟಿಯಿಂದ ನೋಡಿದರೆ ಅಷ್ಟಾಧ್ಯಾಯದಲ್ಲಿ ಮೂರು 
ವಿಭಾಗಗಳನ್ನು ಮಾಡಬಹುದು. 


1. ವಾಕ್ಯ ಪದಗಳ ಸಂಕಲನ (1-2 ಅಧ್ಯಾಯಗಳು) 
2. ಸರಳ ಪ್ರಕೃತಿ ಪ್ರತ್ಯಯ ವಿಭಾಗ (3-5 ಅಧ್ಯಾಯಗಳು) 


3. ಪ್ರಕೃತಿ ಪ್ರತ್ಯಯ ವಿಭಾಗಳೊಡನೆ ಆದೇಶ-ಆಗಮಗಳನ್ನು ಕೂಡಿಸಿ ಪದಗಳ 
ರಚನೆ (6- -8 ಅಧ್ಯಾಯಗಳು). 


ಈ ಪ್ರಕಾರವಾಗಿ ಅಷ್ಟಾಧ್ಯಾಯಿಯ ಮೊದಲನೇಯ ಅಧ್ಯಾಯದಲ್ಲಿ ಶಾಸ್ತೀಯ 
ಮತ್ತು ವ್ಯವಹಾರಕ್ಕೆ ಉಪಯುಕ್ತವಾಗುವಂತಹ ಸಂಜ್ಞೆಗಳ ಸಂಕಲನವಿದೆ. ಇವುಗಳನ್ನು 
ಹೊರತುಪಡಿಸಿ, "ಉಪಪದ ಮುಂತಾದ ಸಂಜ್ಞೆಗಳನ್ನು ಆಯಾ ಪ್ರಕರಣಗಳಲ್ಲಿ 
ಕೂಡಿಸಲಾಗಿದೆ. ಎರಡನೆಯ ಅಧ್ಯಾಯದಲ್ಲಿ, ಸಮಾಸ ಮತ್ತು ಕಾರಕ ಪ್ರಕರಣಗಳಿವೆ. 
ಮೂರನೇ ಅಧ್ಯಾಯದಲ್ಲಿ ಕೃತ್ಯ ಮತ್ತು ಕೃತ್‌ ಪ್ರತ್ಯಯಗಳು "ಇವೆ. ನಾಲ್ಕನೇ ಮತ್ತು 
ಐದನೇಯ ಅಧ್ಯಾಯಗಳಲ್ಲಿ “ತದ್ಧಿತ” ಪ್ರತ್ಯಯಗಳನ್ನು ವಿವರಿಸಲಾಗಿದೆ. ಆರನೇ 
ಅಧ್ಯಾಯದಲ್ಲಿ ಜತ: ಸಂಧಿ ಮತ್ತು ಸ್ವರಗಳ ಬಗ್ಗೆ ನಿಯಮಗಳ ವಿವರಣೆ ಇದೆ. 
ಏಳನೇ ಅಧ್ಯಾಯದಲ್ಲಿ ಅಂಗಾಧಿಕಾರ (ಸುಬನ್ತ ಮತ್ತು ತಿಜನ್ತ) ಗಳ ವಿವರಣೆ ಇದೆ. 
ಕೊನೆಯ ಅಧ್ಯಾಯವಾದ ಎಂಟನೇ ಅಧ್ಯಾಯದಲ್ಲಿ ದ್ವಿತ್ವ-ವಿಧಾನ ಸ್ವರ-ವೈದಿಕ 
ಪ್ರಕ್ರಿಯೆ, ಸಂಧಿ ಪ್ರಕರಣ ಷತ್ವ ಮತ್ತು ಣತ್ವಗಳ ಬಗೆಗಿನ ಸೂತ್ರಗಳು ಸಮಾವೇಶಗೊಂಡಿವೆ. 


xix 


ಅಧ್ಯಾಯದ ಕೊನೆಯ ಮೂರು ಪಾದಗಳು "ತಿಪಾದಿ' ಎಂದೇ ಪ್ರ ಪ್ರಸಿದ್ದವಾಗಿವೆ. 
ಅಷ್ಟಾಧ್ಯಾಯಿಯ ಪರಿಶಿಷ್ಟವಾಗಿ ಧಾತುಪಾಠ, ಗಣಪಾಠ, ಉಣಾದಿಸೂತ್ರ, 
ಲಿಂಗಾನುಶಾಸನ ಮತ್ತು ಶಿಕ್ಷಾಸೂತ್ರ ಇವು ಬರುತ್ತವೆ. ಇವುಗಳಲ್ಲಿ ಶಾಕಟಾಯನ 
ರಚಿತ ಉಣಾದಿ ಸೂ ತ್ರಗಳನ್ನು "ಬಿಟ್ಟು ಉಳಿದವುಗಳನ್ನು ಪಾಣಿನಿಯವರೇ ರಚಿಸಿದ್ದಾರೆ 
ಎಂದು ನಂಬಲಾಗುತ್ತದೆ. ಇವರು. “ಜಾಂಬುವತೀ “ಜಯ” ಎಂಬ ಕಾವ್ಯವನ್ನು 
ಕೂಡ ರಚಿಸಿದ್ದಾರೆ. 


ಪಾಣಿನಿಯವರನ್ನು “ಶಾಲಾತುರೀಯ' ಎಂದು ಕರೆಯಲಾಗುತ್ತದೆ. ಇವರ 
ಪೂರ್ವಜರು ಶಲಾತುರ ಗ್ರಾಮದ ನಿವಾಸಿಗಳಾಗಿದ್ದರು. ಪುರಾತತ್ವ ವಿಭಾಗದ 
ವಿದ್ವಾಂಸರ ಪ್ರಕಾರ ಪೇಶಾವರದ ಅಟಕ ಎಂಬ ಗ್ರಾಮದ ಸಮೀಪ "ಲಾಹುರ' 
ನಂಬಿ ಊರು ಇದೆ. ಅದೆ ಹಳೆಯ ಶಲಾತುರವಾಗಿದೆ. ಇವರ ಗುರುಗಳು 
ಉಪವರ್ಷಾಚಾರ್ಯರು. ಇವರು ತಕ್ಷಶಿಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದವರು. 
ಪಾಣಿನಿಯವರು ತ್ರಯೋದಶೀ ದಿನದಂದು ನಿಧನ ಹೊಂದಿದ್ದಕ್ಕಾಗಿ ವೈಯಾಕರಣಿಗಳು 
ತ್ರಯೋದಶೀ ದಿನದಂದು ಅಧ್ಯಯನ ಮಾಡುವುದಿಲ್ಲ ಎಂದು ನಂಬಿಕೆ ಇದೆ. 


ಕಾತ್ಯಾಯನರು 

ಪಾಣಿನಿ ಮತ್ತು ಪತಂಜಲಿ ಇವರಿಬ್ಬರ ವಿಚಾರದಲ್ಲಿ ಸಮನ್ವಯ ಸಾಧಿಸುವ 
ಕಾರ್ಯ ಕಾತ್ಕಾಯನರು ಮಾಡಿದರು. ಇವರು ವಾರ್ತಿಕಗಳನ್ನು ಬರೆದರು. ಸಧ್ಯದಲ್ಲಿ 
ವಾರ್ತಿಕಗಳ ನಿಜವಾದ ರೂಪ ದೊರಕುವುದಿಲ್ಲ. ಮಹಾಭಾಷ್ಯದ ಸಹಾಯದಿಂದ 
ಮಾತ್ರ ಕಾತ್ಕಾಯನರ ವಾರ್ತಿಕಗಳನ್ನು ಗುರುತಿಸಲಾಗುತ್ತದೆ. ಕಾತ್ಯಾಯನರು 
ದಕ್ಷಿಣ ದೇಶದವರಾಗಿದ್ದರು. ಪತಂಜಲಿಯವರ ವಾಕ್ಯಗಳೇ ಇದಕ್ಕೆ ಆಧಾರ. 
“ಪ್ರಿಯತದ್ಭಿತೌ ದಾಕ್ಷಿಣಾತ್ಯಾಃ ಲೋಕೆ ವೇದೆ ಇತಿ ಪ್ರಯೋಕ್ತವ್ಯೇ ಲೌಕಿಕ ವೈದಿಕೇಷು 
ಇತಿ ಪ್ರಯುಳ್ಣಾತೆ'. 

ವಾರ್ತಿಕಗಳೆಂದರೆ ಒಂದು ರೀತಿಯಲ್ಲಿ ಸೂತ್ರಗಳ ವ್ಯಾಖ್ಯಾನವಾಗಿವೆ. ಕಾತ್ಯಾಯನರು 
ತಮ್ಮ ವಾರ್ತಿಕಗಳಲ್ಲಿ ಪ್ರಕ್ರಿಯೆಗಳನ್ನಷ್ಟೇ ಅಲ್ಲ, ವ್ಯಾಕಾರಣದ ದಾರ್ಶಿನಕತೆಯ ಬಗ್ಗೆ 
ಕೂಡ ವಿಚಾರ ಮಾಡಿದ್ದಾರೆ. ವಾರ್ಶಿಕಗಳನ್ನು "ಟ್ಟು ಕಾತ್ಕಾಯನರ ಇನ್ನಿತರ 
ರಚನೆಗಳು ಈ ರೀತಿ ಇಷ] ಸ್ವರ್ಗಾರೋಹಣ ಕಾವ್ಯ pA 'ಕಾತ್ಯಾಯನ ಸ್ಮತಿ 
3. ಉಭಯಸಾರಿಕಾ ಭಾಣ (ನಾಟಕ) ಮತ್ತು 4. ಭ್ರಾಜ ಶ್ಲೋಕ. ಪಾಣಿನಿಯವರು 
ಬರೆದ “ಜಾಂಬವತೀವಿಜಯ'ದ ಜೊತೆಗೆ ಸ್ಪರ್ಧಿಸ ಲೆಂದೇ ಕಾತ್ಕಾಯನರು 
“ಸ್ವರ್ಗಾರೋಹಣ' ಎಂಬ ಕಾವ್ಯವನ್ನು ಬರೆದರು ಎಂಬ ನಂಬಿಕೆ ಜದ. ಇವರ 
ಕಾವ್ಯದ ಬಗ್ಗೆ ಪತಂಜಲಿಯವರು 'ಮಹಾಭಾಷ್ಯದಲ್ಲಿ “ವಾರರುಚಂ ಕಾವ್ಯಮ್‌' ಎಂದು 
ಉಲ್ಲೇಖಿಸಿದ್ದಾರೆ. 


ಪತಂಜಲಅ ಮುನಿಗಳು 
ಪಾಣಿನಿಯವರ ವ್ಯಾಕರಣವನ್ನು ಸರ್ವಾಂಗೀಣವಾಗಿಸುವಲ್ಲಿ ಪತಂಜಲಿಯವರ 


XX 


ಕೊಡುಗೆ ಅಪಾರವಾಗಿದೆ. ಅದು ಎಂದಿಗೂ ಮರೆಯಲಾಗದು. ಇವರು ಗೋಣಿಕಾ- 
ಪುತ್ರ ಎಂದು ಪರಿಚಿತರು. ಗೋನರ್ದ (ಗೊಂಡಾ) ದ ನಿವಾಸಿಗರು. ಇವರು 
ಶೇಷನಾಗನ ಅವತಾರ ಎಂದು ನಂಬಿಕೆ ಇದೆ. ಭೋಜರಾಜನ ಸುಪ್ರಸಿದ್ಧ ಉಕ್ತಿಯ 
ಅನುಸಾರ, ಯೋಗಸೂತ್ರಪ್ರಣೇತೃ ಪತಂಜಲಿ, ವ್ಯಾಕರಣ ಭಾಷ್ಯಕಾರ ಪತಂಜಲಿ 
ಮತ್ತು ಚರಕ ಸಂಹಿತೆಯನ್ನು ಬರೆದ ಪತಂಜಲಿ ಇವರು ಮೂವರೂ ಒಬ್ಬರೇ. 
ಇದಕ್ಕೆ ಈ ಕೆಳಗಿನ ಶ್ಲೋಕವೇ ಪ್ರಮಾಣವಾಗಿದೆ. 


ಯೋಗೇನ ಚಿತ್ತಸ್ಯ ಪದೇನ ವಾಚಾ 

ಮಲಂ ಶರೀರಸ್ಯ ಚ ವೈದ್ಯಕೇನಃ 

ಯೋ ವ್ಯಾಕರೊತ್‌ ತಂ ಪ್ರವರಂ ಮುನೀನಾಂ 

ಪತಂಜಲಿಂ ಪ್ರಾಂಜಲಿರಾನತೋಸ್ಕಿ! 

ಮಹಾಭಾಷ್ಯದಲ್ಲಿ ಉಲ್ಲೇಖಿಸಲಾದ ಅನೇಕ ವಾಕ್ಯಗಳನ್ನಾಧರಿಸಿ ವಿದ್ವಾಂಸರು 
ಪತಂಜಲಿಯವರ ಕಾಲಘಟ್ಟವನ್ನು ನಿರ್ಧರಿಸಿದ್ದಾರೆ. ಮಹಾಭಾಷ್ಯದ ಎರಡು ವಾಕ್ಯಗಳಲ್ಲಿ 
“ಲಜ್‌' ಲಕಾರದ ಪ್ರಯೋಗ ಮಾಡಿದ್ದರಿಂದ ಐತಿಹಾಸಿಕ ವಿದ್ವಾಂಸರು, 
ಪತಂಜಲಿಯವರು ಪುಷ್ಯಮಿತ್ರ ಶುಂಗನ ಸಮಕಾಲೀನರು ಎಂಬ ಅಭಿಪ್ರಾಯ 
ಪಟ್ಟಿದ್ದಾರೆ. ಆ ಎರಡು ವಾಕ್ಯಗಳು ಈ ರೀತಿ ಇವೆ: 


1 ಅರುಣದ್‌ ಯವನಃ ಸಾಕೇತಮ್‌ ತಥಾ ಅರುಣದ್‌ ಯವನಃ ಮಾಧ್ಯಮಿಕಾಮ್‌ 

2) ಪುಷ್ಕಮಿತ್ರೊ ಜಯತೇ. 

ಇವುಗಳ ಆಧಾರದಿಂದ ಪುಷ್ಯಮಿತ್ರ ಮತ್ತು ಪತಂಜಲಿ ಇವರಿಬ್ಬರೂ ಸಮಕಾಲೀನರು 
ಎಂದು ಸಿದ್ಧವಾಗುತ್ತದೆ. 

ಪತಂಜಲಿಯವರು ಪಾಣಿನಿಯ ರಚನೆಗಳನ್ನೆಲ್ಲ ಚೆನ್ನಾಗಿ ಅರ್ಥೈಸಿಕೊಂಡಿದ್ದಾರೆ. 
ಕಾತ್ಕಾಯನರ ವಾರ್ತಿಕಗಳನ್ನು ಪಾಣಿನಿಯವರ ಸೂತ್ರಗಳಿಗೆ ಪೂರಕವಾಗಿ 
ನೋಡಿದ್ದಾರೆ. ಔಚಿತ್ಯ ಮತ್ತು ಅನೌಚಿತ್ಯಗಳ ಬಗ್ಗೆ ವಿಚಾರ ಮಂಡಿಸಿದ್ದಾರೆ. 
ಪಾಣಿನಿಯವರ ಸೂತ್ರಗಳ ಸ್ಪಷ್ಟವಾದ ವ್ಯಾಖ್ಯೆ ಮಾಡಿ ಅವುಗಳ ತತ್ವಗಳನ್ನು 
ನಿರೂಪಿಸುವದೇ ಭಾಷ್ಯಾಕಾರರ ಮುಖ್ಯ ಉದ್ದೇಶವಾಗಿತ್ತು. ಅವರ ಅಧ್ಯಯನ 
ಆಳವಾಗಿತ್ತು. ಅವರು ಬರೆದ ಮಹಾಭಾಷ್ಯದಲ್ಲಿ ವೇದ ಶಾಸ್ತ್ರ ಕಾವ್ಯ ಇತಿಹಾಸ 
ಮತ್ತು ದರ್ಶನಗ್ರಂಥಗಳ ಸಂದರ್ಭಗಳು ಬರುತ್ತವೆ. 


ಭಟ್ಟೋಣೀ ದೀಕ್ಷಿತರು 

ಭಟ್ಟೋಜೀ ದೀಕ್ಷಿತರವರು “ವೈಯ್ಯಾಕರಣ ಸಿದ್ಧಾಂತ ಕೌಮುದೀ' ಎಂಬ ಗ್ರಂಥವನ್ನು 
ರಚನೆ ಮಾಡಿದ್ದಾರೆ. ಇವರಿಗಿಂತ ಪೂರ್ವದಲ್ಲಿದ್ದ ವೈಯ್ಯಾಕರಣಿಗಳಿಂದ ಇವರು 
ಪ್ರೇರಣೆಯನ್ನು ಪಡೆದಿದ್ದರೂ, ಇವರ ಮೇಲೆ ರಾಮಚಂದ್ರರವರು ಬರೆದ "ಪ್ರಕ್ರಿಯಾ- 
ಕೌಮುದಿಯ' ಪ್ರಭಾವ ಬೀರಿದೆ. ಪಾಣಿನೀಯ ಸೂತ್ರಗಳಿಂದ ಸಿದ್ಧವಾಗದ ಒಂದು 
ನೂರಕ್ಕೂ ಹೆಚ್ಚು ಶಬ್ದಗಳನ್ನು ರಾಮಚಂದ್ರಾಚಾರ್ಯರು ಸಿದ್ಧಮಾಡಿ ತೋರಿಸಿದ್ದಾರೆ. 


xxi 


ಭಟ್ಟೋಜೀ ದೀಕ್ಷಿತರ ಕಾಲಘಟ್ಟದ ಬಗ್ಗೆ ಕೂಡ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ. 
ಆದರೂ ಇವರ 'ರಚನೆಗಳು ಮತ್ತು ಹಸ್ತಾಕ್ಷರಗಳನ್ನಾಧರಿಸಿ ಇವರ ಕಾಲಘಟ್ಟ 
ನಿಶ್ಚಯಿಸಲಾಗಿದೆ. ಬಂಗಾಲದಲ್ಲಿನ "ಹಸಪ್ರತಿಗಳ ಸೂಚಿಪತ್ರದಲ್ಲಿ 
ಮಹಾಮಹೋಪಾಧ್ಯಾಯ ಪಂಡಿತ ಹರಿಪ್ರಸಾದ ಶಾಸೀಯವರು, ಭಟ್ಟೋಜಿಯವರ 
"ಶಬ ಕೌಸ್ತುಭ'ದ ಹಸ ಸ್ಪಪ್ರತಿಯ ಗದ. ಅದು Fy ಶ. 1633ರಲ್ಲಿ ಬರೆಯಲಾಗಿದೆ. 
ಆದ್ದರಿಂದ ದೀಕ್ಷಿತರ ॥ ಕಾಲಘಟ್ಟ "ಇದಕ್ಕೆ ಮೊದಲೇ ಇರಬಹುದೆಂದು ತಿಳಿಯಬೇಕು. 
ಕ್ರಿಶ. 1560 ರಿಂದ ಕ್ರಿಶ. 1610 ಇದರ ಮಧ್ಯದಲ್ಲಿ ಅವರ ಕಾಲಮಾನವನ್ನು 
ನಿರ್ಧರಿಸಬಹುದು. ಇವರು ದಕ್ಷಿಣ ದೇಶದವರು. ಇವರ ಇಡೀ ಕುಟುಂಬವೇ 
ವಿದ್ಯಾವಂತರ ಕುಟುಂಬವಾಗಿತ್ತು. ಇವರ ಮನೆತನದಲ್ಲಿ ಅನೇಕ ವ್ಯಾಕರಣ ಶಾಸ್ತ 
ಪಂಡಿತರು ಹುಟ್ಟಿದ್ದಾರೆ. ಲಕ್ಷ್ಮೀಧರ ಭಟ್ಟ ಇವರು ಭಟ್ಟೋಜಿಯವರ ತಂದೆ, 
ರಂಗೋಜಿಭಟ್ಟ ಇವರ ಸೋದರ, ಭಾನುದೀಕ್ಷಿತ ಇವರ ಮಗ, ಹರಿದೀಕ್ಷಿತ ಇವರ 
ಮೊಮ್ಮಗ. ತಮ್ಮ ಗುರುಗಳಾದ ಶೇಷಕ ಷ್ಟರಿಂದ ವ್ಯಾಕರಣ ಮತ್ತು ಧರ್ಮಶಾಸ್ತ್ರಗಳ 
ಅಧ್ಯ ಯನ ಮಾಡಿದರು. ನೃಸಿಂಹಾಶ್ರಮಿಗಳಿಂದ ವೇದಾಂತವನ್ನೂ ಮತ್ತು ಅಪೆಯ್ಯ 
ದೀಕ್ಷಿತರಿಂದ ಮೀಮಾಂಸಾವನ್ನೂ ಅಧ್ಯಯನ ಮಾಡಿದರು. ಭಟ್ಟೋಜಿ" ದೀಕ್ಷಿತರು 
ಬರೆದ ಗ್ರಂಥಗಳು ಈ ರೀತಿ ಇವೆ. 

1. ಸಿದ್ಧಾಂತ ಕೌಮುದೀ 
ಪ್ರೌಢ ಮನೋರಮಾ 
ಶಬ್ದ ಕೌಸ್ತುಭ 
ವೈಯ್ಯಾಕರಣಭೂಷಣಕಾರಿಕಾ 
ತತ್ವಕೌಸ್ತುಭ (ವೇದಾಂತ) 
ತ್ರಿಸ್ಥಲೀಸೇತು (ಧರ್ಮಶಾಸ್ತ್ರ) 
ತಿಥಿ ನಿರ್ಣಯ (ಧರ್ಮಶಾಸ್ತ್ರ) 
ಪ್ರವರ ನಿರ್ಣಯ (ಧರ್ಮಶಾಸ್ತ್ರ) 
9. ಚತುರ್ವಿಂಶತಿಮತವ್ಯಾಖ್ಯಾ (ಧರ್ಮಶಾಸ್ತ್ರ) 

ವ್ಯಾಕರಣದಲ್ಲಿ ಅತ್ಯಂತ ಜನಪ್ರಿಯವಾದ ಇವರ `ಗಂಥ ಅಂದರೆ ಸಿದ್ಧಾಂತ 
ಕೌಮುದೀ. ಇದರಲ್ಲಿ “ಅಷ್ಟಾಧ್ಯಾಯೀ'ಯಲ್ಲಿನ ಎಲ್ಲ ಸೂ ತ್ರಗಳನ್ನು ಸಂಕಲಿತ 
ಮಾಡಲಾಗಿದೆ. ಈ ಗ್ರಂಥವು ಪೂರ್ವಾರ್ಧ ಮತ್ತು ಉತ್ತರಾರ್ಧ ಈ ರೀತಿ 
ವಿಂಗಡಿಸಲಾಗಿದೆ. 


ಪೂರ್ವಾರ್ಧದಲ್ಲ- 
1. ಸಂಜಾ 2. ಪರಿಭಾಷೆ 3. ಸಂಧಿ 4. ಸುಬಂತ 5. ಅವ್ಯಯ 
ಸ, 9. ತದ್ಧಿತ ಪ್ರಕರಣ. ಈ ಪ್ರಕಾರ 


RH WN 


xxii 
9. ಪ್ರಕರಣಗಳಿವೆ. 


ಉತ್ತರಾರ್ಧದಲ್ಲ ತಿಹ೦ತ ಶಬ್ದಗಳ ಬಗ್ಗೆ 

1. ತಿಜಂತ 2. ಣ್ಯಂತಾದಿ ಪ್ರಕ್ರಿಯೆಗಳು 3. ಕೃದಂತ ಪ್ರಕರಣ, 4. ವೈದಿಕ 
ಪ್ರಕರಣ 5. ಸ್ವರ ಪ್ರಕರಣ. ಈ ರೀತಿ 5 ಪ್ರಕರಣಗಳಿವೆ. ಒಟ್ಟು ಇಡೀ ಗ್ರಂಥದಲ್ಲಿ 14 
ಪ್ರಕರಣಗಳಿವೆ. 


ಸಿದ್ದಾಂತ ಕೌಮುದಿಯಲ್ಲಿ ಅಷ್ಟಾಧ್ಯಾಯಿಯ 3978 ಸೂತ್ರಗಳನ್ನು 
ವ್ಯಾಖ್ಯಾನಿಸಲಾಗಿದೆ. ಅದರಲ್ಲಿನ 3386 ಸೂತ್ರಗಳು ಲೌಕಿಕ ಪ್ರಕ್ರಿಯೆಗೆ ಸಂಬಂಧಿಸಿವೆ. 
329 ಸೂತ್ರಗಳು ಸ್ವರ ಪ್ರಕ್ರಿಯೆಗೆ ಸಂಬಂಧಿಸಿವೆ. 14 ಮಾಹೇಶ್ವರ ಸೂತ್ರಗಳನ್ನು 
ಒಳಗೊಂಡರೆ ಈ ಸಂಖ್ಯೆ 3992 ಆಗುತ್ತದೆ. ಇವನ್ನು ಹೊರತುಪಡಿಸಿ ಕೊನೆಯಲ್ಲಿ 
ನಾಲ್ಕು ಪರಿಶಿಷ್ಠಗಳನ್ನು ಜೋಡಿಸಲಾಗಿದೆ. ಅವು ಈ ಕೆಳಗಿನಂತಿವೆ. 


1. ಪಾಣಿನೀಯ ಶಿಕ್ಷಾ, 2. ಗಣಪಾಠ, 3. ಧಾತುಪಾಠ 4. ಲಿಂಗಾನುಶಾಸನ 


ನಾರಾಯಣಭಟ್ಟರು 

ನಾರಾಯಣಭಟ್ಟರು ಭಟ್ಟೋಜಿ ದೀಕ್ಷಿತರ ಸಮಕಾಲೀನರು. ತ್ರಿವೇಂದ್ರಮ್‌ನ 
ಶ್ರೀರಾಮಸ್ವಾಮಿ ಶಾಸ್ತ್ರಿಗಳು ನಿರ್ಧರಿಸಿದ ಪ್ರಕಾರ ನಾರಾಯಣಭಟ್ಟರ ಕಾಲಘಟ್ಟ 
ಕ್ರಿ.ಶ. 1560-ಕ್ರಿಶ. 1660ರ ನಡುವೆ ಇದೆ. 


ನಾರಾಯಣಭಟ್ಟರು "ಪ್ರಕ್ರಿಯಾಸರ್ವಸ್ಪ' ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ಇವರು 
ಮೂಲತಃ ಕೇರಳದ ನಿವಾಸಿಗಳಾಗಿದ್ದರು. ಇವರ ಮೂರು ಗ್ರಂಥಗಳು ವ್ಯಾಕರಣಕ್ಕೆ 
ಸಂಬಂಧಿಸಿವೆ. 

1. ಪ್ರಕ್ರಿಯಾಸರ್ವಸ್ವ, 2. ಧಾತು ಕಾವ್ಯ 3. ಅಪಾಣಿನೀಯಪ್ರಮಾಣತಾ 


ಪ್ರಕ್ರಿಯಾಸರ್ವಸ್ವ ಈ ಗ್ರಂಥ 20 ಕಾಂಡಗಳಲ್ಲಿ ವಿಂಗಡಿಸಲಾಗಿದೆ. ಪಾಣಿನಿಯ 
ಎಲ್ಲ ಸೂತ್ರಗಳು ಇದರಲ್ಲಿ ಸಮಾವೇಶಗೊಂಡಿವೆ. ಪಾಣಿನಿಯರನ್ನು ಹೊರತುಪಡಿಸಿ 
ಇನ್ನಿತರರ ಅಭಿಪ್ರಾಯಗಳನ್ನು ಕೂಡ ಇದರಲ್ಲಿ ಆದರಪೂರ್ವಕವಾಗಿ ಸ್ಮರಿಸಲಾಗಿದೆ. 


ವರದರಾಜರು 


ಭಟ್ಟೋಜಿ ದೀಕ್ಷಿತರ ನಂತರ ಇನ್ನೊಬ್ಬ ಮಹತ್ವದ ವ್ಯಾಕರಣಕಾರರೆಂದರೆ 
ವರದರಾಜರು. “ಮಧ್ಯ ಸಿದ್ಧಾಂತಕೌಮುದೀ' ಈ ಗ್ರಂಥದ ಅಧ್ಯಯನ ಮಾಡಿದಾಗ, 
ಇವರು ಭಟ್ಟೋಜಿ ದೀಕ್ಷಿತರ ಶಿಷ್ಯರು ಎಂದು ಗೊತ್ತಾಗುತ್ತದೆ. 17ನೇ ಶತಮಾನ 
ಇವರ ಕಾಲಘಟ್ಟವಿರಬಹುದು. ಇವರ ತಂದೆ ದುರ್ಗಾತನಯ ಎಂದು. "ಸಾರ 
ಸಿದ್ಧಾಂತಕೌಮುದೀ' ಗ್ರಂಥದಿಂದ ಗೊತ್ತಾಗುತ್ತದೆ. ಇವರು ರಚಿಸಿದ ನಾಲ್ಕು ಗ್ರಂಥಗಳು 
ಲಭ್ಯ ಇವೆ. ಅವುಗಳೆಂದರೆ: ಲಘು ಸಿದ್ಧಾಂತ ಕೌಮುದೀ (ಲಘು ಕೌಮುದಿ ಎಂದು 
ಕರೆಯುತ್ತಾರೆ), ಮಧ್ಯಮ ಸಿದ್ಧಾಂತ ಕೌಮುದೀ, ಗೀರ್ವಾಣ ಪದಮಂಜರಿ 
ಮತ್ತು ಸಾರಸಿದ್ಧಾಂತ ಕೌಮುದೀ. ಇವುಗಳು ಲಘು ಸಿದ್ಧಾಂತ ಕೌಮುದೀ, ಮಧ್ಯಮ 


೫11 


ಸಿದ್ದಾಂತ ಕೌಮುದೀ ಮತ್ತು ಸಾರ "ಸ ಸಿದ್ಧಾಂತಕೌಮುದೀ'ಗಳ ಸಂಕ್ಷಿಪ್ತ ಸಂಸ್ಕರಣಗಳಾಗಿವೆ. 

ಸಂಸ್ಕೃತ ವ್ಯಾಕರಣದ ಆರಂಭಿಕ ಅಧ್ಯಯನ ಮಾಡುವವರಿಗೆ ಅಲಘು ಸಿದ್ಧಾಂತಕೌಮುದೀ' 
ಉಪೆಯುಕವಿದೆ. ಇದರಲ್ಲಿ ಕಠಿಣವಾದ ಮತ್ತು ಅನಾವಶ್ಯಕ “ಸೂತ್ರಗಳನ್ನು 
ತೆಗೆದುಹಾಕಲಾಗಿದೆ. ಕೇವಲ ಲೌಕಿಕ ಸಂಸ್ತ ತಕ್ಕೆ ಸಂಬಂಧಿಸಿದ ನಿಯಮಗಳನ್ನು 
ಮಾತ್ರ ಇದರಲ್ಲಿ ಸಂಗ್ರಹಿಸಲಾಗಿವೆ. ಮಧ್ಯಮ ಸಿದ್ಧಾಂತಕೌಮುದೀ ಇದಕ್ಕಿಂತ 
ಸವಿಸ್ತಾರವಾಗಿದ್ದು, ಅದರಲ್ಲಿ ವೈದಿಕ ವ್ಯಾಕರಣಕ್ಕೆ ಸಂಬಂಧಿಸಿದ ನಿಯಮಗಳನ್ನು 
ಸೇರಿಸಲಾಗಿದೆ. “ಸಾರ ಸಿದ್ದಾಂತ ಕೌಮುದೀ' ಈ ಗ್ರಂಥ ತೀರ ಸಂಕ್ಷಿಪ್ತವಾಗಿದೆ. 
ಇವರ ನಾಲ್ಕನೇಯ ಗ್ರಂಥವಾದ "ನಿರ್ವಾಣಪದ ಮಂಜರಿ” ಸಾಹಿತ್ಯಿಕ, ಸಾಮಾಜಿಕ 
ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡಿದ್ದು, ಪ್ರಶ್ನೋತ್ತರ ರೂಪದಲ್ಲಿ ಬರೆಯಲಾಗಿದೆ. 
ಇವರ ನಾಲ್ಕು ಗ್ರಂಥಗಳಲ್ಲಿ "ಲಘು ಸಿದ್ಧಾಂತ ಕೌಮುದೀ' ಗ್ರಂಥದ ಪ್ರಸಾರ ಹೆಚ್ಚಿನ 
ಪ್ರಮಾಣದಲ್ಲಿ ಆಯಿತು. ಇಂದಿಗೂ ಪಾಣಿನಿಯವರ ವ್ಯಾಕರಣದ ಮೇಲಿನ 
ಸರ್ವೋತ್ತಮ ಗ್ರಂಥವೆಂದು ಇದಕ್ಕೆ ಮನ್ನಣೆ ಇದೆ. ವರದರಾಜರು ವ್ಯಾಕರಣದ 
ಕ್ಷೇತ್ರದಲ್ಲಿ ಯಾವುದೇ ಮೌಲಿಕವಾದ ಗ್ರಂಥ ರಚನೆ ಮಾಡಿದ್ದರೂ, ತಮ್ಮ “ಲಘು 
ಸಿದ್ದಾಂತಕೌಮುದೀ' ಈ ಗ್ರಂಥದ ಮುಖಾಂತರ ಪಾಣಿನೀಯ ವ್ಯಾಕರಣವನ್ನು 
ಅತ್ಯಂತ ಜನಪ್ರಿಯಗೊಳಿಸಿದರು. ಒಂದು ರೀತಿಯಲ್ಲಿ ಇವರು ಸಂಪಾದಕರು ಎಂದು 
ಹೇಳಬಹುದು. 


ಡಾ| ಎ.ಆರ್‌. ಯಾರ್ಡಿ 
ಮುಖ್ಯಸ್ಥರು, ಮರಾಠಿ ವಿಭಾಗ, 
ಕರ್ನಾಟಕ ಕಲಾ ಕಾಲೇಜು, ಧಾರವಾಡ 


ಸಂಪುಟ-1 


ಪ್ರಕಾಶಕರ ಮೊದಲ ಮಾತು: ಅದ್ವಯಾನಂದೇಂದ್ರ ಸ್ವಾಮೀ 
ಸಹಾಯಕ ಮಂಡಲಿ 

ಸಮರ್ಪಣೆ 

ಮುನ್ನುಡಿ: ಪ್ರೊ ಮ.ನಾ. ಜೋಷಿ 

ನಿವೇದನೆ: ಡಾ। ಆರ್‌. ಸತ್ಯನಾರಾಯಣನ್‌ 


ಸಂಸ್ಕೃತ ವ್ಯಾಕರಣ ಪರಂಪರೆ: ಡಾ॥ ಎ.ಆರ್‌. ಯಾರ್ಡಿ 


% kx 

ಸಂಜ್ಞಾಪ್ರಕರಣ 

ಸಂಧಿಪ್ರಕರಣ 
ಅಚ್‌ ಸಂಧಿ 
ಹಲ್‌ ಸಂಧಿ 
ವಿಸರ್ಗಸಂಧಿ 

ಸುಐನ್ತ ಪ್ರಕರಣ 
ಅಜನ್ತ ಪುಲ್ಲಿಂಗ 


ಅಜನ್ತ ಸ್ತೀಲಿಂಗ 
ಅಜನ್ತ ನಪುಂಸಕಲಿಂಗ 
ಹಲನ್ತ ಪುಲ್ಲಿಂಗ 
ಹಲನ್ತ ಸ್ತ್ರೀಲಿಂಗ 
ಹಲನ್ತ ನಪುಂಸಕಲಿಂಗ 


ಅವ್ಯಯಪ್ರಕರಣ 
ಉತ್ತರಾರ್ಧ 
ಭ್ಹಾದಯ ಪ್ರಕರಣ 


ಅದಾದಯ: ಪ್ರಕರಣ 
ಜುಹೋತ್ಯಾದಿ ಪ್ರಕರಣ 


111 


106 


201 
238 
261 
384 
405 
439 


449 
657 
735 


॥ ಹರಿಃ ಓಂ ಶ್ರೀ ಗುರುಭ್ಯೋನಮಃ॥ 
ಈನ್ನಡ ಲಘು ಸಿದ್ದಾನ್ರಕೌ್‌ಮುದೀ 
ಪಾರ್ವಾರ್ಧಮ್‌ 


1. ಸಂಜ್ಞಾಪಕರಣಮ್‌ (ಸೂತ್ರ 1-14 ರವರಗೆ) 


ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಮ್‌। 
ಪಾಣಿನೀಯ-ಪ್ರವೇಶಾಯ ಲಘುಸಿದ್ಧಾಸ್ತ-ಕೌಮುದೀಮ್‌॥ 


ಅರ್ಥ: ಅತ [೦ತ ಪರಿಶುದ್ದಳೂ ಗುಣವ೦ತಳೂ ಆದ ಶ್ರೀ ಸರಸ್ವತೀ ದೇವಿಯನ್ನು 
ನಮಸ್ಕರಿಸಿ, ವಿದ್ಯಾರ್ಥಿಗಳಿಗೆ ಪಾಣಿನೀಯ ಶಾಸ್ತ್ರದಲ್ಲಿ ಸುಲಭವಾಗಿ ಪ್ರವೇಶವನ್ನು 
ಹೊಂದುವುದಕ್ಕೆ ಲಘುಸಿದ್ದಾನ್ತಕೌಮುದೀ ಎಂಬ ಗೆರಿಥವನ್ನು ನಾನು (ವರದರಾಜನು) 
ರಚಿಸುತ್ತೇನೆ. 


(ಅಕ್ಷರಸಮಾಮ್ನಾಯಃ ಅಥವಾ ಶಿವಸೂತ್ರಾಣೆ*) 

1 ಅಇ ಉಣ್‌। 2. ಯ ಲೃಕ್‌। 3. ಏ ಓಜ್‌। 4. ಐ ಔಚ್‌, 5 ಹಯ ವ 
ರಟ್‌। 6. ಲಣ್‌। 7. ಇ ಮ ಜ ಣ ನಮ್‌। 8. ರು ಭಇ*। 9. ಘ ಢ ಧಷ್‌। 10. 
ಜಬಗ ಡಡ ದಶ್‌। 1. ಖಫಛಠಥ ಚಟ ತವ್‌। 12. ಕಪಯ್‌। 13. ಶಷ 
ಸರ್‌। 14. ಹಲ್‌! 

ವರದರಾಜೀಯಾ ವೃತ್ತಿಃ - ಇತಿ ಮಾಹೇಶ್ವರಾಣಿ ಸೂತ್ರಾಣೆ ಅಣಾದಿ 
ಸಂಜ್ಞಾರ್ಥಾನಿ। ಏಷಾಂ ಅಂತ್ಯಾ ಇತಃ "ಹ' ಕಾರಾದಿಷು "ಅ'ಕಾರ ಉಚ್ಚಾರಣಾರ್ಥಃ। 
ಲಣ್‌ ಮಧ್ಯೇ ತು ಇತ್ಸ೦ಜ್ಞಕಃ। 

ಅರ್ಥ: ಈ ಹದಿನಾಲ್ಕು ಮಾಹೇಶ್ವರ ಸೂತ್ರಗಳು ಅಣ್‌ (ಅಕ್‌, ಅಚ್‌, ಇಕ್‌, 
ಹಲ್‌, ರುಲ್‌) ಮೊದಲಾದ ಪ್ರತ್ಕಾಹಾರಗಳನ್ನು (ಸಂಜ್ಞೆಗಳನ್ನು) ಉಪಯೋಗಿಸುವ 
ಸಲುವಾಗಿ ಮಹೇಶ್ವರನ ಡಮರುವಿನಿಂದ ಅಭಿವ್ಯಕ್ತವಾಗಿವೆ. ಈ ಸೂತ್ರಗಳ 
ಕೊನೆಯಲ್ಲಿರುವ ಹದಿನಾಲ್ಕು ವ್ಯಂಜನಗಳೂ (ಣ್‌,ಕ್‌,ಚ್‌ ಮೊದಲಾದವು) 
“ಇತ್‌'ಗಳೆಂದು ಕರೆಯಲ್ಪಡುತ್ತವೆ. (ಸ೦ಜ್ಞೆಗಳಾಗಿರುತ್ತವೆ). ಹಯವರಟ್‌। ಮೊದಲಾದ 
ಹತ್ತು ಸೂತ್ರಗಳಲ್ಲಿ ವ್ಯಳ್ಣುನಗಳಜೊತೆಗೆ ಕೂಡಿರುವ “"ಅ' ಕಾರವು ಉಚ್ಚಾರಣದ 
ಅನುಕೂಲಕ್ಕಾಗಿ ಇವೆ.(ಅವುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು. “ಹಯವರ' ಎಂದರೆ 
ಹ್‌,ಯ್‌,ವ್‌,ರ್‌ ಎಂದು ತಿಳಿಯಬೇಕು. 


*ನೃತ್ತಾವಸಾನೇ ನಟರಾಜರಾಜೋ ನನಾದ ಢಕ್ಲಾಂ ನವಪಣ್ಣುವಾರಮ್‌। 
ಉದ್ಧರ್ತುಕಾಮಃ ಸನಕಾದಿ ಸಿದ್ಧಾನ್‌ ಏತದ್ವಿಮರ್ಶೇ ಶಿವಸೂತ್ರಜಾಲಮ್‌॥ 


ನನ್ದಿಕೇಶ್ಚರರು ತಮ್ಮ ಕಾರಿಕೆಯಲ್ಲ ಈ ಶ್ಲೋಕವನ್ನು ಉದಾಹರಿಸಿರುವರು. 


2 ಲಘುಸಿದ್ಧಾ೦ತ ಕೌಮುದೀ 


ಆದರೆ “ಲಣ್‌'-ಎಂಬ ಸೂತ್ರದಲ್ಲಿ ಮಾತ್ರ "ಲ್‌' ಕಾರದನಂತರ ಇರುವ "“ಅ' 
ಕಾರವು ಅನುನಾಸಿಕವಾದ್ದರಿಂದ (ಮೂಗಿನಿಂದ ಉಚ್ಚರಿಸಲ್ಲಟ್ಟಿರುವುದರಿಂದ) ಅದು 
ಅನುನಾಸಿಕ ಎಂದು ಕರೆಯಲ್ಪಡುತ್ತದೆ. ಮತ್ತು ಅದು "ಇತ್‌' ಆಗಿ ಇರುತ್ತದೆ. 
(“ಉಪದೇಶೇ ಅಜನುನಾಸಿಕ ಇತ್‌” (1.3.2) ಎಂಬ ಸೂತ್ರವು ಇದಕ್ಕೆ ಪ್ರಮಾಣ). 
ಏತಿ ಗಚ್ಛತಿ ಇತಿ “ಇತ್‌' (ಈ ಇತ್‌ ವರ್ಣವು ಲೆಕ್ಕಕ್ಕೆ ಬಾರದೇ ಲೋಪವಾಗುವುದರಿಂದ 
“ಇತ್‌' ಎಂದು ಎನಿಸಿಕೊಳ್ಳುತ್ತದೆ). 

(ಅನ್ನ ಕೆವರ್ಣಕ್ಕೆ ಇತ್‌ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ-1: ಹಲನ್ನ ಕ್ರಮ್‌ (ಪಾಣಿನೀಯ-ಸೂತ್ರ-ಸಂಖ್ಯಾ 13.9) 


ವೃತ್ತಿಃ - ಉಪದೇಶೇ ಅಂತ್ಯಂ ಹಲ್‌ ಇತ್‌ ಸ್ಯಾತ್‌। ಉಪದೇಶಃ ಆದ್ಯೋಚ್ಚಾರಣಮ್‌। 
ಸೂತ್ರೇಷು ಅದೃಷ್ಟಂ ಪದಂ ಸೂತ್ರಾನ್ವರಾತ್‌ ಅನುವರ್ತನೀಯಂ ಸರ್ವತ ತ್ರ 


ಪ.ಚ್ಛೇ-ಹಲ್‌, ಅನ್ನ ಕ್ರಮ್‌! 


ಅನುವೃತ್ತಿ-(“ಉಪದೇಶೇ ಅಜನುನಾಸಿಕ ಇತ್‌” (1.3.2) ಎಂಬ ಸೂತ್ರದಿಂದ 
“ಉಪದೇಶೇ' ಮತ್ತು "ಇತ್‌' ಎಂಬ ಶಬ್ದಗಳು ಅನುವೃತ್ತವಾಗುತ್ತವೆ. 


ಅರ್ಥ- ಉಪದೇಶದಲ್ಲಿ ಅಂದರೆ- ಪ್ರತಿ ಶಿವಸೂತ್ರದಲ್ಲಿ ಕೊನೆಯ ವ್ಯಂಜನವು 
"ಇತ್‌' ಎಂಬ ಸಂಜ್ಞೆಯನ್ನು ಪಡೆಯುತ್ತದೆ. ಉಪದೇಶವೆಂದರೆ ಮುನಿತ್ರಯರ 
“ಮೊಟ್ಟಮೊದಲನೆಯ ಉಚ್ಚಾರಣ'ವೆಂದರ್ಥ. (ಅವರ ಕೃತಿಗಳೆಂದರ್ಥ). ಶಿವಸೂತ್ರಗಳು 
ಮೊಟ್ಟಮೊದಲಾಗಿ ಶಿವನ" ಡಮರುವಿನಿಂದ ಅಭಿವ್ಯಕ್ತವಾದ್ದರಿಂದ ಅವುಗಳೂ 
ಉಪದೇಶಗಳೆಂದು ಎನಿಸಿಕೊಳ್ಳುತ್ತವೆ. 


ವ್ಯಾಕರಣ ಶಾಸ್ತ್ರವನ್ನು ಸಾ ತ ಸೂತ್ರಕಾರರಾದ ಪಾಣಿನಿ ಮುನಿಗಳು, 
ವಾರ್ತಿಕಕಾರರಾದೆ ವರರುಚಿಗಳು (ಕಾತ್ಕಾಯನರು) ಮತ್ತು ಮಹಾಭಾಷ್ಯಕಾರರಾದ 
ಪತ೦ಜಲಿ ಮುನಿಗಳು (ಮುನಿತ್ರಯರು). ಇವರು ಆದ್ಯಾಚಾರ್ಯರಾಗುತ್ತಾರೆ. ಇವರ 
ವಾಕ್ಯಗಳೂ ಸಹ ಉಪ ಪದೇಶಗಳೆನಿಸಿಕೊಳ್ಳುತ್ತವೆ. ಇದರ ಹೊರತು ಕೆಳಗಿನ 
ಶ್ಲೋಕದಲ್ಲಿರುವ ಧಾತು ಮೊದಲಾದವುಗಳೂ ಸಹ ವ್ಯಾಕರಣಶಾಸ್ತ್ರ ದಲ್ಲಿ 
ಉಪದೇಶಗಳಿೆಂದು ಹೆಸರಿಸಲ್ಪಟ್ಟಿವೆ. 


ಧಾತು-ಸೂತ್ರ-ಗಣೋಣಾದಿ- ವಾಕ್ಯ-ಅ೦ಗಾನುಶಾಸನಮ್‌। 


ಪತ್ರಂ ಬಾರೇ ಉಪದೇಶಾಃ ಪ್ರಕೀರ್ತಿತಾಃ 
(ಧಾತುಗಳು, ಸೂತ್ರಗಳು ಮತ್ತು ಗಣಪಾಠದಲ್ಲಿರುವ ಶಬ್ದಗಳು, ಉಣಾದಿ ಸೂತ್ರಗಳು, 
ವಾಕ್ಯವೆಂದರೆ ವಾರ್ತಿಕಗಳು, ಲೆಂಗಾನುಶಾಸನ, ಆಗಮಗಳು, ಪ್ರತ್ಯಯಗಳು ಮತ್ತು 
ಆದೇಶಗಳು ಇವುಗಳಿಗೂ ಉಪದೇಶವೆಂದು ಹೆಸರು). 
ಸೂತ್ರಗಳನ್ನು ವ್ಯಾಖ್ಯಾನಮಾಡುವಾಗ, ವೃತ್ತಿಗಳಲ್ಲಿ ಎಲ್ಲೆಡೆಯಲ್ಲೂ ಕೆಲವು ಶಬ್ದಗಳು 
ವಾಕ್ಯ ಪೂರ್ಣಮಾಡುವುದಕ್ಕಾಗಿ, ಪಾಣಿನಿ ಮುನಿಯ ಬೇರೆ ಸೂತ್ರಗಳಿಂದ ಶಬ್ದ ಗಳನ್ನು 


ಸಂಜ್ಞಾಪ್ರಕರಣಮ್‌ 3 


ಅನುವೃತ್ತಿ ಮಾಡಿಕೊಳ್ಳಬೇಕು(ತೆಗೆದುಕೊಳ್ಳಬೇಕು) ಎಂಬುದನ್ನು “ಸೂತ್ರಾನ್ತರಾತ್‌ 
ಅನುವರ್ತನೀಯಂ” ಎಂದು ಹೇಳಲಾಗಿದೆ. 
(ಲೋಪಸಂಜ್ಞಾನಿಧಾಯಕ ಸೂತ್ರ) 
ಸೂತ್ರ-2: ಅದರ್ಶನ೦ ಲೋಪಃ (1.1.60) 
ವೃತ್ತಿ-ಪ್ರಸಕ್ತಸ್ಯ್ಯ ಅದರ್ಶನಂ ಲೋಪಸಂಜ್ಞಂ ಸ್ಯಾತ್‌! 

ಅ. ವ್ಯ.-“ಸ್ಥಾನೇನ್ತರತಮಃ। (1.1.50)” ಎಂಬ ಸೂತ್ರದಿಂದ "ಸ್ಥಾನೇ' ಎಂಬ 
ಶಬ್ದವನ್ನು ಅನುವೃತ್ತಿ ಮಾಡಿಕೊಂಡು "ಸ್ಥಾನಸ್ಯ' ಎಂದು ವಿಭಕ್ತಿ ಪರಿಣಾಮ 
ಮಾಡಲಾಗಿದೆ. 

ಅರ್ಥ: ಉಚ್ಚಾರಣೆಗೆ ಪ್ರಸಕ್ತವಾದ (ಉಚ್ಚರಿಸಲ್ಪಡಬೇಕಾದ) ವರ್ಣಗಳು (ಕೇಳಲು 
ಯೋಗ್ಯವಾದ ವರ್ಣಗಳು) ಅದೃಶ್ಯವಾಗುವದಕ್ಕೆ (ಕೇಳದೇ ಇರೋಣದ್ದರಿಂದ ಅವು 
ಬರೆಯಲ್ಪಡುವದಿಲ್ಲ ಅವು ಅದೃಶ್ಯವಾಗುತ್ತವೆ) ಲೋಪವೆಂದು ಹೆಸರು (ಸಂಜ್ಞೆ. 
(ಹೆಸರು ಎಂದರೆ ಸಂಜ್ಞೆ ಎಂದು ಎಲ್ಲೆಡೆಯಲ್ಲಿಯೂ ತಿಳಿದುಕೊಳ್ಳಬೇಕು). 


(ಇತ್‌-ಗೆ ಲೋಪವನ್ನು ಹೇಳುವ ಸೂತ್ರ) 
ಸೂತ್ರ -3: ತಸ್ಯ ಲೋಪಃ (1.3.೨) 


ವೃತ್ತಿ-ತಸ್ಯ ಇತಃ ಲೋಪಃ ಸ್ಯಾತ್‌। ಣಾದಯಃ ಅಣಾದ್ಯರ್ಥಾಃ। 

ಅ. ವೃ. -“ಉಪದೇಶೇ ಅಜನುನಾಸಿಕ ಇತ್‌” (13.2) ಎಂಬ ಸೂತ್ರದಿಂದ 
“ಇತ್‌' ಎಂಬುದು ಅನುವೃತ್ತವಾಗಿ ಷಷ್ಠ್ಯನ್ತವಾಗಿದೆ. 

ಅರ್ಥ- ಮೇಲೆ ಹೇಳಿದ ಇತ್‌ ಸ೦ಜ್ಜೆಯುಳ್ಳ ವರ್ಣಕ್ಕೆ ಲೋಪವು ಬರುವುದು. 
(ಆ “ಇತ್‌'ವರ್ಣವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದೆಂದು ಅರ್ಥ). ಅಇಉಣ್‌। ಯಲ್ಕಕ್‌। 
ಮೊದಲಾದ ಸೂತ್ರಗಳ ಕೊನೆಯಲ್ಲಿರುವ ಣ್‌,ಕ್‌ ಮೊದಲಾದ ವ್ಯಣ್ಜುನ ರೂಪದಲ್ಲಿರುವ 
ಮತ್ತು ಲಣ್‌ ಸೂತ್ರದ ಮಧ್ಯದಲ್ಲಿರುವ “ಅ' ಎಂಬ ಸ್ವರ ವರ್ಣವೂ ಸೇರಿ 15 
ವರ್ಣಗಳು “ಇತ್‌' ಎಂದು ಎನಿಸಿಕೊಳ್ಳುತ್ತವೆ. ಈ ವರ್ಣಗಳು ಅಕ್‌,ಅಚ್‌,ಹಲ್‌ 
ಮೊದಲಾದ ಪ್ರತ್ಕಾಹಾರಗಳನ್ನು ಮಾಡುವುದಕ್ಕಾಗಿ ಇವೆ. ಆದರೆ ಇವುಗಳಲ್ಲಿ “ಇತ್‌' 
ವರ್ಣಗಳು ಮಾತ್ರ ಲೋಪವಾಗುತ್ತವೆ. ಆದ್ದರಿಂದ ಅವು ಗಣನೆಗೆ ಬರುವದಿಲ್ಲ. 
ಉದಾ- “ಅಣ್‌' ಎಂದರೆ ಅ,ಇ.ಉ ವರ್ಣಗಳೆಂದರ್ಥ. 

ಲಣ್‌ ಎಂಬ ಸೂತ್ರದಲ್ಲಿ,'ಲ್‌' ಕಾರೋತ್ತರ "ಅ' ಕಾರವು ಅನುನಾಸಿಕ ವಾದ್ದರಿಂದ, 
ಅದು ಇತ್‌ ಸಂಜ್ಞೆಯನ್ನು ಹೊಂದುತ್ತದೆ. [“ಉಪದೇಶೇ ಅಜನುನಾಸಿಕ ಇತ್‌” 
(1.3.2) ಎಂಬ ಸೂತ್ರವನ್ನು ನೊಡಿರಿ]. “ಇತ್‌' ಸಂಜ್ಞೆಯ ಪ್ರಯೋಜನವೆಂದರೆ 
ಪ್ರತ್ಯಾಹಾರಗಳನ್ನು ಮಾಡುವುದೇ. ಪಾಣಿನಿ ಮುನಿಗಳು ಇಡೀ ಅಷ್ಟಾಧ್ಯಾಯೀ 
ಸೂತ್ರಗಳಲ್ಲಿ "ಲಣ್‌' ಎಂಬ ಒಂದು ಸೂತ್ರದಲ್ಲಿ ಮಾತ್ರ “ಅ' ಕಾರವನ್ನು "ಇತ್‌' 
ಆಗಿಟ್ಟುಕೊಂಡು 'ರ' ಎಂಬ ಪ್ರತ್ಕಾಹಾರವನ್ನು ಮಾಡಿರುವರು. ಅದು “ಉರಣ್‌ 


4 ಲಘುಸಿದ್ಧಾಂತ ಕೌಮುದೀ 


ರಪರಃ”(1.151) ಎಂಬ ಸೂತ್ರ ರಪರಃ ಎಂದರೆ “ರ'- ಪ್ರತ್ಯಾಹಾರಪರಃ ಎಂದರ್ಥ. 
“ರ' ಎಂಬ ಪ್ರತ್ಯಾಹಾರದಲ್ಲಿ ಆದಿ ವರ್ಣವು “ಹಯವರಟ್‌” ಎಂಬ ಸೂತ್ರದಲ್ಲಿರುವ 
ಉಚ್ಚಾರಣಾರ್ಥವಾಗಿರುವ “ಅ'ಕಾರರಹಿತ ರೇಫ (ರ್‌). "ಇತ್‌' ಆಗಿರುವ ಅನ್ನ್ಯ 
ವರ್ಣವೆಂದರೆ, “ಲಣ್‌' ಸೂತ್ರದಲ್ಲಿರುವ "ಲ್‌'ಕಾರೋತ್ತರ “ಅ'ಕಾರ. ಆ ಆದಿವರ್ಣವಾದ 
"ರ್‌' ವನ್ನು “ಇತ್‌' ಆದ "ಅ'ಕಾರದ ಜೊತೆಗೆ ಸೇರಿಸಿದರೆ, "ರ' ಎಂಬ ಪ್ರತ್ಯಾಹಾರವು 
ಸಿಗುತ್ತದೆ. (ಈ ಪ್ರತ್ಯಾಹಾರದಲ್ಲಿ (ರಟ್‌) ನಲ್ಲಿ ರೇಫ (ರ್‌), ಮತ್ತು "ಲಣ್‌'ನಲ್ಲಿ "ಲ್‌' 
ಕಾರಗಳು ಮಾತ್ರ ಉಳಿಯುತ್ತವೆ. ರೇಫೋತ್ತರ “ಅ” ಕಾರವು ಉಚ್ಚಾರಣಾರ್ಥ. "ಟ್‌' 
ಕಾರವು “ಇತ್‌', "ಲ್‌'ಕಾರೊತ್ತರ "ಅ'ಕಾರ “ಇತ್‌' (ಅನುನಾಸಿಕವಾಗಿ ಇರುವುದರಿಂದ), 
“ತಸ್ಯ ಲೋಪಃ” (1.3.9) ಎಂಬ ಸೂತ್ರದಿಂದ "ಟ್‌'ಕಾರ, ಅನುನಾಸಿಕ "ಅ'ಕಾರ 
ಮತ್ತು "ಣ್‌'ಕಾರಗಳು ಲೋಪವಾಗುತ್ತವೆ. 
(ಪ್ರತ್ಯಾಹಾರವನ್ನು ಹೇಳುವ ಸೂತ್ರ) 

ಸೂತ್ರ 4: ಆದಿರನ್ತೆ ಕ್ಷೀನ ಸಹೇತಾ (1.1.71) 

ವೃತ್ತಿ-ಅನ್ತೆ ನನ ಇತಾ ಸಹಿತಃ ಆದಿಃ ಮಧ್ಯಗಾನಾಂ ಸ್ವಸ್ಯ ಚ ಸಂಜ್ಞಾ ಸ್ಯಾತ್‌। 
ಯಥಾ *ಅಣ್‌' ಇತಿ ಅ ಇ ಉ ವರ್ಣಾನಾಂ ಸಂಜ್ಞಾ ಏವಂ "ಅಕ್‌' "ಅಚ್‌' 
“ಅಲ್‌' “ಹಲ್‌' ಇತ್ಯಾದಯಃ। 

ಪ.ಚ್ಛೇ - ಆದಿಃ, ಅನ್ನೆ ನನ. ಸಹ, ಇತಾ। 

ಅ.ವೃ.-“ಸ್ವಂ ರೂಪಂ ಶಬ್ದಸ್ಯ ಅಶಬ್ದ-ಸಂಜ್ಞಾ” (1.1.68) ಎ೦ಬ ಸೂತ್ರದಿಂದ 
"ಸ್ವ೦' ಎಂಬ ಪದವು ಅನುವೃತ್ತವಾಗಿ ಷಷ್ಟ್ಯನ್ನವಾಗಿ "ಸ್ವಸ್ಯ? ಎಂದಾಗಿರುತ್ತದೆ. 

ಅರ್ಥ- ಕೊನೆಯಲ್ಲಿರುವ “ಇತ್‌' ವರ್ಣದ ಜೊತೆಗೆ ಸಂಬಂಧಿಸಿದ ಪ್ರತ್ಯಾಹಾರದ 
ಆದಿ ವರ್ಣವು (ಆದಿ-ಅನ್ವ್ಯಗಳು ಹೇಳಲ್ಪಟ್ಟಿರೋಣದ್ದರಿಂದ) ಅವುಗಳ ಮಧ್ಯದಲ್ಲಿರುವ 
ವರ್ಣಗಳಿಗೂ ತನಗೂ (ಅಂದರೆ ಆದಿವರ್ಣಕ್ಕೂ ಸೇರಿ) ಸಂಜ್ಞೆಯಾಗುವದು. 
[ಕೊನೆಯ “ಇತ್‌' ವರ್ಣಕ್ಕೆ ಗ್ರಹಣವಿಲ್ಲದಿರುವದಕ್ಕೆ ಕಾರಣ “ತಸ್ಯ ಲೋಪಃ(1.3.9)” 
ಎಂಬ ಸೂತ್ರ. ಉದಾ- "ಅಚ್‌' ಎಂಬ ಪ್ರತ್ಯಾಹಾರದ ಆದಿವರ್ಣವಾದ "ಅ? 
ವರ್ಣವು. ಇದು "ಚ್‌' ಎಂಬ ಅನ್ತ್ಯವಾದ "“ಇತ್‌' ವರ್ಣದಜೊತೆಗೆ ಕೂಡಿದೆ. 
(ಆದಿ ಅನ್ರ್ಯಗಳಾದ) “ಅ' ಮತ್ತು "ಚ್‌' ಗಳ ಮಧ್ಯದಲ್ಲಿರುವ ಇ,ಉ,ಖ.ಲೃ.ಏ.ಓ,ಐ,ಔ 
ಎಂಬ ಎಂಟು ವರ್ಣಗಳಿಗೂ ಮತ್ತು ಆದಿ ವರ್ಣವಾದ ತನಗೂ (ಅಂದರೆ, "ಅ' 
ವರ್ಣಕ್ಕೂ ಸೇರಿ) ಸಂಜ್ಞೆಯಾಗುತ್ತದೆ. “ಚ್‌' ವರ್ಣವು "ಇತ್‌' ಆದದ್ದರಿಂದ, 
ಲೋಪವಾಗುತ್ತದೆ. ಹೀಗಾಗಿ "ಅಚ್‌' ಎಂಬುದರಿಂದ ಅ,ಇ,ಉ,ಯ,ಲ್ಕ,ಏ,ಓ,ಐ,ಔ 
ಎ೦ಬ ಒಂಬತ್ತು ಸ್ವರಗಳು ಗೃಹೀತವಾಗುತ್ತವೆ. ಈ ಒಂದೊಂದು ವರ್ಣಕ್ಕೂ “ಅಚ್‌' 
ಎಂದು ಹೆಸರು. ಹೀಗಾಗಿ "ಅಚ್‌' ವರ್ಣಗಳು ಎಂದರೆ, ಒಂಬತ್ತು ಸ್ವರಗಳು ಎಂದರ್ಥ. 


“ಅಣ್‌' ಎಂದರೆ ಅ,ಇಉ ವರ್ಣಗಳಿಗೆ ಸಂಜ್ಞೆ ಎಂದು ತಿಳಿಯಬೇಕು. ಹಾಗೆಯೇ 
“ಅಣ್‌' ಎಂದು ಪರ "ಣ್‌' ಕಾರದಿಂದ ಗ್ರಹಿಸಿದಾಗ, 14 (ಅ, ಇ, ಉ, ಯ, ಲೃ, 


ಸಂಜ್ಞಾಪ್ರಕರಣಮ್‌ 5 


ಏ, ಓ, ಐ, ಔ, ಹ್‌,ಯ್‌,ವ್‌,ರ್‌,ಲ್‌) ವರ್ಣಗಳಿಗೂ ಸಂಜ್ಞೆಯಾಗುವದು. 

(ಪ್ರತ್ಯಾಹಾರ ಎ೦ಬ ಶಬ್ದವನ್ನು ಪಾಣಿನಿಯವರು ತಮ್ಮ ಸೂತ್ರಗಳಲ್ಲಿ ಬಳಸಿಲ್ಲ 
ಎಂಬುದು ಗಮನಾರ್ಹ). ಇದೇ ರೀತಿಯಲ್ಲಿ “ಅಕ್‌' “"ಅಚ್‌' "ಅಲ್‌' "ಹಲ್‌' 
ಮೊದಲಾದ ಪ್ರತ್ಯಾಹಾರಗಳನ್ನೂ ತಿಳಿದುಕೊಳ್ಳಬೇಕು. 

(ಪ್ರಷ್ಣ-ದೀರ್ಫ-ಪ್ಲುತ ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ ೮: ಊಕಾಲೋಜ್‌ರ್ರುಸ್ಟ-ದೀರ್ಥ-ಪ್ಲುತಃ (1.2.27) 

ವೃತ್ತಿ-ಉಶ್ಚ, ಊಶ್ಚ, ಊತ3ಶ್ಚ ವಃ ವಾಂ ಕಾಲಃ ಇವ ಕಾಲೋ ಯಸ್ಯ ಸಃ ಅಚ್‌ 
ಕ್ರಮಾತ್‌ ಹ್ರಸ್ವ-ದೀರ್ಫ-ಪ್ಲುತ-ಸಂಜ್ಯಃ ಸ್ಯಾತ್‌। ಸ ಪ್ರತ್ಯೇಕಂ ಉದಾತ್ತಾದಿ-ಭೇದೇನ 
ತ್ರಿಧಾ। 

ಪ.ಚ್ಛೇ- ಊ-ಕಾಲಃ, ಅಚ್‌, ಹ್ರಸ್ವ-ದೀರ್ಫ-ಪ್ಲುತಃ। 

ಅರ್ಥ- ಒಂದು ಮಾತ್ರೆಯ ಕಾಲಾವಕಾಶದಲ್ಲಿ ಉಚ್ಚರಿಸುವ "ಉ' ಕಾರ ಮತ್ತು 
ಎರಡು ಮಾತ್ರೆಯ ಕಾಲಾವಕಾಶದಲ್ಲಿ ಉಚ್ಚರಿಸುವ "ಊ' ಕಾರ ಮತ್ತು ಮೂರು 
ಮಾತ್ರೆಯ ಕಾಲಾವಕಾಶದಲ್ಲಿ ಉಚ್ಚರಿಸುವ "ಊ3' ಕಾರ ಇವುಗಳನ್ನು ಗುರುತಿಸುವ 
ಪ್ರಥಮಾ ಬಹುವಚನ ರೂಪವು "ವಃ' ಎಂದು ಆಗುತ್ತದೆ. (ಹೇಗೆ ಗುರುಶ್ಚ ಗುರುಶ್ಚ 
ಗುರುಶ್ಚ ಎಂದರೆ ಗುರವ ಎಂದಾಗುತ್ತದೆಯೋ ಹಾಗೆಯೇ ಪ್ರಾಯಶಃ ಇದರ 
ಇತರ ವಿಭಕ್ತಿಗಳ ರೂಪವನ್ನೂ ಗುರು ಶಬ್ದದ ಕೊನೆಯ "ಉ' ಕಾರದ 
ವಿಕಾರಗಳಂತೆಯೇ ರೂಪಗಳನ್ನು ಹೊಂದುತ್ತವೆ. ಆದರೆ ಷಷ್ಠೀ ವಿಭಕ್ತಿಯಲ್ಲಿ ಮಾತ್ರ 
ಬೇರೆ ಸೂತ್ರಗಳ ನಿಯಮದಿಂದ "ಗುರೂಣಾಮ್‌' ಎಂದಾಗಿದೆ. ಇಲ್ಲಿ ಮಾತ್ರ 
ಸಾದೃಶ್ಯವಿಲ್ಲ). (ವಾಮ್‌ ಎಂದರೆ "ಉ--ಆಮ್‌-ವಾಂ' ಇದು ಷಷ್ಠೀ ಬಹುವಚನದ 
ರೂಪ। "ಉ' ಕಾರಗಳ ಕಾಲದಂತೆ ಕಾಲವು ಯಾವ ಅಚ್‌ ವರ್ಣಕ್ಕಿದೆಯೋ ಎಂದರ್ಥ। 
ಅದು ಎಂತಹ "ಉ' ಕಾರಗಳದ್ದೂ ಆಗಬಹುದು. ಕಾರಣ "ಉ' ಕಾರಗಳು ಹ್ರಸ್ವ- 
ದೀರ್ಪ-ಪ್ಲುತಗಳಾಗಿ 3 ವಿಧವಾಗಿವೆ. 

ಆದರೆ ಇಲ್ಲಿ ವಿವಕ್ಷಿತವಾದ 3 "ಉ' ಕಾರಗಳು ಯಾವವೆಂದರೆ, ಒಂದು 
ಏಕಮಾತ್ರಾತ್ಮಕ “ಉ' ಕಾರ, ಒಂದು ದ್ವಿಮಾತ್ರಾತ್ಮಕ "ಉ' ಕಾರ ಮತ್ತು ಒಂದು 
ತಿಮಾತ್ರಾತ್ಮಕ "ಉ' ಕಾರ। ಇವುಗಳ ಷಷ್ಠಿಯೇ "ವಾಂ' ಎಂಬುದು! ಇಂತಹ “ಮೂರುವಿಧ 
"ಉ' ಕಾರಗಳ” ಎಂಬ ಅರ್ಥವನ್ನು ವಾಂ ಎಂಬ ಶಬ್ದದಿಂದ ಗಹಿಸಬೇಕು)। 
ಏಕಮಾತ್ರಾತ್ಮಕ “ಉ' ಕಾರ, ದ್ವಿಮಾತ್ರಾತ್ಮಕ "ಉ' ಕಾರ ಮತ್ತು ತ್ರಿಮಾತ್ರಾತ್ಮಕ "ಉ3' 
ಕಾರ ಇಂತಹ "ಉ' ಕಾರಗಳನ್ನು ಉಚ್ಚರಿಸುವ ಕಾಲಗಳಂತೆಯೇ ಕಾಲಗಳುಳ್ಳ 
ಇತರ ಸ್ವರಗಳಿಗೂ (ಅಚ್‌) ಗಳಿಗೂ ಕ್ರಮೇಣ ಹ್ರಸ್ವ-ದೀರ್ಫ-ಪ್ಲುತಗಳೆಂದು ಹೆಸರು। 
(ಪ್ರಸ್ವ-ದೀರ್ಫ-ಪ್ಲುತಗಳಾದ) ಆ ಒಂದೊಂದು ಸ್ವರವೂ ಉದಾತ್ತ,ಅನುದಾತ್ತ, ಮತ್ತು 
ಸ್ವರಿತ ಎಂದೂ ಕ್ರಮವಾಗಿ ಮೂರು ಮೂರು ಸಂಜ್ಞೆಗಳನ್ನು ಪಡೆಯುತ್ತವೆ. 


6 ಲಘುಸಿದ್ದಾಂತ ಕೌಮುದೀ 


(ಉದಾತ್ತ ಸಂಜ್ಞೆಯನ್ನು ಹೇಳುವ ಸೂತ್ರ) 

ಸೂತ್ರ 6: ಉಣ್ಜೈಿರುದಾತ್ತಃ (1.2.29) 

ವೃತ್ತಿ-ತಾಲ್ವಾದಿಷು ಸಭಾಗೇಷು ಊಧನ್ವಭಾಗೇ ನಿಷ್ಠನ್ನಃ ಅಚ್‌ ಉದಾತ್ತ- ಸಂಜ್ಯ 
ಸ್ಯಾತ್‌। 

ಪ.ಚ್ಛೇ- ಉಚ್ಚೈಃ, ಉದಾತ್ತಃ 

ಅರ್ಥ- ತಾಲು (ಬಾಯಂಗಳದಲ್ಲಿ ದಂತಗಳ ಮೇಲ್ಭಾಗ) ಮೊದಲಾದ 
ವರ್ಣೋತ್ಪತ್ತಿ ಸ್ಥಾನಗಳ ಮೇಲ್ಭಾಗಗಳಲ್ಲಿ ಉತ್ಪನ್ನವಾಗುವ ಸ್ವರವು 
ಉದಾತ್ತವೆನಿಸಿಕೊಳ್ಳುತ್ತದೆ. 


(ಅನುದಾತ್ತ ಸಂಜ್ಞೆ ಹೇಳುವ ಸೂತ್ರ) 
ಸೂತ್ರ 7: ಸೀಜೈರನುದಾತ್ತಃ ( 1.2.30) 

ವೃತ್ತಿ-ತಾಲ್ವಾದಿಷು ಸಭಾಗೇಷು ಸ್ಥಾನೇಷು ಅಧೋಭಾಗೇ ನಿಷ್ಟನ್ನಃ ಅಚ್‌ 
ಅನುದಾತ್ತ-ಸಂಜ್ಞ ಸ್ಯಾತ್‌! 

ಪ.ಚ್ಛೇ - ನೀಚೈಃ, ಅನುದಾತ್ರಃ 

ಅರ್ಥ- ತಾಲು (ಬಾಯಂಗಳದಲ್ಲಿ ದಂತಗಳ ಮೇಲ್ಭಾಗ) ಮೊದಲಾದ 
ವರ್ಣೋತ್ಪತ್ತಿ ಸ್ಥಾನಗಳ ಕೆಳಬಾಗಗಳಲ್ಲಿ ಉತ್ಪನ್ನವಾಗುವ ಸ್ವರವು 
ಅನುದಾತ್ತವೆನಿಸಿಕೊಳ್ಳುತ್ತದೆ! 

(ಸರಿತ ಸಂಜ್ಞೆಯನ್ನು ಹೇಳುವ ಸೂತ್ರ) 
ಸೂತ್ರ 6: ಸಮಾಹಾರಃ ಸ್ವರಿತಃ ( 1.2.31) 

ವೃತ್ತಿ-ಉದಾತ್ತಾನುದಾತ್ಮತ್ವಷೇ ವರ್ಣಧರ್ಮೌ ಸಮಾಹ್ರೀಯೇತೇ ಯಸ್ಮಿನ್‌ ಸಃ 
ಅಚ್‌ ಸ್ವರಿತಸಂಜ್ಯಃ ಸ್ಯಾತ್‌। 

ಸ ನವವಿಧೊಪಪಿ ಪ್ರತ್ಯೇಕಂ ಅನುನಾಸಿಕ-ಅನನುನಾಸಿಕತ್ವಾಭ್ಯಾಂ ದ್ವಿಧಾ। 

ಅ. ವೃ.-"ಉದಾತ್ತ' ಮತ್ತು "ಅನುದಾತ್ತ' ಎಂಬ ಎರಡು ಶಬ್ದಗಳು, ಕ್ರ. ಸಂ 6 
ಮತ್ತು 7 ಸೂತ್ರಗಳಿ೦ದ ಅನುವೃತ್ತವಾಗಿ “ಉದಾತ್ತಸ್ಕ' ಮತ್ತು "ಅನುದಾತ್ತಸ್ಯ' ಎಂದು 
ಷಷ್ಠ್ಯನ್ತವಾಗಿ ಪರಿಣಾಮ ಹೊಂದಿವೆ. 

ಅರ್ಥ-ಆಉದಾತ್ತತ್ವ ಮತ್ತು ಅನುದಾತ್ತತ್ವ ಎಂಬ ಉಚ್ಚಾರಣ ಧರ್ಮಗಳು ಯಾವ 
ಒಂದು "ಅಚ್‌' ವರ್ಣದಲ್ಲಿ ಸೇರಿಕೊಂಡಿವೆಯೋ ಆ "ಅಚ್‌' ವರ್ಣವು 
ಸ್ವರಿತವೆನಿಸಿಕೊಳ್ಳುತ್ತದೆ. 

ಆ ಒಂಭತ್ತು ವಿಧವಾದ ಒಂದೊಂದು ಸ್ವರವೂ ಪ್ರತ್ಯೇಕವಾಗಿ (ಮೂಗಿನಿಂದ 
ಉಚ್ಚರಿಸಲ್ಪಟ್ಟರೆ) ಅನುನಾಸಿಕವೆಂದೂ ಮೂಗಿನಿಂದ ಉಚ್ಚರಿಸಲ್ಪಡದೇ ಸಾಧಾರಣವಾಗಿ 
ಉಚ್ಚರಿಸಲ್ಲಟ್ಟರೆ), ಅನನುನಾಸಿಕವೆ೦ದೂ, ಎರಡು ವಿಧವಾಗುತ್ತವೆ। ( ಹ್ರಸ್ತ-ದೀರ್ಫ- 


ಸಂಜ್ಞಾಪ್ರಕರಣಮ್‌ 7 


ಪ್ಲುತಗಳೆಂದು ಮೂರು ವಿಧವಾದ ಒಂದೊಂದು ಸ್ವರವೂ ಉದಾತ್ತ, ಅನುದಾತ್ತ 
ಮತ್ತು ಸ್ವರಿತಗಳೆಂದೂ ಮೂರುವಿಧ. ಹೀಗಾಗಿ ಒ೦ಬತ್ತು ರೂಪಗಳು. ಇವೇ ಅಕ್ಷರಗಳು 
ಅನುನಾಸಿಕ-ಅನನುನಾಸಿಕಗಳೆಂದು ಎರಡು ವಿಧ. ಹೀಗಾಗಿ (ಪ್ರಾಯಶಃ)ಸ್ಟರಗಳು 
ಹದಿನೆಂಟು ವಿಧ. 

(ಕೆಲವು ವರ್ಣಗಳಿಗೆ ಹನ್ನೆರಡೇ ರೂಪಗಳಿರುವುದನ್ನು ಮುಂದೆ 
ವಿವರಿಸಲಾಗುವದು). 


(ಅನುನಾಸಿಕ ಸಂಜ್ಞೆ ಹೇಳುವ ಪೂತ್ರ) 


ಸೂತ್ರ 9: ಮುಖನಾಸಿಕಾವಚನೋನುನಾಸಿಕಃ ( 1.1.8) 

ವೃತ್ತಿ-ಮುಖಸಹಿತ - ನಾಸಿಕಯಾ ಉಚ್ಚಾರ್ಯಮಾಣೋ ವರ್ಣಃ ಅನುನಾಸಿಕ- 
ಸಂಜ್ಯಃ ಸ್ಯಾತ್‌। ತದಿತ್ಥಂ ಅ,ಇ,ಉ,ಯ ಏಷಾಂ ವರ್ಣಾನಾಂ ಪ್ರತ್ಯೇಕಮಷ್ಟಾದಶ 
ಭೇದಾಃ। "ಲ್ಕ' ವರ್ಣಸ್ಯ ದ್ವಾದಶ; ತಸ್ಯ ದೀರ್ಫಾಭಾವಾತ್‌। ಏಚಾಮಪಿ ದ್ವಾದಶ, 
ತೇಷಾಂ ಹ್ರಸ್ವಾಭಾವಾತ್‌। 

ಪ.ಚ್ಛೇ - ಮುಖನಾಸಿಕಾ-ವಚನಃ, ಅನುನಾಸಿಕಃ। 

ಅರ್ಥ- ಬಾಯಿಯಲ್ಲಿರುವ ಒಂದು(ಅಥವಾ ಎರಡು) ನಿರ್ದಿಷ್ಟ ಸ ಸ್ಥಾನದಿಂದಲೂ 
ಮತ್ತು ಮೂಗಿನಿಂದಲೂ: ಯಾವ ಸ್ವರವು ಉಚ್ಚರಿಸಲ್ಪಡುತ್ತದೆಯೋ ತೆ ವರ್ಣವು 
ಅನುನಾಸಿಕ ಎಂಬ ಹೆಸರನ್ನು ಪಡೆಯುತ್ತದೆ. ಎಲ್ಲ ಸ್ಪರಗಳಿಗೂ ಅನುನಾಸಿಕ 
ರೂಪಗಳಿರುತ್ತವೆ ಎಂದು ಹಿಂದಯೇ ಹೇಳಲಾಗಿದೆ. ಸ್ವರ 'ಮತ್ತು ವ್ಯಣ್ಣುನಸೂತ್ರಗಳ 
ಮಧ್ಯದಲ್ಲಿ “ಪಯವರಟ್‌' ಮತ್ತು “ಲಣ್‌' ಎಂಬ ಸೂ ತ್ರಗಳು “ಇರೋಣದ್ದರಿಂದ 
ಅವುಗಳಿಗೆ ಅಂತಃಸ್ಥಗಳು ಎಂದು ಹೆಸರು. ಅಂತಃಸ್ಥಗಳಾದ ಯ್‌,ವ್‌,ರ್‌,ಲ್‌ “ಗಳಲ್ಲಿ 
ರೇಫ(ರ್‌)ವನ್ನು ಬಿಟ್ಟು ಉಳಿದ ಮೂರು(ಯ್‌,ವ್‌,ಲ್‌) ವರ್ಣಗಳಿಗೆ ಅನುನಾಸಿಕ 
ರೂಪಗಳೂ ಇವೆ. ಅವು ವ್ಯಜ್ಞನಗಳು. ಈ ವ್ಯಜ್ಜುನಗಳಿಗೆ (ಯ್‌,ವ್‌,ಲ್‌) 
ಅನುನಾಸಿಕಧರ್ಮವು (ಸ್ವರಗಳಿಗಿದ್ದಂತೆ), ಇದ್ದು ಇವು ಸ್ವರ-ವ್ಯಜ್ಜುನಗಳ ಮಧ್ಯದಲ್ಲಿ 
(ಶಿವಸೂತ್ರಗಳಲ್ಲಿ) ಇವೆ. ಆದ್ದರಿಂದಲೇ ಇವುಗಳನ್ನು ಅಂತಃಸ್ಥಗಳಂದು ಕರೆಯುತ್ತಾರೆ. 
(ಇವನ್ನು ಆಂಗ್ಲ ಭಾಷೆಯಲ್ಲಿ ಸೆಮಿಒವ್ವಲ್‌ ಎಂದು ಕರೆಯುತ್ತಾರೆ). ರೇಫ(ರ್‌) ವು 
ಅನುನಾಸಿಕವಾಗಿ ಇಲ್ಲದಿದ್ದರೂ "ಯ' ಕಾರದ ಅಂಶವನ್ನು ಹೊಂದಿರುತ್ತದೆ. ಆದ್ದರಿಂದ 
ಅದು ಅಂತಃಸ್ಥವೆನಿಸಿಕೊಳ್ಳುತ್ತದೆ. ಅನುಸ್ವಾರ ಮಾತ್ರ ಕೇವಲ ಮೂಗಿನಿಂದ 
ಉಚ್ಚರಿಸಲ್ಲಡುತ್ತದೆ. ಉಳಿದ ಅನುನಾಸಿಕ ವರ್ಣಗಳು (ಇ*,ಮ್‌,ಜ್‌,ಣ್‌,ನ್‌) 
ಬಾಯಿಯಲ್ಲಿರುವ ವರ್ಣೋತ್ಪತ್ತಿ ಹೀಗಾಗಿ "ಅ,ಇ,ಉ ಮತ್ತು "ಯ' ಈ ವರ್ಣಗಳಿಗೆ 
ಪ್ರತ್ಯೇಕವಾಗಿ 18 ರೂಪಗಳಿವೆ. "ಲೃ' ವರ್ಣಕ್ಕೆ 12 ರೂಪಗಳು. ಕಾರಣ ಅದಕ್ಕೆ 
ದೀರ್ಪದ ಆರು ರೂಪಗಳು ಇಲ್ಲ. (ನಾವಾಗಿ ದೀರ್ಫ "ಲೃ' ವರ್ಣವನ್ನು 
ಉಚ್ಛಾರಮಾಡಿದರೂ ಅದು ಪ್ರಯೋಗದಲ್ಲಿ ಇಲ್ಲವಾದ್ದರಿಂದ ಅದು ಗ್ರಾಹ್ಯವಲ್ಲ. 

“ಪ್ರಯೋಗ- ಶರಣಾಃ ವೈಯಾಕರಣಾಃ” ಎಂಬ ಮಾತೇ” ಇದಕ್ಕೆ ಪ್ರಮಾಣ). ಲಚ್‌ 


8 ಲಘುಸಿದ್ಧಾಂತ ಕೌಮುದೀ 


(ಏ.ಓ.ಐ,ಔ) ವರ್ಣಗಳಿಗೂ ಹ್ರಸ್ತದ ಆರು ರೂಪಗಳಿಲ್ಲ. ಆದ್ದರಿಂದ ಹನ್ನೆರಡೇ 
ರೂಪಗಳಿರುವವು. 


(ಸವರ್ಣ ಸಂಜ್ಞೆ ಹೇಳುವ ಸೂತ್ರ) 

ಸೂತ್ರ 10: ತುಲ್ಯಾಸ್ಯಪ್ರಯತ್ನಂ ಸವರ್ಣಮ್‌ (1.1.9) 

ವೃತ್ತಿ-ತಾಲ್ವಾದಿಸ್ಥಾನಂ ಆಭ್ಯಂತರ-ಪ್ರಯತ್ನಶ್ಚ ಇತ್ಯೇತದ್‌ದ್ವಯಂ ಯಸ್ಯ (ವರ್ಣಸ್ಯ) 
ಯೇನ (ಅನ್ಕೇನ ವರ್ಣೇನ) ತುಲ್ಕಂ ತನ್ನಿಥಃ (ತಯೋಃ ಪರಸ್ಪರಂ) ಸವರ್ಣಸಂಜ್ಞಂ 
ಸ್ಯಾತ್‌। *ವಾರ್ತಿಕಂ-ಯ-ಲೃ-ವರ್ಣಯೋಃ ಮಿಥಃ ಸಾವರ್ಣ್ಯಂ ವಾಚ್ಯಮ್‌* 
ಅಕುಹವಿಸರ್ಜನೀಂಯಾನಾಂ ಕಣ್ಣಃ॥ ಇಚುಯಶಾನಾಂ ತಾಲು। ಯಟುರಷಾಣಾಂ 
ಮೂರ್ಧಾ। ಲೃತುಲಸಾನಾ೦ ದನ್ನಾಃ। ಉಪೂಪಧ್ಮಾನೀಯಾನಾಂ ಓಷ್ಠೌ! 
ಇಮಜಣನಾನಾಂ ನಾಸಿಕಾ ಚ। ಏದೈತೋಃ ಕಣ್ಣತಾಲು। ಓದೌತೋಃ ಕಣ್ಣೋಷ್ಸಮ್‌। 
ವಕಾರಸ್ಯ ದನ್ನೋಷ್ಠಂ। ಜಿಹ್ವಾಮೂಲೀಯಸ್ಕ್ಯ ಜಿಹ್ವಾಮೂಲಂ। ನಾಸಿಕಾ ಅನುಸ್ವಾರಸ್ಯ 

ಯತ್ನಃ ದ್ವಿಧಾ- ಆಭ್ಯನ್ನರೋ ಬಾಹ್ಯಶ್ವ । ಆದ್ಯಃ ಪಣ್ದುಧಾ- ಸ್ಪೃಷ್ಟ ಈಷತ್‌ಸ್ಪೃಷ್ಟ, 
ಈಷದ್ವಿವೃತ, ವಿವೃತ, ಸಂವೃತಭೇದಾತ್‌। ತತ್ರ ಸ್ಪೃಷ್ಟ೦ ಪ್ರಯತನಂ-ಸ್ಪರ್ಶಾನಾಮ್‌। 
ಈಷತ್‌-ಸ್ಪ ಷಂ-ಅಂತಃಸ್ಥಾನಾಮ್‌। ಈಷದ್ವಿವೃತಂ ಊಷ್ಮಣಾಮ್‌। ವಿವೃತಂ 
ಸ್ವರಾಣಾಮ್‌,। ಹ್ರಸ್ತಸ್ಯ "ಅ'-ವರ್ಣಸ್ಯ ಪ್ರಯೋಗೇ ಸಂವೃತಮ್‌। ಪ್ರಕ್ರಿಯಾದಶಾಯಾಂ 
ತು ವಿವೃತಮೇವ। ಬಾಹ್ಯಪ್ರಯತ್ನಸ್ತು ಏಕಾದಶಧಾ- 1. ವಿವಾರಃ, 2. ಸಂವಾರಃ, 
3. ಶ್ವಾಸಃ, 4. ನಾದಃ 5. ಘೋಷಃ, 6. ಅಘೋಷಃ, 7. ಅಲ್ಲಪ್ರಾಣಃ, 8. ಮಹಾಪ್ರಾಣಃ, 
9. ಉದಾತ್ತಃ, 10. ಅನುದಾತ್ತಃ, 11. ಸ್ವರಿತಶ್ಟೇತಿ। 

ಖರಃ- 1. ವಿವಾರಾಃ, 3. ಶ್ವಾಸಾಃ 6. ಅಘೋಷಾಶ್ಚ 
ಹಶಃ - 2. ಸಂವಾರಾಃ, 4. ನಾದಾ, 5. ಘೋಷಾಶ್ಚ 

ವರ್ಗಾಣಾಂ ಪ್ರಥಮ-ತೃತೀಯ-ಪಣ್ಟುಮಾಃ ಯಣಶ್ಚ ಅಲ್ಲಪ್ರಾಣಾಃ। 

ವರ್ಗಾಣಾಂ ದ್ವಿತೀಯ-ಚತುರ್ಥೌ ಶಲಶ್ಚ ಮಹಾಪ್ರಾಣಾಃ। 

ಕಾದಯೋ ಮಾವಸಾನಾಃ ಸ್ಪರ್ಶಾಃ ಯಣೋನ್ತಃಸ್ಥಾಃ। ಶಲಃ ಊಹಷ್ಮಾಣಃ 
ಅಚಃ ಸ್ಹರಾಃ ಅಕ, ಖಃ ಇತಿ ಕ-ಖಾಭ್ಯಾಂ ಪ್ರಾಕ್‌ ಅರ್ಧವಿಸರ್ಗಸದೃಶೌ 
ಜಿಹ್ವಾಮೂಲೀಂಯೌ। ಅಪಃ, ಅಫ್‌ ಇತಿ ಪ-ಫಾಬ್ಯಾಂ ಪ್ರಾಕ್‌ 
ಅರ್ಧವಿಸರ್ಗಸದೃಶೌ ಉಪಧ್ಮಾನೀಯೌ। “ಅಂ, ಅಃ” ಇತ್ಯಚಃ ಪರೌ ಅನುಸ್ವಾರ- 
ವಿಸರ್ಗೌ। 

ಪ.ಚ್ಛೇ - ತುಲ್ಕಾಸ್ಯ, ಪ್ರಯತ್ನಂ, ಸವರ್ಣಮ್‌। 

ಅರ್ಥಃ-ಯಾವ ಒಂದು ವರ್ಣಕ್ಕೆ (ಬಾಯಿಯ ಒಳಭಾಗದಲ್ಲಿರುವ) ತಾಲು 
ಮೊದಲಾದವುಗಳಲ್ಲಿ ಒಂದು ವರ್ಣೋತ್ಪತ್ತಿ ಸ್ಥಾನವು ಮತ್ತು ಪ್ರಯತ್ನವು ಇರುವುದೋ 
ಅ೦ತಹದ್ದೇ ಸ್ಥಾನ ಮತ್ತು ಪ್ರಯತ್ನವೂ ಮತ್ತೊಂದು ವರ್ಣಕ್ಕೂ ಸಮಾನವಾಗಿದ್ದರೆ 


ಸಂಜ್ಞಾಪ್ರಕರಣಮ್‌ 9 


ಆಗ ಆ ಎರಡು ವರ್ಣಗಳು ಪರಸ್ಪರ ಸವರ್ಣಗಳಾಗುವವು. 
ವಾರ್ತಿಕ- ಯ ಮತ್ತು ಲೃ ವರ್ಣಗಳೆರಡೂ (ಸಮಾನ ಸ್ಥಾನ-ಪ್ರಯತ್ನಗಳನ್ನು 
ಉಳ್ಳದ್ದಾಗಿ ಇಲ್ಲದಿದ್ದರೂ) ಅವು ಪರಸ್ಪರ ಸವರ್ಣಗಳೆಂದು ಹೇಳಬೇಕು(ಗ್ರಹಿಸಬೇಕು)*. 
"ಅ'ವರ್ಣ ಕ-ವರ್ಗ (ಕ್‌,ಖ್‌,ಗ್‌,ಫ್‌,ಜ್‌), ಹ-ಕಾರ ಮತ್ತು ವಿಸರ್ಗ 
ಇವುಗಳಿಗೆ ಕಣ್ಣವು ಉತ್ಪತ್ತಿಸ್ಥಾನವಾಗಿದೆ. 

ಸೂಚನೆ - "ಮುನೀನಾಂ ಉತ್ತರೋತ್ತರಂ ಪ್ರಾಮಾಣ್ಯಂ' ಎಂಬ ವಚನದ 
ಪ್ರಕಾರ ಪಾಣಿನಿಯವರ ನಿಯಮಕ್ಕಿಂತ ಭಿನ್ನವಾಗಿದ್ದರೂ ಇದನ್ನು ಪ್ರಮಾಣವೆಂದು 
ಗಹಿಸಬೇಕು. (ಪಾಣಿನಿಯವರ ದೃಷ್ಟಿಯಲ್ಲಿ ಬಿಟ್ಟುಹೋಗಿರುವ ಪ್ರಯೋಗವನ್ನು 
ವಾರ್ತಿಕಕಾರರು ಸೇರಿಸಿದ್ದಾರೆ ಎಂದು ತಿಳಿಯಬೇಕು). 

ಇ-ವರ್ಣ, ಚ-ವರ್ಗ, (ಚ್‌,ಛ್‌,ಜ್‌,ರು್‌,ಆ್‌) ಯ-ಕಾರ ಮತ್ತು ಶ-ಕಾರ 
ಇವುಗಳಿಗೆ ತಾಲು ಉತ್ಪತ್ತಿಸ್ಥಾನವಾಗಿದೆ. (ಬಾಯಂಗಳದ ದಂತಗಳ ಮೇಲ್ಭಾಗ). 

ಯ-ವರ್ಣ, ಟ-ವರ್ಗ(ಟ್‌,ಠ್‌,ಡ್‌,ಢ್‌,ಣ್‌) ರೇಫ(ರ್‌), ಮತ್ತು ಷ-ಕಾರ 
ಇವುಗಳಿಗೆ, ಮೂರ್ಧಾ ಉತ್ಪತ್ತಿಸ್ಥಾನವಾಗಿದೆ. (ಮೂರ್ಧಾ ಎಂದರೆ, ಬಾಯಿಯೊಳಗಿನ 
ಅಂಗಳದ ಮೇಲ್ಭಾಗ). 

"ಲೃ' ವರ್ಣ, ತ-ವರ್ಗ( ತ್‌,ಥ್‌,ದ್‌.ಧ್‌,ನ್‌), ಲ-ಕಾರ ಮತ್ತು ಸ-ಕಾರ ಇವುಗಳಿಗೆ 
ದನ್ತಗಳು ಉತ್ಪತ್ತಿಸ್ಥಾನವಾಗಿವೆ. (ಹಲ್ಲುಗಳಿಲ್ಲದವರಿಗೆ ಒಸಡು ಉತ್ಪತ್ತಿಸ್ಥಾನವೆಂದು 
ತಿಳಿಯಬೇಕು). 

ಉ-ವರ್ಣ, ಪ-ವರ್ಗ(ಪ್‌,ಫ್‌,ಬ್‌,ಭ್‌.ಮ್‌), ಉಪಧ್ಮಾನೀಯ (<>) ಇವುಗಳಿಗೆ 
ಎರಡೂ ತುಟಿಗಳು ಉತ್ಪತ್ತಿಸ್ಥಾನವಾಗಿವೆ. 

ಇ್‌,ಮ್‌,ಜ್‌,ಣ್‌,ನ್‌ ಐದು ವರ್ಣಗಳಿಗೆ, ಆಯಾವರ್ಗದ ವರ್ಣೋತ್ಪತ್ತಿ ಸ್ಥಾನದ 
ಜೊತೆಗೆ ಮೂಗೂ ಉತ್ಪತ್ತಿ ಸ್ಥಾನವಾಗಿದೆ. ಆದ್ದರಿ೦ದ ಅನುನಾಸಿಕಗಳೂ ಆಗಿವೆ. 

"ಏ'(ತ್‌) ಮತ್ತು "ಐ'(ತ್‌) ಇವು ಒಂದೊಂದಕ್ಕೂ ಕಣ್ಣ ಮತ್ತು ತಾಲು ಇವೆರಡೂ 
ಉತ್ಪತ್ತಿ ಸ್ಥಾನಗಳು. "ಓ'(ತ್‌) ಮತ್ತು "ಔ' (ತ್‌) ಇವು ಒಂದೊಂದಕ್ಕೂ ಕಣ್ಣ ಮತ್ತು 
ಓಷ್ಠ ಗಳು ಇವು ಉತ್ಪತ್ತಿ ಸ್ಥಾನಗಳು. [ಏ,ಐ,ಓ,ಔ ಈ ವರ್ಣಗಳ ನಂತರ "ತ್‌ 
ಸೇರಿಸಲಾಗಿದೆ. ಇದು ತಪರಕರಣವಲ್ಲ. (ಅಂದರೆ ಆ ವರ್ಣವು ಯಾವ ಕಾಲದಲ್ಲಿ 
ಉಚ್ಚರಿಸಲ್ಪಟ್ಟಿದೆಯೋ ಅದನ್ನು ಮಾತ್ರ ಗ್ರಹಿಸುತ್ತದೆ ಎಂದಲ್ಲ). ಹಾಗಾದರೆ ಅದು ಏ 
ಮತ್ತು ಐ ಹಾಗೆಯೇ ಓ ಮತ್ತು ಔ ಗಳನ್ನು ಬೇರೆ ಬೇರೆಯಾಗಿ ಉಚ್ಚರಿಸುವುದಕ್ಕಾಗಿ 
ಇರುವದು. ಇಲ್ಲದಿದ್ದರೆ ಏ8ಐ - ಐ ಎಂದೂ ಹಓಃಔ= ಔ ಎಂದೂ 
ಸಂಧಿನಿಯಮದಿಂದ ಉಚ್ಚರಿಸಬೇಕಾಗುವದು. ಆಗ ಐ ಮತ್ತು ಔ ಗಳಲ್ಲಿ ಎರಡು 
ವರ್ಣಗಳಿವೆ ಎಂದು ತಿಳಿಯಲು ಸಾಧ್ಯವಾಗುವದಿಲ್ಲ]. "ವ'ಕಾರಕ್ಕೆ ದನ್ತ ಮತ್ತು 
ಓಷ್ಟಗಳು ಸ್ಥಾನ. ಜಿಹ್ವಾಮೂಲೀಯಕ್ಕೆ ಜಿಹ್ವಾಮೂಲವು (ನಾಲಿಗೆಯ ಬುಡ) ಸ್ಥಾನ. 
ಅನುಸ್ಟಾರಕ್ಕೆ ಮೂಗು ಸ್ಥಾನ. ಅಕ್ಷರಗಳನ್ನು ಉಚ್ಚಾರ ಮಾಡುವದಕ್ಕೆ, ಆಭ್ಯನ್ತರ 


10 ಲಘುಸಿದ್ಧಾಂತ ಕೌಮುದೀ 


ಮತ್ತು ಬಾಹ್ಯ ಎಂಬ ಎರಡು ತರಹದ ಪ್ರಯತ್ನಗಳು ಅಪೇಕ್ಷಿತವಾಗಿವೆ. (ಎಲ್ಲ 
ವರ್ಣಗಳೂ ಆಭ್ಯನ್ತರ ಪ್ರಯತ್ನಗಳಿ೦ದಲೂ ಮತ್ತು ಬಾಹ್ಯಪ್ರಯತ್ನಗಳಿ೦ದಲೂ ಆಯಾ 
ಸ್ಥಾನಗಳಲ್ಲಿ ಹುಟ್ಟುತ್ತವೆ. ಯಾವ ಯಾವ ಅಕ್ಷರಗಳಿಗೆ ಯಾವಯಾವ ಪ್ರಯತ್ನಗಳು 
ಬೇಕು ಎಂಬುದನ್ನು ಕೆಳಗೆ ಕೊಡಲಾಗಿದೆ). 

ಮೊದಲನೆಯದು ಆಭ್ಯನ್ತರ ಪ್ರಯತ್ನ. ಅದು 5 ವಿಧ. 

(ಭಟ್ಟೋಜಿ ದೀಕ್ಷಿತರು ಸಿದ್ಧಾನ್ತ ಕೌಮುದಿಯಲ್ಲಿ ಈ ಪ್ರಯತ್ನಗಳನ್ನು 4 ವಿಧವಾಗಿ 
ವಿಜ್ಞಡಿಸಿದ್ದಾರೆ). ಅವು 1ಸ್ಪೃಷ್ಟ ಪ್ರಯತ್ನ, 2.ಈಷತ್‌-ಸ್ಪೃಷ್ಟ ಪ್ರಯತ್ನ, 3.ಈಷದ್ವಿವೃತ 
ಪ್ರಯತ್ನ, 4.ವಿವೃತ ಮತ್ತು 5.ಸಂವೃತ ಪ್ರಯತ್ನ ಎಂಬ ರೀತಿಯಿಂದ 5 ವಿಧ. 
ಅವುಗಳಲ್ಲಿ ಸರ್ಶಾಕ್ಷರಗಳಿಗೆ (ವರ್ಗೀಯ 25 ವರ್ಣಗಳಿಗೆ) ಸ್ಪೃಷ್ಟ ಪ್ರಯತ್ನವು. 
ಯ್‌,ರ್‌,ಲ್‌,ವ್‌ ಎಂಬ ಅನ್ರಃಸ್ಥ-ವರ್ಣಗಳಿಗೆ ಈಷತ್‌-ಸ್ಪೃಷ್ಟ ಪ್ರಯತ್ನವು. 

ಶ್‌,ಷ್‌,ಸ್‌,ಹ್‌, ಎಂಬ ಊಷ್ಮ-ವರ್ಣಗಳಿಗೆ ಈಷದ್ವಿವೃತವು ಪ್ರಯತ್ನ. 

ಸ್ವರಗಳಿಗೆ (ಅಚ್‌ ವರ್ಣಗಳಿಗೆ) ವಿವೃತ ಪ್ರಯತ್ನವು. 

(ಆರು ವಿಧವಾದ) ಹ್ರಸ್ವ "ಅ' ವರ್ಣಗಳನ್ನು ಉಚ್ಚರಿಸುವಾಗ ಸಂವೃತ ಪ್ರಯತ್ನವಿದ್ದು 
ವ್ಯಾಕರಣ ಪ್ರಯೋಗ ಪ್ರಕ್ರಿಯೆಯಲ್ಲಿ, ವಿವೃತವೆಂದು ತಿಳಿಯಬೇಕು. 

ಉಳಿದ 12 "ಅ'ಕಾರಗಳಿಗೂ ಇತರ 8 ಸ್ವರ (ಇಉ,ಯ.ಲ್ಕ,ಏ,ಓ,ಐ,ಔ) ಗಳಿಗೂ, 
ಯಾವಾಗಲೂ (ಪ್ರಕ್ರಿಯಾ ದೆಸೆಯಲ್ಲಿಯೂ ಮತ್ತು ಪ್ರಯೋಗ ದೆಸೆಯಲ್ಲಿಯೂ) 
ವಿವೃತ ಪ್ರಯತ್ನವೇ ಇರುತ್ತದೆ. [ಸಂಧಿ ಮಾಡುವದಕ್ಕೆ ಪೂರ್ವದೆಸೆಯಲ್ಲಿ ಮಾನಸಿಕವಾಗಿ 
ಅಕ್ಷರಗಳನ್ನು ಸೇರಿಸುವಾಗ, ಸ೦ಧಿಯೋಗ್ಯತೆ ಬರುವುದಕ್ಕಾಗಿ, ಅವುಗಳಿಗೆ 
ಸಾವರ್ಣಣ್ಯವಿದೆಯೇ ಎಂದು ನೋಡುತ್ತೇವೆ. ಆ ಅವಸ್ಥೆಯಲ್ಲಿ ಸಾವಣಣ್ಯವಿದ್ದರೆ (ಆ 
ಪ್ರಕ್ರಿಯಾದೆಸೆಯಲ್ಲಿಯೇ) ಸಂಧಿ ಮಾಡುತ್ತೇವೆ. ಅಂದರೆ, ಪ್ರಯೋಗದೆಸೆಯಲ್ಲಿ 
(ಉಚ್ಚರಿಸುವಾಗ) ತನ್ನಿಮಿತ್ತಕವಾದ ವಿಕಾರವು ಅಕ್ಷರಗಳಲ್ಲಿ ಉಂಟಾಗಿರುತ್ತದೆ. 

ಈ ಹ್ರಸ್ವ 'ಅ' ಕಾರಕ್ಕೆ ಪ್ರಯೋಗದೆಸೆಯಲ್ಲಿ ಸಂವೃತ ಪ್ರಯತ್ನವಿರೋಣದ್ದರಿಂದ 
ಇತರ 12 ವಿಧವಾದ ವಿವೃತ ಪ್ರಯತ್ನದ “ಅ' ಕಾರಗಳು ಸವರ್ಣವಾಗುವದಿಲ್ಲ. ಈ 
ಕಾರಣದಿಂದ ಅವುಗಳಿಗೆ ಸಂಧಿಯೋಗ್ಯತೆ ಉಂಟಾಗುವದಕ್ಕಾಗಿ (ಪೂರ್ವಾವಸ್ಥೆಯಲ್ಲಿ) 
ಪ್ರಕ್ರಿಯಾದೆಸೆಯನ್ನು ಒಪ್ಪಿರುವರು. ಪ್ರಕ್ರಿಯಾದೆಸೆಯಲ್ಲಿ ವರ್ಣಗಳು ಸವರ್ಣವಾಗಿದ್ದರೆ, 
ಸಂಧಿ ಉಂಟಾಗುತ್ತದೆ. ಆ ಸಂಧಿ ಪ್ರಯುಕ್ತವಾಗಿ ವಿಕಾರಹೊಂದಿರುವ ವರ್ಣವು 
ಸಂವೃತವಾಗಿ ಇರುತ್ತದೆ. ಆದರೆ ಉಚ್ಚರಿಸಲ್ಪಡುವುದಿಲ್ಲ. ಸಂಧಿಕಾರ್ಯವಿಲ್ಲದಿದ್ದಾಗ, 
“ಅ ಕಾರಾನ್ಷವಾಗಿಯೋ, “ಅ'ಕಾರಾದಿಯಾಗಿಯೋ ಪ್ರಸ್ತ "ಅ' ಕಾರವು ಉಚ್ಚರಿಸಲ್ಪಟ್ಟರೆ, 
ಅದು ಸಂವೃತವಾಗಿರುತ್ತದೆ. ಈ ಹ್ರಸ್ವ ಸಂವೃತ "ಅ' ಕಾರವು ಸಂಧಿಯನ್ನು 
ಅಪೇಕ್ಷಿಸುವಾಗ ಮಾತ್ರ ಪೂರ್ವಾವಸ್ಥೆಯಾದ ಪ್ರಕ್ರಿಯಾ ದೆಸೆಯ ದೃಷ್ಟಿಯಿಂದ ಅದಕ್ಕೆ 
ವಿವೃತಪ್ರಯತ್ನವಿರೋಣದ್ದರಿ೦ದ, ಇತರ 12 ವಿಧವಾದ ವಿವೃತ “ಅ'ಕಾರಗಳ ಜೊತೆಗೆ 
ಸಂಧಿ ಆಗಿಯೇ ಉಚ್ಚರಿಸಲ್ಪಡೋಣದ್ದರಿಂದ, ಅದು ಬಿಡಿಯಾಗಿ ಉಚ್ಚರಿಸಲ್ಪಡುವದಿಲ್ಲ. 


ಸಂಜ್ಞಾಪ್ರಕರಣಮ್‌ 11 


(ಆದ್ದರಿ೦ದ ಸಂವೃತವಾಗಿ ಇರುವದಿಲ್ಲ). ಸಂಧಿಯಿಂದ ಸವರ್ಣದೀರ್ಫ ಉಂಟಾದಾಗ, 
ಆದೇಶರೂಪವಾದ "“ಆ' ಕಾರವು ವಿವೃತವಾಗಿಯೇ ಇರುತ್ತದೆ. ಪ್ರತ್ಯೇಕವಾಗಿ ಹಸ್ವ 
“ಅ” ಕಾರಕ್ಕೆ (ಸವರ್ಣದೀರ್ಪ ಸಂಧಿಯಾಗಿರೋಣದ್ದರಿಂದ) ಸಂವೃತ ಪ್ರಯತ್ನದಿಂದ 
ಉಚ್ಚಾರಣೆ ಮಾಡುವ ಅವಕಾಶವೇ ಇರುವದಿಲ್ಲ. ಈ ಕಾರಣದಿಂದ, ಎರಡು ದೆಸೆಗಳನ್ನು 
ವೈಯಾಕರಣಿಗಳು ಅಜ್ಲೇಕರಿಸಿ ಸವರ್ಣದೀರ್ಫ ಸಂಧಿಯನ್ನು ರಕ್ಷಿಸಿರುವರು. 
ಇಲ್ಲದಿದ್ದರೆ, ಇಂಥ ಪ್ರಸಂಗಗಳಲ್ಲಿ ಸವರ್ಣದೀರ್ಪ ಸಂದಿಗೆ ಅವಕಾಶವೇ 
ಇಲ್ಲದಾಗುತ್ತಿತ್ತು]. 

ಎರಡನೇಯದಾದ ಬಾಹ್ಯ ಪ್ರಯತ್ನವಾದರೋ 1! ವಿಧವಾಗಿ ಇರುತ್ತದೆ. 1.ವಿವಾರಃ, 
2.ಸಂವಾರಃ, 3.ಶ್ವಾಸಃ, 4.ನಾದಃ, 5.ಘೋಷಃ, 6.ಅಘೋಷಃ, 7.ಅಲ್ಪಪ್ರಾಣಃ, 
8.ಮಹಾಪ್ರಾಣಃ, 9.ಉದಾತ್ತಃ, 10.ಅನುದಾತ್ರಃ, 11. ಸ್ವರಿತಃ- ಎಂದು.ಹಶ್‌- ವರ್ಣಗಳಿಗೆ 
ಸಂವಾರ, ನಾದ ಮತ್ತು ಘೋಷ ಇವು ಮೂರು ಪ್ರಯತ್ನಗಳು. [ವ್ಯಣ್ಣಾನಗಳು 33 
ಇವೆ. ಅವೇ ಖರ್‌ ಮತ್ತು ಹಶ್‌ ವರ್ಣಗಳು. ಮೇಲೆ ಹೇಳಿದ ಮೂರು ಪ್ರಯತ್ನಗಳ 
ಹೊರತು ನಾಲ್ಕನೆಯ ಪ್ರಯತ್ನವಾದ ಮಹಾಪ್ರಾಣ ಅಥವಾ ಅಲ್ಪಪ್ರಾಣ ಪ್ರಯತ್ನವನ್ನು 
ಅವುಗಳ ಜೊತೆಗೆ ಸೇರಿಸಿಕೊಳ್ಳಬೇಕು. ಒಟ್ಟು ವ್ಯಣ್ಣಾನಗಳಿಗೆ ನಾಲ್ಕು ಪ್ರಯತ್ನಗಳೆಂದು 
ಗೊತ್ತಾಗುತ್ತದೆ. ಖರ್‌, ಮತ್ತು ಹಶ್‌ ಪ್ರತ್ಯಾಹಾರಗಳಲ್ಲಿ ಮಹಾಪ್ರಾಣ ವರ್ಣಗಳೂ 
ಇವೆ. ಹಾಗೆಯೇ ಅಲ್ಪಪ್ರಾಣ ವರ್ಣಗಳೂ ಇವೆ. ಆಯಾ ಮಹಾಪ್ರಾಣ ವರ್ಣಗಳಿಗೆ 
ಮಹಾಪ್ರಾಣ ಪ್ರಯತ್ನವನ್ನೂ, ಆಯಾ ಅಲ್ಪಪ್ರಾಣ ವರ್ಣಗಳಿಗೆ ಅಲ್ಪಪ್ರಾಣ 
ಪ್ರಯತ್ನವನ್ನೂ ಸೇರಿಸಿ ನಾಲ್ಕು ಪ್ರಯತ್ನಗಳನ್ನೂ ಹೇಳಬೇಕು. ಯಾವ ವರ್ಣಗಳು 
ಮಹಾಪ್ರಾಣಗಳು ಯಾವ ವರ್ಣಗಳು ಅಲ್ಲಪ್ರಾಣಗಳು ಎಂಬುದನ್ನು ಪರಿವಿಡಿಯಲ್ಲಿ 
ಕೊಡಲಾಗಿದೆ]. 

ವರ್ಗೀಯ ವರ್ಣಗಳಲ್ಲಿ ಮೊದಲನೆಯ, ಮೂರನೆಯ ಮತ್ತು ಐದನೆಯ 
ವರ್ಣಗಳೂ, ಮತ್ತು "ಯಣ್‌' (ಯ್‌,ವ್‌,ರ್‌,ಲ್‌) ವರ್ಣಗಳು ಅಲ್ಪಪ್ರಾಣ ಪ್ರಯತ್ನ 
ಉಳ್ಳವುಗಳು. ಆದುದರಿಂದಲೇ ಅವು ಅಲ್ಲಪ್ರಾಣಗಳೆಂದೆನಿಸಿಕೊಳ್ಳುತ್ತವೆ. ವರ್ಗೀಯ 
ವರ್ಣಗಳಲ್ಲಿ ಎರಡನೆಯ ಮತ್ತು ನಾಲ್ಕನೆಯ ವರ್ಣಗಳೂ ಮತ್ತು ಶಲ್‌(ಶ್‌.ಷ್‌.ಸ್‌,ಹ್‌) 
ಊಷ್ಮಾಣ ವರ್ಣಗಳು ಮಹಾಪ್ರಾಣ ಪ್ರಯತ್ನವುಳ್ಳವುಗಳು. ಆದ್ದರಿಂದ ಅವು 
ಮಹಾಪ್ರಾಣಗಳು ಎಂದೆನಿಸಿಕೊಳ್ಳುತ್ತವೆ. (ಈ ಎರಡುವಿಧ ಪ್ರಯತ್ನಗಳಲ್ಲಿ 
ಒಂದೊಂದನ್ನು ಆಯಾ ಸಂಬಂಧಿಸಿದ ವರ್ಣಗಳಿಗೆ ನಾಲ್ಕನೆಯ ಪ್ರಯತ್ನವನ್ನಾಗಿ 
ಸೇರಿಸಿಕೊಳ್ಳಬೇಕು). ಕೊನೆಯ ಮೂರು ಬಾಹ್ಯ ಪ್ರಯತ್ನಗಳಾದ ಉದಾತ್ತ,ಅನುದಾತ್ತ 
ಮತ್ತು ಸ್ವರಿತ ಎಂಬ ಪ್ರಯತ್ನಗಳು ಸ್ವರಗಳಿಗೆ ಮಾತ್ರ (ಅಜ್‌ ವರ್ಣಗಳಿಗೆ ಮಾತ್ರ) 
ಸಂಬಂಧಿಸಿದ್ದು ಇದಕ್ಕೆ ಮೊದಲು, ಸ್ವರಗಳು 18 ವಿಧವೆಂದು ಹೇಳುವಾಗ ಉದಾತ್ತ. 
ಅನುದಾತ್ತ ಮತ್ತು ಸ್ವರಿತಗಳೆಂದು ಅಲ್ಲಿ ವರ್ಣವಿಭಾಗ ಮಾಡಲಾಗಿದೆ. ಈಗ ಈ 
ಉದಾತ್ತ, ಅನುದಾತ್ತ ಮತ್ತು ಸ್ವರಿತಗಳೆಂಬವೂ ಪ್ರಯತ್ನಗಳಾಗಿವೆ. ಪ್ರಯತ್ನಗಳಿಗೂ 
ಸ್ವರವರ್ಣಗಳಿಗೂ ಸಮಾನವಾದ ನಾಮಧೇಯ ಇರೋಣದ್ದರಿಂದ, ನಾವು 


12 ಲಘುಸಿದ್ಧಾಂತ ಕೌಮುದೀ 


ವರ್ಣಗಳಬಗ್ಗೆ ಹೇಳುತ್ತೇವೆಯೋ ಅಥವಾ ವರ್ಣಗಳ ಉಚ್ಚಾರಣ-ಪ್ರಯತ್ನಗಳಬಗ್ಗೆ 
ಹೇಳುತ್ತೇವೆಯೋ ಎ೦ಬುದನ್ನು ಸೂಕ್ಷ ವಾಗಿ ಲಕ್ಷಿಸಬೇಕು. ಸ್ಪರ ವರ್ಣಗಳು ಬೇರೆ, 
ಅವುಗಳನ್ನು ಉಚ್ಚರಿಸುವ ಪ್ರಯತ್ನಗಳು ಬೇರೆ; ಆದರೆ, ಇವುಗಳೆಲ್ಲಕ್ಕೂ ಸಮಾನವಾದ 
ಹೆಸರಿರುವದರಿಂದ, ಸಂಶಯಕ್ಕೆ ಅವಕಾಶವಿರುತ್ತದೆ]. 

ಕ್‌” ಕಾರದಿಂದ "ಮ್‌' ಕಾರವರೆಗಿನ 25 ವರ್ಗೀಯ ವ್ಯಣ್ಣುನಗಳು ಸ್ಪರ್ಶ 
ವರ್ಣಗಳೆಂದ ಎನಿಸಿಕೊಳ್ಳುತ್ತವೆ. 


ಯ್‌.ವ್‌,ರ್‌,ಲ್‌ ವರ್ಣಗಳು ಅಂತಃಸ್ಥಗಳು. (ಅಂದರೆ ಇವು ಸ್ವರ ಮತ್ತು ವ್ಯಣ್ಣನಗಳ 
ಮಧ್ಯದಲ್ಲಿ ಇವೆ. ಇವುಗಳಿಗೆ ಸ್ವರ ಧರ್ಮಗಳೂ ಇವೆ. ವ್ಯಣ್ಣನ ಧರ್ಮಗಳೂ ಇವೆ 
ಎಂದರ್ಥ. ಇವುಗಳಲ್ಲಿ ಯ್‌,ವ್‌,ಲ್‌ಗಳಿಗೆ ಮಾತ್ರ ಅನುನಾಸಿಕತ್ವ ಧರ್ಮವಿದೆ. 
ರೇಫ(ರ್‌)ಕ್ಕೆ ಅನುನಾಸಿಕ ಧರ್ಮವಿರುವದಿಲ್ಲ ಎಂಬುದನ್ನು ಹಿಂದೆಯೇ ಹೇಳಿದ್ದೇವೆ). 


ಶ್‌, ಷ್‌, ಸ್‌ ಮತ್ತು ಹ್‌ ಈ ವರ್ಣಗಳಿಗೆ ಊಷ್ಠ ವರ್ಣಗಳೆಂದು ಹೆಸರು. 
(ಇವುಗಳನ್ನು ಉಚ್ಚರಿಸುವಾಗ, ಚಳಿಗಾಲದಲ್ಲಿ ಬಾಯಿಯಿಂದ ಉಗಿ ಬರುವದನ್ನು 
ಕಾಣಬಹುದು). 


ಅ,ಇಉ,ಯ.ಲ್ಯಏ,ಓ,ಐಔ ಈ ವರ್ಣಗಳಿಗೆ (ಅಚ್‌ ವರ್ಣಗಳಿಗೆ) ಸ್ವರಗಳೆಂದು 
ಹೆಸರು. »«ಕ್‌, »ಎಖ್‌ ಎಂಬ ವರ್ಣಗಳಲ್ಲಿ "ಕ' ಕಾರ "ಖ' ಕಾರಗಳ ಪೂರ್ವದಲ್ಲಿ 
ಉಚ್ಚರಿಸಲ್ಪಡುವ ಅರ್ಧವಿಸರ್ಗದಿಂದ ಗುರುತಿಸಲ್ಪಡುವ ವರ್ಣಗಳಿಗೆ 
ಜಿಹ್ವಾಮೂಲೀಯವೆಂದು ಹೆಸರು. 

ಅಪ್‌, ಅಫ್‌ ಎಂಬ ವರ್ಣಗಳಲ್ಲಿ “ಪ' ಕಾರ ಮತ್ತು "ಫ' ಕಾರಗಳ ಪೂರ್ವದಲ್ಲಿ 
ಉಚ್ಚರಿಸಲ್ಪಡುವ ಅರ್ಧವಿಸರ್ಗದಂತೆ ಇರುವ ವರ್ಣಕ್ಕೆ ಉಪಧ್ಮಾನೀಯವೆಂದು 
ಹೆಸರು. 

"ಅಂ' “ಅಃ” ಎಂಬಲ್ಲಿ "ಅ' ಕಾರ (ಅಥವಾ "ಅಚ್‌' ವರ್ಣಗಳ) ನಂತರ 
ಉಚ್ಚರಿಸಲ್ಪಡುವ ವರ್ಣಗಳಿಗೆ ಕ್ರಮವಾಗಿ ಅನುಸ್ವಾರ ಮತ್ತು ವಿಸರ್ಗಗಳಂದು ಹೆಸರು. 
(ಹರಿಂ, ಹರಿಃ- ಇಲ್ಲಿ "ಇ'ಕಾರದನ೦ತರ ಕ್ರಮವಾಗಿ ಅನುಸ್ವಾರ- ವಿಸರ್ಗಗಳಿವೆ). 


(ಸವರ್ಣ ಗ್ರಾಹಕ ಸೂತ್ರ) 

ಸೂತ್ರ 1: ಅಣುದಿತ್‌ ಸವರ್ಣಸ್ಯ ಚಾಪ್ರತ್ಯಯಃ (11.6೨) 

ವೃತ್ತಿ - ಪ್ರತೀಯತೇ ವಿಧೀಯತೇ ಇತಿ ಪ್ರತ್ಯಯಃ ಅವಿಧೀಯಮಾನಃ ಅಣ್‌ 
ಉದಿಚ್ಚ ಸವರ್ಣಸ್ಯ ಸಂಜ್ಞಾ ಸ್ಯಾತ್‌। ಅತ್ರೈವ ಅಣ್‌, ಪರೇಣ ಣ-ಕಾರೇಣ। 
ಕುಚುಟುತುಪು ಏತೇ ಉದಿತಃ ತದೇವಮ್‌ - "“ಅ' ಇತಿ ಅಷ್ಟಾದಶಾನಾಂ ಸಂಜ್ಞಾ 
ತಥಾ "ಇ'ಕಾರ-"ಉ'ಕಾರೌ। "ಯ'ಕಾರಃ ತ್ರಿಂಶತಃ ಏವಮ್‌ "ಲ್ಕ'ಕಾರೋತಪ। ಏಚಃ 
ದ್ವಾದಶಾನಾಮ್‌। ಅನುನಾಸಿಕ-ಅನನುನಾಸಿಕಭೇದೇನ ಯ-ವ-ಲಾಃ ದ್ವಿಧಾ। ತೇನ 
ಅನನುನಾಸಿಕಾಃ ತೇ, ದ್ವಯೊದಣ್ಣಯಾಃ ಸಂಜ್ಞಾ 


ಸಂಜ್ಞಾಪ್ರಕರಣಮ್‌ 13 


ಪ.ಚ್ಛೇ - ಅಣ್‌, ಉದಿತ್‌, ಸವರ್ಣಸ್ಯ, ಚ, ಅಪ್ರತ್ಯಯಃ । 

ಅ. ವೃ. - “ಸ್ವಂ ರೂಪಂ ಶಬ್ದಸ್ಯ ಅಶಬ್ದ ಸಂಜ್ಞಾ” (1.168) ಎಂಬ ಸೂತ್ರದಿಂದ 
“ಸ್ವಂ' ಎಂಬ ಪದವು ಅನುವೃತ್ತವಾಗಿ ಷಷ್ಠ್ಯನ್ನವಾಗಿ “ಸ್ವಸ್ಯ? (ಸವರ್ಣಸ್ಯ) 
ಎಂದಾಗಿರುತ್ತದೆ. 

ಅರ್ಥ- (ಪ್ರತೀಯತೇ ಎಂದರೆ ವಿಧಿಸಲ್ಪಡುತ್ತದೆ ಎಂದು ಅರ್ಥ. ವಿಧಿಸಲ್ಪಡು 
ವಂತಹ ವರ್ಣಗಳು ಪ್ರತ್ಯಯವಾಗಿಯೋ ಆಗಮವಾಗಿಯೋ ಆದೇಶವಾಗಿಯೋ 
ಇರಬಹುದು). ವಿಧಿಸಲ್ಪಡದಿರುವ "ಅಣ್‌' ವರ್ಣಗಳೂ ಮತ್ತು ವಿಧಿಸಲ್ಪಡುವ ಅಥವಾ 
ವಿಧಿಸಲ್ಪಡದೇ ಇರುವ ಉದಿತ್‌(ಕು, ಚು, ಟು, ತು, ಪು ಅಥವಾ ವರ್ಗೀಯ 
ವ್ಯಳ್ಳುನ) ವರ್ಣಗಳು ಸವರ್ಣ ಸಂಜ್ಞೆಯನ್ನು ಹೊಂದುತ್ತವೆ. (ತಮಗೆ ಬದಲಾಗಿ 
ತಮ್ಮ ಸವರ್ಣಗಳು ಯಾವದೇ ಸವರ್ಣ ಕಾರ್ಯವನ್ನು ನಿರ್ವಹಿತ್ತವೆ ಎಂದರ್ಥ. 
ವರ್ಣಗಳು ಸವರ್ಣಸಂಜ್ಞೆಯನ್ನು ಹೊಂದಿದ್ದರೂ, “ಅಣ್‌” ಆಗಿದ್ದರೆ, ವಿಧಿಸಲ್ಪಟ್ಟಾಗ 
ಸವರ್ಣ ಕಾರ್ಯವನ್ನು ನಿರ್ವಹಿಸಲಾರದು. ಕಾರಣ ಅವಿಧೀಯಮಾನತ್ನವೆಂಬ 
ಧರ್ಮವು “ಅಣ್‌'ಗೆ ಮಾತ್ರ ಸಂಬಂಧಪಟ್ಟಿರುತ್ತದೆ). 

ಉದಾ- ಅಣ್‌ ವರ್ಣಗಳು (ಅ,ಇ,ಉ,ಖಯ,ಲೃ,ಏ,ಓ,ಐ,ಔ ಮತ್ತು 
ಹ್‌,ಯ್‌,ವ್‌,ರ್‌,ಲ್‌ ಎಂಬ 14 ವರ್ಣಗಳು). ವಿಧಿಸಲ್ಲಡುವ ಅವಸ್ಥೆಯಲ್ಲಿದ್ದಾಗ 
ವಿಧಿಸಲ್ಲಡುವ ಅಣ್‌ ವರ್ಣಗಳೇ ಆಯಾ ಕಾರ್ಯವನ್ನು ನಿರ್ವಹಿಸುತ್ತವೆ. ಅವುಗಳ 
ಸವರ್ಣಗಳು ಮಾತ್ರ ಅವುಗಳಿಗೆ ಬದಲಾಗಿ ಆಯಾ ಕಾರ್ಯವನ್ನು ಮಾಡುವದಿಲ್ಲ. 
ಯಣ್‌ ಸಂಧಿಯಲ್ಲಿ, ಇಕ್‌(ಇಉ.ಖ,ಲೃ) ವರ್ಣಗಳಿಗೆ ಯಣ್‌ (ಯ್‌,ವ್‌,ರ್‌,ಲ್‌) 
ವರ್ಣಗಳೇ ಆದೇಶವಾಗಿ ಬರುತ್ತವೆ ಹೊರತು, ಅವುಗಳ ಸವರ್ಣಗಳು ಅಲ್ಲಿ ಕೆಲಸ 
ಮಾಡುವದಿಲ್ಲ. ಯಣ್‌ ಎಂಬುದು ಅಣ್‌ ಪ್ರತ್ಯಾಹಾರದ ವರ್ಣಗಳು. ಇವು 
ವಿಧಿಸಲ್ಪಡುವ ಅವಸ್ಥೆಯಲ್ಲಿ ಇರುವುದರಿಂದಲೇ ಯ್‌,ವ್‌,ರ್‌,ಲ್‌,ಗಳೇ ಆದೇಶವಾಗಿ 
ಬರುತ್ತವೆ. ಆದರೆ, ಅದೇ ಅಣ್‌ ಪ್ರತ್ಯಾಹಾರದಲ್ಲಿರುವ ಇಕ್‌ ವರ್ಣಗಳು ವಿಧಿಸಲ್ಲಡದೇ 
ಇರುವ ಅವಸ್ಥೆಯಲ್ಲಿ ಇರೋಣದ್ದರಿಂದ (ಸ್ಥಾನಿಗಳಾಗಿ ಇರೋಣದ್ದರಿ೦ದ), ಯಣ್‌ 
ಸಂಧಿಕಾರ್ಯದಲ್ಲಿ ಅವುಗಳ ಸವರ್ಣಗಳಿಗೂ ಅಲ್ಲಿ ಅವಕಾಶವಿರುತ್ತದೆ. ಉದಾ- 
ನದೀ ಅತ್ರ ಎ ನದ್ಯತ್ರ ಎಂದೂ ಸಪದಿ*ಅತ $= ಸಪದ್ಯತ್ರ ಎಂದು ಎರಡು 
ಸ್ಥಳಗಳಲ್ಲಿಯೂ ಇಕ್‌ ಗೆ ಯಣ್‌ ಬರುತ್ತದೆ. ನದೀ ಎಂಬಲ್ಲಿ “ಈ' ಕಾರವೂ, ಸಪದಿ 
ಎಂಬಲ್ಲಿ “ಇ' ಕಾರವೂ ಸ್ಥಾನಿಗಳಾಗಿ ಇರುತ್ತವೆ. ಆದ್ದರಿಂದ ಈಕಾರ ಮತ್ತು "ಇ' 
ಕಾರಗಳಿದ್ದರೂ ಅವುಗಳು ಸವರ್ಣವಾಗಿರುವುದರಿಂದ, ಅವಿಧೀಯಮಾನ ಅವಸ್ಥೆಯಲ್ಲಿ 
ಯಣ್‌ ಸಂಧಿ ಬರುತ್ತದೆ. ವಿಧೀಯಮಾನ ಅವಸ್ಥೆಯಲ್ಲಿ ಅಣ್‌ ವರ್ಣಗಳಾದ 
ಯಣ್‌(ಯಣ್‌ ವರ್ಣಗಳು ಅಣ್‌ ಪ್ರತ್ಕಾಹಾರದಲ್ಲಿವೆ) ವರ್ಣಗಳಿಗೆ ಸವರ್ಣಗಳಿದ್ದರೂ, 
ಇಲ್ಲಿ ಉಪಯೋಗಕ್ಕೆ ಬಾರದ್ದರಿ೦ದ, ಯಣ್‌ ವರ್ಣಗಳೇ ಆದೇಶವಾಗಿ ಬರುತ್ತವೆ 
ಹೊರತು ಅವುಗಳ ಸವರ್ಣಗಳು ಆದೇಶವಾಗಿ ಬರುವದಿಲ್ಲ. 

ಈ ಸೂತ್ರದಲ್ಲಿ ಮಾತ್ರ "ಅಣ್‌' ವರ್ಣಗಳೆಂದರೆ, ಮೇಲೆ ಹೇಳಲಾದ 14 ವರ್ಣಗಳೇ 


14 ಲಘುಸಿದ್ಧಾಂತ ಕೌಮುದೀ 


ಗೃಹೀತವಾಗುತ್ತವೆ. ಈ ಪ್ರತ್ಕಾಹಾರದಲ್ಲಿರುವ "ಣ್‌' ಎಂಬ ಇತ್‌ ವರ್ಣವು "ಲಣ್‌' 
ಎಂಬ ಸೂತ್ರದಲ್ಲಿರುವ ಪರ “ಣ್‌' ಕಾರ. ಉಳಿದ ಎಲ್ಲ ಸ್ಥಳಗಳಲ್ಲಿಯೂ 'ಅಣ್‌'ಎಂದರೆ, 
“ಅ ಇ ಉಣ್‌” ಎಂಬ ಸೂತ್ರದಲ್ಲಿರುವ ಪೂರ್ವ "ಣ್‌'ಕಾರವೆಂದು ತಿಳಿಯಬೇಕು. 
(ಅಂದರೆ, ಅ ಇ ಉ ವರ್ಣಗಳೆಂದು ತಿಳಿಯಬೇಕು.) (ಹಾಗೆಯೇ “"ಇಣ್‌' ಎಂದರೆ, 
ಇಉಖಯಲೃಏಓಐಔ ಹ್‌ಯ್‌ವ್‌ರ್‌ಲ್‌ ಎಂಬ 13 ವರ್ಣಗಳು).* 


ಪರೇಣೈವ ಇಣ್‌ ಗ್ರಹಾಃ ಸರ್ವೇ, ಪೂರ್ವೇಣೈವ ಅಣ್‌ಗ್ರಹಾ ಮತಾಃ। 
ಖತೇಂಣುದಿತ್‌ ಸವರ್ಣಸ್ಸೇತ್ಯೇತದೇಕ೦ ಪರೇಣ ತು॥ 


(ಸಂಹಿತಾ ಸಂಜ್ಞೆಯನ್ನು ಹೇಳುವ ಸೂತ್ರ) 

ಸೂತ್ರ 12: ಪರಃ ಸಸ್ನಿಕರ್ಷಃ ಸಂಹಿತಾ (1.4.10೦೨) 

ವೃತ್ತಿ -ವರ್ಣಾನಾಮ್‌ ಅತಿಶಯಿತಃ ಸನ್ನಿಧಿಃ ಸಂಹಿತಾಸಂಜ್ಯಃ ಸ್ಯಾತ್‌। 

ಅರ್ಥ- ವರ್ಣಗಳ ಪರಸ್ಪರ ಅತ್ಯನ್ತ ಸಾಮೀಪ್ಯ ಉಚ್ಚಾರಣಕ್ಕೆ ಸಂಹಿತಾ ಎಂದು 
ಹೆಸರು. (ಎರಡು ವರ್ಣಗಳ ಉಚ್ಚಾರಣ ಕಾಲಗಳ ಮಧ್ಯದಲ್ಲಿರುವ 
ಕಾಲಸಾಮೀಪ್ಯವೆಂದರೆ, ಅರ್ಧ ಮಾತ್ರಾ ಕಾಲವು ಎಂದು ತಿಳಿಯಬೇಕು. ಇದನ್ನೇ 
ಪರಸನ್ನಿಕರ್ಷವೆಂದು ಹೇಳುತ್ತಾರೆ). 

(ಸಂಯೋಗ ಸಂಜ್ಞೆ ಯನ್ನು ವಿಧಿಸುವ ಸೂತ್ರ) 

ಸೂತ್ರ 19: ಹಲೋಃನನ್ತರಾಃ ಸಂಯೋಗಃ (1.1.7) 

ವೃತ್ತಿ - ಅಜ್ಜಿಃ ಅವ್ಯವಹಿತಾ ಹಲಃ ಸಂಯೋಗಸಂಜ್ಞಾ ಸ್ಯುಃ । 

ಪ.ಚ್ಛೇ - ಹಲಃ, ಅನನ್ನರಾಃ, ಸಂಯೋಗಃ । 

ಅರ್ಥ- ವ್ಯಳ್ಳುನಗಳ ಮಧ್ಯದಲ್ಲಿ ಸ್ವರಗಳಿಲ್ಲದೇ ಆ ವ್ಯಣ್ಣನಗಳು ಒಂದಕ್ಕೊಂದು 
ಕೂಡಿಕೊಂಡಿದ್ದರೆ, ಆ ವ್ಯಳ್ಳುನಗಳಿಗೆ, ಸಂಯೋಗ ಎಂದು ಹೆಸರು. (ನಕ್ರ ಎಂಬ 
ಪದದಲ್ಲಿ, "ಕ' ಎಂಬ ಶಬ್ದವು ಮೂರು ವರ್ಣಗಳಿಂದ ಕೂಡಿದೆ. (ಕ್‌,ರ್‌,ಅ). 
ಅವುಗಳಲ್ಲಿ ಕ್‌,ರ್‌, ಈ ವರ್ಣಗಳ ಮಧ್ಯದಲ್ಲಿ ಸ್ವರ ಇಲ್ಲ. ಈ ಸಂಯುಕ್ತವಾಗಿರುವ 
ಅಕ್ಷರಗಳಿಗೆ, ಸಂಯೋಗ ಎಂಬ ಸಂಜ್ಞೆ ಬರುತ್ತದೆ. ಇದೇ ರೀತಿಯಲ್ಲಿ ಮೂರು 
ಅಥವಾ ನಾಲ್ಕು ವ್ಯಜ್ಜುನಗಳೂ ಸಹ ಮಧ್ಯದಲ್ಲಿ ಸ್ವರರಹಿತವಾಗಿಯೂ ಇರುವದುಂಟು. 
ಉದಾ- ಸುದ್‌ಧ್‌ಯ್‌ + ಉಪಾಸ್ಕ ಎಂಬಲ್ಲಿ, ಪೂರ್ವಪದದಲ್ಲಿ, ಮೂರು ವ್ಯಣ್ಣನಗಳು 
ಕೂಡಿರೋಣದ್ದರಿ೦ದ, ಅದು ಸ೦ಯೋಗಾನ್ತ ಪದವೆಂದು ಎನಿಸಿಕೊಳ್ಳುತ್ತದೆ. ಕಾರಣ 
"ದ್‌'ಕಾರ, “ಧ್‌'ಕಾರ ಮತ್ತು "ಯ್‌'ಕಾರ ಎಂಬ ವರ್ಣಗಳು ಸಂಯುಕ್ತವಾಗಿ 
ಇರುವುದರಿಂದ ಸಂಯೋಗ ಸಂಜ್ಞೆಯನ್ನು ಪಡೆದಿವೆ). 


(ಪದ ಸಂಜ್ಞಾ ವಿಧಾಯಕ ಸೂತ್ರ) 
ಸೂತ್ರ 14: ಸುಪ್ತಿಐ೦ತ೦ ಪದಮ್‌ (1.4.14) 


ವೃತ್ತಿ - ಸುಬಂತಂ ತಿಜಂತಂ ಚ ಪದಸಂಜ್ಞಂ ಸ್ಯಾತ್‌ | 


ಸಂಜ್ಞಾಪ್ರಕರಣಮ್‌ 15 


ಪ. ಚ್ಛೇ- ಸುಪ್ತಿಜಂತಂ ಪದಮ್‌ । 

ಅರ್ಥ - ಸುಬನ್ತ ಮತ್ತು ತಿಜನ್ತ ಇವುಗಳಿಗೆ, ಪದಗಳೆಂದು ಹೆಸರು. [ ಸುಬನ್ತಮ್‌ 
ಎಂದರೆ ಸುಪ್‌ ಅನ್ನೇ ಯಸ್ಯ ತತ್‌ ಎಂದೂ, ತಿಜನ್ತಮ್‌ ಎಂದರೆ, ತಿಜ್‌ ಅನ್ನೇ 
ಯಸ್ಯ ತತ್‌ ಎ೦ದೂ ವಿಗ್ರಹ ವಾಕ್ಯಗಳು. ಪ್ರಾತಿಪದಿಕಕ್ಕೆ (ಪ್ರಕೃತಿಗೆ) ಸುಪ್‌ ಪ್ರತ್ಯಯವನ್ನು 
ಸೇರಿಸಿದರೆ, ಸುಬನ್ತವಾಗುತ್ತದೆ. 

ಉದಾ- ವೃಕ್ಷ*-ಸು- ವೃಕ್ಷಃ ಈಗ ಇದನ್ನು ಪದವೆಂದು ಕರೆಯುತ್ತೇವೆ. ಕೇವಲ 
"ವೃಕ್ಷ ವೆಂದೋ, ಅಥವಾ "ಸು' ಎಂದೋ ಪ್ರಯೋಗಿಸಬಾರದು. (ಕೇವಲಾ ಪ್ರಕೃತಿರ್ವಾ 
ಪ್ರತ್ಯಯೋ ವಾ ನ ಪ್ರಯೋಕ್ತವ್ಯಃ ಎಂದು ಪತಂಜಲಿಯವರ ವಾಕ್ಯವು ಇದಕ್ಕೆ 
ಪ್ರಮಾಣ). ವೃಕ್ಷಃ ಎಂದೇ ಪ್ರಯೋಗಿಸಬೇಕು. ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು 
ಷಢ್ಲಿಜ್ಸೆ ಪ್ರಕರಣದಲ್ಲಿ ತಿಳಿದುಕೊಳ್ಳಬೇಕು. ಇದೇ ರೀತಿಯಲ್ಲಿ ತಿಜನ್ತ್ನದ ಬಗ್ಗೆಯೂ 
ತಿಜನ್ತ ಪ್ರಕರಣಗಳಲ್ಲಿ ತಿಳಿಯಬೇಕು. ತಿಜನ್ತ ಪದವೆಂದರೆ, ತಿಜ್‌ ಪ್ರತ್ಯಯವನ್ನು 
ಕೊನೆಯಲ್ಲಿ ಉಳ್ಳದ್ದು ಎಂದರ್ಥ. ಕ್ರಿಯಾಪದದಲ್ಲಿ (ತಿಜನ್ತದಲ್ಲಿ) ಪ್ರಾಯಶಃ ಮೂರು 
ಅಂಶಗಳಿರುತ್ತವೆ. ಧಾತು--ವಿಕರಣಪ್ರತ್ಯಯ-- ಆಖ್ಯಾತಪ್ರತ್ಯಯ (ತಿಜ್‌ ಪ್ರತ್ಯಯ). 
ಸಾರ್ವಧಾತುಕ "ಲ್‌'ಕಾರಗಳಾದ, ಲಟ್‌, ಲಜ್‌, ಲಿಜ್‌, ಲೋಟ್‌ಗಳಲ್ಲಿ ಮಾತ್ರ 
(ಶಪ್‌, ಶ್ಯನ್‌ ಮೊದಲಾದ) ವಿಕರಣಪ್ರತ್ಯಯಗಳು ಇರುತ್ತವೆ. ಉಳಿದ "ಲ್‌'ಕಾರಗಳಲ್ಲಿ 
(ಲಿಟ್‌, ಲುಜ್‌, ಲುಟ್‌, ಲೃಟ್‌, ಆಶೀರ್ಲಿಜ್‌, ಸಂಕೇತೇ ಲೃಜ್‌) ಮೇಲೆ ಹೇಳಿದ 
ವಿಕರಣ ಪ್ರತ್ಯಯಗಳಿಲ್ಲದಿದ್ದರೂ, ಬೇರೆ (ಸ್ಯ ಮೊದಲಾದ) ಪ್ರತ್ಯಯಗಳು ಕೆಲವೊಂದು 
ಲಕಾರಗಳಲ್ಲಿ ಇರುತ್ತವೆ. ತದನನ್ನರ ಕೊನೆಯಲ್ಲಿ "ತಿಜ್‌' ಪ್ರತ್ಯಯ ವನ್ನು ಸೇರಿಸಬೇಕು. 
ಕೊನೆಯಲ್ಲಿ "ತಿಜ್‌' ಪ್ರತ್ಯಯಗಳು ಎಲ್ಲ "ಲ್‌'ಕಾರಗಳಲ್ಲಿ ಇರೋಣದ್ದರಿ೦ದ, ಇವುಗಳಿಗೆ 
ತಿಜನ್ತ ಪದಗಳೆಂದುಹೆಸರು. "ಸುಪ್‌' ಮತ್ತು "ತಿಜ್‌' ಪ್ರತ್ಯಯಗಳನ್ನು ಕೆಳಗೆ ಕೊಡಲಾಗಿದೆ. 


ಸುಪ್‌ ಪ್ರತ್ಯಯಗಳು 
ವಿಭಕ್ತಿ ಏ.ವ. ದ್ವಿವ. ಬ.ವ. 
ಪ್ರವಿ ಸು ಔ ಜಸ್‌ 
ದ್ವಿವಿ. ಅಮ್‌ ಔಟ್‌ ಶಸ್‌ 
ತೃ.ವಿ. ಟಾ ಭ್ಯಾಮ್‌ ಭಿಸ್‌ 
ಚ.ವಿ. ಜ್‌ ಭ್ಯಾಮ್‌ ಭ್ಯಸ್‌ 
ಪಂ.ವಿ. ಜಸಿ ಭ್ಯಾಮ್‌ ಭ್ಯಸ್‌ 
ಷ.ವಿ. ಜಸ್‌ ಓಸ್‌ ಆಮ್‌ 
ಸ.ವಿ. ಜಿ ಓಸ್‌ ಸುಪ್‌ 


“ಸು' ನಿಂದ ಆರಂಭವಾಗಿ "ಪ್‌' ನಲ್ಲಿ ಮುಗಿಯುವುದರಿಂದ, ಅವುಗಳೆಲ್ಲವುಗಳಿಗೆ 
"ಸುಪ್‌' ಪ್ರತ್ಯಯಗಳೆಂದು ಹೆಸರು. 


16 ಲಘುಸಿದ್ಧಾಂತ ಕೌಮುದೀ 


ತಿಣಣ್‌ ಪ್ರತ್ಯಯಗಳು 
ಪರಸ್ಮೈ ಪದದ ಅಖ್ಯಾತ ಅಥವಾ ತಿಕ್‌ ಪ್ರತ್ಯಯಗಳು. 
ವಿಭಕ್ತಿ ಏ.ವ. ದ್ವಿವ. ಬ.ವ 
ಪ್ರ.ಪು. ತಿಪ್‌ ತಸ್‌ ರು 
ಮ.ಪು. ಸಿಪ್‌ ಥಸ್‌ ಥ 
ಉ.ಪು. ಮಿಪ್‌ ವಸ್‌ ಮಸ್‌ 
ಆತ್ಮನೇ ಪದದ ಅಖ್ಯಾತ ಅಥವಾ ತಿಣ್‌ ಪ್ರತ್ಯಯಗಳು. 
ವಿಭಕ್ತಿ ಏ.ವ. ದ್ವಿವ. ಬ.ವ. 
ಪ್ರಪು. ತ ಆತಾಮ್‌ ರು 
ಮ.ಪು. ಥಾಸ್‌ ಆಥಾಮ್‌ ಧ್ವಮ್‌ 
ಉ.ಪು. ಇಟ್‌ ವಹಿ ಮಹಿಜ್‌ 


"ತಿ' ಯಲ್ಲಿ ಆರಂಭವಾಗಿ "ಜ್‌' ನಲ್ಲಿ ಮುಗಿಯೋಣದ್ದರಿಂದ ಈ ಎಲ್ಲಾ 
ಪ್ರತ್ಯಯಗಳಿಗೆ, "ತಿಜ್‌' ಪ್ರತ್ಯಯಗಳೆಂದು ಹೆಸರು. ಈ 18 "ತಿಜ್‌' ಪ್ರತ್ಯಯಗಳು 
"ಲಟ್‌' “ಲಿಟ್‌' ಮೊದಲಾದವುಗಳಲ್ಲಿ ಇರುವ "ಲ್‌' ಕಾರಗಳನ್ನು ಕೊಂದು 
ಆದೇಶವಾಗಿಬರುತ್ತವೆ. (ಆ "ಲ್‌'ಕಾರಗಳ ಸ್ಥಾನದಲ್ಲಿ ಬರುತ್ತವೆ ಎಂದು ಅರ್ಥ- 
"ಶತ್ರುವದಾದೇಶಃ' ಶತ್ರು ಶಬ್ದದಲಿಯ್ದ್ಲೂ ಮತ್ತು ಆದೇಶ ಶಬ್ದದಲ್ಲಿಯೂ "“ಶ' 
ಕಾರವಿರುವದನ್ನು ಗಮನಿಸಬೇಕು. 

ಇದೇ ರೀತಿಯಲ್ಲಿ ಆಗಮದ ಬಗ್ಗೆ ನೆನಪಿಟ್ಟುಕೊಳ್ಳಬೇಕಾದಾಗ- ಮಿತ್ರವದಾಗಮಃ 
- ಇಲ್ಲಿಯೂ ಕೂಡ ಮಿತ್ರ ಮತ್ತು ಆಗಮ ಎಂಬ ,ಶಬ್ದಗಳಲ್ಲಿಯೂ 
"ಮ'ಕಾರವಿರುವದನ್ನು ಗಮನಿಸಬೇಕು). 


ಉದಾ- ಪಠ್‌4೬ಅ+ಲ್‌(ಲಿಟ್‌) ಎಂದಿದ್ದಾಗ- ಈ “ಲ್‌'ಕಾರವನ್ನು ಕೊಂದುಹಾಕಿ 
ಅದರ ಸ್ಥಾನದಲ್ಲಿ ಮೂಲ ಆಖ್ಯಾತ ಪ್ರತ್ಯಯವಾದ "ತಿ' ಎಂಬುದು ಆದೇಶವಾಗಿ 
ಬರುತ್ತದೆ. ಹೀಗೆಯೇ ಆತ್ಮನೇಪದಿ ಪರಸ್ತೆ ಪದಿ ಧಾತುಗಳಿಗೆ ಕೊನೆಯಲ್ಲಿ ಸೇರಿಸುವ 
"ಲಟ್‌' “ಲಿಟ್‌' ಮೊದಲಾದವುಗಳಲ್ಲಿರುವ "ಲ್‌' ಕಾರವನ್ನು ಕೊಂದು ಹಾಕಿ ಅವುಗಳ 
ಸ್ಥಾನದಲ್ಲಿ ಮೂಲ ಆಖ್ಯಾತ ಪ್ರತ್ಯಯಗಳು ಆದೇಶವಾಗಿ ಬರುತ್ತವೆ “ಲಟ್‌', “ಲಿಟ್‌' 
ಮೊದಲಾದವುಗಳಲ್ಲಿ, "ಲ್‌' ಮಾತ್ರ ಉಳಿಯುವದು. "ಅಟ್‌' "ಇಟ್‌' ಮೊದಲಾದವು 
“ಇತ್‌' ಗಳಾಗಿರುವದರಿಂದ ಅವು ಲೋಪ ಹೊಂದುತ್ತವೆ. ಇದನ್ನೇ - ಅಟಾವಿತೌ। 
ಇಟಾವಿತೌ ....... ಎಂದು ಹೇಳಲಾಗಿದೆ. 


lh ಸಂಜ್ಞಾ-ಪ್ರಕರಣ (1) ಮುಗಿಯಿತು 


2. ಸಣ್ಣ-ಪ್ರಕರಣಮ್‌ 
ಅಜ್‌ (ಸ್ಥರ)-ಸನ್ಣ 


(ಸೂತ್ರ 15-61 ರವರೆಗೆ) 

ಅವತಾರಿಕೆ-ಎರಡು ವರ್ಣಗಳನ್ನು ಅವ್ಯವಹಿತವಾಗಿ ಉಚ್ಚರಿಸುವಾಗ ಉಂಟಾಗುವ 
ವಿಕಾರಕ್ಕೆ ಸನ್ನಿ ಎಂದು ಹೆಸರು. "ಅಚ್‌'(ಸ್ಪರ)ಗಳು ಅವ್ಯವಹಿತವಾಗಿ ಉಚ್ಚರಿಸಲ್ಪಟ್ಟಾಗ, 
ಉಂಟಾಗುವ ವಿಕಾರಕ್ಕೆ, "ಅಚ್‌' ಸನ್ನಿ ಎಂದು ಹೆಸರು. (ಇದೇರೀತಿಯಲ್ಲಿ, ವ್ಯಣ್ಣನ 
(ಹಲ್‌)ಗಳು ಅವಿಳಂಬಿತವಾಗಿ ಉಚ್ಚರಿಸಲ್ಪಟ್ಟಾಗ ಉಂಟಾಗುವ ವಿಕಾರಕ್ಕೆ, 
ವ್ಯಣ್ಣುನ(ಹಲ್‌)ಸನ್ನಿ ಎಂದು ಹೆಸರು). ಸನ್ನಿಗಳು ಐದು ವಿಧವಾಗಿ ಇರುತ್ತವೆ. ಅವು 
1. ಅಚ್‌-ಸನ್ನಿ, 2. ಹಲ್‌-ಸನ್ನಿ, 3.ಪ್ರಕೃತಿಭಾವ-ಸನ್ನಿ, 4. ಸ್ವಾದಿ-ಸನ್ನಿ, 5. ವಿಸರ್ಗ- 
ಸನ್ನಿ ಎಂದು. 

ಈ ಐದು ಸನ್ನಿಗಳನ್ನು ಲಘುಸಿದ್ಧಾನ್ತಕೌಮುದಿಯಲ್ಲಿ, ಮೂರು ಸನ್ನಿಗಳಾಗಿ 
ವಿಂಗಡಿಸಲಾಗಿದೆ. ಅವುಗಳು ಅಚ್‌-ಸನ್ನಿ, ಹಲ್‌-ಸನ್ನಿ ಮತ್ತು ವಿಸರ್ಗ-ಸನ್ನಿಗಳು.ಈ 
ಅಚ್‌ ಸನ್ನಿಪ್ರಕರಣದಲ್ಲಿ ವರದರಾಜರು ಕೆಳಗಿನ ಎಂಟು ಸನ್ನಿಗಳನ್ನು ವಿವರಿಸಿದ್ದಾರೆ. 
|. ಯಣ್‌ ಸನ್ನಿ, 2. ಯಾನ್ಹಾದೇಶ-ವಾನ್ಹಾದೇಶ ಸನ್ನಿ, 3.ಗುಣ ಸನ್ನಿ, 4. ವೃದ್ಧಿ 
ಸನ್ನಿ, 5. ಪರರೂಪ ಸನ್ಫಿ, 6. ಸವರ್ಣದೀರ್ಫಸನ್ನಿ, 7. ಪೂರ್ವರೂಪಸನ್ನಿ, 
8.ಪ್ರಕೃತಿಭಾವ ಸನ್ನಿ ಎಂದು. ಪ್ರಕೃತ ಅಚ್‌-ಸನ್ನಿಯಲ್ಲಿ, ಭಟ್ಟೋಜಿದೀಕ್ಷಿತರ ಶಿಷ್ಯರಾದ 
ವರದರಾಜರು, ಈ ಪ್ರಕರಣವನ್ನು "ಯಣ್‌' ಸನ್ನಿಯಿಂದ ಆರಂಭಿಸುತ್ತಾರೆ. 

ಸನ್ನಿಯನ್ನು ಸಮಾಸದಲ್ಲೂ ಅಥವಾ ಪರಸ್ಪರ ಪದಗಳನ್ನು ಸೇರಿಸುವಾಗಲೂ 
ಕಾಣುತ್ತೇವೆ. ತ್ರತ್ರ * ಅತ್ರ -ತತ್ತಾತ್ರ. ಎಂದೂ, ಪದಗಳನ್ನು ಕೂಡಿ ಉಚ್ಚರಿಸುವಾಗ, 
ಸವರ್ಣದೀರ್ಥ-ಸನ್ಫಿ ಆಗಿರುತ್ತದೆ. ಸುಧೀಭಿಃ + ಉಪಾಸ್ಯಃ ಎಂಬ ವಿಗ್ರಹವಾಕ್ಕವನ್ನು 
ಸಮಾಸ ಮಾಡುವಾಗ, ಎಲ್ಲ ವಿಗ್ರಹವಾಕ್ಯಗಳಲ್ಲಿರುವ ಎಲ್ಲ ಪದಗಳ "ಸುಪ್‌' 
ಪ್ರತ್ಯಯವನ್ನು ತೆಗೆದು ಹಾಕಬೇಕು. (ಅ೦ದರೆ ಅವು ಲೋಪವಾಗುತ್ತವೆ ಎಂದು 
ಅರ್ಥ). ಆಗ ಅವುಗಳೆಲ್ಲವೂ ಪ್ರಾತಿಪದಿಕಗಳಾಗುತ್ತವೆ. ಈ ಸನ್ದರ್ಭದಲ್ಲೂ ಸನ್ನಿಯಾಗಲು 
ಅವಕಾಶವಿರುತ್ತದೆ. ಆ ಎಲ್ಲ ಪ್ರಾತಿಪದಿಕಗಳನ್ನೂ ಸೇರಿಸಿ ಒ೦ದು ದೊಡ್ಡ 
ಪ್ರಾತಿಪದಿಕವನ್ನಾಗಿ ಮಾಡಬೇಕು. ಇದಕ್ಕೆ ಸಮಾಸವೆನ್ನುತ್ತಾರೆ. ಇದಕ್ಕೆ "ಸುಪ್‌' 
ಪ್ರತ್ಯಯವನ್ನು ಸೇರಿಸಿದರೆ, ಸುಬನ್ತ (ಪದ) ವಾಗುತ್ತದೆ. ಪ್ರಕೃತ “ಸುಧೀಭಿಃ ಉಪಾಸ್ಯಃ' 
ಎ೦ಬ ಪದಗಳಲ್ಲಿ, "ಸುಪ್‌' ಪ್ರತ್ಯಯವನ್ನು ಲೋಪ ಮಾಡಿದರೆ, ಸುಧೀ + ಉಪಾಸ್ಯ 
ಎಂದಿರುತ್ತದೆ. “ಈ” ಕಾರದ ನಂತರ "ಉ' ಕಾರವನ್ನು ವಿಳ೦ಬವಿಲ್ಲದೇ ಉಚ್ಚರಿಸುವಾಗ, 
ಸಂಹಿತಾ(ಸಂಜ್ಞಾ ಪ್ರಕರಣದಲ್ಲಿ ನೋಡಿರಿ) ಇರೋಣದ್ದರಿ೦ದ, "ಯಣ್‌' ಸನ್ನಿಗೆ 
ಅವಕಾಶವಿರುತ್ತದೆ. ಇದನ್ನೇ ಪಾಣಿನಿಯವರು ತಮ್ಮ ಅಷ್ಟಾಧ್ಯಾಯಿಯಲ್ಲಿ, "ಇಕೋ 
ಯಣಚಿ' (6.1.77) ಎಂದು ಹೇಳಿದ್ದಾರೆ. 


18 ಲಘುಸಿದ್ಧಾಂತ ಕೌಮುದೀ 


(1). ಯಣ್‌ ಸನ್ಫಿಃ 

ಸೂತ್ರ 15. ಇಕೋ ಯಣಜಿ ( 6.177) 

ವೃತ್ತಿ - ಇಕಃ ಸ್ಥಾನೇ ಯಣ್‌ ಸ್ಯಾತ್‌ ಅಚಿ, ಸಂಹಿತಾಯಾಂ ವಿಷಯೇ। 
“ಸುಧೀ* ಉಪಾಸ್ಕ' ಇತಿ ಸ್ಥಿತೇ- 

ಪ.ಚ್ಛೇ. - ಇಕಃ, ಯಣ್‌, ಅಚಿ। 

ಅ.ವೃ. - “ಷಷ್ಠೀ ಸ್ಥಾನೇ ಯೋಗಾ” (1.149) ಎಂಬ ಸೂತ್ರದಿಂದ, "ಸ್ಥಾನೇ' 
ಎ೦ಬ ಪದವು ಅನುವೃತ್ತವಾಗುತ್ತದೆ. “ಸಂಹಿತಾಯಾಮ್‌” (6.1.72) ಎಂಬುದು 
ಅಧಿಕಾರಸೂತ್ರ. ಅಧಿಕಾರವೆಂದರೆ, ತನ್ನ ಸ್ಥಾನದಲ್ಲಿ ಕಾರ್ಯ ಹೇಳದೇ 
ಉತ್ತರಸೂತ್ರಗಳಲ್ಲಿ ತಾನೂ ಸೇರಿಕೊಂಡು ವಾಕ್ಕಾರ್ಥವನ್ನು ಪೂರ್ಣ ಮಾಡುವದು. 
ಯಾವ ಅಧಿಕಾರ ಸೂತ್ರವು, ಯಾವಸೂತ್ರದವರೆಗೆ ಅನ್ವಯಿಸುತ್ತದೆ ಎಂಬುದನ್ನು, 
ಪಾಣಿನೀಯ ಸೂತ್ರದಿಂದಲೋ, ಅಥವಾ ವ್ಯಾಖ್ಯಾನದ ಮೂಲಕವೋ, 
ತಿಳಿದುಕೊಳ್ಳಬೇಕು. 


ಅರ್ಥ - ಎರಡು ವರ್ಣಗಳ ಮಧ್ಯದಲ್ಲಿ, ಉಚ್ಚಾರಣ ಕಾಲದಲ್ಲಿ ಅತಿಶಯವಾದ 
ಸಾಮೀಪ್ಯ (ಸಂಹಿತಾ), (ಅಂದರೆ, ಅರ್ಧಮಾತ್ರಾಕಾಲ)ವಿದ್ದಾಗ, “ಇಕ್‌' 
(ಇ.ಉ,ಖ,ಲೃ) ವರ್ಣಗಳ ಸ್ಥಾನದಲ್ಲಿ "ಯಣ್‌' (ಯ್‌,ವ್‌,ರ್‌,ಲ್‌) ವರ್ಣಗಳು 
ಸ್ಥಾನ ಸಾಮ್ಯದಿ೦ದ ಆದೇಶವಾಗಿ ಬರುತ್ತವೆ. "ಅಚ್‌' ಅವ್ಯವಹಿತವಾಗಿ ಪರದಲ್ಲಿದ್ದಾಗ, 
ಎಂದು ಸಪ್ತಮಿಯಲ್ಲಿ ಹೇಳಿರುವದರಿಂದ ಈ ನಿಮಿತ್ತ ವರ್ಣಗಳಿಗೆ ಇಲ್ಲಿ ಯಾವದೇ 
ವಿಕಾರವಿರುವದಿಲ್ಲ. ಎಲ್ಲ ಸಂದರ್ಭಗಳಲ್ಲೂ ವಿಕಾರವಿರುವದಿಲ್ಲವೆಂದು ಯಾವದೇ 
ನಿಯಮವಿರುವದಿಲ್ಲ. ಕೆಲವು ಸಂದರ್ಭಗಳಲ್ಲಿ ನಿಮಿತ್ತ ವರ್ಣಗಳಿಗೆ ವಿಕಾರವೂ 
ಆಗುವದುಂಟು. (ಉದಾ- ಗುಣ ಮತ್ತು ವೃದ್ಧಿ ಸನ್ನಿಗಳು). ಯಾವ ಸ್ಥಾನಿಗೆ ಯಾವ 
ಆದೇಶವು ಬರುತ್ತದೆ ಎಂಬುದನ್ನು ಕೆಳಗಿನ ಕೋಷ್ಟಕದಲ್ಲಿ ಮತ್ತೆ ಸ್ಪಷ್ಟಪಡಿಸಲಾಗಿದೆ. 

ಇ-ಯ್‌ 

ಉ-ವ್‌ 

ಯ-ರ್‌ 

ಲೃ-ಲ್‌ 
ಇಲ್ಲಿ, ಇ, ಉ, ಎಂದರೆ, ಅವುಗಳ 18 ರೂಪಗಳನ್ನು ಗ್ರಹಣಮಾಡಬೇಕು. ಬ, 
ಲೃ ಎಂದರೆ ಅವುಗಳ 30 ರೂಪಗಳನ್ನು ತೆಗೆದುಕೊಳ್ಳಬೇಕು. ಯ್‌. ವ್‌. ರ್‌, ಲ್‌ 
ಗಳಲ್ಲಿ ಯ್‌, ವ್‌, ಲ್‌, ಗಳಿಗೆ ಅನುನಾಸಿಕ ಮತ್ತು ಅನನುನಾಸಿಕ ಎಂದು ಎರಡು 
ರೂಪಗಳು. ರ್‌ ಕಾರಕ್ಕೆ ಮಾತ್ರ, ಅನನುನಾಸಿಕ ರೂಪವಿದ್ದು ಅನುನಾಸಿಕ 
ರೂಪವಿರುವದಿಲ್ಲ. ಆ, ಮ್‌, ಜ್‌, ಣ್‌, ನ್‌ ಎಂಬ ವರ್ಗೀಯ ಅನ್ನ್ಯವರ್ಣಗಳಿಗೆ 
ಅನುನಾಸಿಕತ್ವಮಾತ್ರ ಇದೆಯೇ ಹೊರತು ಅನನುನಾಸಿಕರೂಪವಿಲ್ಲ ಎಂಬುದನ್ನು 
ಗಮನಿಸಬೇಕು). ಯ್‌. ವ್‌, ಲ್‌, ಮತ್ತು ರ್‌ (ರೇಫ)ಗಳಿಗೆ ಸವರ್ಣವಿದ್ದರೂ ಇಲ್ಲಿ 


ಅಜ್‌ (ಸ್ವರ) ಸನ್ಧಿ-ಪ್ರಕರಣಮ್‌ 19 


ಯಣ್‌ ಸಂಧಿಯಲ್ಲಿ ವಿಧೀಯಮಾನವಾಗಿದ್ದರಿಂದ, ಅವುಗಳ ಸವರ್ಣಗಳು 
ಆದೇಶವಾಗಿ ಬರುವದಿಲ್ಲ. (ಇದನ್ನು "ಅಣುದಿತ್‌ ಸವರ್ಣಸ್ಯ ಚಾಪ್ರತ್ಯಯಃ' (11.69) 
ಎಂಬ ಸೂತ್ರದಲ್ಲಿ, ಹೆಚ್ಚಿನ ವಿವರಣೆಯಲ್ಲಿ ಹೇಳಲಾಗುವದು). “ಇ” ಕಾರಕ್ಕೆ "ಯ್‌' 
ಕಾರ, "ಉ' ಕಾರಕ್ಕೆ “ವ್‌' ಕಾರ, "ಯ' ಕಾರಕ್ಕೆ "ರ್‌'(ರೇಫ) ಮತ್ತು "ಲೃ' ಕಾರಕ್ಕೆ ಸ್‌ 
ಕಾರಗಳು ಸ್ಥಾನ ಸಾಮ್ಯದಿ೦ದ, ಆದೇಶಗಳಾಗಿ ಬಂದಿವೆಯೇ ಹೊರತು, ಕ್ರಮದ 
ಆಧಾರದಮೇಲೆ ಅಲ್ಲ. ಈ ಸೂತ್ರದ ಪ್ರಕಾರ, “ಇಕ್‌' ಗೆ "ಯಣ್‌' ಬರುತ್ತದೆ "ಅಚ್‌' 
ಪರದಲ್ಲಿದ್ದಾಗ ಎಂದರೆ, ಪೂರ್ವಪದದ ಕೊನೆಗೆ ಇ, ಉ, ಯ, ಲೃ ಗಳಲ್ಲಿ 
ಯಾವದಾದರೊಂದು ವರ್ಣವಿದ್ದು, ಉತ್ತರ ಪದದ ಆದಿಯಲ್ಲಿ, ಯಾವದಾದರೊಂದು 
ಸ್ವರವರ್ಣವಿದ್ದರೆ, ಆಗ “ಇ” ಕಾರದ ಸ್ಥಾನದಲ್ಲಿ "ಯ್‌' ಕಾರ, "ಉ' ಕಾರದ 
ಸ್ಥಾನದಲ್ಲಿ “ವ್‌ ಕಾರ, "ಯ' ಕಾರದ ಸ್ಥಾನದಲ್ಲಿ "ರ್‌'(ರೇಫ) ಮತ್ತು "ಲ್ಕ' ಕಾರದ 
ಸ್ಥಾನದಲ್ಲಿ "ಲ್‌' ಕಾರಗಳು ಆದೇಶವಾಗಿ ಬರುತ್ತವೆ. 
(ಶತ್ರುವದಾದೇಶಃ ಎಂದರೆ, ಆದೇಶವಾಗಿ ಬರುವ ವರ್ಣವು, ಸ್ಥಾನಿಯಾದ 
ವರ್ಣವನ್ನು ತೆಗೆದುಹಾಕಿ, ಆಜಾಗವನ್ನು ಆಕ್ರಮಿಸುತ್ತದೆ ಎಂದು ಅರ್ಥ). 
ಸುಧ್ಯುಪಾಸ್ಯ ಎಂಬ ಪ್ರಾತಿಪದಿಕದ ರೂಪವು ಈ ಕೆಳಗಿನಂತೆ ಸಿದ್ಧಿಸುತ್ತದೆ. 
ಸುಧ್‌ (ಈ +೬ ಉ) ಪಾಸ್ಯ --- ಸುಧ್‌(ಯ್‌ + ಉ) ಪಾಸ್ಯ ಎದರು 
ಸುಧ್‌ಯ್‌ + ಉಪಾಸ್ಯ =" "ಸುಧ್ಯುಪಾಸ್ಯ' ಎಂದು ರೂಪವಾಗುತ್ತದೆ. 
(ಅವ್ಯವಹಿತ ಪೂರ್ವವರ್ಣಕ್ಕೇನೇ ಕಾರ್ಯ ಬರುತ್ತದೆ ಎಂಬ ನಿಯಮವನ್ನು 
ಹೇಳುವ ಸೂತ್ರ 


ಸೂತ್ರ 16. ತಸ್ಕಿನ್ನಿತಿ ನಿದೀಷ್ಟೇ ಪೂರ್ವಸ್ಯ (1.1.66) 
ವೃತ್ತಿ - ಸಪ್ತಮೀ-ನಿರ್ದೇಶೇನ ವಿಧೀಯಮಾನಂ ಕಾರ್ಯಂ ವರ್ಣಾನ್ಹರೇಣ 
ಅವ್ಯವಹಿತಸ್ಯ ಪೂರ್ವಸ್ಯ ಬೋಧ್ಯಮ್‌। 
ಪ.ಚ್ಛೇ - ತಸ್ಮಿನ್‌, ಇತಿ, ನಿರ್ದಿಷ್ಟೇ, ಪೂರ್ವಸ್ಯ| 
ಅರ್ಥ - ಇದು ಪರಿಭಾಷಾ ಸೂತ್ರ. ಪರಿತಃ ವ್ಯಾಪೃತಾ ಭಾಷಾ ಪರಿಭಾಷಾ 
ಎಂದು ಪರಿಭಾಷಾ ಶಬ್ದದ ಅರ್ಥ. (ವ್ಯಾಪೃತಾ ಎಂದರೆ, ವ್ಯಾಕರಣಶಾಸ್ತ್ರದಲ್ಲಿ 
ಎಲ್ಲೆಡೆಯಲ್ಲೂ ವ್ಯಾಪಿಸಿಕೊಂಡಿರುವದು ಎಂದರ್ಥ). ಸೂತ್ರಗಳು 6 ವಿಧವಾಗಿ 
ಪರಿಗಣಿಸಲ್ಪಟ್ಟಿವೆ. 
ಸಂಜ್ಞಾ ಚ ಪರಿಭಾಷಾ ಚ ವಿಧಿರನಿಯಮ ಏವ ಚ! 
ಅತಿದೇಶೋ*ಧಿಕಾರಶ್ಚ ಷಡ್ವಿಧಂ ಸೂತ್ರಲಕ್ಷಣಮ್‌॥ 
ಸುಧೀ + ಉಪಾಸ್ಯ ಎಂದಿದ್ದಾಗ, "ಇಕ್‌' ಗೆ "ಯಣ್‌' ಬರುತ್ತದೆ, "ಅಚ್‌' 
ಪರದಲ್ಲಿದ್ದಾಗ ಎಂದರೆ, ಮೇಲಿನ ಉದಾಹರಣೆಯಲ್ಲಿ, ಸುಧೀ ಎಂಬಲ್ಲಿ "ಉ' ಕಾರ 
ಮತ್ತು "ಈ' ಕಾರಗಳು, ನಿಮಿತ್ತವಾದ "ಉ' ಕಾರ (ಅಚ್‌)ಕ್ಕೆ ಪೂರ್ವದಲ್ಲಿ ಇರುತ್ತವೆ. 
ಇದೇ ರೀತಿಯಲ್ಲಿ, "ಅಚ್‌' ಪರದಲ್ಲಿ ಇದ್ದಾಗ ಎಂದರೆ, "ಇಕ್‌' ವರ್ಣಗಳಿಗೆ 


20 ಲಘುಸಿದ್ಧಾ೦ತ ಕೌಮುದೀ 


ಪರದಲ್ಲಿದ್ದಾಗ ಎಂದರ್ಥ. ಅವು "ಉಪಾಸ್ಕ' ದಲ್ಲಿರುವ "ಉ' ಕಾರ, “ಆ'ಕಾರ ಮತ್ತು 
"ಅ' ಕಾರ. ಈಗ ಯಾವ “ಇಕ್‌'ಗೆ ಯಾವ "“ಅಚ್‌' ಪರದಲ್ಲಿರಬೇಕು ಎಂಬ 
ನಿಯಮವು ಇಲ್ಲದಿರುವದರಿಂದ, ಈ ನಿಯಮವನ್ನು ತಿಳಿಸುವದಕ್ಕಾಗಿ ಈ 
ಪರಿಭಾಷೆಯು ಹೊರಟಿದೆ. "ಅನಿಯಮೇ ನಿಯಮಕಾರಿಣೀತ್ವಮ್‌' ಎಂಬುದು 
ಪರಿಭಾಷೆಯ ಲಕ್ಷಣ. 

ಅಚಿ ಎಂದು ನಿಮಿತ್ತವು ಸಪ್ತಮಿಯಲ್ಲಿ ನಿರ್ದಿಷ್ಟವಾಗಿರುವದರಿಂದ, ನಿರ್ದಿಷ್ಟವಾದ 
“ಅಚ್‌'ಗೆ ಅವ್ಯವಹಿತ ಪೂರ್ವದಲ್ಲಿರುವ (ಬೇರೆ ವರ್ಣಗಳಿಂದ ತಡೆಯಲ್ಪಡದಿರುವ) 
ವರ್ಣಕ್ಕೇನೇ "ಯಣ್‌' ಕಾರ್ಯ ಬರುತ್ತದೆ ಎಂದು ಈ ಪರಿಭಾಷೆಯು ನಿಯಮ 
ಮಾಡುತ್ತದೆ. ಆದ್ದರಿಂದ "ಉಪಾಸ್ಕ' ಎಂಬಲ್ಲಿರುವ ಆದಿ ವರ್ಣವಾದ "ಉ'ಕಾರವೇ 
ನಿಮಿತ್ತವಾಗುತ್ತದೆಯೇ ಹೊರತು, "ಆ' ಕಾರ ಮತ್ತು "ಅ' ಕಾರಗಳಾಗುವದಿಲ್ಲ. ಇದೇ 
ರೀತಿಯಲ್ಲಿ, "ಸುಧೀ' ಎಂಬಲ್ಲಿರುವ “ಈ” ಕಾರಕ್ಕೇನೇ "ಯಣ್‌' ಬರುತ್ತದೆಯೇ 
ಹೊರತು, "ಉ' ಕಾರಕ್ಕೆ ಬರುವುದಿಲ್ಲ. ಕಾರಣ ಸ್ಥಾನಿಯಾದ "ಈ' ಕಾರವು ನಿಮಿತ್ತವಾದ 
"ಉ' ಕಾರಕ್ಕೆ ಅವ್ಯವಹಿತ-ಪೂರ್ವ ವರ್ಣವಾಗಿದೆ. ಹೀಗಾಗಿ ಇತರ ವರ್ಣಗಳು 
ಸ್ಮಾನಿಯೂ ಮತ್ತು ನಿಮಿತ್ತಗಳಾಗುವದಿಲ್ಲ. ಈ ಪರಿಭಾಷೆಯಿ೦ದ ವ್ಯಾಕರಣಶಾಸ್ತ್ರದ 
ಎಲ್ಲೆಡೆಯಲ್ಲೂ ಕಾರ್ಯ ಯಾವ ವರ್ಣಕ್ಕೆ ಬರುತ್ತದೆ ಎಂಬ ನಿಯಮವನ್ನು 
ಸಷ್ಟಪಡಿಸಿದಂತಾಯಿತು. 


“ತಸ್ಮಿನ್‌' ಎಂದು ಸಪ್ತಮಿಯಲ್ಲಿ ಸರ್ವನಾಮದಿಂದ ನಿರ್ದಿಷ್ಟವಾಗಿರುವದರಿಂದ, 
ಎಲ್ಲೆಲ್ಲಿ ಸಪ್ತಮಿಯಲ್ಲಿ ನಿಮಿತ್ತಗಳು ನಿರ್ದಿಷ್ಟವಾಗಿವೆಯೋ, ಅಲ್ಲಲ್ಲಿ ಅವುಗಳ 
ಅವ್ಯವಹಿತ-ಪೂರ್ವ-ವರ್ಣಕ್ಕೇನೇ ಕಾರ್ಯ ಬರುತ್ತದೆಯೆಂದು ತಿಳಿಯಬೇಕು. 


(ಸದೃಶವಾದ ವರ್ಣವನ್ನೇ ಆದೇಶವಾಗಿ ಹೇಳುವ ಪರಿಭಾಷಾ ಸೂತ್ರ). 

ಸೂತ್ರ 17: ಸ್ಥಾನೇಂಸ್ತರತಮಃ (1.15೦) 

ವೃತ್ತಿ -ಪ್ರಸಜ್ಲೇ ಸತಿ ಸದೃಶತಮಃ ಆದೇಶಃ ಸ್ಕಾತ್‌। "ಸುಧ್‌ಯ್‌ 4 ಉಪಾಸ್ಯ' 
ಇತಿ ಜಾತೇ- 

ಪ.ಚ್ಛೇ.- ಸ್ಥಾನೇ, ಅನ್ನರತಮಃ। 

ಅರ್ಥ - ಈ ಪರಿಭಾಷಾ ಸೂತ್ರದಲ್ಲಿ ಸ್ಥಾನವೆಂದರೆ, ಪ್ರಸಜ್ಞ ಪ್ರಸಜ್ಜವೆವೆಂದರೆ, 
ಉಚ್ಚಾರಣಾಪ್ರಸಕ್ತಿ (ಅವಕಾಶ). “ಅತಿಶಯಿತಃ ಅನ್ನರಃ ಅನ್ತರತಮಃ' ಅನ್ನರವೆಂದರೆ 
ಸದೃಶವೆಂದರ್ಥ. ಯಾವದೇ ಒಂದು ಸ್ಥಾನಿಯನ್ನು ಉಚ್ಚಾರ ಮಾಡುವ ಪ್ರಸಜ್ಞದಲ್ಲಿ, 
ಬೇರೆ ರೀತಿಯ ಅನೇಕ ಸದೃಶವಾದ ಆದೇಶಗಳು ಪ್ರಾಪ್ತವಾದರೆ, ಆಗ ಅತ್ಯಂತ 
ಸದೃಶವಾದ ಆದೇಶವೇ ಬರುತ್ತದೆ. ಮೇಲೆ ಹೇಳಿದ ಉದಾಹರಣೆಯಲ್ಲಿ, ಅಂದರೆ 
ಸುಧ್‌ಯ್‌ + ಉಪಾಸ್ಯ ಎಂಬಲ್ಲಿ, ತಾಲು ಸ್ಥಾನ ಸಾಮ್ಯದಿ೦ದ "ಯ್‌' ಕಾರಾದೇಶವು 
“ಈ' ಕಾರದ ಜಾಗದಲ್ಲೇ ಬರುತ್ತದೆ.(ಇಚುಯಶಾನಾಂ ತಾಲು). ಇದೇ ಪ್ರಸಜ್ಜದಲ್ಲಿ 
ಉಳಿದ “ಅರ್ಥ', “ಗುಣ' ಮತ್ತು "ಪ್ರಮಾಣ'ಗಳಿಂದ ಬೇರೆ ಸದೃಶ ವರ್ಣಗಳು 


ಅಜ್‌ (ಸ್ವರ) ಸನ್ಯಿ-ಪ್ರಕರಣಮ್‌ 21 


ಆದೇಶವಾಗಿ ಬರುವ ಅವಕಾಶವಿದ್ದರೂ ಸಹ ಸ್ಥಾನಸಾಮ್ಯವನ್ನೇ ಗ್ರಹಿಸಬೇಕು. 

(ಈ ಸೂತ್ರದ ತತ್ವಬೋಧಿನೀ ವ್ಯಾಖ್ಯಾನದಲ್ಲಿ, ನಾಲ್ಕು ವಿಧ ಸಾದೃಶ್ಯಗಳು 
ಹೇಳಲ್ಪಟ್ಟಿವೆ. “ಸ್ಥಾನತಃ' ಎಂದರೆ, ಸ್ಥಾನಿಯ ಸಾಮ್ಯವನ್ನೂ, “"ಅರ್ಥತಃ' ಎಂದರೆ, 
ಅಪತ್ಕಾರ್ಥ ಮೊದಲಾದ ಅರ್ಥ ಸಾಮ್ಯವಿದ್ದಾಗಲೂ ಅರ್ಥ ಸಾಮ್ಯವನ್ನೂ, "ಗುಣತಃ' 
ಎಂದರೆ, ಪ್ರಯತ್ನಸಾಮ್ಯವನ್ನೂ ಮತ್ತು “ಪ್ರಮಾಣತಃ' ಎಂದರೆ, ಮಾತ್ರಾಸಾದೃಶ್ಯವನ್ನೂ 

ಗ್ರಹಸಬೇಕೆಂದು ಉದಾಹರಣೆಗಳಮುಖಾಂತರ ವಿವರಿಸಿದ್ದಾರೆ). ಈ ಪ್ರಸಜ್ಗದಲ್ಲಿ 
ಸ್ಥಾನ ಸಾಮ್ಯ ಒಂದೇ ಇರುವದರಿಂದ, ಬೇರೆ ರೀತಿಂಯ ಸಾಮ್ಯಗಳಿಗೆ 
ಅವಕಾಶವಿರುವದಿಲ್ಲಾ. 

ಈ ರೀತಿಯಾಗಿ, ಸುಧ್‌ಯ್‌ + ಉಪಾಸ್ಕ ಎಂದು ಸಂಧಿಯಿಂದ ಪರಿಣಾಮ 
ಉಂಟಾಗಿರುವಾಗ, “ಧ್‌' ಕಾರಕ್ಕೆ ದ್ವಿತ್ವ ಬರುವದನ್ನು ಮುಂದಿನ ಸೂತ್ರದಿಂದ ತಿಳಿಸುತ್ತಾರೆ. 
(ಯರ್‌' ವರ್ಣವಾದ "ಧ್‌' ಕಾರಕ್ಕೆ ದ್ವಿತ್ವ ಹೇಳುವ ಸೂತ್ರ) 

ಸೂತ್ರ 18.ಅನಚಿ ಚ (8.4.47) 

ವೃತ್ತಿ -ಅಚಃ ಪರಸ್ಯ ಯರಃ, ದ್ವೇ ವಾ ಸ್ತಃ ನ ತು ಅಚಿ। ಇತಿ "ಧ್‌' ಕಾರಸ್ಯ 
ದ್ವಿತ್ವಂ। “ಸುಧ್‌ಧ್‌ಯ್‌ + ಉಪಾಸ್ಕ' ಇತಿ ಜಾತೇ- 

ಅ.ವೃ. - "ಯರೋತನುನಾಸಿಕೇsನುನಾಸಿಕೋ ವಾ (8.4.45)' ಎ೦ಬ ಸೂತ್ರದಿಂದ, 
"ಯರಃ' ಮತ್ತು "ವಾ' ಎಂಬ ಪದಗಳೂ ಮತ್ತೂ "ಅಚೋ ರಹಾಭ್ಯಾಂ ದ್ವೇ 
(8.4.46)' ಎಂಬ ಸೂತ್ರದಿಂದ "ಅಚಃ' ಹಾಗೂ 'ದ್ವೇ' ಎಂಬ ಪದಗಳು 
ಅನುವೃತ್ತವಾಗಿವೆ. 

ಅರ್ಥ - "ಅಚ್‌' (ಅಚಃ) ವರ್ಣದ ಪರದಲ್ಲಿ "ಯರ್‌' ವರ್ಣವಿದ್ದು, ಅದರ 
ಪರದಲ್ಲಿ "ಅಚ್‌' ವರ್ಣ ಇಲ್ಲದೇ ಇದ್ದಾಗ (ಅನಚಿ), "ಯರ್‌' ವರ್ಣ (ಯರಃ)ಕ್ಕೆ, 
ವಿಕಲ್ಲದಿಂದ ದ್ವಿತ್ವ(ದ್ವೇ) ಬರುತ್ತದೆ. 

“ಅಚ್‌' ಮತ್ತು "ಯರ್‌' ಎರಡೂ ಪ್ರತ್ಕಾಹಾರಗಳು. "ಅಚ್‌'ಎಂದರೆ ಎಲ್ಲ ಸ್ವರಗಳು. 
“ಯರ್‌' ಎಂದರೆ "ಹ' ಕಾರವನ್ನು ಬಿಟ್ಟು ಎಲ್ಲ ವ್ಯಣ್ಣುನಗಳು ಎಂದು ಅರ್ಥ. 
ತಾತ್ತರ್ಯವೇನೆಂದರೆ, ಸ್ವರವರ್ಣಕ್ಕೆ "ಯರ್‌' ವರ್ಣವು ಪರದಲ್ಲಿದ್ದಾಗ, ಆ "ಯರ್‌' 
ವರ್ಣಕ್ಕೆ, ಸ್ವರ ವರ್ಣವು ಪರದಲ್ಲಿ ಇರಬಾರದು. ಆಗ ಆ "ಯರ್‌' ವರ್ಣಕ್ಕೆ 
ಎಕಲ್ಪವಾಗಿ ದ್ವಿತ್ವ ಬರುತ್ತದೆ. ಸ್ವರ ವರ್ಣದ ನಂತರ "ಯರ್‌' ವರ್ಣವು ಇರಬೇಕು. 
ಹಾಗೆಯೇ "ಯರ್‌' ವರ್ಣದನಂತರ ಸ್ವರ ವರ್ಣವಿರಬಾರದು. ಈ ಎರಡು 
ನಿಬಂಧನೆಗಳು, ಸುಧ್‌ಯ್‌ + ಉಪಾಸ್ಕ ಎಂಬ ಉದಾಹರಣೆಯಲ್ಲಿ, ಇವೆ. ಆದ್ದರಿಂದ 
"ಉ' ಕಾರದನಂತರ (ಅಚ್‌-ವರ್ಣದನಂತರ) "ಯರ್‌' ವರ್ಣವಾದ "ಧ್‌' ಕಾರವಿದ್ದು, 
ತದನಂತರ ಸ್ವರ ವರ್ಣವು ಇಲ್ಲದೇ ಇರುವದರಿಂದ, (ಅನಚಿ) "ಯರ್‌' ವರ್ಣವಾದ 
"ಧ್‌' ಕಾರಕ್ಕೆ ದ್ವಿತ್ವವು ವಿಕಲ್ಪವಾಗಿ ಬರುತ್ತದೆ. ಆಗ ಸುಧ್‌ಧ್‌ಯ್‌ + ಉಪಾಸ್ಯ 
ಎಂದು ರೂಪವಾಗುತ್ತದೆ. ದ್ವಿತ್ವ ಬಾರದೇ ಇರುವ ಪಕ್ಷದಲ್ಲಿ, ಸುಧ್‌ಯ್‌ + ಉಪಾಸ್ಯ 


22 ಲಘುಸಿದ್ಧಾಂತ ಕೌಮುದೀ 


ಎಂಬ ರೂಪವೂ ಮೊದಲಿನಂತೆ ಇರುತ್ತದೆ. ಇಲ್ಲಿ ಪ್ರಸಜ್ಯ-ಪ್ರತಿಷೇಧವಿರುವದು.* 
(ಪರಿವಿಡಿ ನೋಡಿರಿ). 


(ರುಲ್‌ ವರ್ಣಗಳಗೆ ಅಸ್ತ ವಿಧಾಯಕ ಸೂತ್ರ) 

ಸೂತ್ರ 1೨.ರುಲಾಂ ಜಶ್‌ ರುಶಿ ( 8.4.53) 

ವೃತ್ತಿ -ಸ್ಪಷ್ಟಂ। ಇತಿ ಪೂರ್ವ'ಧ್‌' ಕಾರಸ್ಯ "ದ್‌' ಕಾರಃ । "ಸುದ್‌ಧ್‌ಯ್‌ + 
ಉಪಾಸ್ಯ' (ಇತಿ ಸ್ಥಿತೇ) 

ಅರ್ಥ - "ಅನಚಿ ಚ' (8.4.47) ಎ೦ಬ ಸೂತ್ರದಿಂದ ವಿಕಲ್ಪದಿಂದ "ಧ್‌'ಕಾರಕ್ಕೆ 
ದ್ವಿತ್ವ ಬಂದಾಗ,ಸುಧ್‌ಧ್‌ಯ್‌ + ಉಪಾಸ್ಯ ಎಂದಿರುತ್ತದೆ. ಆಗ ಪ್ರಕೃತ ಸೂತ್ರದ 
ಪ್ರಕಾರ "ರುಲ್‌' ವರ್ಣಗಳ ಸ್ಥಾನದಲ್ಲಿ "ಜಶ್‌' ವರ್ಣಗಳು ಆದೇಶವಾಗಿ ಬರುತ್ತವೆ, 
“ರುಶ್‌' ವರ್ಣಗಳು ಪರದಲ್ಲಿದ್ದಾಗ. ಸುಧ್‌ಧ್‌ಯ್‌ + ಉಪಾಸ್ಯ ಎಂಬಲ್ಲಿ ಎರಡನೇ 
"ಧ್‌' ಕಾರವು "ರುಶ್‌' ವರ್ಣ(ನಿಮಿತ್ರವಾಗಿರೋಣದರಿಂದ, ಅದಕ್ಕೆ ಅವ್ಯವಹಿತ 
ಪೂರ್ವದಲ್ಲಿರುವ "ರುಲ್‌' ವರ್ಣ(ಸ್ಥಾನಿ)ವಾದ "ಧ್‌' ಕಾರಕ್ಕೆ, “ಜಶ್‌' ವರ್ಣವು 
ಆದೇಶವಾಗಿ ಬರುತ್ತದೆ. ಅಂದರೆ ವರ್ಗೀಯ ತೃತೀಯ “ದ್‌' ಕಾರವು 'ಧ್‌' ಕಾರದ 
ಸ್ಥಾನದಲ್ಲಿ ಬರುತ್ತದೆ. ಹೀಗಾಗಿ, ಸುದ್‌ಧ್‌ಯ್‌--ಉಪಾಸ್ಯಃ ಎಂಬುದು ಸುಬಂತವಾದಾಗ 
ಸುದ್‌ಧ್ಯುಪಾಸ್ಯ ಎಂದು ರೂಪವಾಗುತ್ತದೆ. ರುಲ್‌ ವರ್ಣಗಳು-24. ಅವು 
ರಖ್‌,ಬ್‌,ಫ್‌,ಡ್‌,ಧ್‌, ಜ್‌,ಬ್‌,ಗ್‌,ಡ್‌,ದ್‌, ಖ್‌,ಫ್‌,ಛ್‌.ಠ್‌,ಥ್‌,ಚ್‌,ಟ್‌, 
ತ್‌,ಕ್‌,ಪ್‌,ಶ್‌,ಷ್‌,ಸ್‌,ಹ್‌. 

ರುಶ್‌ ವರ್ಣಗಳು - ರು್‌,ಭ್‌,ಫ್‌.ಢ್‌.ಧ್‌, ಜ್‌,ಬ್‌,ಗ್‌,ಡ್‌,ದ್‌, 

ಜಶ್‌ ವರ್ಣಗಳು ದ ಜ್‌,ಬ್‌,ಗ್‌,ಡ್‌,ದ್‌, 


ವಿಶೇಷ ವಿವರಣೆ ವರ್ಗೀಯ ವ್ಯಜ್ಞುನಗಳು ಪರಸ್ಪರ ಒಂದಕ್ಕೊಂದು 
ಸವರ್ಣವಾಗಿರುತ್ತವೆ. ಈ "ರುಲ್‌'ಪ್ರತ್ಕಾಹಾರದಲ್ಲಿ, ವರ್ಗೀಯ ಅನ್ರ್ಯ ವ್ಯಣ್ಣುನಗಳಾದ 
"ಇಗ್‌,ಮ್‌,ಜ್‌,ಣ್‌,ನ್‌'ಗಳನ್ನು ಬಿಟ್ಟು 20 ವರ್ಣಗಳು ಇರುತ್ತವೆ. ಜ್‌,ಬ್‌,ಗ್‌,ಡ್‌,ದ್‌ 
ಎಂಬ 5 ಆದೇಶಗಳು ತಮ್ಮತಮ್ಮ ವರ್ಗೀಯವ್ಕ್ಯಳ್ಜುನಗಳ ಸ್ಥಾನದಲ್ಲಿ ಆದೇಶವಾಗಿ 
(ಪರಿವಿಡಿ ನೋಡಿರಿ) ಬರುತ್ತವೆ. ಆದರೆ ಶ್‌,ಷ್‌,ಸ್‌,ಹ್‌ ಎಂಬ ಅವರ್ಗೀಯ “ರುಲ್‌' 
ವರ್ಣಗಳ ಸ್ಥಾನದಲ್ಲಿ. ಜ್‌,ಬ್‌,ಗ್‌,ಡ್‌,ದ್‌ ಈ ಐದು ವರ್ಣಗಳಲ್ಲಿ ಸ್ಥಾನಸಾಮ್ಯವುಳ್ಳ 
ವರ್ಣಗಳೇ ಆದೇಶವಾಗಿ ಬರುತ್ತವೆ. ಅಂದರೆ “ಶ್‌' ಕಾರಕ್ಕೆ “ಜ್‌' ಕಾರ, “ಷ್‌' 
ಕಾರಾಕ್ಕೆ “ಡ್‌' ಕಾರ, "ಸ್‌' ಕಾರಕ್ಕೆ “ದ್‌' ಕಾರ, “ಹ್‌' ಕಾರಕ್ಕೆ “ಗ್‌” ಕಾರಗಳು 
ಕ್ರಮವಾಗಿ ಆದೇಶಗಳಾಗಿ ಬರುತ್ತವೆ. 


(ಸಂಯೋಗಾನ್ನವಾದ ಪದದ ಅನ್ತ ್ಯ ವರ್ಣಕ್ಕೆ ಲೋಪ ಹೇಳುವ ಸೂತ್ರ) 
ಸೂತ್ರ 2೦. ಸ೦ಯೋಗಾನ್ನಸ್ಯ ಲೋಪಃ (8.2.23) 


ವೃತ್ತಿ -ಸಂಯೋಗಾನ್ತಂ ಯತ್ತದಂ ತದನ್ನಸ್ಯ ಲೋಪಃ ಸ್ಕಾತ್‌। 


ಅಜ್‌ (ಸ್ಪರ) ಸನ್ಯಿ-ಪ್ರಕರಣಮ್‌ 23 


ಅ.ವೃ.- "ಪದಸ್ಯ' ಎಂಬ ಅಧಿಕಾರದಡಿಯಲ್ಲಿ ಈ ಸೂತ್ರ ಬರುವದರಿಂದ, 
"ಪದಸ್ಕ'(8.1.16) ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ - ಸಂಯೋಗಃ ಅನ್ನಃ ಯಸ್ಯ ತತ್‌ ಸಂಯೋಗಾನ್ನಮ್‌ (ಪದಮ್‌) ತಸ್ಯ 
ಸಂಯೋಗಾನ್ತಸ್ಯ (ಪದಾನ್ನಸ್ಯ) ಎಂದು ವಿಗ್ರಹ ವಾಕ್ಯ, ಯಾವ ಪದದ ಕೊನೆಯಲ್ಲಿ 
ಸಂಯೋಗವಿರುತ್ತದೆಯೋ, ಅಂದರೆ ಸ್ವರಗಳಿಂದ ತಡೆಯಲ್ಲಡದೆಯೇ ವ್ಯಣ್ಣನಗಳು 
ಮಾತ್ರ ಕೂಡಿಕೊಂಡಿರುತ್ತವೆಯೋ ಅಂತಹ ಪದದ ಕೊನೆಯ ವರ್ಣಕ್ಕೆ ಲೋಪವು 
ಆದೇಶವಾಗಿ ಬರುತ್ತದೆ. ಇಲ್ಲಿ ಸುದ್‌ಧ್‌ಯ್‌ ಎಂಬುದು ಸ೦ಯೋಗಾನ್ತವಾದ ಪದ. 


“ಸುಧೀ' ಎಂಬ ಪದವೇ ಈ ರೂಪವನ್ನು ಹೊಂದಿದೆ. “ಏಕದೇಶವಿಕೃತಮ್‌ 
ಅನನ್ಯವತ್‌' ಎಂಬ ನ್ಯಾಯದಿಂದ ಇದರ ಪದತಶ್ಚಕ್ಕೆ ಯಾವ ಚ್ಯುತಿಯೂ ಬಂದಿಲ್ಲ* 
(ನಾಯಿಯ ಬಾಲವು ಕತ್ತರಿಸಲ್ಪಟ್ಟರೂ, ಅದು ನಾಯಿಯಾಗಿಯೇ ಇರುತ್ತದೆ; 
ಕತ್ತೆಯಾಗುವುದಿಲ್ಲ) ಪದಾನ್ನಸ್ಯ ಎಂದರೆ, ಪದದ ಕೊನೆಯ ವರ್ಣಕ್ಕೆ ಎಂದು 
ಅರ್ಥವಾಗುತ್ತದೆ. ಅಂದರೆ "ಯ್‌' ಕಾರಕ್ಕೆ ಲೋಪವು ಆದೇಶವಾಗಿ ಬರುತ್ತದೆ 
ಎಂದು ಅರ್ಥ. ಇದಕ್ಕೆ ಪ್ರಮಾಣವನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾರೆ. 


(ಪದಾನ್ತ ಫವಾದ ವರ್ಣಕ್ಕೆ ಲೋಪ ಹೇಳುವ ಪರಿಭಾಷಾ ಸೂತ್ರ) 


ಸೂತ್ರ 21 ಅಲೋನ್ತ ಕಸ್ಯ (11.೮2) 

ವೃತ್ತಿ-ಷಷ್ಠೀನಿರ್ದಿಷ್ಟಸ್ಕ ಅನ್ತ ಸ್ಯ ಅಲಃ (ಲೋಪಃ) ಆದೇಶಃ ಸ್ಯಾತ್‌। ಇತಿ "ಯ'- 
(ಯ್‌) ಲೋಪೇ ಪ್ರಾಪ್ತೇ- 

ವಾ। ಯಣಃಪ್ರತಿಷೇಧೋ ವಾಚ್ಯಃ। 

1.ಸುದ್‌ಧ್‌ಯ್‌ಉಪಾಸ್ಯಃ, 2.ಸುಧ್ಯುಪಾಸ್ಯಃ। 1.ಮದ್‌ಧ್‌ವ್‌ಅರಿಃ, 2.ಮದ್ದರಿಃ 
1. ಧಾತ್‌ತ್‌ರಂಶಃ, 2.ಧಾತ್ರಂಶಃ | ಲಾಕೃತಿಃ | 

ಪ.ಛೇ. - ಅಲಃ, ಅನ್ನ ಸು 

ಅ.ವ್ಯ.-"ಷಷ್ಟೀ ಸ್ಥಾನೇ ಯೋಗಾ” (1.1.49) ಎ೦ಬ ಸೂತ್ರದಿಂದ “ಷಷ್ಠೀ ಮತ್ತು 
“ಸ್ಥಾನೇ” ಎಂಬ ಪದಗಳು ಅನುವೃತ್ತವಾಗುತ್ತವೆ. "ಷಷ್ಠೀ' ಎಂಬ ಪ್ರಥಮಾನ್ತವಾದ 
ಪದವು ತೃತೀಯಾನ್ನವಾಗಿ "ಷಷ್ಠಾ 5 ಎಂದು ವಿಪರಿಣಾಮ ಹೊಂದಿದೆ. 

ಅರ್ಥ-ಇದು ಪರಿಭಾಷಾ ಸೂತ್ರ. “ಷಷ್ಠೀ' ವಿಭಕ್ತಿಯಲ್ಲಿ ನಿರ್ದಿಷ್ಟವಾದ ಪದದ 
ಲೋಪವನ್ನು ಹೇಳಿದ ಸ್ಥಳದಲ್ಲಿ (ಲೋಪವು ಆದೇಶವಾಗಿ ಬರುತ್ತದೆ ಎಂಬ ಸ್ಥಳದಲ್ಲಿ) 
ಪದದ ಕೊನೆಯವರ್ಣಕ್ಕೇನೇ ಲೋಪಾದೇಶವು ಬರುತ್ತದೆಂದು ತಿಳಿಯಬೇಕು. ಆ 
ಕೊನೆಯ ವರ್ಣವು ವ್ಯಣ್ಣನವಾಗಿಯೋ ಅಥವಾ ಸ್ವರವಾಗಿಯೋ ಇರಬಹುದು 
ಎಂಬುದನ್ನು "ಅಲ್‌' ಎಂಬ ಪದದಿಂದ, ತಿಳಿಸಿದ್ದಾರೆ. ಪ್ರಕೃತ ಉದಾಹರಣೆಯಲ್ಲಿ, 
ಪದದ ಎಂದು ಅರ್ಥ ಮಾಡದೇ ನಾವು ಪದದ ಅನ್ನ್ಯ ವರ್ಣಕ್ಕೇ ಎಂದು ಅರ್ಥ 
ಮಾಡಿಬಿಟ್ಟಿದ್ದೇವೆ. ಆದ್ದರಿಂದ ಪದಾನ್ರ್ಯ ವರ್ಣವಾದ "ಯ್‌' ಕಾರಕ್ಕೆ ಲೋಪ 
ಬರಬೇಕಾಗಿದ್ದಾಗ, ವಾರ್ತಿಕಕಾರರು ಈ ಲೋಪದ ನಿಷೇಧವನ್ನು ಹೇಳುತ್ತಾರೆ 


24 ಲಘುಸಿದ್ಧಾಂತ ಕೌಮುದೀ 


"ಯಣ:ಪ್ರತಿಷೇಧೋ ವಾಚ್ಯಃ' ಎಂದು. 

ಸಂಯೋಗಾನ್ತ ಪದದ ಕೊನೆಯ ವರ್ಣವಾದ "ಯ್‌' ಕಾರಕ್ಕೆ ಇಲ್ಲಿ ಲೋಪವನ್ನು 
ನಿಷೇಧಿಸುವಾಗ- *ವ್‌' "ರ್‌" "ಲ್‌' ವರ್ಣಗಳಿಗೂ ಇಂತಹ ಲೋಪ ಬರುವ 
ಸಂದರ್ಭದಲ್ಲಿ ಲೋಪ ನಿಷೇಧವನ್ನು ಹೇಳುವದಕ್ಕಾಗಿ, "ಯಣಃ' ಎಂಬ ಪದವನ್ನು 
ಬಳಸಿದ್ದಾರೆ. ಈ ರೀತಿಯಾಗಿ"ಸುದ್‌ಧ್‌ಯ್‌- ಉಪಾಸ್ಯಃ' ಎಂದಾಗ "ಸುದ್‌ಧ್ಯುಪಾಸ್ಯಃ' 
(ಸುದ್ಧು ಪಾಸ್ಯಃ) ಎಂದು ರೂಪವು ಆಗುತ್ತದೆ. ಇದು ಮೊದಲನೇ ಉದಾಹರಣೆಯ 
ಎರಡನೆಯ ವೈಕಲ್ಪಿಕ ರೂಪ. ಯಣ್‌ ಸನ್ನಿಯಿಂದ ಸಿಗುವ ಉದಾಹರಣೆಗಳು. 

(ಅ) ಸುಧೀ + ಉಪಾಸ್ಯಃ 1 ಸುಧ್ಯುಪಾಸ್ಯಃ. (ದ್ವಿತ್ವವಿಲ್ಲದ ರೂಪ) 

1. (ಬ) ಸುಧೀ * ಉಪಾಸ್ಯಃ » ಸುಧ್‌ಯ್‌ 4 ಉಪಾಸ್ಕಃ » (ಅನಚಿ ಚ) 
ಸುಧ್‌ಧ್‌ಯ್‌ + ಉಪಾಸ್ಯಃ > (ರುಲಾಂ ಜಶ್‌ ರುಶಿ) ಸುದ್‌ಧ್‌ಯ್‌ + ಉಪಾಸ್ಕಿಃ 
= ಸುದ್ದು ಕಾಸ (ದ್ವಿತ್ವಬಂದ ರೂಪ)ಇದರಂತೆಯೇ 

2. (ಅ) ಮಧು + ಅರಿಃ - ಮಧ್ವರಿಃ (ದ್ವಿತ್ವವಿಲ್ಲದ ರೂಪ), 

2. (ಬ) ಮಧ್‌ಧ್‌ವ್‌ + ಅರಿಃ » ಮದ್‌ಧ್‌ವ್‌ + ಅರಿಃ = ಮದ್ದ್ಭೃರಿಃ. 
(ದ್ವಿತ್ವಬ೦ದ ರೂಪ). 

3. (ಅ) ಧಾತೃ + ಅಂಶಃ » ಧಾತ್‌ * (ಯ + ಅಂ) ಶಃ » ಧಾತ್‌ ೬ (ರ್‌+ 
ಅಂ) ಶಃ - ಧಾತ್ರಂಶಃ (ದ್ವಿತ್ವವಿಲ್ಲದ ರೂಪ) 

3. (ಬ) ಧಾತೃ + ಅಂಶಃ » ಧಾತ್‌ + (ಯ + ಅಂ) ಶಃ » (ಅನಚಿ ಚ) 
ಧಾತ್‌ತ್‌ ೪೬ ಯ + ಅಂಶಃ »ಧಾತ್‌ತ್‌ * ರ್‌ + ಅ೦ಶಃ = ಧಾತ್ಮಂಶಃ. (ದ್ವಿತ್ವ 
ಬಂದ ರೂಪ). ( ಇಲ್ಲಿ ರುಲಾಂ ಜಶ್‌ ರುಶಿ ಸೂತ್ರಕ್ಕೆ ಅವಕಾಶವಿಲ್ಲ). 

4. ಲೃ + ಆಕೃತಿಃ » ಲ್‌ + ಆಕೃತಿಃ - ಲಾಕೃತಿಃ (ಇಲ್ಲಿ ಇಕೋ ಯಣಚಿ 
ಸೂತ್ರಕ್ಕೆ ಮಾತ್ರ ಅವಕಾಶವಿರುತ್ತದೆ). 

ಇಲ್ಲಗೆ ಯಣ್‌ ಸನ್ಫಿ ಮುಗಿಯಿತು. 
(2). ಯಾನ್ತಾದೇಶ-ವಾನ್ತ್ವಾದೇಶ ಸನ್ಧಿಃ. 
(ಅಥವಾ ಅಯ್‌.ಅವ್‌,ಆಯ್‌,ಆವ್‌ ಆದೇಶ ವಿಧಾಯಕ ಸನ್ನಿ) 
ಸೂತ್ರ 22. ಏಜೋಯವಾಯಾವಃ ( 6.1.78) 

ವೃತ್ತಿ -ಏಚಃ ಕ್ರಮಾತ್‌ ಅಯ್‌-ಅವ್‌, ಆಯ್‌-ಆವ್‌ ಏತೇ ಯಥಾ ಸಂಖ್ಯಂ 
ಸ್ಯುಃ ಅಚಿ। 

ಪ.ಚ್ಛೇ - ಏಚಃ, ಅಯವಾಯಾವಃ। (ಅಯ್‌,ಅವ್‌,ಆಯ್‌,ಆವ್‌) 


ಅ.ವೃ.- “ಇಕೋ ಯಣಚಿ' (6.1.77) ಎಂಬ ಸೂತ್ರದಿಂದ, “ಅಚಿ' ಎಂಬುದು 
ಅನುವೃತ್ತವಾಗುತ್ತದೆ. “ಸಂಹಿತಾಯಾಂ” ಅಧಿಕಾರಸೂತ್ರವಾಗಿದೆ. 


ಅಜ್‌ (ಸ್ವರ) ಸನ್ಧಿ-ಪ್ರಕರಣಮ್‌ 25 


ಅರ್ಥ- ಅಯ್‌ ಚ, ಅವ್‌ ಚ, ಆಯ್‌ ಚ, ಆವ್‌ ಚ = ಅಯವಾಯಾವಃ। 
ಏಚ್‌ (ಏ.ಓ,ಐ,ಔ) ವರ್ಣಗಳಿಗೆ, "ಅಚ್‌' ವರ್ಣಗಳು ಅವ್ಯವಹಿತವಾಗಿ ಪರದಲ್ಲಿದ್ದಾಗ, 
ಕ್ರಮವಾಗಿ ಅಯ್‌,ಅವ್‌,ಆಯ್‌,ಆವ್‌ ಆದೇಶಗಳು ಕ್ರಮವಾಗಿ ಬರುತ್ತವೆ. ಅಂದರೆ 
"ಏ' ಎಂಬ ಸ್ಥಾನಿಯ ಜಾಗದಲ್ಲಿ "ಅಯ್‌' ಎಂಬ ಆದೇಶವೂ "ಓ' ಎಂಬ ಸ್ಥಾನಿಯ 
ಜಾಗದಲ್ಲಿ “ಅವ್‌” ಎಂಬ ಆದೇಶವೂ, “ಐ' ಎಂಬ ಸ್ಥಾನಿಯ ಜಾಗದಲ್ಲಿ "ಆಯ್‌' 
ಎಂಬ ಆದೇಶವೂ, ಮತ್ತು "ಔ' ಎಂಬ ಸ್ಥಾನಿಯ ಜಾಗದಲ್ಲಿ, "ಆವ್‌' ಎಂಬ 
ಆದೇಶವೂ ಬರುತ್ತದೆ. 


"ಏಕದೇಶವಿಕೃತಮ್‌ ಅನನ್ಯವತ್‌' ಎಂಬ ನ್ಯಾಯ ಹೀಗಿದೆ: ನಾಯಿಯ ಬಾಲ 
ಕತ್ತರಿಸಲ್ಪಟ್ಟರೂ ನಾಯಿ ನಾಯಿಯೇ ಹೊರತು ಕತ್ತೆಯಾಗುವದಿಲ್ಲ. "3 


ಸುಬ೦ತಗಳು ಸಮಾಸವಾಗುವಾಗ ಸುಪ್‌ ಪ್ರತ್ಯಯಗಳನ್ನು ಕಳೆದುಕೊಂಡು 
ಪ್ರಾತಿಪದಿಕ ರೂಪವನ್ನು ತಾಳಿದರೂ ಪದತ್ವವನ್ನು ಕಳೆದುಕೊಳ್ಳುವದಿಲ್ಲ. 

ಇಲ್ಲಿ "ಯಾನ್ತಾದೇಶ-ವಾನ್ತಾದೇಶ' ಸನ್ನಿಯೆಂದು ಹೇಳುವದಕ್ಕೆ ಕಾರಣವೇನೆಂದರೆ, 
ಏ, ಐ ಗಳಿಗೆ "ಅಯ್‌' "ಆಯ್‌' ಎಂಬ ಯಾನ್ತಾದೇಶಗಳು, ಮತ್ತು ಓ, ಔ ಗಳಿಗೆ 
"ಅವ್‌' "ಆವ್‌' ಎ೦ಬ ವಾನ್ನಾದೇಶಗಳೂ ಕ್ರಮವಾಗಿ ಬರುತ್ತವೆ. ಇಲ್ಲಿ ಕ್ರಮವಾಗಿ 
ಎಂದು ವೃತ್ತಿಯಲ್ಲಿ,ಹೇಳಿರುವದಕ್ಕೆ ಕಾರಣ, ಮುಂದಿನ ಪರಿಭಾಷಾ ಸೂತ್ರವೇ ಹೊರತು, 
ಅನುವೃತ್ತಿಯಿಂದ ಆದದ್ದಲ್ಲ ಎಂಬುದನ್ನು ಗಮನಿಸಬೇಕು. 


ಸೂತ್ರ 23. ಯಥಾಸಂಖ್ಯಮನುದೇಶಃ ಸಮಾನಾಮ್‌ (1.3.10)- 

ವೃತ್ತಿ -ಸಮಸಮ್ದನ್ಳೀ ವಿಧಿಃ ಯಥಾಸಂಖ್ಯಂ ಸ್ಯಾತ್‌। ಹರಯೇ, ವಿಷ್ಣವೇ। ನಾಯಕಃ, 
ಪಾವಕಃ 

ಅರ್ಥ -"ಸಂಖ್ಯಾಮ್‌ ಅನತಿಕಮ್ಯ-ಯಥಾಸಂಖ್ಯಮ್‌'ಎಂದರೆ, ಕ್ರಮವಾಗಿ ಎಂದು 
ಅರ್ಥ. “ಅನುದೇಶ'ವೆಂದರೆ ವಿಧಿಸುವುದು ಅಥವಾ ವಿಧಾನ ಮಾಡುವುದು ಎಂದರ್ಥ. 
ವಿಧಿಸಬೇಕಾದರೆ ಸ್ಥಾನಿ ಇರಬೇಕು. ಸ್ಥಾನಿಗಳನ್ನು ಉದ್ದೇಶವೆಂದು ಕರೆಯುತ್ತಾರೆ. 
ಆ ಸ್ಥಾನಿಯ ಸ್ಥಾನದಲ್ಲಿ ವಿಧಿಸುವ ಶಬ್ದ ಸ್ವರೂಪವನ್ನು ಆದೇಶವೆಂದು ಕರೆಯುತ್ತಾರೆ. 
ಯಾವ ಒಂದು ಸ್ಥಳದಲ್ಲಿ ಉದ್ದೇಶಗಳು ಮತ್ತು ವಿಧೇಯಗಳು ಸಮಾನ ಸಂಖ್ಯೆಯಲ್ಲಿ 
ಇರುವವೋ ಅಲ್ಲಿ ಮೊದಲನೇಯ ಉದ್ದೇಶಕ್ಕೆ(ಸ್ಥಾನಿಗೆ) ಮೊದಲನೇಯ 
ವಿಧೇಯವು(ಆದೇಶವು) ಎರಡನೇಯ ಉದ್ದೇಶಕ್ಕೆ ಎರಡನೇಯ ಆದೇಶವೆಂದು 
ಈ ರೀತಿಂಶಾಗಿ ವಿದಾನ ವರಾಡಬೇಕು ಎಂಬ ಈ ಅರ್ಥವನ್ನು 
“ಯಥಾಸಂಖ್ಯಮನುದೇಶಃ' ಎ೦ಬ ಸೂತ್ರಸ್ಥ ಪದಗಳಿಂದ ಹೇಳಲಾಗಿದೆ. ಇಲ್ಲಿ ಏ, 
ಓ, ಐ, ಔ-ಗಳು ನಾಲ್ಕು ಸ್ಥಾನಿಗಳಾಗಿದ್ದು ವಿಧೇಯಗಳೂ ಸಹ ಸಮಾನವಾದ 
ಸಂಖ್ಯೆ (ನಾಲ್ಕು) ಉಳ್ಳದ್ದಾಗಿರುವದರಿಂದ ಮೊದಲನೇಯ ಉದ್ದೇಶವಾದ "ಎಏ'ಕಾರಕ್ಕೆ 
ಮೊದಲನೆಯ ಆದೇಶವಾದ "ಅಯ್‌', ಎರಡನೇಯ ಉದ್ದೇಶವಾದ "ಓ' ಕಾರಕ್ಕೆ 
ಎರಡನೆಯ ಆದೇಶವಾದ ಅವ್‌ "ಔ', ಮೂರನೇಯ ಉದ್ದೇಶವಾದ "ಐ'ಕಾರಕ್ಕೆ, 
ಮೂರನೆಯ ಆದೇಶವಾದ "“ಆಯ್‌', ಮತ್ತು ನಾಲ್ಕನೇಯ ಉದ್ದೇಶವಾದ "ಔ' 


26 ಲಘುಸಿದ್ಧಾಂತ ಕೌಮುದೀ 


ಕಾರಕ್ಕೆ ನಾಲ್ಕನೆಯ ಆದೇಶವಾದ "ಆವ್‌' ಗಳನ್ನು ವಿಧಿಸಲಾಗಿದೆ. (ವಿಧಿಸಲಾಗಿದೆ 
ಎಂದು ಹೇಳಿದಾಗ ಯಾವ ಆಧಾರದ ಮೇಲೆ ವಿಧಿಸಲಾಗಿದೆ ಎಂದು ಪ್ರಶ್ನೆ ಇರುವದಿಲ್ಲ. 
ಸೂತ್ರಕಾರರೇ ಇದಕ್ಕೆ ಪ್ರಮಾಣ.) ಏ.ಓ,ಐ,ಔ ವರ್ಣಗಳಿಗೆ, ಬರುವ ಆದೇಶಗಳ 
ನಾಲ್ಕು ಉದಾಹರಣೆಗಳು ಈ ಕೆಳಗಿನಂತಿವೆ. 


"ಏ'ಕಾರಕ್ಕೆ ಉದಾಹರಣೆಯಾದ "ಹರಯೇ' ಎಂಬಲ್ಲಿ, ಹರಿ + ಜೇ ಎಂದಿದ್ದಾಗ 
ಪ್ರಾತಿಪದಿಕದಲ್ಲಿರುವ “ಇ'ಕಾರಕ್ಕೆ “ಫೇರ್ಜಿತಿ” (7.3.11) ಎಂಬ ಸೂತ್ರದಿಂದ ಗುಣ 
ಬಂದು ಹರೇ * ಏ ಎಂದಾಗುತ್ತದೆ. ಇಲ್ಲಿ "ಏ'ಕಾರಕ್ಕೆ "ಅಚ್‌'(ಏ) 
ಪರವಾಗಿರುವುದರಿಂದ, ಆದೇಶದಲ್ಲಿ ಮೊದಲನೆಯದಾದ, "ಅಯ್‌' ಆದೇಶ ಬರುತ್ತದೆ. 
ಅಗ “ಹರ್‌ + ಅಯ್‌ + ಏ ಎಂದಿದ್ದಾಗ "ಹರಯೇ' ಎಂದು ರೂಪವಾಗುತ್ತದೆ. 

"ಓ' ಕಾರಕ್ಕೆ ಉದಾಹರಣೆಯಾದ "“ವಿಷ್ಣವೇ' ಎಂಬಲ್ಲಿ, ವಿಷ್ಣೋ + ಏ ಎಂದಿದ್ದಾಗ, 
ಮೇಲಿನ ಪ್ರಕ್ರಿಯೆಯಂತೆ ಎರಡನೆಯ ಆದೇಶವಾದ "ಅವ್‌' ಬಂದಾಗ, ವಿಷ್ಟ್‌ + 
ಅವ್‌ + ಏ ಎಂದಾಗಿ "ವಿಷ್ಠವೇ' ಎಂದು ರೂಪವಾಗುತ್ತದೆ. 


“ಐ' ಕಾರಕ್ಕೆ "ನಾಯಕಃ' ಎಂಬುದು ಉದಾಹರಣೆ. ನೀ (ಇ) ಧಾತುವಿಗೆ 
"ಣ್ವುಲ್‌' ಪ್ರತ್ಯಯ ಬಂದಾಗ, ಆ ಪ್ರತ್ಯಯಕ್ಕೆ, "ಅಕ' ಆದೇಶ, "ಣಿತ್‌' ಆದುದರಿಂದ, 
ಅದನ್ನು ನಿಮಿತ್ತ ಮಾಡಿಕೊಂಡು, “ಈ” ಕಾರಕ್ಕೆ ವೃದ್ಧಿ (ಐ) ಬಂದರೆ, ನೈ + ಅಕಃ 
ಎಂದಾಗಿ, ಮೂರನೆಯ ಸ್ಥಾನಿಯಾದ “ಐ ಕಾರಕ್ಕೆ, ಮೂರನೆಯ ಆದೇಶವಾದ 
"ಆಯ್‌' ಬಂದರೆ, ನ್‌ * ಆಯ್‌ 4 ಅಕಃ ಇ ನಾಯಕಃ ಎಂದು ರೂಪವಾಗುತ್ತದೆ. 


'ಔ' ಕಾರಕ್ಕೆ "ಪಾವಕಃ" ಎಂಬುದು ಉದಾಹರಣೆ. ಪೂ (ಇ) ಧಾತುವಿಗೆ 
ಹಿಂದಿನಂತೆ (ನಾಯಕಃ ಎಂಬ ಉದಾಹರಣೆಯಲ್ಲಿದ್ದಂತೆ) ಪ್ರತ್ಯಯ ಬಂದರೆ, ವೃದ್ಧಿ 
ಅದೇಶವಾಗಿ ಬಂದು ಪೌ ಎಂದಾಗಿ, ಪೌ ೬ ಅಕಃ ಎಂದಿರುತ್ತದೆ. ಈಗ "ಪ್‌' 
ಕಾರೋತ್ತರವರ್ತಿ ನಾಲ್ಕನೆಯ ಸ್ಥಾನಿಯಾದ "ಔ' ಕಾರಕ್ಕೆ, ನಾಲ್ಕನೆಯ ಆದೇಶವಾದ, 
"ಆವ್‌' ಬಂದು, ಪ್‌ + ಆವ್‌ + ಅಕಃ ಇ ಪಾವಕಃ ಎಂದು ರೂಪವಾಗುತ್ತದೆ. 

[ವಿಶೇಷ - ಯಥಾಸಂಖ್ಯ ಎಂಬ ನಿಯಮವು, ಸ್ಥಾನಿ + ಆದೇಶಗಳ ಸ್ಥಾನದಲ್ಲಿ 
ಮಾತ್ರವಲ್ಲ, ಧಾತು * ಪ್ರತ್ಯಯ ಇದ್ದಾಗಲೂ ಈ ರೀತಿಯ ಯಥಾ ಸಂಖ್ಯೆ ಕ್ರಮವು 
ಅನುಸರಿಸಲ್ಪಡುತ್ತದೆ. ಈ ವಿಷಯದಲ್ಲಿ, “ಸ್ಯತಾಸೀ ಲೃಲುಟೋಳ”. (3.1.33) ಎಂಬ 
ಸೂತ್ರದ ವಿವರಣೆ ನೋಡಿರಿ]. 

("ಯ್‌'ಕಾರಾದಿ-ಪ್ರತ್ಯಯ ಪರದಲ್ಲರುವಾಗ, ವಾನ್ತಾದೇಶ 
(ಅವ್‌, ಆವ್‌)ಗಳನ್ನು ವಿಧಿಸುವ ಸೂತ್ರ). 
ಸೂತ್ರ 24: ವಾನ್ರೋ ಲು ಪ್ರತ್ಯಯೇ (6.1.79) 

ವೃತ್ತಿ -ಯಕಾರಾದೌ ಪ್ರತ್ಯಯೇ ಪರೇ ಓದೌತೊಃ “ಅವ್‌' "ಆವ್‌' ಏತೌ ಸ್ವಃ 
ಗವ್ಯಮ್‌। ನಾವ್ಯಮ್‌। 

ವಾ॥ ಅಧ್ವಪರಿಮಾಣೇ ಚ । ಗವ್ಯೂತಿಃ । 


ಅಜ್‌ (ಸ್ವರ) ಸನ್ಫಿ-ಪ್ರಕರಣಮ್‌ 27 


ಪ.ಚ್ಛೇ. - ವಾನ್ತಃ ಯಿ, ಪ್ರತ್ಯಯೇ। 

ಅ. ವೃ.- “ಯಥಾಸಂಖ್ಯಮನುದೇಶಃ ಸಮಾನಾಮ್‌” (1.3.10) ಎ೦ಬ ಸೂತ್ರವು 
ಇಲ್ಲಿ ಪ್ರವರ್ತಿಸುತ್ತದೆ. “ಸಂಹಿತಾಯಾಂ” (6.1.72) ಎಂಬುದು ಅಧಿಕಾರ ಸೂತ್ರ. 
(ಇದೇ ಹೆಸರಿನ ಇನ್ನೊಂದು “ಸಂಹಿತಾಯಾಂ” (6.3.1144) ಎಂಬ ಸೂತ್ರವಿದೆ. 
ಅದು ಇಲ್ಲಿ ಪ್ರವೃತ್ತವಾಗುವದಿಲ್ಲ). 

ಅರ್ಥ - "ಯ್‌' ಕಾರಾದಿಯಾದ ಪ್ರತ್ಯಯವು ಪರದಲ್ಲಿರುವಾಗ, “ವ್‌' ಕಾರಾನ್ನವಾದ, 
“ಅವ್‌' “ಆವ್‌' ಆದೇಶಗಳು, "ಓ' ಮತ್ತು "ಔ' ಗಳ ಸ್ಥಾನದಲ್ಲಿ ಕ್ರಮವಾಗಿ ಬರುತ್ತವೆ. 
ಇದರ ಸ್ಪಷ್ಟೀಕರಣಕ್ಕೆ “ಎಚೋಯವಾಯಾವಃ? (6.1.78) ಎಂಬ ಸೂತ್ರವನ್ನು 
ಅವಲಂಬಿಸಬೇಕು. ಈ ಸೂತ್ರದ ಪ್ರಕಾರ "ಏ' “ಐ'ಗಳ ಸ್ಥಾನದಲ್ಲಿ "ಅಯ್‌' “ಆಯ್‌' 
ಮತ್ತು %ಓ' "ಔ'ಗಳ ಸ್ಥಾನದಲ್ಲಿ, "ಅವ್‌' “ಆವ್‌' ಗಳು ಆದೇಶವಾಗಿ ಬರುತ್ತವೆ 
ಎಂದು ಹೇಳಿದೆ. ಈ ಸೂತ್ರ (ವಾನ್ನೋ ಯಿ ಪ್ರತ್ಯಯೇ 6.1.79)ದ ವೃತ್ತಿಯಲ್ಲಿ 
ಹೇಳಿರುವ, "ಅವ್‌' "ಆವ್‌' ಎಂಬ "“ವ್‌' ಕಾರಾನ್ತ ಆದೇಶಗಳು, ಬರಬೇಕಾದರೆ, 
"ಓ' “ಔ'ಗಳ ಸ್ಥಾನದಲ್ಲಿಯೇ ಕ್ರಮವಾಗಿ ಬರುತ್ತವೆ. "ವಾನ್ತಃ' ಎಂಬ ಸೂತ್ರಸ್ಥ 
ಪದವು, ಈ ಎರಡು ಆದೇಶಗಳನ್ನು ಸೂಚಿಸುತ್ತದೆ. ಸಂಹಿತಾ ಅಧಿಕಾರದಲ್ಲಿ, "ಯ್‌' 
ಕಾರಾದಿಯಾದ ಪ್ರತ್ಯಯವು ಪರದಲ್ಲಿರುವಾಗಲೂ "ಓ' ಕಾರ "ಔ' ಕಾರಗಳ ಸ್ಥಾನದಲ್ಲಿ 
"ಅವ್‌' ಮತ್ತು "ಆವ್‌' ಆದೇಶಗಳು ಕ್ರಮವಾಗಿ ಬರುತ್ತವೆ. (ಇದರ ಅರ್ಥ ಕೇವಲ 
ಸ್ವರಪರದಲ್ಲಿದ್ದಾಗ ಮಾತ್ರವಲ್ಲ). "ಯಸ್ಮಿನ್‌ ವಿಧಿಃ ತದಾದಾವಲ್‌ ಗ್ರಹಣೇ' (ಇದು 
ಅಷ್ಟಾಧ್ಯಾಯಿಯಲ್ಲಿ ಇಲ್ಲ). ಎಂಬ ಪರಿಭಾಷೆಯಿಂದ ಆದಿ-ವಿಧಿಯು ಪ್ರವೃತ್ತವಾಗುತ್ತದೆ. 
ಆದ್ದರಿಂದ "ಯಿ' ಎಂದರೆ "ಯ್‌' ಕಾರಾದಿಯೆಂದೂ ಸೂತ್ರದಲ್ಲಿ ಹೇಳಲಾಗಿದೆ. 

[ವಿಶೇಷ - “ಯೇನ ವಿಧಿಃ ತದನ್ನಸ್ಯ”(1.1.72) ಎಂಬ ಪರಿಭಾಷೆಯ ಪ್ರಕಾರ, 
“ಯ್‌' ಕಾರಾನ್ತವಾದ ಪ್ರತ್ಯಯ ಪರದಲ್ಲಿದ್ದಾಗ ಎಂದು ಅರ್ಥ ಮಾಡಬೇಕು. ಆದರೆ, 
ಇಲ್ಲಿ ಆ ಪರಿಭಾಷೆಯು ಕೂಡುವದಿಲ್ಲ. ಆದ್ದರಿಂದ ಈ ಪರಿಭಾಷೆಗೆ ಅಪವಾದವಾಗಿ, 
“ಯಸ್ಮಿನ್‌ ವಿಧಿಃ ತದಾದಾವಲ್‌ ಗ್ರಹಣೇ' (ಇದು ಅಷ್ಟಾಧ್ಯಾಯಿಯಲ್ಲಿ ಇಲ್ಲ) ಎಂಬ 
ಸೂತ್ರವು ಪ್ರವೃತ್ತವಾಗಿದೆ. ಕಾರಣ ಇಲ್ಲಿ "ಯ್‌' ಕಾರಾದಿಯಾದ ಪ್ರತ್ಯಯವೇ ಪರದಲ್ಲಿ 
ಅಪೇಕ್ಷಿತವಾಗಿದೆ]. 

ಗವ್ಯಂ-ಎಂಬ ಉದಾಹರಣೆಯಲ್ಲಿ, ಗೋ--ಯತ್‌ ಎಂದಿದ್ದಾಗ, “ತ್‌' ಕಾರವು 
“ಹಲನ್ತ್ಯಮ್‌” (13.3) ಎಂಬ ಸೂತ್ರದಿಂದ ಲೋಪವಾಗಿ ಗೋ--ಯ ಎಂದಿರುತ್ತದೆ. 
"ಓ' ಕಾರಕ್ಕೆ "ಅವ್‌' ಆದೇಶ ಬಂದು, ಗವ್‌+೬ಯ= ಗವ್ಯ ಎಂದಾಗುತ್ತದೆ. ಗವ್ಯ 
ಇದು “ಅ'ಕಾರಾನ್ತ ಪ್ರಾತಿಪದಿಕವಾಗಿದೆ. ನಪುಂಸಕ ರೂಪವಾಗಬೇಕಾದರೆ, 
“ಅತೋಇಮ್‌” (7.1.24) ಎಂಬ ಸೂತ್ರದಿಂದ "ಅಮ್‌' ಆದೇಶ ಬಂದು 
ಗವ್‌.-ಯಮ್‌-ಗವ್ಯಮ್‌ ಎಂದು ರೂಪವಾಗುತ್ತದೆ. (ಈ ರೂಪವು, “ಗೋ 
ಪಯಸೋರ್ಯತ್‌” (4.3.160) ಎ೦ಬ ಸೂತ್ರದಿಂದ ಆಗಿದೆ.) 

ಇದೇ ರೀತಿಯಲ್ಲಿ, ನೌ + ಯಮ್‌ ಎಂಬ ಉದಾಹರಣೆಯಲ್ಲಿಯೂ "ಆವ್‌' 


28 ಲಘುಸಿದ್ಧಾಂತ ಕೌಮುದೀ 


ಆದೇಶ ಬಂದು, ನ್‌ + ಆವ್‌ + ಯಮ್‌  ನಾವ್ಯಮ್‌ ಎಂಬ ರೂಪವಾಗುತ್ತದೆ. 
“ನಾವ್ಯಮ್‌' ಎ೦ದರೆ ನಾವಾ ತಾರ್ಯಮ್‌ (ಹಡಗಿನಿಂದ ದಾಟಿಸಲ್ಪಡುವದು). ಈ 
ರೂಪವು “ನೌ-ವಯೋ-ಧರ್ಮ-ವಿಷ-ಮೂಲ-ಸೀತಾ-ತುಲಾಭ್ಯಃ ತುಲ್ಕ-ತಾರ್ಯ- 
ಪ್ರಾಪ್ಯ-ವಧ್ಯಾನಾಮ್ಯ-ಸಮ-ಸಮಿತ-ಸಮ್ಮಿತೇಷು (4.4.91)” ಎಂಬ ಸೂತ್ರದಿಂದ 
ಸಿದ್ಧ ವಾಗಿದೆ. 

("ಯ್‌' ಕಾರಾದಿಯಾದ (ಸುಬನ್ತ) ಪದ ಪರವಾದಾಗ, ಅವಾದೇಶ ವಿಧಿಸುವ 
ವಾರ್ತಿಕ) 

ವಾ। “ಅಧ್ವ ಪರಿಮಾಣೇ ಚ? 

ಅ.ವ್ಯ. - “ವಾನ್ನೋ ಯಿ ಪ್ರತ್ಯಯೇ” (6.1.79) ಎಂಬ ಸೂತ್ರದಿಂದ, "ವಾನ್ರಃ' 
ಎಂಬ ಪದವೂ, “ಗೋರ್ಯೂತೌ ಛಂದಸ್ಯುಪಸಂಖ್ಯಾನಮ್‌” ಎಂಬ ವಾರ್ತಿಕದಿಂದ, 
“ಗೋ:' ಮತ್ತು "ಯೂತೌ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ - ಮಾರ್ಗದ ಅಳತೆ (ಪರಿಮಾಣ) ಎಂಬ ಅರ್ಥದಲ್ಲಿ "ಯೂತಿ' ಎಂಬ 
ಪದವು ಪರದಲ್ಲಿದ್ದಾಗ, ಅವ್ಯವಹಿತ ಪೂರ್ವದಲ್ಲಿರುವ "ಗೋ' ಶಬ್ದದ "ಓ' ಕಾರಕ್ಕೆ 
“ಅವ್‌' ಎ೦ಬ ವಾನ್ತಾದೇಶ ಬರುತ್ತದೆ. ಗವ್ಯೂತಿಃ ಎಂಬ ಉದಾಹರಣೆಯಲ್ಲಿ, “ಗೋ' 
ಎಂಬ ಶಬ್ದದ "ಓ' ಕಾರದ ಸ್ಥಾನದಲ್ಲಿ, "ಅವ್‌' ಎಂಬ ಆದೇಶವು ಬರುತ್ತದೆ. 

ಗೋ +೬ ಯೂತಿಃ » ಗ್‌ * ಅವ್‌ ೬ ಯೂತಿಃ ಎ ಗವ್ಯೂತಿಃ ಎಂಬ ರೂಪವು 
ಆಗುತ್ತದೆ. ಇದರ ಅರ್ಥ - ಹಸುವಿನ ಕೂಗು ಕೇಳಿಸುವಷ್ಟು ದೂರ. (ಯೂತಿಃ, 
ಸ್ತೀ, ಕ್ರೋಶಯುಗಮ್‌-ಎಂದು ಅಮರ. ಯೂತಿಃ ಎಂದರೆ ಎರಡು ಕ್ರೋಶ ದೂರ). 


(3) ಗುಣಸಸ್ಸಿ 
(ಗುಣ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ-25: ಅದೇಜ್ಣುಣಃ (11.2) 
ವೃತ್ತಿ -ಅತ್‌ (ತ್‌) ಏಜ್‌ ಚ ಗುಣಸ೦ಜ್ಯಃ ಸ್ಯಾತ್‌। 
ಪ.ಛೇ. - ಅತ್‌, (ತ್‌)ಏಜ್‌, ಗುಣಃ 
ಅರ್ಥ - ಇದು ಸಂಜ್ಞಾ ಸೂತ್ರವಾಗಿದೆ. ಅ, ಏ, ಓ ಈ ಮೂರೂ ವರ್ಣಗಳು, 
ಗುಣ ಎ೦ಬ ಸಂಜ್ಞೆಯನ್ನು ಹೊಂದುತ್ತವೆ. ("ಅತ್‌' ಎಂದರೆ ಹ್ರಸ್ವ "ಅ' ಕಾರ, 
"ಏಜ್‌' ಎಂದರೆ, ಏಜ್‌ ಪ್ರತ್ಯಾಹರದಲ್ಲಿರುವ ದೀರ್ಫ್ಥ "ಏ' ಕಾರ "ಓ' ಕಾರಗಳು). 
ವಿವರಣೆ- "ಅತ್‌' ಎಂದರೆ, “ಅಣುದಿತ್‌ ಸವರ್ಣಸ್ಯಜ್ಛಾಪ್ರತ್ಯಯಃ” (1.1.69) 
ಎಂಬ ಸೂತ್ರದಿಂದ ಹ್ರಸ್ವ "ಅ' ಕಾರದ ಆರು ರೂಪಗಳನ್ನೂ ಮತ್ತು "ಏಜ್‌' 
ಎಂದರೆ, “ಏ' ಕಾರ "ಓ' ಕಾರಗಳಿಗೆ ಹ್ರಸ್ವ ರೂಪಗಳಿಲ್ಲದ್ದರಿಂದಲೂ, ಮತ್ತು 
ತಪರಕರಣ ಮಾಡಿರೋಣದ್ದರಿ೦ದ ಇವುಗಳ ಪ್ಲುತಗಳನ್ನೂ ಹೊರತುಪಡಿಸಿ ಕೇವಲ 
ಆರಾರು ದೀರ್ಫ ರೂಪಗಳನ್ನು ಮಾತ್ರ ತೆಗೆದುಕೊಳ್ಳಬೇಕು. 


ಅಜ್‌ (ಸ್ಪರ) ಸನ್ಯಿ-ಪ್ರಕರಣಮ್‌ 29 


(ತಪರ ವರ್ಣಗಳಗೆ, ಆಯಾ ಕಾಲದಲ್ಲ ಉಚ್ಚರಿಸಲ್ಪಟ್ಟ ವರ್ಣಗಳನ್ನೇ 
ಗ್ರಹಿಸಬೇಕೆ೦ಬ ನಿಯಮ ವಿಧಾಯಕ ಸೂತ್ರ) 


ಸೂತ್ರ-26. ತಪರಸ್ತತ್ಥಾಲಸ್ಯ (1.1.70) 

ವೃತ್ತಿ - ತಃ ಪರಃ ಯಸ್ಮಾತ್‌ ಸ ಚ ತಾತ್‌ಪರಶ್ಚ ಉಚ್ಚಾರ್ಯಮಾಣ- 
ಸಮಕಾಲಸ್ಯೆ ಠವ ಸಂಜ್ಞಾ ಸ್ಯಾತ್‌। 

ಪ. ಛೇ. - ತಪರಃ, ತತ್ಕಾಲಸ್ಯ 

ಅ.ವೃ.- “ಅಣುದಿತ್‌ ಸವರ್ಣಸ್ಯಬಾಪತ್ಯಯ್ಯ (1.1.69) ಎ೦ಬ ಸೂತ್ರದಿಂದ, 
“ಅಣ್‌', "ಅಿಪ್ರತ್ಯಯಃ' ಮತ್ತು " ಸವರ್ಣಸ್ಯ ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 
“ಸ್ವಂ ರೂಪಂ *ಶಬ್ದಸ್ಯ ಅಶಬ್ದ ಸಂಜ್ಞಾ” (1.1.68) ಎಂಬ ಸೂತ್ರದಿಂದ, ಸ್ಟ 
ಎ೦ಬ ಶಬ್ದವು ಅನುವೃತ್ತವಾಗಿ ಚ ಎಂದು ಷಷ್ಠ್ಯನ್ತವಾಗಿ ವಿಪರಿಣಾಮ ಹೊಂದಿದೆ. 

ಅರ್ಥ - "ತಪರಃ' ಎಂಬುದಕ್ಕೆ ಎರಡುರೀತಿಯ ವಿಗ್ರಹ. "ತಃ ಪರಃ ಯಸ್ಮಾತ್‌ 
ಸಃ, ತಪರಃ'. ಇದು ಬಹುವ್ರೀಹಿ ಸಮಾಸ. ಯಾವದರ ಪರದಲ್ಲಿ "ತ್‌' ಕಾರವಿರುವದೋ 
ಅದು ಎಂದರ್ಥ. "ಅತ್‌' ಎಂಬಲ್ಲಿ "ತ್‌' ಕಾರವು "ಅ' ಕಾರದ ಪರದಲ್ಲಿದೆ. ಆದ್ದರಿಂದ 
ಇಲ್ಲಿ, ಹ್ರಸ್ವ "ಅ' ಕಾರ ಗ್ರಹೀತವಾಗುತ್ತದೆ. ಈ “ಅ” ಕಾರವು ಏಕ ಮಾತ್ರಕವಾದ್ದರಿಂದ, 
ಹ್ರಸ್ವ "ಅ' ಕಾರವನ್ನೇ ಗ್ರಹಿಸಬೇಕು ಎಂಬುದು ಈ ವೃತ್ತಿಯ ಅರ್ಥ. ಹ್ರಸ್ವ "ಅ' 
ಕಾರಕ್ಕೆ ಆರು ಭೇದಗಳಿವೆ. (ಅವು ಉದಾತ್ತ, ಅನುದಾತ್ರ, ಸ್ವರಿತ ಇವುಗಳ ಅನುನಾಸಿಕ 
ಮತ್ತು ಅನನುನಾಸಿಕಗಳು). 

ಎರಡನೆಯ ವಿಗ್ರಹ ವಾಕ್ಕ- “ತಾತ್‌ ಪರಃ - ತಪರಃ. ಇದು ಪಣ್ಣುಮೀ ತತ್ಪುರುಷ 
ಸಮಾಸ, ಇಲ್ಲಿ "ಏಜ್‌' ಎಂಬ ಪ್ರತ್ಯಾಹರಕ್ಕೆ ತಾತ್ಸರತ್ವ ಬರಬೇಕಾದರೆ, ಅದೇ" "ತ್‌' 
ಕಾರವನ್ನೇ ಪೂರ್ವವರ್ತಿಯಾಗಿ, ತೆಗೆದುಕೊಳ್ಳಬೇಕು. (ಸೂತ್ರದಲ್ಲಿರುವ ಒಂದೇ 
“ತ್‌” ಕಾರವು ದೇಹಲೀ (ಹೊಸ್ತಿಲ ಮೇಲಿನ) ದೀಪ ನ್ಯಾಯದಂತೆ ಎರಡೂಕಡೆಗೆ 
ಅನ್ವಯಿಸುತ್ತದೆ. ಅ4ತ್‌*ಏಜ್‌ ಅತ್‌, ತ್‌೬ಏಜ್‌ಎಅದೇಜ್‌). 

ಇಲ್ಲಿ "ಅ ಕಾರವನ್ನು ಹ್ರಸ್ತವಾಗಿ ಉಚ್ಚರಿಸಿರುವದರಿಂದ, "ಅತ್‌' ಎಂದರೆ, ಹ್ರ 
“ಅ'ಕಾರವನ್ನು ಮಾತ್ರ ತ್ರ ಗ್ರಹಿಸಚೇಕು. ಹಾಗೆಯೇ "ತ್‌4ಏಜ್‌” ಎಂಬಲ್ಲಿ, ("ತ್‌' ಜಾ 
ಏಜ್‌- ಪ್ರತ್ಯಾಹರದಲ್ಲಿ ಹೆಳಿರುವ ದೀರ್ಫ "ಏ' ಕಾರ "ಓ' ಕಾರಗಳೆರಡಕ್ಕೂ 
ಸಂಬಂಧಿಸಿರುವದರಿಂದ), ದೀರ್ಫ ಗಳಾದ "ಏ' "ಓ' ಕಾರಗಳನ್ನು ಮಾತ್ರ 
ತೆಗೆದುಕೊಳ್ಳಬೇಕು (ಪ್ಲುತ ವರ್ಣಗಳನ್ನಲ್ಲ. ಕಾರಣ ಅಲ್ಲಿ 3 ಎಂಬ ಸಂಖ್ಯೆ ಇರುವದಿಲ್ಲ). 

“ಆದ್ಲುಣಃ” ಎ೦ಬ ಮುಂದಿನ ಸೂತ್ರದಲ್ಲಿ "ತ್‌' ಕಾರವು ಪರದಲ್ಲಿದ್ದರೂ, ಅದು 
"ತ'ಪರಕರಣದಿಂದಾದದ್ದಲ್ಲ. ಅದು "ಅ' ಕಾರದ ಪಳ್ಳುಮ್ಯನ್ತ ರೂಪ. ಇಂತಹ 
ವ್ಯತ್ಯಾಸಗಳನ್ನು ತಿಳಿದುಕೊಳ್ಳಲು ಆಯಾ ಸೂತ್ರದ ವ್ಯಾಖ್ಯಾನಗಳಿಂದ ತಿಳಿದುಕೊಳ್ಳಬೇಕು. 

(ಉದಾ: ರಾಮ ಎಂಬ ಅಕಾರಾನ್ತ ಶಬ್ದವು ರಾಮಾತ್‌ ಎಂದು ಆಗಿರುವಂತೆ.) 


30 ಲಘುಸಿದ್ಧಾಂತ ಕೌಮುದೀ 


(ಗುಣಕಾರ್ಯವನ್ನು ವಿಧಿಸುವ ಸೂತ್ರ) 
ಸೂತ್ರ- 27: ಆದ್ಲುಣಃ (6.1.87) 
ವೃತ್ತಿ- ಅ-ವರ್ಣಾತ್‌ ಅಚಿ ಪರೇ ಪೂರ್ವ-ಪರಯೋಃ ಏಕೋ ಗುಣಃ ಆದೇಶಃ 
ಸ್ಯಾತ್‌। ಉಪೇನ್ದಃ ಗಜ್ಗೋದಕಮ್‌। 


ಪ.ಛೇ.- ಆತ್‌, ಗುಣಃ 


ಅ. ವ್ಯ- ಇಕೋ ಯಣಚಿ (6.1.77)ಎಂಬ ಸೂತ್ರದಿಂದ "ಅಚಿ' ಎಂಬ ಪದವು 
ಅನುವೃತ್ತವಾಗಿದೆ. “ಏಕಃ ಪೂರ್ವ ಪರಯೋಃ (6.1.84)” ಎಂಬುದು ಅಧಿಕಾರ 
ಸೂತ್ರ. 

ಅರ್ಥ - "ಅ' ವರ್ಣದ ನಂತರ (18 ವಿಧವಾದ "ಅ' ಕಾರಗಳ ನಂತರ) 
"ಅಚ್‌' ಪರದಲ್ಲಿದ್ದಾಗ, ಪೂರ್ವ-ಪರಗಳ ಸ್ಥಾನದಲ್ಲಿ ಒಂದು ಗುಣವರ್ಣವು 
ಆದೇಶವಾಗಿ ಬರುತ್ತದೆ. ಅಂದರೆ, ಹ್ರಸ್ವ ಅಥವಾ ದೀರ್ಫ- ಅ ಕಾರದ ನಂತರ, 
"ಅಚ್‌' ವರ್ಣವು ಅವ್ಯವಹಿತವಾಗಿ ಪರದಲ್ಲಿದ್ದಾಗ, ಪೂರ್ವ "ಅ' ಕಾರದ ಮತ್ತು 
ಪರದಲ್ಲಿರುವ "ಅಚ್‌' ವರ್ಣದ ಸ್ಥಾನಗಳಲ್ಲಿ, (ಅ ,ಏ, ಓ ಗಳಲ್ಲಿ ಒಂದಾದ), 
ಒಂದು ಗುಣವರ್ಣವು ಆದೇಶವಾಗಿ ಬರುತ್ತದೆ. ಈ ಆದೇಶವು ಸ್ಥಾನ ಸಾಮ್ಯದಿಂದ 
“ಸ್ಥಾನೇ ಅನ್ತತರತಮಃ (1.1.50)” ಎಂಬ ಪರಿಭಾಷೆಯಿಂದ ಬರುವದು. 


ಉದಾ-1: ಉಪೇಸ = ಉಪ + ಇನ್ನಃ ಎಂಬಲ್ಲಿ, ಉಪಸರ್ಗದಲ್ಲಿರುವ 
“ಪ'ಕಾರೋತ್ತರ “ಅ” ಕಾರವು ಪೂರ್ವ ವರ್ಣವಾಗಿಯೂ, ಇನ್ನ ಎಂಬಲ್ಲಿ ಇರುವ 
“ಇ ವರ್ಣವು ಅವ್ಯವಹಿತಪರವಾಗಿಯೂ ಇವೆ. ಇಲ್ಲಿ (ಅ ಮತ್ತು ಇ) ಇವುಗಳ 
ಸ್ಥಾನದಲ್ಲಿ, ಸ್ಥಾನಸಾಮ್ಯದಿಂದ (ಇವುಗಳನ್ನು ಕೊಂದು) “ಏ' ಕಾರವೆಂಬ ಒಂದೇ 
ಗುಣಾಕ್ಷರವು ಆದೇಶವಾಗಿ ಬಂದು, “ಉಪ್‌. + d+ ನ್ವಃ = ಉಪೇನ್ಚಃ ಎಂದು 
ರೂಪ ವಾಗುತ್ತದೆ. (ಅ ಕಾರಕ್ಕೆ ಕಣ್ಣ ಸ್ಥಾನ, “ಇ” ಕಾರಕ್ಕೆ ತುಲು ಸ್ಥಾನ. ಇವೆರಡಕ್ಕೂ 
ಸ್ಥಾನಸಾಮ್ಯವುಳ್ಳ ವರ್ಣವೆಂದರೆ, ಸ “ತಾರ (ಏದೈತೋಃ ಕಣ್ಕತಾಲು). ಇಲ್ಲಿ "ಖ್‌ 
ಕಾರಕ್ಕೂ ಕಣ್ಣತಾಲು ಸಾಮ್ಯವಿದ್ದರೂ, ಅದು ವೃದ್ಧಿ ಸಂಜ್ಞೆಯುಳ್ಳದ್ದು). 

ಉದಾ- 2: ಗಜ್ಗೋದಕಮ್‌-ಗಜ್ಗಾಉದಕಮ್‌ ಎಂಬಲ್ಲಿ ಪೂರ್ವ ವರ್ಣವು 
ದೀರ್ಫ- “ಅ” (ಆ) ಕಾರವಾಗಿದ್ದು, ಅವ್ಯವಹಿತ ಪರವರ್ಣವು "ಉ' ಕಾರವಾಗಿದ್ದು, 
ಇವುಗಳ ಸ್ಥಾನ ಸಾಮ್ಯದಿಂದ, "ಓ' ಕಾರವು ಆದೇಶವಾಗಿ ಬರುತ್ತದೆ. ಆಗ ಗಜ್‌+ 
ಓ.-ದಕಮ್‌-ಗಜ್ಗೋದಕಮ್‌ ಎಂದಾಗುತ್ತದೆ. (ಓದೌತೋಃ ಕಣ್ಮೋಷ್ಟಮ್‌) ಇಲ್ಲಿ 


“ಔ' ಕಾರವು ವೃಧ್ಯಕ್ಷರವಾದ್ದರಿಂದ ಗುಣಾಕ್ಷರವಾದ “ಓ' ಕಾರವೇ ಆದೇಶವಾಗಿ 
ಬರುತ್ತದೆ. 


ವಿಶೇಷ-ಇಲ್ಲಿ ಅ, ಏ ಮತ್ತು ಓ ಎಂಬ ಗುಣಾಕ್ಷರಗಳಲ್ಲಿ, ಮೊದಲು "ಏ'ಕಾರ 
"ಓ' ಕಾರಗಳು ಆದೇಶವಾಗಿ ಬರುವದನ್ನು ಹೇಳಿದನಂತರ "ಅ' ಕಾರಾದೇಶದ ಬಗ್ಗೆ 
ವಿಶೇಷವನ್ನು ಸೂಚಿಸುತ್ತಾನೆ. 


ಅಟ್‌ (ಸ್ಪರ) ಸಥ್ಧಿ-ಪ್ರಕರಣಮ್‌ 31 


“ಅ” ಅಥವಾ “ಆ' ಮತ್ತು "ಯ' ಇವೆರಡೂ ಸೇರಿದಾಗ ಇವುಗಳ ಸ್ಥಾನದಲ್ಲಿ 
“ಅರ್‌' ಎಂಬುದು ಆದೇಶವಾಗಿ ಬರುತ್ತದೆ. ಇದರಂತೆ, ಅದರ (ಯ ಕಾರದ) 
ಸವರ್ಣವಾದ "ಲೃ' ಕಾರದ ಸ್ಥಾನದಲ್ಲಿ, "ಅಲ್‌' ಎಂದು ಆದೇಶವು ಬರುತ್ತದೆ. 
(ಉರಣ್‌ ರಪರಃ (1.1.51) ಎಂಬ ಸೂತ್ರವನ್ನು ನೋಡಿರಿ). [ಈ ಸಂಧಿ ಪ್ರಕರಣದಲ್ಲಿ, 
ಕೇವಲ “ಅ” ಕಾರವೆಂಬ ಗುಣಾಕ್ಷರವು ಪ್ರತ್ಯೇಕವಾಗಿ ಆದೇಶವಾಗಿ ಬರುವ ಸಂದರ್ಭಗಳು 
ಕಂಡುಬಂದಿಲ್ಲ. ಮತ್ತು “ಅಕಃ ಸವರ್ಣೇ ದೀರ್ಫಃ (6.1.101)” ಹಾಗೂ “ವೃದ್ಧಿರೇಚಿ 
(6.1.88)” ಎಂಬ ಎರಡು ಸೂತ್ರಗಳು ಗುಣ ಸಂಧಿಗೆ ಅಪವಾದವಾಗಿವೆ ಎಂಬುದನ್ನು 
ಆಯಾ ಸೂತ್ರಗಳಲ್ಲಿ ಕಾಣಬಹುದು]. 

(ಅಜ್‌ (ಸ್ವರ) ವರ್ಣಕ್ಕೆ ಅನುನಾಸಿಕ ಸಂಜ್ಞೆ ವಿಧಿಸುವ ಸೂತ್ರ) 
ಸೂತ್ರ - 28: ಉಪದೇಶೇಇಅನುನಾಸಿಕ ಇತ್‌ (1.3.2) 

ವೃತ್ತಿ -ಉಪದೇಶೇ ಅನುನಾಸಿಕಃ ಅಚ್‌ ಇತ್‌-ಸಂಜ್ಞಃ ಸ್ಕಾತ್‌। ಪ್ರತಿಜ್ಞಾನುನಾಸಿಕ್ಕಾಃ 
ಪಾಣಿನೀಯಾಃ “ಲಣ್‌' ಸೂತ್ರಸ್ಥ- "ಅ'ವರ್ಣೇನ ಸಹ ಉಚ್ಚಾರ್ಯಮಾಣೋ 
ರೇಫೋ ರಲಯೋಃ ಸಂಜ್ಞಾ 

ಪ.ಛೇ.- ಉಪದೇಶೇ, ಅಚ್‌, ಅನುನಾಸಿಕ, ಇತ್‌! 

ಅರ್ಥ - ಉಪದೇಶವೆಂದರೆ, ಆದ್ಯೋಚ್ಚಾರಣೆ ಎಂದು “ಹಲನ್ತ ಕ್ರಮ್‌ (1.3.3)” 
ಎಂಬ ಸೂತ್ರದಲ್ಲಿ ಈ ಹಿಂದೆಯೇ ಹೇಳಲಾಗಿದೆ. “ಮೊದಲ ಉಚ್ಚಾರಣೆ” ಎಂದು 
ಹೇಳಿರೋಣದರಿಂದ, ಇದು ಶಿವಸೂತ್ರಗಳಿಗೂ ಮುನಿತ್ರಯರ ಉಚ್ಚಾರಣೆಗೂ 
ಅನ್ವಯಿಸುತ್ತದೆ ಎಂದು ಹೇಳಿದ್ದೇವೆ. ಇದು ಮಾತ್ರವಲ್ಲದೇ ಕೆಳಗಿನ ಶ್ಲೋಕದಲ್ಲಿ 
ಬರುವ ಇತರ ಶಬ್ದ ಸ್ವರೂಪಗಳಿಗೂ ಉಪದೇಶ ಸಂಜ್ಞೆಯು ಬರುತ್ತವೆ ಎಂದು 
ಅದೇ ಸಂದರ್ಭದಲ್ಲಿ ಹೇಳಿದ್ದೇವೆ. 

ಧಾತು-ಸೂತ್ರ-ಗಣೋ-ಣಾದಿ-ವಾಕ್ಯ-ಅಜ್ಲಾನುಶಾಸನಂ। 
ಆಗಮ-ಪ್ರತ್ಯಯಾssದೇಶಾಃ ಉಪದೇಶಾಃ ಪ್ರಕೀರ್ತಿತಾಃ॥ 

ಈ ರೀತಿ ಮೇಲೆ ಹೇಳಿರುವ ಉಪದೇಶ ವಾಚಕಗಳಾದ ಶಬ್ದಗಳಲ್ಲಿ, ಯಾವ 
ಸ್ವರಗಳು ಅನುನಾಸಿಕವಾಗಿ ಉಚ್ಚರಿಸಲ್ಪಟ್ಟಿವೆಯೋ, ಆ ಸ್ವರ ವರ್ಣಗಳೇ 
ಅನುನಾಸಿಕವೆಂದು ತಿಳಿಯಬೇಕು. ಬೇರೆ ಶಬ್ದಗಳನ್ನು ಅನುನಾಸಿಕವಾಗಿ 
ಉಚ್ಚರಿಸಬಾರದು. ಇದನ್ನು ಪಾಣಿನಿ ಮತ್ತು ಅವರ ಶಿಷ್ಯ ಪರಂಪರೆಯಿಂದಲೇ 
ತಿಳಿಯಬೇಕು. ಅವು “ಇತ್‌' ಸಂಜ್ಞೆಯನ್ನು ಹೊಂದುತ್ತವೆ. [ಪಾಣಿನಿ ಮೊದಲಾದವರ 
ಕಾಲದಲ್ಲಿ ಯಾವರೀತಿಯಲ್ಲಿ, ಸ್ವರಗಳನ್ನು "ಇತ್‌' ಆಗಿ ಪರಿಗಣಿಸುತ್ತಿದ್ದರೋ (ಅಂದರೆ 
ಅನುನಾಸಿಕ ವರ್ಣದಮೇಲೆ (ಅರ್ಧಚನ್ನದ ಮೇಲೆ ಚುಕ್ಕಿ ಚಿನ್ಹೆಯನ್ನು) 
ಚಂದ್ರಬಿಂದುವನ್ನು ಬರೆಯುತ್ತಿದ್ದರು. ಆ ಪ ಪರಂಪಕೆ ಈಗ ನಿಂತುಹೋಗಿರೋಣದ್ದರಿಂದ, 
ಅದನ್ನು ಹೇಗೆ ಗುರುತಿಸುವದು ಎಂಬುದನ್ನು ಸ್ಪಷ್ಟಪಡಿಸುತ್ತಾರೆ. 

ಪ್ರತಿಜ್ಞಾಯತೇ ಅಭ್ಯುಪಗಮ್ಯತೇ (ಅಜ್ಲೇಕರಿಸಲ್ಪಡುತ್ತದೆ) ಇತಿ ಪ್ರತಿಜ್ಞಾ ಅನುನಾಸಿಕಸ್ಯ 


32 ಲಘುಸಿದ್ಧಾಂತ ಕೌಮುದೀ 


ಭಾವಃ ಆನುನಾಸಿಕ್ಕಮ್‌. ಪ್ರತಿಜ್ಞಾ ಆನುನಾಸಿಕ್ಕಮ್‌ ಏಷಾಂ ತೇ ಪ್ರತಿಜ್ಞಾನುನಾಸಿಕ್ಯಾಃ. 
ಅನುನಾಸಿಕ ಸ್ವರೂಪವನ್ನು, ಅಜ್ಲೇಕರಿಸಿದವರು (ಎಂದರ್ಥ). ಪಾಣಿನಿನಾ ಪ್ರೋಕ್ತಂ 
ಪಾಣಿನೀಯಮ್‌. ತತ್‌ ಅಧೀಯತೇ ವಿದನ್ತಿ ವಾ ಪಾಣೀನೀಂಯಾಃ. 
ಪಾಣಿನೀಯವರಿಂದ (ಅನುನಾಸಿಕವಾಗಿ) ಉಚ್ಚರಿಸಲ್ಪಟ್ಟದ್ದನ್ನು ತಿಳಿದವರು, ಅಥವಾ 
ಅಧ್ಯಯನ ಮಾಡುವವರೇ ಪಾಣಿನೀಯರು. ಅಂದರೆ, ಅವರ ಶಿಷ್ಯಪರಂಪರೆಯಲ್ಲಿ 
ಬಂದವರು ಎಂದರ್ಥ. ಉಪದೇಶದಲ್ಲಿರುವ ಅನುನಾಸಿಕವನ್ನು, “ಇತ್‌' ಆಗಿ 
ಪರಿಗಣಿಸಲ್ಪಡುವದಕ್ಕೆ ಪ್ರಯೋಜನವನ್ನು ಹೇಳುತ್ತಾರೆ. 

"ಲಣ್‌' ಸೂತ್ರದಲ್ಲಿ, "ಲ್‌' ಕಾರೋತ್ತರವರ್ತಿ "ಅ' ಕಾರವು ಅನುನಾಸಿಕವಾಗಿ 
ಇರುವದರಿಂದ, ಅದಕ್ಕೆ ಪಾಣಿನಿಯವರು "ಇತ್‌'ಸಂಜ್ಞೆಯನ್ನು ವಿಧಿಸುತ್ತಾರೆ. “ಇತ್‌' 
ಸಂಜ್ಞೆಯನ್ನು ವಿಧಿಸಿದ್ದರಿಂದ ಈ "ಅ' ಕಾರವನ್ನು “ಇತ್‌' ಆಗಿ ಮಾಡಿಕೊಂಡು 
ಪ್ರತ್ಕಾಹಾರವನ್ನು ತಯಾರಿಸಬೇಕು. ಇದೇ "ಇತ್‌' ನ ಪ್ರಯೋಜನ. ಆದ್ದರಿಂದ ಈ 
"ಇತ್‌'(ಅ)ನ ಸಹಾಯದಿಂದ ಪಾಣಿನಿಯವರು "ರ' ಎಂಬ ಪ್ರತ್ಯಾಹಾರವನ್ನು 
ಮಾಡಿದ್ದಾರೆ. "ರ' ಪ್ರತ್ಯಾಹಾರವನ್ನು ಹೇಳುವ ಸೂತ್ರವೆಂದರೆ, ಮುಂದಿನ ಸೂತ್ರವಾದ 
“ಉರಣ್‌ ರಪರಃ (1.1.51)” ಎ೦ಬ ಸೂತ್ರ. ರಪರಃ ಎಂದರೆ "ರ' ಪ್ರತ್ಯಾಹಾರಪರಃ 
ಎಂದು ಅರ್ಥ. ಅಂದರೆ ("ರ' ಎಂಬ ಪ್ರತ್ಯಾಹಾರದಲ್ಲಿ "ರ್‌' ಎಂಬುದು ಆದ್ಯಕ್ಷರ. 
ಇದು (ಹ್‌,ಯ್‌,ವ್‌,ರ್‌,ಟ್‌)ನಲ್ಲಿರುವ ರೇಫವೆಂದು ತಿಳಿಯಬೇಕು). "ರ್‌' 
ಕಾರೋತ್ತರವರ್ತಿ ಅನುನಾಸಿಕ "ಅ' ಕಾರವೇ ಅನ್ನ್ಯವಾದ "ಇತ್‌'. ಈ "ಅನುನಾಸಿಕ 
ಅ'-ಕಾರವು “ಲಣ್‌” ಸೂತ್ರದಲ್ಲಿರುವ "ಲ್‌'ಕಾರೋತ್ತರವರ್ತಿ ಅ-ಕಾರವು. ಆದ್ಯಕ್ಷರವಾದ 
ರೇಫವನ್ನು ಮತ್ತು "ಅ' ಕಾರವನ್ನು ಸೇರಿಸಿದರೆ "ರ' ಎಂಬ ಪ್ರತ್ಯಾಹಾರ ಸಿಗುತ್ತದೆ. 
ಈ ಪ್ರತ್ಯಾಹಾರದಲ್ಲಿ “ರೇಫಘ' ಮತ್ತು “ಲ' ಕಾರಗಳು ಮಾತ್ರ ಗೃಹೀತವಾಗುತ್ತದೆ. 
(ರೇಫೋತ್ತರ "ಟ್‌' ಇತ್ತಾಗಿರೋಣದ್ದರಿಂದ ಅದು “ತಸ್ಯ ಲೋಪಃ” (1.3.9) 
ಎ೦ಬ ಸೂತ್ರದಿಂದ ಲೋಪ ಹೊಂದುತ್ತದೆ. ಮತ್ತು ಅನುನಾಸಿಕವಾದ "ಅ' ಕಾರವು ' 
“ಇತ್‌' ಆಗಿರುವದರಿಂದ ಅದೂ ಲೋಪಹೊಂದುತ್ತದೆ. ಆದ್ದರಿಂದ "ರ್‌' ಮತ್ತು 
“ಲ್‌” ಮಾತ್ರ ಉಳಿಯುತ್ತವೆ. ಈ ರೀತಿ "ರ' ಪ್ರತ್ಯಾಹಾರವನ್ನು ಮುಂದಿನ ಸೂತ್ರದಲ್ಲಿ 
ಉಪಯೋಗಿಸಿದ್ದಾರೆ. 

ರ- ಪ್ರತ್ಯಾಹಾರದ ವಿವರಣೆ :- 

ಮಾಹೇಶ್ವರ ಸೂತ್ರಗಳಲ್ಲಿ ಒಂದಾದ "ಹಯವರಟ್‌' ಸೂತ್ರದ ನಂತರ ಬರುವ 
“ಲಣ್‌' ಸೂತ್ರದಲ್ಲಿ ಲ್‌+ಅ+ಣ್‌ ಇದ್ದು, ಇದರಲ್ಲಿ ಅನುನಾಸಿಕವಾದ "ಅ' ಮತ್ತು 
"ಹ್‌' ಎರಡೂ "ಇತ್‌' ಗಳಾಗಿವೆ. ಉಳಿದದ್ದು "ಲ್‌' ಮಾತ್ರ. "ಹಯವರಟ್‌' ದಲ್ಲಿ 
ರ್‌.-ಅ ಎಂಬಲ್ಲಿ "ಅ' ಕಾರವು ಉಚ್ಚಾರಣಾರ್ಥ. ಈ "ರ್‌' ಮತ್ತು "ಲಣ್‌' ದಲ್ಲಿ 
"ಇತ್‌' ಆಗಿರುವ ಅನುನಾಸಿಕ "ಅ' ಕಾರ ಎರಡನ್ನೂ ಸೇರಿಸಿದಾಗ (ರ್‌.-ಅ) "ರ' 
ಎಂಬ ಪ್ರತ್ಯಾಹಾರವು ದೊರಕುತ್ತದೆ. ಈ "ರ' ಪ್ರತ್ಯಾಹಾರವು "ರ್‌' ಮತ್ತು "ಲ್‌' 
ಗಳಿಗೆ ಸಂಜ್ಞೆಯಾಗುತ್ತದೆ. ಹಯವರಟ್‌ ಎಂಬ ಸೂತ್ರದಲ್ಲಿಯ "ಟ್‌' ಎಂಬುದು 


ಅಜ್‌ (ಸ್ಪರ) ಸಳ್ಳಿ-ಪ್ರಕರಣಮ್‌ 33 


“ಇತ್‌'. “ಪ್ರತ್ಯಾಹಾರೇಷು ಇತಾಂ ನ ಗ್ರಹಣಂ” ಎ೦ಬ ಭಟ್ಟೋಜಿಯವರ ವಾಕ್ಯದ 
ಪ್ರಕಾರ ಪ್ರತ್ಯಾಹಾರಗಳಲ್ಲಿ ಬರುವ "ಇತ್‌' ವರ್ಣಗಳನ್ನು ಗ್ರಹಿಸಬಾರದು. 


(ಬು. ಲೃ, ವರ್ಣಗಳ ಸ್ಥಾನದಲ್ಲ, ಆದೇಶವಾಗಿ ಬರುವ 
ಸ್ಟರ ನಿಯಮವನ್ನು ಹೇಳುವ ಸೂತ್ರ). 


ಸೂತ್ರ - 29: ಉರಣ್‌ ರಪರಃ (11.51) 

ವೃತ್ತಿ -"ಯ' ಇತಿ ತ್ರಿಂಶತಃ ಸಂಜ್ಞಾ ಇತ್ಯುಕ್ತಮ್‌। ತತ್‌-ಸ್ಥಾನೇ ಯಃ ಅಣ್‌ ಸಃ 
ರಪರಃ ಸನ್ನೇವ ಪ್ರವರ್ತತೇ। ಕೃಷ್ಣರ್ಧಿಃ ತವಲ್ಮಾರಃ। 

ಪ.ಛೇ.- ಉಃ (ಷಷ್ಠೀ), ಅಣ್‌, ರಪರಃ । 

ಅ.ವೃ. - “ಷಷ್ಠೀ ಸ್ಥಾನೇ ಯೋಗಾ” (1.1.49) ಎಂಬ ಸೂತ್ರದಿಂದ “ಸ್ಥಾನೇ' 
ಎಂಬುದು ಅನುವೃತ್ತವಾಗುತ್ತದೆ. ಮತ್ತು “ಸ್ಥಾನೇತನ್ಷರತಮಃ” (1.1.50) ಎಂಬ 
ಸೂತ್ರದಿಂದ, "ಸ್ಥಾನೇ' ಎ೦ಬುದು ಅನುವೃತ್ತವಾಗುತ್ತದೆ. ಈ ಎರಡನೆಯ ಸ್ಥಾನೇ 
ಎ೦ಬ ಶಬ್ದವು, ಪ್ರಥಮಾ ವಿಭಕ್ತಿಯಲ್ಲಿ ಸ್ಥಾನಂ ಎಂದು ವಿಪರಿಣಾಮ ಹೊಂದಿ, 
"ಅಣ್‌' (ಅ,ಇ,ಉ) ಎಂಬುದಕ್ಕೆ ವಿಶೇಷಣವಾಗುತ್ತದೆ. 

ಅರ್ಥ - ಇದು ಪರಿಭಾಷಾ ಸೂತ್ರ. "ಯ' ಕಾರದ ಸ್ಥಾನದಲ್ಲಿ ಯಾವ "“ಅಣ್‌' 
(ಅ,ಇ,ಉ) ಬರುತ್ತದೆಯೋ ಅದು "ರ್‌' ಪರವಾಗಿಯೋ, "ಲ್‌' ಪರವಾಗಿಯೋ 
ಬರುತ್ತದೆ. "ರ' ಎಂಬುದು ಪ್ರತ್ಯಾಹಾರವಾದದ್ದರಿಂದ, "ರ್‌' ಮತ್ತು "ಲ್‌' ಕಾರಗಳು 
ಗೃಹೀತವಾಗುತ್ತವೆ. ("ರ್‌' “ಲೃ' ವರ್ಣಯೋಃ ಮಿಥಃ ಸಾವರ್ಣ್ಯಂ ವಾಚ್ಕಮ್‌” ಎಂಬ 
ವಾರ್ತಿಕದಿಂದ "ರ್‌' "ಲ್ಕ' ವರ್ಣಗಳಿಗೆ, 30 ಭೇದಗಳು ಪರಸ್ಪರ ಸವರ್ಣಗಳೆಂದು 
ತಿಳಿಯಬೇಕು. ಯ ಕಾರಕ್ಕೆ 18 ಸ್ಥಾನ ಮತ್ತು ಲೃ ಕಾರಕ್ಕೆ 12 ಸ್ಥಾನಗಳು ಸೇರಿ 30 
ಸ್ಥಾನಗಳು ಪರಸ್ಪರ ಸವರ್ಣಗಳಾಗುತ್ತವೆ]. ರಃ ಪರಃ ಯಸ್ಮಾತ್‌ ಸಃ ರಪರಃ (ರ 
ಪ್ರತ್ಯಾಹಾರ-ಪರಃ) ಅಂದರೆ, "ರ್‌' ವನ್ನೋ ಅಥವಾ "ಲ್‌' ಕಾರವನ್ನೋ ಪರದಲ್ಲಿ 
ಉಳ್ಳದ್ದಾಗಿ ಬರುತ್ತದೆ ಎಂದರ್ಥ. ಇಲ್ಲಿ "ಅಣ್‌' ಎಂದರೆ ಪೂರ್ವ "ಣ್‌' ಕಾರದಿಂದ 
ಮಾಡಿದ ಪ್ರತ್ಯಾಹಾರ. ಇದರಲ್ಲಿ ಅ,ಇ.ಉ ಮಾತ್ರ ಇರುತ್ತವೆ. [ಏ, ಐ. ಮೊದಲಾದವು 
ಪರ “ಣ್‌' ಕಾರದ ಪ್ರತ್ಯಾಹಾರದಲ್ಲಿರುವುದರಿಂದ ಅವು ಗೃಹೀತವಾಗುವದಿಲ್ಲವೆಂದು 
ತಿಳಿಯಬೇಕು. (ಪೂರ್ವೇಣೈವ “ಅಣ್‌” ಗ್ರಹಾಃ ಸರ್ವೇ).] 

ಇಲ್ಲಿ, "ಅಣ್‌' ನಲ್ಲಿ "ಅ' ಕಾರ ಮಾತ್ರ ಗುಣಾಕ್ಷರವಾಗಿದ್ದು, “ಇ' ಮತ್ತು"ಉ' 
ಕಾರಗಳು ಗುಣಾಕ್ಷರಗಳಲ್ಲ. ಇಲ್ಲಿ ಗುಣಾಕ್ಷರವಾದ "ಅ' ಕಾರಕ್ಕೆ ಮಾತ್ರ ಪ್ರಸಕ್ತಿ 
ಇರುತ್ತದೆ. ಮತ್ತು "ಅಣ್‌' ನಲ್ಲಿರುವ “ಇ'ಕಾರ "ಉ' ಕಾರಗಳಿಗೂ, ರ-ಪರತ್ವ ಮತ್ತು 
ಲ-ಪರತ್ಪಗಳು ಬೇರೆ ಸಂದರ್ಭಗಳಲ್ಲಿ ಬರುತ್ತವೆಯಾದರೂ ಪಾಣಿನಿಯವರು ಇಲ್ಲಿ 
ಸೇರಿಸಿ ಹೇಳಿದ್ದಾರೆ. ಇದು ಅಪ್ರಾಸಜ್ಲೆಕವೆಂದು ಹೇಳುವ ಅಧಿಕಾರ ನಮಗಿಲ್ಲ. 

ಉದಾ. 1: ಕೃಷ್ಣ + ಯದ್ದಿಃ ಎಂಬ ಉದಾಹರಣೆಯಲ್ಲಿ "ಣ್‌' ಕಾರೋತ್ತರವರ್ತಿ 
“ಅ' ಕಾರ ಮತ್ತು "ಯ' ಕಾರಗಳ ಸ್ಥಾನಗಳಲ್ಲಿ, ಆದೇಶವಾಗಿ ಬರುವ, ಗುಣಾಕ್ಷರವಾದ 


34 ಲಘುಸಿದ್ಧಾಂತ ಕೌಮುದೀ 


"ಅ' ಕಾರವು “ಯ' ಪರವಾಗಿ ಬಂದು ಕೃಷ್ಣ್‌ + ಅರ್‌ + ದ್ಧಿಃ ಎ ಕೃಷ್ಣದಿಣ್ಯಃ ಎಂದು 
ರೂಪವಾಗುತ್ತದೆ. ಇದೇ ರೀತಿಯಲ್ಲಿ- 

ಉದಾ-2: ತವ + ಲೃಕಾರ ಎಂಬಲ್ಲಿ, "ವ್‌' ಕಾರೋತ್ತರವರ್ತಿ "ಅ' ಕಾರ 
ಮತ್ತು "ಲ್ಕ'ಕಾರಗಳ ಸ್ಥಾನಗಳಲ್ಲಿ, ಆದೇಶವಾಗಿ ಬರುವ ಗುಣಾಕ್ಷರವಾದ "ಅ" 
ಕಾರವು "ಲ್‌' ಪರವಾಗಿ ಬಂದು, ತವ್‌ + ಅಲ್‌ + ಕಾರಃ - ತವಲ್ಕಾರಃ ಎಂದು 
ರೂಪವಾಗುತ್ತದೆ. 

ಇದರಂತೆ “ಇ' ಕಾರ "ಉ' ಕಾರಗಳಿಗೂ "ರ'ಪರತ್ವ ಮತ್ತು "ಲ್‌'ಪರತ್ವ (ಇರ್‌, 
ಇಲ್‌, ಉರ್‌, ಉಲ್‌) ಬರುವ ಉದಾಹರಣೆಗಳನ್ನು ಮುಂದೆ ಬರುವ ಸ೦ದರ್ಭಗಳಲ್ಲಿ, 
ಹೇಳಲಾಗುವದು. (ಸೂತ್ರ 209 ನೋಡಿ). 


(ಪದಾನ್ತ "ಯ್‌' ಕಾರ "ವ್‌' ಕಾರಗಳಗೆ ಲೋಪ ಹೇಳುವ ಸೂತ್ರ) 

ಸೂತ್ರ - 30: ಲೋಪಃ ಶಾಕಲ್ಯಸ್ಯ (8.3.19) 

ವೃತ್ತಿ -ಅ-ವರ್ಣಪೂರ್ವಯೋಃ ಪದಾನಯೋಃ ಯವಯೋಃ ಲೋಪಃ ವಾ 
ಅಶಿ ಪರೇ। 

ಅ.ವೃ. - “ಭೋ-ಭಗೋ-ಅಘೋತಪೂರ್ವಸ್ಯ ಯೋಶಶಿ” (8.3.17) ಎಂಬ 
ಸೂತ್ರದಿಂದ, "ಅ-ಪೂರ್ವಸ್ಯ' ಮತ್ತು “ಅಶಿ” ಎಂಬ ಪದಗಳು ಅನುವೃತ್ತವಾಗುತ್ತವೆ. 
ಹಾಗೆಯೇ “ವ್ಯೋಃ ಲಘುಪ್ರಯತ್ನತರಃ ಶಾಕಟಾಯನಸ್ಯ” (8.3.18) ಎಂಬ ಸೂತ್ರದಿಂದ, 
"ವ್ಯೋಃ' ಎಂಬುದು ಅನುವೃತ್ತವಾಗುತ್ತದೆ. “ಪದಸ್ಯ” (8.1.16) ಎಂಬ ಅಧಿಕಾರ 
ಸೂತ್ರವು ಪ್ರವ್ಯತ್ತವಾಗುತ್ತದೆ. 

ಅರ್ಥ - “ಅಶ್‌' (ಎಲ್ಲ ಸ್ವರಗಳು, ವರ್ಗೀಯ ತೃತೀಯ, ಚತುರ್ಥ, ಪಳ್ಳುವ 
ವರ್ಣಗಳು ಹಾಗೂ ಹ್‌,ಯ್‌,ವ್‌,ರ್‌,ಲ್‌ ಗಳು) ವರ್ಣವು ಪರದಲ್ಲಿದ್ದಾಗ, “ಅ'ಕಾರ 
ಅಥವಾ "ಆ' ಕಾರವನ್ನು ಪೂರ್ವದಲ್ಲಿ ಉಳ್ಳ ಮತ್ತು ಪದಾನ್ರ್ಯದಲ್ಲಿರುವ "ಯ್‌' 
ಕಾರ "ವ್‌'ಅಕಾರಗಳಿಗೆ, ವಿಕಲ್ಪವಾಗಿ ಲೋಪ ಬರುತ್ತದೆ. 

ಶಾಕಲ್ಯರ ಮತದಲ್ಲಿ, ಈ ಲೋಪವನ್ನು ಹೇಳಿರುವದರಿಂದ, ವಿಕಲ್ಪವಾಗಿ ಬರುತ್ತದೆ 
ಎಂದು ತಿಳಿಯಬೇಕು. (ಶಾಕಲ್ಯ ಗ್ರಹಣಂ ವಿಭಾಷಾರ್ಥಮ್‌ - ಕಾಶಿಕಾ) ಪಾಣಿನಿ 
ಮುನಿಗಳು ಎಲ್ಲೆಲ್ಲಿ, ಬೇರೆ ಆಚಾರ್ಯರ ಹೆಸರನ್ನು ಗ್ರಹಣ ಮಾಡಿದ್ದಾರೋ, 
ಅಲ್ಲೆಲ್ಲ ವಿಕಲ್ಪ ರೂಪವನ್ನು ಗ್ರಹಣ ಮಾಡಿದ್ದಾರೆಂದು ತಿಳಿಯಬೇಕು. 

ಹರ್‌.ಅಯ್‌. ಇಹ ಹರಯ್‌-ಇಹಾಹರಯಿಹ, ಮತ್ತು 1) ಹರೇ4ಇಹ ಮತ್ತು 
2) ವಿಷ್ಣೋ--ಇಹ-ಈ ಉದಾಹರಣೆಗಳಲ್ಲಿ, “ವಚೋತಯವಾಯಾವಃ” (6.1.78) 
ಎಂಬ ಸೂತ್ರದಿಂದ, “ಅಯ್‌' ಮತ್ತು “ಅವ್‌' ಆದೇಶಗಳು ಕ್ರಮವಾಗಿ ಬರುತ್ತವೆ. 

ವಷ್ಟ*ಅವ್‌-ಇಹುವಿಷ್ಟವ್‌- ಇಹಾವಿಷ್ಣವಿಹ ಎಂದು ರೂಪಗಳಾಗುತ್ತವೆ. ಈ 
ಉದಾಹರಣೆಗಳಲ್ಲಿ, ಪದಾನ್ತವಾದ "ಯ್‌' ಕಾರ "ವ್‌' ಕಾರಗಳ ಪೂರ್ವದಲ್ಲಿ, "ಅ' 
ಕಾರವು ಪೂರ್ವದಲ್ಲಿದೆ. ಅವುಗಳ ಪರದಲ್ಲಿ, "ಅಶ್‌' ವರ್ಣವಾದ "ಇ' ಕಾರವು 


ಅಜ್‌ (ಸ್ಪರ) ಸನ್ಫಿ-ಪ್ರಕರಣಮ್‌ 35 


ಪರದಲ್ಲಿದೆ. ಆದ್ದರಿಂದ ಈ ಸೂತ್ರದ ಪ್ರಕಾರ "ಯ್‌' ಕಾರ "ವ್‌' ಕಾರಗಳಿಗೆ ಲೋಪವಾಗಿ 
“ಹರ ಇಹ' “ಎಷ್ಟ ಇಹ' ಎಂಬ ರೂಪಗಳಾಗುತ್ತವೆ. ಲೋಪಾಭಾವ ಪಕ್ಷದ ರೂಪಗಳು- 
ಹರಯಿಹ, ವಿಷ್ಣವಿಹ। 

ಸೂಚನೆ:- ಲೋಪ ಬಂದ ಪಕ್ಷದ ಉದಾಹರಣೆಗಳಲ್ಲಿ, ಗುಣ ಬರುವದಕ್ಕೆ 
ಅವಕಾಶವಿದ್ದಂತೆ ಕಂಡರೂ, “ಆದ್ದುಣಃ (6.1.87)” ಎಂಬ ಸೂತ್ರವು ಸಪಾದ 
ಸಪ್ತಾಧ್ಯಾಯಿಯಲ್ಲಿಯೂ, ಮತ್ತು ಪ್ರಕೃತ ಸೂತ್ರವು ತ್ರಿಪಾದಿಯಲ್ಲಿಯೂ ಇರುವದರಿಂದ, 
“ಆದ್ಲುಣಃ (6.187)” ಎಂಬ ಸೂತ್ರಕ್ಕೆ, "ಯ್‌' ಕಾರ "ವ್‌' ಕಾರಗಳು ಲೋಪವಾದದ್ದೇ 
ಗೊತ್ತಾಗದಿರುವುದರಿಂದ ಗುಣವು ಆದೇಶವಾಗಿ ಬರುವದಿಲ್ಲ. ಇದನ್ನು ಮುಂದಿನ 
ಸೂತ್ರದಲ್ಲಿ ಸ್ಪಷ್ಟಪಡಿಸಲಾಗಿದೆ. 

(ಪೂರ್ವ ಶಾಸ್ತ್ರ (ಸೂತ್ರ)ವನ್ನು ಕುರಿತು ಪರ (ಸೂತ್ರ) ಶಾಸ್ತ್ರದ 
ಅಸಿದ್ಧತ್ವವನ್ನು ವಿಧಿಸುವ ಅಧಿಕಾರಸೂತ್ರ) 

ಸೂತ್ರ - 31: ಪೂರ್ವತ್ರಾಸಿದ್ಧಮ್‌ (8.2.1) 

ವೃತ್ತಿ;-ಸಪಾದ-ಸಪ್ತಾಧ್ಯಾಯೀಂ ಪ್ರತಿ ತ್ರಿಪಾದೀ ಅಸಿದ್ಧಾ; ತ್ರಿಪಾದ್ಯಾಂ ಅಪಿ 
ಪೂರ್ವಂ ಪ್ರತಿ ಪರಂ ಶಾಸ್ತ್ರಂ ಅಸಿದ್ಧಮ್‌। ಹರ ಇಹ । ಹರಯಿಹ । ವಿಷ್ಣ ಇಹ | 
ವಿಷ್ಣವಿಹ | 

ಪ.ಛೇ.- ಪೂರ್ವತ್ರ, ಅಸಿದ್ಧಮ್‌। 

ಉಪದೇಶದಲ್ಲಿರುವ ಅನುನಾಸಿಕವನ್ನು, “ಇತ್‌' ಆಗಿ ಪರಿಗಣಿಸಲ್ಪಡುವದಕ್ಕೆ 
ಪ್ರಯೋಜನವನ್ನು ಹೇಳುತ್ತಾರೆ. 

ವಿವರಣೆ - [ಇದು ಅಧಿಕಾರ ಸೂತ್ರ ಪಾಣಿನಿಯವರು ತಮ್ಮ ಅಷ್ಟಾಧ್ಯಾಯೀ 
ಸೂತ್ರ ಪಾಠವೆಂಬ ಗ್ರಂಥವನ್ನು, ಸಪಾದಸಪ್ತಾಧ್ಯಾಯೀ ಮತ್ತು ತ್ರಿಪಾದೀ ಎಂದು 
ಎರಡು ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಪಾಣಿನಿ ಯಷಿಗಳು ಬರೆದಿರುವ ಅಷ್ಟಾಧ್ಯಾಯೀ 
ಸೂತ್ರ ಪಾಠದಲ್ಲಿ ಒಂದೊಂದು ಅಧ್ಯಾಯಕ್ಕೂ 4 ಪಾದಗಳು. ಏಳು ಅಧ್ಯಾಯಗಳಿಗೆ 
28 ಪಾದಗಳು. 29 ನೆಯ ಪಾದವೆಂದರೆ, 8 ನೇ ಅಧ್ಯಾಯದ ಮೊದಲನೇ ಪಾದ. 
ಹೀಗಾಗಿ ಸಪಾದ ಸಪ್ತಾಧ್ಯಾಯೀ ಎಂದರೆ, 28 ಪಾದಗಳು ಮತ್ತು 8ನೇ ಅಧ್ಯಾಯದ 
ಮೊದಲನೆಯ ಪಾದವೆಂದರ್ಥ. (ಅಂದರೆ ಒಟ್ಟು 29 ಪಾದಗಳೆಂದು ಅರ್ಥ). 
ಇದು ಮೊದಲನೇ ಭಾಗ. ಇದನ್ನೇ ಸಪಾದ ಸಪ್ತಾಧ್ಯಾಯೀ ಎಂದು ಕರೆಯುತ್ತಾರೆ. 
ಇನ್ನು ಅಷ್ಟಾಧ್ಯಾಯಿಯ ಎರಡನೆ ಭಾಗ ವೆಂದರೆ, 8 ನೇ ಅಧ್ಯಾಯದ 2, 3, ಮತ್ತು 
4ನೇಯ ಪಾದಗಳು. (30, 31 ಮತ್ತು 32ನೆಯ ಪಾದಗಳು). ಇದಕ್ಕೆ ತ್ರಿಪಾದೀ 
ಎಂದು ಹೆಸರು.] 

ಅರ್ಥ-ಪೂರ್ವತ್ರ ಅಂದರೆ ಪೂರ್ವಶಾಸ್ತ್ರದ ಪ್ರವೃತ್ತಿಗೆ ಅವಕಾಶವಿದ್ದಾಗ ಎಂದರ್ಥ. 
ಅಸಿದ್ಧಂ ಎಂದರೆ ಪರಶಾಸ್ತ್ರವು (ಪರಸೂತ್ರವು) ಅಸಿದ್ಧವಾಗುವದು ಎಂದರ್ಥ. 
ಅಂದರೆ, ಈ ಪರಸೂತ್ರವಿರುವದೇ ಪೂರ್ವಸೂತ್ರಕ್ಕೆ ತಿಳಿಯದೇ ಇರೋಣವೆಂದರ್ಥ. 


36 ಲಘುಸಿದ್ಧಾಂತ ಕೌಮುದೀ 


ಅಂದರೆ ಪೂರ್ವಸೂತ್ರದ ದೃಷ್ಟಿಯಲ್ಲಿ ಪರಸೂತ್ರವು ಇದ್ದರೂ ಇಲ್ಲವೆಂದೇ ಅರ್ಥ. 
ಇಲ್ಲಿ ಪೂರ್ವಸೂತ್ರವೆಂದರೆ, ಸಪಾದ ಸಪ್ತಾಧ್ಯಾಯಿಯಲ್ಲಿರುವ ಸೂತ್ರಗಳೆಂದರ್ಥ. 
ಪರಸೂತ್ರವೆಂದರೆ, ತ್ರಿಪಾದಿಯಲ್ಲಿರುವ ಸೂತ್ರಗಳು ಎಂದರ್ಥ. 

ಪೂರ್ವತ್ರಾಸಿದ್ಧಮ್‌ (8.2.1) ಎಂಬುದು ಅಧಿಕಾರಸೂತ್ರವಾದದ್ದರಿಂದ, 
ತ್ರಿಪಾದಿಯಲ್ಲಿದ್ದರೂ, ಇದನ್ನು ಹೊರತುಪಡಿಸಿದ ಸೂತ್ರಗಳೇ ತ್ರಿಪಾದಿಯಲ್ಲಿ ಲೆಕ್ಕಕ್ಕೆ 
ಬರುವ ಪೂರ್ವ-ಪರ ಸೂತ್ರಗಳೆಂದು ತಿಳಿಯಬೇಕು. 


ಮೊದಲನೆಯ ವಿಭಾಗದಲ್ಲಿರುವ (29 ಪಾದಗಳಲ್ಲಿರುವ) ಸೂತ್ರಗಳಿಗೆ ಅಂದರೆ 
ಸಪಾದಸಪ್ತಾಧ್ಯಾಯಿಗೆ, ಎರಡನೆಯ ವಿಭಾಗದಲ್ಲಿರುವ ಕೊನೆಯ 3 ಪಾದ (30, 
31 ಮತ್ತು 32) ಗಳಲ್ಲಿ ಹೇಳಿರುವ ಸೂತ್ರಗಳ ಅಸ್ತಿತ್ವವೇ ಗೊತ್ತಿರುವದಿಲ್ಲ. ಆದ್ದರಿಂದ 
ಕೊನೆಯ 3 ಪಾದಗಳ ಸೂತ್ರಗಳ ಮೇಲೆಯಾಗಲೀ, ಅವುಗಳ ಕಾರ್ಯಗಳ 
ಮೇಲೆಯಾಗಲೀ, ಸಪಾದ ಸಪ್ತಾಧ್ಯಾಯಿಯ ಸೂತ್ರಗಳು ತಮ್ಮ ಅಧಿಕಾರವನ್ನು 
ಚಲಾಯಿಸುವದಿಲ್ಲ. ಅಧಿಕಾರಸೂತ್ರವೆಂದರೆ, ತನ್ನ ಸ್ಥಾನವನ್ನು ಬಿಟ್ಟು (ತನ್ನಮೇಲೆ 
ಅಧಿಕಾರವನ್ನು ಚಲಾಯಿಸಿಕೊಳ್ಳದೇ) ಉತ್ತರವರ್ತಿೀ ಸೂತ್ರಗಳಜೊತೆಗೆ ಸೇರಿಕೊಂಡು 
ಅರ್ಥವನ್ನು ಬೋಧಿಸುವ ಸೂತ್ರವೆಂದರ್ಥ. (ಅಧಿಕಾರತ್ವಮ್‌ ನಾಮ ಸ್ವಸ್ಥಲೇ 
ಲಕ್ಷೊ ಕಪಯೋಗೀಬೋಧ-ಅಜನಕತ್ವೇ ಸತಿ ಸ್ವೋತ್ತರವರ್ತಿ ವಾಕ್ಯೈಕ- 
ವಾಕೃತಾಪನ್ನತ್ವಮ್‌). ಅಧಿಕಾರೋ ನಾಮ ಪ್ರಸ್ತಾವಃ । (ಮಹಾಭಾಷ್ಯ) 

“ಪೂರ್ವತ್ರಾಸಿದ್ಧಮ್‌ (8.2.1)? ಎಂಬ ಈ ಸೂತ್ರವು ತ್ರಿಪಾದಿಯಲ್ಲಿದ್ದರೂ, 
ಅಧಿಕಾರಸೂತ್ರವಾಗಿರೋಣದ್ದರಿ೦ಂದ, ಇದರ ಅನಂತರದ ಸೂತ್ರಗಳು, ಸಪಾದ- 
ಸಪ್ತಾದ್ಯಾಯಿಗೆ ಅಸಿದ್ಧವೆ೦ದು ತಿಳಿಯಬೇಕು. ಆದರೆ ಈಸೂತ್ರವು (ತ್ರಿಪಾದಿಯ 
ಮೊದಲನೆಯ ಸೂತ್ರವಾಗಿರೋಣದ್ದರಿಂದ) ಅಸಿದ್ಧಸೂತ್ರಗಳಲ್ಲಿ ಮೊದಲನೆಯದೆಂದು 
ಭಾವಿಸಬಾರದು. ಇದರ ಅನಂತರ ಸೂತ್ರವಾದ “ನ ಲೋಪಃ ಸುಪ್‌-ಸ್ವರ-ಸಂಜ್ಞಾ; 
ತುಗ್‌-ವಿಧಿಷು ಕೃತಿ (8.2.2)” ಎಂಬ ಸೂತ್ರದಿಂದ ಆರಂಭಿಸಿ ಅಷ್ಟಾಧ್ಯಾಯಿಯ 
ಕೊನೆಯ “ಅ ಅ” (8.4.68) ಎಂಬ ಸೂತ್ರದವರೆಗೆ ಇರುವ ಸೂತ್ರಗಳು ಸಪಾದ 
ಸಪ್ತಾಧ್ಯಾಯಿಗೆ ಅಸಿದ್ಧವಾದವುಗಳು ಎಂದು ತಿಳಿಯಬೇಕು. 

ಇದೇ ರೀತಿಯಲ್ಲಿ ತ್ರಿಪಾದಿಯಲ್ಲಿರುವ ಒಂದೊಂದು ಪೂರ್ವಸೂತ್ರಕ್ಕೂ ಪರಸೂತ್ರವು 
ಅಸಿದ್ಧವೆಂದು ತಿಳಿಯಬೇಕು. ಅಸಿದ್ದವೆಂದರೆ ಅಸ್ತಿತ್ವವಿಲ್ಲದಂತೆ ಭಾವಿಸಲ್ಪಡುವದು 
ಎಂದರ್ಥ. ಇಲ್ಲಿ ಪೂರ್ವತ್ರಾಸಿದ್ಧಮ್‌ (8.2.1) ಎಂಬ ಅಧಿಕಾರ ಸೂತ್ರವನ್ನು ಬಿಟ್ಟು 
“ನ ಲೋಪಃ ಸುಪ್‌-ಸ್ಪರ-ಸಂಜ್ಞಾತುಗ್‌-ವಿಧಿಷು ಕೃತಿ(8.2.2)” ಎಂಬ ಸೂತ್ರದಿಂದ 
ಆರಂಭಿಸಿ ಅಷ್ಟಾಧ್ಯಾಯಿಯ ಕೊನೆಯ ಸೂತ್ರದವರೆಗೆ “ಅ ಅ” (8.4.68) ಇರುವ 
ಸೂತ್ರಗಳಲ್ಲಿ ಪೂರ್ವ ಸೂತ್ರಕ್ಕೆ ಪರಸೂತ್ರವು ಅಸಿದ್ಧವೆಂದು ಎಂದು ತಿಳಿಯಬೇಕು. 

ಪ್ರಕೃತ ಹರಯ್‌--ಇಹ, ಮತ್ತು ವಿಷ್ಠವ್‌4ಇಹ ಎಂದಿರುವಾಗ, ಲೋಪಃ ಶಾಕಲ್ಯಸ್ಯ 
(8.3.19) ಎಂಬ ಸೂತ್ರದ ಪ್ರಕಾರ "ಯ್‌' ಕಾರ "ವ್‌' ಕಾರಗಳು ಲೋಪವಾಗುತ್ತವೆ. 
ಇದರಿಂದ “ಹರ ಇಹ' ಮತ್ತು “ವಿಷ್ಣ ಇಹ' ಎಂದು ರೂಪಗಳಾಗುತ್ತವೆ. ಈಗ 


ಅಜ್‌ (ಸ್ಟರ) ಸನ್ಫಿ-ಪ್ರಕರಣಮ್‌ 37 


“ಆದ್ಲುಣಃ (6.1.87)” ಎಂಬ ಸೂತ್ರಕ್ಕೆ ಗುಣವನ್ನು ವಿಧಿಸುವ ಅವಕಾಶ ಪ್ರಾಪ್ತವಾಗುತ್ತದೆ. 
ಆದರೆ "ಯ್‌' ಕಾರ "ವ್‌' ಕಾರಗಳಿಗೆ ಲೋಪವೇ ಆಗದಿದ್ದರೆ, "ಅ' ಕಾರಕ್ಕೆ ಪರವಾಗಿ 
ಸ್ವರವರ್ಣವು ಪರವಾಗಿ ಇಲ್ಲದೇ ಇರುವುದರಿಂದ, ಗುಣವನ್ನು ವಿಧಿಸುವ ಪ್ರಸಂಗವೇ 
ಬರುವದಿಲ್ಲ. ಯಾಕೆಂದರೆ ಆ ಸೂತ್ರವು (“ಆದ್ಗುಣಃ” (6.187)) ಹರಯಿಹ, 
ವಿಷ್ಠವಿಹ ಎಂದೇ ಲೋಪವಿಲ್ಲದ "ಯ್‌' ಕಾರ "ವ್‌' ಕಾರಗಳನ್ನು ನೋಡುತ್ತಲೇ 
ಇರುತ್ತದೆ. (ಕಾರಣವೇನೆಂದರೆ, "ಯ್‌' ಕಾರ "ವ್‌' ಕಾರಗಳು ಲೋಪಃ ಶಾಕಲ್ಯಸ್ಯ 
ಎಂಬ ತ್ರಿಪಾದಿಸ್ಥ ಸೂತ್ರದಿಂದ ಲೋಪವಾಗಿವೆ). ಆದ್ದರಿಂದ “ಏಚೋಯವಾಯಾವಃ” 
(6.1.78)” ಎಂಬ ಸಪಾದ-ಸಪ್ತಾಧ್ಯಾಯಿಯ ಸೂತ್ರದ ಕಾರ್ಯವೇ "“ಆದ್ದುಣಃ 
(6.1.87) ಎಂಬ ಸೂತ್ರಕ್ಕೆ ಗೊತ್ತಾಗಿರುತ್ತದೆ. "ಹರ ಇಹ' ಮತ್ತು "ವಷ್ಟ ಇಹ' ಎಂಬ 
ರೂಪಗಳು ಮಾತ್ರ ಲೋಪ ಪಕ್ಷದಲ್ಲಿ (ಲೋಪಃ ಶಾಕಲ್ಯಸ್ಯ ಎಂಬ ಪಕ್ಷದಲ್ಲಿ) 
ಇರುವವು ಎಂದು ತಿಳಿಯಬೇಕು. ಲೋಪಾಭಾವ ಪಕ್ಷದಲ್ಲಿ, ಹರಯಿಹ, ವಿಷ್ಣವಿಹ 
ಎಂಬ ರೂಪಗಳು ಇರುತ್ತವೆ ಎಂಬುದನ್ನು ಈ ಮೊದಲೇ ಹೇಳಲಾಗಿದೆ. 


ರಾಜನ್‌- ಶಬ್ದದ ತೃತೀಯಾ ಬಹುವಚನದ ರಾಜಭಿಃ ಎಂಬ ರೂಪವು ಕೆಳಗೆ 
ಹೇಳಿದ ರೀತಿಯಲ್ಲಿ ಸಿದ್ಧವಾಗುತ್ತದೆ. 

ರಾಜನ್‌ +೬ ಭಿಸ್‌ ಎಂದಿದ್ದಾಗ- “ನ-ಲೋಪಃ ಪ್ರಾತಿಪದಿಕಾನ್ರಸ್ಯ” (8.2.7) 
ಎ೦ಬ ಸೂತ್ರದಿಂದ ರಾಜನ್‌ ರೂಪದಲ್ಲಿರುವ ಕೊನೆಯ ನ್‌-ಕಾರವು ಲೋಪವಾಗಿ 
ರಾಜ ಎಂದು ಅ-ಕಾರಾನ್ವ-ಅಜ್ಜವಾದದ್ದಾಗಿರುತ್ತದೆ. ಆದುದರಿಂದ “ಅತೋ ಭಿಸ 
ಐಸ್‌” (7.19) ಎಂಬ ಸೂತ್ರದ ಪ್ರಾಪ್ತಿಗೆ ಅವಕಾಶವಿರುತ್ತದೆ. ಈ ಸೂತ್ರದ 
ಅರ್ಥವೇನೆಂದರೆ, ಅ-ಕಾರಾನ್ತ ಅಜ್ಲದ ಪರದಲ್ಲಿ ಇರುವ "ಭಿಸ್‌' ಪ್ರತ್ಯಯಕ್ಕೆ “ಐಸ್‌' 
ಆದೇಶವು ಬರುತ್ತದೆ ಎಂದು ಅರ್ಥ. “ಅತೋ ಭಿಸ ಐಸ್‌” (7.19) ಎಂಬ ಈ 
ಸೂತ್ರವು ಸಪಾದಿಯಲ್ಲಿದ್ದು, “ನ-ಲೋಪಃ ಪ್ರಾತಿಪದಿಕಾನ್ತಸ್ಯ” (8.2.7) ಎಂಬ 
ಸೂತ್ರವು ತ್ರಿಪಾದಿಯಲ್ಲಿದೆ. ಆದುದರಿಂದ, ತ್ರಿಪಾದಿಯಲ್ಲಿರುವ ಸೂತ್ರದಿಂದ 
ಉಂಟಾಗಿರುವ "ನ್‌' ಲೋಪವು ಸಪಾದಿಯಲ್ಲಿರುವ ಸೂತ್ರದೃಷ್ಟಿಯಿಂದ 
ಅಸಿದ್ಧವಾಗಿರೋಣದ್ದರಿಂದ, ಅಂದರೆ- ಸಪಾದಿಯ ಸೂತ್ರದ ದೃಷ್ಟಿಯಿಂದ, ಅಲ್ಲಿ 
ನ್‌-ಕಾರವು ಇರೋಣದ್ದರಿ೦ದ, ಅಂದರೆ ಅಜ್ಗ ಅ-ಕಾರಾನ್ತವಾಗಿ ಇಲ್ಲದೇ ನ್‌- 
ಕಾರಾನ್ನವಾಗಿ ಇರೋಣದ್ದರಿಂದ, ಸಪಾದಿಯಲ್ಲಿರುವ ಸೂತ್ರದ ಪ್ರವೃತ್ತಿಯು ಆಗುವದಿಲ್ಲ 
ಮತ್ತು ರಾಜಭಿಃ ಎಂದೇ ಸರಿಯಾದ ರೂಪವು ಸಿದ್ಧವಾಗುತ್ತದೆ. ಇಲ್ಲದಿದ್ದರೆ, ರಾಜ 


+ ಐಸ್‌ ಇ ರಾಜೈಃ ಎಂದು ಅನಿಷ್ಟರೂಪವು ಸಿದ್ಧಿಸುತ್ತಿತ್ತು. 


(4) ವೃದ್ಧಿ ಸನಿಃ 
ಛ ೦ 
(ವೃದ್ಧಿ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ - 32: ವೃದ್ಧಿರಾದೈಟ್‌ (1.11) 
ವೃತ್ತಿ -ಆತ್‌, (ತ್‌)ಐಚ್‌ ಚ ವೃದ್ಧಿಸಂಜ್ಯಃ ಸ್ಯಾತ್‌! 


38 ಲಘುಸಿದ್ಧಾಂತ ಕೌಮುದೀ 


ಪ.ಛೇ.- ವೃದ್ಧಿಃ, ಆತ್‌ (ತ್‌)ಐಚ್‌। 

ಅರ್ಥ - ಈ ಸೂತ್ರವು ಅಷ್ಟಾಧ್ಯಾಯಿಯ ಮೊದಲನೆಯ ಸೂತ್ರವಾಗಿದೆ. ಗ್ರಂಥದ 
ಆರಂಭದಲ್ಲಿ, ಮಂಗಳಾಚರಣೆಯನ್ನು ಮಾಡಬೇಕೆಂಬ ಪದ್ಧತಿ ಇದೆ. ಪಾಣಿನಿಯವರು 
“ವೃದ್ಧಿ' ಶಬ್ದವನ್ನೇ ಮಂಗಳಾರ್ಥವುಳ್ಳದ್ದೆಂದು ಭಾವಿಸಿ ಈ ಸೂತ್ರದಿಂದ ಗ್ರಂಥವನ್ನು 
ಆರಂಭಿಸಿದ್ದಾರೆ ಎಂದು ವಿದ್ವಾಂಸರ ಅಭಿಪ್ರಾಯ. 

"ಆ' "ಐ' ಮತ್ತು "ಔ' ಈ ವರ್ಣಗಳಿಗೆ, ವೃದ್ಧಿ ಎಂಬ ಸಂಜ್ಞೆಯು ವಿಧಿಸಲಾಗಿದೆ. 
ಆದರೆ, ಈ ವರ್ಣಗಳು ದೀರ್ಫಸ್ಟರೂಪದವೇ ಅಥವಾ ಪ್ಲುತ ಸ್ವರೂಪದವೇ ಎಂಬ 
ಸಂಶಯವನ್ನು ನಿವಾರಿಸುವದಕ್ಕಾಗಿ ಪಾಣಿನಿಯವರು ತಪರಕರಣವನ್ನು 
(ಆ*ತ್‌*ಐಚ್‌)ಮಾಡಿದ್ದಾರೆ. ಇಲ್ಲಿ "ತ್‌' ಕಾರವನ್ನು "ಅ' ಕಾರದ ಜೊತೆಗೂ ಮತ್ತು 
ಐಚ್‌ ( ಐ, ಔ) ಗಳ ಜೊತೆಗೂ ಸೇರಿಸಿಕೊಳ್ಳಬೇಕು. ಇಲ್ಲಿ "ಆತ್‌' ಎಂದರೆ, “ತಃ 
ಪರಃ ಯಸ್ಮಾತ್‌ ಸಃ” ಎಂಬ ಬಹುವ್ರೀಹಿ ಸಮಾಸದಿಂದ ದೀರ್ಫ “ಅ' ಕಾರ 
ಎಂದರೆ “ಆ' ಕಾರವನ್ನು ಗ್ರಹಿಸಬೇಕು. ಹಾಗೆಯೇ “ತ್‌' ಕಾರವನ್ನು "“ಐ' "ಔ' ಗಳಿಗೆ 
ಸೇರಿಸಬೇಕು. ತ್‌*ಐ, “EE ಎಂಬುದನ್ನು (ತಾತ್‌ ಪರಃ = ತಾತ್ಟರ ಎಂಬ 
ತತ್ಪುರುಷ ಸಮಾಸದಿಂದ) ದೀರ್ಫ “ಐ' ಕಾರ ಮತ್ತು ದೀರ್ಫ "ಔ' ಕಾರಗಳೆಂದು 
ಗ್ರಹಿಸಬೇಕೇ ವಿನಃ ಪ್ಲುತಗಳನ್ನಲ್ಲ. ಇಲ್ಲಿ ಮೇಲೆ ಹೇಳಿದ ಆ, ಐ, ಔ ವರ್ಣಗಳೇ 
ಗೃಹೀತವಾಗುತ್ತವೆಯೇ ಹೊರತು ಅವುಗಳ ಸವರ್ಣಗಳಲ್ಲ. ಯಾಕೆಂದರೆ ಇವು 
ವಿಧೀಯಮಾನವಾಗಿವೆ. ಸವರ್ಣಗಳು ಗೃಹೀತವಾಗಬೇಕಾದರೆ, ಅವು ಅವಿಧೀಯಮಾನ 
“ಅಣ್‌' ಆಗಿರಬೇಕು. ಇದು “ಅಣುದಿತ್‌ ಸವರ್ಣಸ್ಯ ಚಾಂಪ್ರತ್ಯಯ: (1.1.69)” 
ಎಂಬ ಸೂತ್ರದಲ್ಲಿ ಸ್ಪಷ್ಟವಾಗುವದು. 

(ವೃದ್ಧಿ ಸನ್ಧಿಯನ್ನು ವಿಧಾನ ಮಾಡುವ ಸೂತ್ರ) 
ಸೂತ್ರ - 33: ವೃದ್ಧಿರೇಚಿ (6.1.88) 
ವೃತ್ತಿ -ಆತ್‌ ಏಚಿ ಪರೇ ವೃದ್ದಿ; ಏಕಾದೇಶಃ ಸ್ಯಾತ್‌। ಗುಣಾಪವಾದಃ ಕೃಷ್ಣೈಕತ್ಚಮ್‌। 
ಗಂಗೌಘಃ ದೇವೈಶ್ವರ್ಯಮ್‌। ಕೃಷ್ಣೌತ್ಮಣ್ಠ ಮ್‌! 

ಪ.ಛೇ.- ವೃದ್ಧಿಃ, ಏಚಿ। 

ಅ.ವೃ. - “ಆದ್ಲುಣಃ” (6.187)ಎಂಬ ಸೂತ್ರದಿಂದ “ಆತ್‌'(ಅ-ವರ್ಣಾತ್‌) 
ಎಂಬ ಪದವು ಅನುವೃತವಾಗುತ್ತದೆ. ಇದು ತಪರಕರಣವಲ್ಲ ಅ- ಕಾರದ ಪಣ್ಜುಮ್ಯನ್ತ 
ರೂಪವು, ಇದರ 18 ಭೇದಗಳೂ ಗೃಹೀತವಾಗುತ್ತವೆ. 

ಅರ್ಥ-"ಏಚ್‌' ಪ್ರತ್ತಾ ್ಯಹಾರದಲ್ಲಿ, ಏ,ಓ,ಐ,ಔ ವರ್ಣಗಳು ಇವೆ. “ಅ- 
ವರ್ಣದನಂತರ "ಏಚ್‌' (ಎ, ಓಐ ಔ) ವರ್ಣಗಳು ಅವ ್ಯೈವಹಿತವಾಗಿ ಪರದಲ್ಲಿದ್ದಾಗ 
(ಏಚಿ ಪರೇ), “ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ” (1.1. 66) ಎಂಬ ಪರಿಭಾಷೆಯಿಂದ, 
ಅವುಗಳಿಗೆ ಅವ್ಯವಹಿತವಾಗಿ ಪೂರ್ವ-ಪರ ವರ್ಣಗಳ ಸ್ಥಾನದಲ್ಲಿ, 

“ಏಕಃಪೂರ್ವಪರಯೋ:” (6.1.84) ಎ೦ಬ ಅಧಿಕಾರಸೂತ್ರದಿ೦ದ ವೃದ್ಧ ಕ್ಷರವು (ಆ, 


ಅಚ್‌ (ಶ್ವರ) ಸನ್ಧಿ-ಪ್ರಕರಣಮ್‌ 39 


ಐ, ಔ ಗಳಲ್ಲಿ ಸ್ಥಾನಸಾಮ್ಯವುಳ್ಳ ಯಾವದಾದರೂ ಒಂದು) ಏಕಾದೇಶವಾಗಿ ಬರುತ್ತದೆ. 
ಇದು ಗುಣ. ಸನ್ನಿಗೆ ಅಪವಾದವಾಗಿದೆ. 


[ವಿವರಣೆ: ವಿಧಿಸುವ ಶಾಸ್ತ್ರವು, ಸಾಮಾನ್ಯ ಶಾಸ್ತ್ರ ಅಪವಾದ ಶಾಸ್ತ್ರವೆಂದು 
ಎರಡು ವಿಧವಾಗಿರುತ್ತದೆ. ಸಾಮಾನ್ಯ ಶಾಸ್ತ್ರಕ್ಕೆ, ಹೆಚ್ಚು ಲಕ ಕ್ಷ್ಯಗಳಲ್ಲಿ ಅವಕಾಶವಿರುತ್ತದೆ. 
ಅಪವಾದಶಾಸ್ತಕ್ಕಾದರೋ ಕೆಲವೇ ಲಕ್ಷ ಕಸಲ ಅವಕಾಶವಿರುತ್ತದೆ. ಇದನ್ನೇ ವಿಶೇಷ 
ಶಾಸ್ತ್ರವೆಂದು ಕರೆಯುತ್ತಾರೆ. ಅಪವಾದ ಶಾಸ್ತ್ರಕ್ಕೆ ಅವಕಾಶವಿರುವ ಸಂದರ್ಭಗಳಲ್ಲಿ, 
ಸಾಮಾನ್ಯ ಶಾಸ ಸ್ತವು ಪ್ರವರ್ತಿಸಲು ಅವಕಾಶವಿರುತ್ತದೆ. ಸಾಮಾನ್ಯ ಶಾಸ್ತ್ರ ಸ್ತಗಳಿಗೆ 
ಅವಕಾಶವಿರುವ ನೌಜ್ಞಾಗದಲ್ಲೆಲ್ಲ ಅಪವಾದ ಶಾಸ್ತ್ರಕ್ಕೆ ಅವಕಾಶವೇ ಇರುವದಿಕ್ತೆ ಈ 
ಕಾರಣದಿಂದ ನಿರವಕಾಶೋ ವಿಧಿರಪವಾದ: ಬೆಲೇಜಾನ್‌ ಎಂಬ ನಿಯಮದಿಂದ 
ಅಪವಾದಶಾಸ್ತ್ರವು ಸ ಸಾಮಾನ್ಯಶಾಸ್ತಕ್ಕಿಂತ ಬಲಿಷ್ಟವಾದದ್ದು ಎಂದು ನಿರ್ಣಯಿಸಲಾಗಿದೆ. 
ಪ್ರಕೃತದಲ್ಲಿ, `ಗುಣಶಾಸ್ತ್ರಕ್ಕಿಂತ ವೃದ್ಧಿಶಾಸ್ತ ಸ್ರವು ನಿರವಕಾಶವಾದದ್ದರಿಂದ, ಅದು 
ಬಲಿಷ್ಟವಾಗಿದೆ] 

[ಇದೇ ಅಭಿಪ್ರಾಯವನ್ನೇ, ಪಂ॥ ಜಿ. ವಿಷ್ಣುಮೂರ್ತಿಭಟ್‌ರವರು ಈ ರೀತಿ 
ವಿವರಿಸಿದ್ದಾರೆ - ಈ ಸೂತ್ರವು ಗುಣಕ್ಕೆ ಅಪವಾದ. “ಯೇನ ನ ಅಪ್ರಾಪ್ತೇ, ಯೋ 
ವಿಧಿರಾರಭ್ಯತೇ ಸ ತಸ್ಯ ಅಪವಾದಃ” ಎಂದು ಅಪವಾದದ ಲಕ್ಷಣ. ಒಂದು ಸೂತ್ರವು 
ಅವಶ್ಯ ಬರುತ್ತಿರುವಾಗ ಅಲ್ಲಿಯೇ ಇನ್ನೊಂದನ್ನು ಹೇಳುವದಾದರೆ, ಹಾಗೆ ಹೇಳುವ 
ಸೂತ್ರವು ಹಿಂದಿನ ಸೂತ್ರಕ್ಕೆ ಅಪವಾದ. 'ಪ್ರಕೃತ "ಅ' ಕಾರಕ್ಕೆ "ಏಚ್‌' ಪರವಾದಾಗ, 
"ಏಚ್‌' ಕೂಡ, "ಅಚ್‌' ಆದದ್ದರಿಂದ, ಗುಣಬರಬೇಕು. "ಅಚ್‌' ಸ ಸಾಮಾನ್ಯ. ಆದರೆ, 
"ಏಚ್‌' ವಿಶೇಷ. ಹೀಗೆ ಗುಣವು ಪ್ರಾಪ್ತವಾದರೆ, ಅದಕ್ಕೆ ಅಪವಾದವಾಗಿ ವೃದ್ಧಿಯು 
ಹೇಳಿದೆ. ವೃದ್ಧಿಯು ನಿರವಕಾಶವಾದದ್ದರಿಂದ, ಅಪವಾದ. ಗುಣವಾದರೋ "ಏಚ್‌' 
ನಿಮಿತ್ತವನ್ನು ಬಿಟ್ಟರೆ, ಇಉ,ಖ,ಲೃ ಪರವಾದಾಗ, ಬರುತ್ತದೆ. ಆದದ್ದರಿಂದ ಅದು 
ಸಾಮಾನ್ಯ ಸೂತ್ರ. ಆಗ ಸಾಮಾನ್ಯವನ್ನು ಬಾಧಿಸಿ, ವಿಶೇಷವೇ ಬರುತ್ತದೆ]. 

ಉದಾಹರಣೆಗಳು -1. ಕೃಷ್ಣೆ ತ್ವಮ್‌, 2. ಗಂಗೌಘಃ, 3. ದೇವೈಶ್ವರ್ಯಮ್‌, 4. 
ಕೃಷ್ಣೌತ್ವಣ್ಣ ್ಯಮ್‌। ಮೊದಲನೆಯ ಉದಾಹರಣೆಯಲ್ಲಿ, ಕೃಷ್ಣ 4 ಏಕತ್ವಮ್‌ ಎಂದಿದ್ದಾಗ, 
"ಅ' ಕಾರದನ೦ತರ, "ಏಚ್‌' ಆದ "ಏ'ಕಾರವು, ಪರದಲ್ಲಿರೋಣದ್ದರಿಂದ, “ಅ” ಕಾರ 
“ಏ'ಕಾರಗಳ ಸ್ಥಾನದಲ್ಲಿ, ಐ-ಕಾರವು ಏಕಾದೇಶವಾಗಿ ಬರುತ್ತದೆ. 
(ಅಕುಹವಿಸರ್ಜನೀಯಾನಾಂ ಕಣ್ಯಃ ಮತ್ತು ಏದೈತೋಃ ಕಣ್ಣತಾಲು ಎಂದಿರುವುದರಿಂದ 
ಅ-ಕಾರ, ಏ-ಕಾರಗಳಿಗೆ ವೃಧ್ಯಕ್ಷರವಾದ ಐ-ಕಾರವೇ ಸ್ಥಾನಸಾಮ್ಯವನ್ನು 
ಹೊಂದಿದ್ದರಿಂದ ಅದೇ ಆದೇಶವಾಗಿ ಬಂದಿದೆ). 

ಎರಡನೆಯ ಉದಾಹರಣೆಯಲ್ಲಿ, ಗಜ್ಲಾ * ಓಘಃ ಎ೦ದಿರುವಾಗ, ಆ-ಕಾರ, 
ಓ-ಕಾರಗಳ ಸ್ಥಾನದಲ್ಲಿ- ಔ- ಕಾರವು ಸ್ಥಾನಸಾಮ್ಯದಿ೦ದ ಏಕಾದೇಶವಾಗಿ ಬಂದು, 
ಗಜ್ಜ್‌ - ಆ ಓ* ಘ » ಗಜ್ಸ್‌ - ಔ * ಘಃ ಇ "ಗಜ್ಸ್‌ಘಃ' ಎಂದು ರೂಪವು 
ಸಿದ್ಧವಾಗಿದೆ. 


40 ಲಘುಸಿದ್ಧಾಂತ ಕೌಮುದೀ 


ಮೂರನೆಯ ಉದಾಹರಣೆಯಲ್ಲಿ, ದೇವ + ಐಶ್ವರ್ಯಮ್‌ ಎಂದಿದ್ದಾಗ- ಇದೇ 
ರೀತಿಯಲ್ಲಿ, ದೇವ್‌ + ಅ + ಐ + ಶ್ವರ್ಯಮ್‌ » ದೇವ್‌ + ಐ + ಶ್ವರ್ಯಮ್‌ 
= ದೇವೈಶ್ವರ್ಯಮ್‌ ಎಂದು ರೂಪವು ಸಿದ್ಧವಾಗುವದು. (ಇಲ್ಲಿ ಸ್ಥಾನಿಗಳಾದ, ಅ- 
ಕಾರ, ಐ-ಕಾರಗಳ ಸ್ಥಾನದಲ್ಲಿ ಹೊಸದಾದ ಐ-ಕಾರವು ಆದೇಶವಾಗಿ ಬರುತ್ತದೆ). 

ನಾಲ್ಕನೆಯ ಉದಾಹರಣೆಯಲ್ಲಿ ಕೃಷ್ಣೌತ್ವಣ್ಣ ಮ್‌ ಎಂಬಲ್ಲಿ- ಕೃಷ್ಣ + ಔತ್ಯಣ್ಯಮ್‌ 
>» ಕೃಷ್ಟ ೬ ಅ + ಔ +೬ ತೃಣ್ಯಮ್‌ » ಕೃಷ್ಣ ೪ ಔ + ತೃಣ್ಯಮ್‌ ಇ 
ಕೃಷ್ಣೌತ್ವಣ್ಣ್ಯಮ್‌ (ಇಲ್ಲಿ ಸ್ಥಾನಿಗಳಾದ, ಅ-ಕಾರ, ಔ-ಕಾರಗಳ ಸ್ಥಾನದಲ್ಲಿ ಹೊಸದಾದ 
ಔ-ಕಾರವು ಆದೇಶವಾಗಿ ಬರುತ್ತದೆ). 


(ಪರರೂಪಕ್ಕೂ ಮತ್ತು ಗುಣಕ್ಕೂ ಅಪವಾದವಾಗಿ 
ವೃದ್ಧಿಸನ್ಫಿಯನ್ನು ಹೇಳುವ ವಿಶೇಷ ಸೂತ್ರ) 

ಸೂತ್ರ 34: ಏತ್ಯೇಧತ್ಯೂಕ್ಸು ( 6.189) 

ವೃತ್ತಿ -"ಅ' ವರ್ಣಾತ್‌ ಏಜಾದ್ಯೋಃ ಏತಿ-ಏಧತ್ಯ್ಕೋಃ ಊರಿ ಚ ಪರೇ ವೃದ್ಧಿಃ 
ಏಕಾದೇಶಃ ಸ್ಯಾತ್‌। ಪರರೂಪ-ಗುಣ-ಅಪವಾದಃ। ಉಪೈತಿ। ಉಪೈಧತೇ। ಪ್ರಷ್ಠೌಹಃ। 
ಏಜಾದ್ಯೋಃ ಕಿಂ? ಉಪೇತಃ ಮಾ ಭವಾನ್‌ಪ್ರೇದಿಧತ್‌ (ಪ್ರ*ಇದಿಧತ್‌) 

ವಾ॥॥ ಅಕ್ಷಾದೂಹಿನ್ಯಾಮ್‌ ಉಪಸಂಖ್ಯಾನಮ್‌। ಅಕ್ನೌಹಿಣೀ ಸೇನಾ! 

ವಾಃ2॥ ಪ್ರಾತ್‌ ಊಹ-ಊಢ-ಊಡಢಿ-ಏಷ-ಏಷ್ಕೇಷು। ಪ್ರೌಹಃ ಪ್ರೌಢಃ। ಪ್ರೌಢಿಃ। 
ಪ್ರೈಷಃ। ಪ್ರೈಷ್ಯಃ 

ವಾಟಿ॥ ಯತೇ ಚ ತೃತೀಯಾಸಮಾಸೇ। ಸುಖೇನ ಯತಃ ಸುಖಾರ್ತಃ ತೃತೀಯೇತಿ 
ಕಿಂ? - ಪರಮರ್ತಃ 

ವಾ॥4॥ ಪ್ರ-ವತ್ತತರ-ಕಂಬಲ-ವಸನ- ಯಣ-ದಶಾನಾಂ ಹಣೇ। ಪ್ರಾರ್ಣಮ್‌। 
ವತ್ಸತರಾರ್ಣಮ್‌। ಇತ್ಯಾದಿ। 

ಅ.ವೃ. - “ವೃದ್ಧಿರೇಚಿ”(6.1.88) ಎಂಬ ಸೂತ್ರದಿಂದ, "ಏಚಿ' ಎ೦ಬ ಪದವೂ 
ಮತ್ತು “ಆದ್ಲುಣಃ” (6.1.87) ಎಂಬ ಸೂತ್ರದಿಂದ, "ಆತ್‌' ಎಂಬ ಪಣ್ಣುಮೃನ್ತ 
ಪದವೂ ಅನುವೃತ್ತವಾಗುತ್ತವೆ. “ಏಕಃ ಪೂರ್ವಪರಯೋಃ”(6.1.84) ಎಂಬುದು 
ಅಧಿಕಾರಸೂತ್ರ. 

ಅರ್ಥ - ಇದು ಒಂದೇ ಪದವುಳ್ಳ ಸೂತ್ರ. ಇದರ ವಿಗ್ರಹ ವಾಕ್ಯವು ಹೀಗಿದೆ - 
ಏತಿಶ್ಚ ಏಧತಿಶ್ಚ ಊಶ್‌ ಚ ಎ ಏತ್ಯೇಧತ್ಯೂಶಃ;, ತೇಷು ಏತ್ಯೇಧತ್ಯೂತ್ತು. ಇಲ್ಲಿ ಏತಿ 
(ಇಣ್‌ ಗತೌ) ಮತ್ತು ಏಧತಿ (ಏಧ ವೃದ್ಧಾ) ಎಂಬ ಧಾತುಗಳು “ಇಕ್‌-ಶ್ರಿಪೌ 
ಧಾತು ನಿರ್ದೇಶೇ” ಎಂಬ ವಾರ್ತಿಕದಿಂದ, ಹೊಂದಿದ ರೂಪಗಳು “ವಾಹ ಊರ್‌” 
(6.4.132) ಎ೦ಬ ಸೂತ್ರದಿ೦ದ, "ಊಠ್‌' ಎಂಬ ಆದೇಶ ಬಂದ ರೂಪವಾಗಿದೆ. 

ಉಪ + ಏತಿ ಎಂದಿದ್ದಾಗ, “ಎಜಿ ಪರರೂಪಮ್‌” (6.1.94) ಎ೦ಬ ಸೂತ್ರದಿಂದ, 


ಅಜ್‌ (ಸ್ಪರ) ಸನ್ಯಿ-ಪ್ರಕರಣಮ್‌ 41 


ಉಪೇತಿ ಎಂಬ ಪರರೂಪ ಬಂದು ಅನಿಷ್ಟ ರೂಪ ಬರಬೇಕಾಗಿತ್ತು. ಆದರೆ ಇದಕ್ಕೆ 
ಅಪವಾದವಾಗಿ ವೃದ್ಧಿ ಬಂದು, ಉಪೈತಿ ಎಂದು ರೂಪವಾಗಿದೆ. ಇದೇ ರೀತಿಯಲ್ಲಿ, 
ಉಪ + ಏಧತೇ ಎಂದಿದ್ದಾಗ, ಪರರೂಪಕ್ಕೆ ಬದಲಾಗಿ ವೃದ್ಧಿ ಬಂದು, “ಉಪೈಧತೇ” 
ಎ೦ದು ರೂಪವಾಗಿದೆ. ಈ ಎರಡೂ ರೂಪಗಳೂ ಪರರೂಪಕ್ಕೆ ಅಪವಾದವಾಗಿ 
ವೃದ್ಧಿ ಬಂದ ರೂಪಗಳು. 

ಪ್ರಷ್ಠ * ಊಹಃ ಎಂದಿದ್ದಾಗ, “ ಆದ್ದುಣ” (6.1.87) ಎಂಬ ಸೂತ್ರದಿಂದ, 
ಪ್ರಷ್ಠೋಹಃ ಎಂದು ಗುಣ ಬ೦ದ ರೂಪ ಬರಬೇಕಾಗಿದ್ದಾಗ, ಗುಣವನ್ನು ಬಾಧಿಸಿ, 
ಪ್ರಕೃತ ಸೂತ್ರದಿಂದ ವೃದ್ಧಿ ಬಂದು ಪ್ರಪ್ಪೌಃ ಎಂದು ರೂಪವಾಗಿದೆ. ಪ್ರಷ್ಟಂ ವಹತಿ ಎ 


ಲಂ 


ಪ್ರಷ್ಟವಾಟ್‌ (ಹೆಗಲಮೇಲೆ ನೊಗವನ್ನೋ ಅಥವಾ ಗಾಡಿಯ ನೊಗವನ್ನೋ 
ಹೊತ್ತಿರುವ) ಎಂಬ ಅರ್ಥದಲ್ಲಿ ಬರುವ, ಪ್ರಷ್ಟವಾಹ್‌ ಎಂಬ "ಹ್‌' ಕಾರಾನ್ತ 
ಪ್ರಾತಿಪದಿಕವಾಗುತ್ತದೆ. ಇದರಮೇಲೆ "ಶಸ್‌' ಪ್ರತ್ಯಯ ಸೇರಿಸಿದಾಗ, “ವಾಹ ಊಠ್‌” 
(6.4.132) ಎಂಬ ಸೂತ್ರದಿಂದ ಸಂಪ್ರಸಾರಣದ "ಊಠ್‌' ಬಂದು, ಪ್ರಷ್ಠ + 
ಊಹ್‌ ಎಂದಾಗಿ, ಅದಕ್ಕೆ ಶಸ್‌ ಸೇರಿಸಿದಾಗ, “ಆದ್ದುಣಃ” ಎಂಬ ಸೂತ್ರದಿಂದ 
ಗುಣವಾಗಬೇಕಾಗಿದ್ದಾಗ, ಈ ಪ್ರಕೃತ ಅಪವಾದ ಸೂತ್ರದಿಂದ, ಸ್ಥಾನಸಾಮ್ಯದಿ೦ದ, 
ವೃಧ್ಯಕ್ಷರವಾದ "ಔ' ಆದೇಶವಾಗಿ ಬಂದು ಪ್ರಷ್ಟೌಹಃ ಎಂಬ ರೂಪವು ಸಿದ್ದವಾಗಿದೆ. 
ಪ್ರಷ್ಟೌಹಃ ಎಂಬ ರೂಪವು ದ್ವಿತೀಯಾ ಬಹುವಚನ, ಪಣ್ಣುಮೀ ಏಕವಚನ ಮತ್ತೂ 
ಷಷ್ಠೀ ಏಕವಚನದಲ್ಲಿಯೂ ಒಂದೇ ರೀತಿಯಲ್ಲಿರುತ್ತದೆ. 

ಏಜಾದ್ಯೋಃ ಎಂಬ ಈ ವಿಶೇಷಣವು “ಏತಿ” ಮತ್ತು "ಏಧತಿ' ಧಾತುಗಳಿಗೆ 
ಮಾತ್ರ ಸಂಬಂಧಿಸಿದೆ. "ಊಠ್‌' ಶಬ್ಧಕ್ಕೆ ಅಲ್ಲ. ಪರರೂಪ - ಗುಣಾಪವಾದವೆಂದರೆ, 
ಮೊದಲನೆಯ ಎರಡು ಉದಾಹರಣೆಗಳಾದ ಉಪೈತಿ ಮತ್ತು ಉಪೈಧತೇ ಎಂಬವುಗಳು 
ಪರರೂಪಕ್ಕೆ ಅಪವಾದವಾಗಿಯೂ, ಕೊನೆಯ ಉದಾಹಾರಣೆಯಾದ ಪ್ರಷ್ಟೌಹಃ 
ಎಂಬುದು ಗುಣಕ್ಕೆ ಅಪವಾದವಾಗಿದೆ ಎಂದು ಅರ್ಥ. ಈ ಎರಡೂ 
ಅಪವಾದಗಳಲ್ಲಿಯೂ ಅಪವಾದವಾಗಿ ವೃದ್ಧಿಯೇ ವಿಧಿಸಲ್ಪಟ್ಟಿದೆ. 

ಏಜಾದಿ (ಏಚ್‌+ಆದಿ) ಯಾದ ವಿಶೇಷಣವೇಕೆ ಎಂಬ ಪ್ರಶ್ನೆಗೆ, ಉಪೇತಃ 
ಎ೦ಬ ಉದಾಹರಣೆಯನ್ನು ಕೊಡಲಾಗಿದೆ. ಉಪ ಇತಃ ಎಂದಿದ್ದಾಗ, ಏಜಾದಿಯಲ್ಲದ 
"ಇಣ್‌' ಧಾತುವಿನ ಲಟ್‌ "ಲ್‌'ಕಾರದ ಪ್ರಥಮಪುರುಷದ ದ್ವಿವಚನದ ರೂಪ (ಇತಃ) 
ವನ್ನು ಕೊಡಲಾಗಿದೆ. “ಇಣ್‌' ಧಾತುವೆಂದರೆ “ಏತಿ” ಧಾತುವೇ. ಆದರೆ, “ಇಣ್‌' 
ಧಾತುವು ದಶ ಲ-ಕಾರಗಳಲ್ಲಿ, ಹಲವು ರೂಪವನ್ನು ಹೊಂದಿದ್ದರೂ ಎಲ್ಲರೂಪಗಳು 
ಏಜಾದಿಯಾಗಿರುವದಿಲ್ಲ. ಇಲ್ಲಿ ಅಪೇಕ್ಷಿತವಾದ ರೂಪಗಳೆಂದರೆ, ಏಜಾದಿಗಳು. ಕಾರಣ 
ಈ ಪ್ರಕೃತ ಸೂತ್ರವು “ಏಜೆ ಪರರೂಪಮ್‌” (6.1.94) ಎಂಬುದಕ್ಕೆ 
ಅಪವಾದವಾಗಿರುವುದರಿ೦ದ, ಉದಾಹರಣೆಗಳಲ್ಲಿರುವ ರೂಪಗಳು ಏಜಾದಿಯಾಗಿಯೇ 
ಇರಬೇಕಾಗುತ್ತದೆ. ಪ್ರಕೃತ ಉದಾಹರಣೆಯಲ್ಲಿ, "ಇತಃ' ಎಂಬುದು 
ಏಜಾದಿಯಾಗಿಲ್ಲದ್ದರಿಂದ, ವೃದ್ಧಿ ಬಾರದೇ ಗುಣ ಬಂದು ಉಪೇತಃ ಎಂದಾಗಿದೆ. 


42 ಲಘುಸಿದ್ಧಾಂತ ಕೌಮುದೀ 


ಮಾ ಭವಾನ್‌ ಪ್ರೇದಿಧತ್‌ ಎಂಬ ಉದಾಹರಣೆಯಲ್ಲಿ, ಪ್ರ*ಇದಿಧತ್‌ ಎಂಬಲ್ಲಿ 
ಇದಿಧತ್‌ ಎಂಬುದು "ಏಧ್‌' ಧಾತುವಿನ ಣಿಜನ್ಮ ಲುಜ್‌ ರೂಪದ ಪ್ರಥಮಪುರುಷ 
ಏಕವಚನದ ರೂಪವಾಗಿದೆ. “ನ ಮಾಜ್‌ ಯೋಗೇ” (6.4.74) ಎಂಬ ಸೂತ್ರದಿಂದ, 
ಆಡಾಗಮವು (ಆಟ್‌) ಬರಲಿಲ್ಲ. ಇಲ್ಲದಿದ್ದರೆ, ಆ..ಇದಿಧತ್‌-ಏದಿಧತ್‌-ಪ್ರ * ಏದಿಧತ್‌ 
ಎಂದಿದ್ದಾಗ, ವೃದ್ಧಿ ಬಂದು ಪ್ರೈದಿಧತ್‌ ಎಂಬ ಅನಿಷ್ಟ ರೂಪವು ಬರುವ ಅವಕಾಶವಿತ್ತು. 
ಆಡಾಗಮವು ನಿಷೇಧಿಸಲ್ಪಟ್ಟಿದ್ದರಿಂದ ವೃದ್ಧಿ ಬಾರದೇ ಗುಣವೇ ಬಂದು ಮಾ ಭವಾನ್‌ 
ಪ್ರೇದಿಧತ್‌ ಎಂದಾಗಿದೆ. 


“ಪುರಸ್ತಾತ್‌ ಅಪವಾದಾ: ಅನನ್ನರಾನ್‌ ವಿಧೀನ್‌ ಬಾಧನ್ತೇ ನೋತ್ತರಾನ್‌” (ಅಂದರೆ, 
ಮೊದಲು ಹೇಳಿದ ಅಪವಾದವು ತದನನ್ನರ ಹೇಳಿದ ಉತ್ಸರ್ಗಕ್ಕೆ ಬಾಧಕವಾಗುತ್ತದೆ, 
ಅದಕ್ಕೂ ಪರದಲ್ಲಿರುವ ಉತ್ಸರ್ಗಕ್ಕೆ ಬಾಧಕವಾಗುವದಿಲ್ಲ) ಎಂಬ ನ್ಯಾಯದಿಂದ, 
ಈ ಪ್ರಕೃತ ಸೂತ್ರವು “ಏಜೆ ಪರರೂಪಮ್‌” (6.1.94) ಎಂಬ ಸೂತ್ರಕ್ಕೆ 
ಅಪವಾದವಾಗಿದೆಯೇ ಹೊರತು, “ಒಮಾಜೋಶ್ವ” (6.1.95) ಎಂಬ ಸೂತ್ರಕ್ಕೆ 
ಅಲ್ಲ. 

ವಾ ಅಕ್ಷಾದೂಹಿನ್ಯಾಮ್‌ ಉಪಸಂಖ್ಯಾನಮ್‌। ಅಕ್ಷೌಹಿಣೀ ಸೇನಾ। ಅಕ್ಷ ಶಬ್ದದ 
ನನ್ನರ ಊಹಿನೀ ಶಬ್ದವು ಪರದಲ್ಲಿದ್ದಾಗ, ವೃದ್ಧಿಯು ಏಕಾದೇಶವಾಗಿ ಬರುತ್ತದೆ. 
ಅಕ್ಷಾಣಾಂ ಊಹಿನೀ ಅಕ್ಷೌಹಿಣೀ (ಪರಿಮಾಣ-ವಿಶೇಷ-ವಿಶಿಷ್ಟಾ ಸೇನಾ). ಗುಣವನ್ನು 
ಬಾಧಿಸಿ ವೃದ್ಧಿಯನ್ನು ಹೇಳುವದಕ್ಕಾಗಿ ಈ ವಾರ್ತಿಕ ಹೊರಟಿದೆ. 

(ಗುಣಕ್ಕೆ ಅಪವಾದವಾಗಿ ವೃದ್ಧಿಯನ್ನು ಹೇಳುವ ವಾರ್ತಿಕ). 

ವಾ।॥2॥ ಪ್ರಾತ್‌ ಊಹ-ಊಢ-ಊಡಢಿ-ಏಷ-ಏಷ್ಯೇಷು। ಪ್ರೌಹಃ। ಪ್ರೌಢಃ ಪ್ರೌಢಿಃ 
ಪ್ರೈಷಃ ಪ್ರೈಷ್ಯಃ ಪ್ರ ಎಂಬ ಉಪಸರ್ಗದ ನನ್ತರ, 1. ಊಹ, 2. ಊಢ, 3. ಊಢಿ, 
4. ಏಷ, 5. ಏಷ್ಯ ಎಂಬ ಶಬ್ದಗಳು ಪರದಲ್ಲಿದಾಗ, ವೃದ್ಧಿಯು ಏಕಾದೇಶವಾಗಿ 
ಬರುತ್ತದೆ. ಪ್ರ * ಊಹಃ - ಪ್ರೌಹಃ (ಅತಿಶಯ ತರ್ಕಮಾಡುವವನು). ಪ್ರ + 
ಊಢಃ - ಪ್ರೌಢಃ ( ಚೆನ್ನಾಗಿ ಬೆಳೆದವನು). ಪ್ರ * ಊಢಿಃ - ಪೌಢಿಃ (ಪ್ರಕೃಷ್ಣವಾದ 
ವೃದ್ಧಿ). ಈ 3 ಉದಾಹರಣೆಗಳು ಗುಣಕ್ಕೆ ಅಪವಾದವಾಗಿವೆ. 

(ಪರರೂಪಕ್ಕೆ ಅಪವಾದವಾಗಿ ವೃದ್ಧಿಯನ್ನು ಹೇಳುವ ವಾರ್ತಿಕದ 
ಉದಾಹರಣೆಗಳು). 

ಪ್ರ*ಏಷಃ-ಪ್ರೈಷಃ. (ಕಳುಹಿಸುವದು). ಪ್ರ-ಏಷ್ಯಃ-ಪ್ರೈಷ್ಠ್ಯಃ (ಕಳುಹಿಸಲ್ಪಡುವವನು, 
ದೂತನು). ಈ ಎರಡು ಉದಾಹರಣೆಗಳಲ್ಲಿ, ಪರರೂಪಕ್ಕೆ ಅಪವಾದವಾಗಿ ವೃದ್ಧಿಯನ್ನು 
ವಿಧಿಸಿದಸಲಾಗಿದೆ. 

(ತೃತೀಯಾ ಸಮಾಸದಲ್ಲಿ ವೃದ್ಧಿಯನ್ನು ಹೇಳುವ ವಾರ್ತಿಕ) 

ವಾ॥3॥ ಯತೇ ಚ ತೃತೀಯಾಸಮಾಸೇ। ಸುಖೇನ ಯತಃ ಸುಖಾರ್ತಃ ತೃತೀಯೇತಿ 
೦) - ಪರಮರ್ತಃ॥ ತೃತೀಯಾ ಸಮಾಸದಲ್ಲಿ ಅ-ಕಾರದ ನನರ (ಅ-ಕಾರಾನ್ತ 


ಅಜ್‌ (ಸ್ಟರ) ಸನ್ಧಿ-ಪ್ರಕರಣಮ್‌ 43 


ಶಬ್ದದನ೦ತರ) “ಯತ” ಶಬ್ದವು ಪರದಲ್ಲಿದ್ದಾಗ, ಅ-ಕಾರ, ಯ-ಕಾರಗಳ ಸ್ಥಾನದಲ್ಲಿ 
ವೃದ್ಧಿಯು (ಆರ್‌) ಏಕಾದೇಶವಾಗಿ ಬರುತ್ತದೆ. ಉದಾ- ಸುಖ + ಯತಃ - ಸುಖ್‌ 
+ ಆರ್‌ + ತಃ - ಸುಖಾರ್ತಃ. ತೃತೀಯಾ ಸಮಾಸದಲ್ಲಿ ಎಂದು ಹೇಳಿದ್ದು ಏಕೆ 
ಎ೦ಬ ಪ್ರಶ್ನೆಗೆ ಪರಮಃ + ಯತಃ - ಪರಮರ್ತಃ (ಪರಮಶ್ಚ ಅಸೌ ಯತಶ್ವ ಎ 
ಪರಮರ್ತಃ). ಇದು ತೃತೀಯಾ ಸಮಾಸವಲ್ಲವಾದ್ದರಿಂದ (ಕರ್ಮಧಾರಯ 
ವಾದದ್ದರಿಂದ), ವೃದ್ಧಿ ಬಾರದೇ ಗುಣ ಬಂದಿದೆ. 

ವಾ॥4॥ ಪ್ರ-ವತ್ತತರ-ಕಂಬಲ-ವಸನ-ಯಣ-ದಶಾನಾಂ ಯಣೇ। ಪ್ರಾರ್ಣಮ್‌। 
ವತ್ತತರಾರ್ಣಮ್‌। ಇತ್ಯಾದಿ! ಇಲ್ಲಿ ದಶಾನಾ೦ ಎಂಬುದು ಷಷ್ಠಿಯಲ್ಲಿದ್ದರೂ 
ಪಳ್ಳುಮ್ಯರ್ಥದಲ್ಲಿ ಬಂದಿದೆ. ಅಂದರೆ ಈ ಮೇಲಿನ ಪ್ರ-ವತ್ಸತರ-ಕಂಬಲ-ವಸನ- 
ಯಣ-ದಶ ಎಂಬ ಐದು ಶಬ್ದಗಳ ನಂತರ, (ಇದೇ ಪಂಚ್ಯಮ್ಯರ್ಥ) ಯಣ ಶಬ್ದವಿದ್ದರೆ, 
ಗುಣ (ಅರ್‌) ಬಾರದೇ ಅಪವಾದವಾಗಿ ವೃದ್ಧಿ(ಆರ್‌)ಯು ಏಕಾದೇಶವಾಗಿ ಬಂದಿದೆ. 
| ಪ್ರ * ಯಣಂ - ಪ್ರಾರ್ಣಮ್‌ (ಹೆಚ್ಚಿನ ಸಾಲ) ವತ್ನತರ + ಯಣಂ ಇ 
ವತ್ಸತರಾರ್ಣಮ್‌ (ಸಣ್ಣಕರುವಿಗಾಗಿ ಮಾಡುವ ಸಾಲ). 

ಕಂಬಲ 3. ಯಣಮ್‌ = ಕಂಬಲಾರ್ಣಮ್‌ (ಕಂಬಳಿಗಾಗಿ ಮಾಡುವ ಸಾಲ). 
ಯಣ + ಯಣಮ್‌ - ಯಣಾರ್ಣಮ್‌ (ಒಂದು ಸಾಲವನ್ನು ತೀರಿಸುವದಕ್ಕಾಗಿ 
ಮಾಡುವ ಮತ್ತೊಂದು ಸಾಲ.) ದಶ + ಯಣ ಎಂದಿದ್ದಾಗ ದಶಾರ್ಣ ಎಂದು 
ರೂಪವಾಗಿ ದಶಾರ್ಣಾಃ ಎಂದು ಒಂದು ದೇಶದ ಹೆಸರಾಗುತ್ತದೆ. ಹೀಗೆಯೇ 
ದಶಾರ್ಣಾ ಎ೦ದು ಒಂದು ನದಿಯ ಹೆಸರು ಆಗುತ್ತದೆ. 

(ಉಪಸರ್ಗ ಸಂಜ್ಞಾವಿಧಾಯಕ ಸೂತ್ರ) 

ಸೂತ್ರ 35: ಉಪಸರ್ಗಾಃ ಕ್ರಿಯಾಯೋಗೇ। (1.4.5೨) 

ವೃತ್ತಿ -ಪ್ರಾದಯಃ ಕ್ರಿಯಾಯೋಗೇ ಉಪಸರ್ಗ-ಸಂಜ್ಞಾ ಸ್ಕುಃ ಪ್ರ ಪರಾ, 
ಅಪ, ಸಮ್‌, ಅನು, ಅವ, ನಿಸ್‌, ನಿರ್‌, ದುಸ್‌, ದುರ್‌, ವಿ, ಆಜ್‌, ನಿ, ಅಧಿ, ಅಪಿ, 
ಅತಿ, ಸು, ಉತ್‌, ಅಭಿ, ಪ್ರತಿ, ಪರಿ, ಉಪ, ಏತೇ ಪ್ರಾದಯಃ। 

ಅ.ವೃ. - ಪ್ರಾದಯಃ ಎಂಬ ಸೂತ್ರವು ಇಲ್ಲಿ ಅನುವೃತ್ತವಾಗುತ್ತದೆ. 

ಅರ್ಥ - ಪ್ರ ಮೊದಲಾದಂತಹ ಈ ನಿಪಾತಗಳು ಕ್ರಿಯೆಯಸಂಬಂಧವನ್ನು 
ಹೊಂದಿರುವಾಗ ಅವುಗಳಿಗೆ ಉಪಸರ್ಗ ಎಂಬ ಸಂಜ್ಞೆಯು ಬರುತ್ತದೆ. ಮತ್ತು ಈ 
ನಿಪಾತಗಳು ಪ್ರಾದಿ ಗಣಗಳಿಗೆ ಸೇರಿದವುಗಳಾಗಿವೆ. 

(ಧಾತು ಸಂಜ್ಞೆಯನ್ನು ಹೇಳುವ ಸೂತ್ರ) 

ಸೂತ್ರ 36: ಭೂವಾದಯೋ ಧಾತವಃ (1.3.1) 

ವೃತ್ತಿ -ಕ್ರಿಯಾವಾಚಿನೋ ಭ್ಹಾದಯಃ ಧಾತುಸಂಜ್ಜಾ ಸ್ಯುಃ 

ಪ.ಛೇ.- ಭೂವಾದಯಃ, ಧಾತವಃ 


44 ಲಘುಸಿದ್ಧಾಂತ ಕೌಮುದೀ 


ಅರ್ಥ - "ಭೂ' ಮೊದಲಾದ ಮತ್ತು “ವಾ' ಸದೃಶವಾದ ಕ್ರಿಯಾವಾಚಕ ಶಬ್ದಗಳು 
“ಧಾತು' ಸಂಜ್ಞೆಯನ್ನು ಹೊಂದುತ್ತವೆ. "ಭೂ' ಮೊದಲಾದ ಧಾತುಗಳು ಧಾತು 
ಪಾಠದಲ್ಲಿ ಸಂಗೃಹೀತವಾಗಿವೆ. ವಾ ಧಾತುವಿಗೆ ಗತಿ ಮತ್ತು ವಾಸನೆ ಎಂದು ಅರ್ಥ 
(ವಾ ಗತಿ-ಗಂಧನಯೋಃ). “ವಾ” ಶಬ್ದಕ್ಕೆ ಕ್ರಿಯಾರ್ಥವು ಪ್ರಸಿದ್ಧವಾಗಿರುವದರಿಂದ, 
ಇದರಂತೆ “ವಾ' ಸದೃಶವಾದ ಕ್ರಿಯೆಯ ಅರ್ಥವುಳ್ಳ “ಭೂ' ಮೊದಲಾದವುಗಳಿಗೆ 
“ಧಾತು' ಎಂಬ ಸಂಜ್ಞೆಯು ಬರುತ್ತದೆ. "ಭೂ' ಸತ್ತಾಯಾಂ ಎಂದು ಧಾತುಪಾಠದಲ್ಲಿ 
ಪಠಿತವಾಗಿದೆ. “ಪ ಥ್ವೀ' ಎಂಬ ಅರ್ಥದಲ್ಲಿ ಪಠಿತವಾದ "ಭೂ' ಶಬ್ದಕ್ಕೆ ಧಾತು ಸಂಜ್ಞೆ 
ಬರುವದಿಲ್ಲ. ಅದು ಕ್ರಿಯಾವಾಚಕವಾಗಿ ಇಲ್ಲದೇ ಇರುವದರಿಂದ, ಕೇವಲ "ಭೂಮಿ" 
ಎ೦ಬ ನಾಮಪದವಾಗಿ ಉಳಿಯುತ್ತದೆ. 


(ಧಾತು-ಉಪಸರ್ಗಗಳಲ್ಲ ವೃದ್ಧಿವಿಧಾಯಕ ಸೂತ್ರ) 
ಸೂತ್ರ 37: ಉಪಸರ್ಗಾದೃತಿ ಧಾತೌ ( 6.1.91) 

ವೃತ್ತಿ -'ಅ' ವರ್ಣಾಂತಾತ್‌ ಉಪಸರ್ಗಾತ್‌ ಖಕಾರಾದೌ ಧಾತೌ ಪರೇ, 

ವೃದ್ಧಿರೇಕಾದೇಶಃ ಸ್ಯಾತ್‌। ಪ್ರಾಚಣೃತಿ। 
ಪ.ಛೇ.- ಉಪಸರ್ಗಾತ್‌, ಖುತಿ, ಧಾತೌ। 
ಅ.ವ್ಯ. - “ಆದ್ಲುಣಃ” (6.1.87) ಎಂಬ ಸೂತ್ರದಿಂದ "ಆತ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. “ ೈದ್ಧಿರೇಜಿ” (6.1.88) ಎಂಬ ಸೂತ್ರದಿಂದ “ವೃದ್ಧಿ' ಎಂಬುದು 
ಅನುವೃತ್ತವಾಗುತ್ತದೆ. "ಏಕಃ ಪೂರ್ವಪರಯೋಃ? (6.13.84) ಎಂಬುದು ಅಧಿಕಾರಸೂತ್ರ 

ಅರ್ಥ - "ಅ'ಕಾರಾನ್ತವಾದ ಉಪಸರ್ಗದನಂತರ "ಯ'ಕಾರಾದಿಯಾದ ಧಾತುವು 
ಪರದಲ್ಲಿದ್ದಾಗ, ಪೂರ್ವ-ಪರ ವರ್ಣಗಳ ಸ್ಥಾನದಲ್ಲಿ, ವೃದ್ಧಿಯು ಏಕಾದೇಶವಾಗಿ 
ಬರುವದು. ಪ್ರಯಚ್ಛತಿ ಎಂದಿದ್ದಾಗ, "ಅ'ಕಾರಾನ್ತವಾದ ಉಪಸರ್ಗದ ನನ್ನರ 
“ಯ'ಕಾರಾದಿ ಯಾದ ಯಚ್ಛತಿ ಧಾತುವು ಪರದಲ್ಲಿರುವುದರಿಂದ, “ಅ'ಕಾರ "ಯ'ಕಾರಗೆಳ 
ಸ್ಥಾನದಲ್ಲಿ “ಆ' ಎಂಬ ವೃಧ್ಯಕ್ಷರವು ರೇಫಸಹಿತವಾಗಿ "ಆರ್‌' ಎಂದು “ಉರಣ್‌ 
ರಪರಃ?” (1.1.51) ಸೂತ್ರದಿಂದ ಬರುತ್ತದೆ. ಆಗ ಪ್ರ್‌-ಆರ್‌--ಚೃತಿಪ್ರಾಚನೃತಿ ರೂಪವು 
ಸಿದ್ಧವಾಗುತ್ತದೆ. (ಇದರ ಅರ್ಥ ಒಳ್ಳೆಯ ರೀತಿಯಲ್ಲಿ ಗಮನ ಮಾಡುತ್ತಾನೆ ಎಂದು.) 

ವಿಶೇಷ-"ಆತ್‌' ಎಂಬುದು ಉಪಸರ್ಗಾತ್‌ ಎಂಬುದಕ್ಕೆ ವಿಶೇಷಣವಾಗಿ 
ಇರುವುದರಿಂದ 

1. “ಯೇನ ವಿಧಿಃ ತದನ್ನಸ್ಕ್ಯ” (1172) ಎಂಬ ಪರಿಭಾಷೆಯಿಂದ “ಅವರ್ಣಾನ್ಮಾತ್‌' 
ಎಂದು ಅರ್ಥ ಮಾಡಲಾಗಿದೆ. 

2. “ಬುತಿ' ಎಂಬುದು "ಧಾತೌ' ಎಂಬುದಕ್ಕೆ ಸಪ್ತಮ್ಯನ್ತ ವಿಶೇಷಣವಾಗಿ 
ಇರುವದರಿಂದ “ಯತಿ” ಎಂಬುದು “ಯ'ಕಾರವನ್ನು ಆದಿಯಾಗಿಯುಳ್ಳ ಎಂದು 
“ಯಸ್ಮಿನ್‌ ವಿಧಿಃ ತದಾದಾವಲ್‌ ಗ್ರಹಣೇ” (ಪರಿಭಾಷೇ೦ದುಶೇಖರ) ಎ೦ಬ 
ಪರಿಭಾಷೆಯಿಂದ ಮಾಡಲಾಗಿದೆ. 


ಅಜ್‌ (ಸ್ಪರ) ಸನ್ಯಿ-ಪ್ರಕರಣಮ್‌ 45 


(೮). ಪರರೂಪ ಸಸಿಃ 
(ಪರರೂಪ ವಿಧಾಯಕ ಸೂತ್ರ) 


ಸೂತ್ರ 38: ಏಚೆ ಪರರೂಪಮ್‌ (6.194) 

ವೃತ್ತಿ -ಆತ್‌ ಉಪಸರ್ಗಾತ್‌ ಏಜಾದೌ ಧಾತೌ ಪರೇ ಪರರೂಪಮ್‌ ಏಕಾದೇಶಃ 
ಸ್ಯಾತ್‌। ಪ್ರೇಜತೇ। ಉಪೋಷತಿ 

ಅ.ವೃ.-ಆದ್ದುಣಃ (6.187) ಎಂಬ ಸೂತ್ರದಿಂದ “ಆತ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. ಹಾಗೆಯೇ “ಏಕಃ ಪೂರ್ವಪರಯೋಃ? (6.1.84) ಎಂಬ 
ಅಧಿಕಾರಸೂತ್ರವೂ ಅನುವೃತ್ತವಾಗುತ್ತದೆ. “ಉಪಸರ್ಗಾದೃತಿಧಾತೌ” (6.1.91) ಎಂಬ 
ಸೂತ್ರದಿಂದ, "ಉಪಸರ್ಗಾತ್‌' ಮತ್ತು "ಧಾತೌ' ಎಂಬ ಪದಗಳೂ ಅನುವೃತ್ತವಾಗುತ್ತವೆ. 

ಅರ್ಥ - "ಅ'ವರ್ಣಾನವಾದ ಉಪಸರ್ಗದ ನಂತರ "ಏಜ" ಆದಿಯಾದ ಧಾತುವು 
ಪರದಲ್ಲಿದ್ದಾಗ, ಪೂರ್ವ ಪರ ವರ್ಣಗಳ ಸ್ಥಾನದಲ್ಲಿ ಪರರೂಪವು ಏಕಾದೇಶವಾಗಿ 
ಬರುತ್ತದೆ. ಎರಡು ವರ್ಣಗಳ ಸ್ಥಾನದಲ್ಲಿ ಪರವರ್ಣಕ್ಕೆ ಸಮಾನವಾದ ಬೇರೆ ವರ್ಣವು 
ಆದೇಶವಾಗಿ ಬರುವದಕ್ಕೆ ಪರರೂಪವೆಂದೂ, ಪೂರ್ವವರ್ಣಕ್ಕೆ ಸಮಾನವಾದ ಬೇರೆ 
ವರ್ಣವು ಆದೇಶವಾಗಿ ಬರುವದಕ್ಕೆ ಪೂರ್ವರೂಪವೆಂದೂ ಹೇಳುತ್ತಾರೆ. 

ಉದಾ-1. ಪ್ರ್‌*ಅ+ಏಜತೇ=-ಪ್ರೇಜತೇ ಎಂಬಲ್ಲಿ, "ಅ' ಕಾರಾನ್ತವಾದ ಉಪಸರ್ಗದ 
ನನ್ನರ ಏಜಾದಿ (ಏ)ಯಾದ “ಏಜ್‌” ಧಾತುವು (ಏಜತೇ) ಪರವಾದಾಗ "ಅ'ಕಾರ 
"ಏ'ಕಾರಗಳಸ್ಥಾನಗಳಲ್ಲಿ ಪರವರ್ಣವಾದ "ಏ'ಕಾರದನ್ತಿರುವ ಬೇರೆ "ಏ'ಕಾರವು 
ಆದೇಶವಾಗಿ ಬಂದು ಪ್ರೇಜತೇ ಎಂದು ರೂಪವಾಗುತ್ತದೆ. (ಇದರ ಅರ್ಥ ಹೆಚ್ಚಾಗಿ 
ಕಂಪಿಸುತ್ತದೆ ಎಂದು). 

ಉದಾ-2. ಉಪ್‌. ಅ ಓಷತಿ ಎಂಬಲ್ಲಿ, "ಅ'ಕಾರಾನ್ತವಾದ ಉಪಸರ್ಗದ ನನ್ನರ 
“ಏಜ” (ಓ)-ಆದಿಯಾದ *ಷತಿ' ಧಾತುವು (ಓಷತಿ) ಪರವಾದಾಗ “ಅ'ಕಾರ 
“ಓ'ಕಾರಗಳ ಸ್ಥಾನಗಳಲ್ಲಿ ಪರವರ್ಣವಾದ "ಓ'ಕಾರದನ್ನಿರುವ ಬೇರೆ "ಓ'ಕಾರವು 
ಏಕಾದೇಶವಾಗಿ ಬಂದು ಉಪೋಷತಿ ಎಂದು ರೂಪವಾಗುತ್ತದೆ. (ಇದರ ಅರ್ಥ 
ಪ್ರಜ್ಞಲಿಸುತ್ತದೆ ಎಂದು). “ವೃದ್ಧಿರೇಚಿ” (6.188) ಎಂಬ ಸೂತ್ರಕ್ಕೆ ಪ್ರಕೃತ ಸೂತ್ರವು 
ಅಪವಾದವಾಗಿದೆ. 

(ಅ-ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ 39: ಅಚೋನ್ತಾ ಯದಿ ಟ। (11.64) 

ವೃತ್ತಿ -ಅಚಾಂ ಮಧ್ಯೇ ಯಃ ಅಂತ್ಯಃ ಸ ಆದಿಃ ಯಸ್ಯ ತತ್‌ "ಟಿ'-ಸಂಜ್ಞಂ 
ಸ್ಯಾತ್‌। ವಾ॥ ಶಕನ್ನಾ ದಿಷು ಪರರೂಪಂ ವಾಚ್ಯಮ್‌॥। ತತ್‌ ಚ ಟೇಃ ಶಕನ್ನುಃ॥ 
ಕರ್ಕನ್ನುಃ। ಮನೀಷಾ। ಆಕೃತಿಗಣಃ ಅಯಂ-ಮಾರ್ತಣ್ಣಃ। 


ಪ.ಛೇ.- ಅಚಃ, ಅನ್ನ್ಯಾದಿ, ಟಿ। 


46 ಲಘುಸಿದ್ಧಾಂತ ಕೌಮುದೀ 


ಅರ್ಥ - ಷಷ್ಠ ಕನವಾದ "'ಅಚಳ' ಎಂಬುದು ನಿರ್ಧಾರಣಾರ್ಥದಲ್ಲಿದೆ. “ಅನ್ನ # 
ಆದಿಃ ಯಸ್ಯ ತತ್‌ ಅನ್ರ್ಯಾದಿ' ಎಂದು ವಿಗ್ರಹ. ಯಾವುದೇ ಪದದಲ್ಲಿ ಇರುವ 
“ಅಚ್‌' ಗಳಲ್ಲಿ ಯಾವ ಒಂದು "ಅಚ್‌' ವರ್ಣವು ಕೊನೆಯದಾಗಿರುವದೋ ಅದನ್ನು 
ಆದಿಯನ್ನಾಗಿಸಿಕೊಂಡು, ಇರುವ ವರ್ಣಸಮುದಾಯಕ್ಕೇನೇ "ಟಿ' ಎಂಬ ಸಂಜ್ಞೆ 
ಬರುತ್ತದೆ. 

ಉದಾ- 1. ಕರ್ಮ ಎಂಬ ಸುಬನ್ನ ಶಬ್ದದಲ್ಲಿ "ಕ್‌' ಕಾರೋತ್ತರವಾದ “ಅ” ಕಾರ 
ಮತ್ತು "ಮ್‌' ಕಾರೋತ್ತರವಾದ "ಅ' ಕಾರ ಹೀಗೆ ಎರಡು "ಅ' ಕಾರಗಳಿವೆ. ಇವುಗಳಲ್ಲಿ 
“ಮ್‌' ಕಾರೋತ್ತರ "ಅ' ಕಾರವೇ ಕೊನೆಯ "ಅಚ್‌' ವರ್ಣವಾಗಿದೆ. ವ್ಯಪದೇಶಿವದ್ಭಾವ 
ದಿಂದ ಇದೇ ಕೊನೆಯ ವರ್ಣ, ಮತ್ತು "ಟಿ' ಸಂಜ್ಞೆಯುಳ್ಳ ಆದಿ ವರ್ಣವಾಗಿದೆ. 
ಕಾರಣ ಇದನ್ನು ಯಾವ ವ್ಯಜ್ಣುನವೂ ಹಿಂಬಾಲಿಸಲಿಲ್ಲ. ಹೀಗಾಗಿ ಈ ಕೊನೆಯ 
“ಅ' ಕಾರವೇ "ಟಿ' ಸ೦ಜ್ಞಕವಾಗಿದೆ. 

ಉದಾ-2. ಮನಸ್‌ ಎಂಬಲ್ಲಿ "ಮ್‌' ಕಾರೋತ್ತರವಾದ "ಅ' ಕಾರ ಮತ್ತು "ನ್‌' 
ಕಾರೋತ್ತರವಾದ "ಅ'ಕಾರ, ಹೀಗೆ ಎರಡು “ಅ'ಕಾರಗಳಿವೆ. ಇಲ್ಲಿ "ನ್‌'ಕೌರೋತ್ತರವಾದ 
"ಅ'ಕಾರವೇ ಕೊನೆಯ "ಅಚ್‌' ವರ್ಣವಾಗಿದೆ. ಇದನ್ನೇ ಆದಿಯಾಗುಳ್ಳ ವರ್ಣ 
ಸಮುದಾಯವೆಂದರೆ “ಅಸ್‌' ಎಂಬುದು. ಇದಕ್ಕೇ "ಟಿ' ಸಂಜ್ಞೆ ಬರುತ್ತದೆ. (ಸ್ವರಾನ್ಷವಾದ 
ಶಬ್ದಗಳಲ್ಲಿ ಕೊನೆಯ ಸ್ವರವೇ "ಟಿ' ಆಗಿರುತ್ತದೆ. ವ್ಯಜ್ಜುನಾನ್ತವಾದ ಶಬ್ದಗಳಲ್ಲಿ ಕೊನೆಯ 
ಸ್ವರ ಮತ್ತು ಅದನ್ನು ಹಿಂಬಾಲಿಸುವ ವ್ಯಣ್ಣನ ಇವುಗಳ ವರ್ಣಸಮುದಾಯಕ್ಕೇನೇ 
"ಟಿ' ಸಂಜ್ಞೆ ಬರುತ್ತದೆ. ಮನ್‌--ಅಸ್‌- ಮನಸ್‌ ಎಂಬಲ್ಲಿ "ಅಸ್‌' ಎಂಬುದು ಟಿ). 

ವಾ॥ ಶಕನ್ನಾ ್ಲಿದಿಷು ಪರರೂಪಂ ವಾಚ್ಯಮ್‌-ಎಂಬ ಈ ವಾರ್ತಿಕವು 
ಸವರ್ಣದೀರ್ಫ ಸನ್ನಿಗೆ ಅಪವಾದವಾಗಿದೆ. 


ಉದಾ- 1: ಶಕ + ಅನ್ನುಃ ಎಂದಿದ್ದಾಗ ಸವರ್ಣದೀರ್ಫ ಬಂದು ಶಕಾನ್ಸುಃ 
ಎಂದಾಗಬೇಕಾಗಿತ್ತು. ಆದರೆ ಈ ವಾರ್ತಿಕದಿಂದ ಪರರೂಪವು ಬಂದು ಶಕನ್ನುಃ 
ಎಂದಾಗಿದೆ. (ಇದರ ಅರ್ಥ ಶಕ ದೇಶದ ಬಾವಿ ಎಂದು). ಇಲ್ಲಿ "ಶಕ' ಎಂಬಲ್ಲಿರುವ 
“ಕ್‌'ಕಾರೋತ್ತರವರ್ತಿ "ಅ'ಕಾರ ಪೂರ್ವವರ್ಣವಾಗಿದೆ, ಮತ್ತು "ಟಿ' ಆಗಿಯೂ 
ಇದೆ. ಅನ್ನುಃ ಎಂಬ ಉತ್ತರಪದದ ಆದಿಯಲ್ಲಿರುವ "ಅ'ಕಾರವೇ ಪರವರ್ಣ. ಈ 
ಎರಡು ವರ್ಣಗಳ ಸ್ಥಾನದಲ್ಲಿ ಪರವರ್ಣ(ಅ)ದನ್ನಿರುವ ಬೇರೆ "ಅ'ಕಾರವು ಆದೇಶವಾಗಿ 
ಬಂದಿದೆ. ಎರಡು ಸ್ಥಾನಗಳಲ್ಲಿ ಆದೇಶವಾಗಿ ಬರುವಾಗ, ಪೂರ್ವವರ್ಣವು "ಟಿ' 
ಆಗಿ ಇರುತ್ತದೆ. ವ್ಯಣ್ಣನ ಸಹಿತವಾದ ವರ್ಣಸಮುದಾಯವು "ಟಿ ಯಾಗಿದ್ದರೆ, ಆ 
ಪೂರ್ವಪದದ ಕೊನೆಯಲ್ಲಿರುವ "ಟಿ' ಸಂಜ್ಞೆಯುಳ್ಳ ವರ್ಣಸಮೂಹವನ್ನೇ 
ಪೂರ್ವವರ್ಣವೆಂದು ಭಾವಿಸಬೇಕು. 

ಉದಾ-2: ಕರ್ಕನ್ಳು ಇದೂ ಮೇಲಿನ ಉದಾಹರಣೆಯಂತೇ ಇರುತ್ತದೆ. 
(ಕರ್ಕದೇಶದ ಬಾವಿ ಎಂದು ಇದರ ಅರ್ಥ). 


ಅಜ್‌ (ಸ್ಪರ) ಸನ್ಫಿ-ಪ್ರಕರಣಮ್‌ 47 


ಉದಾ-3: ಮನೀಷಾ ಎಂಬಲ್ಲಿ ಮನಸ್‌4ಈಷಾ ಎಂದಿದ್ದಾಗ ಪೂರ್ವ ವರ್ಣದ 
ಸ್ಥಾನದಲ್ಲಿ'ಟಿ' ಯಾಗಿರುವ “ಅಸ್‌' ಎಂಬ ವರ್ಣಸಮುದಾಯವನ್ನೇ ಪೂರ್ವ 
ವರ್ಣವಾಗಿ ಭಾವಿಸಿ, ಅಸ್‌--ಈ ಎ೦ಬ ಈ ಎರಡರ ಸ್ಥಾನದಲ್ಲಿ ಪರವರ್ಣದಂತಿರುವ 
ಬೇರೆ "ಈ' ಕಾರವು ಆದೇಶವಾಗಿ ಬಂದು (ಮನ್‌+೬(ಅಸ್‌4ಕಈ)4+ಷಾ-ಮನ್‌4ಈ 
+ಷಾ-ಮನೀಷಾ ಎಂದು ರೂಪವಾಗುತ್ತದೆ. 

ಈ ಶಕನ್ನಾ ಎದಿ ಗಣವನ್ನು ಆಕೃತಿಗಣ ಎಂದು ಹೇಳುತ್ತಾರೆ. ಈ ಆಕೃತಿಗಣದ 

ಬಗ್ಗೆ ಎರಡು ಅಭಿಪ್ರಾಯಗಳಿವೆ. 

1, ಯಾವ ಒಂದು ಶಬ್ದವು ಯಾವ ಗಣದಲ್ಲೂ ಇಲ್ಲದೇ ಮತ್ತು ಯಾವ 
ಸೂತ್ತದಿಂದಲೂ ನಿರ್ಮಿತವಾಗದೇ ಮತ್ತೊಂದು ಗಣದ ಶಬ್ದಗಳನ್ನು ಅನುಕರಣೆ 
ಮಾಡುವದೋ ಅಂತಹ ಶಬ್ದದ ಅನುಕರಣಕ್ಕೆ ಕಾರಣವಾದ ಗಣವನ್ನು 
ಆಕೃತಿಗಣವೆಂದು ಹೇಳುತ್ತಾರೆ. 

2. ವಿದ್ವಾನ್‌ ಜಿ. ವಿಷ್ಣುಮೂರ್ತಿಭಟ್‌ ಇವರ ಅಭಿಪ್ರಾಯದಂತೆ “ಆಕೃತ್ಯಾ 
ಗಣ್ಯತೇ ಇತಿ ಆಕೃತಿಗಣಃ” ಎಂಬ ವಚನದಂತೆ ಯಾವ ಶಬ್ದದಲ್ಲಿ ಪರರೂಪವು 
ತೋರುತ್ತದೆಯೋ ಅದನ್ನು ವಿಧಿಸುವ ಸೂತ್ರವು ಇರುವದಿಲ್ಲವೋ ಅಂಥವುಗಳು 
ಈ ಗಣ(ಅಕೃತಿಗಣ)ದಲ್ಲಿ ಸೇರಿವೆ ಎಂದು ತಿಳಿಯಬೇಕು. 

ಉದಾ-3: ಮಾರ್ತಣ್ಣಃ (ಮಾರ್ತಾಣ್ದ& ಎ೦ಬುದು ಅನಿಷ್ಟರೂಪ) ಎಂಬ ಈ 

ಶಬ್ದವು ಶಕನ್ನ್ಯಾದಿ ಗಣದಲ್ಲಿ ಪಠಿತವಾಗಿಲ್ಲ. ಮಾರ್ತ4ಅಣ್ಣಃ ಎಂದಿರುವಾಗ, ಇದು 
ಶಕನ್ಸ್ಯಾದಿ ಗಣದಲ್ಲಿ ಪಠಿತವಾಗಿಲ್ಲದಿದ್ದರೂ ಶಕನ್ಸ್ಯಾದಿ ಶಬ್ದಗಳಂತೆಯೇ 
ಪರರೂಪದಿಂದ ಮಾರ್ತಣ್ಣಃ ಎಂದು ಸಿದ್ಧವಾಗಿದೆ. ಬೇರೆ ಯಾವ ಸೂತ್ರದಿಂದಲೂ 
ಇದು ಸಿದ್ಧವಾಗಿಲ್ಲ. ಆದುದರಿಂದ ಮಾರ್ತಣ್ಣಃ ಎ೦ಬ ಶಬ್ದವು ಶಕನ್ಸ್ಯಾದಿ ಗಣದಲ್ಲಿ 
ಇರುವಂತೆ ಊಹಿಸಬೇಕು. 

(ಪರರೂಪವನ್ನು ವಿಧಾನ ಮಾಡುವ ಅಪವಾದಸೂತ್ರ) 
ಸೂತ್ರ 4೦: ಓಮಾಣ*ೋಶ್ಚ! (6.1.95) 

ವೃತ್ತಿ -ಓಮಿ ಆಜೆ ಚ ಆತ್‌ ಪರೇ ಪರರೂಪಮೇಕಾದೇಶಃ ಸ್ಯಾತ್‌! ಶಿವಾಯೋಂ 

ನಮಃ ಶಿವ +೬ ಏಹಿ! (ಇತಿ ಸ್ಥಿತೇ) 

ಪ.ಛೇ.- ಓಮಾಜೋಃ, ಚ। 

ಅ.ವ್ಯ. - “ಏಜಿ ಪರರೂಪಂ” (6.1.94) ಎಂಬ ಸೂತ್ರದಿಂದ “ಪರರೂಪಂ' 

ಎಂಬ ಪದವೂ “ಆದ್ದುಣಃ” (6.1.87) ಎಂಬ ಸೂತ್ರದಿಂದ “ಆತ್‌' ಎಂಬ ಪದವೂ 
ಹಾಗೆಯೇ “ಏಕಃ ಪೂರ್ವಪರಯೋಃ? (6.1.84) ಎ೦ಬ ಅಧಿಕಾರ ಸೂತ್ರದಿಂದ 
“ಪೂರ್ವಪರಯೋಃ' ಎ೦ಬ ಪದಗಳೂ ಅನುವೃತ್ತವಾಗುತ್ತವೆ. 

ಅರ್ಥ - ಓಮ್‌ ಚ ಆಜ್‌ ಚ ಓಮಾಜ್‌, ತಯೋಃ ಓಮಾಜೋಃ. ಹ್ರಸ್ವ 

ಅಥವಾ ದೀರ್ಪ "ಅ'ಕಾರಕ್ಕೆ ಓಮ್‌ ಮತ್ತು ಆಜ್‌ ಗಳು ಪರದಲ್ಲಿದ್ದಾಗ, ಪೂರ್ವ- 


48 ಲಘುಸಿದ್ಧಾಂತ ಕೌಮುದೀ 


ಪರ ಸ್ಥಾನಗಳಲ್ಲಿ ಪರವರ್ಣದಂತಿರುವ ಪರರೂಪವು ಏಕಾದೇಶವಾಗಿ ಬರುತ್ತದೆ. 
ಉದಾ-1: ಶಿವಾಯ+ಓಮ್‌(ನಮಃ)-ಶಿವಾಯ್‌+(ಅ+ಓ)+ಮ್‌ (ನಮಃ) 
ಎಂಬಲ್ಲಿ, ಪೂರ್ವಪದದ "ಯ' ಕಾರೋತ್ತರವರ್ತಿಯಾದ “ಅ'ಕಾರಕ್ಕೆ ಉತ್ತರಪದದ 
ಆದಿಯಲ್ಲಿರುವ ಓಮ್‌ ಪರವಾದದ್ದರಿಂದ "ಅ'ಕಾರ ಮತ್ತು ಓ' ಕಾರಗಳಸ್ಥಾನಗಳಲ್ಲಿ 
ಪ್ರಕೃತ ಸೂತ್ರದಿಂದ ಪರವರ್ಣದಂತಿರುವ ಬೇರೆ "ಓ' ಕಾರ (ಪರರೂಪ) ವು 
ಆದೇಶವಾಗಿ ಬ೦ದಿದೆ. ಆಗ ಶಿವಾಯೋ೦ ನಮಃ ಎಂದು ರೂಪವಾಗಿದೆ. ಇಲ್ಲಿ 
ವೃದ್ಧಿಸನ್ಫಿಗೆ ಅಪವಾದವಾಗಿ ಪರರೂಪವು ಆದೇಶವಾಗಿ ಹೇಳಲಾಗಿದೆ. 


ಉದಾ-2: ಶಿವ + ಏಹಿ ಎಂಬಲ್ಲಿ, ಏಹಿ ಎ೦ಬ ರೂಪವು ಹೇಗಾಯಿತೆಂದು 
ಮೊದಲು ತಿಳಿಯಬೇಕು. “ಇಹಿ' ಎಂಬುದು “ಇಣ್‌' ಧಾತುವಿನ ಲೋಟ್‌ ಲಕಾರದ 
ಮಧ್ಯಮಪುರುಷ ಏಕವಚನರೂಪ. “ಆಜ್‌” ನ ನಂತರ “ಇಹಿ' ಎಂಬ ಶಬ್ದವು 
ಪರದಲ್ಲಿದೆ. “ಆಜ್‌'ನಲ್ಲಿ "ಜ್‌' ಕಾರ “ಹಲನ್ನ್ಯಮ್‌? (1.3.3) ಎಂಬ ಸೂತ್ರದಿಂದ 
ಇತ್‌ ಸಂಜ್ಞೆಯನ್ನು ಹೊಂದುತ್ತದೆ. “ತಸ್ಯ ಲೋಪಃ” (1.3.9) ಎಂಬ ಸೂತ್ರದಿಂದ 
ಅದು ಲೋಪವಾಗಿ "ಆ' ಮಾತ್ರ ಉಳಿಯುತ್ತದೆ. ಆಗ ಆ + ಇಹಿ ಎಂದಿರುವಾಗ 
“ಆದ್ಲುಣಃ” (6.1.87) ಎಂಬ ಸೂತ್ರದಿಂದ ಗುಣ ಬಂದು "ಏಹಿ' ಎಂದಾಗುತ್ತದೆ. 


ವಿವರಣೆ: 


ಇಲ್ಲಿ ವಿಶೇಷವೇನೆಂದರೆ, ಶಿವ೬ಆ4ಇಹಿ ಎ೦ದಿರುವಾಗ “ವ್‌'ಕಾರೋತ್ತರವರ್ತಿ 
“ಅ' ಕಾರ ಮತ್ತು “ಆ' ಕಾರಗಳ ಸ್ಥಾನದಲ್ಲಿ ಸವರ್ಣದೀರ್ಫಸನ್ನಿಯಿಂದ ಶಿವಾ--ಇಹಿ 
ಎಂದು ಆಗುತ್ತಿತ್ತು. ಆದರೆ “ಇಹಿ' ಎಂಬುದೇ. 


ಮೇಲೆ ಹೇಳಿದಂತೆ "ಏಹಿ' ಎಂದಾಗಿರುವದರಿಂದ, ಶಿವ ಏಹಿ ಎಂದಾಗುತ್ತದೆ. 
ಆಗ "ವ್‌'ಕಾರೋತ್ತರವರ್ತಿ "ಅ'ಕಾರ ಮತ್ತು ಉತ್ತರಪದದ ಆದಿವರ್ಣವಾದ ."ಏ' 
ಕಾರಗಳ ಸ್ಥಾನದಲ್ಲಿ ಪರವರ್ಣದಂತಿರುವ ಬೇರೆ "ಏ' ಕಾರವು ಆದೇಶವಾಗಿ 
ಬಂದು ಶಿವ*ಏ4ಹಿ-ಶಿವೇಹಿ ಎಂದಾಗುತ್ತಿತ್ತು. ಇದು "ಆಜ್‌' ಎಂಬ ಉಪಸರ್ಗ 
ಪರದಲ್ಲಿರುವದಕ್ಕೆ ಉದಾಹರಣೆಯಾಗುತ್ತಿತ್ತು. ಮತ್ತು ಸವರ್ಣದೀರ್ಫ ಸನ್ನಿಗೆ 
ಅಪವಾದವಾಗುತ್ತಿತ್ತು. 

2."ಆ' ಎಂಬ ಉಪಸರ್ಗಕ್ಕೇನೇ ಪೂರ್ವಪದದ ಜೊತೆಗೆ ಸನ್ನಿಯಾಗಬೇಕಾಗಿದ್ದರೆ, 
ಶಿವ*ಆ4ಇಹಿ ಎ೦ದು ಪ್ರಕ್ರಿಯೆಯನ್ನು ಸಿದ್ಧಗೊಳಿಸಬೇಕಾಗಿತ್ತು. 

ಈ ರೀತಿ ಎರಡು ಪ್ರಕ್ರಿಯೆಗಳಿಗೆ ಅವಕಾಶ ಬಂದಾಗ, ಆ ಪ್ರಕ್ರಿಯೆಗಳು 
ಸರಿಯಲ್ಲವೆಂಬುದನ್ನು ಮುಂದೆ ತಿಳಿಸಿ ಸರಿಯಾದ ಪ್ರಕ್ರಿಯೆಯನ್ನು ತೋರಿಸಲಾಗಿದೆ. 

ಇಲ್ಲಿ ಆಗಿರುವ ಪ್ರಕ್ರಿಯೆಯೇ ಬೇರೆ. ಧಾತು-ಉಪಸರ್ಗಗಳ ಸನ್ನಿಯನ್ನು 
ಮೊದಲು (ಅನ್ನರಜ್ಸ ಕಾರ್ಯ) ಮಾಡಿ ನಂತರ ಹೊರಗಿನ ಪದದಜೊತೆಗೆ ಸ 
ಮಾಡಬೇಕು ಎಂಬುದು ನಿಯಮ. “ಅಸಿದ್ಧಂ ಬಹಿರಜ್ಗಮನ್ತರಜಕ್ಲೀ” ಎ೦ಬ ವಚನವು 
ಇದಕ್ಕೆ ಪ್ರಮಾಣ. ಆದುದ್ದರಿಂದ ಎರಡು ಪದ (ಪೂರ್ವೋತ್ತರ)ಗಳಿಗೆ ಶಿವ.-ಆ 


ಅಜ್‌ (ಸ್ವರ) ಸನ್ಫಿ-ಪ್ರಕರಣಮ್‌ 49 


(*ಇಹಿ) ಎಂದು ಮೊದಲೇ ಸನ್ನಿ ಮಾಡಲು ಬರುವದಿಲ್ಲ. ಆದುದರಿಂದ ಆ+೬ಇಹಿ 
ಇವುಗಳ ಸನ್ನಿಯನ್ನೇ ಮೊದಲು ಮಾಡಬೇಕು. (ಮೇಲಿನ ವಚನದ ಪ್ರಕಾರ ಧಾತು- 
ಉಪಸರ್ಗಗಳ ಸನ್ನಿಕಾರ್ಯವೇ ಅನ್ನರಜ್ಞ ಕಾರ್ಯವಾಗಿದೆ). ಹಾಗಾದರೆ, ಶಿವ--ಏಹಿ 
ಎಂದಿದ್ದಾಗ, "ಅ'ಕಾರದ ನಂತರ “ಆ' (ಆಜ್‌) ಉಪಸರ್ಗಕ್ಕೆ ಬದಲಾಗಿ "ಎಹಿ' 
ಎಂದಿರುತ್ತದೆ. ಇಂತಹ ಅವಸ್ಥೆಯಲ್ಲಿ ಪರರೂಪದ ಸಿದ್ಧಿಗಾಗಿ ಪಾಣಿನೀಯವರು 
ಮುಂದಿನ ಸೂತ್ರವನ್ನು ಹೇಳುತ್ತಾರೆ. 
(ಅನ್ನ-ಆದಿವದ್ಧಾವಗಳನ್ನು ವಿಧಾನಮಾಡುವ ಸೂತ್ರ) 

ಸೂತ್ರ 41 ಅನ್ತಾದಿವಚ್ಚ (6.155) 

ವೃತ್ತಿ -ಯಃ ಅಯಂ ಏಕಾದೇಶಃ ಸ ಪೂರ್ವಸ್ಯ ಅಂತವತ್‌, ಪರಸ್ಕ ಆದಿವತ್‌ 
ಸ್ಯಾತ್‌। ಶಿವೇಹಿ। 

ಪ.ಛೇ.- ಅನ್ತಾದಿವತ್‌, ಚ। 

ಅ.ವೃ, - “ಏಕಃ ಪೂರ್ವಪರಯೋಃ? (6.184) ಎಂಬ ಅಧಿಕಾರಸೂತ್ರವು 
ಅನುವೃತ್ತವಾಗುತ್ತದೆ. 

ಅರ್ಥ - “ಯಥಾಸಂಖ್ಯಮನುದೇಶಃ ಸಮಾನಾಮ್‌” (1.3.10) ಎಂಬ 
ಪರಿಭಾಷೆಯಿಂದ ಕ್ರಮವಾಗಿ ಈ ಸೂತ್ರವನ್ನು ಅನ್ವಯಿಸಬೇಕು. ದ್ವಂದ್ವಸಮಾಸದಮೇಲೆ 
“ವತ್‌' ಪ್ರತ್ಯಯವನ್ನು ಸೇರಿಸಿರುವದರಿಂದ, ಒಂದೊಂದು ಪದದಜೊತೆಗೆ ಪ್ರತ್ಯೇಕ 
ಅನ್ವಯಿಸಿದಾಗ, ಅನ್ತವತ್‌, ಮತ್ತು ಆದಿವತ್‌ ಎಂದು ಅರ್ಥವಾಗುತ್ತದೆ. (ದ್ವನ್ಹ್ವಾನ್ಹೇ 
ಶ್ರೂಯಮಾಣಂ ಪದಂ ಪ್ರತ್ಯೇಕಂ ಅಭಿಸಂಬಧ್ಯತೇ) ಎಂಬುದು ನಿಯಮ. 

ಪೂರ್ವ-ಪರ ಸ್ಥಾನಗಳಲ್ಲಿ ಬಂದಿರುವ ಏಕಾದೇಶವು ಪೂರ್ವಪದದ 
ಅನ್ತ ಕದಂತೆಯೂ ಮತ್ತು ಉತ್ತರಪದದ ಆದಿಯಂತೆಯೂ ಭಾವಿಸಬೇಕಾಗುತ್ತದೆ. 


ಎರಡುವರ್ಣಗಳ ಸ್ಥಾನದಲ್ಲಿ ಈ ಆದೇಶವು ಬಂದಿದ್ದರೂ, ಪೂರ್ವವರ್ಣ 
ಅನ್ತ್ಯದಲ್ಲಿರುವಾಗ ಯಾವ ಕಾರ್ಯವು ಆಗುತ್ತಿತ್ತೋ, ಅದೇ ಕಾರ್ಯವು, ಈ 
ಆದೇಶದಿಂದ ಆಗಿದೆ ಎಂದು ತಿಳಿಯಬೇಕು. (ಆಗಿರುವ ಕಾರ್ಯವು, ಆಗಿರುವ 
ಏಕಾದೇಶದಿಂದ ಬಂದ (ಬೇರೆ) ವರ್ಣದಿಂದಲೇ ಆಗಿದ್ದರೂ, ಸ್ಥಾನಿಯಾಗಿದ್ದ 
ಪೂರ್ವವರ್ಣದ ಕಾರ್ಯವೆಂದೇ ಭಾವಿಸಬೇಕು). [ಇದೇ ರೀತಿಯಲ್ಲಿ ಪರವರ್ಣದಿಂದ 
ಆಗಬೇಕಾದ ಸನಿಕಾರ್ಯವೇ ಏಕಾದೇಶದಿ೦ದ ಬಂದ (ಬೇರೆ) ವರ್ಣದಿಂದಲೇ 
ಆಗಿದೆಯೆಂದು ಭಾವಿಸಬೇಕು] ಆದರೆ ಏಕಾದೇಶದಿಂದ ಆಗಿರುವ ಕಾರ್ಯವು 
ಬೇರೆಯಾಗಿರುತ್ತದೆ. ಕಾರಣ ಏಕಾದೇಶವಾಗಿ ಬರುವ ವರ್ಣವು ಬೇರೆಯಾಗಿಯೇ 
ಇರುತ್ತದೆ. ಏಕಾದೇಶವನ್ನು ಸ್ಥಾನಿ ಎಂದು ಗೌರವಿಸುತ್ತೇವೆ. ಆದರೆ ಆಗುವ ಕಾರ್ಯ 
ಮಾತ್ರ ಏಕಾದೇಶದಿಂದ ಬಂದ (ಬೇರೆ) ವರ್ಣದಿ೦ದಲೇ ಆಗಿರುತ್ತದೆ (ಉದಾ- 
ಶಿವ.-ಏಹಿ ಎಂಬಲ್ಲಿ ಆದೇಶವು "ಏ' ಕಾರವಾಗಿದ್ದರೂ, ಅದನ್ನು “ಆ” ಕಾರವೆಂದು 
ಭಾವಿಸುತ್ತೇವೆ. 


50 ಲಘುಸಿದ್ಧಾಂತ ಕೌಮುದೀ 


ಪ್ರಕೃತದಲ್ಲಿ, ಪರರೂಪ ಸನ್ನಿಯನ್ನು ಹೇಳುವಾಗ ಏಕಾದೇಶವಾದ "ಏ'ಕಾರವನ್ನು 
"ಆ'ಕಾರದಂತೆಯೇ ಭಾವಿಸಬೇಕು. ಆದರೆ ಇಲ್ಲಿ ಆಗಿರುವದು “ಅ'ಕಾರ ಮತ್ತು “ಏ' 
ಕಾರಗಳ ಪರರೂಪ ಸನ್ನಿ. ಇದಕ್ಕೆ "ಆದಿವದ್ಭಾವವೆಂದು' ಹೆಸರು. 


ಇದೇ ರೀತಿಯಲ್ಲಿ ಬೇರೆ ಸಂದರ್ಭಗಳಲ್ಲಿ ಏಕಾದೇಶವಾದ "ಏ' ಕಾರವು "ಇ' 
ಕಾರದ ಕೆಲಸವನ್ನು ಮಾಡುತ್ತದೆಂದು ಭಾವಿಸಬೇಕು. ಆದರೆ ಸನ್ನಿಮಾತ್ರ "ಅ'ಕಾರ 
"ಏ'ಕಾರಗಳಿಗೆ ಆಗುವ ಪರರೂಪ ಸನ್ನಿಯೇ ಆಗಿರುತ್ತದೆ. ಇದಕ್ಕೆ “ಅನ್ತವದ್ಭಾವ'ವೆಂದು 
ಹೆಸರು. (ಉದಾಹರಣೆಯನ್ನು ಇಲ್ಲಿ ಕೊಡಲಿಲ್ಲ). "ಆ' ಪ್ರತ್ಯಯವು ಎರಡು ವಿಧವಾಗಿದೆ. 

1. "ಜ್‌'ಕಾರವನ್ನು ಇತ್ತಾಗಿವುಳ್ಳದ್ದು (ಆಜ್‌), 

2. “ಇತ್‌' ರಹಿತವಾದ “ಆ' ಎಂಬ ಪ್ರತ್ಯಯವು. 

“ಆಜ್‌' ಎಂಬ ಉಪಸರ್ಗಕ್ಕೆ ನಾಲ್ಕು ಅರ್ಥಗಳಿವೆ. 

1. ಸ್ವಲ್ಪ ಉದಾ-1. ಈಷದುಷ್ಟಮ್‌ ( ಆ + ಉಷ್ಣಮ್‌) ಓಷ್ಣಮ್‌. 

2. ಕ್ರಿಯಾಯೋಗ: ಉದಾ-2. ಏಹಿ (ಆ +೬ ಇಹಿ) ಏಹಿ. 

3. ಮರ್ಯಾದಾ (ವರೆಗು ಎಂದರೆ ಅವಧಿರಹಿತವಾಗಿ): ಉದಾ- 3. ಆಕೈಲಾಸಾತ್‌ 
(ಆ+ಕೈಲಾಸಾತ್‌) - ಆಕೈಲಾಸಾತ್‌ (ಕೈಲಾಸದ ವರೆಗೆ) ಇಲ್ಲಿ ಕೈಲಾಸವು ಸೇರಿರುವದಿಲ್ಲ. 

4. ಅಭಿವಿಧಿ (ವರೆಗು ಅಂದರೆ, ಅವಧಿ ಸಹಿತವಾಗಿ): ಉದಾ-4. ಆಬಾಲವ ದಮ್‌ 
ಎಂಬಲ್ಲಿ ಅವಧಿಯು ಸೇರಿದೆ. 

ಎರಡನೆಯದಾದ ("ಜ್‌'ಕಾರ ಇತ್ತಾಗಿ ಇಲ್ಲದ) “ಆ' ಎಂಬ ಉಪಸರ್ಗವು 
ಎರಡು ಅರ್ಥಗಳಲ್ಲಿ ಪ್ರಯೋಗಿಸಲಾಗಿದೆ. 

ಉದಾ-1. (ವಾಕ್ಯದಲ್ಲಿ) ಆ ಏವಂ ನು ಮನ್ಯಸೇ, (ನೀನು ಈ ರೀತಿ 
ಭಾವಿಸುವೆಯಾ?) ; 

ಉದಾ-2. (ಸರಣಾರ್ಥದಲ್ಲಿರುವ ಉಪಸರ್ಗ).ಆ ಏವಂ ಕಿಲ ತತ್‌ 

(ಓಹೋ! ಹೀಗಿತ್ತೇ ಅದು). 


“ಈಷದರ್ಥೇ ಕ್ರಿಯಾಯೋಗೇ ಮರ್ಯಾದಾಭವಿಧೌ ಚ ಯಃ 
ಏತಮಾತಂ ಜಿತಂ ವಿದ್ಯಾತ್‌ ವಾಕ್ಯ-ಸ್ಥರಣಯೋರಪೆತ್‌॥” 


(೮) ಸವರ್ಣದೀರ್ಥ ಸನ್ನಿಃ 
(ಸವರ್ಣದೀರ್ಥ ಸಸಿಯನ್ನು ವಿಧಾನ ಮಾಡುವ ಸೂತ್ರ). 
ಸೂತ್ರ 42: ಅಕಃ ಸವರ್ಣೆೇ ದೀರ್ಥಃ (6.1.1101 
ವೃತ್ತಿ -ಅಕಃ ಸವರ್ಣೇ ಅಚಿ ಪರೆ, ಪೂರ್ವಪರಯೊಃ ದೀರ್ಫಃ ಏಕಾದೇಶಃ 
ಸ್ಯಾತ್‌। ದೈತ್ಯಾರಿಃ। ಶ್ರೀಶಃ ವಿಷ್ಣಾದಯಃ। ಹೋತ್ಯಕಾರಃ। 
ಅ.ವೃ. - “ಇಕೋಯಣಚಿ” (6.1.77) ಎಂಬ ಸೂತ್ರದಿಂದ "ಅಜಿ' ಎಂಬ 


ಅಜ್‌ (ಸ್ಪರ) ಸನ್ಧಿ-ಪ್ರಕರಣಮ್‌ 51 


ಪದವೂ, ಮತ್ತು “ಏಕಃ ಪೂರ್ವಪರಯೋಕ”(6.1.84) ಎ೦ಬ ಅಧಿಕಾರಸೂತ್ರವೂ 
ಅನುವೃತ್ತವಾಗುತ್ತವೆ. 

ಅರ್ಥ - "ಅಕ್‌' (ಅ,ಇ,ಉ,ಖಲೃ) ಗೆ ಸವರ್ಣವಾದ "ಅಚ್‌' (ಸ್ವರಗಳು) 
ಪರವಾದಾಗ, ಪೂರ್ವ ಪತ್ತು ಪರಗಳ ಸ್ಥಾನದಲ್ಲಿ, ಅದೇ ಹಾತಿಗೆ ಸೇರಿದ “ದೀರ್ಫ 
ವರ್ಣಪು ಏಕಾದೇಶವಾಗಿ ಬರುತ್ತದೆ. “ತುಲ್ಯಾಸ್ಯ ಪ್ರ ಪ್ರಯತ್ನಂ ಸವರ್ಣ೦” (1.1.9) 
ಎಂಬ ಸೂತ್ರದಿಂದ 18 ವಿಧವಾದ “ಅ ಕಾರಗಳಿಗೆ. 18 ವಿಧವಾದ “ಅ” ಕಾರಗಳು 
ಸವರ್ಣವಾಗುತ್ತವೆ. ಇದೇ ರೀತಿಯಲ್ಲಿ ಇ,ಉ ಗಳಿಗೆ ಕ್ರಮವಾಗಿ ಇಉ ಗಳು 
ಸವರ್ಣಗಳು. ಯು” ಮತ್ತು "ಲ್ಕ' ಗಳು ಪರಸ್ಪರ ಸವರ್ಣಗಳಾಗಿರೋಣದ್ದರಿಂದ 
ಒಂದೊಂದೂ ಪರಸ್ಪರ 30 ಸ್ಥಾನಗಳಿಗೆ ಸವರ್ಣಗಳಾಗುತ್ತವೆ. ( ದೀರ್ಪವೆಂದರೆ 
ಎರಡು ಮಾತ್ರಾ ಕಾಲಗಳಲ್ಲಿ ಉಚ್ಚರಿಸಲ್ಪಡುವ ವರ್ಣವೆಂಬುದು ಸ್ಪಷ್ಟ 

ಬೇರೆ ರೀತಿಯಿಂದ ಹೇಳುವದಾದರೆ- "ಅ' ಕಾರದಪರದಲ್ಲಿ "ಅ' ಕಾರ, “ಇ' 
ಕಾರದ ಪರದಲ್ಲಿ “ಇ' ಕಾರ, "ಉ' ಕಾರದ ಪರದಲ್ಲಿ "ಉ' ಕಾರ, ಮತ್ತು "ಯ' "ಲ್ಕ' 
ಗಳ ಪರದಲ್ಲಿ "ಯ' "ಲೃ' ಗಳು ಇದ್ದಾಗ, ಆಯಾವರ್ಣಗಳ ದೀರ್ಪ ವರ್ಣವು 
ಆದೇಶವಾಗಿ ಬರುತ್ತದೆ. ಅದರೆ, "ಲ್ಕ' ಕಾರಕ್ಕೆ ದೀರ್ಫರೂಪವಿಲ್ಲದ್ದರಿಂದ ಸವರ್ಣವಾದ 
ದೀರ್ಫ “ಯ” ಕಾರವೇ ಆದೇಶವಾಗಿ ಬರುತ್ತದೆ. 


ಉದಾ- 1. ದೈತ್ಯಾರಿಃ-ದೈತ್ಯ*ಅರಿಃದೈತ್ಯ್‌-(ಅ--ಅರಿಃ)ಎದೈತ್ಯಾರಿಃ (ದೈತ್ಯರ 
ಶತ್ರುವಾದ ವಿಷ್ಣು) ಇದೇ ರೀತಿಯಲ್ಲಿ ಉಳಿದ ಉದಾಹರಣೆಗಳ ರೂಪಗಳು 
ಸಿದ್ಧವಾಗುತ್ತವೆ. ' 


ಉದಾ- 2: ಶ್ರೀಶಃ : - ಶ್ರೀ + ಈಶಃ ಇ ಶ್ರೀಶಃ, 

ಉದಾ- 3: ವಿಷ್ಣಾದಯಃ : ವಿಷ್ಣು * ಉದಯಃ - ವಿಷ್ಣೂದಯಃ, 

ಉದಾ- 4: ಹೋತ್ಯಕಾರಃ : ಹೋತೃ* ಖಕಾರಃ - ಹೋತ್ಯಕಾರಃ 

ಉದಾ-5- ಹೋತ್ಕ್ಯಕಾರಃ : ಹೋತೃ + ಲೃಕಾರಃ - ಹೋತ್ಕ್ಯಕಾರಃ। 

ವಿಶೇಷ-1; ("ಯ' ಕಾರ "ಲೃ' ಕಾರಗಳು ಸವರ್ಣವಾಗಿರೋಣದ್ದರಿಂದಲೂ 
ದೀರ್ಫ "ಲ್ಕ' (ಲ್ಕ) ಕಾರವಿಲ್ಲದಿರೋಣದ್ದರಿಂದಲೂ ದೀರ್ಫ "ಲೃ' (ಲ್ಯ) ಕಾರಕ್ಕೆ 
ಬದಲಾಗಿ “ಖೂ' ಕಾರವು ಬಂದಿದೆ). 

ವಿಶೇಷ-2: "ಅ' ವರ್ಣದ ವಿಷಯದಲ್ಲಿ ಈ ಸೂತ್ರವು “ಆದ್ಲುಣಃ” ಎಂಬ 
ಸೂತ್ರಕ್ಕೂ ಮತ್ತು “ಇಕೋಯಣಚಿ” ಎಂಬ ಸೂತ್ರಕ್ಕೂ ಅಪವಾದವಾಗಿದೆ. 

(7) ಪೂರ್ವರೂಪ ಸನ್ನಿಃ 
(ಪೂರ್ವರೂಪವನ್ನು ವಿಧಿಸುವ ಅಪವಾದ ಸೂತ್ರ) 

ಸೂತ್ರ 43: ಏಣಃ ಪದಾನ್ಹಾದತಿ (6.110೨) 

ವೃತ್ತಿ -ಪದಾನ್ತಾತ್‌ ಏಜಃ ಅತಿ ಪರೆ ಪೂರ್ವರೂಪಮ್‌ ಏಕಾದೇಶಃ ಸ್ಕ್ಯಾತ್‌ಹರೇಇವ 


5) ಲಘುಸಿದ್ದಾಂತ ಕೌಮುದೀ 
ವಿಷ್ಣೋ ವ! 

ಪ.ಛೇ.- ಏಜಃ, ಪದಾನ್ನಾತ್‌, ಅತಿ। 

ಅ.ವೃ. - “ಅಮಿ ಪೂರ್ವಃ"(6.1.107) ಎಂಬ ಸೂತ್ರದಿಂದ ಪೂರ್ವಃ ಎಂಬ 
ಪದವು ಅನುವೃತ್ತವಾಗುತ್ತದೆ. “ಏಕಃ ಪೂರ್ವಪರಯೋಃ”(6.1.84) ಎಂಬುದು 
ಅಧಿಕಾರಸೂತ್ರವಾಗಿದೆ. 

ಅರ್ಥ -"ಪದಾನ್ತಾತ್‌' ಎಂಬುದು "ಏಜಃ' ಎಂಬುದಕ್ಕೆ ವಿಶೇಷಣವಾಗಿದೆ. 
ಪದಾನ್ತದಲ್ಲಿರುವ "ಏ'ಕಾರ ಅಥವಾ "ಓ' (ಏಜ್‌) ಕಾರಗಳಿಗೆ, "ಅತ್‌' (ಹ್ರಸ್ವ 
"ಅ'ಕಾರ) ಪರವಾಗಿದ್ದಾಗ, "ಏ'ಕಾರ ಅಥವಾ "ಓ'ಕಾರ (ಏಜ್‌) ಮತ್ತು ಹ್ರಸ್ವ 
"ಅ'ಕಾರಗಳ ಸ್ಥಾನದಲ್ಲಿ, ಪೂರ್ವವರ್ಣದಂತಿರುವ ಪೂರ್ವರೂಪವು ಏಕಾದೇಶವಾಗಿ 
ಬರುತ್ತದೆ. ಇಲ್ಲಿ ತಪರಕರಣ ಮಾಡಿರೋಣದರಿಂದ, ಹ್ರಸ್ವ "ಅ'ಕಾರವನ್ನೇ ಸ್ವೀಕರಿಸಬೇಕು. 


ಉದಾ-1: ಹರೇಂವ ಹರೇ ಅವ-ಹರ್‌*(ಏ*ಅ) ವ ಎಂದಿದ್ದಾಗ, "ಏ' ಕಾರ 
“ಅ' ಕಾರಗಳ ಸ್ಥಾನದಲ್ಲಿ ಪೂರ್ವ ವರ್ಣದಂತಿರುವ "ಏ' ಕಾರವು ಏಕಾದೇಶವಾಗಿ 
ಬಂದು ಹರೇsವ ಎಂದಾಗುತ್ತದೆ. 

ಉದಾ- 2: ವಿಷ್ಣೋತವ: ವಿಷ್ಲೋ+ಅವ=ವಿಷ್ಠ್‌೬(ಓ4ಅ) ವ ಎಂದಿದ್ದಾಗ, %ಓ' 
ಕಾರ ಮತ್ತು "ಅ' ಕಾರಗಳ ಸ್ಥಾನದಲ್ಲಿ ಪೂರ್ವ ವರ್ಣದಂತಿರುವ *ಓ' ಕಾರವು 
ಏಕಾದೇಶವಾಗಿ ಬಂದು ವಿಷ್ಣೋಂವ ಎಂದಾಗುತ್ತದೆ. 


ಇಲ್ಲಿ “ಏಚೋತಯವಾಯಾವಃ” (6.1.78) ಎಂಬ ಸೂತ್ರದಿಂದ "ಅಯ್‌'ಮತ್ತು 
“ಅವ್‌' ಎಂಬ ಆದೇಶಗಳು ಬರಬೇಕಾಗಿತ್ತು. ಅದರೆ ಅಪವಾದವಾಗಿ ಪ್ರಕೃತ ಸೂತ್ರದಿಂದ 
ತೊ, ಬಂದಿದೆ. ಇನ್ನು] ಮುಂದೆ ಅಚ್‌-ಸನ್ನಿಯ ಭಾಗವೇ ಆಗಿರುವ 
ಪ್ರಕೃತಿಭಾವ ಸನ್ನಿಯನ್ನು ಆರಂಭಿಸುತ್ತಾನೆ. 


(ಆ) ಪ್ರಕೃತಿಭಾವಸ್ಥಿಃ 
("ಓ' ಕಾರಾನ್ತ "ಗೋ? ಶಜ್ಞಕ್ಕೆ ಬರುವ ಪ್ರಕೃತಿಭಾವ ಹೇಳುವ ಸೂತ್ರ). 
ಸೂತ್ರ 44: ಸರ್ವತ್ರ ವಿಭಾಷಾ ಗೋಃ (6.1.122) 
ವೃತ್ತಿ -ಲೋಕೇ ವೇದೇ ಚ ಏಜಂತಸ್ಯ ಗೋಃ ಅತಿ ವಾ ಪ್ರಕೃತಿಭಾವಃ ಪದಾನ್ನೇ। 
ಗೋಅಗಮ್‌। ಗೋಗ್ರಮ್‌। ಏಜನ್ವಸ್ಯ ಕಿಂ? ಚಿತ್ರಗ್ಗಗಮ್‌। ಪದಾನ್ನೇ ಕಿಂ? ಗೋಃ। 
ಅ.ವೃ. - “ಏಜಃ ಪದಾನ್ತಾದತಿ” (6.1.09) ಎ೦ಬ ಸೂತ್ರದಿಂದ "ಪದಾನ್ಹಾತ್‌' 
ಮತ್ತು “ಅತಿ ಎಂಬ ಪದಗಳು. ಹಾಗೆಯೇ “ಪಕ್ಸತ್ಕಾನಃ ಪಾದಮವ್ಯಪರೇ” ಎಂಬ 


ಬದ್ರ: 
ಸೂತ್ರದಿಂದ " ಪ್ರಕೃತ್ಯಾ' ಎಂಬ ಪದವೂ ಅನುವೃತ್ತವಾಗುತ್ತದೆ. 


ಅರ್ಥ-ಇಲ್ಲಿ “ಪ ಪ್ರಕೃತ್ಯಾ” ಎಂಬುದರಿಂದ ವಿಕಾರವಿಲ್ಲದೇ ಸ್ವಾಭಾವಿಕ 
ಸ್ವರೂಪದಿಂದಲೇ ಉಳಿಯುವದು ಎಂದರ್ಥ. ಇದನ್ನೇ 'ಪ್ರಕೃತಿಭಾವ' ಎಂದು 
ಹೇಳುತ್ತೇವೆ. “ಏಜಃ ಪದಾನ್ಹಾದತಿ (6.1109)” ಎಂಬ “ಸೂತ್ರದಲ್ಲಿ “ಅತಿ' ಶಬ್ದಕ್ಕೆ 


ಅಜ್‌ (ಸ್ವರ) ಸನ್ಫಿ-ಪ್ರಕರಣಮ್‌ 53 


ಏನು ಅರ್ಥವೋ ಅದನ್ನೇ ಇಲ್ಲಿಯೂ ತೆಗೆದುಕೊಳ್ಳಬೇಕು. ಅಂದರೆ ಹೃಸ್ವ "ಅ'ಕಾರವು 
ಪರದಲ್ಲಿದ್ದಾಗ ಎಂದರ್ಥ. "ಸರ್ವತ್ರ' ಎಂದು ಹೇಳಿರೋಣದ್ದರಿಂದ ವೈದಿಕ ಮತ್ತು 
ಲೌಕಿಕ ಸಾಹಿತ್ಯದಲ್ಲಿಯೂ ಎಂದು ಅರ್ಥ ಮಾಡಬೆಕು. ಯಾಕೆಂದರೆ ಹಿ೦ದಿನ 
ಸೂತ್ರದಲ್ಲಿ “ಅವಪಥಾಸಿ ಚ” - (6.1121) ವೇದದಲ್ಲಿ ಮಾತ್ರವೆಂದು ಹೇಳಲಾಗಿತ್ತು. 
ಪಂಚಮ್ಯನ್ತವಾದ “ಏಜಃ' ಎಂಬುದು "ಗೋಳ ಶಬ್ದಕ್ಕೆ ವಿಶೇಷಣವಾಗಿದೆ. ಅದುದ್ದರಿಂದ 
“ಯೇನ ವಿಧಿಃ ತದನ್ನಸ್ಯ”(1.1.72) ಎಂಬ ಪರಿಭಾಷೆಯಿ೦ದ, "ಏಜನ್ನ'ವಾದ "ಗೋ' 
ಶಬ್ದದ ನಂತರವೆಂದು ಅರ್ಥ ಮಾಡಬೇಕು. ಲೌಕಿಕ ಸಾಹಿತ್ಯದಲ್ಲಿಯೂ ಮತ್ತು 
ವೈದಿಕ ಸಾಹಿತ್ಯದಲ್ಲಿಯೂ ಏಜನ್ತವಾದ ಪದಾನ್ತ "ಗೋ' ಶಬ್ದದನಂತರ (ಅತಿ) 
ಹ್ರಸ್ವ "ಅ' ಕಾರ ಪರವಾದಾಗ, ವಿಭಾಷೆಯಿಂದ (ವಿಕಲ್ಲದಿಂದ) ಪ್ರಕೃತಿಭಾವವು 
ಬರುತ್ತದೆ. ಈ “ಗೋ' ಶಬ್ದವು ಪಂಚ್ಯಮ್ಯನ್ತ ಪದವಾಗಿದ್ದಾಗ ಮಾತ್ರ ಪ್ರಕೃತಿಭಾವವು 
ಬರುತ್ತದೆ ಹೊರತು ಪದಾನ್ತವಾಗಿಲ್ಲದಿದ್ದರೆ ಬರುವದಿಲ್ಲ. ವಿಭಾಷಾ ಶಬ್ದದ ಅರ್ಥವನ್ನು 
“ನವೇತಿ ವಿಭಾಷಾ” ( 1.1.44) ಎಂಬ ಸೂತ್ರದಿಂದ ತಿಳಿದುಕೊಳ್ಳಬೇಕು. 

ಉದಾ- 1. ಗೋ ಅಗ್ರಮ್‌ (ಆಕಳಿನ ಅಗ್ರಭಾಗ) ಎಂದಿದ್ದಾಗ “ಂಚೋ*ಯ 
ವಾಯಾವಃ? (6.1.78) ಎಂಬ ಸೂತ್ರದಿಂದ "ಅವ್‌' ಆದೇಶವು ಬರಬೇಕಾಗಿತ್ತು. 
ಇದನ್ನು ಬಾಧಿಸಿ “ಏಜಃ ಪದಾನ್ಹಾದತಿ” . (6.109) ಎಂಬ ಸೂತ್ರದಿಂದ 
ಪೂರ್ವರೂಪವು ಪ್ರಾಪ್ತವಾಗಿತ್ತು. ಇದನ್ನೂ ಬಾಧಿಸಿ “ಸರ್ವತ್ರ ವಿಭಾಷಾ ಗೋಃ” 
(6.1.1122) ಎಂಬ ಸೂತ್ರವು ಪ್ರಾಪ್ತವಾಗಿದೆ. ಇಲ್ಲಿ "ಗೋ' ಎಂಬುದು ಪದವಾಗಿದೆ. 
"ಓ' ಕಾರವು ಏಜನ್ತವಾಗಿರೋಣದ್ದರಿ೦ದ, ಏಜನ್ತವಾದ “ಗೋ' ಶಬ್ದದ ಪರದಲ್ಲಿ 
ಹ್ರಸ್ವ "ಅ'ಕಾರ ಇರುವುದರಿಂದ, ಪ್ರಕೃತ ಸೂತ್ರದಿಂದ ಪ್ರಕೃತಿಭಾವವು ವಿಕಲ್ಲದಿಂದ 
ಬಂದು "ಗೋಅಗ್ತ್ರಮ್‌' ಎಂದಾಗಿದೆ. 

ಉದಾ- 2: ಗೋ* ಅಗ್ರಮ್‌ ಎಂದಿದ್ದಾಗ ಪ್ರಕೃತಿಭಾವ ಬಾರದಿರುವ ಈ ಪಕ್ಷದಲ್ಲಿ, 
“ಏಜಃ ಪದಾನ್ತಾದತಿ” (6.1.109) ಎಂಬ ಸೂತ್ರದಿಂದ ಪೂರ್ವರೂಪ ಬಂದು 
'ಗೋಗ್ರಮ್‌' ಎಂಬ ರೂಪವು ಸಿದ್ಧವಾಗಿದೆ. 

(ಪ್ರಕೃತಿಭಾವವು ಬಾರದೇ ಇದ್ದ ಪಕ್ಷದಲ್ಲಿ “ಅವಜ್‌ ಸ್ಫೋಟಾಯನಸ್ಯ” (6.1.123) 
ಎ೦ಬ ಮುಂಬರುವ ಸೂತ್ರದಿಂದ "ಗವಾಗ್ರಮ್‌' ಎಂಬ ರೂಪವು ಸಿದ್ದವಾಗುವದು). 
ಇಲ್ಲಿ ಗವಾಂ ಅಗ್ರ೦ ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಇಲ್ಲಿ ಷಷ್ಠ್ಯನ್ತ ಪ್ರತ್ಯಯವು 
ಲೋಪವಾದಾಗ ಗೋ%ಇಅಗ್ರಮ್‌ ಎಂದಾಗುತ್ತದೆ. ವೈದಿಕ ಪ್ರಯೋಗದಲ್ಲಿ ಗೋ* ಆಮ್‌.- 
ಅಗ್ರ*ಸು ಎಂದು ಸಮಾಸ ಮಾಡಿದಾಗ ವಿಭಕ್ತಿರೂಪವು ಆಗುತ್ತದೆ. ಆಗಲೂ 
"ಗೋ' ಶಬ್ದಕ್ಕೆ "ಓ'ಕಾರಾನ್ತ ಪದತ್ವವಿರುತ್ತದೆ. 

ಏಜನ್ನಸ್ಯ ಕಿಂ? ಅಂದರೆ "ಗೋ' ಶಬ್ದ ಏಜನ್ತ (ಓ ಕಾರಾನ್ರ) ವಾಗಿಯೇ ಇದೆ. 
ಹಾಗಿರುವಾಗ ಏಜನ್ತವಾದ "ಗೋ' ಶಬ್ದಕ್ಕೆ ಎಂದು ಪ್ರತ್ಯೇಕವಾಗಿ ಯಾಕೆ ಹೇಳಬೇಕು? 
ಎಂದರೆ ಸಮಾಧಾನ ಹೀಗಿದೆ. “ಚಿತ್ರಾಃ ಗಾವಃ ಯಸ್ಯ ಸಃ” ಎಂಬ ವಿಗ್ರಹವಾಕ್ಕದಿಂದ 
ಸಮಾಸ ಮಾಡುವಾಗ ಚಿತ್ರಗುಃ ಎಂದಾಗುತ್ತದೆ. (ಹಲವು ಬಣ್ಣದ ಆಕಳುಗಳನ್ನುಳ್ಳವನು 


54 ಲಭುಸಿದ್ಧಾಂತ ಕೌಮುದೀ 
ಎಂದರ್ಥ). ಚಿತ್ರಗೋಃ ಅಗ್ರಮ್‌ ಎಂಬಲ್ಲಿ ಸಮಾಸ ಮಾಡುವಾಗ ಚಿತ್ರಗು.-ಅಗ್ರಮ್‌ 
ಎಂದಾಗಿ ಚಿತ್ರಗ್ವಗ್ರಮ್‌ ಎಂದಾಗುತ್ತದೆ. ಇಲ್ಲಿ "ಯಣ್‌' ಸನ್ನಿಯಾಗಿದೆ. ಅರ್ಥಾತ್‌ 
ಇಲ್ಲಿ ಅನಿಷ್ಠರೂಪಗಳಾದ ಪ್ರಕೃತಿಭಾವವಾಗಲೀ, (ಚಿತ್ರಗು- ಅಗ್ರಮ್‌) ಪೂರ್ವರೂಪ 
ವಾಗಲೀ (ಚಿತ್ರಗುಗಮ್‌) ಬಂದಿಲ್ಲ. ಕಾರಣ ಚಿತ್ರಗು ಶಬ್ದದಲ್ಲಿರುವ "ಗು' ಶಬ್ದವು 
"ಗೋ' ಶಬ್ದವೇ ಹೌದು ಆದರೆ ಏಜನ್ತವಾದ "ಗೋ' ಶಬ್ದವಲ್ಲ. ಅದರ ಬದಲಾಗಿ 
ಹ್ರಸ್ವರೂಪವನ್ನು ಹೊಂದಿದ "ಉ' ಕಾರಾನ್ತ “ಗೋ' ಶಬ್ದವಾಗಿದೆ. ಇದಕ್ಕೆ 
ಪದಾನ್ನತ್ತವಿದ್ದರೂ "ಓ' ಕಾರಾನ್ತ (ಏಜನ್ರ) ಆಗಿಲ್ಲ. 

ಪದಾನ್ನೇ ಕಿಮ್‌? ಗೋಃ ಪದಾನ್ನದಲ್ಲಿ ಎಂದು ಯಾಕೆ ಹೇಳಬೇಕು? 

ಗೋ4ಅಸ್‌ ಎಂದಿದ್ದಾಗ, “ಗೋ” ಎಂಬುದು "ಓ'ಕಾರಾನ್ನವಾಗಿದ್ದರೂ ಪದಾನ್ತ 
ವಾಗಿಲ್ಲ. ಇದು ಕೇವಲ ಪ್ರಾತಿಪದಿಕ. ಆದ್ದರಿಂದ “ಗೋಅಸ್‌' ಎಂದು ಪ್ರಕೃತಿಭಾವ 
ಹೊಂದುವದಿಲ್ಲ. ಗೋ* ಅಸ್‌ ಎಂದಿದ್ದಾಗ, ಪೂರ್ವರೂಪದಿಂದ "ಗೋಸ್‌' ಎಂದಾಗಿ 
"ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು "ಗೋಃ' ಎಂದು ಸುಬನ್ತ ಪದವಾಗುತ್ತದೆ. 

(ಸರ್ವಾದೇಶವನ್ನು ಹೇಳುವ ಪರಿಭಾಷಾ ಸೂತ್ರ) 

ಸೂತ್ರ 45: ಅನೇಕಾಲ್‌ ಶಿತ್‌ ಸರ್ವಸ್ಯ (11.55) 

ವೃತ್ತಿ -ಇತಿ ಪ್ರಾಪ್ನೇ। 

ಅರ್ಥ - ಯಾವ ಒಂದು ಆದೇಶವು ಅನೇಕ ವ್ಯಣ್ಣನಗಳಿಂದ ಕೂಡಿದ್ದಾಗಲೀ 
ಅಥವಾ ಶಕಾರವನ್ನು ಇತ್ತಾಗಿಯುಳ್ಳದ್ದಾಗಲೀ ಅಂತಹ ಆದೇಶವು ಸ್ಥಾನಿಯನ್ನು 
ಸಂಪೂರ್ಣವಾಗಿ ತೆಗೆದುಹಾಕಿ ಅದರ ಜಾಗದಲ್ಲಿ ಬರುತ್ತದೆ. 

ಅನೇಕಾಲ್‌ಗೆ ಉದಾ- “ಅಸ್ತೇರ್ಭೂಃ” (2.4.52) ಎಂಬ ಸೂತ್ರದಿಂದ “ಅಸ್‌' 
ಧಾತುವಿಗೆ "ಭೂಃ' ಎಂಬ ಆದೇಶವು ಬರುತ್ತದೆ. ಇಲ್ಲಿ "ಭೂಃ' ಎಂಬ ಆದೇಶವು 
ಅನೇಕಾಲ್‌ ಆಗಿರುವದರಿಂದ, ಸ್ಥಾನಿಯಾದ "ಅಸ್‌' ಧಾತುವನ್ನು ಸಂಪೂರ್ಣವಾಗಿ 
ತೆಗೆದುಹಾಕಿ ಅದರ ಜಾಗದಲ್ಲಿ ಬರುತ್ತದೆ. ಆಗ "ಭೂಃ' ಎಂದು ರೂಪವಾಗುತ್ತದೆ. 

ಶ್‌-ಕಾರವನ್ನು ಇತ್ತಾ(ಶಿತ್‌)ಗಿಯುಳ್ಳದ್ದಕ್ಕೆ ಉದಾ- “ಅಷ್ಟಾಭ್ಯ ಔಶ್‌” (7.1.21) 
ಎಂಬ ಸೂತ್ರದಿಂದ “ಅಷ್ಟಾ * ಅಸ್‌(ಜಸ್‌)' ಎಂಬಲ್ಲಿ, ಶ್‌-ಕಾರವನ್ನು ಇತ್ತಾ 
(ಶಿತ್‌)ಗಿ ಇರುವ "ಔಶ್‌' ಎಂಬ ಆದೇಶವು "“"ಅಸ್‌' ಎಂಬ ಸ್ಥಾನಿಯನ್ನು 
ಸಂಪೂರ್ಣವಾಗಿ ತೆಗೆದುಹಾಕಿ ಅದರ ಜಾಗದಲ್ಲಿ ಬರುತ್ತದೆ. ಆಗ "ಅಷೌ' ಎಂದು 
ರೂಪವಾಗುತ್ತದೆ. 

ವಿಶೇಷಃ - “ಅವಜ್‌ ಸ್ಫೋಟಾಯನಸ್ಯ” (6.1.1123) ಎಂಬ ಸೂತ್ರದಿಂದ 
“ಅವಜ್‌” ಎಂಬ ಆದೇಶವು ವಿಧಿಸಲಾಗುತ್ತದೆ. ಈ ಆದೇಶವು ಯಾವರೀತಿಯಲ್ಲಿ 
ಸ್ಥಾನಿಯನ್ನು ತೆಗೆದುಹಾಕಿ ಅದರ ಜಾಗದಲ್ಲಿ ಬರುತ್ತದೆ ಎ೦ಬುದನ್ನು ತಿಳಿಸುವದಕ್ಕಾಗಿ 
ಪ್ರಕೃತಸೂತ್ರವೂ ಮತ್ತು ಮುಂದಿನ ಸೂತ್ರವೂ ಹೊರಟಿವೆ. 


ಅಜ್‌ (ಸ್ಪರ) ಸನ್ಧಿ-ಪ್ರಕರಣಮ್‌ 35 


(ಸರ್ವಾದೇಶಕ್ಕೆ ಅಪವಾದವಾಗಿ ಅನ್ತಾದೇಶವನ್ನು 
ನಿಯಮಿಸುವ ಪರಿಭಾಷಾ ಸೂತ್ರ) 


ಸೂತ್ರ 46: ಜೆಚ್ಚ (1.1.53) 

ವೃತ್ತಿ -ಜಿತ್‌ ಅನೇಕಾಲ್‌ ಅಪಿ ಅನ್ನ್ಯಸ್ಥೆ ನ್ನ್ಯಸ್ಕೈವ ಸ್ಯಾತ್‌। 

ಅ.ವೃ. - “ಅಲೋನ್ತ್ಯಸ್ಥ ಸ್ರ” (11.52) ಎಂಬ ಸೂತ್ರವು ಅನುವೃತ್ತವಾಗಿದೆ. 

ಪ. ಚ್ಛೇ - ಜಿತ್‌, ಚ। 

ಅರ್ಥ - ಹಿ೦ದಿನ ಸೂತ್ರದಲ್ಲಿ ಅನೇಕಾಲ್‌ ಆದೇಶವು ಸ್ಥಾನಿಯನ್ನು 
ಸಂಪೂರ್ಣವಾಗಿ ತೆಗೆದು ಹಾಕಿ ಬರುತ್ತದೆ ಎಂದು ಹೇಳಿರೋಣದ್ದ ರ “ಅವಜ್‌' 
ಇದು ಅನೇಕಾಲ್‌ ಆಗಿರೋಣದ್ಧರಿಂದ, “ಅವಜ್‌ ಸ್ಫೋಟಾಯನಸ್ಯ  (6.1.123) 
ಎಂಬ ಸೂತ್ರದಲ್ಲಿ "ಅವಜ್‌' ಆದೇಶವು ಸ್ಥಾನಿಯನ್ನು ಸರಪೂರ್ಣವಾಗಿ ತೆಗೆದುಹಾಕಿ 
ಬರಬೇಕು, "ಆದರೆ ಅದಕ್ಕೆ ಅಪವಾದವಾಗಿ "ಪ್ರಕೃತ ಸೂತವು ಹೊರಟಿದೆ. ಆದ್ದರಿಂದ 
ಸ್ಥಾನಿ, ಅನೇಕಾಲ್‌ ಆಗಿ "ಇದ್ದರೂ “ಜಿತ್‌' ಆಗಿದ್ದರೆ ಅನ್ನ್ಯವರ್ಣಕ್ಕೇ ಆದೇಶವಾಗಿ 
ಬರುತ್ತದೆ ಎಂದರ್ಥ. “ಅನೇಕಾಲ್‌ ಆಗಿ ಇದ್ದರೂ” ಎಂದು ಹೇಳಿರೋಣದ್ದರಿಂದ, 
ಈ ಸೂತ್ರವು “ಅನೇಕಾಲ್‌ ಶಿತ್‌ ಸರ್ವಸ್ಯ” (1.1. 55) ಎಂಬ ಸೂತ್ರಕ್ಕೆ ಅಪವಾದವಾಗಿದೆ. 
ಎಂಬುದನ್ನು ವೃತ್ತಿಯು ಸ್ಪಷ್ಟಪಡಿಸಿದೆ. 

("ಗೋ ಶಬ್ದಕ್ಕೆ 'ಅವಣ”್‌' ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ 47: ಅವಜ”್‌ ಸ್ಫೋಟಾಯನಸ್ಯ (6.1123) 

ವೃತ್ತಿ -ಪದಾನ್ತೇ ಏಜನ್ನಸ್ಯ ಗೋಃ ಅವಜ್‌ ವಾ ಅಚಿ। ಗವಾಗ್ರಮ್‌। "ಗೋತಗ್ರಮ್‌'! 
ಪದಾನ್ಹೇ ಕಿಮ್‌? ಗವಿ। 

ಅ.ವೃ. - “ಏಜಃ ಪದಾನ್ಹಾದತಿ”( 6.1109) ಎಂಬ ಸೂತ್ರದಿಂದ "ಏಜಃ' 
ಮತ್ತು "ಪದಾನ್ರಾತ್‌' ಎಂಬ ಎರಡು ಪದಗಳು ಅನುವೃತ್ತವಾಗಿವೆ. ಮತ್ತು 
“ಕೋಯಣಚಿ” (6.1.77) ಎಂಬ ಸೂತ್ರದಿಂದ "ಅಚಿ' ಎಂಬ ಪದವೂ 
ಹಾಗೆಯೇ “ಸರ್ವತ್ರ ವಿಭಾಷಾ ಗೋಳ” (6.1122) ಎ೦ಬ ಸೂತ್ರದಿಂದ ಗೋಃ 
ಎಂಬ ಪದವು ಅನುವೃತ್ತವಾಗಿವೆ. 

ಅರ್ಥ - ಪದಾನ್ನದಲ್ಲಿರುವ “"ಏಜನ್ನ' ವಾದ "ಗೋ' ಶಬ್ದಕ್ಕೆ "ಅಚ್‌' ಪರವಾದಾಗ 
“ಅವಜ್‌' ಆದೇಶವು. ವಿಕಲ್ಪವಾಗಿ ಬರುತ್ತದೆ. 

ಉದಾ- 1: ಗೋ +೬ ಅಗ್ರಮ್‌ ಎಂದಿದ್ದಾಗ ಚಟ್ಟ ವಾದ "ಗೋ' ಶಬ್ದಕ್ಕೆ 
“ಅಚ್‌' ವರ್ಣ (ಅಗ್ರಮ್‌)ವು ಪರದಲ್ಲಿ ಇರುವದರಿಂದ "ಗೋ' ಶಬ್ದದ 
ಅನ್ನ್ಯವರ್ಣವಾದ "ಓ' ಕಾರಕ್ಕೆ "ಅವಜ್‌' ಆದೇಶವಾಗಿ ಬರುತ್ತದೆ. ಇದರಲ್ಲಿ “ಜ್‌” 
ಕಾರ “ಇತ್‌' ಆಗಿರುವದರಿಂದ “ಅವ' ಮಾತ್ರ ಉಳಿಯುತ್ತದೆ. ಆಗ ಗ್‌ + ಅವ +೬ 
ಅಗ್ರಮ್‌ = ಗವಾಗ್ರಮ್‌ ಎಂಬ ರೂಪವಾಗುತ್ತದೆ. ಇದು ವೈಕಲ್ಪಿಕ ರೂಪ. "ಅವಜ್‌' 


56 ಲಘುಸಿದ್ಧಾಂತ ಕೌಮುದೀ 


ಆದೇಶ ಬಾರದ ಪಕ್ಷದಲ್ಲಿ, "ಏಜಃ ಪದಾನ್ಹಾದತಿ” (6.1.109) ಸೂತ್ರದಿಂದ ಪೂರ್ವರೂಪ 
ಬ೦ದು "ಗೋಗ್ರಮ್‌' ಎಂದು ರೂಪವಾಗುತ್ತದೆ. ವೈಕಲ್ಪಿಕವಾದ ಪ್ರಕೃತಿ ಭಾವ 
ಬಂದು "ಗೋಅಗ್ರಮ್‌' ಎಂದು .ರೂಪವಾಗುತ್ತದೆ ಎಂಬುದನ್ನು “ಸರ್ವತ್ರ ವಿಭಾಷಾ 
ಗೋಃ” (6.1122) ಎಂಬ ಸೂತ್ರದ ವ್ಯಾಖ್ಯಾನದಲ್ಲಿ ಹೇಳಲಾಗಿದೆ. 

ಪದಾನ್ನೇ ಕಿಮ್‌? ಎಂದು ಏಕೆ ಹೇಳಬೇಕು ಎಂದರೆ, ಪದಾನ್ಹ್ನೇ ಎಂದು 
ಹೇಳಿದ್ದರಿಂದ "ಗೋ + ಜಿ' ಎಂದಿದ್ದಾಗ, "ಜಿ' ಯಲ್ಲಿಯ "ಜ್‌' ಕಾರವು ಇತ್ತಾಗಿ 
“ಇ' ಮಾತ್ರ ಉಳಿದು "ಗೋ + ಇ' ಎಂದಿದ್ದಾಗ “ಏಚೋಯವಾಯಾವಃ” 
(6.1.78) ದಿಂದ "ಓ' ಕಾರಕ್ಕೆ “ಅವ್‌' ಆದೇಶ ಬಂದು "ಗ್‌ + ಅವ್‌. ಇ' 
ಎಂದಾಗಿ “ಗವಿ” ಎಂಬ ಇಷ್ಟ ರೂಪವು ಸಿದ್ಧವಾಗುತ್ತದೆ. 

ಇಲ್ಲದಿದ್ದರೆ- ಗೋ4ಇ ಎಂದಿದ್ದಾಗ ಪದಾನ್ತವಲ್ಲದ (ಪ್ರಾತಿಪದಿಕವಾದ) “ಗೋ' 
ಶಬ್ದದ "ಓ'ಕಾರದ ನನ್ನರ "ಅಚ್‌' ವರ್ಣವಾದ "ಇ'ಕಾರವು ಪರದಲ್ಲಿರುವದರಿಂದ, 
"ಅವಜ್‌' ಆದೇಶ ಬಂದು "ಗ್‌.-ಅವಜ್‌.ಇ' ಎಂದಾಗಿ (ಗ್‌4ಅವ4ಇ) ಗವೇ 
ಎಂಬ ಅನಿಷ್ಟ ರೂಪವು ವಿಕಲ್ಲದಿಂದ ಸಿದ್ಧವಾಗುತ್ತಿತ್ತು. ಈ ದೋಷವನ್ನು 
ಪರಿಹರಿಸುವದಕ್ಕಾಗಿ, “ಪದಾನ್ತೇ' ಎಂದು ಹೇಳಲಾಗಿದೆ. ಸ್ಫೋಟಾಯನ ಎಂಬವರು 
ಪ್ರಾಚೀನ ಆಚಾರ್ಯರು. ಇವರಿಗೂ ಪಾಣಿನಿಯವರು ಮನ್ನಣೆಯನ್ನು ಕೊಟ್ಟಿದ್ದಾರೆ. 

("ಗೋ' ಶಬ್ದಕ್ಕೆ ಇನ್ನ ಶಬ್ದಪರದಲ್ಲದಾಗ 'ಅವಣ೯್‌' ಆದೇಶ ವಿಧಿಸುವ ಸೂತ್ರ) 
ಸೂತ್ರ 48: ಇನ್ನೇಚ 6.1124) 

ವೃತ್ತಿ -ಗೋಃ ಅವಜ್‌ ಸ್ಯಾತ್‌ ಇಂದ್ರೇ /ಗವೇನ್ಮಃ। 

ಅ.ವೃ. - “ಸರ್ವತ್ರ ವಿಭಾಷಾ ಗೋಃ “ (6.1122) ಎಂಬ ಸೂತ್ರದಿಂದ ಗೋಃ 
ಎಂಬ ಪದವೂ ಹಾಗೆಯೇ “ಅವಜ್‌ ಸ್ಫೋಟಾಯನಸ್ಕ” (6.1.123) ಎಂಬ ಸೂತ್ರದಿಂದ 
“ಅವಜ್‌' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ-"ಗೋ' ಶಬ್ದಕ್ಕೆ “ಇನ್ನ' ಶಬ್ದಪರದಲ್ಲಿದ್ದಾಗ, ಅವಜ್‌ ಆದೇಶವು ಬರುತ್ತದೆ. 

ಗೋ *ಇನ್ನಃ ಎಂದಿದ್ದಾಗ. “ಗೋ' ಶಬ್ದದ ಅನ್ನ್ಯ ವರ್ಣವಾದ "ಓ'ಕಾರಕ್ಕೆ 
"ಅವ' (ಅವಜ್‌) ಆದೇಶ “ಬಂದು ಗ್‌*ಅವ4ಇನ್ನಃ ೨ಗವ4ಇನ್ನಃ ಎಂದಿದ್ದಾಗ 
ಗುಣ ಆದೇಶವಾಗಿ ಬಂದು ಗವೇನ್ಹಃ ಎಂದು ರೂಪೆವಾಗುತ್ತದೆ. ” 

(ಫ್ಲುತವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ 49: ದೂರಾದ್ಧೂತೇ ಚ (8.2.84) 

ವೃತ್ತಿ -ದೂರಾತ್‌ ಸಂಬೋಧನೇ ವಾಕ್ಯಸ್ಯ ಟೇಃ ಪ್ಲುತೋ ವಾ ಸ್ಯಾತ್‌। 

ಪ.ಚ್ಛೇ- ದೂರಾತ್‌, ಹೂತೇ, ಚ । 

ಅ.ವೃ. - “ವಾಕ್ಯಸ್ಯ ಟೇಃ ಪ್ಲುತಃ ಉದಾತ್ತಃ” ಎಂಬುದು ಅಧಿಕಾರ ಸೂತ್ರವಾಗಿದೆ. 


ಅಜ್‌ (ಸ್ಟರ) ಸನ್ಧಿ-ಪ್ರಕರಣಮ್‌ ೨7 


ಅರ್ಥ - ಈ ಸೂತ್ರದಿಂದ ದೂರದಿಂದ ಸಂಬೋಧಿಸುವ ವಾಕ್ಕದಲ್ಲಿರುವ 
ಸಂಬೋಧನಾ ಪದದ ಹ್ರಸ್ತ ಮತ್ತು ದೀರ್ಫ "ಟೆ' ಗಳಿಗೆ ಉದಾತ್ತವಾದ ಪ್ಲುತವು 
ವಿಕಲ್ಪದಿಂದ ಆದೇಶವಾಗಿ ಬರುತ್ತದೆ. ಸಂಬೋಧನೆ ಎಂದರೆ ದೂರದಲ್ಲಿರುವ 
ವ್ಯಕ್ತಿಯನ್ನು ಅಧಿಕ ಪ್ರಯತ್ನದಿ೦ದ ಉಚ್ಚರಿಸಿ ಅಹ್ವಾನಿಸುವದು ಎಂದರ್ಥ. 
ಉದಾ- ಆಗಚ್ಛ ಕೃಷ್ಣ(3)! ಎಂಬುದು ವಾಕ್ಯ. ಇದರಲ್ಲಿ ಕೃಷ್ಣನು 
ಸಂಬೋಧಿಸಲ್ಪಡುವದರಿಂದ (ಹೇ ಕೃಷ್ಣನೇ(3)), ಆ ಕೃಷ್ಣ ಶಬ್ದದ ಕೊನೆಯಲ್ಲಿರುವ 
"ಟಿ'(ಅ)ಗೆ ಉದಾತ್ತವಾದ ಪ್ಲುತವು ಬಂದಿದೆ. ಪ್ಲುತವು ಬಾರದ ವಿಕಲ್ಪ ಪಕ್ಷದ 
ಉದಾಹರಣೆಯಾದ, ಆಗಚ್ಛ ಹೇ ಕೃಷ್ಣಾತ್ರ (ಕೃಷ್ಣ--ಅತ್ರಕೃಷ್ಣಾತ್ರ) ಗೌಶ್ಚರತಿ ಎಂಬ 
ವಾಕ್ಯದಲ್ಲಿ “ಸವರ್ಣದೀರ್ಥ' ಬಂದು ಕೃಷ್ಣಾತ್ರ ಎಂದಾಗುತ್ತದೆ. 
(ಪ್ಲುತ ಮತ್ತು ಪ್ರಗೃಹ್ಯಗಳಗೆ ಪ್ರಕೃತಿಛಾವವನ್ನು ವಿಧಿಸುವ ಸೂತ್ರ) 
ಸೂತ್ರ ೮೦: ಫ್ಲುತ-ಪ್ರಗೃಹ್ಯಾ ಅಚಿ ನಿತ್ಯಮ್‌ (6.1125) 
ವೃತ್ತಿ -ಏತೇ ಅಚಿ ಪ್ರಕೃತ್ಯಾ ಸ್ಯುಃ ಆಗಚ್ಛ ಕೃಷ್ಣಾ! (3) ಅತ್ರ ಗೌಃ ಚರತಿ । 
ಅ.ವೃ. - “ಪ್ರಕೃತ್ಯಾನ್ತಃ ಪಾದಂ ಅ-ವ್ಯಪರೇ” (6.1.115) ಎಂಬ ಸೂತ್ರದಿಂದ 
"ಪ್ರಕೃತ್ಯಾ' ಎಂಬ ಪದವು ಅನುವೃತ್ತವಾಗುತ್ತದೆ. (ಅ-ವ್ಯಪರೇ ಎಂದರೆ ಅತಿ ಪರೇ 
ನ ತು "ವ್‌'ಕಾರ-"ಯ್‌'ಕಾರ ಪರೇಪಿ ಎಂದರ್ಥ). 
ಅರ್ಥ - "ಅಚ್‌' ವರ್ಣಗಳು ಅವ್ಯವಹಿತವಾಗಿ ಪರದಲ್ಲಿದ್ದಾಗ (ಅಚಿ), 
ಪೂರ್ವದಲ್ಲಿರುವ ಪ್ಲುತಗಳೂ ಮತ್ತು ಪ್ರಗೃಹ್ಯಗಳೂ ನಿತ್ಯವಾಗಿ “ಪ್ರಕೃತಿಭಾವದಿಂದ' 
ಇರುತ್ತವೆ (ಸನ್ನಿವಿಕಾರವಾಗುವದಿಲ್ಲ). ಹಿಂದಿನ ಸೂತ್ರದಲ್ಲಿ "ಟಿ' ಗೆ ಪ್ಲುತವಿದ್ದಾಗ, 
ಪ್ರಕೃತಿಭಾವಕ್ಕೆ, ಮತ್ತು ಪ್ಲುತವಿಲ್ಲದಿದ್ದಾಗ ಸವರ್ಣದೀರ್ಫಸನ್ನಿಗೆ ಅವಕಾಶವಿದೆ. 
ಆದರೆ ಈ ಸೂತ್ರದಲ್ಲಿ, ಪ್ಲುತವೇ ಇರುವುದರಿಂದ ನಿತ್ಯವಾಗಿ ಪ್ರಕೃತಿಭಾವವೇ ಬರುತ್ತದೆ. 
ಇಲ್ಲಿ ಪ್ಲುತ-ಪ್ರಗೃಹ್ಯಾಃ ಎಂದರೆ ಪ್ಲುತಾಶ್ಚ ಪ್ರಗೃಹ್ಯಾಶ್ಚ ಎ೦ದು ವಿಗ್ರಹವಾಕ್ಯ. 
( ಪ್ರಗೃಹ್ಯ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ ೮೬ ಈದೂದೇದ್‌ ದ್ವಿವಚನಂ ಪ್ರಗೃಹ್ಯಮ್‌ (1.1.1) 
ವೃತ್ತಿ -ಈತ್‌-ಊತ್‌-ಏತ್‌-ಅನ್ವಂ ದ್ವಿವಚನಂ ಪ್ರಗೃಹ್ಯ-ಸಂಜ್ನಂ ಸ್ಯಾತ್‌ । ಹರೀ 
ಏತೌ | ವಿಷ್ಣೂ ಇಮೌ । ಗಂಗೇ ಅಮೂ। 
ಪ.ಚ್ಛೇ - ಈತ್‌-ಊತ್‌-ಏತ್‌ ದ್ವಿವಚನಂ, ಪ್ರಗೃಹ್ಯಮ್‌ । 
ಅರ್ಥ - "ಈ” ಕಾರಾನ್ತ ದ್ವಿವಚನ, "ಊ' ಕಾರಾನ್ತ ದ್ವಿವಚನ ಮತ್ತು “ಏ' 
ಕಾರಾನ್ರ ದ್ವಿವಚನ ಶಬ್ದಗಳಿಗೆ “ಪ್ರ ೈಹ್ಯ' ವೆಂದು ಹೆಸರು. ಇವುಗಳಿಗೆ "ಅಚ್‌' ವರ್ಣವು 
ಪರದಲ್ಲಿದ್ದಾಗ, ಪ್ರಕೃತ ಸೂತ್ರದಿಂದ "ಪ್ರಗೃಹ್ಯ' ಸಂಜ್ಞೆ ಬಂದು "ಪ್ರಕೃತಿ'ಭಾವವು 
ಬರುತ್ತದೆ. ಈತ್‌-ಊತ್‌-ಏತ್‌ ಎಂಬ ಮೂರು ಶಬ್ದಗಳು ತಪರಕರಣದಿಂದ 
ನಿರ್ದೇಶಿಸಲ್ಪಟ್ಟಿರುವದರಿ೦ದ, ದ್ವಿಮಾತ್ರಕ ವರ್ಣಗಳಾದ ಈ-ಊ-ವಏಗಳನ್ನು 


58 ಲಘುಸಿದ್ಧಾಂತ ಕೌಮುದೀ 


ಸೂಚಿಸುತ್ತವೆ. ಈತ್‌ಚ-ಊತ್‌ಚ-ಏತ್‌ಚ ಈದೂದೇತ್‌ ಎಂಬುದು ಸಮಾಹಾರ- 
ದ್ವಂದ್ವ ಮತ್ತು ಇದು ದ್ವಿವಚನಂ ಎಂಬುದಕ್ಕೆ ವಿಶೇಷಣವಾಗುತ್ತದೆ. 


“ಯೇನ ವಿಧಿಸ್ತದನ್ನಸ್ಯ” (1.172) ಎಂಬ ಪರಿಭಾಷೆಯಿಂದ ಈದೂದೇತ್‌ ಎಂಬ 
ಶಬ್ದವು ಈದನ್ನ, ಊದನ್ವ, ಮತ್ತು ಏದನ್ತ ವೆಂದು ಅರ್ಥ ಮಾಡಲಾಗಿದೆ. 

ಉದಾ-1. ಹರೀ + ಏತೌ ಎಂದಿದ್ದಾಗ, ಪ್ರಕೃತಸೂತ್ರದಿ೦ದ ನಿತ್ಯವಾಗಿ “ಪ್ರಗೃಹ್ಯ'ಸಂಜ್ಞೆ 
ಬಂದು ಪ್ರಕೃತಿಭಾವ ಬರುತ್ತದೆ. ಆಗ "ಹರೀ ಏತೌ' ಎಂದು ರೂಪವಾಗುತ್ತದೆ. 
ಹಿ೦ದಿನ ಸೂತ್ರದಲ್ಲಿ “ನಿತ್ಯಂ” ಎಂದು ಹೇಳಿರೋಣದ್ದರಿಂದ ಇಲ್ಲಿ ನಿತ್ಯವಾಗಿ "ಪ್ರಕೃತಿಭಾವ' 
ಬರುತ್ತದೆ. ಇಲ್ಲದಿದ್ದರೆ “ಇಕೋಯಣಚಿ” (6.1.77) ಎಂಬ ಸೂತ್ರದಿಂದ 
“ಯಣಾದೇಶದಿಂದ' “ಹರ್ಯೇತೌ' ಎಂಬ ಅನಿಷ್ಟರೂಪವು ಬರುತ್ತಿತ್ತು. ಇದೇರೀತಿಯಲ್ಲಿ 
ಎರಡನೆಯ ಮತ್ತು ಮೂರನೆಯ ಉದಹರಣೆಗಳಾದ ವಿಷ್ಣೂ ಇಮೌ। ಗಂಗೇ 
ಅಮೂ। ಎಂಬಲ್ಲಿ ಕೂಡ ಪ್ರಕೃತಿಭಾವವು ನಿತ್ಯವಾಗಿ ಬರುತ್ತದೆ. ಇಲ್ಲದಿದ್ದರೆ, 'ವಿಷ್ಟ್ವಿಮೌ' 
(ಯಣ್‌-ಸನ್ನಿ) ಮತ್ತು "ಗಂಗೇsಮೂ' (ಪೂರ್ವರೂಪ-ಸನ್ನಿಃ) ಎಂಬ 
ಅನಿಷ್ಟರೂಪಗಳಾಗುತ್ತಿತ್ತು 

("ಅದಸ್‌' ಶಣ್ಣಸ್ಟರೂಪದಲ್ಲ ಪ್ರಗೃಹ್ಯಸಂಜ್ಞೆಯನ್ನು ಹೇಳುವ ಸೂತ್ರ) 

ಸೂತ್ರ ೮52. ಅದಸೋ ಮಾತ್‌ (11.12) 

ವೃತ್ತಿ -ಅಸ್ಮಾತ್‌ ಪರೌ ಈತ್‌-ಊತೌ ಪ್ರಗೃಹ್ಯೌ ಸ್ವಃ । ಅಮೀ ಈಶಾಃ । 
(ರಾಮಕೃಷ್ಣ) ಅಮೂ ಆಸಾತೇ । ಮಾತ್‌ ಕಿಮ್‌? ಅಮುಕೇತತ್ರ । 

ಪ.ಛೇ.- ಅದಸಃ, ಮಾತ್‌ । 

ಅ.ವೃ. -“ಈದೂದೇದ್‌ ದ್ವಿವಚನಂ ಪ್ರಗೃಹ್ಯಮ್‌” (1.1.11) ಎಂಬ ಸೂತ್ರದಿಂದ 
“ಈದೂತ್‌' ಮತ್ತು "ಪ್ರಗೃಹ್ಯಂ' ಏಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ - ಅದಸ್‌ ಶಬ್ದದ ಅವಯವವಾದ "ಮ್‌' ಕಾರಕ್ಕೆ ಪರದಲ್ಲಿರುವ "ಏ' 
ಕಾರದ ಸಂಭವವು ಅವ್ಯವಹಿತ ಪರದಲ್ಲಿ ಇಲ್ಲದಿರುವದರಿಂದ, “ಈದೂತ್‌'ಗಳ 
ಜೊತೆಗೆ "ಏತ್‌' ವರ್ಣವನ್ನು ಅನುವೃತ್ತಿ ಮಾಡಿಕೊಳ್ಳಲಾಗಿಲ್ಲ. 

“ಅದಸ್‌' ಶಬ್ದದ ಅವಯವವಾದ "ಮ್‌' ಕಾರಕ್ಕಿಂತ ಪರದಲ್ಲಿರುವ “ಈ'ಕಾರ 
"ಊ' ಕಾರಗಳು ಮಾತ್ರ “ಪ್ರ ೈಹ್ಯ' ಸಂಜ್ಞೆಯನ್ನು ಹೊಂದಿರುವವು. 

ಉದಾ-1. ಅಮೀ--ಈಶಾಃ ಎಂದಿದ್ದಾಗ, "ಅದಸ್‌' ಶಬ್ದದ "ಮ್‌'ಕಾರದ ನಂತರ 
ಅವ್ಯವಹಿತ ಪರದಲ್ಲಿ “ಈ'ಕಾರವು ಇರುವದರಿಂದ ಪ್ರಕೃತಸೂತ್ರದಿಂದ “ಪ್ರಕೃತಿಭಾವ'ವು 
ನಿತ್ಯವಾಗಿ ಬಂದು “ಅಮೀ ಈಶಾಃ' ಎಂದು ರೂಪವಾಗಿದೆ. ಈ ಸೂತ್ರದಲ್ಲಿ "ಅದಸ್‌' 
ಶಬ್ದದ “ಮ್‌'ಕಾರೋತ್ತರ “ಈ'ಕಾರವು ದ್ವಿವಚನವಾಗಿಲ್ಲದಿದ್ದರೂ “ಪ್ರಕೃತಿಭಾವವು' 
ಬಂದಿದೆ. 

ಉದಾ-2. (ರಾಮಕೃಷ್ಟೌ) ಅಮೂ- ಆಸಾತೇ ಎಂಬಲ್ಲಿ "ಅದಸ್‌' ಶಬ್ದದ "ಮ್‌' 


ಅಜ್‌ (ಸ್ವರ) ಸನ್ಧಿ-ಪ್ರಕರಣಮ್‌ 59 


ಕಾರದ ನಂತರ ಅವ್ಯವಹಿತ ಪರದಲ್ಲಿ "ಊ' ಕಾರವು ಇರುವದರಿಂದ ಪ್ರಕೃತಸೂತ್ರದಿಂದ 
“ಪಕೃತಿಭಾವ'ವು ನಿತ್ಯವಾಗಿ ಬಂದು (ರಾಮಕೃಷ್ಣಾ) ಅಮೂ ಆಸಾತೇ ಎಂದು 
ರೂಪವಾಗಿದೆ. 

ವಿಶೇಷ - ಇಲ್ಲಿ ಉದಾಹರಣೆಗಳಲ್ಲಿ ಅಪೇಕ್ಷಿತವಾಗಿರುವದು ಲಿಜ್ಜ-ವಚನಗಳ 
ನಿಯಮವಲ್ಲ. "ಅದಸ್‌' ಶಬ್ದವಾಗಿದ್ದು "ಮ್‌'ಕಾರೋತ್ತರ “ಈ'ಕಾರ "ಊ'ಕಾರ 
ಗಳಿರಬೇಕು, ಮತ್ತು ಅದರಪರದಲ್ಲಿ "ಅಚ್‌' ವರ್ಣವಿರಬೇಕು. ಈ ಎರಡು 
ಉದಾಹರಣೆಗಳಲ್ಲೂ "ಪ್ರಕೃತಿಭಾವವು' ನಿತ್ಯವಾಗಿರೋಣದ್ದರಿಂದ, ಬೇರೆ ಸನ್ನಿಗಳಿಗೆ 
ಅವಕಾಶವಿಲ್ಲ. 

ಮಾತ್‌ ಎಂದು ಏಕೆ ಹೇಳಿದೆ ಎಂದರೆ, ಅಮುಕೇತತ್ರ ಎಂಬಲ್ಲಿಯೂ "ಅಮುಕೇ 
ಅತ್ರ' ಎ೦ಬ ಅನಿಷ್ಟ "ಪ್ರಕೃತಿಭಾವ'ವು ಬರುತ್ತಿತ್ತು. ಇದು ಅನಿಷ್ಟ ರೂಪ. ಯಾಕೆಂದರೆ, 
“ಅಮುಕೇ' ಎಂಬಲ್ಲಿ "ಏ'ಕಾರವು ಅವ್ಯವಹಿತವಾದ "ಮ್‌'ಕಾರೋತ್ತರವರ್ತಿಯಾಗಿಲ್ಲ. 
ಅಂದರೆ "ಮ್‌' ಕಾರ "ಏ' ಕಾರಗಳ ಮಧ್ಯದಲ್ಲಿ "ಉ' ಕಾರ "ಕ್‌' ಕಾರಗಳು ಇವೆ. 

ಅಮುಕೇ ಎಂಬ ರೂಪದ ಸಿದ್ಧಿಯ ವಿವರಣೆ: ಅದಸ್‌--ಜಸ್‌ ಎಂದಿದ್ದಾಗ, 
“ಅವ್ಯಯ ಸರ್ವನಾಮ್ನಾಮ್‌ ಅಕಚ್‌ ಪ್ರಾಕ್ಟೇಃ” (5.371) ಎಂಬ ಸೂತ್ರದಿಂದ 
“ಅದಸ್‌' ಶಬ್ದದಲ್ಲಿರುವ “ಅಸ್‌' ಎಂಬ "ಟಿ' ಗೆ ಪೂರ್ವದಲ್ಲಿ "ಅಕಚ್‌' ಎಂಬ 
ಪ್ರತ್ಯಯವು ಆಗಮವಾಗಿ ಬರುತ್ತದೆ. (ಅಕಚ್‌ ನಲ್ಲಿ "ಚ್‌' ಕಾರವು "ಇತ್‌', “ಅ' 
ಕಾರವು ಉಚ್ಚಾರಣಾರ್ಥ. ಅದುದ್ದರಿ೦ದ “ಅಕ್‌' ಮಾತ್ರ ಉಳಿಯುವದು). 

ಅದ್‌4ಅಕ್‌4ಅಸ್‌4+ಜಸ್‌ ಎಂದಿದ್ದಾಗ, ಅದಕಸ್‌4ಜಸ್‌ ಎಂದಾಗುತ್ತದೆ. ಈಗ 
ದ “ತ್ಯದಾದೀನಾಮ್‌ ಅಃ”(7.2.102) ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ "ಅ'ಕಾರವು 
ಆದೇಶವಾಗಿ ಬರುತ್ತದೆ. ಆಗ - ಅದಕ4ಅ+ಅಸ್‌(ಜಸ್‌) ಎಂದಿದ್ದಾಗ, “ಅತೋ 
ಗುಣೇ”(6.1.97) ಎಂಬ ಸೂತ್ರದಿಂದ, ಪೂರ್ವ-ಪರಸ್ಥಾನಗಳಲ್ಲಿ ಪರರೂಪವು 
ಏಕಾದೇಶವಾಗಿ ಬಂದು ಅದಕ + ಅಸ್‌ (ಜಸ್‌) ಎಂದಾಗುತ್ತದೆ. 

[ಅದಕ ಎಂಬಲ್ಲಿರುವ ಅನ್ವ್ಯ "ಅ'ಕಾರ ಅಪದಾನ್ತವಾಗಿದೆ. ಅದಕ್ಕೆ ಪರವಾಗಿ, 
ಗುಣಾಕ್ಷರವಾದ “ಅ'ಕಾರವು ಇದೆ. ಇವೆರಡಕ್ಕೂ ಪರವರ್ಣವಾದ (ಗುಣರೂಪವಾದ) 
"ಅ'ಕಾರದಂತಿರುವ ಬೇರೊಂದು "ಅ'ಕಾರವು ಆದೇಶವಾಗಿ ಬರುತ್ತದೆ. ಆಗ, ಅದಕ 
+ ಅಸ್‌ (ಜಸ್‌) ಎಂದು ಇರುತ್ತದೆ.] 

ಈಗ “ಅದಸೋಇಸೇಃ ದಾದುದೋಮಃ”(8.2.80) ಎ೦ಬ ಸೂತ್ರದಿಂದ, 
“ದ'ಕಾರದಲ್ಲಿರುವ ವ್ಯಣ್ಣುನರೂಪವಾದ "ದ್‌' ಕಾರಕ್ಕೆ “ಮ್‌' ಕಾರವು ಮತ್ತು ಹ್‌ 
ಕಾರೋತ್ತರ “ಅ'ಕಾರಕ್ಕೆ "ಉ' ಕಾರವು ಆದೇಶವಾಗಿ ಬರುವದು. ಹೀಗಾಗಿ 
'ಅಮುಕ4ಜಸ್‌ ಎಂದಾಗುತ್ತದೆ. “ಜಶ್ರಸೋಃ ಶಿಃ” (7.120) ಎಂಬ ಸೂತ್ರದಿಂದ 
ಅಮುಕ4ಇ ಎಂದಾಗಿ ನಂತರ ಗುಣ ಬಂದು "ಅಮುಕೇ' ಎಂದಾಗುತ್ತದೆ. ಇಲ್ಲಿ 
“ಮ್‌' ಕಾರೋತ್ತರದಲ್ಲಿ "ಉ'ಕಾರ "ಕ್‌'ಕಾರಗಳಿರೋಣದ್ದರಿಂದ (ಅವ್ಯವಹಿತ ಪರತ್ವ 


60 ಲಘುಸಿದ್ಧಾಂತ ಕೌಮುದೀ 


ಬಾರದೇ ಇರೋಣದರಿಂದ) ಪ್ರಕೃತಿಭಾವವು ಬಾರದೇ ಪೂರ್ವರೂಪ ಬಂದು 
“ಅಮುಕೇತತ್ರ' ಎಂದಾಗಿದೆ. 


(ಜಾದಿ ಗಣಶಜ್ದಗಳಗೆ ನಿಪಾತ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ 53: ಜಾದಯೋತಸತ್ವೇ (14.57) 

ವೃತ್ತಿ -ಅದ್ರವ್ಯಾರ್ಥಾಃ ಚಾದಯಃ ನಿಪಾತಾಃ ಸ್ಯುಃ । 

ಪ.ಛೇ.- ಚಾದಯಃ, ಅಸತ್ವೇ । 

ಅ.ವ್ಯ. - “ಪ್ರಾಗ್ರೀಶ್ವರಾತ್‌ ನಿಪಾತಾಃ”(1.4.56) ಎ೦ಬ ಸೂತ್ರದಿಂದ, "ನಿಪಾತಾಃ' 
ಎಂಬ ಪದವು ಅನುವೃತ್ತವಾಗಿದೆ. 

ಅರ್ಥ- ಸತ್ವ ಎಂಬ ಪದಕ್ಕೆ, ಅಮರಕೋಶದಲ್ಲಿ "ದ್ರವ್ಯ-ಅಸು-ವ್ಯವಸಾಯೇಷು 
ಸತ್ವಮ್‌' ಎಂದು ಹೇಳಲಾಗಿದೆ. “ಲಿಜ್ಲಸಂಖ್ಯಾನ್ಹಯಿತ್ವಂ ದ್ರವ್ಯತ್ತಮ್‌' ಲಿಜ್ಸ ಮತ್ತು 
ಸಂಖ್ಯಾ ಸಂಬ೦ಧವುಳ್ಳದ್ದು ದ್ರವ್ಯ. ದ್ರವ್ಯ ಭಿನ್ನವಾದದ್ದು ಅದವ್ಯ. 

ಉದಾ- ಚ, ವೈ, ನು, ಮುಂತಾದವುಗಳು ಅದ್ರವ್ಯಗಳು. ದ್ರವ್ಯಗಳೆಂದರೆ "ವೃಕ್ಷಃ' 
“ಗೃಹಮ್‌' “ಮೃಗಃ' ಇತ್ಯಾದಿಗಳು. 

ದ್ರವ್ಯವಾಚಕವಲ್ಲದ ಚಾದಿ ಗಣದಲ್ಲಿ ಪಠಿತವಾದ ಶಬ್ದಗಳಿಗೆ ನಿಪಾತ ಸಂಜ್ಞೆಯನ್ನು, 
ಈ ಸೂತ್ರದಿಂದ ವಿಧಿಸಲಾಗಿದೆ. "ನಿಪಾತ' ಸಂಜ್ಞೆಯಿಂದ ಸಿಕ್ಕುವ ಹಲವು ಲಾಭಗಳಲ್ಲಿ 
“ಪ್ರಗೃಹ್ಯ' ಸ೦ಜ್ಜೆಯೂ ಒಂದಾಗಿದೆ. “ಪ್ರಾಗೀಶ್ವರಾತ್‌ ನಿಪಾತಾಃ”(1.4.56) ಎಂಬುದು 
ಅಧಿಕಾರಸೂತ್ರವಾಗಿದೆ. ಆದ್ದರಿಂದ ಇಲ್ಲಿ "ನಿಪಾತಾಃ' ಎಂಬುದು ಅಧಿಕಾರಕ್ಕೆ 
ಸಂಬಂಧಿಸಿದೆ. ಚಾದಿ ಗಣದಲ್ಲಿ ಪಶು ಎಂಬ ಶಬ್ದವು ಪಠಿತವಾಗಿದೆ. “ಪಶು' ಎಂಬ 
ಶಬ್ದವನ್ನು "ಆಡು' ಎಂಬ ಅರ್ಥದಲ್ಲಿ ತೆಗೆದುಕೊಂಡರೆ- “ದ್ರವ್ಯ'ವಾಗುತ್ತದೆ. ಇದೇ 
“ಪಶು' ಶಬ್ದವನ್ನು “ಪುಷ್ಪಂ ಪಶು ಮನ್ಯತೇ” ಎ೦ದು ಪ್ರಯೋಗಿಸಿದಾಗ, ಚೆನ್ನಾಗಿ 
ಎ೦ಬ ಅರ್ಥವನ್ನು ಕೊಡುತ್ತದೆ. ಆಗ ಅದು ಅದ್ರವ್ಯವಾಗುತ್ತದೆ. 

(ಪ್ರಾದಿಗಳಗೆ ನಿಪಾತಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ 54: ಪ್ರಾದಯಃ (1.4.58) 

ವೃತ್ತಿ -ಏತೇ ಅಪಿ ತಥಾ। 

ಅ.ವೃ. -ಚಾದಯೋಸತ್ವೇ (1.4.57) ಎ೦ಬ ಸೂತ್ರದಿಂದ “ಅಸತ್ವೇ' ಎಂಬ 
ಪದವು ಅನುವೃತ್ತವಾಗಿದೆ. ಮತ್ತು “ಪ್ರಾಗ್ರೀಶ್ಚರಾತ್‌ ನಿಪಾತಾಃ” (1.4.56) ಎಂಬ 
ಸೂತ್ರದಿಂದ, "ನಿಪಾತಾಃ' ಎಂಬ ಪದವು ಅಧಿಕೃತವಾಗಿ ಅನುವೃತ್ತವಾಗಿದೆ. 

ಅರ್ಥ - "ಪ್ರಃ ಆದಿಃ ಏಷಾಂ ತೇ ಪ್ರಾದಯಃ” ಹಿಂದಿನ ಸೂತ್ರ 
“ಚಾದಯೋತಸತ್ವೇ (1.4.57)”ದಲ್ಲಿ ಹೇಳಿದಂತೆ, ದ್ರವ್ಯಾರ್ಥವನ್ನು ಹೇಳದಿರುವ 
'ಪ್ರ' ಮೊದಲಾದವುಗಳಿಗೆ ನಿಪಾತ ಸಂಜ್ಞೆಯು ಬರುತ್ತದೆ. “ಉಪಸರ್ಗಾಃ 
ಕ್ರಿಯಾಯೋಗೇ” (1.4.59) ಎಂಬ ಸೂತ್ರದಲ್ಲಿ, ಪ್ರಾದಿ (ಪ್ರಪರಾ, ಅಪ... ಉಪ) 


ಅಚ್‌ (ಸ್ವರ) ಸನ್ಧಿ-ಪ್ರಕರಣಮ್‌ 61 


ಗಳು ಹೇಳಲಾಗಿವೆ. ಪ್ರಾದಿಗಳಿಗೆ ನಿಪಾತ ಸಂಜ್ಞೆಯು ಹೇಳಿರೋಣದರಿಂದ "ಅವ್ಯಯ' 
ಸಂಜ್ಞೆಯೂ ಬರುತ್ತದೆ. ಅವ್ಯಯದ ನಂತರ ಇರುವ "ಸುಪ್‌'ಗೆ ಲೋಪವು ಬರುತ್ತದೆ. 
ಇದರಿಂದಾಗುವ ಪ್ರಯೋಜನವನ್ನು ಮುಂದಿನ ಸೂತ್ರದಲ್ಲಿ, ಹೇಳಲಾಗುವದು. 


(ಪ್ರಗೃಹ್ಯ ಸಂಜ್ಞಾವಿಧಾಯಕ ಸೂತ್ರ) 

ಸೂತ್ರ ೮೮: ಸಿಪಾತ ಏಕಾಖನಾಣ೯್‌ (1.1.14) 

ವೃತ್ತಿ -ಏಕಃ ಅಚ್‌ ಆಜ್‌-ವರ್ಜಃ ಪ್ರಗೃಹ್ಯಃ ಸ್ಯಾತ್‌ । ಇ ಇಂದ್ರಃ । ಉ 
ಉಮೇಶಃ । (ವಾಕ್ಯಸ್ಮರಣಯೋರಜಿತ್‌ ಮಹಾಭಾಷ್ಯ-1.111) 1 ಆ ಏವಂ ನು 
ಮನ್ಯಸೇ। ಆ ಏವಂ ಕಿಲ ತತ್‌ । ಅನ್ಯತ್ರ ಜಿತ್‌! ಈಷದುಷ್ಠಮ್‌ ಓಷ್ಟಮ್‌ । 

ಪ.ಛೇ.- ನಿಪಾತಃ, ಏಕಾಚ್‌, ಅನಾಜ್‌ । 

ಅ.ವೃ. - “ಈದೂದೇದ್‌ ದ್ವಿವಚನಂ ಪ್ರಗೃಹ್ಯಮ್‌ (1111)” ಎಂಬ ಸೂತ್ರದಿಂದ, 
ಪ್ರಗೃಹ್ಯಮ್‌ ಎಂಬುದು ಅನುವೃತ್ತವಾಗಿದೆ. 

ಅರ್ಥ - “ಏಕಶ್ಚ ಅಸೌ ಅಚ್‌ ಚ - ಏಕಾಚ್‌ ( ಒ೦ದೇಸ್ವರವುಳ್ಳದ್ದು ಏಕಾಚ್‌). 
ನ ಆಜ್‌ ಅನಾಜ್‌ (ಆಜ್‌ ಭಿನ್ನವಾದದ್ದು). ಆಜ್‌ ಶಬ್ದವನ್ನು ಬಿಟ್ಟು ಒಂದೇ 
ಸ್ವರವುಳ್ಳ ನಿಪಾತವು ಪ್ರಗೃಹ್ಯ ಸಂಜ್ಞೆಯನ್ನು ಪಡೆಯುವದು. 

ಉದಾ-1: ಇ ಇನ್ನಃ, 2. ಉ ಉಮೇಶಃ, ಎಂಬ ಈ ಎರಡು ಉದಾಹರಣೆಗಳಲ್ಲಿ, 
"ಇ' ಮತ್ತು "ಉ' ಎಂಬವು "ಆಜ್‌ ಬಿನ್ನವಾಗಿರುವ ಒಂದೇ ಸ್ವರವುಳ್ಳವುಗಳು 
ನಿಪಾತಗಳು. ಆದ್ದರಿಂದ ಈ ಸೂತ್ರದಿಂದ ಪ್ರಗೃಹ್ಯಸಂಜ್ಞೆಯು ಬಂದಿರೋಣದರಿಂದ 
ಸನ್ನಿವಿಕಾರವು ಆಗಲಿಲ್ಲ. ಅದೂ ಅಲ್ಲದೇ ಇವು ದವ್ಯಾರ್ಥದಿಂದ ಭಿನ್ನವಾಗಿವೆ. 
ಮೊದಲನೆಯ ಉದಾಹರಣೆಯಲ್ಲಿ “ಇ' ಎಂಬುದು ವಿಸ್ಮಯಾರ್ಥಕವಾಗಿದೆ. ಇ! 
ಇನ್ನಃ ಎಂದರೆ "ಓಹೋ ಇನ್ನ ನೇ' 'ಎಂದು ಅರ್ಥ. ಎರಡನೆಯ ಉದಾಹರಣೆಯಾದ 
"ಉ ಉಮೇಶಳ, ಎಂಬಲ್ಲಿ, ನು ಇವನು ಉಮೇಶನೇ'? ಎಂದು ವಿತರ್ಕಾರ್ಥ. 

I. ವಾಕ್ಕ-2.ಸ್ಮರಣಯೋರಜೆತ್‌ ಮಹಾಭಾಷ್ಯ-(1.1.11) 

ಉದಾ-3: "ಆ ಏವಂ ನು ಮನ್ಯಸೇ' ಎಂಬುದು ವಾಕ್ಕಕ್ಕೆ ಉದಾಹರಣೆ. ಇದರಲ್ಲಿ 
"ಆ' ಎಂಬುದು ಜೆತ್‌ರಹಿತ(ಅನಾಜ್‌)ವಾಗಿದೆ. (ಓಹೋ ಏನು ನೀನು ಹೀಗೆ 
ಅಂದುಕೊಳ್ಳುತ್ತೀಯೇ?) ಎಂದು ಇದರ ಅರ್ಥ. ಹೀಗೆ ಇದಕ್ಕೆ ಪ್ರಗೃಹ್ಯ ಸಂಜ್ಞೆ 
ಬ೦ದಿರೋಣದರಿಂದ, ಸನ್ನಿವಿಕಾರವಾಗಿಲ್ಲ. 

ಉದಾ-4: “ಆ ಏವಂ ಕಿಲ ತತ್‌' ಎಂಬುದು ಸ್ಮರಣೆಗೆ ಉದಾಹರಣೆಯಾಗಿದೆ. 
ಈ ವಾಕ್ಯದಲ್ಲಿ "ಆ' ಎಂಬುದು "ಅನಾಜ್‌' ಆಗಿದೆ. "ಅದು ಹೀಗೋ' ಎಂದು 
ಸ್ಮರಣೆಗೆ ತಂದುಕೊಳ್ಳುವ ಅರ್ಥದಲ್ಲಿದೆ. ಹೀಗೆ ಇದಕ್ಕೆ ಇಲ್ಲಿಯೂ ಪ್ರಗೃಹ್ಯ ಸಂಜ್ಞೆ 
ಬ೦ದಿರೋಣದರಿಂದ, ಸನ್ನಿವಿಕಾರವಾಗಿಲ್ಲ. ಅನ್ಯತ್ರ ಜೆತ್‌ | ಈಷದುಷ್ಟಮ್‌ ಓಷ್ಟಮ್‌ 
| ಬೇರೆ ಸಂದರ್ಭಗಳಲ್ಲಿ ಪ್ರಯೋಗಿಸುವ “ಆ” ವನ್ನು “ಜಿತ್‌' (ಆಜ್‌) ಎಂದು 
ತಿಳಿಯಬೇಕು. 


62 ಲಘುಸಿದ್ಧಾಂತ ಕೌಮುದೀ 


ಉದಾ-5: ಆ (ಈಷತ್‌) + ಉಷ್ಣಮ್‌ಎಓಷ್ಟಮ್‌ ಈ ಸಂದರ್ಭದಲ್ಲಿ ಪ್ರಗೃಹ್ಯಸಂಜ್ಞೆ 
ಇಲ್ಲದ್ದರಿಂದ ಗುಣ ಸನ್ನಿಯಾಗಿ "ಓಷ್ಟಮ್‌' ಎಂದಾಗಿದೆ. ಇದರಬಗ್ಗೆ ಹಿಂದೆಯೇ 
“ಓಮಾಜೋಶ್ಚ” (6.195) ಸೂತ್ರದ ಅಡಿಯಲ್ಲಿ ಕೆಳಗಿನ ಶ್ಲೋಕದ ವಿವರಣೆ 
ಕೊಡಲಾಗಿದೆ. 


“ಠಈಷದರ್ಥೇ ಕ್ರಿಯಾಯೋಗೇ ಮರ್ಯಾದಾಭಿವಿಧೌ ಚ ಯಃ 
ಏತಂ ಆತಂ ಪೆತಂ ವಿದ್ಯಾತ್‌ ವಾಕ್ಯ-ಸ್ವುರಣಯೋರಜಿೆತ್‌॥” 


ಮರ್ಯಾದಾ ಎಂದರೆ ಅದನ್ನು ಬಿಟ್ಟು, ಅಭಿವಿಧಿಃ ಎಂದರೆ ಅದನ್ನು ಸೇರಿಸಿ 

ಎಂದರ್ಥ. 
(ಪ್ರಗೃಹ್ಯ-ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ ೮6: ಹಿತ್‌ (1.1.15) 

ವೃತ್ತಿ -ಓತ್‌-ಅನ್ನಃ ನಿಪಾತಃ ಪ್ರಗೃಹ್ಯಃ ಸ್ಯಾತ್‌ । ಅಹೋ ಈಶಾಃ । 

ಅ.ವೃ. -“ನಿಪಾತ ಏಕಾಜನಾಜ್‌” (1.1.14) ಎಂಬ ಸೂತ್ರದಿಂದ "ನಿಪಾತಃ' 
ಎಂಬ ಪದವೂ ಮತ್ತು “ಈದೂದೇದ್ದಿ ಖನಚನಂ ಪ್ರಗೃಹ್ಯಮ್‌” (1.1.11) ಎಂಬ 
ಸೂತ್ರದಿಂದ "ಪ್ರಗೃಹ್ಯಮ್‌' ಎಂಬ ಪದಗಳು ಅನುವೃತ್ತವಾಗಿವೆ. 

ಅರ್ಥ -"ಓತ್‌' ಎಂಬ ಪದವು "ನಿಪಾತಃ' ಎಂಬುದಕ್ಕೆ ವಿಶೇಷಣವಾಗಿದೆ. 
ಆದ್ದರಿಂದ “ಯೇನ ವಿಧಿಃ ತದನ್ನಸ್ಯ” (11.72) ಎಂಬ ಸೂತ್ರದಿಂದ, ತದನ್ನವಿಧಿಯಿಂದ 
"ಓದನ್ನಃ” ಎಂದು ಅರ್ಥಮಾಡಲಾಗಿದೆ. ಪ್ರಕೃತ ಸೂತ್ರದಿಂದ ಓ-ಕಾರಾನ್ತ ನಿಪಾತಕ್ಕೆ 
“ಪ್ರಗೃಹ್ಯ' ಸಂಜ್ಞೆಯು ಬರುತ್ತದೆ. 

ಉದಾ- ಅಹೋ! ಈಶಾಃ (ಆಶ್ಚರ್ಯವೇ! ಇವರು ಒಡೆಯರಾಗಿದ್ದಾರೆ). ಅಹೋ 
*ಈಶಾಃ ಎಂಬಲ್ಲಿ "ಅಹೋ" ಶಬ್ದಕ್ಕೆ “ಚಾದಯೋಸತ್ವೇ (1.4.57)” ಎಂಬ 
ಸೂತ್ರದಿಂದ "ನಿಪಾತ' ಸಂಜ್ಞೆ ಬಂದಿದೆ. ನಂತರ “ಓತ್‌” (1.115) ಎಂಬ ಸೂತ್ರದಿಂದ, 
“ಅಹೋ' ಎ೦ಬ ನಿಪಾತಕ್ಕೆ ಈ ಸೂತ್ರದಿಂದ “ಪ್ರಗೃಹ್ಯ' ಸಂಜ್ಞೆ ಬಂದಿದೆ. ಮತ್ತು 
“ಪ್ಲುತಪ್ರಗೃಹ್ಯಾ ಅಚಿ ನಿತ್ಯಮ್‌”(6.1125) ಎಂಬ ಸೂತ್ರದಿಂದ "ಪ್ರಕೃತಿಭಾವ' ಬಂದು 
ಸನ್ನಿಕಾರ್ಯ(ಅವಾದೇಶ)ವಾಗಲಿಲ್ಲ. “ನಿಪಾತ ಏಕಾಜನಾಜ್‌ (1.1.14)” ಎಂಬ 
ಸೂತ್ರದಿಂದ, “ಅನೇಕಾಚ್‌' ಆಗಿ ಇರುವ ಇದಕ್ಕೆ ಪ್ರಗೃಹ್ಯಸಂಜ್ಞೆ ಬಾರದೇ 
ಇರೋಣದ್ದರಿಂದ ಈ ಸೂತ್ರವು ಪ್ರತ್ಯೇಕವಾಗಿ ಪ್ರವೃತ್ತವಾಗಿದೆ 

(ವೈಕಲ್ಪಕವಾಗಿ ಸಂಬುದ್ಧಿಸಿಮಿತ್ತಕ "ಓ' ಕಾರಕ್ಕೆ 
ಪ್ರಗೃಹ್ಯಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ 57: ಸಂಖುದ್ಧೌ ಶಾಕಲ್ಯಸ್ಯೇತಾವನಾರ್ಷೆೇ ( 1.1.16) 

ವೃತ್ತಿ -ಸಂಬುದ್ಧಿ-ನಿಮಿತ್ತಕಃ ಓಕಾರಃ ವಾ ಪ್ರಗೃಹ್ಯಃ ಅವೈದಿಕೇ ಇತೌ ಪರೆ 
ವಿಷ್ಣೋ ಇತಿ । ವಿಷ್ಣ ಇತಿ । ವಿಷ್ಠವಿತಿ । 


ಅಜ್‌ (ಸ್ಪರ) ಸನ್ಧಿ-ಪ್ರಕರಣಮ್‌ 63 


ಪ.ಛೇ.- ಸಂಬುದ್ಧ್‌, ಶಾಕಲ್ಯಸ್ಯ, ಇತೌ, ಅನಾರ್ಷೇ । 

ಅ.ವ್ಯ. “ಓತ್‌ (1.1.15)” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಈದೂದೇದ್‌ 
ದ್ವಿವಚನಂ ಪ್ರಗೃಹ್ಯಮ್‌” (1111) ಎಂಬ ಸೂತ್ರದಿಂದ "ಪ್ರಗೃಹ್ಯಂ' ಎಂಬ ಪದವು 
ಅನುವೃತ್ತವಾಗಿದೆ. 

ಅರ್ಥ -“ಆರ್ಷಃ' ಎಂದರೆ ವೈದಿಕಪ್ರಯೋಗವೆಂದರ್ಥ. "ಅನಾರ್ಷಃ' ಎಂದರೆ 
ವೈದಿಕವಲ್ಲದ ಲೌಕಿಕ ಪ್ರಯೋಗವೆಂದರ್ಥ. ಲೌಕಿಕ (ಅನಾರ್ಷಃ) ಪ್ರಯೋಗದಲ್ಲಿ, 
“ಇತಿ' ಎಂಬ ಪದವು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ ಸಂಬುದ್ಧಿನಿಮಿತ್ತಕವಾದ 
(ಪ್ರಥಮೈಕವಚನ) "ಓ' ಕಾರವು ವಿಕಲ್ಪವಾಗಿ “ಪ್ರಗೃಹ್ಯ' ಸಂಜ್ಞೆಯನ್ನು ಹೊಂದುವದು. 
ಇದು ಶಾಕಲ್ಯರ ಮತದ ಪ್ರಕಾರ ಹೇಳಲಾಗಿದೆ. 

ಉದಾ- ವಿಷ್ಣೋ + ಇತಿ ಎಂಬಲ್ಲಿ "ಓ' ಕಾರಾನ್ತ ಪ್ರಥಮೈಕವಚನ ಸಂಬೋಧನ 
ಶಬ್ದವು ಸಂಬುದ್ಧಿ ಸಂಜ್ಞೆಯನ್ನು ಹೊಂದಿದೆ. ಆಗ ಈ ಸೂತ್ರದ ಪ್ರಕಾರ ಆ "ಓ' 
ಕಾರವು ಪ್ರಗೃಹ್ಯ ಸಂಜ್ಞೆಯನ್ನು ಹೊಂದುತ್ತದೆ. ನಂತರ ಅದಕ್ಕೆ ಪ್ರಕೃತಿಭಾವ ಬಂದು 

ವಿಷ್ಣೋ ಇತಿ ಎಂದಾಗುತ್ತದೆ. (ಅವಾದೇಶ ಬರುವದಿಲ್ಲ) ಇದಕ್ಕೆ 
ವೈಕಲ್ಲಿಕರೂಪವಿರೋಣದ್ದರಿಂದ, ಪ್ರಕೃತಿಭಾವ ಬಾರದಿದ್ದ ಪಕ್ಷದಲ್ಲಿ ವಿಷ್ಠವಿತಿ 
ಎಂದಾಗುತ್ತದೆ. (ಅವಾದೇಶ ಬರುವದು). “ಲೋಪಃ ಶಾಕಲ್ಯಸ್ಯ”(8.3.19)ಎಂಬ 
ಸೂತ್ರದಿಂದ "ವ್‌' ಕಾರಕ್ಕೆ ಲೋಪವು ವೈಕಲ್ಲಿಕವಾಗಿರೋಣದ್ದರಿಂದ ವಿಷ್ಣ ಇತಿ 
ಎಂದಾಗುತ್ತದೆ. "ವ್‌' ಕಾರ ಲೋಪವು ತ್ರಿಪಾದಿಗೆ ಸಂಬಂಧಿಸಿರೋಣದ್ದರಿಂದ 
ಗುಣ ಬರಲಿಕ್ಕೆ ಅವಕಾಶವಿರುವದಿಲ್ಲ. 

(ಉರ್ಜಾ್‌ ಗೆ "ವ್‌' ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ ೮8: ಮಯ ಉಜ*ೋವೋವಾ ( 8.9.33) 

ವೃತ್ತಿಮಯಃ ಪರಸ್ಯ ಉಳಇಗೋ ವೋ ವಾ ಸ್ಯಾತ್‌ ಅಚಿ । ಕಿಮ್ವುಕ್ತಮ್‌ । 
ಕಿಮು ಉಕ್ತಮ್‌ । 

ಪ.ಛೇ.- ಮಯಃ, ಉಇಃ ವಃ, ವಾ । 

ಅ.ವೃ, - “ಜಮೋ ಹೃಸ್ಟ್ವಾತ್‌ ಅಚಿ ಜಮುಣ್‌ ನಿತ್ಯಮ್‌” (8.3.32) ಎಂಬ 
ಸೂತ್ರದಿಂದ “ಅಜಿ” ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ - ಇಲ್ಲಿ "ವಳ ಎಂಬುದು ಪ್ರಥಮಾನ್ತ ಶಬ್ದ “ಮಯಃ' ಎಂಬುದು 
ಪಣ್ಣುಮ್ಯನ್ತ ಶಬ್ದ. ಮತ್ತು "ಉಇಃ' ಎಂಬುದು ಷಷ್ಟ್ಯನ್ತ ಶಬ್ದ. 'ವಾ' ಎಂಬುದು 
ವಿಕಲ್ದಾರ್ಥಕ ಶಬ್ದ. 

"ಮರ್‌ ಪ್ರತ್ಯಾಹಾರದ ವರ್ಣಕ್ಕಿಂತ ಪರದಲ್ಲಿರುವ "ಉಳಇ್‌' ಗೆ "ಅಚ್‌' 
ವರ್ಣವು ಪರದಲ್ಲಿದ್ದಾಗ, ವಿಕಲ್ಪವಾಗಿ “ವ್‌' ಕಾರವು ಆದೇಶವಾಗಿ ಬರುವದು. 
"ಉತ್‌ ನಲ್ಲಿ "ಇ ಕಾರವು ಇತ್ತಾಗಿರುವದು. 


64 ಲಘುಸಿದ್ಧಾಂತ ಕೌಮುದೀ 


ಈ ಸೂತ್ರವು ಪ್ರಕೃತಿಭಾವವನ್ನು ಬಾಧಿಸಿ "ವ್‌' ಕಾರಾದೇಶವನ್ನು ವೈಕಲ್ಲಿಕವಾಗಿ 
ವಿಧಿಸುತ್ತದೆ. “ವ್‌' ಕಾರಾದೇಶ ಬಾರದಿದ್ದ ಪಕ್ಷದಲ್ಲಿ, "ಪ್ರಕೃತಿಭಾವ'ವು ಬರುತ್ತದೆ. 

ಉದಾ-1 ಕಿಮ್ವುಕ್ತಮ್‌ (ಕಿಮ್‌.-ವ್‌.-ಉಕ್ತಮ್‌) ಎಂಬಲ್ಲಿ, ಕಿಮ್‌ + ಉ ಇ 
ಕಿಮು, ಕಿಮು * ಉಕ್ತಮ್‌ ಎಂಬಲ್ಲಿ “ನಿಪಾತ ಏಕಾಜನಾಜ್‌” (1114) ಎಂಬ 
ಸೂತ್ರದಿಂದ “ಪ್ರಗೃಹ್ಯ' ಸಂಜ್ಞೆ ಬಂದು ನಂತರ “ಪ್ರಕೃತಿಭಾವ'ವು ಬರುತ್ತದೆ, ಆಗ 
“ಕಿಮು ಉಕ್ತಮ್‌' ಎಂದಾಗುತ್ತದೆ. ಇದು "ಪ್ರಕೃತಿಭಾವ' ಬಂದ ಪಕ್ಷ. 

ಪ್ರಕೃತಿಭಾವ ಬಾರದ ಪಕ್ಷದಲ್ಲಿ, ಇದನ್ನು ಬಾಧಿಸಿ “ಮಯ ಉಇಗೋವೋವಾ 
(8.3.33)” ಎಂಬ ಪ್ರಕೃತ ಸೂತ್ರದಿಂದ, “ಉ' ಕಾರದ ಸ್ಥಾನದಲ್ಲಿ “ವ್‌' ಕಾರಾದೇಶವು 
(ವಿಕಲ್ಪವಾಗಿ) ಬಂದು ಕಿಮ್‌-ವ್‌. ಉಕ್ತಮ್‌ ಎಂದಾಗಿ “ಕಿಮ್ಹುಕ್ತಮ್‌' ಎಂದಾಗುತ್ತದೆ. 


(ಇಕ್‌ ವರ್ಣಗಳಗೆ ಹ್ರಸ್ಟವನ್ನು ಮತ್ತು ಪ್ರಕೃತಿಛಾವವನ್ನು ವಿಧಿಸುವ ಸೂತ್ರ) 
ಸೂತ್ರ ೮೨: ಇಕೋಸವರ್ಣೆ ಅಜಿ ಶಾಕಲ್ಯಸ್ಯ ಹ್ರ್ಟಶ್ಚ (6.1127) 

ವೃತ್ತಿ-ಪದಾನ್ತಾಃ ಇಕಃ ಹಸ್ತಾ ವಾ ಸ್ಯುಃ ಅಸವರ್ಣೆೇ ಅಜಿ । ಹ್ರಸ್ತವಿಧಿಸಾಮರ್ಥಾತ್‌ 
ನ ಸ್ಪರಸನ್ನಿಃ | ಚಕ್ರಿ ಅತ್ರ । ಚಕ್ರ್ಯತ  ಪದಾನ್ತಾಃ ಇತಿ ಕಿಮ್‌? ಗೌರ್ಯೌ 

ಭ್ರ ಹಾಲಿ ಶೆ ಇದಿ 

(ಗೌರ್ಯ್ಯೌ) । 

ಪ.ಛೇ.- ಇಕಃ, ಅಸವರ್ಣೆ, ಅಚಿ, ಶಾಕಲ್ಯಸ್ಯ, ಹ್ರಸ್ತ, ಚ । 

ಅ.ವೃ. - “ಏಜಃ ಪದಾನ್ತಾದತಿ” (6.1109) ಎಂಬ ಸೂತ್ರದಿಂದ "ಪದಾನ್ಹಾತ್‌' 
ಎಂಬ ಪದವೂ ಮತ್ತು “ಇಕೋಯಣಚಿ” (6.1.77) ಎಂಬ ಸೂತ್ರದಿಂದ "“ಅಚಿ' 
ಎಂಬ ಪದವೂ ಅನುವೃತ್ತವಾಗಿದೆ. 

ಅರ್ಥ - ಇಲ್ಲಿ "ಇಕಃ' ಎಂಬುದು ಪಥಮಾ ಬಹುವಚನವಾಗಿರೋಣದ್ದರಿಂದ 
“ಪದಾನ್ನಾತ್‌' ಎಂಬುದನ್ನು ವಿಭಕ್ತಿವಚನ ಪರಿಣಾಮದಿಂದ “ಪದಾನ್ನಾಃ” ಎಂದು 
"ಇಕಃ' ಎಂಬುದಕ್ಕೆ "ವಿಶೇಷಣ'ವನ್ನಾಗಿ ಸ್ವೀಕರಿಸಲಾಗಿದೆ. ಅಸವರ್ಣವಾದ “"ಅಚ್‌' 
ವರ್ಣವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ ಪದಾನ್ಷವಾದ “ಇಕ್‌' ವರ್ಣಕ್ಕೆ ಹಸ್ತವು 
ಆದೇಶವಾಗಿ ಬರುತ್ತದೆ. 

ಉದಾ-। ಚಕ್ರೀ + ಅತ್ರ ಎಂದಿದ್ದಾಗ, ಪೂರ್ವಪದದ ಕೊನೆಯಲ್ಲಿ ದೀರ್ಫವಾದ 
"ಇಕ್‌'(ಈ) ವರ್ಣವು ಇದೆ. ಅದರ ಪರದಲ್ಲಿ ಅಸವರ್ಣವಾದ "ಅ' (ಅತ್ರ) ಕಾರವು 
ಇದೆ. ಹೀಗಿದ್ದಾಗ, ಶಾಕಲ್ಯರ ಮತದ ಪ್ರಕಾರ "ಈ' ಕಾರಕ್ಕೆ ಹ್ರಸ್ವ ಬಂದು ಪ್ರಕೃತಿ- 
ಭಾವದಿಂದ ಚಕ್ರಿ ಅತ್ರ' ಎಂದಾಗುತ್ತದೆ. “ಹ್ರಸ್ವವಿಧಿಸಾಮರ್ಥಾಂತ್‌ ನ ಸ್ಪರಸನ್ಫಿಃ” 
ಎಂದು ಹೇಳಿರುವದರ ತಾತ್ಸರ್ಯವಿದು. ದೀರ್ಫ “ಈ' ಕಾರಕ್ಕೆ ಪ್ರಸ್ಥವನ್ನು 
ವಿಧಿಸಿದಮೇಲೆ ಇದಕ್ಕೆ "ಯಣ್‌' ಸನ್ನಿಯನ್ನು ಮಾಡಿದರೆ, ಹ್ರಸ್ವ ವಿಧಾನ ಮಾಡಿದ್ದು 
ವ್ಯರ್ಥವಾಗುತ್ತದೆ. ಆದ್ದರಿಂದ ಈ ಪ್ರಕೃತಿಭಾವ ರೂಪವನ್ನೂ ಸ್ವೀಕರಿಸಬೇಕು ಇದು 
ವೈಕಲ್ಲಿಕವೆಂದು ಹೇಳಿರೋಣದ್ದರಿಂದ “ಚಕ್ರೀ ಅತ್ರ' ಎಂಬ ಅವಸ್ಥೆಯಲ್ಲಿಯೇ (ಹ್ರಸ್ಟವನ್ನು 
ವಿಧಿಸುವದಕ್ಕೆ ಪೂರ್ವದಲ್ಲಿಯೇ) “ಯಣ್‌' ಸಂಧಿಗೆ ಅವಕಾಶವಿರುತ್ತದೆ. ಆಗ ಚಕ್ರೀ- ಅತ್ರ 


ಅಜ್‌ (ಸ್ಪರ) ಸನ್ಧಿ-ಪ್ರಕರಣಮ್‌ 65 


ಎಂಬುದು “ಚಕ್ರ್ಯತ್ರ' ಎಂದಾಗುತ್ತದೆ. 

ಹೀಗಾಗಿ ಶಾಕಲ್ಯರ ಮತದ ಪ್ರಕಾರ “ಚಕ್ರಿ ಅತ್ರ' ಮತ್ತು"ಚಕ್ರ್ಯತ್ರ' ಎಂದು ಎರಡು 
ರೂಪಗಳು ಸಿದ್ಧವಾಗುತ್ತವೆ. 

ಪದಾನ್ತವಾದ "ಇಕ್‌' ವರ್ಣಗಳೆಂದು ಏಕೆ ಹೇಳಲಾಗಿದೆಯೆಂದರೆ, "ಗೌರ್ಯೌ' 
(ಗೌರ್ಯ್ಯಾ) ಎಂಬಲ್ಲಿ ಗೌರೀಔ ಎಂದಿದ್ದಾಗ ಪದಾನ್ನವಲ್ಲದ ಎಂದರೆ 
ಪ್ರಾತಿಪದಿಕವಾದ ಗೌರೀ ಶಬ್ದದ ಕೊನೆಯಲ್ಲಿ ದೀರ್ಫ್ಥ “ಈ' ಕಾರವಿರುತ್ತದೆ. ಅನಂತರ 
ಪರದಲ್ಲಿ ಅಸವರ್ಣವಾದ "ಅಚ್‌' (ಔ) ಇರುತ್ತದೆ. ಆಗ ಪ್ರಕೃತ ಸೂತ್ರದಿಂದ "ಗೌರಿ 
ಔ' ಎಂಬ ಅನಿಷ್ಟರೂಪವು ಸಿದ್ಧವಾಗುತ್ತಿತ್ತು. ಈ ಅನಿಷ್ಟವನ್ನು ಪರಿಹರಿಸುವದಕ್ಕಾಗಿ 
"ಪದಾನ್ಹಾಃ' ಎಂಬ ಪದವು ಅನುವೃತ್ತವಾಗಿದೆ. ಆದ್ದರಿಂದ ಪ್ರಕೃತಿಭಾವವಾಗದೇ 
"ಯಣ್‌' ಸನ್ನಿಯಿಂದ "ಗೌರ್ಯೌ' ಎಂದು ರೂಪ ಸಿದ್ಧವಾಗಿದೆ. 

ವೈಕಲ್ಪಿಕವಾಗಿ ದ್ವಿತ್ವದಿಂದ ಕೂಡಿದ ಗೌರ್ಯ್ಯಾ ಎಂಬ ಈ ರೂಪಸಿದ್ಧಿಯನ್ನು 
“ಅಚೋ ರಹಾಬ್ಯಾಂ ದ್ವೇ (8.4.46)” ಎಂಬ ಮುಂದಿನ ಸೂತ್ರದಲ್ಲಿ 
ವಿವರಿಸಲಾಗುವದು. 


(ಯರ್‌ ವರ್ಣಗಳಗೆ ವೈಕಲ್ರಕವಾಗಿ ಧ್ವಿತ್ವವನ್ನು ವಿಧಿಸುವ ಸೂತ್ರ) 


ಸೂತ್ರ 6೦: ಅಚೋ ರಹಾಭ್ಯಾಂ ದ್ವೇ (8.4.46) 

ವೃತ್ತಿ - ಅಚಃ ಪರಾಭ್ಯಾಂ ರೇಫ-ಹಕಾರಾಭ್ಯಾಂ ಪರಸ್ಯ ಯರಃ ದ್ವೇ ವಾ ಸ್ವಃ 
ಗೌರ್ಯಾ (ಗೌ-ರ್‌-ಯ್‌--ಯ್‌--ಔ), । 

ವಾ। ನ ಸಮಾಸೇ (ವಾಪ್ಯಶ್ವಃ । 

ಪ.ಛೇ.- ಅಚಃ, ರಹಾಭ್ಯಾಂ, ದ್ವೇ । 

ಅ.ವೃ. - “ಯರೋನನುನಾಸಿಕೇ5ನುನಾಸಿಕೋ ವಾ” (8.4.45) ಎ೦ಬ ಸೂತ್ರದಿಂದ 
"ವಾ' ಎಂಬ ಪದವು ಅನುವೃತ್ತವಾಗಿದೆ. 

ಅರ್ಥ-ರಶ್ವ ಹಶ್ಚ ರಹೌ, ತಾಭ್ಯಾಂ, ರಹಾಭ್ಯಾಮ್‌ (ಪಳ್ಜುಮ್ಯನ್ತ) “ಅಚಃ' 
(ಪಳ್ಳುಮ್ಯನ್ತು, ದ್ವೇ (ಪ್ರಥಮಾನ್ರ) ಎಂದು ತಿಳಿಯಬೇಕು. "ಅಚ್‌' ವರ್ಣಕ್ಕಿಂತ 
ಪರದಲ್ಲಿ, ಇರುವ ರೇಫ (ರ್‌) ಮತ್ತು (ಹ್‌) ಕಾರ ಇವುಗಳ ಪರದಲ್ಲಿರುವ "ಯರ್‌' 
ವರ್ಣಕ್ಕೆ ವಿಕಲ್ಪವಾಗಿ ದ್ವಿತ್ವವು ಬರುತ್ತದೆ. 

ಉದಾ- ಗೌರ್ಯೌ- (ಪೂರ್ವ ಸೂತ್ರದಲ್ಲಿ ಗೌರ್ಯೌ ಎಂಬ ದ್ವಿತ್ವವಿಲ್ಲದ 
ರೂಪವನ್ನೂ ಪ್ರಕೃತಿಭಾವಬರುವದಿಲ್ಲವೆಂಬುದನ್ನುಸೂಚಿಸಲಿಕ್ಕಾಗಿ ಕೊಡಲಾಗಿದೆ). 
ಪ್ರಕೃತ ಸೂತ್ರವು ದ್ವಿತ್ವವಿದ್ದ ಮತ್ತು ದ್ವಿತ್ವವಿಲ್ಲದ ರೂಪವನ್ನು ಹೇಳುವದಕ್ಕಾಗಿ ಹೊರಟಿದೆ. 
ಗೌರೀ-ಔ ಎಂದಿದ್ದಾಗ "ಯಣ್‌' ಸನ್ನಿಯಿಂದ ಗೌರ್‌+೬ಯ್‌+ಔ ಎಂದಾಗಿತ್ತು. 
ತದನಂತರ ಪ್ರಕೃತ ಸೂತ್ರವು ಪ್ರವೃತ್ತವಾಗಿದೆ. “ಗೌ” ಎಂಬಲ್ಲಿ "ಔ' ಕಾರವು “ಅಚ್‌' 
ವರ್ಣವಾಗಿದೆ. ಅದರ ಪರದಲ್ಲಿ ರೇಫ(ರ್‌) ಇದೆ. ಆ "ರೇಫ'ದ ಪರದಲ್ಲಿ ಯರ್‌ 


66 ಲಘುಸಿದ್ಧಾ೦ತ ಕೌಮುದೀ 


(ಯ್‌) ವರ್ಣವು ಇದೆ. ಇದಕ್ಕೆ ಪ್ರಕೃತ ಸೂತ್ರದಿಂದ ವೈಕಲ್ಜಿಕವಾಗಿ ದ್ವಿತ್ವ ಬಂದು 
ಗೌರ್‌4ಯ್‌ ಯ್‌+ಔ=ಗೌರ್ಯೌ ಎಂದಾಗಿದೆ. ಈ ರೀತಿಯ ದ್ವಿತ್ವದಿ೦ದ ಕೂಡಿದ 
ರೂಪವು ಇಷ್ಟವಾದರೂ ದ್ವಿತ್ವವಿಲ್ಲದ ರೂಪವಾದ ಗೌರ್ಯೌ ಎಂಬ ರೂಪವೇ 
ಹೆಚ್ಚಾಗಿ ಬಳಕೆಯಲ್ಲಿದೆ. ' 


ವಾ। ನ ಸಮಾಸೇ- ಈ ವಾರ್ತಿಕವು “ಇಕೋ ಃಸವರ್ಣೇ ಶಾಕಲ್ಯಸ್ಯ 
ಹಸ್ವಶ್ಚ”(6.1127) ಎಂಬ ಸೂತ್ರಕ್ಕೆ ಸಂಬಂಧಿಸಿದ್ದಾಗಿದೆ. ಇದೇ ಸೂತ್ರದ ಪ್ರಕಾರ 
ಹ್ರಸ್ತ ಭಾವ ಬಂದಮೇಲೆ ಪ್ರಕೃತಿಭಾವವು ಬರುತ್ತದೆ. ಸಮಾಸದಲ್ಲಿ ಪ್ರಕೃತಿಭಾವ 
ಬರುವದಿಲ್ಲ. ಬದಲಾಗಿ ಸನ್ನಿಯೇ ಆಗುತ್ತದೆ. 

ಉದಾ- ವಾಪ್ಯಶ್ವಃ (ಬಾವಿಯಲ್ಲಿ ಬಿದ್ದಿರುವ ಕುದುರೆ) ಎಂಬಲ್ಲಿ “ವಾಪ್ಯಾಂ 
ಅಶ್ವ ಎಂದು ವಿಗ್ರಹ ವಾಕ್ಯ ಇದನ್ನು ಸಮಾಸ ಮಾಡುವಾಗ ವಾಪೀ + ಅಶ್ವಃ 
ಎಂದಿರುತ್ತದೆ. ಇಲ್ಲಿ “ಇಕೋ ಂಸವರ್ಣೇ ಶಾಕಲ್ಯಸ್ಯ ಹ್ರಸ್ತಶ್ಚ” (6.1127) ಎಂಬ 
ಸೂತ್ರದಿಂದ "ಹ್ರಸ್ತ' ಪ್ರಾಪ್ತವಾದರೆ ಪ್ರಕೃತ ವಾರ್ತಿಕದಿಂದ ಸಮಾಸದ ದೆಸೆಯಲ್ಲಿ 
ಪ್ರಕೃತಿಭಾವವು ನಿಷೇಧಿಸಲ್ಪಟ್ಟಿದೆ. ಆದ್ದರಿಂದ ವಾಪೀ + ಅಶ್ವಃ ಎ೦ದಿದ್ದಾಗ "ಯಣ್‌' 
ಸನ್ನಿಯಿಂದ "ವಾಪ್ಯಶ್ವಃ' ಎಂದು ರೂಪವಾಗುತ್ತದೆ. ಈ ಪ್ರಕೃತ ವಾರ್ತಿಕದಿಂದ 
"ವಾಪಿ ಅಶ್ವ” ಎ೦ಬ ಅನಿಷ್ಟ ಪ್ರಕೃತಿಭಾವದ ರೂಪವು ನಿಷೇಧಿಸಲ್ಪಟ್ಟಿದೆ. 

(ಪ್ರಷ್ಹಭಾವದಿ೦ದ ಕೂಡಿದ ಪ್ರಕೃತಿಭಾವವನ್ನು ವಿಕಲ್ಪವಾಗಿ ವಿಧಿಸುವ ಸೂತ್ರ) 
ಸೂತ್ರ 61: ಖತ್ಯಕಃ ( 6.1128) 

ವೃತ್ತಿ -ಯತಿ ಪರೇ ಪದಾನ್ತಾಃ ಅಕಃ ಪ್ರಾಗ್ದದ್ವಾ ಬ್ರಹ್ಮ ಯಷಿಃ ಬ್ರಹ್ಮರ್ಷಿ೩ 
ಪದಾನ್ತಾಃ ಇತಿ ಕಿಮ್‌? ಆಚಣ್ಸ್ಛತ್‌। ॥ ಇತಿ ಅಚ್‌-ಸನ್ಫಿಃ॥ 

ಅ.ವೃ.-“ಏಜಃ ಪದಾನ್ನಾದತಿ”(6.1109) ಎಂಬ ಸುತ್ರದಿ೦ದ "ಪದಾನ್ಮಾತ್‌' ಎಂಬ 
ಶಬ್ದವು ಅನುವೃತ್ತವಾಗಿ ವಿಭಕ್ತಿ-ವಚನ ವಿಪರಿಣಾಮದಿಂದ "ಪದಾನ್ಹಾಃ' ಎಂದಾಗಿದೆ. 
“ಇಕೋ ಸವರ್ಣೇ ಶಾಕಲ್ಯಸ್ಯ ಹ್ರಸ್ತಶ್ಚ” (6.1127) ಎಂಬ ಸೂತ್ರದಿಂದ “ಹ್ರಸ್ವ? 
ಮತ್ತು “ಶಾಕಲ್ಯಸ್ಯ' ಎಂಬ ಪದಗಳು ಅನುವೃತ್ತವಾಗಿವೆ. 

ಅರ್ಥ - "ಪ್ರಾಗ್ವದ್ದಾ' ಎಂದರೆ, “ಇಕೋಸವರ್ಣೇ ಶಾಕಲ್ಯಸ್ಯ ಹ್ರಸ್ತಶ್ಚ” (6.1127) 
ಎ೦ಬ ಸೂತ್ರದಲ್ಲಿ ಹೇಳಿದಂತೆ ಕಾರ್ಯವಾಗುತ್ತದೆ ಎಂದರ್ಥ. ಹ್ರಸ್ವ "ಯು' ಕಾರವು 
ಪರದಲ್ಲಿದ್ದಾಗ ಪೂರ್ವ ಪದದ ಕೊನೆಯಲ್ಲಿರುವ "ಅಕ್‌' ವರ್ಣಕ್ಕೆ ಹ್ರಸ್ತವು ಬರುತ್ತದೆ. 
ಇಲ್ಲಿ ಪ್ರಸ್ವರೂಪವನ್ನು ಹೊಂದಿದಾಗ ಸನ್ನಿಯಾಗದೇ ಪ್ರಕೃತಿಭಾವವು ಇರುತ್ತದೆ. 

ಉದಾ-1- “ಬ್ರಹ್ಮ ಯಷಿಃ' ಎಂಬಲ್ಲಿ ಬ್ರಹ್ಮಾ + ಯಷಿಃ ಎಂದಿದ್ದಾಗ, "ಯ'ಕಾರವು 
ಪರದಲ್ಲಿರೋಣದ್ದರಿಂದ ಪೂರ್ವಪದಾನ್ತವಾದ "ಆ' ಕಾರಕ್ಕೆ ಹ್ರಸ್ವ ಬಂದು "ಬ್ರಹ್ಮ 
ಯಷಿಃ' ಎಂದಾಗುತ್ತದೆ. ಇದಕ್ಕೆ ಪ್ರತ್ಯೇಕವಾಗಿ ಹ್ರಸ್ತವನ್ನು ವಿಧಿಸಿರೋಣದ್ದರಿಂದ 
ಮತ್ತೆ ಗುಣಸನ್ನಿಯು ಬರುವದಿಲ್ಲ. ಇದನ್ನೇ "ಹ್ರಸ್ಥವಿಧಿಸಾಮಥಾಣ್ಯತ್‌ ನ ಸ್ವರಸನ್ಫೀಃ' 
ಎಂದು ಹಿಂದೆ ಹೇಳಲಾಗಿದೆ. 


ಅಜ್‌ (ಸ್ಪರ) ಸನ್ಧಿ-ಪ್ರಕರಣಮ್‌ 67 


ಉದಾ-2- ಬ್ರಹ್ಮಾ*ಹಷಿಃ ಎಂದಿದ್ದಾಗ, “ಹ್ರಸ್ವ' ವಿಧಾನ ಮಾಡದಿದ್ದ ಸಂದರ್ಭದಲ್ಲಿ 
ಗುಣಸನ್ನಿಯಿಂದ "ಬ್ರಹ್ಮರ್ಹಿಃ ಎಂದು ರೂಪವಾಗಿದೆ. 

ಪದಾನ್ನಾಃ ಇತಿ ಕಿಮ್‌?-ಪದಾನ್ನವಾದ "ಅಕ್‌' ವರ್ಣಗಳೆಂದು ಯಾಕೆ 
ಹೇಳಲಾಗಿದೆಯೆಂದರೆ- "ಆಚಣ್ಣತ್‌' ಎಂಬ ಪ್ರಯೋಗವನ್ನು ತೋರಿಸಿ ಉತ್ತರಿಸಿದ್ದಾರೆ. 

ಆ4ಯಚ್ಛತ್‌ ಎಂಬಲ್ಲಿ "ಆ' ಎಂಬುದು "ಆಟ್‌' ಆಗಮ, ಅದರಲ್ಲಿ "ಟ್‌' ಕಾರ 

"ಇತ್‌'. ಆಗ ಆ*ಯಚ್ಛತ್‌ ಎಂದಿರುತ್ತದೆ. ಇಲ್ಲಿ "ಆ' ಕಾರವು ಪದಾನ್ತವಾಗಿ 
ಇಲ್ಲದಿರೋಣದರಿಂದ “ಯ' ಕಾರವು ಪರದಲ್ಲಿದ್ದರೂ ಹ್ರಸ್ತವೂ ಬರುವದಿಲ್ಲ, ಹಾಗೆಯೇ 
ಪ್ರಕೃತಿಭಾವವೂ ಬರುವದಿಲ್ಲ. (ಅಂದರೆ "ಅ ಯಚ್ಛತ್‌' ಎಂಬ ಅನಿಷ್ಟ ರೂಪವು 
೬.೩.೬ ಹುಂ 'ಆ+ಯಚ್ಛತ್‌' ಎಂಬಲ್ಲಿ ವೃದ್ಧಿಸನ್ನಿಯಿಂದ ಆಚನ್ಸತ್‌ 

॥ "ಅಚ್‌' ಸನ್ಫಿ (2) ಪ್ರಕರಣ ಮುಗಿಯಿತು. 


ತಿ. ಷಲ್‌-ಸನ್ಧಿ-ಪ್ರಠರಣಮ್‌ ॥ 


(ಸೂತ್ರ 62-1೦2 ರವರೆಗೆ) 

ಅಚ್‌-ಸನ್ನಿ-ಪ್ರಕರಣದ ನಂತರ, ಈಗ ಹಲ್‌-ಸನ್ನಿಯನ್ನು ಆರಂಭಿಸುತ್ತಾರೆ. ಪರಸ್ಪರ 
ಹಲ್‌ (ವ್ಯಣ್ಣನ) ವರ್ಣಗಳು ವಿಳಂಬವಿಲ್ಲದೇ (ಅವ್ಯವಹಿತವಾಗಿ) ಉಚ್ಚರಿಸಲ್ಪಟ್ಟಾಗ 
ಉಂಟಾಗುವ ಬದಲಾವಣೆಗೆ "ಹಲ್‌-ಸನಿ' ಎಂದು ಹೆಸರು. ಹಾಗೆಯೇ "ಹಲ್‌' 
ವರ್ಣಗಳನ್ನು "ಅಚ್‌' ವರ್ಣಗಳ ಜೊತೆಗೆ ಸೇರಿ ಉಚ್ಚರಿಸಿದಾಗಲೂ ಆಗುವ 
ಬದಲಾವಣೆಯನ್ನೂ "ಹಲ್‌-ಸನ್ನಿ' ಎಂದು ಕರೆಯುತ್ತಾರೆ. ಈ "ಹಲ್‌ ಸನ್ನಿ' 
ಪ್ರಕರಣವು 1. ಶ್ಲುತ್ತ 2. ಷ್ಟುತ್ವ 3. ಜಸ್ತ್ವ 4. ಅನುನಾಸಿಕ 5. ಪರಸವರ್ಣ 6. 
ಪೂರ್ವಸವರ್ಣ 7. ಚರ್ತ್ವ 8. ಛತ್ವ 9. ಅನುಸ್ವಾರ 10. ಧುಟ್‌ 11. ಕುಕ್‌-ಟುಕ್‌ 12. 
ತುಕ್‌ 13. ಜಮುಟ್‌-ಆಗಮ 14. ಅನುಸ್ವಾರಾಗವ 15. ವಿಸರ್ಗ-ಆದೇಶ, 16. 
ರು-ಆದೇಶ 17. ಅನುನಾಸಿಕ ಆಗಮ ಮತ್ತು ಕೊನೆಯದಾಗಿ 18. ತುಕ್‌- 
ಆಗಮಗಳನ್ನೊಳಗೊಂಡಿದೆ. 


ಸ್ವ 1 (1 ಶ್ವುತ್ಥ ಸನ್ಶಿ) 

1. (ಸ್‌-ಕಾರ ಮತ್ತು ತ-ವರ್ಗಗಳಗೆ ಶ್ಚುತ್ಥ-ಸನ್ಫಿಯನ್ನು ಹೇಳುವ ಸೂತ್ರ) 
ಸೂತ್ರ 62: ಸ್ತೋಃ ಶ್ಚನಾ ಶ್ಚುಃ (8.4.40) 

ವೃತ್ತಿ ಸಕಾರ-ತವರ್ಗಯೋಃ ಶ-ಕಾರ-ಚ-ವರ್ಗಾಭ್ಯಾಂ ಯೋಗೇ ಶ-ಕಾರ- 
ಚ-ವರ್ಗೌ ಸ್ವಃ | ರಾಮಶ್ಶೇತೇ । ರಾಮಶ್ಲಿನೋತಿ। ಸಚ್ಚಿತ್‌। ಶಾರ್ಗಿಇ್ಜುಯ | 

ಅರ್ಥ- ಹಲ್‌-ಸನ್ನಿ ಪ್ರಕರಣದಲ್ಲಿ ಶ್ಚುತ್ಹ-ಸನ್ಫಿಯು ಮೊದಲನೆಯದಾಗಿದೆ. "ಸ್‌' 
ಚ 'ತು'ಶ್ವ ಸ್ತು ತಸ್ಯ ಸ್ತೋಃ ಈ ಸಮಾಹಾರ-ದ್ವನ್ಹದಲ್ಲಿ "ನಪುಂಸಕಲಿಜ್ಗ' ಬರಬೇಕಾಗಿತ್ತು 
ಆದರೆ ಇದು ಸೌತ್ರವಾಗಿರುವದರಿಂದ ಪುಲ್ಲಿಜ್ನ ಬಂದಿದೆ. ಇದೇ ರೀತಿಯಲ್ಲಿ ಉಳಿದ 
ಎರಡು ಪದಗಳೂ ಸೌತ್ರವಾಗಿವೆ. ಇದನ್ನು “ಆರ್ಷ ಪ್ರಯೋಗ'ವೆಂದು ಹೇಳುತ್ತಾರೆ. 

ಸ್ಥಾನಿಗಳಾದ "ಸ್‌'ಕಾರ ಮತ್ತು “ತ'ವರ್ಗಗಳ ಸ್ಥಾನದಲ್ಲಿ, "ಶ್‌'ಕಾರ ಮತ್ತು 
"ಚ'ವರ್ಗಗಗಳಾದ ನಿಮಿತ್ತ ವರ್ಣಗಳು ಅವುಗಳ (ಆ ಸ್ಥಾನಿಗಳ) ಪೂರ್ವದಲ್ಲೋ 
ಅಥವಾ ಪರದಲ್ಲಿಯೋ (ಅವ್ಯವಹಿತವಾಗಿ) ಸಂಬಂಧ ಹೊಂದಿರುವಾಗ ಕ್ರಮವಾಗಿ 
“ಶ್‌' ಕಾರ ಮತ್ತು "ಚ' ವರ್ಗಗಗಳು ಆದೇಶವಾಗಿ ಬರುತ್ತವೆ. 


1. ಸಿಮಿತ್ತಗಳು ಪೂರ್ವದಲ್ಲದ್ದಾಗ 


ನಿಮಿತ್ತ ವರ್ಣಗಳು ಸ್ಥಾನಿಗಳು ಆದೇಶಗಳು 
ಶ್‌ 1.ಸ್‌ 1. ಶ್‌ 
ಚ್‌ 2.ತ್‌ ಹ್‌ 
ಛ್‌ 3. ಥ್‌ RO ಥ್‌ 


ಹಲ್‌ ಸಫ್ಫಿ-ಪ್ರಕರಣಮ್‌ 69 


ನಿಮಿತ್ತ ವರ್ಣಗಳು ಸ್ಥಾನಿಗಳು ಆದೇಶಗಳು 
ಜ್‌ 4. ದ್‌ 4. ಜ್‌ 
ರು್‌ 5. ಧ್‌ 5. ರು್‌ 
ಇ್‌ 6. ನ್‌ 6. ಠ್‌ 
2. ನಿಮಿತ್ತಗಳು ಪರದಲ್ಲದ್ದಾಗ 
ಸ್ಥಾನಿಗಳು ನಿಮಿತ್ತ ವರ್ಣಗಳು ಆದೇಶಗಳು 
1. ಸ್‌ ಶ್‌ 1. ಶ್‌ 
2. ತ್‌ ಚ್‌ 2. ಜ್‌ 
3. ಥ್‌ ಛ್‌ 3. ಛ್‌ 
4. ದ್‌ ಜ್‌ 4. ಜ್‌ 
5. ಧ್‌ ರು್‌ 5. ರ್ಸ್‌ 
6.ನ್‌ ಆಗ್‌ 6.ಇ್‌ 


ಈ ಮೇಲಿನ ಎರಡು ಕೋಷ್ಟಕಗಳಲ್ಲೂ ನಿಮಿತ್ತವರ್ಣಗಳಿಗೆ ಕ್ರಮಸಂಖ್ಯೆ ಕೊಡಲಿಲ್ಲ. 
ಇದರಿಂದ ಈ ಆರು ನಿಮಿತ್ತವರ್ಣಗಳಲ್ಲಿ ಯಾವದಾದರೊಂದು ನಿಮಿತ್ತ ವರ್ಣವು 
ಯಾವದಾದರೊಂದು ಸ್ಥಾನಿ-ವರ್ಣದ ಪೂರ್ವದಲ್ಲೋ ಅಥವಾ ಪರದಲ್ಲಿಯೋ 
(ಅವ್ಯವಹಿತವಾಗಿ) ಇರಬಹುದೆಂದು ಹೇಳಿದಂತಾಯಿತು. ಅರ್ಥಾತ್‌ ಇಲ್ಲಿ ಸ್ಥಾನಿಗಳಿಗೂ 
ಮತ್ತು ನಿಮಿತ್ತ ವರ್ಣಗಳಿಗೂ ಯಥಾಸಂಖ್ಯ ನಿಯಮವಿರುವದಿಲ್ಲ. (ಇದರಲ್ಲಿ “ಶ್‌' 
ಕಾರದ ನಂತರ ತ-ವರ್ಗ ವರ್ಣಗಳಿದ್ದರೆ ಮಾತ್ರ “ಚುತ್ವ (ಚ-ವರ್ಗ) ಬರುವದಿಲ್ಲ' 
ಎಂಬುದು ಅಪವಾದವಾಗಿದೆ. ಇದು “ಶಾತ್‌” (8.4.44) ಎ೦ಬ ಮುಂದಿನ ಸೂತ್ರದಲ್ಲಿ 
ಸ್ಪಷ್ಟವಾಗುತ್ತದೆ. ಈ ಸೂತ್ರದಿಂದಲೇ ಸ್ಥಾನಿಗಳಿಗೂ ಮತ್ತು ನಿಮಿತ್ತಗಳಿಗೂ 


ಕ್ರಮಸಂಖ್ಯವಿಲ್ಲವೆಂಬುದು ಪ್ರಮಾಣಸಿದ್ಧವಾಗುತ್ತದೆ.) 

ಇಲ್ಲಿ "ಶ್ಲುನಾ' ಎಂಬ “ತೃತೀಯಾ' ವಿಭಕ್ತಿಯಿಂದ ಸ-ಕಾರ ತ-ವರ್ಗಗಳಿಗೆ 
(ಸ್ತೋಃ) ಪೂರ್ವದಲ್ಲೋ ಅಥವಾ ಪರದಲ್ಲೋ ನಿಮಿತ್ತವರ್ಣಗಳು (ಶ-ಕಾರ ಚ- 
ವರ್ಗಗಳು) ಇರಬಹುದೆಂದು ಅರ್ಥ ಮಾಡಿರುವುದರಿಂದ, “ತಸ್ಮಾದಿತ್ಯುತ್ತರಸ್ಕ(1.1.67)” 
ಮತ್ತು “ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ(1.1.66)” ಎಂಬ ಎರಡು ಸೂತ್ರಗಳಿಗೂ 
ಅವಕಾಶವಿರುತ್ತದೆ. ಇಲ್ಲಿ "ಶ್ಹುನಾ” ಎಂಬ ಶಬ್ದದ ಜೊತೆಗೆ "ಸಹ' ಎಂಬ ಶಬ್ದವನ್ನು 
“ಅಧ್ಯಾಹಾರ' ಮಾಡಿಕೊಳ್ಳಬೇಕು. "ಸಹ' ಶಬ್ದವಿಲ್ಲದಿದ್ದರೂ "ಸಹ' ಎಂಬ ಶಬ್ದದ 
ಅರ್ಥವನ್ನು ಕೊಡುತ್ತದೆಂದು "ಕಾಶಿಕಾ'ದಲ್ಲಿ ಹೇಳಲಾಗಿದೆ. 
ಉದಾಹರಣೆಗಳು- 


1. ರಾಮಶ್ನೇತೇ-'ರಾಮಸ್‌ + ಶೇತೇ” ಎಂದಿದ್ದಾಗ, ಸ್ಥಾನಿಯಾದ “ಸ್‌' ಕಾರದ 
ನಂತರ ನಿಮಿತ್ತವಾದ “ಶ್‌' ಕಾರವು ಪರದಲ್ಲಿದೆ. (ಆದರೆ ಆ "ಶ್‌' ಕಾರವು 


70 ಲಘುಸಿದ್ಧಾ೦ತ ಕೌಮುದೀ 


ಸಂಖ್ಯಾನಿಯಮದಿಂದ ಬಂದದ್ದಲ್ಲ. ಆಕಸ್ಮಿಕವಾಗಿ ಆದು ನಿಮಿತ್ತವರ್ಣಗಳಲ್ಲಿ 
ಮೊದಲನೆಯದಾಗಿದೆ). ಆದ್ದರಿಂದ ಸ್ಥಾನಿಗಳಲ್ಲಿ ಮೊದಲನೆಯದಾದ "ಸ್‌' ಕಾರದ 
ಸ್ಥಾನದಲ್ಲಿ, ಆದೇಶ ವರ್ಣಗಳಲ್ಲಿ ಮೊದಲನೆಯದಾದ "ಶ್‌' ಕಾರವು ಆದೇಶವಾಗಿ 
ಬಂದು "ರಾಮಶ್ಶೇತೇ' ಎಂದಾಗಿದೆ. (ರಾಮನು ಮಲಗಿದ್ದಾನೆ ಎಂದು ಇದರ 
ಅರ್ಥ).ಆದ್ದರಿಂದ ಇಲ್ಲಿ “ಸ್ಥಾನಿ-ಆದೇಶ'ಗಳಿಗೆ "ಯಥಾಸಂಖ್ಯ' ಕ್ರಮವು 
“ಯಥಾಸಂಖ್ಯಮನುದೇಶಃ ಸಮಾನಾಮ್‌(1.3.10)” ಎಂಬ ಸೂತ್ರದಿಂದ ಬಂದಿದೆ 
ಎಂಬುದು ಸ್ಪಷ್ಟವಾಗುತ್ತದೆ. ಈ ನಿಯಮ ಸ್ಥಾನಿ ಮತ್ತು ನಿಮಿತ್ತಗಳಿಗಿಲ್ಲ. 

2. ರಾಮಶ್ಚಿನೋತಿ - "ರಾಮಸ್‌+ಚಿನೋತಿ' ಎ೦ದಿದ್ದಾಗ - ಸ್ಥಾನಿಯಾದ "ಸ್‌' 
ಕಾರದನಂತರ ನಿಮಿತ್ತವಾದ “ಚ್‌'ಕಾರವು ಪರದಲ್ಲಿದೆ. ಈ “ಚ್‌' - ಕಾರವು 
ನಿಮಿತ್ತವರ್ಣಗಳಲ್ಲಿ ಮೊದಲನೇಯದ್ದಲ್ಲ. ಹಾಗಿದ್ದರೂ "ಸ್‌' ಕಾರಕ್ಕೆ "ಶ್‌' ಕಾರವು 
ಆದೇಶವಾಗಿ ಬಂದು "ರಾಮಶ್ಲಿನೋತಿ” ಎಂದಾಗಿದೆ. (ರಾಮನು ಆಯ್ದುಕೊಳ್ಳುತ್ತಿದ್ದಾನೆ 
ಎಂದು ಇದರ ಅರ್ಥ). ಇಲ್ಲಿ ಸ್ಥಾನಿ ಮತ್ತು ಆದೇಶಗಳಿಗೆ ಸಂಖ್ಯಾನಿಯಮವಿದೆಯೇ 
ಹೊರತು ಸ್ಥಾನಿ ಮತ್ತು ನಿಮಿತ್ತಗಳಿಗಿಲ್ಲವೆಂಬುದು ಸ್ಪಷ್ಟವಾಗುತ್ತದೆ. 


3. ಸಚ್ಚಿತ್‌- ಸತ್‌+ಚಿತ್‌ ಎ೦ದಿದ್ದಾಗ- “ತ್‌' ಕಾರವು ಸ್ಥಾನಿಯಾಗಿದೆ. ನಿಮಿತ್ತವಾದ 
“ಚ್‌'ಕಾರವು ಸಂಖ್ಯಾಕ್ರಮ ನಿಯಮವನ್ನು ಅಪೇಕ್ಷಿಸದೇ ಪರದಲ್ಲಿದೆ. ಆಗ ಸ್ಥಾನಿಯಾದ 
'ತ್‌' ಕಾರದ ಸ್ಥಾನದಲ್ಲಿ ಕ್ರಮಸಂಖ್ಯೆಗನುಗುಣವಾಗಿ “ಚ್‌' ಕಾರವು ಆದೇಶವಾಗಿ 
ಬಂದು ಸಚ್ಚಿತ್‌ ಎಂದಾಗುತ್ತದೆ. (ಇದರ ಅರ್ಥ - ಸತ್‌ ಮತ್ತು ಚಿತ್‌ ಎಂದು). 

4. ಶಾರ್ಜ್ಲೆಳ್ಬುಯ-ಶಾರ್ಗ್ಲೆನ್‌!--ಜಯ' ಎಂದಿದ್ದಾಗ ಸ್ಥಾನಿಗಳಲ್ಲಿ ಕೊನೆಯದಾದ 
"ನ್‌' ಕಾರದ ನಂತರ ನಿಮಿತ್ತವಾದ ಚ-ವರ್ಗದ "ಜ್‌' ಕಾರವು ಕ್ರಮನಿಯಮವಿಲ್ಲದೇ 
ಪರದಲ್ಲಿದ್ದಾಗ, ಸ್ಥಾನಿಯಾದ "ನ್‌' ಕಾರದ ಸ್ಥಾನದಲ್ಲಿ ಸಂಖ್ಯಾಕ್ರಮಕ್ಕನುಗುಣವಾಗಿ 
ಆದೇಶಗಳಲ್ಲಿ ಕೊನೆಯದಾದ “ಇ್‌' ಕಾರವು ಆದೇಶವಾಗಿ ಬಂದು, ಶಾರ್ಜ್ಗೆಳ್ಬುಯ। 
ಎಂದಾಗಿದೆ. (ಹೇ ವಿಷ್ಣುವೇ। ನೀನು ಜಯಶೀಲನಾಗು ಎಂದರ್ಥ). 

5. ಯಾಚ್ಚಾ-ಯಾಚ್‌.-ನಾ ಎಂದಿದ್ದಾಗ- ಸ್ಥಾನಿಯಾದ “ನ್‌' ಕಾರದ ಪೂರ್ವದಲ್ಲಿ 
ನಿಮಿತ್ತವಾದ "ಜ್‌' ಕಾರವು ಇದೆ. ಇಲ್ಲಿ ಸ್ಥಾನಿಯಾದ 'ನ್‌' ಕಾರದ ಸ್ಥಾನದಲ್ಲಿ 
ಸಂಖ್ಯಾಕ್ರಮಕ್ಕನುಗುಣವಾಗಿ “ಚ' ವರ್ಗದ ಕೊನೆಯ ವರ್ಣವಾದ "“ಇ*' ಕಾರವು 
ಆದೇಶವಾಗಿ ಬಂದು "ಯಾಚ್ಚಾ' ಎಂದಾಗುತ್ತದೆ. ನಿಮಿತ್ತ ವರ್ಣವು ಪೂರ್ವದಲ್ಲಿರುವದಕ್ಕೆ 
ಇದು ಉದಾಹರಣೆಯಾಗಿದೆ. "ಯಾಚಿಸುವದು' ಎಂದು ಇದರರ್ಥ. 


(ಚುತ್ಸವನ್ನು ನಿಷೇಧಿಸುವ ಅಪವಾದ ಸೂತ್ರ) 
ಸೂತ್ರ-63: ಶಾತ್‌ ( 8.4.44) 
ವೃತ್ತಿ-ಶಾತ್‌ ಪರಸ್ಯ ತವರ್ಗಸ್ಯ ಚುತ್ಹಂ ನ ಸ್ಯಾತ್‌। ವಿಶ್ನಃ ಪ್ರಶ್ನಃ 
ಅ.ವ್ಯ.-“ತೋಃ ೩(8.4.43)” ಸೂತ್ರದಿಂದ "ತೋಳ ಎ೦ಬ ಪದವೂ ಹಾಗೆಯೇ 
“ನ ಪದಾನ್ಮಾಟ್ಟೋರನಾಮ್‌(8.4.42)” ಸೂತ್ರದಿಂದ "ನ' ಪದವೂ ಅನುವೃತ್ತವಾಗಿದೆ. 


ಹಲ್‌ ಸಳ್ಳಿ-ಪ್ರಕರಣಮ್‌ 71 


ಅರ್ಥ- "ಶ್‌' ಕಾರದ ನಂತರ "ತ'ವರ್ಗೀಯ ವರ್ಣಗಳಿದ್ದರೆ ಅವುಗಳಿಗೆ ಚುತ್ವ 
(ಚ-ವರ್ಗ)ವು ಬರುವದಿಲ್ಲ. ಆದರೆ "ಚ'-ವರ್ಗದ ನಂತರ "ತ'ವರ್ಗವಿದ್ದರೆ "ಚುತ್ತ' 
ಬರುತ್ತದೆ. ಈ ಸೂತ್ರವು “ಸ್ತೋಃ ಶ್ಚುನಾ ಶ್ಚುಃ (8.4.40) ಸೂತ್ರಕ್ಕೆ ಅಪವಾದವಾಗಿದೆ. 
ಇದರಿಂದ ನಿಮಿತ್ತ ಮತ್ತು ಸ್ಥಾನಿಗಳಿಗೆ ಸಂಖ್ಯಾಕ್ರಮ ನಿಯಮವಿಲ್ಲವೆಂಬುದು 
ಸ್ಪಷ್ಟವಾಗುತ್ತದೆ. 

ಉದಾ-1. "ವಿಶ್ವ (ಗತಿ ಅಥವಾ ಭಾಷಣ) - ವಿಶ್‌4ನಃ ಎ೦ದಿದ್ದಾಗ ನಿಮಿತ್ತವಾದ 
"ಶ್‌' ಕಾರದ ಯೋಗವು ಪೂರ್ವದಲ್ಲಿದ್ದು, ಪರದಲ್ಲಿ "ತ' ವರ್ಗದ "ನ್‌'ಕಾರ(ಸ್ಥಾನಿ)ವಿದೆ. 
ಈ ಸಂದರ್ಭದಲ್ಲಿ, ಪ್ರಕೃತ ಸೂತ್ರದಿಂದ ಚುತ್ಹವು ಬಾರದೆ "ವಿಶ್ನಃ' ಎಂದೇ ಉಳಿಯುತ್ತದೆ. 

ಉದಾ-2. "ಪ್ರಶ್ನಃ'(ಪ್ರಶ್ನೆ) ಪ್ರಶ್‌ + ನಃ .ಎಂದಿದ್ದಾಗ "ಶ್‌' ಕಾರದ ನಂತರ “ತ' 
ವರ್ಗದ "ನ್‌' ಕಾರವಿರೋಣದರಿಂದ "ಚುತ್ತ'ವು ಬಾರದೆ "ಪ್ರಶ್ನಃ' ಎಂದೇ ಉಳಿಯುತ್ತದೆ. 

ಸೂಚನೆ-1.-ವಿಚ್ಛ ಧಾತುವಿನಿಂದ “ಯಜ-ಯಾಚ-ಯತ್‌-ವಿಚ್ಛ-ಪ್ರಚ್ಛ-ರಕ್ಷೋ 
ನಜ*(3-3-90)” ಸೂತ್ರದಿಂದ 'ನಜ್‌' ಪ್ರತ್ಯಯ ಬಂದಮೇಲೆ “ಚ್ಚ್ಯೋಃ 
ಶೂಡನುನಾಸಿಕೇ(6-4-19)” ಎ೦ಬ ಸೂತ್ರದಿಂದ "ಛ್‌' ಗೆ "ಶ್‌' ಕಾರವು ಬಂದು 
"ಶ್ಲುತ್ತ' ನಿಷೇಧದಿಂದ ಅದೇ ರೂಪ (ವಿಶ್ನತ)ವು ಉಳಿಯುತ್ತದೆ. 

ಸೂಚನೆ-2. ಪ್ರಚ್ಛ ಧಾತುವಿನಿಂದ “ಯಜ-ಯಾಚ-ಯತ್‌-ವಿಚ್ಛ-ಪ್ರಚ್ಛ-ರಕ್ಷೋ 
ನಜ್‌(3-3-90)” ಸೂತ್ರದಿಂದ ನಜ್‌ ಪ್ರತ್ಯಯ ಬಂದ ಮೇಲೆ "ಶ್ಚುತ್ತ' ನಿಷೇಧದಿಂದ 
ಅದೇ ರೂಪ (ಪ್ರಶ್ನಃ)ವು ಉಳಿಯುತ್ತದೆ. 

(ಸನ್ಫಿ 2: ಷ್ಟುತ್ವವನ್ನು ವಿಧಿಸುವ ಸೂತ್ರ) 
ಸೂತ್ರ-64: ಷ್ಟುನಾ ಷ್ಟುಃ (8.4.41) 

ವೃತ್ತಿ-ಸ್ತೊಃ ಸ್ಟುನಾ ಯೋಗೇ ಷ್ಟುಃ ಸ್ಯಾತ್‌ । ರಾಮಷ್ಟಷ್ಟಃ । ರಾಮಷ್ಟೀಕತೇ । 
ಪೇಷ್ಟಾ । ತಟ್ಟೀಕಾ । ಚಕ್ರಿಣ್ನೌಕಸೇ । 

ಅ.ವೃ.- “ಸ್ತೋಃ ಶ್ಹುನಾ ಶ್ಲುಃ(8.4.40)” ಸೂತ್ರದಿಂದ "ಸ್ತೋ' ಎಂಬ ಪದವು 
ಅನುವೃತ್ತವಾಗಿದೆ. 

ಅರ್ಥ-“ಸ್ತೋಃ ಶುನಾ ಶ್ಹುಃ(8.4.40)” ಸೂತ್ರದಲ್ಲಿ, "ಸ್‌'ಕಾರ ಮತ್ತು “ತ'- 
ವರ್ಗಗಳಿಗೆ “ಶ್ಚುತ್ವ'ವು ಹೇಳಲಾಗಿದೆ. ಈ ಸೂತ್ರದಲ್ಲಿ ಅದೇ "ಸ್‌'-ಕಾರ ಮತ್ತು “ತ'- 
ವರ್ಗಗಳಿಗೆ “ಷ್ಟುತ್ವ'ವು ಹೇಳಲಾಗಿದೆ. ಅಲ್ಲಿ "ಶ್ಚುನಾ' ಎಂಬುದು ನಿಮಿತ್ತವಾದರೆ ಇಲ್ಲಿ 
“ಷ್ಟುನಾ' ಎಂಬುದು ನಿಮಿತ್ತವಾಗಿದೆ. 

"ಸ್‌'ಕಾರ ಮತ್ತು "ತ'ವರ್ಗಗಗಳ ಸ್ಥಾನದಲ್ಲಿ "ಷ್‌'ಕಾರ ಮತ್ತು "ಟ'ವರ್ಗಗಳ 
ಯೋಗವಿದ್ದಾಗ, “ಷ್‌'ಕಾರ ಮತ್ತು "ಟ'ವರ್ಗಗಳು (ಷುುತ್ತವು), ಆದೇಶವಾಗಿ ಬರುತ್ತವೆ. 
ಇಲ್ಲಿಯೂ ನಿಮಿತ್ತ ವರ್ಣಗಳು ಸ್ಥಾನಿಗಳ ಪೂರ್ವದಲ್ಲೋ ಅಥವಾ ಪರದಲ್ಲೋ 
ಸಂಖ್ಯಾನಿಯಮವಿಲ್ಲದೇ ಇರಬಹುದು. (ಇದಕ್ಕೆ ಅಪವಾದವಾಗಿ "ಷ್‌'ಕಾರ 
ಪರದಲ್ಲಿದ್ದಾಗ ಪೂರ್ವದಲ್ಲಿದ್ದ "ತ'ವರ್ಗಕ್ಕೆ "ಟುತ್ವ' ಬರುವದಿಲ್ಲ). ಇದನ್ನೇ 


72 ಲಘುಸಿದ್ಧಾಂತ ಕೌಮುದೀ 


“ತೋಃಷಿ(8.4.43)” ಸೂತ್ರದಲ್ಲಿ ಅಪವಾದವಾಗಿ ಹೇಳಲಾಗಿದೆ. 

ಉದಾ- 1. ರಾಮಷ್ಟಷ್ಟಃ (ರಾಮನು ಆರನೆಯವನು) - "ರಾಮಸ್‌ + ಷಷ್ಟ 
ಎ೦ದಿದ್ದಾಗ "ಸ್‌' ಕಾರದ 'ಪರದಲ್ಲಿ “ಷ್‌'ಕಾರದ ಯೋಗವಿರುವುದರಿಂದ 
ಪೂರ್ವದಲ್ಲಿರುವ “ಸ್‌' ಕಾರದ ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ಷ್‌' ಕಾರ (ಷ್ಟುತ್ವ) 
ಆದೇಶವಾಗಿ ಬಂದು "ರಾಮಷ್‌ + ಷಷ್ಟಃ' - "ರಾಮಷ್ಟಷ್ಟಃ' ಎಂದಾಗುತ್ತದೆ. 

ಉದಾ- 2. "ರಾಮಷ್ಟೀಕತೇ'(ರಾಮನು ಹೋಗುತ್ತಾನೆ) - "ರಾಮಸ್‌ 4 ಟೀಕತೇ' 
ಎ೦ದಿದ್ದಾಗ, "ಸ್‌' ಕಾರದ ಪರದಲ್ಲಿ "ಟ್‌'ಕಾರದ ಯೋಗವಿರುವುದರಿಂದ 
ಪೂರ್ವದಲ್ಲಿರುವ "ಸ್‌' ಕಾರದ ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ “ಷ್‌'ಕಾರವು (ಷ್ಟುತ್ಚ) 
ಆದೇಶವಾಗಿ ಬಂದು "ರಾಮಷ್‌ + ಟೀಕತೇ' - "ರಾಮಷ್ಟೀಕತೇ' ಎಂದಾಗುತ್ತದೆ. 

ಉದಾ-3.ಪೇಷ್ಟಾ (ಹಿಟ್ಟು ಬೀಸುವವನು)- "ಪೇಷ್‌ + ತಾ' ಎಂದಿದ್ದಾಗ, 
ನಿಮಿತ್ತವಾದ “ಷ್‌' ಕಾರದ ಯೋಗವು ಪರದಲ್ಲಿರುವ "ತ್‌'ಕಾರಕ್ಕೆ ಇರೋಣದರಿಂದ 
“ತ್‌'ಕಾರ(ಸ್ಥಾನಿ)ದ ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ಟ್‌' ಕಾರವು (ಟುತ್ವು ಆದೇಶವಾಗಿ 
ಬಂದು "ಪೇಷ್‌ + ಟಾ' ೬ "ಪೇಷ್ಟಾ' ಎಂದಾಗುತ್ತದೆ. 

ಉದಾ-4. “ತಟ್ಟೀಕಾ' (ಅದರ ವ್ಯಾಖ್ಯಾನ)- "ತತ್‌ + ಟೀಕಾ' ಎಂದಿದ್ದಾಗ, 
ಸ್ಥಾನಿಯಾದ "ತ್‌' ಕಾರದ ಪರದಲ್ಲಿ ನಿಮಿತ್ತವಾದ “ಟ್‌' ಕಾರದ (ಟ-ವರ್ಗದ) 

ಯೋಗವಿರುವದರಿಂದ ಆ "ತ್‌' ಕಾರದ ಸ್ಥಾನದಲ್ಲಿ "ಟ'ವರ್ಗದ "ಟ್‌'ಕಾರವು 
ಆದೇಶವಾಗಿ ಬಂದು "ತಟ್‌ + ಟೀಕಾ' ಇ "ತಟ್ಟೀಕಾ' ಎಂದಾಗುತ್ತದೆ. 

ಉದಾ-5. 'ಚಕ್ರಿಣ್ನೌಕಸೇ'(ಚಕ್ರಧಾರಿ(ವಿಷ್ಟು)ವೇ! ನೀನು ಹೋಗುತ್ತಿದ್ದೀಯೆ) - 
“ಚಕ್ರಿನ್‌ + ಢೌಕಸೇ' ಎಂದಿದ್ದಾಗ, ಸ್ಥಾನಿಯಾದ ತವರ್ಗದ "ನ್‌' ಕಾರಕ್ಕೆ "ಟ್‌' 
ವರ್ಗದ "ಥ್‌' ಕಾರದ ಯೋಗವಿರುವದರಿಂದ, “ತ್‌' ವರ್ಗದ "ನ್‌' ಕಾರದ ಸ್ಥಾನದಲ್ಲಿ 
"ಟ್‌' ವರ್ಗದ "ಣ್‌' ಕಾರವು ಆದೇಶವಾಗಿ ಬಂದು “ಚಕ್ರಿಣ್‌! + ಢೌಕಸೇ' ಎ 
“ಚಕ್ರಿಣ್ಳೌಕಸೇ' ಎಂದಾಗುತ್ತದೆ. 

(ಷ್ಟುತ್ಥವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ-65: ನ ಪದಾನ್ತಾಟ್ಟೋರನಾಮ್‌ (8.4.42) 

ವೃತ್ತಿ-ಪದಾಂತಾತ್‌ ಟ-ವರ್ಗಾತ್‌ ಪರಸ್ಯ ಅನಾಮಃ ಸೋಃ ಷುಃ ನ ಸ್ತಾತ್‌। 
ಷಟ್‌ಸನ್ನಃ ಷಟ್‌ತೇ। ಪದಾನ್ನಾತ್‌ ಕಿಮ್‌? ಈಟ್ಟೇ । ಟೊಃ ಕಿಮ್‌? ಸರ್ಪಿಷ್ಟಮಮ್‌। 

ವಾ॥ ಅನಾಮ್‌-ನವತಿ-ನಗರೀಣಾ೦ ಇತಿ ವಾಚ್ಯಮ್‌ | ಷಣ್ಣಾಮ್‌ ।ಷಣ್ಣವತಿಃ । 
ಷಣ್ಣಗರ್ಯ:ಃ 

ಪ.ಛೇ. - ನ, ಪದಾನ್ತಾತ್‌, ಟೋಃ, ಅನಾಮ್‌ । 

ಅ.ವೃ.- “ಸ್ತೋಃ ಶ್ಲುನಾ ಶ್ಚುಃ(8.4.40)” ಸೂತ್ರದಿಂದ ಸ್ತೋಃ ಎಂಬ ಪದವು 
ಮತ್ತು “ಷ್ಟುನಾ ಷ್ಟುಃ(8.4.41)” ಸೂತ್ರದಿಂದ “ಷ್ಟು” ಎಂಬ ಪದವೂ ಅನುವೃತ್ತವಾಗಿದೆ. 


ಆ 


ಹಲ್‌ ಸನ್ಮಿ-ಪ್ರಕರಣಮ್‌ 73 


ಅರ್ಥ- ಪೂರ್ವ-ಪದದ ಕೊನೆಯಲ್ಲಿ "ಟ'ವರ್ಗೀಯ ವರ್ಣವಿದ್ದು ತದನಂತರ 
ಉತ್ತರ-ಪದದ ಆದಿಯಲ್ಲಿ "ಸ್‌'ಕಾರ ಹಾಗೂ "ತ' ವರ್ಗೀಯ ವರ್ಣವಾದ 
“ನ'ಕಾರದಿ೦ದ ಆರಂಭವಾಗುವ “ನಾಮ್‌' ಎಂಬ ಶಬ್ದವನ್ನು ಬಿಟ್ಟು ಉಳಿದ "ತ'ವರ್ಗದ 
ವರ್ಣಗಳಿದ್ದಾಗ "ಷ್ಹುತ್ತ'ವು ಬರುವದಿಲ್ಲ.(ಅಂದರೆ ಷ್ಟುತ್ವ ನಿಷೇಧ ಬರುತ್ತದೆಂದರ್ಥ). 

ಉತ್ತರ ಪದದಲ್ಲಿ “ನಾಮ್‌' ಇದ್ದರೆ, "ಷ್ಟುತ್ವ' ಬಂದೇ ಬರುತ್ತದೆ. (ಇದು ನಿಷೇಧದ 
ನಿಷೇಧವಾಗಿದೆ). 

ಉದಾ-1. “ಷಟ್‌ಸನ್ತಃ'-(ಆರು ಸಜ್ಜನರು)-“ಷಟ್‌. ಸನ್ನಃ' ಎಂದಿದ್ದಾಗ ಮೊದಲನೇ 
ಪದದ ಕೊನೆಯಲ್ಲಿ "ಟ'-ವರ್ಗೀಯ ವರ್ಣವಾದ "ಟ್‌'ಕಾರವಿದೆ. ಉತ್ತರ ಪದವಾದ 
"ಸನ್ನ" ಎಂಬಲ್ಲಿ ಆದಿ ವರ್ಣವಾದ "ಸ್‌'ಕಾರವು "ನಾಮ್‌' ಭಿನ್ನವಾಗಿದೆ. ಇದು 
"ಸ್‌'ಕಾರ “ತ'ವರ್ಗಗಳಲ್ಲಿ ಒಂದಾಗಿದೆ. ಆದ್ದರಿಂದ ಇಲ್ಲಿ "ಸ್‌'ಕಾರಕ್ಕೆ “ಷ್ಟುತ್ವ' 
ನಿಷೇಧಿಸಲ್ಪಟ್ಟು "ಷಟ್‌ಸನ್ತಃ' ಎಂದೇ ಇದೆ. 

ಉದಾ-2. "ಷಟ್‌ತೇ'! (ಅವರು ಆರು ಜನರು)- "ಷಟ್‌*-ತೇ' ಎಂದಿದ್ದಾಗ, 
“ಷ್ಟುನಾ ಷ್ಟುಃ(8.4.41)” ಸೂತ್ರದಿಂದ ಪೂರ್ವ ಪದದ ಕೊನೆಯಲ್ಲಿರುವ "ಟ್‌'ಕಾರದ 
ನಂತರ, ಉತ್ತರ ಪದದ ಆದಿಯಲ್ಲಿರುವ "ತ್‌' ಕಾರಕ್ಕೆ "ಟುತ್ವ' (ಟ್‌-ಕಾರಾದೇಶ)ವು 
ಬರಬೇಕಾಗಿತ್ತು. ಆದರೆ ಉತ್ತರ ಪದದ ಆದಿಯಲ್ಲಿರುವ “ತ್‌'ಕಾರವು "ನಾಮ್‌' 
ಭಿನ್ನವಾಗಿರುವುದರಿಂದ ಪ್ರಕೃತ ಸೂತ್ರದಿಂದ "ಟುತ್ಬ'(ಟ್‌-ಕಾರಾದೇಶ) ನಿಷೇಧಿಸಲ್ಪಟ್ಟು 
“ಷಟ್‌ತೇ' ಎಂದೇ ಉಳಿದಿದೆ. 

ಪದಾನ್ಹಾತ್‌ ಕಿಮ್‌?- “ಪದಾನ್ಷ'ದ ನಂತರ ಎಂದು ಯಾಕೆ ಹೇಳಲಾಗಿದೆ 
ಎಂಬ ಪ್ರಶ್ನೆಗೆ - “ಈಟ್ಟೇ' ಎಂಬಲ್ಲಿ ಬರುವ ದೋಷವನ್ನು ತೋರಿಸಿ ಉತ್ತರಿಸಿದ್ದಾರೆ. 

ಉದಾ-3. “ಈಟ್ಟೇ' (ಸ್ತುತಿಸುತ್ತಾನೆ) "ಈಟ್‌*ತೇ' ಎಂಬಲ್ಲಿ "ಟ'ವರ್ಗದ 
"ಟ್‌'ಕಾರವಿದೆ. ಆದರೆ ಅದು ಪದಾನವಾಗಿಲ್ಲ. ಇಲ್ಲಿ "ಈಡ್‌' ಎಂಬುದು ಧಾತುವಾಗಿದೆ. 
“ಖರಿ ಚ(8.4.55)” ಸೂತ್ರದಿಂದ “ಈಡ್‌'ನ "ರುಲ್‌' ವರ್ಣವಾದ "ಡ್‌' ಕಾರಕ್ಕೆ 
"ಚರ್‌' ವರ್ಣವಾದ "ಟ್‌'ಕಾರ ಆದೇಶವಾಗಿ ಬಂದು "ಈಟ್‌' ಎಂದಾಗಿದೆ. ಮತ್ತು 
“ತೇ' ಎಂಬುದು “ತಿಜ್‌' ಪ್ರತ್ಯಯವಾಗಿದೆ. “ಸುಪ್‌-ತಿಜನ್ನಮ್‌ ಪದಮ್‌ (1.1.14) 
ಸೂತ್ರದಿಂದ "ಪದ' ಸಂಜ್ಞೆಯನ್ನು ಹೊಂದಿದೆ. 

ಇಲ್ಲಿ (ಸ್ತೋಃ) “ಷ್ಟುನಾ ಷ್ಟುಃ(8.4.41)” ಸೂತ್ರದಿಂದ “ಷ್ಟುತ್ವ' ನಿಷೇಧವಾಗದೇ 
“ತ್‌'ಕಾರಕ್ಕೆ "ಟುತ್ವ' ಬಂದು "ಈಟ್ಟೇ' ಎಂಬ “ಏಕಾರಾನ್ತ' "ತಿಜನ್ನ' ಪದವಾಗಿದೆ. 

"ಟೋಃ'(ಟ-ವರ್ಗಾತ್‌) ಕಿಮ್‌? "ಸರ್ಪಿಷ್ಟಮಮ್‌' "ಟೋಃ' ಎಂದು ಯಾಕೆ 
ಹೇಳಬೇಕು ಎಂದರೆ, "ಸರ್ಪಿಷ್ಟಮಮ್‌' ಎಂಬಲ್ಲಿ ದೋಷ ಬರುತ್ತದೆ. ಹೇಗೆಂದರೆ: 
"ಟೋಃ' ಎಂದರೆ "ಟ'ವರ್ಗದ ನಂತರ ಎಂದು ಅರ್ಥ. "ಟೋಃ' ಎಂದು ಹೇಳದಿದ್ದರೆ 
ಯಾವ ವರ್ಣದ ನಂತರವೂ "ಸ್‌'ಕಾರ "ತ'ವರ್ಗಗಳಿದ್ದರೆ “ಷ್ಟುತ್ವ' ಬರುತ್ತಿರಲಿಲ್ಲ. 

ಉದಾ-4."ಸರ್ಪಿಷ್ಟಮಮ್‌'(ಉತ್ತಮವಾದ ತುಪ್ಪ “ಸರ್ಪಿಷ್‌--ತಮಮ್‌' 


74 ಲಘುಸಿದ್ಧಾ೦ತ ಕೌಮುದೀ 


ಎಂದಿದ್ದಾಗ, “ಷ್‌'ಕಾರದ ನಂತರ ಉತ್ತರ ಪದದ ಆದಿಯಲ್ಲಿ ಇರುವ 'ತ್‌'ಕಾರಕ್ಕೆ 
“ಟುತ್ವ”ವು ನಿಷೇಧವಾಗದೇ, “ಸರ್ಪಿಷ್ಟಮಮ್‌' ಎಂದೇ ಆಗಿದೆ. ಇಲ್ಲದಿದ್ದರೆ "ಟುತ್ವ'ದ 
ನಿಷೇಧವಾಗಿ “ಸರ್ಪಿಸ್ತಮಮ್‌' ಎಂಬ ಅನಿಷ್ಟರೂಪವು ಬರುತ್ತಿತ್ತು. 

ವಾ। ಅನಾಮ್‌-ನವತಿ-ನಗರೀಣಾಂ ಇತಿ ವಾಚ್ಛಮ್‌ ।ಷಣ್ಣಾಮ್‌ ಷಣ್ಣವತಿಃ 
'ಷಣ್ಣಗರ್ಯ । 

ಪದಾನ್ತವಾದ “ಟ'ವರ್ಗಕ್ಕಿಂತ ಪರದಲ್ಲಿ “ನಾಮ್‌' ಮಾತ್ರವಲ್ಲದೇ "ನವತಿ' ಮತ್ತು 
“ನಗರೀ' ಎ೦ಬ ಎರಡು ಶಬ್ದಗಳನ್ನು ಸೇರಿಸಿ ಈ ಮೂರು ಶಬ್ದಗಳ "ನ್‌'ಕಾರವನ್ನು 
ಬಿಟ್ಟು ಉಳಿದ “ಸ್‌'ಕಾರ ಮತ್ತು “ತ'ವರ್ಗಗಳು ಪರದಲ್ಲಿದ್ದಾಗ ಅವುಗಳಿಗೆ “ಷ್ಟುತ್ತ'ವು 
ಬರುವದಿಲ್ಲ ಎಂದು ಹೇಳಬೇಕು. ಪಾಣಿನೀಯವರು ಸೂತ್ರದಲ್ಲಿ “ನಾಮ್‌' ಎಂಬ 
ಪದಕ್ಕೆ ಮಾತ್ರ “ಷ್ಟುತ್ತ'ವನ್ನು ನಿಷೇಧಿಸಿದ್ದರು. ಆದರೆ ವಾರ್ತಿಕಕಾರರು ಇದರ ಜೊತೆಗೆ 
“ನವತಿ' ಮತ್ತು “ನಗರೀ' ಎ೦ಬ ಎರಡು ಪದಗಳನ್ನೂ ಸೇರಿಸಬೇಕೆಂದು ಹೇಳಿದ್ದಾರೆ. 

ಉದಾ-1. “ಷಣ್ಣಾಮ್‌' (ಆರರ)-"ಷಡ್‌-ನಾಮ್‌' ಎಂದಿದ್ದಾಗ, “ನ 
ಪದಾನ್ನಾಟ್ಟೋರನಾಮ್‌(8.4.42)” ಸೂತ್ರದಿಂದ ಪ್ರಾಪ್ತವಾದ "ಟುತ್ತ' ನಿಷೇಧಕ್ಕೆ 
ಅವಕಾಶವಿಲ್ಲ. ಯಾಕೆಂದರೆ “ನಾಮ್‌' ಎಂಬ ಪದವು "ನಾಮ್‌' ಭಿನ್ನವಾಗಿ ಇಲ್ಲ. 
ಪ್ರಕೃತ ವಾರ್ತಿಕವೂ ಇದನ್ನೇ ಹೇಳಿದೆ. ಅಂದರೆ "ಟುತ್ವ'ವು ಬರುತ್ತದೆಂದರ್ಥ. 
"ಷಡ್‌4ನಾಮ್‌' ಎಂದಿದ್ದಾಗ, ಪರದಲ್ಲಿರುವ "ನ್‌' ಕಾರಕ್ಕೆ "ಟುತ್ವ' ಬಂದು 
“ಷಡ್‌.-ಣಾಮ್‌' ಎಂದಾಗುತ್ತದೆ. ನಂತರ “ಯರೋತನುನಾಸಿಕೇಃನುನಾಸಿಕೋ 
ವಾ(8.4.45)” ಸೂತ್ರದಿಂದ ವಿಕಲ್ಪವಾಗಿ ಬರುವ ಅನುನಾಸಿಕ ಆದೇಶವನ್ನು ಬಾಧಿಸಿ 
“ಷಡ್‌'ನಲ್ಲಿರುವ “ಡ್‌'ಕಾರಕ್ಕೆ, “ಪ್ರತ್ಯಯೇ ಭಾಷಾಯಾಂ ನಿತ್ಯಂ (8.4.45)” 
ವಾರ್ತಿಕದಿಂದ ನಿತ್ಯವಾಗಿ ಅನುನಾಸಿಕವು ಬ೦ದು "ಷಣ್‌ಣಾಮ್‌'ಎ"ಷಣ್ಣಾಮ್‌' 
ಎಂದಾಗುತ್ತದೆ. ಕ 

ಉದಾ-2.“ಷಣ್ಣವತಿಃ' (ತೊ೦ಬತ್ತಾರು)-"ಷಡ್‌--ನವತಿ' ಎ೦ದಿದ್ದಾಗ, "ಅನಾಮ್‌ 
-ನವತಿ-ನಗರೀಣಾ೦ ಇತಿ ವಾಚ್ಯವರ್‌' ಎಂಬ ವಾರ್ತಿಕದಿಂದ “ನ 
ಪದಾನ್ನಾಟ್ಟೋರನಾಮ್‌ (8.4.42)” ಸೂತ್ರದಿಂದ ಪ್ರಾಪ್ತವಾದ ಟುತ್ವ ನಿಷೇಧವನ್ನು 
ಬಾಧಿಸಿದನಂತರ ಉತ್ತರ ಪದದಲ್ಲಿರುವ "ನ್‌' ಕಾರಕ್ಕೆ ಟುತ್ವ ಬಂದು "ಷಡ್‌4ಣವತಿ' 
ಎಂದಾಗುತ್ತದೆ. “ಯರೋತನುನಾಸಿಕೇತನುನಾಸಿಕೋ ವಾ(8.4.45)” ಸೂತ್ರದಿಂದ 
“ಷಡ್‌” ನಲ್ಲಿರುವ "ಡ್‌' ಕಾರಕ್ಕೆ ವೈಕಲ್ಲಿಕ ಅನುನಾಸಿಕ ಆದೇಶವು ಬಂದು ಷಣ್‌ + 
ಣವತಿ - ಷಣ್ಣವತಿಃ ಎಂದಾಗುತ್ತದೆ. ಅನುನಾಸಿಕ ಬಾರದ ಪಕ್ಷದಲ್ಲಿ “ಷಡ್‌ಣವತಿಃ' 
ಎಂದು ರೂಪವಾಗುತ್ತದೆ. 

ಉದಾ-3."ಷಣ್ಣಗರ್ಯಳ'(ಆರು ನಗರಗಳು)-"ಷಡ್‌-ನಗರ್ಯಃ' ಎಂದಿದ್ದಾಗ, 
“ಅನಾಮ್‌-ನವತಿ-ನಗರೀಣಾ೦ ಇತಿ ವಾಚ್ಯಮ್‌' ವಾರ್ತಿಕದಿಂದ “ನ 
ಪದಾನ್ನಾಟ್ಟೋರನಾಮ್‌(8.4.42)” ಸೂತ್ರದಿಂದ ಪ್ರಾಪ್ತವಾದ ಟುತ್ವ ನಿಷೇಧವನ್ನು 
ಬಾಧಿಸಿದ ನಂತರ ಉತ್ತರ ಪದದಲ್ಲಿರುವ “ನ್‌'ಕಾರಕ್ಕೆ "ಟುತ್ಸ' ಬಂದು “ಷಡ್‌--ಣಗರ್ಯಃ' 


ಹಲ್‌ ಸನ್ಫಿ-ಪ್ರಕರಣಮ್‌ 75 


ಎಂದಾಗುತ್ತದೆ. “ಯರೋನನುನಾಸಿಕೇ5ನುನಾಸಿಕೋ ವಾ(8.4.45)” ಸೂತ್ರದಿಂದ 
“ಷಡ್‌'ನಲ್ಲಿರುವ “ಡ್‌'ಕಾರಕ್ಕೆ ವೈಕಲ್ಲಿಕ ಅನುನಾಸಿಕ ಆದೇಶವು ಬಂದು ಷಣ್‌*ಣಗರ್ಯಃ 
ಇಷಣ್ಣಗರ್ಯಃ ಎಂದಾಗುತ್ತದೆ. ಅನುನಾಸಿಕ ಬಾರದ ಪಕ್ಷದಲ್ಲಿ ಷಡ್‌ಣಗರ್ಯಃ 
ಎಂದು ರೂಪವಾಗುತ್ತದೆ. 
(ಷ್ಟುತ್ವ ನಿಷೇಧವನ್ನು ವಿಧಿಸುವ ಸೂತ್ರ) 

ಸೂತ್ರ-66: ತೋಃ ಹಿ (5.4.49) 

ವೃತ್ತಿ- ತವರ್ಗಸ್ಯ ಷಕಾರೇ ಪರೇ ನ ಷ್ಟುತ್ವಮ್‌ । ಸನ್ನಷ್ಟಃ । 

ಅ.ವೃ. - “ನ ಪದಾನ್ತ್ನಾಟ್ಟೋರನಾಮ್‌(8.4.42)” ಸೂತ್ರದಿಂದ “ನ” ಎಂಬ 
ಪದವು ಮತ್ತು “ಷ್ಟುನಾ ಷ್ಟುಃ (8.4.41)” ಸೂತ್ರದಿಂದ “ಷ್ಟು” ಎಂಬ ಪದವೂ 
ಅನುವೃತ್ತವಾಗಿವೆ. 

ಅರ್ಥ-"ಷ್‌' ಕಾರವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ “ತ'ವರ್ಗಕ್ಕೆ ಷ್ಟುತ್ವವು 
ಬರುವದಿಲ್ಲ. “ಷ್‌' ಕಾರವು ಬೇರೆ ಕಡೆಗಿದ್ದಾಗ ಷ್ಟುತ್ತವು ಬರುತ್ತದೆ. ಈ ಸೂತ್ರವು 
“ಷ್ಟುನಾ ಷ್ಟುಃ (8.4.41) ಸೂತ್ರಕ್ಕೆ ಅಪವಾದವಾಗಿದೆ. “ಸ್ತೋಃ ಶ್ಹುನಾ ಶ್ವುಃ (8.4.40)” 
ಸೂತ್ರಕ್ಕೆ “ಶಾತ್‌ (8.4.44) ಸೂತ್ರವು ಹೇಗೆ ಅಪವಾದವೋ ಹಾಗೆಯೇ, “ಷ್ಟುನಾ 
ಷ್ಟುಃ (8.4.41) ಸೂತ್ರಕ್ಕೆ “ನ ಪದಾನ್ನಾಟ್ಟೋರನಾಮ್‌ (8.4.42)” ಮತ್ತು “ತೋಃಷಿ 
(8.4.43)” ಸೂತ್ರಗಳು ಅಪವಾದಗಳಾಗಿವೆ.' 

ಸನ್ಫಿ (3) (ಜಸ್ತ್ಯವನ್ನು ವಿಧಿಸುವ ಸೂತ್ರ) 

ಸೂತ್ರ-67: ರುಲಾ೦ ಜಶೋನ್ರೇ (ಆ.2.36) 

ವೃತ್ತಿ-ಪದಾನ್ತೇ ರುಲಾಂ ಜಶಃ ಸ ಕ 1 ವಾಗೀಶಃ । 

ಪ.ಛೇ. - ರುಲಾಂ, ಜಶಃ, ಅನ್ನೇ । 

ಅ.ವೃ.-“ಪದಸ್ಯ (8.1.16)” ಎಂಬುದು ಈ ಸೂತ್ರಕ್ಕೆ ಸಂಬಂಧಿಸಿದ ಅಧಿಕಾರಸೂತ್ರ. 

ಅರ್ಥ-ಪದದ ಕೊನೆಯಲ್ಲಿರುವ "ರುಲ್‌' ವರ್ಣಕ್ಕೆ “ಜಶ್‌'`ವರ್ಣವು ಆದೇಶವಾಗಿ 
ಬರುತ್ತದೆ. 

ಉದಾ- ವಾಕ್‌. ಈಶಃ ಎಂಬಲ್ಲಿ "ವಾಕ್‌' ಎಂಬುದು ಸುಬನ್ನ ಪದವಾಗಿದೆ. 
ಆದ್ದರಿಂದ "ವಾಕ್‌' ಎಂಬ ಪದದ ಕೊನೆಯಲ್ಲಿರುವ “ರುಲ್‌' ವರ್ಣವಾದ *್‌' 
ವರ್ಣಕ್ಕೆ “ಜಶ್‌' ವರ್ಣವಾದ "ಗ್‌' ಕಾರವು ಆದೇಶವಾಗಿ ಬಂದು ವಾಗ್‌. ಈಶಃ, 
ವಾಗೀಶಃ ಎಂದಾಗುತ್ತದೆ. 

ವಿಶೇಷ - “ರುಲ್‌' ಪ್ರತ್ಯಾಹಾರದಲ್ಲಿ 24 “ಹಲ್‌' ವರ್ಣಗಳಿವೆ. ಅವು ವರ್ಗೀಯ 
ಕೊನೆಯ ಅಕ್ಷರಗಳಾದ ಇಗ್‌.ಮ್‌,ಜ್‌,ಣ್‌,ನ್‌ ಎರಬ ಐದು ಅಕ್ಷರಗಳನ್ನು ಬಿಟ್ಟು 
20 ವರ್ಗೀಯ ವರ್ಣಗಳು ಹಾಗೂ ಶ್‌.ಷ್‌.ಸ್‌ಹ್‌ ಎಂಬ ನಾಲ್ಕು ಊಷ್ಟ ವರ್ಣಗಳೂ 
ಸೇರಿ 24 ವರ್ಣಗಳಾಗುತ್ತವೆ. 


76 ಲಘುಸಿದ್ಧಾಂತ ಕೌಮುದೀ 


1. ರುಲಂತವಾದ ಪದದ ನಂತರ "ಅಚ್‌' ಮತ್ತು "ಹಲ್‌' ವರ್ಣವಿರಲಿ ಅಥವಾ 
ಇಲ್ಲದೇ ಇರಲಿ 'ಜಸ್ತ್ವ' ಸಂಧಿಯನ್ನು ಮಾಡಬೇಕು. 

ಈ ನಿಯಮವನ್ನು ಬಾಧಿಸುವ ಬೇರೆ ಸೂತ್ರಗಳಿಗೆ ಅವಕಾಶವಿದ್ದರೆ ಆ ಬೇರೆ 
ಸೂತ್ರವೇ ಪ್ರವೃತ್ತವಾಗುವದು. 

ಸೂಚನೆ:-“ರುಲನ್ನ'ವಾದ ಪದವು "ಜಶನ್ನ'ವಾದ ಮೇಲೆ ಬೇರೆ ವರ್ಣಗಳು 
ಪರದಲ್ಲಿದ್ದು ಬೇರೆ ಸನ್ನಿಯಾದರೆ ಆಗಲಿ ಆದರೆ ಮೊದಲು ಆಗಿರುವ ಜಶ್ವ್ವ ಸನ್ನಿಗೆ 
ಅದು ಬಾಧಕವಲ್ಲ. 


ಸಾರಾಂಶ-ಯಾವ ವಿರೋಧವೂ ಇಲ್ಲದಿದ್ದಾಗ ರುಲನ್ತ ಪದಗಳು ಜಶನ್ತವಾಗುತ್ತವೆ. 


“ರುಲ್‌' ವರ್ಣಗಳಿಗೆ "ಜಶ್‌'ವರ್ಣಗಳು ಆದೇಶವಾಗಿ ಬರುವದು 
(“ಸ್ಥಾನೇಂನ್ರರತಮಃ(1.150)” ಸೂತ್ರದ ಸಹಾಯದಿಂದ) ಪ್ರಯತ್ನ ಸಾಮ್ಯದಿಂದಲೇನೇ 
ಆಯಾಯ ವರ್ಗೀಯ ವರ್ಣಗಳು ಪರಸರ ಒಂದಕ್ಕೊಂದು ಸವರ್ಣವಾಗಿಯೇ 


w 


ಇರುತ್ತವೇ ಹೊರತು ಬೇರೆ ವರ್ಗೀಯ ವರ್ಣಗಳ ಜೊತೆಗಲ್ಲ ಎಂದು ತಿಳಿಯಬೇಕು. 


ಸನ್ನಿ (4) (ಅನುನಾಸಿಕವರ್ಣವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ-68: ಯರೋನುನಾಸಿಕೇಸುನಾಸಿಕೋ ವಾ (ಅ.4.45) 

ವೃತ್ತಿ- ಯರಃ ಪದಾನ್ನಸ್ಯ ಅನುನಾಸಿಕೇ ಪರೇ ಅನುನಾಸಿಕಃ ವಾ ಸ್ಯಾತ್‌ । 
ಏತನ್ಮುರಾರಿಃ, ಏತದ್ಮುರಾರಿಃ | 

ವಾ। ಪ್ರತ್ಯಯೇ ಭಾಷಾಯಾಂ ನಿತ್ಯಮ್‌ । 

ತನ್ಮಾತ್ರಮ್‌ । ಚಿನ್ಮಯಮ್‌ 

ಪ.ಛೇ. - ಯರಃ, ಆನುನಾಸಿಕೇ, ಅನುನಾಸಿಕಃ, ವಾ । 

ಅ.ವ್ಯ.- “ನ ಪದಾನ್ಮಾಟ್ಟೋರನಾಮ್‌(8.4.42)” ಸೂತ್ರದಿಂದ "ಪದಾನ್ಹಾತ್‌' 
ಎಂಬುದನ್ನು ಅನುವೃತ್ತಿ ಮಾಡಿ “ಷಷ್ಠ ವಾಗಿ ವಿಪರಿಣಾಮಗೊಳಿಸಲಾಗಿದೆ. ಅದು 
“ಯರಃ' ಎಂಬುದಕ್ಕೆ ಅನ್ವಯಿಸುತ್ತದೆ. ಇಲ್ಲಿ “ಪದಸ್ಕ (ಸಿ.ಕೌ.8.1.16)” ಎಂಬುದು 
ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಅನುನಾಸಿಕವು ಪರದಲ್ಲಿರುವಾಗ ಪದಾನ್ತವಾದ "ಯರ್‌' ವರ್ಣಕ್ಕೆ 
ವೈಕಲ್ಲಿಕವಾಗಿ ಅನುನಾಸಿಕವರ್ಣವು ಆದೇಶವಾಗಿ ಬರುತ್ತದೆ. 

ಅನುನಾಸಿಕವು ಎರಡುತರಹದ್ದಾಗಿದೆ. "ಅಚ್‌' ರೂಪವಾದ ಅನುನಾಸಿಕಗಳು 
ಮತ್ತು "ಹಲ್‌' ರೂಪವಾದ ಅನುನಾಸಿಕಗಳು ಎಂದು. ಇ್‌,ಮ್‌,ಜ್‌,ಣ್‌,ನ್‌ ಎಂಬ 
“ಹಲ್‌' ವರ್ಣಗಳು ಮೂಗಿನಿಂದಲೂ ಉಚ್ಚರಿಸಲ್ಪಡುತ್ತವೆ ಮತ್ತು ಯ್‌,ವ್‌,ಲ್‌ 
ಗಳೂ (ಯ್‌, ವ್‌, ಲ್‌.) ಎಂದು ಮೂಗಿನಿಂದಲೂ ಉಚ್ಚರಿಸಲ್ಪಡುತ್ತವೆ. ಕೇವಲ 
ಮೂಗಿನಿಂದ ಮಾತ್ರ ಉಚ್ಚರಿಸಲ್ಪಡುವ ಅನುನಾಸಿಕ ವರ್ಣವೆಂದರೆ ಅನುಸ್ವಾರ (.). 
"ಅಚ್‌' ಸ್ವರಗಳೆಲ್ಲವೂ ಮೂಗಿನಿಂದಲೂ ಉಚ್ಚರಿಸಲ್ಪಡುತ್ತವೆ. ["ನಾಸಿಕಾ' ಸ್ಥಾನವನ್ನು 


ಹಲ್‌ ಸನ್ಜಿ-ಪ್ರಕರಣಮ್‌ 77 


ಹೊರತು ಬೇರೆ ಸ್ಥಾನಗಳಾವುವು ಎಂಬುದನ್ನು ಸಂಜ್ಞಾ ಪ್ರಕರಣದಲ್ಲಿ ಹೇಳಲಾಗಿದೆ.] 


ಇಲ್ಲಿ ಆದೇಶವಾಗಿ ಬರುವ ವರ್ಣವು “ಸ್ಥಾನೇಂನ್ತರತಮಃ (1.1.50)” ಸೂತ್ರದ 
ಸಹಾಯದಿಂದ ಮಾಡಲ್ಪಡುತ್ತದೆ. ಯಾಕೆಂದರೆ ಒಂದೇ "ಸ್ಥಾನಿ'ಗೆ ಹಲವು ವರ್ಣಗಳು 
ಆದೇಶಗಳಾಗಿ ಬರುವ ಅವಕಾಶವಿರುತ್ತದೆ. 

ಉದಾಹರಣೆ- "ಏತದ್‌ * ಮುರಾರಿಃ' ಎಂಬಲ್ಲಿ ಪದಾನ್ತದಲ್ಲಿರುವ "ದ್‌' ಕಾರವು 
"ಯರ್‌' ವರ್ಣವಾಗಿದೆ. ಅದರ ಪರದಲ್ಲಿ "ಮ್‌' ಕಾರವು ಅನುನಾಸಿಕ ವರ್ಣವಾಗಿದೆ. 
ಆದುದರಿಂದ ಪದಾನ್ತವಾದ "ದ್‌' ಕಾರದ ಸ್ಥಾನದಲ್ಲಿ ಅದಕ್ಕೆ ಸವರ್ಣವಾದ ಮತ್ತು 
ಅನುನಾಸಿಕವಾದ ಸವರ್ಣವು "ನ್‌' ಕಾರವು ಆದೇಶವಾಗಿ ಬರುತ್ತದೆ. ಹೀಗಾಗಿ 
"ಏತನ್ಮುರಾರಿಃ' ಎ೦ದಾಗುತ್ತದೆ.ವರ್ಗೀಯ ವರ್ಣಗಳ ಸವರ್ಣಗಳೆಂದರೆ ಸಮಾನ 
ಸ್ಥಾನ, ಪ್ರಯತ್ನಗಳುಳ್ಳವು ಎಂದರ್ಥ).ಈ ರೂಪವು ವೈಕಲ್ಲಿಕವಾದುದರಿಂದ 
"ಏತನ್ಮುರಾರಿಃ? ಮತ್ತು ಏತದ್‌ಮುರಾರಿಃ ಎ೦ದು ಎರಡು ರೂಪಗಳಾಗುತ್ತವೆ. 

(ನಿತ್ಯವಾಗಿ ಅನುನಾಸಿಕವನ್ನು ವಿಧಿಸುವ ವಾರ್ತಿಕ) 

ವಾ। ಪ್ರತ್ಯಯೇ ಭಾಷಾಯಾಂ ನಿತ್ಯಮ್‌। 

ತನ್ಮಾತ್ರಮ್‌. ಚಿನ್ಮಯಮ್‌,। 

ಅರ್ಥ-ಪ್ರತ್ಯಯವು ಪರದಲ್ಲಿದ್ದಾಗ ಪದಾನ್ತವಾದ "ಯರ್‌' ವರ್ಣಕ್ಕೆ ಲೌಕಿಕ 
ಭಾಷೆಯಲ್ಲಿ ಅನುನಾಸಿಕವು ನಿತ್ಯವಾಗಿ ಬರುತ್ತದೆ. 

ಉದಾ - “ತನ್ಮಾತ್ರಮ್‌'- ಪ್ರಮಾಣ ಎಂಬ ಅರ್ಥದಲ್ಲಿ “ತತ್‌'(ದ್‌) ಶಬ್ದದ 
ಮೇಲೆ "ಮಾತ್ರಚ್‌' ಪ್ರತ್ಯಯವು ಇದ್ದಾಗ ಪೂರ್ವ ಪದದ ಕೊನೆಯಲ್ಲಿ "ಯರ್‌' 
ವರ್ಣವಾದ "ದ್‌' ಕಾರವು ಇರುವುದರಿಂದ ತದನಂತರ "ಮಾತ್ರಚ್‌' ಪ್ರತ್ಯಯವು 
ಲೌಕಿಕ ಭಾಷೆಯಲ್ಲಿ ಪ್ರಯೋಗಿಸಿರುವುದರಿಂದ ಮತ್ತು "ಮಾತ್ರಚ್‌' ಪ್ರತ್ಯಯವು 
ಅನುನಾಸಿಕ ವರ್ಣವಾದ "ಮ್‌' ಕಾರದಿಂದ ಆರಂಭವಾಗಿರುವುದರಿಂದ 
ಪೂರ್ವದಲ್ಲಿರುವ ಪದಾನ್ತವಾದ "ಯರ್‌' ವರ್ಣಕ್ಕೆ ಅನುನಾಸಿಕವು ನಿತ್ಯವಾಗಿ 
ಆದೇಶವಾಗಿ ಬಂದು “ತನ್ಮಾತ್ರಮ್‌' ಎಂದು ಒಂದೇ ರೂಪವು ಇರುತ್ತದೆ. ಈ 
ಪ್ರಯೋಗವು ಲೌಕಿಕ ಭಾಷೆಯಲ್ಲಿರುವುದರಿಂದ ವೈಕಲ್ಲಿಕ ರೂಪವಿಲ್ಲ. 

ಉದಾಹರಣೆ - "ಚಿನ್ನಯಮ್‌' ೬ "ಚಿದ್‌-ಮಯಮ್‌' ಎಂದಿರುವಾಗ, "ಮಯಟ್‌' 
ಪ್ರತ್ಯಯವು ಲೌಕಿಕ ಭಾಷೆಯಲ್ಲಿರುವುದರಿಂದ ಪೂರ್ವಪದದ ಕೊನೆಯಲ್ಲಿರುವ 
"ಯರ್‌'(ದ್‌) ವರ್ಣಕ್ಕೆ ಪರದಲ್ಲಿ ಅನುನಾಸಿಕ(ಮ್‌) ವರ್ಣವು ಇರುವುದರಿಂದ 
ನಿತ್ಯವಾಗಿ ಅನುನಾಸಿಕವಾದ "ನ್‌ ಕಾರವು ಆದೇಶವಾಗಿ ಬಂದು "ಚಿನ್ನಯಮ್‌' 
ಎಂಬ ಒಂದೇ ರೂಪವು ಇರುತ್ತದೆ. ವೈಕಲ್ಪಿಕ ರೂಪವು ಇರುವುದಿಲ್ಲ. 


ಸನ್ಸಿ (ರ) ("ತ' ವರ್ಗಕ್ಕೆ ಪರಸವರ್ಣ ವಿಧಾಯಕ ಸೂತ್ರ) ವಿದ್ಧಾಲ್‌ಆಬತಿ 


ಸೂತ್ರ 69: ತೋರ (8.4.60) | 
ವೃತ್ತಿ-ತವರ್ಗಸ್ಯ ಲಕಾರೇ ಪರೇ ಪರಸವರ್ಣಃ । ತಲ್ಲಯಃ ವಿದ್ದಾಲ್‌ಲಿಖತಿ । 


78 ಲಘುಸಿದ್ಧಾಂತ ಕೌಮುದೀ 


ನಸ್ಯ ಅನುನಾಸಿಕಃ ಲಃ । 

ಪ.ಛೇ. - ತೋಃ ಲಿ 

ಅ.ವೃ.- “ಅನುಸ್ವಾರಸ್ಯ ಯಯಿಪರಸವರ್ಣಃ(8-4-58)* ಎಂಬ ಸೂತ್ರದಿಂದ 
“ಪರಸವರ್ಣಃ' ಎ೦ಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಲ್‌'ಕಾರವು ಪರದಲ್ಲಿದ್ದಾಗ “ತ'ವರ್ಗದ ಸ್ಥಾನದಲ್ಲಿ ಪರಸವರ್ಣವು 
ಆದೇಶವಾಗಿ ಬರುತ್ತದೆ. 

ಉದಾ-1. "ತತ್‌ *ಲಯಳ,ಇಲ್ಲಿ "ಲ್‌'ಕಾರವು ಪರದಲ್ಲಿದೆ, ಪದಾನ್ತವಾದ “ತ್‌'ಕಾರಕ್ಕೆ 
ಪರಸವರ್ಣವಾದ "ಲ್‌'ಕಾರವು ಆದೇಶವಾಗಿ ಬಂದು "ತಲ್‌+ಲಯಃ” ಎ "ತಲ್ಲಯಳಃ' 
ಎಂದಾಗುತ್ತದೆ. 

2."ವಿದ್ವಾನ್‌*ಲಿಖತಿ' ಎಂಬ ಉದಾಹರಣೆಯಲ್ಲಿ “ಲ್‌'ಕಾರವು ಪರದಲ್ಲಿದ್ದಾಗ 
ಪೂರ್ವದಲ್ಲಿರುವ “ತ'ವರ್ಗದ "ನ್‌'ಕಾರವು ಅನುನಾಸಿಕವಾಗಿರುವುದರಿಂದ 


ಅನುನಾಸಿಕವಾದ ಸರಸರ ಬಂದು "ವಿದ್ವಾಲೆ-ಲಿಖತಿ' ಎಂದಾಗುತ್ತದೆ. ಇದನ್ನೇ 


ಸೇರಿಸಿ ಬರೆಯುವಾಗ “ವಿದ್ದಾಲೌಲಿಖತಿ' ಎಂದಾಗುತ್ತದೆ. ವ ನಸ್ಕಾನುನಾಸಿಕೋಃ kg 
ಎಂದರೆ "ನ್‌'ಕಾರದ ಜಾಗದಲ್ಲಿ ಅನುನಾಸಿಕವಾದ (ಲ್‌) ಕಾರವು ಆದೇಶವಾಗಿ 
ಬಂದಿದೆಂದರ್ಥ. 

ವಿಶೇಷ-“ರುಲಾ೦ ಜಶೋನನ್ನೇ(8-2-39)” ಎಂಬ ಸೂತ್ರದ ದೃಷ್ಟಿಯಿಂದ 
ಈ ಪ್ರಕೃತ ಸೂತ್ರವು ಅಸಿದ್ಧವಾಗಿದೆ. ಆದ್ದರಿಂದ ಎಲ್ಲಿ “ರುಲಾ೦ ಜಶೋನ್ಹೇ(8- 
2-39)”ಗೆ ಅವಕಾಶವಿರುತ್ತದೋ, ಅಲ್ಲಿ ಮೊದಲು "ಜಶ್ವ ಶ್ತ್ವ'ವನ್ನು ಮಾಡಿದ ನಂತರ 
ಪ್ರಕೃತ ಸೂತ್ರದಿಂದ “ಲ್‌' "ಕಾರವು ಆದೇಶವಾಗಿ ಬರುವುದು. 


ಉದಾಹರಣೆ-ಜಗತ್‌ + ಲೀಯತಿ - ಜಗದ್‌ + ಲೀಯತೆ ಇ ಜಗಲ್ಲೀಯತೆೇ 


ಸ್ಥಿ (6) (ಪೂರ್ವಸವರ್ಣವನ್ನು ವಿಧಿಸುವ ಸೂತ್ರ) 
ಸೂತ್ರ 70: ಉದಃ ಸ್ಥಾ-ಸ್ತ೦ಭೋಃ ಪೂರ್ವಸ್ಯ ( 8.4.61) 
ವೃತ್ತಿ-ಉದಃ ಪರಯೋಃ ಸ್ಥಾ-ಸ್ತಂಭೋಃ ಪೂರ್ವಸವರ್ಣಃ । 
ಪ.ಛೇ.- ಉದಃ, ಸ್ಥಾ-ಸ್ತಂಭೋಃ, ಪೂರ್ವಸ್ಯ | 
ಅ.ವೃ.- “ಅನುಸ್ವಾರಸ್ಯ ಯಯಿ ಪರಸವರ್ಣಃ”(8-4-58) ಸೂತ್ರದಿಂದ "ಸವರ್ಣ 
ಎಂಬ ಪದವು ಅನುವೃತ್ತವಾಗುತ್ತದೆ. 
ಅರ್ಥ- “ಉತ್‌' ಉಪಸರ್ಗಕ್ಕಿಂತ ಪರದಲ್ಲಿರುವ "ಸ್ಥಾ' ಮತ್ತು "ಸ್ತಮ್ಸ್‌' ಗಳಿಗೆ 
ಪೂರ್ವಸವರ್ಣವು ಬರುತ್ತದೆ. 
ಪೂರ್ವ ಸವರ್ಣವು ಸ್ಥಾ” ಮತ್ತು "ಸ್ಪಂಭ್‌' ಧಾತುಗಳಲ್ಲಿ ಯಾವ ವರ್ಣಗಳಿಗೆ 
ಬರುವದು ಎಂಬುದನ್ನು ನಿಶ್ಚಯಿಸುವದಕ್ಕಾಗಿ ಪರಿಭಾಷಾ ಸೂತ್ರಗಳು ಹೊರಟಿವೆ. 


ಹಲ್‌ ಸನ್ಯಿ-ಪ್ರಕರಣಮ್‌ 79 


(ನಿಯಮ ಹೇಳುವ ಪರಿಭಾಷಾ ಸೂತ್ರ) 

ಸೂತ್ರ 7: ತಸ್ಕಾದಿತ್ಯುತ್ತರಸ್ಯ (11.67) 

ವೃತ್ತಿ-ಪಳ್ಬುಮೀ-ನಿರ್ದೇಶೇನ ಕ್ರಿಯಮಾಣ೦ ಕಾರ್ಯಂ ವರ್ಣಾನ್ನರೇಣ 
ಅವ್ಯವಹಿತಸ್ಯ ಪರಸ್ಯ ಜ್ನೇಯಮ್‌। 

ಪ.ಛೇ. - ತಸ್ಮಾತ್‌, ಇತಿ, ಉತ್ತರಸ್ಯ 

ಅರ್ಥ- “ಪಂಚಮೀ ವಿಭಕ್ತ್ಯನ್ನ' ಪದದಿಂದ ನಿರ್ದೇಶಿಸಲ್ಲಡುವ ಕಾರ್ಯವು 
ಬೇರೆ ವರ್ಣಗಳಿಂದ ವ್ಯವಹಿತವಾಗದೇ ಇರುವ ಪರವರ್ಣದ ಸ್ಥಾನದಲ್ಲಿ ಆಗುತ್ತದೆಂದು 
ತಿಳಿಯಬೇಕು. “ಉದಃ ಸ್ಥಾ-ಸ್ತಂಭೋಃ ಪೂರ್ವಸ್ಯ(8.4.61)? ಸೂತ್ರದಲ್ಲಿ "ಉದಃ' 
ಎಂಬುದು ಪಂಚಮೃನ್ನವಾಗಿದೆ. ಈ ಪಂಚಮ್ಯನ್ನವಾದ ಪದದ "ಉತ್‌' ಎಂಬ 
ಶಬ್ದದ ಪರದಲ್ಲಿರುವ ವರ್ಣಕ್ಕೆ ಕಾರ್ಯವು ಆಗುತ್ತದೆಂದರ್ಥ. 

ಇದು "ಪರಿಭಾಷಾ' ಸೂತ್ರವಾಗಿದೆ. ಪರಿಭಾಷೆಯು ಸ್ವತಂತ್ರವಾಗಿ ಯಾವ 
ಕಾರ್ಯವನ್ನು ಮಾಡಲು ಸಮರ್ಥವಾಗುವುದಿಲ್ಲ. ಮತ್ತೊಂದು ವಿಧಿ ಸೂತ್ರವನ್ನು 
ಜೊತೆಗೆ ಸೇರಿಸಿಕೊಂಡು ಒಂದು ನಿರ್ದಿಷ್ಟವಾದ ಅರ್ಥವನ್ನು ಕೊಡುತ್ತದೆ. “ಉದಃ 
ಸ್ಥಾ-ಸ್ತ೦ಭೋಃ ಪೂರ್ವಸ್ಯ”(8.4.61) ಎ೦ಬ ಸೂತ್ರದೊಡನೆ “ತಸ್ಮಾದಿತ್ಯುತ್ತರಸ್ಯ(1- 
1-67)” ಎಂಬ ಪರಿಭಾಷೆಯು ಸೇರಿಕೊಂಡು ಅವ್ಯವಹಿತವಾದ ಪರಸವರ್ಣಕ್ಕೆ 
ಕಾರ್ಯವು ಬರುತ್ತದೆಂಬರ್ಥವನ್ನುಂಟು ಮಾಡುತ್ತದೆ. 

ಉದಾ- "ಉದ್‌ 4+ ಸ್ಥಾನಮ್‌' ಮತ್ತು "ಉದ್‌ + ಸ್ತಂಭನಮ್‌' ಎಂಬಲ್ಲಿ 
ಹಿಂದಿನ ಸೂತ್ರದ ಪ್ರಕಾರ ಪೂರ್ವಸವರ್ಣವು “ಅಲೋಕನ್ತ್ಯಸ್ಯ” ಎಂಬ ಪರಿಭಾಷಾ 
ಸೂತ್ರದಿಂದ "ಸ್ಥಾ ಮತ್ತು "ಸ್ಪಂಭ್‌' ಧಾತುಗಳ ಅಂತ್ಯ ವರ್ಣಕ್ಕೆ ಬರಬೇಕಾಗುತ್ತದೆ. 
ಇಂತಹ ಸ್ಥಿತಿಯಲ್ಲಿ ನಿರ್ಣಯವನ್ನು ಕೊಡುವುದಕ್ಕಾಗಿ ಮುಂದಿನ ಸೂತ್ರವು 
ಅಪವಾದವನ್ನು ಹೇಳುತ್ತದೆ. 


(ನಿಯಮ ಹೇಳುವ ಪರಿಭಾಷಾ ಸೂತ್ರ) 


ಸೂತ್ರ 72: ಆದೇಃ ಪರಸ್ಯ (11೮4) 

ವೃತ್ತಿ-ಪರಸ್ಯ ಯದ್ವಿಹಿತಂ ತತ್‌ ತಸ್ಯ ಆದೇಃ ಬೋಧ್ಯಮ್‌(ಇತಿ ಸಸ್ಯ ಥಃ) । 

ಅ.ವೃ.-“ಅಲೋಕನ್ತ 8-1-52)” ಎಂಬ ಪರಿಭಾಷಾ ಸೂತ್ರದಿಂದ “ಅಲಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಪರದಲ್ಲಿರುವ(ವರ್ಣಕ್ಕೋ ಅಥವಾ ಪದಕ್ಕೋ) ವಿಹಿತವಾಗಿರುವ ಯಾವ 
ಕಾರ್ಯವು ವಿಧಿಸಲ್ಲಡುತ್ತದೋ ಅದು ಆ ಶಬ್ದ-ಸ್ವರೂಪದ ಆದಿ ವರ್ಣಕ್ಕೆ ಆಗುತ್ತದೆ. 
ಈ ಕಾರಣದಿಂದ “ಉದ್‌' ಎಂಬ ಶಬ್ದದ ಪರದಲ್ಲಿರುವ "ಸ್ಥಾ' ಧಾತುವಿನ ಆದಿ 
ವರ್ಣವಾದ "ಸ್‌' ಕಾರದ ಸ್ಥಾನಕ್ಕೂ ಹಾಗೆಯೇ "ಉದ್‌' ಶಬ್ದ ಪರದಲ್ಲಿರುವ 
"ಸ್ತಮ್ಮ್‌' ಶಬ್ದದ ಆದಿ ವರ್ಣವಾದ "ಸ್‌' ಕಾರಕ್ಕೂ ಪೂರ್ವಸವರ್ಣವು ಬರುತ್ತದೆ. 
"ಸ್‌' ಕಾರದ ಜಾಗದಲ್ಲಿ ಪೂರ್ವ ವರ್ಣವಾದ "ದ್‌' ಕಾರದ ಸವರ್ಣ ಅಕ್ಷರವಾದ 


80 ಲಘುಸಿದ್ಧಾಂತ ಕೌಮುದೀ 


(ಥ್‌) ಕಾರವು ಆದೇಶವಾಗಿ ಬರುತ್ತದೆ. ಆ ಆದೇಶವಾಗಿ ಬರುವ ವರ್ಣವು "ಸ್‌' 
ಕಾರವನ್ನು ಕೊಲ್ಲಲು ಸಮರ್ಥವಾಗಿರಬೇಕು ಅಂದರೆ- ಆ ಆದೇಶವು ಪೂರ್ವ 
ವರ್ಣವಾದ "ದ್‌' ವರ್ಣಕ್ಕೂ ಸವರ್ಣವಾಗಿರಬೇಕು. 

ಅಂದರೆ "ಸ್ಥಾ' ಮತ್ತು "ಸ್ತಂಭ್‌' ಎಂಬ ಪದಗಳಲ್ಲಿರುವ ಆದಿವರ್ಣವಾದ "ಸ್‌" 
ಕಾರಕ್ಕೆ ಸ್ಥಾನಪ್ರಯತ್ನ(ಬಾಹ್ಯ ಪ್ರಯತ್ನ) ಸಾಮೃದಿಂದ ಮಹಾಪ್ರಾಣವಾದ "ಥ್‌' 
ಕಾರವು ಆದೇಶವಾಗಿ ಬಂದು ಉದ್‌*ಥ್‌.-ಥಾನಮ್‌, ಉದ್‌ ಥ್‌-ತಂಭನಮ್‌ 
ಎಂದಾಗುತ್ತವೆ. 


(ವೈಕಲ್ಪಕವಾಗಿ ಲೋಪವನ್ನು ಹೇಳುವ ಸೂತ್ರ) 

ಸೂತ್ರ 73: ರುರೋರುರಿ ಸವರ್ಣೆ (8.4.65) 

ವೃತ್ತಿ-ಹಲಃ ಪರಸ್ಯ ರುರೋ ವಾ ಲೋಪಃ ಸವರ್ಣೇ ರುರಿ । 

ಪ. ಛೇ. - ರುರಃ, ರುರಿ, ಸವರ್ಣೇ । 

ಅ.ವೃ.- “ಹಲೋ ಯಮಾಂ ಯಮಿ ಲೋಪಃ(8-4-64)” ಸೂತ್ರದಿಂದ 
“ಹಲಃ' ಮತ್ತು "ಲೋಪಃ' ಎಂಬ ಪದಗಳು, ಹಾಗೆಯೇ “ರುಯೋ 
ಹೋನನ್ಯತರಸ್ಯಾಮ್‌(8-4-62)” ಎಂಬ ಸೂತ್ರದಿಂದ “ಅನ್ಯತರಸ್ಯಾಮ್‌' ಎಂಬ 
ಪದವು ಅನುವೃತ್ತವಾಗಿದೆ. 

ಅರ್ಥ - "ಹಲ್‌' ವರ್ಣಕ್ಕಿಂತ ಪರದಲ್ಲಿರುವ "ರುರ್‌' ವರ್ಣದ ಲೋಪವು 
ವಿಕಲ್ಪವಾಗಿ ಆಗುತ್ತದೆ, ಸವರ್ಣವಾದ "ರುರ್‌' ವರ್ಣವು ಪರದಲ್ಲಿದ್ದಾಗ. 

ಉದಾ- ಉದ್‌.-ಥ್‌-ಥಾನಮ್‌ ಎಂದಿದ್ದಾಗ "ಉದ್‌' ಎಂಬಲ್ಲಿರುವ "ದ್‌' 
ಕಾರವೇ "ಹಲ್‌' ವರ್ಣವಾಗಿದೆ. ಅದಕ್ಕೆ ಪರದಲ್ಲಿ “ರುರ್‌' ವರ್ಣವು "ಥ್‌' ಕಾರವಾಗಿದೆ. 
ಆ ಮೊದಲಿನ "ಥ್‌' ಕಾರಕ್ಕೆ ಪರದಲ್ಲಿ ಸವರ್ಣವಾದ "ರುರ್‌' ವರ್ಣ ಪರದಲ್ಲಿ 
ಇರುವುದರಿಂದ ಮೊದಲಿನ "ಥ್‌' ಕಾರಕ್ಕೆ ಲೋಪವು ಬರುತ್ತದೆ. ಆಗ, ಉದ್‌- ಥಾನಮ್‌ 
ಎಂದಿರುತ್ತದೆ. ಮುಂದಿನ ಸೂತ್ರದಲ್ಲಿ "ದ್‌' ಕಾರಕ್ಕೆ ಚರ್ತ್ವವನ್ನು ವಿಧಿಸುತ್ತಾನೆ. 

ಸನ್ಥಿ (7)(ಚತ್ವವನ್ನು ವಿಧಿಸುವ ಸೂತ್ರ) 

ಸೂತ್ರ 74: ಬರಿ ಚ (6.4.55) 

ವೃತ್ತಿ-ಖರಿ ರುಲಾಂ ಚರಃ ಸ್ಕುಃ । ಇತಿ ಉದಃ ದಸ್ಕ್ಯ ತಃ । ಉತ್ಥಾನಮ್‌ | 
ಉತ್ತಂಭನಮ್‌ । 

ಅ.ವೃ.- “ರುಲಾ೦ ಜಶ್‌ ರುಶಿ(8-4-53)” ಸೂತ್ರದಿಂದ “ರುಲಾಂ' ಎಂಬ 
ಪದವು ಮತ್ತು “ಅಭ್ಯಾಸೇ ಚರ್ಚ(8-4-54)” ಸೂತ್ರದಿಂದ "ಚರ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಖರ್‌' ವರ್ಣವು ಪರದಲ್ಲಿರುವಾಗ "ರುಲ್‌' ವರ್ಣದ ಸ್ಥಾನದಲ್ಲಿ 
“ಚರ್‌” ವರ್ಣವು ಆದೇಶವಾಗಿ ಬರುತ್ತದೆ. 


ಹಲ್‌ ಸನ್ಶಿ-ಪ್ರಕರಣಮ್‌ 81 


ಉದಾ-"ಉದ್‌4+ಥಾನಮ್‌; ಉದ್‌--ತಮ್ಮನಮ್‌' - ಎಂಬ ಉದಾಹರಣೆಗಳಲ್ಲಿ 
“ದ್‌' ಕಾರಕ್ಕೆ "ತ್‌' ಕಾರವು ಬರುತ್ತದೆ. ಇಲ್ಲಿ "ದ್‌'ಕಾರವು "ರುಲ್‌'ವರ್ಣವಾಗಿಯೂ 
ಮತ್ತು “ತ್‌'ಕಾರವು "ಚರ್‌' ವರ್ಣವಾಗಿಯೂ ಇದೆ. ಆಗ ಉತ್‌.ಥಾನಮ್‌ 
ಎಂದಿರುತ್ತದೆ. ಲೋಪವು ವಿಕಲ್ಲವಾಗಿರೋಣದ್ದರಿಂದ ಲೋಪ ಬಾರದ ಪಕ್ಷದಲ್ಲಿ 
ಪ್ರಕೃತ ಸೂತ್ರದಿಂದ "ದ್‌' ಕಾರಕ್ಕೆ ಚರ್ತ್ವ ಬಂದರೂ ಉತ್‌-ಥ್‌-ಥಾನಮ್‌ ಎಂದೇ 
ಇರುತ್ತದೆ. 

ಎರಡನೇ ಉದಾಹರಣೆಯಲ್ಲಿ ಉದ್‌ + ತಮ್ಮನಮ್‌ ಎಂದಿದ್ದಾಗ, ಪೂರ್ವ 
ಉದಾಹರಣೆಯಲ್ಲಿ ಹೇಗೋ ಹಾಗೆಯೇ "ಸ್‌' ಕಾರಕ್ಕೆ ಸ್ಥಾನ-ಪ್ರಯತ್ನ ಸಾಮ್ಯದಿಂದ 
“ಥ್‌' ಕಾರವು ಆದೇಶವಾಗಿ ಬಂದು ಉದ್‌ + ತ್‌ + ತಮೃ್ಮನಮ್‌ ಎಂದಾಗಿರುತ್ತದೆ. 
“ರುರೋ ರುರಿ ಸವರ್ಣೆ” ಎಂಬುದರಿಂದ ಸವರ್ಣವಾದ *ತ್‌' ಕಾರವು 
ಪರದಲ್ಲಿರುವುದರಿಂದ ವೈಕಲ್ಲಿಕವಾಗಿ "ಥ್‌' ಕಾರಕ್ಕೆ ಲೋಪವು ಬರುತ್ತದೆ. ಪ್ರಕೃತ 
ಸೂತ್ರದಿಂದ "ದ್‌'ಕಾರಕ್ಕೆ ಚರ್ತ್ವ ಬಂದು ಉತ್‌ + ತಮ್ಮನಮ್‌ ಇ ಉತ್ತಮೃನಮ್‌ 
ಎಂದಾಗುತ್ತದೆ. "ಥ್‌' ಕಾರದ ಲೋಪಾಭಾವ ಪಕ್ಷದಲ್ಲಿ ಉತ್‌ * ಥ್‌ + ತಮೃನಮ್‌ 
= ಉತ್‌ಥ್‌ತ್‌ಮೃನಮ್‌ ಎಂದು ರೂಪವಾಗುತ್ತದೆ. 

(ವೈಕಲ್ಪಕವಾಗಿ ಪೂರ್ವಸವರ್ಣವನ್ನು ವಿಧಿಸುವ ಸೂತ್ರ). 

ಸೂತ್ರ 75: ರುಯೋ ಹೋಇನ್ಯತರಸ್ಯಾಮ್‌ (5.4.62) 

ವೃತ್ತಿ-ರುಯಃ ಪರಸ್ಕ ಹಸ್ಯ ವಾ ಪೂರ್ವಸವರ್ಣಃ | ನಾದಸ್ಮ ಘೋಷಸ್ಯ 
ಸಂವಾರಸ್ಯ, ಮಹಾಪ್ರಾಣಸ್ಯ ಹಸ್ಯ ತಾದೃಶಃ ವರ್ಗಚತುರ್ಥಃ । ವಾಗ್ಧರಿಃ, ವಾಗ್‌ಹರಿಃ। 

ಪ.ಛೇ. - ರುಯಃ, ಹಃ, ಅನ್ಯತರಸ್ಯಾಮ್‌ । (ಸಪ್ತಮ್ಯನ್ತ). 

ಅ.ವೃ.- “ಉದಃ ಸ್ಥಾ-ಸ್ತಂಭೋಃ ಪೂರ್ವಸ್ಯ(8.4.61)” ಸೂತ್ರದಿಂದ “ಪೂರ್ವಸ್ಯ' 
ಎಂಬ ಪದವು ಮತ್ತು “ಅನುಸ್ವಾರಸ್ಯ ಯಯಿ ಪರಸವರ್ಣಃ(8-4-58)” ಸೂತ್ರದಿಂದ 
“ಸವರ್ಣಃ' ಎಂಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ- “ರುಯ್‌' ಗಿಂತ ಪರದಲ್ಲಿರುವ ಸ್ಥಾನದಲ್ಲಿ ವಿಕಲವಾಗಿ ಪೂರ್ವಸವರ್ಣವು 
ಬರುತ್ತದೆ. "ಫ್‌' ಕಾರಕ್ಕೂ “ಹ್‌' ಕಾರಕ್ಕೂ “ಕ೦ಠ' ಸಾಮ್ಯವಿದ್ದರೂ, ಇತರ ವರ್ಗೀಯ 
ವರ್ಣಗಳು "ಹ್‌' ಕಾರಕ್ಕೆ ಆದೇಶವಾಗಿ ಬರಲು ಸ್ಪರ್ಧಿಸುತ್ತವೆ. ಆದ್ದರಿಂದ ಈ 
ಸಮಸ್ಯೆಯನ್ನು ಪರಿಹರಿಸಲು ಬಾಹ್ಯ ಪ್ರಯತ್ನದಿಂದ ಸಾಮ್ಯವನ್ನು ನೋಡಬೇಕಾಗುತ್ತದೆ 
(ಆನ್ನರತಮ್ಯ ಪರೀಕ್ಷೆ ಮಾಡಬೇಕಾಗುತ್ತದೆ). ಹೀಗಾಗಿ "ಹ್‌'ಕಾರಕ್ಕೆ ಪೂರ್ವಸವರ್ಣ 
ವೆಂದರೆ "ಕ' ವರ್ಗೀಯ ವರ್ಣಗಳಲ್ಲಿ "ಫ್‌'ಕಾರವೇ ಆಗುತ್ತದೆ. ಯಾಕೆಂದರೆ “ಫ್‌' 
ಕಾರಕ್ಕೂ "ಹ್‌'ಕಾರಕ್ಕೂ ಸ್ಥಾನ”, "ಕಂಠ' ಹಾಗೂ "ಬಾಹ್ಯ' ಪ್ರಯತ್ನಗಳು "ನಾದ', 
"ಘೋಷ', "ಸಂವಾರ' ಮತ್ತು "ಮಹಾಪ್ರಾಣ' ಸಮಾನವಾಗಿವೆ. 

ಉದಾಹರಣೆ-1: "ವಾಕ್‌4ಹರಿಃ' ಎಂದಿದ್ದಾಗ "ಕ್‌' ಎ೦ಬುದು ಪದಾನ್ತವಾಗಿ 
ಇರುವುದರಿಂದ “ರುಲಾ೦ ಜಶೋತನ್ಹೇ(8-2-39)” ಸೂತ್ರದಿಂದ "ವಾಗ್‌' 


82 ಲಘುಸಿದ್ಧಾಂತ ಕೌಮುದೀ 


ಎಂದಾಗುತ್ತದೆ. ಹೀಗಿದ್ದಾಗ, “ವಾಗ್‌ + ಹರಿಃ' ಎಂದಾಗಿ "ವಾಗ್‌ಹರಿಃ' ಎಂದಾಗುತ್ತದೆ. 
ಇದು “ಪೂರ್ವಸವರ್ಣ' ಬಾರದಿರುವ ಪಕ್ಷ. 

ಉದಾ-2: ವಾಗ್ರರಿಃ - “ವಾಕ್‌ + ಹರಿಃ' ಎಂದಿದ್ದಾಗ “ರುಲಾ೦ ಜಶೋಇನ್ರೇ 
(8-2-39)” ಸೂತ್ರದಿಂದ "ಕ್‌'ಕಾರಕ್ಕೆ "ಗ್‌'ಕಾರ ಆದೇಶವಾಗಿ ಬಂದು, “ವಾಗ್‌ ಹರಿಃ? 
ಎ೦ದಿದ್ದಾಗ “ಹ್‌'ಕಾರಕ್ಕೆ ಪೂರ್ವಸವರ್ಣವೆಂದರೆ "ಫ್‌' ಕಾರವೆಂದು ಮೇಲೆ 
ವಿವರಿಸಲಾಗಿದೆ. ಅದರ ಪ್ರಕಾರ “ವಾಗ್‌. ಹ್‌--ಅ- ರೀ "ವಾಗ್‌ ೬ ಫ್‌.-ಅ-ರೀಿಃ'ಎ 
ವಾಗ್ಬರಿಃ ಎಂದು ರೂಪವಾಗುತ್ತದೆ. ಇದು "ಪೂರ್ವಸವರ್ಣ' ಬಂದ ಪಕ್ಷ. 

ಸನ್ಫಿ (ಆ) ಛತ್ಟ -ಸನ್ಫಿ(ವೈಕಲ್ಪಕವಾಗಿ 'ಶ್‌'ಕಾರಕ್ಕೆ ಛತ್ಯವನ್ನು ವಿಧಿಸುವ ಸೂತ್ರ) 
ಸೂತ್ರ 76. ಶಶ್ಯೋಃಟ (8.4.63) 

ವೃತ್ತಿ-ರುಯಃ ಪರಸ್ಯ ಶಸ್ಯ ಛೋ ವಾ ಅಟಿ | ತದ್‌. ಶಿವಃ ಇತ್ಯತ್ರ ದಸ್ಯ 
ಶ್ವುತ್ತೇನ ಜಕಾರೇ ಕೃತೇ “ಖರಿ ಚ” ಇತಿ "ಜ' ಕಾರಸ್ಯ “ಚ' ಕಾರಃ । ತಚ್ಛಿವಃ 

ವಾ। ಛತ್ವಮಮೀತಿ ವಾಚ್ಯಮ್‌। ತಚ್ಚೋಕೇನ | 

ಪ.ಛೇ. - ಶಃ& ಛಃ, ಅಟಿ | 

ಅ.ವೃ.- “ರುಯೋ ಹೋತನ್ಯತರಸ್ಕಾಮ್‌ (8.4.62)” ಸೂತ್ರದಿಂದ “ರುಯಃ' 
ಮತ್ತು "ಅನ್ಯತರಸ್ಕಾಮ್‌' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಪೂರ್ವದಲ್ಲಿ “ರುಯ್‌' ವರ್ಣ ಮತ್ತು ಪರದಲ್ಲಿ "ಅಟ್‌' ವರ್ಣ, 
ಹಾಗೆಯೇ ಮಧ್ಯದಲ್ಲಿ "ಶ್‌'ಕಾರ ಇರಬೇಕು. ಆಗ "ಶ್‌' ಕಾರದ ಸ್ಥಾನದಲ್ಲಿ ಒಂದು 
ಪಕ್ಷದಲ್ಲಿ "ಛ್‌' ಕಾರವು ವಿಕಲ್ಲದಿಂದ ಆದೇಶವಾಗಿ ಬಂದು “ತಚ್ಛಿವಃ' ಎಂದು 
ರೂಪವಾಗುತ್ತದೆ. ಆದೇಶ ಬಾರದಿರುವ ಪಕ್ಷದಲ್ಲಿ "ಶ್‌'ಕಾರವೇ ಉಳಿದು "ತಚ್‌ಶಿವಃ 
= ತಚ್ಛಿವಃ' ಎಂದಾಗುತ್ತದೆ. ಪ್ರಕೃತ ಸೂತ್ರವು ತ್ರಿಪಾದಿಯ ಚತುರ್ಥ ಪಾದದ 
ಕೊನೆಯಲ್ಲಿರುವುದರಿಂದ, ಪೂರ್ವದಲ್ಲಿರುವ ಎಲ್ಲ ಸೂತ್ರಗಳ ದೃಷ್ಟಿಯಲ್ಲಿ “ಅಸಿದ್ಧ'ವೇ 
ಆಗಿರುತ್ತದೆ. ಆದ್ದರಿಂದ "ಶ್ಚುತ್ವ, “ಜಶ್ಚ್ವ', “ಚರ್ತ' ಮೊದಲಾದ ಕಾರ್ಯಗಳು ಈ 
ಕಾರ್ಯದ ಪೂರ್ವದಲ್ಲೇ ಆಗಬೇಕು. 

ಉದಾ- “ತಚ್ಛಿವಃ' “ತಚ್‌ಶಿವಃ'- “ತಚ್ಛಿವಃ' (ಅವನು ಮಂಗಳಕರನು). "ತತ್‌ಶಿವಃ' 
ಎ೦ದಿದ್ದಾಗ, ಪೂರ್ವಪದದ ಕೊನೆಯಲ್ಲಿರುವ "ತ್‌'ಕಾರದ ಸ್ಥಾನದಲ್ಲಿ “ರುಲಾಂ 
ಜಶೋತನ್ಹೇ(8-2-39)” ಎಂಬ ಸೂತ್ರದಿಂದ “ಜಶ್ತ ಎ (ದ್‌) ಬಂದು "ತದ್‌. ಶಿವಃ 
ಎಂದಾಗುತ್ತದೆ. "ಶಿವ' ಎಂಬಲ್ಲಿರುವ "ಶ್‌' ಕಾರದೊಡನೆ "ದ್‌' ಕಾರದ ಸಂಬಂಧವು 
ತನಗೆ ಪೂರ್ವದಲ್ಲಿ ಅವ್ಯವಹಿತವಾಗಿರುವುದರಿಂದ “ದ್‌' ಕಾರಕ್ಕೆ “ಚುತ್ಹ' (ಜ್‌) 
ಬಂದು "ತಜ್‌* ಶಿವಃ” ಎಂದಾಗುತ್ತದೆ. ನಂತರ “ಖರಿ ಚ (8-4-55)” ಸೂತ್ರದಿಂದ 
“ಜ್‌'ಕಾರಕ್ಕೆ ಚರ್ತ್ವ (ಚ್‌)ವು ಆದೇಶವಾಗಿ ಬಂದು “ತಚ್‌*ಶಿವಃ' ಎಂದಾಗುತ್ತದೆ. 

ಈಗ ಪ್ರಕೃತ ಸೂತ್ರದಿಂದ “ಚ್‌'ಕಾರವು “ರುಯ್‌' ವರ್ಣವಾಗಿರುವುದರಿಂದ 
ಅದರ ಪರದಲ್ಲಿ "ಶ್‌'ಕಾರವು ಇದ್ದು, ಅದರ ಪರದಲ್ಲಿ "ಅಟ್‌' ಪ್ರತ್ಯಾಹಾರದ ವರ್ಣವಾದ 


ಹಲ್‌ ಸಳ್ಳಿ-ಪ್ರಕರಣಮ್‌ 83 


"ಇ'ಕಾರವು ಪರದಲ್ಲಿರುವುದರಿಂದ “ಶ್‌'ಕಾರಕ್ಕೆ "ಛ್‌' ಕಾರವು ಆದೇಶವಾಗಿ ಬಂದು 
"ತಚ್ಛಿವಃ' ಎಂದಾಗುತ್ತದೆ. ವೈಕಲ್ಲಿಕವಾಗಿ (ಛತ್ಸವು ಬಾರದ ಪಕ್ಷದಲ್ಲಿ) “ತಚ್‌ಶಿವಃ' 
ಎಂದೇ ಇರುತ್ತದೆ. 

ವಾರ್ತಿಕ- “ಛತ್ವಮಮೀತಿ ವಾಚ್ಯಮ್‌”. “ತಜ್ಛೋಕೇನ'. | 

ಪ.ಛೇ- ಛತ್ವಂ,ಅಮಿ,ಇತಿ ವಾಚ್ಯಮ್‌ । 

ಇಲ್ಲಿ "ಅಟಿ' ಎಂಬುದಕ್ಕೆ ಬದಲಾಗಿ “ಅಮಿ' ಎಂದು ಹೇಳಬೇಕೆಂದು ವಾರ್ತಿಕಕಾರರು 
ಹೇಳುತ್ತಾರೆ. "ಶ್‌'ಕಾರದ ಪರದಲ್ಲಿ "ಅಟ್‌' ಪ್ರತ್ಯಾಹಾರಕ್ಕೆ ಬದಲಾಗಿ, "ಅಮ್‌' 
ಪ್ರತ್ಯಾಹಾರದ ವರ್ಣವಿದ್ದರೂ “ಛತ್ಮ'ವು ಬರುತ್ತದೆ ಎಂದರ್ಥ. 

ಉದಾಹರಣೆ- “ತಚ್ಛ್ಚೋಕೇನ'- “ತಚ್‌ 4 ಶ್ಲೋಕೇನ' ಎಂದಿದ್ದಾಗ "ಶ್‌'ಕಾರದ 
ಪರದಲ್ಲಿ "ಲ್‌' ಕಾರವು ಇದೆ. ಅದು “ಅಮ್‌' ಪ್ರತ್ಕ್ಯಾಹಾರದ ವರ್ಣವಾಗಿರುವುದರಿಂದ 
"ಶ್‌'ಕಾರಕ್ಕೆ “ಛತ್ವ'ವು ಆದೇಶವಾಗಿ ಬಂದು “ತಚ್ಛೋಕೇನ' ಎಂಬ ರೂಪವನ್ನು 
ಪಡೆಯುತ್ತದೆ. 

ಸನಿ (೨) ಅನುಸ್ವಾರ ಸನ್ನಿ (ಅನುಸ್ವಾರವನ್ನು ವಿಧಿಸುವ ಸೂತ್ರ) 

ಸೂತ್ರ 77:  ಮೋನುಸ್ವಾರಃ (8.3.23) 


ವೃತ್ತಿ-ಮಾನ್ರಸ್ಯ ಪದಸ್ಯ ಅನುಸ್ವಾರಃ ಹಲಿ | ಹರಿಂ ವನ್ಹೇ । 

ಪ. ಛೇ. - ಮಃಷಷ್ಟ್ಯನ್ರ), ಅನುಸ್ಟಾರಃ | 

ಅ. ವೃ. -“ಹಲಿ ಸರ್ವೇಷಾಮ್‌(8-3-22)” ಸೂತ್ರದಿಂದ "ಹಲಿ' ಎಂಬ 
ಪದವು ಅನುವೃತ್ತವಾಗುತ್ತದೆ. “ಪದಸ್ಕ(8-1-16)” ಎಂಬುದು ಇಲ್ಲಿ ಅಧಿಕಾರ 
ಸೂತವಾಗಿದೆ. 


ಅರ್ಥ- "ಮ್‌'ಕಾರಾನ್ತ ಪದದ ಅನ್ತ ವರ್ಣಕ್ಕೆ ಅನುಸ್ಸಾರವು ಆದೇಶವಾಗಿ ಬರುತ್ತದೆ. 
“ಹಲ್‌' ವರ್ಣವು ಪರದಲ್ಲಿದ್ದಾಗ, “ಯೇನ ವಿಧಿಸ್ತದನ್ನಸ್ಯ (1-1-72)” ಎಂಬ 
ಪರಿಭಾಷಾ ಸೂತ್ರದಿಂದ “ತದನ್ತವಿಧಿ'ಯಿ೦ದ “ಮ್‌'ಕಾರಾನ್ನ ಪದದ ಎಂದರ್ಥ 
ಮಾಡಲಾಗಿದೆ. “ಅಲೋತನ್ತ ಸ್ಯ 1-1-52)” ಎಂಬ ಪರಿಭಾಷಾ ಸೂತ್ರದಿಂದ 
"ಮ್‌'ಕಾರಾನ್ತ ಪದದ ಅನ್ನ್ಯ "ಮ್‌' ಕಾರಕ್ಕೆ ಅನುಸ್ವಾರವು ಆದೇಶವಾಗಿ ಬರುತ್ತದೆ. 
“ಅಚ್‌' ವರ್ಣವು ಪರದಲ್ಲಿದ್ದಾಗ ಆಗುವುದಿಲ್ಲ. ಅಂದರೆ "ಮ್‌'ಹಾಗೆಯೇ ಉಳಿಯುತ್ತದೆ. 

ಉದಾಹರಣೆ - "ಹರಿಮ್‌ 4 ವನ್ಹೇ' ಎಂಬಲ್ಲಿ ಪ್ರಕೃತ ಸೂತ್ರದಿಂದ "ಮ್‌'ಕಾರದ 
ಸ್ಥಾನದಲ್ಲಿ "ಅನುಸ್ವಾರ'ವು ಬಂದು "ಹರಿಂ ವನ್ನೇ” ಎಂಬ ರೂಪವು ಸಿದ್ಧವಾಗುತ್ತದೆ. 

(ಅಪದಾನ್ತದಲ್ಲ ಅನುಸ್ವಾರವನ್ನು ವಿಧಿಸುವ ಸೂತ್ರ). 

ಸೂತ್ರ 78. ನಶ್ಚಾಪದಾನ್ತಸ್ಯ ರುಲ (8.3.24) 

ವೃತ್ತಿ-ನಸ್ಯ ಮಸ್ಯ ಚ ಅಪದಾನ್ತಸ್ಯ ರುಲಿ ಅನುಸ್ವಾರಃ | ಯಶಾಂಸಿ । ಆಕ್ರಂಸ್ಯತೇ। 
ರುಲಿ ಕಿಮ್‌? ಮನ್ಯತೇ 


84 ಲಘುಸಿದ್ಧಾಂತ ಕೌಮುದೀ 


ಪ. ಛೇ. - ನಃ, ಚ, ಅಪದಾನ್ನಸ್ಯ ರುಲಿ । 

ಅ. ವೃ. - “ಮೋನನುಸ್ಟಾರಃ (8,3.23)” ಸೂತ್ರದಿಂದ “ಮಃ' ಎಂಬ ಪದವು 
ಅನುವೃತ್ತವಾಗಿದೆ. 

ಅರ್ಥ-"ಅಪದಾನ'ವಾದ "ನ್‌' ಕಾರ ಮತ್ತು "ಅಪದಾನ್ಷ' ವಾದ "ಮ್‌'ಕಾರದ 
ಸ್ಥಾನದಲ್ಲಿ “ಅನುಸ್ಟಾರ'ವು ಆದೇಶವಾಗಿ ಬರುತ್ತದೆ “ರುಲ್‌' ವರ್ಣವು ಪರದಲ್ಲಿದ್ದಾಗ. 

ಉದಾ-1: "ಯಶಾಂಸಿ' (ಹೆಚ್ಚಾದ ಯಶಸ್ಸು) ಎಂಬಲ್ಲಿ "ಯಶಾನ್‌ + ಸಿ' 
ಎಂದಿದ್ದಾಗ, "ಯಶಾನ್‌' ಎಂಬುದು ಸುಬನ್ತ ಪದವಲ್ಲ. (ಯಶಾಂಸಿ ಎಂಬುದೇ 
ಸುಬಂತ ಪದ). "ಯಶಾನ್‌' ಎಂಬಲ್ಲಿರುವ "ನ್‌'ಕಾರ ಅಪದಾನ್ತವಾದ "ನ್‌'ಕಾರ. 
ಪರದಲ್ಲಿ "ರುಲ್‌' ವರ್ಣವಾದ "ಸ್‌' ಕಾರವು ಇದೆ. ಇದು "ಸಿ', ಯಲ್ಲಿರುವ "ಸ್‌' 
ಕಾರ. ಆದುದರಿಂದ ಪ್ರಕೃತ ಸೂತ್ರದಿಂದ, "ಯಶಾನ್‌' ಎಂಬಲ್ಲಿರುವ "ನ್‌' ಕಾರಕ್ಕೆ 
"ಅನುಸ್ವಾರ' ಬಂದು “ಯಶಾಂಸಿ' ಎಂದಾಗುತ್ತದೆ. 

ಉದಾ- 2: ಆಕ್ರಂಸ್ಕತೇ (ಆಕ್ರಮಣ ಮಾಡುತ್ತದೆ). ಆಕ್ರಮ್‌ + ಸೃತೇ ಎಂದಿದ್ದಾಗ, 
"ಆಕ್ರಮ್‌' ಎಂಬಲ್ಲಿರುವ "ಮ್‌' ಕಾರವು ಅಪದಾನ್ತದಲ್ಲಿದೆ. "ಸ್ಯತೇ' ಎಂಬಲ್ಲಿರುವ 
"ಸ್‌' ಕಾರ "ರುಲ್‌' ವರ್ಣವಾಗಿ ಪರದಲ್ಲಿದೆ. ಆದುದರಿಂದ ಪ್ರಕೃತ ಸೂತ್ರದಿಂದ 
“ಮ್‌' ಕಾರದ ಸ್ಥಾನದಲ್ಲಿ ಅನುಸ್ವಾರ ಬಂದು “ಆಕ್ರಂಸ್ಯತೇ' ಎಂದಾಗಿದೆ. 

“ರುಲಿ ಕಿಂ”? ಎಂಬ ಪ್ರಶ್ನೆಗೆ “ಮನ್ಯತೇ' ಎ೦ದು ಉತ್ತರ ಕೊಟ್ಟಿದ್ದಾರೆ. "ಮನ್ಯತೇ' 
ಎಂಬಲ್ಲಿ ದೋಷ ಬಾರದೇ (ಇಷ್ಟ ರೂಪಸಿದ್ಧಿಗಾಗಿ) ಇರುವದಕ್ಕಾಗಿ ಎಂಬುದೇ ಈ 
ಪ್ರಶ್ನೆಗೆ ಉತ್ತರ. "ರುಲಿ' ಎಂದು ಹೇಳದಿದ್ದರೆ, ಈ ಸೂತ್ರವು ಬೇರೆ ಎಲ್ಲೆಡೆಯಲ್ಲಿಯೂ 
ಪ್ರವೃತ್ತವಾಗುವದು. ಮನ್‌ + ಯತೇ ಎಂದಿದ್ದಾಗ, "ರುಲ್‌' ವರ್ಣವು ಪರದಲ್ಲಿ 
ಇರುವದಿಲ್ಲ. ಇಂತಹ ಸ್ಥಳದಲ್ಲಿಯೂ "ನ್‌' ಕಾರಕ್ಕೆ “ಅನುಸ್ವಾರ” ಬಂದು "ಮಂಯತೇ' 
ಎಂಬ ಅನಿಷ್ಟ ರೂಪವು ಬರುತ್ತಿತ್ತು. ಇದಕ್ಕಾಗಿ “ರುಲಿ' ಎಂದು ಹೇಳಲಾಗಿದೆ. 

(ಪರಸವರ್ಣವನ್ನು ವಿಧಿಸುವ ಸೂತ್ರ). 
ಸೂತ್ರ 79: ಅನುಸ್ಟಾರಸ್ಯ ಯಯ ಪರಸವರ್ಣಃ ( 8.4.58) 

ವೃತ್ತಿ- ಸ್ಪಷ್ಟಂ - ಶಾನ್ತ್ರಃ 

ಅರ್ಥ- ಯಯ್‌ ಪ್ರತ್ಕಾಹರವು ಪರದಲ್ಲಿದ್ದಾಗ ಅನುಸ್ವಾರದ ಸ್ಥಾನದಲ್ಲಿ 
ಪರಸವರ್ಣವು ಬರುತ್ತದೆ. [ಪರ-ಸವರ್ಣವೆಂದರೆ, ಪರದಲ್ಲಿ ಯಾವ ಒಂದು 
ವರ್ಣವಿದೆಯೋ ಅದಕ್ಕೆ ಸವರ್ಣೀಯ ವರ್ಣಗಳಲ್ಲಿ ಒಂದು ವರ್ಣವು ಆದೇಶವಾಗಿ 
ಬರುತ್ತದೆ. “ಯಯ್‌' ಪ್ರತ್ಯಾಹಾರದಲ್ಲಿ ಶ್‌, ಷ್‌, ಸ್‌, ಹ್‌ ವ್ಯಣ್ಣುನಗಳನ್ನು ಬಿಟ್ಟು 
ಉಳಿದ ಎಲ್ಲ ವರ್ಣಗಳೂ ಇರುತ್ತವೆ. ಪರದಲ್ಲಿ ಇರುವ ವರ್ಣಕ್ಕೆ, ಸವರ್ಣೀಯ 
ವರ್ಣಗಳು ಹಲವು ಇರುತ್ತವೆ. ಆದ್ದರಿಂದ, “ಸ್ಥಾನೇಂನ್ತರತಮಃ”(1-1-50) ಎಂಬ 
ಪರಿಭಾಷಾ ಸೂತ್ರವನ್ನು ಆಶ್ರಯಿಸಬೇಕಾಗಿದೆ. ಈ ಸೂತ್ರವು ಅನುಸ್ವಾರವಾದ ಮೇಲೆ 
ಪ್ರವೃತ್ತವಾಗುತ್ತದೆ. ಆದ್ದರಿಂದ ಪ್ರಕೃತ ಸೂತ್ರಕ್ಕೆ ಪೂರ್ವದಲ್ಲಿ “ಮೋಇನುಸ್ವಾರಃ(8.3.23)” 


ಹಲ್‌ ಸಳ್ಳಿ-ಪ್ರಕರಣಮ್‌ 85 


ಮತ್ತು “ನಶ್ಚಾಪದಾನ್ಹಸ್ಯ ರುಲಿ(8.3.24)” ಸೂತ್ರಗಳು ಇರುತ್ತವೆ]. 

ಉದಾ-"ಶಾನ್ಸ” - “ಶಾಮ್‌ + ತಳ ಎಂದಿದ್ದಾಗ, “ನಶ್ಚಾಪದಾನ್ವಸ್ಯ ರುಲಿ(8.3.24)” 
ಸೂತ್ರದಿಂದ, "ಶಾಮ್‌'ನಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿ ಅನುಸ್ವಾರವು ಬಂದು 
“ಶಾ೦ + ತಃ' ಎಂದಿದ್ದು, ತದನಂತರ “ಅನುಸ್ವಾರಸ್ಯ ಯಯೀ ಪರಸವರ್ಣಃ(8.4.58)” 
ಸೂತ್ರದಿಂದ "ಯಯ್‌' ಪ್ರತ್ಯಾಹಾರಕ್ಕೆ ಸೇರಿದ "ತಃ' ಎಂಬಲ್ಲಿರುವ “ತ್‌'ಕಾರವು 
ಪರದಲ್ಲಿದೆ. ಅದಕ್ಕೆ ಪೂರ್ವದಲ್ಲಿ "ಶಾಂ'ನಲ್ಲಿರುವ ಅನುಸ್ವಾರವಿದೆ. ಈ ಅನುಸ್ವಾರದ 
ಸ್ಥಾನದಲ್ಲಿ ಪರವರ್ಣದ ಸವರ್ಣವು ಬರಬೇಕಾಗಿದೆ. ಅನುಸ್ವಾರಕ್ಕಿಂತ ಪರದಲ್ಲಿ “ತ್‌' 
ಕಾರವಿದ್ದು ಅದರ ಸವರ್ಣಗಳಾದ ತ್‌,ಥ್‌,ದ್‌,ಧ್‌,ನ್‌ ಗಳಲ್ಲಿ ಒಂದು ವರ್ಣವು 
ಆದೇಶವಾಗಿ ಬರಬೇಕಾಗಿದೆ. ಆದರೆ ಆ ಆದೇಶವು ಅನುಸ್ತಾರಕ್ಕೆ ಸವರ್ಣವಾಗಿಯೂ 
ಇರಬೇಕಾಗಿದೆ. ಅನುಸ್ವಾರ ಮತ್ತು "ನ್‌' ಕಾರಗಳು ಅನುನಾಸಿಕಗಳಾಗಿರುವುದರಿಂದ 
ಅವು ಪರಸ್ಪರ ಸವರ್ಣಗಳಾಗುತ್ತವೆ. ಆದ್ದರಿ೦ದ "ನ್‌' ಕಾರವೇ ಆದೇಶವಾಗಿ ಬಂದು 
"ಶಾನ್‌ * ತಃ ಇ ಶಾನಃ' ಎಂಬ ರೂಪವು ಸಿದ್ಧವಾಗುತ್ತದೆ. 


(ವೈಕಲ್ಪಕವಾಗಿ ಪರಸವರ್ಣವನ್ನು ವಿಧಿಸುವ ಸೂತ್ರ) 


ಸೂತ್ರ 8೦: ವಾ ಪದಾನ್ನಸ್ಯ(8.4.59) 

ವೃತ್ತಿ- ಪದಾನ್ನಸ್ಯ ಅನುಸ್ವಾರಸ್ಯ ಯಯಿ ಪರೇ ಪರಸವರ್ಣಃ ವಾ ಸ್ಯಾತ್‌। 
ತ್ವಜ್ಕರೋಷಿ। ತ್ವಂ ಕರೋಷಿ 

ಅ.ವೃ.- “ಅನುಸ್ವಾರಸ್ಯ ಯಯಿ ಪರಸವರ್ಣಃ(8.4.58)” ಎಂಬ ಸಂಪೂರ್ಣ 
ಸೂತ್ರವೇ ಅನುವೃತ್ತವಾಗುತ್ತದೆ. 

ಅರ್ಥ- ಪದಾನ್ತವಾದ ಅನುಸ್ವಾರಕ್ಕೆ "ಯಯ್‌' ಪರದಲ್ಲಿದ್ದಾಗ ಪರಸವರ್ಣವು 
ವೈಕಲ್ಪಿಕವಾಗಿ ಆದೇಶವಾಗಿ ಬರುತ್ತದೆ. 

ವಿಶೇಷ- ಈ ಸೂತ್ರವು “ಅನುಸ್ವಾರಸ್ಯ ಯಯಿ ಪರಸವರ್ಣಃ(8.4.58)” ಸೂತ್ರಕ್ಕೆ 
ಬಾಧಕವಾಗಿದೆ. ಯಾಕೆಂದರೆ ಅಲ್ಲಿ "ಪದಾನ್ತ' ಮತ್ತು "ಅಪದಾನ್ತ' ಎರಡೂ ಸ್ಥಳಗಳಲ್ಲೂ 
ಪರಸವರ್ಣವು ನಿತ್ಯವಾಗಿ ಬರುತ್ತದೆ. ಆದರೆ ಈ ಪ್ರಕೃತ ಸೂತ್ರದ ಪ್ರಕಾರ, ಕೇವಲ 
ಪದಾನ್ನದಲ್ಲಿ ಮಾತ್ರ ಪರಸವರ್ಣವು ವಿಕಲ್ಪವಾಗಿ ಬರುತ್ತದೆ. “ಅನುಸ್ವಾರಸ್ಯ ಯಯಿ 
ಪರಸವರ್ಣಃ(8.4.58)” ಸೂತ್ರದಿಂದಲೇ ಅವಶ್ಯವಾಗಿ ಪ್ರಾಪ್ತವಾಗುತ್ತಿರುವಾಗ ಈ 
ಪ್ರಕೃತ ಸೂತ್ರವು ಪ್ರವೃತ್ತವಾಗಿದೆ. "ಯಸ್ಯ ನಾಪ್ರಾಪ್ತೇ' (ನ + ಅಪ್ರಾಪ್ತೇ ಅಂದರೆ ಅವಶ್ಯ 
ಪ್ರಾಪ್ತೇ) ಯೋವಿಧಿರಾರಭ್ಯತೇ ಸಃ ತಸ್ಯ ಬಾಧಕೋ ಭವತಿ'. 

ಉದಾ-ತ್ವಜ್ಯರೋಷಿಗಿ ತ್ವಂ ಕರೋಷಿ(ನೀನು ಮಾಡುತ್ತಿ) 'ತೃಮ್‌ + ಕರೋಷಿ' 
ಎ೦ದಿದ್ದಾಗ, “ಮೋಇನುಸ್ಟಾರಃ(8.3.23)” ಸೂತ್ರದಿಂದ "ಮ್‌' ಕಾರಕ್ಕೆ "ಅನುಸ್ವಾರ' 
ಆದೇಶವಾಗಿ ಬರುತ್ತದೆ. ತದನಂತರ “ಮೋನನುಸ್ವಾರಃ(8.3.23)” ಸೂತ್ರದಿಂದ ನಿತ್ಯವಾಗಿ 
ಪರಸವರ್ಣವು ಪ್ರಾಪವಾದಾಗ, ಅದನ್ನು ಬಾಧಿಸಿ ಪ್ರಕೃತ ಸೂತ್ರವು ಪ್ರವೃತ್ತವಾಗುತ್ತದೆ. 
“ತ್ವಂ” ಎಂಬಲ್ಲಿ ಅನುಸ್ವಾರವು ಪದಾನ್ತವಾಗಿದೆ. ಮತ್ತು ಅದರ ಪರದಲ್ಲಿ "ಯಯ್‌' 


86 ಲಘುಸಿದ್ಧಾಂತ ಕೌಮುದೀ 


ಪ್ರತ್ಯಾಹಾರದ ವರ್ಣವಾದ "ಕ್‌' ಕಾರವು ಇದೆ. ಆದ್ದರಿಂದ ಅನುಸ್ಥಾರದ ಸ್ಥಾನದಲ್ಲಿ 
ಪರವರ್ಣವಾದ "ಕ್‌'ಕಾರಕ್ಕೆ ಸವರ್ಣಗಳಾದ “್‌'."ಖ್‌'."ಗ್‌'."ಫ್‌',"ಜ್‌' ಗಳಲ್ಲಿ ಒಂದು 
ವರ್ಣವು ಆದೇಶವಾಗಿ ಬರಬೇಕು. ಪ್ರಕೃತ ಸ್ಥಳದಲ್ಲಿ ಅನುಸ್ವಾರ ಮತ್ತು “ಜ್‌' 
ಕಾರವು ಸವರ್ಣಗಳಾಗಿವೆ. ಆದ್ದರಿಂದ "ಕ್‌' ಕಾರಕ್ಕೂ ಮತ್ತು ಅನುಸ್ವಾರಕ್ಕೂ 
ಸವರ್ಣವಾದ "ಜ್‌' ಕಾರವೇ ಆದೇಶವಾಗಿ ಬಂದು 'ತೃಜ್‌ + ಕರೋಷಿ' ಎ 
“ತ್ವಜ್ಯರೋಷಿ' ಎಂದು ರೂಪವಾಗುತ್ತದೆ. "ತ್ವಂ ಕರೋಷಿ" ಎಂಬ ಎರಡನೇ ರೂಪವು 
ವೈಕಲ್ಪಿಕ ರೂಪವಾಗಿದೆ. ಆದ್ದರಿಂದ ಪರಸವರ್ಣವು ಬರಲಿಲ್ಲ. 
((ಮ್‌' ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ 6: ಮೋ ರಾಣ ಸಮಃ ಕ್ರೌ (8.3.25) 

ವೃತ್ತಿ-ಕ್ಷಿಬನ್ನೇ ರಾಜತೌ ಪರೇ ಸಮಃ ಮಸ್ಯ "ಮ' ಏವ ಸ್ಕಾತ್‌। ಸಮ್ರಾಟ್‌। 

ಪ.ಛೇ- ಮಃ (ಪ್ರಥಮಾನ್ರ), ರಾಜಿ (ಸಪ್ತಮ್ಯನ್ರಿ, ಸಮಃ (ಷಷ್ಟ್ಯನ್ರು, ಕ್ವೌ 
(ಸಪ್ತಮ್ಯನ್ತು. 

ಅ.ವೃ.-“ಮೋನನುಸ್ವಾರಃ(8.3.23)7 ಸೂತ್ರದಿಂದ ಷಷ್ಠ (ಸವಾದ “ಮಃ” ಎಂಬ 
ಶಬ್ದವು ಅನುವೃತ್ತವಾಗುತ್ತದೆ. 

ಅರ್ಥ-"ಕ್ವಿಪ್‌' ಪ್ರತ್ಯಯವನ್ನು ಕೊನೆಯಲುಳ್ಳ "ರಾಜ್‌' ಧಾತುವು ಪರದಲ್ಲಿದ್ದಾಗ, 
ಪೂರ್ವದಲ್ಲಿರುವ "ಸಮ್‌' ಶಬ್ದದಲ್ಲಿರುವ "ಮ್‌'ಕಾರದ ಸ್ಥಾನದಲ್ಲಿ "ಮ್‌'ಕಾರವೇ 
ಆದೇಶವಾಗಿ ಬರುತ್ತದೆ. ಉದಾ-"ಸಮ್ರಾಟ್‌' ೬ "ಸಮ್‌--ರಾಜ್‌* ಕ್ವಿಪ್‌' ಎ೦ದಿದ್ದಾಗ, 
“ಕ್ವಿಪ್‌' ಪ್ರತ್ಯಯವು ಸರ್ವಾಪಹಾರಿಯಾಗಿರುವುದರಿಂದ, ಅದು ಲೋಪವಾಗಿ "ರಾಟ್‌' 
ಎಂದಾಗುತ್ತದೆ. ಇಲ್ಲಿ "ರಾಟ್‌' ಎಂಬುದು "ರಾಜ್‌' ಧಾತುವಿನ "ಕ್ವಿಪ್‌' ಪ್ರತ್ಯಯಾನ್ತ 
ರೂಪವಾಗಿದೆ. "ಸಮ್‌. ರಾಟ್‌ + (ಕ್ವಿಪ್‌ಲೋಪ)' "ಸಮ್‌ ರಾಟ್‌'. ಇಲ್ಲಿ 
“ಕ್ವಿಬನ್ತ'ವಾದ “ರಾಜ್‌' ಧಾತುವು ಪರದಲ್ಲಿರುವಾಗ, ಪೂರ್ವದಲ್ಲಿರುವ "ಸಮ್‌' ಶಬ್ದದ 
“ಮ್‌'ಕಾರದ ಸ್ಥಾನದಲ್ಲಿ “ಮ್‌'ಕಾರವೇ ಆದೇಶವಾಗಿ ಬಂದು "ಸಮ್ರಾಟ್‌' ಎಂದಾಗುತ್ತದೆ. 
"ಸಮ್ರಾಟ್‌' (ಚಕ್ರವರ್ತಿ). “ಸಮ್ರಾಟ್‌'ದೊಳಗಿರುವ "ರಾಟ್‌' ಶಬ್ದದ ವ್ಯ್ಯತ್ಪತ್ತಿ ಹೀಗಿದೆ. 
“ಸತ್‌-ಸೂ-ದ್ವಿಷ-ದ್ರುಹ-ದುಹ-ಂರುಜ-ವಿದ-ಬಿದ-ಚೈದ-ಜಿ-ನೀ- 
ರಾಜಾಮುಪಸರ್ಗೇತಪಿ ಕ್ಲಿಪ್‌(3-2-61)” ಸೂತ್ರದಿಂದ "ರಾಜ್‌' ಧಾತುವಿನ ಪರದಲ್ಲಿ 
“ಕ್ವಿಪ್‌' ಪ್ರತ್ಯಯವು ಬಂದಿದೆ, ಮತ್ತು“ವ್ರಶ್ವ-ಭ್ರಸ್ಟ-ಸೃಜ-ಮೃಜ-ಯಜ-ರಾಜ್‌-ಭ್ರಾಜ- 
ಚ್ಚ-ಶಾಂ ಷಃ(8-2-36)” ಸೂತ್ರದಿಂದ “ಜ್‌'ಕಾರದ ಸ್ಥಾನದಲ್ಲಿ “ಷ್‌' ಕಾರವು 
ಬಂದಿದೆ. ನಂತರ “ರುಲಾ೦ ಜಶೋನ್ನೇ(8.2.36)” ಸೂತ್ರದಿಂದ “ಷ್‌' ಕಾರಕ್ಕೆ 
"ಡ್‌'ಕಾರ ಬ೦ದು “ವಾವಸಾನೇ(8.4.56)” ಸೂತ್ರದಿಂದ "ಡ್‌'ಕಾರಕ್ಕೆ "ಟ್‌'ಕಾರ 
ಬಂದು "ರಾಟ್‌' ಎಂದಾಗಿದೆ. ಸಮ್‌4ರಾಟ್‌ ಎಂಬಲ್ಲಿ "ರಾಟ್‌' ಎಂಬುದು "ಕ್ಲಿಪ್‌' 
ಪ್ರತ್ಯಯಾನ್ಹವಾದ “ರಾಜ್‌' ಧಾತುವಾಗಿದೆ. ಇದು ಪರದಲ್ಲಿರುವಾಗ ಅದರ 
ಪೂರ್ವದಲ್ಲಿರುವ "ಸಮ್‌' ಶಬ್ದದ “ಮ್‌'ಕಾರಕ್ಕೆ "ಮ್‌' ಕಾರವೇ ಆದೇಶವಾಗಿ ಬರುತ್ತದೆ. 


ಹಲ್‌ ಸಳ್ಳಿ-ಪ್ರಕರಣಮ್‌ 87 


ಇಲ್ಲಿ “ಮೋತನುಸ್ಸಾರಃ (8.3.23)” ಸೂತ್ರದಿಂದ “ಮ್‌'ಕಾರಕ್ಕೆ "ಅನುಸ್ವಾರ'ವು ಬರುವ 
ಅವಕಾಶವಿದ್ದರೂ, ಅದು ಬಾರದೇ ಪ್ರಕೃತ ಸೂತ್ರದಿಂದ "ಮ್‌'ಕಾರಕ್ಕೆ "ಮ್‌' ಕಾರವೇ 
ಆದೇಶವಾಗಿ ಬಂದು, ನಂತರ ವರ್ಣಗಳ ಜೋಡಣೆಯಿಂದ "ಸಮ್ರಾಟ್‌' ಎಂಬ 
ರೂಪವು ಸಿದ್ಧವಾಗಿದೆ. 
(ವೈಕಟ್ಟಕವಾಗಿ "ಮ್‌'ಕಾರವನ್ನು ವಿಧಿಸುವ ಸೂತ್ರ). 

ಸೂತ್ರ 82: ಹೇ ಮಪರೇ ವಾ (8.3.26) 

ವೃತ್ತಿ-ಮ-ಪರೇ ಹ-ಕಾರೇಪರೇ ಮಸ್ಯ'ಮಃ' ವಾ (ಸ್ಯಾತ್‌)! ಕಿಮ್ಹ್ಮಲಯತಿ,ಕಿಂ 
ಹ್ಮಲಯತಿ 

ವಾ। ಯವಲಪರೇ ಯವಲಾ ವಾ। ಕಿಯ್ದೂ, ಃ, ಕಿಂ ಹ್ಯಃ ಕಿವೂಹ್ವಲಯತಿ, ಕಿಂ 
ಹ್ವ ಲಯತಿ। ಕಿಲೂಹ್ಲಾದಯತಿ, ಕಿಂ ಹ್ಲಾದಯತಿ। 

ಅ.ವೃ.- “ಮೋನನುಸ್ವಾರಃ (8.3.23)” ಸೂತ್ರದಿಂದ “ಷಷ್ಟ್ಯನ್ನ'ವಾದ “ಮಃ' 
ಎಂಬ ಪದವು ಮತ್ತು “ಮೋ ರಾಜಿ ಸಮಃ ಕ್ವೌ(8.3.25)7 ಸೂತ್ರದಿಂದ 
"ಪ್ರಥಮಾನ್ನ'ವಾದ "ಮಃ' ಎಂಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ-"ಮ್‌'ಕಾರವನ್ನು ಪರದಲ್ಲುಳ್ಳ "ಹ್‌'ಕಾರವು ಪರದಲ್ಲಿರುವಾಗ 
ಪೂರ್ವದಲ್ಲಿರುವ "ಮ್‌'ಕಾರದ ಸ್ಥಾನದಲ್ಲಿ "ಮ್‌'ಕಾರವೇ ವಿಕಲ್ಲದಿಂದ ಆದೇಶವಾಗಿ 
ಬರುತ್ತದೆ. 

ತಾತ್ಪರ್ಯ- “ಸ್ಥಾನಿ'ಯಾದ "ಮ್‌'ಕಾರವು ಪೂರ್ವದಲ್ಲಿದ್ದು, ಪರದಲ್ಲಿ "ಹ್‌' 
ಕಾರವಿದ್ದು, ಅದರ ಪರದಲ್ಲಿ "ಮ್‌' ಕಾರವಿದ್ದಾಗ, ಒಂದು ಪಕ್ಷದಲ್ಲಿ "ಸ್ಥಾನಿ'ಯಾದ 
"ಮ್‌' ಕಾರಕ್ಕೆ "ಮ್‌' ಕಾರವೇ ಆದೇಶವಾಗಿ ಬರುತ್ತದೆ. ಮತ್ತು "ಮ್‌' ಕಾರವು 
ಆದೇಶವಾಗಿ ಬಾರದಿದ್ದ ಪಕ್ಷದಲ್ಲಿ "ಸ್ಥಾನಿ'ಯಾದ "ಮ್‌'ಕಾರಕ್ಕೆ “ಮೋತನುಸ್ಟಾರಃ 
(8.3.23)” ಸೂತ್ರದಿಂದ “ಅನುಸ್ವಾರ'ವು ಆದೇಶವಾಗಿ ಬರುತ್ತದೆ. 

ಉದಾ-1. “ಕಿಮ್ಹಲಯತಿ' ಎ ಕಿಮ್‌ + ಹ್‌ ೬ ಮ್‌ + ಲಯತಿ ಎಂದಿದ್ದಾಗ, 
"ಕಿಮ್‌ ನಲ್ಲಿರುವ "ಮ್‌' ಕಾರದ ನಂತರ, "ಮ್‌' ಕಾರ ಪರಕವಾದ "ಹ್‌' ಕಾರವು 
ಪರದಲ್ಲಿರುವುದರಿಂದ, ಪ್ರಕೃತ ಸೂತ್ರದಿಂದ ಆ ಪೂರ್ವ "ಮ್‌' ಕಾರಕ್ಕೆ "ಮ್‌' 
ಕಾರವೇ ಆದೇಶವಗಿ ಬಂದು “ಕಿಮ್ಹ ಲಯತಿ' ಎಂದು ರೂಪವಾಗಿದೆ. 

ಉದಾ-2. "ಕಿಂ ಹ್ಮಲಯತಿ'ಆಕಿಮ್‌-ಹ್‌.-ಮ್‌.-ಲಯತಿ ಎಂದಿದ್ದಾಗ, ಇದು 
ವೈಕಲ್ಪಿಕರೂಪವಾಗಿರುವುದರಿ೦ದ, “ಮ್‌' ಕಾರವು ಆದೇಶವಾಗಿ ಬಾರದೇ "ಸ್ಥಾನಿ'ಯಾದ 
“ಮ್‌'ಕಾರಕ್ಕೆ“ಮೋಇನುಸ್ವಾರಃ(8.3.23)” ಸೂತ್ರದಿಂದ "ಅನುಸ್ವಾರ'ವು ಆದೇಶವಾಗಿ 
ಬಂದು "ಕಿಂ ಹ್ಮಲಯತಿ' ಎಂದು ರೂಪವಾಗುತ್ತದೆ. 

ವಾ। ಯವಲಪರೇ ಯವಲಾ ವಾ ಕಿಯ್ದ್ಯ್ಯೂಃ ಕಿಂ ಹ್ಯಃ। 
ಕಿವ್‌ಫ್ಟಲಯತಿ, ಕಿಂ ಹ್ರ ಲಯತಿ। ಕಿಲೆಹ್ಲಾದಯತಿ, ಕಿಂ ಹ್ಲಾದಯತಿ! 


88 ಲಘುಸಿದ್ಧಾಂತ ಕೌಮುದೀ 


ಅರ್ಥ- “ಮ್‌' ಕಾರವು ಪೂರ್ವದಲ್ಲಿದ್ದು ತದನಂತರ ಯ್‌,ವ್‌,ಲ್‌ ಪರಕಗಳಾದ 
“ಹ್‌' ಕಾರವು ಪರದಲ್ಲಿದ್ದಾಗ, ಅನುನಾಸಿಕವರ್ಣಗಳಾದ ಯ್‌,ವ್‌ ಲ್‌ ಗಳು "ಮ್‌' 
ಕಾರದ ಸ್ಥಾನದಲ್ಲಿ ವೈಕಲ್ಪಿಕವಾಗಿ ಆದೇಶವಾಗಿ ಬರುತ್ತವೆ. ಅನುನಾಸಿಕವು ಬಾರದಿದ್ದ 
ಪಕ್ಷದಲ್ಲಿ, “ಮ್‌” ಕಾರದ ಸ್ಥಾನದಲ್ಲಿ “ಮೋನನುಸ್ವಾರಃ (8.3.23)” ಸೂತ್ರದಿಂದ 
ಅನುಸ್ವಾರವು ಬರುತ್ತದೆ. 

ಉದಾ- 1/. "ಕಯ್ದೆ ಕನಕೆಮ್‌ + ಹ್ಯಃ ಎಂದಿದ್ದಾಗ, “ಯ್‌' ಕಾರ ಪರಕವಾದ 
“ಹ್‌' ಕಾರವು "ಮ್‌' ಕಾರದ ಪರದಲ್ಲಿರುವದರಿಂದ, ಪ್ರಕೃತ ವಾರ್ತಿಕದಿಂದ "ಮ್‌' 
ಕಾರದ ಸ್ಥಾನದಲ್ಲಿ ಅನುನಾಸಿಕವಾದ "ಯೌ' ಕಾರವು ಆದೇಶವಾಗಿ ಬಂದು “ಕಿಯ್ಚ್ಯಃ' 
ಎಂದು ರೂಪವಾಗಿದೆ. 

ಉದಾ- 1/2. ಅನುನಾಸಿಕವು ಬಾರದಿದ್ದ ಪಕ್ಷದಲ್ಲಿ, "ಕಿಂ ಹ್ಯಃ'-ಕಿಮ್‌+ಹ್ಯಃ 
ಎಂದಿದ್ದಾಗ, "ಯ್‌' ಕಾರ ಪರಕವಾದ “ಹ್‌' ಕಾರವು “ಮ್‌' ಕಾರದ 
ಪರದಲ್ಲಿರುವದರಿಂದ, “ಮೋನನುಸ್ವಾರಃ (8.3.23)” ಸೂತ್ರದಿಂದ "ಮ್‌' ಕಾರಕ್ಕೆ 
ಅನುಸ್ವಾರವು ಆದೇಶವಾಗಿ ಬಂದು "ಕಿಂ ಹ್ಯಃ' ಎಂದು ರೂಪವಾಗುತ್ತದೆ. 

ಇದೇ ರೀತಿಯಲ್ಲಿ "ವ್‌' ಕಾರ ಮತ್ತು "ಲ್‌' ಕಾರಗಳ ವಿಷಯದಲ್ಲಿಯೂ 
ಮೇಲಿನಂತೆಯೇ "ಮ್‌' ಕಾರಕ್ಕೆ ಅನುನಾಸಿಕ "ವ್‌' ಮತ್ತು "ಲ್‌' ಗಳೂ, ಮತ್ತು 
ಅನುಸ್ಟಾರ(0) ಬಂದು ಮುಂದಿನಂತೆ ರೂಪಗಳಾಗುತ್ತವೆ ಎಂದು ತಿಳಿಯಬೇಕು. 
2/. ಕಿವೌಹ್ವಲಯತಿ, 2/2. ಕಿಂ ಹ್ವಲಯತಿ। 3/.ಕಿಲ್‌ಹ್ಲಾದಯತಿ, 3/2.ಕಿ೦ ಹ್ಲಾದಯತಿ। 


(ವೈಕಲ್ಪಕವಾಗಿ “ನ್‌'ಕಾರಾದೇಶವನ್ನು ವಿಧಿಸುವ ಸೂತ್ರ). 

ಸೂತ್ರ -83: ನ ಪರೇ ನಃ ( 8.3.27) 

ವೃತ್ತಿ-ನಪರೇ ಹಕಾರೇ ಮಸ್ಯ ನಃ ವಾ ಕಿನ್ಹುತೇ। ಕಿಂ ಹ್ನುತೇ। 

ಆ.ವೃ.- “ಹೇ ಮಪರೇ ವಾ(8.3.26)” ಸೂತ್ರದಿಂದ "ಹೇ' ಎಂಬ ಪದವು 
ಹಾಗೆಯೇ “ಮೋಃನುಸ್ವಾರಃ(8.3.23)” ಸೂತ್ರದಿಂದ "ಮಃಳ' ಎಂಬ ಪದವು 
ಅನುವೃತ್ತವಾಗುತ್ತವೆ. 

ಅರ್ಥ- “ನ್‌'ಕಾರವನ್ನು ಪರದಲ್ಲುಳ್ಳ “ಹ್‌'ಕಾರವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ 
“ಮ್‌'ಕಾರದ ಸ್ಥಾನದಲ್ಲಿ “ನ್‌'ಕಾರವು ವಿಕಲ್ಲವಾಗಿ ಆದೇಶವಾಗಿ ಬರುತ್ತದೆ. 

ಉದಾಹರಣೆ-1. “ಕಿನ್ನ್ನುತೇ' - ಕಿಮ್‌ +೬ ಹ್ನುತೇ ಎಂದಿದ್ದಾಗ "ಕಿಮ್‌ 
ನಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿ “ಮೋನನುಸ್ವಾರಃ(8.3.23)” ಸೂತ್ರದಿಂದ 
ಅನುಸ್ವಾರವು ಪ್ರಾಪ್ತವಾಗಬೇಕಾಗಿತ್ತು, ಆದರೆ "ನ್‌'ಕಾರವನ್ನು ಪರದಲ್ಲುಳ್ಳ "ಹ್‌' 
ಕಾರವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ 
"ನ್‌'ಕಾರಾದೇಶವು ವಿಕಲ್ಲವಾಗಿ ಬಂದು “ಕಿನ್‌ + ಹ್ನುತೇ ಇ ಕಿನ್ಹ್ನುತೇ' ಎಂಬ 
ರೂಪವು ಸಿದ್ದವಾಗುತ್ತದೆ. 


ಹಲ್‌ ಸಳ್ಳಿ-ಪ್ರಕರಣಮ್‌ 89 


ಉದಾಹರಣೆ -2. "ಕಿಂ ಹ್ನುತೇ' ಎ "ಕಿಮ್‌ + ಹ್ನುತೇ' ಎಂದಿದ್ದಾಗ, "ಕಿಮ್‌' 
ನಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿ “ಮೋತನುಸ್ಟಾರಃ(8.3.23)” ಸೂತ್ರದಿಂದ 
ಅನುಸ್ವಾರವು ಬಂದು “8೦ ಹ್ನುತೇ' ಎಂದಾಗುತ್ತದೆ. 


ಸಂಧಿ - 1೦ (ಧುಡಾಗಮವನ್ನು ವೈಕಲ್ಪಕವಾಗಿ ವಿಧಿಸುವ ಸೂತ್ರ) 


ಸೂತ್ರ 84: ಡಃ ಸಿ ಧುಟ್‌ (8.3.2೨) 

ವೃತ್ತಿ- ಡಾತ್‌ ಪರಸ್ಯ ಸಸ್ಯ ಧುಟ್‌-ವಾ ಸ್ಯಾತ್‌। 

ಅ.ವೃ.- “ಹೇ ಮಪರೇ ವಾ 8.3.26)” ಸೂತ್ರದಿಂದ "ವಾ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಡ್‌' ಕಾರದ ಪರದಲ್ಲಿರುವ "ಸ್‌' ಕಾರಕ್ಕೆ "ಧುಟ್‌' ಆಗಮವು ವಿಕಲ್ಪವಾಗಿ 
ಬರುತ್ತದೆ. ಸೂತ್ರದಲ್ಲಿ “ಡಃ' ಎನ್ನುವದು ಪಣ್ಣುಮ್ಯನ್ತವಾಗಿರುವದರಿಂದ “ಡ್‌' ಕಾರದ 
ಅವ್ಯವಹಿತ ಪರದಲ್ಲಿರುವ "ಸ್‌' ಕಾರಕ್ಕೆ ಕಾರ್ಯವು ಬರುತ್ತದೆಂದು ತಿಳಿಯಬೇಕು. 
"ಸಿ' ಎಂಬುದು ಸಪ್ಪಮಿಯಲ್ಲಿರುವದರಿಂದ, ಅವ್ಯವಹಿತವಾದ ಪೂರ್ವ ವರ್ಣಕ್ಕೆ 
ಕಾರ್ಯವು ಬರುತ್ತದೆಂದರ್ಥ. ಎರಡೂ ಕಾರ್ಯಗಳು ಏಕಕಾಲಕ್ಕೆ ಬರುವದಿಲ್ಲ. 
“ಉಭಯ ನಿರ್ದೇಶೇ ಪಇ್ನಿಮೀ ನಿರ್ದೇಶೋ ಬಲೀಯಾನ್‌” ಎಂಬ ನಿಯಮದಿಂದ 
ಪಇಣ್ಸಮೀಗೇನೇ ಪ್ರಾಬಲ್ಯ ಬಂದು ಸಿ”, ಎಂಬ ಸಪ್ತಮ್ಯನ್ತವನ್ನು "ಸಸ್ಯ' ಎಂದು 
ವಿಪರಿಣಾಮಗೊಳಿಸಲಾಗಿದೆ. 

"ಧುಟ್‌' ಎ೦ಬ ಆಗಮದಲ್ಲಿ "ಟ್‌' ಕಾರವು "ಇತ್‌', "ಉ' ಕಾರವು ಅನುನಾಸಿಕ 
(ಅಚ್‌) ಆಗಿರುವದರಿಂದ “ಇತ್‌' ಆಗಿದೆ. ಕೇವಲ "ಧ್‌'ಕಾರವು ಮಾತ್ರ ಉಳಿಯುತ್ತದೆ. 
"ಧುಟ್‌' ಆಗಮವು 'ಟಿತ್‌' ಆಗಿರುವದರಿಂದ, “ಆದ್ಯನ್ನೌ ಟಕಿತೌ(1.1.46)” ಎಂಬ 
ಮುಂದಿನ ಸೂತ್ರದಿಂದ ಪರಶಬ್ದದ ಆದ್ಯವಯವವಾಗಿ ಬರುತ್ತದೆ. ಆದ್ದರಿಂದ, 

ಉದಾ-೬ “ಷಟ್‌ + ಸನ್ತಃ' (ಆರು ಸಜ್ಜನರು) ಎಂಬಲ್ಲಿ "ಟ್‌' ಕಾರದ ಸ್ಥಾನದಲ್ಲಿ 
“ರುಲಾ೦ ಜಶೋನನ್ನೇ(8.2.36)” ಸೂತ್ರದಿಂದ "ಷಡ್‌ + ಸನ್ನಃ' ಎಂದಾಗುತ್ತದೆ. 
ಇಲ್ಲಿ ಪ್ರಕೃತ ಸೂತ್ರದಿಂದ ಪದಾನ್ತವಾದ "ಡ್‌' ಕಾರದ ನಂತರ "“ಸ್‌' ಕಾರವು 
ಪರದಲ್ಲಿರುವದರಿಂದ, ಆ "ಸ್‌' ಕಾರಕ್ಕೆ ಆದ್ಯವಯವವಾಗಿ ಬಂದು "ಷಡ್‌ + ಧ್‌ + 
ಸನ್ನ ಎಂದಾಗುತ್ತದೆ. ಇಲ್ಲಿ "ಧ್‌'ಕಾರದ ನಂತರ “ಸ್‌'ಕಾರವು ಪರದಲ್ಲಿರುವದರಿಂದ, 
“ಖರಿ ಚ(8.4.55)” ಸೂತ್ರದಿಂದ "ಚರ್ತ' ಬಂದು "ಷಡ್‌ * ತ್‌ - ಸನ್ನ? 
ಎಂದಾಗಿ ಮತ್ತೆ “ಡ್‌'ಕಾರಕ್ಕೆ "ಟ್‌' ಕಾರವು ಪರದಲ್ಲಿರುವದರಿಂದ ಮತ್ತೆ ಚರ್ತ, 
ಬಂದು "ಷಟ್‌ + ತ್‌ + ಸನ್ತಃ ಎಂದಾಗಿ "ಷಟ್ಟನ್ನಃ' ಎಂದು ರೂಪವಾಗುತ್ತದೆ. 

ಉದಾ-2- "ಧುಟ್‌' ಆಗಮ ಬಾರದಿರುವ ಪಕ್ಷದಲ್ಲಿ "ಷಟ್ನನ್ನಃ' ಎಂಬ ರೂಪವು 
ಹಾಗೆಯೇ ಇರುತ್ತದೆ. 


90 ಲಘುಸಿದ್ಧಾಂತ ಕೌಮುದೀ 


('ಆದ್ಯನ್ತಾವಯವ'ವಾಗಿ ವಿಧಿಸುವ ಸೂತ್ರ). 
ಸೂತ್ರ - 85: ಆದ್ಯನೌ ಟಕಿತೌ ( 11.46) 

ವೃತ್ತಿ -ಟಿತ್‌-ಕಿತೌ ಯಸ್ಯ ಉಕ್ತೌ ತಸ್ಯ ಕ್ರಮಾತ್‌ ಆದ್ಯನ್ತ-ಅವಯವೌ ಸ್ಪಃ। 
ಷಟ್ಟಂತಃ ಷಟ್ಟಂತಃ 

ಅರ್ಥ-"ಟಿತ್‌' ಮತ್ತು "ಕಿತ್‌'ಗಳು ಯಾವ ಶಬ್ದ ಸಮುದಾಯಕ್ಕೆ "ಆಗಮ'ಗಳಾಗಿ 
ಹೇಳಲಾಗಿವಿಯೋ ಅವು ಕ್ರಮವಾಗಿ ಅದರ “ಆದಿ” ಮತ್ತು "ಅನ್ಹಾವಯವ'ಗಳಾಗಿರುವ 
ರೀತಿಯಲ್ಲಿ "ಆಗಮ'ಗಳಾಗಿ ಬರುತ್ತವೆ. ಅಂದರೆ "ಟಿತ್‌' ಆಗಮವು ಉತ್ತರ ಶಬ್ದ 
ಸಮುದಾಯಕ್ಕೆ “ಆದ್ಯವಯವ'ವಾಗಿಯೂ “ಕಿತ್‌' ಆಗಮವು ಪೂರ್ವ ಶಬ್ದ 
ಸಮುದಾಯದ “ಅನ್ನಾವಯವ'ವಾಗಿಯೂ ಬರುವುದು. “ಆಗಮ'ಗಳೆಂದರೆ ಅವು 
ಯಾವ ಶಬ್ದಕ್ಕೆ ಹೇಳಲಾಗಿವೆಯೋ ಆ ಶಬ್ದದ ಜೊತೆಗೆ ಸೇರಿಕೊಳ್ಳುತ್ತದೆ. "ಟತ್‌' 
ಆಗಿದ್ದರೆ ಆ ಅಗಮವು “ಆದ್ಯವಯವ'ವಾಗಿರುತ್ತದೆ. “ಕಿತ್‌' ಆಗಿದ್ದರೆ 
“ಅನ್ನಾವಯವ'ವಾಗಿರುತ್ತದೆ. "ಟಿತ್‌' ಎಂದರೆ "ಟ್‌'ಕಾರವನ್ನು “ಇತ್‌'ಆಗಿ ಉಳ್ಳದ್ದು 
ಎಂದರ್ಥ. "ಕಿತ್‌' ಎಂದರೆ "ಕ್‌'ಕಾರವನ್ನು “ಇತ್‌'ಆಗಿ ಉಳ್ಳದ್ದು ಎಂದರ್ಥ."ಟ್‌' 
ಇತ್‌ ಯಸ್ಯ ಸಃ-"ಟಿತ್‌'. "ಕ್‌' ಇತ್‌ ಯಸ್ಯ ಸಃ-"ಕಿತ್‌'. 

ಸೂಚನೆ:- "ಮಿತ್ರವದಾಗಮಃ, "ಶತೃವದಾದೇಶಃ', ಎಂದು ಹೇಳಿರುವುದರ 
ಅರ್ಥವೇನೆಂದರೆ, ಒಬ್ಬ ಮಿತ್ರನು ತನ್ನ ಮಿತ್ರನನ್ನು ಹೇಗೆ ಜೊತೆಗೆ ಸೇರಿಸಿಕೊಳ್ಳುವನೋ, 
ಹಾಗೆಯೇ ಆಗಮಗಳು ನಿರ್ದಿಷ್ಟವಾದ ಶಬ್ದ ಸಮುದಾಯದ ಆದ್ಯವಯವವಾಗಿಯೋ 
ಅಥವಾ “ಅನ್ನಾವಯವ'ವಾಗಿಯೋ ಸೇರಿಸಿಕೊಳ್ಳುತ್ತವೆ. 

'ಆದೇಶ'ಗಳೆಂದರೆ ಒಂದು ವರ್ಣವನ್ನು ತೆಗೆದು ಹಾಕಿ ಆ ಸ್ಥಾನವನ್ನು ಆಕ್ರಮಿಸುವ 
ವರ್ಣ ಎಂದರ್ಥ. ಹೇಗೆ ಒಬ್ಬ "ಶತೃ'ವು ತನ್ನ "ಶತ್ತು'ವನ್ನು ಕೊಂದು ಅವನ 
ಸ್ಥಾನವನ್ನು ಆಕ್ರಮಿಸುವನೋ ಆ ರೀತಿ ಆದೇಶವು ಮಾಡುತ್ತದೆ ಎಂದರ್ಥ. 

ಈ ಉದಾಹರಣೆಯು ಸಾಧಾರಣ ವಿದ್ಯಾರ್ಥಿಗಳಿಗೆ ಅರ್ಥವಾಗುವದಕ್ಕೆ 
ಹೇಳಲಾಗಿದೆ. ನಿಜವಾಗಿ ಹೇಳುವುದಾದರೆ ಯಾವ ವರ್ಣವೂ ನಾಶ ಮಾಡಲ್ಲಡುವುದಿಲ್ಲ, 
ಯಾಕೆಂದರೆ ಎಲ್ಲ ವರ್ಣಗಳು ನಿತ್ಯ 

ವೈಯಾಕರಣಿಗಳು “ಶಬ್ದಬ್ರಹ್ಮವಾದಿ'ಗಳು ("ಸ್ಫೋಟ'ವಾದಿಗಳು). ಹಾಗಾದರೆ 
“ಶತೃವತ್‌' ಎಂದು ಹೇಳಲಾಗಿದೆಯಲ್ಲ? ಅಂದರೆ ಅದರರ್ಥ ಹೀಗಿದೆ- 
“ಸುಧೀ*ಉಪಾಸ್ಕಃ' ಎಂಬ ಜಾಗದಲ್ಲಿ "ಇಕ್‌' ವರ್ಣಗಳಿಗೆ "ಯಣ್‌' ವರ್ಣಗಳು 
ಬರುತ್ತವೆ ಎಂದು ಹೇಳಲಾಗಿದೆ. “ಈ' ಕಾರವನ್ನು ಕೊಂದು "ಯ್‌'ಕಾರವು ಬರುತ್ತದೆಂದು 
ಹೇಳುತ್ತೇವೆ. ಅಂದರೆ “ಈ'ಕಾರವನ್ನು ಉಚ್ಚಾರಣೆ ಮಾಡುವುದಕ್ಕೆ ಬದಲಾಗಿ 
"ಯ್‌'ಕಾರವನ್ನು ಉಚ್ಚರಿಸಲಾಗುತ್ತದೆಂದರ್ಥ. ಮಂದಮತಿಗಳಾದ ವಿದ್ಯಾರ್ಥಿಗಳಿಗಾಗಿ 
ಈ ದೃಷ್ಟಾಂತವನ್ನು ಹೇಳಲಾಗಿದೆ. 


ಹಲ್‌ ಸನ್ಶಿ-ಪ್ರಕರಣಮ್‌ 91 


ಸಂಧಿ - 1 (ಕುಕ್‌-ಟುಕ್‌ ಆಗಮ ವಿಧಾಯಕ ಸೂತ್ರ) 
ಸೂತ್ರ - 86: ಐಳ್ಫೋಃ ಕುಕ್‌-ಟುಕ್‌ ಶರಿ। (5.3.28) 

ವೃತ್ತಿ- "ಜ'ಕಾರ-"ಣ'ಕಾರಯೊಃ ಕುಕ್‌-ಟುಕೌ ಆಗಮೌ ವಾ ಸ್ಪ ಸಃ ಶರಿ। 

ವಾ। ಚಯೋ ದ್ವಿತೀಯಾ: ಶರಿ ಪೌಷ್ಠರಸಾದೇರಿತಿ ವಾಚ್ಯಮ್‌। ಪ್ರಾಜ್ಞ ಷ್ಯಃ, 
ಪ್ರಾಜ್‌ ಖ್‌ಷಷ್ನಃ, ಪ್ರಾಜ್ಜಪ್ಯಃ ಸುಗುಣ್ಣ್‌ಷಷ್ಟಃ, ಸುಗುಣ್‌ ಠ್‌ ಷ ಷಷ್ಠಃ ಸುಗುಣ್‌ಷ ಷಷ್ಠಃ। 

ಅ.ವೃ, - “ಹೇ ಮಪರೇ ವಾ 8.3.26)” ಸೂತ್ರದಿಂದ "ವಾ' ಎಂಬ ಪದವು 
ಅನುವೃತ್ತವಾಗಿದೆ. 

ಅರ್ಥ- "“ಶರ್‌' ವರ್ಣವು ಪರದಲ್ಲಿದ್ದಾಗ, “ಜ್‌'ಕಾರ “ಣ್‌'ಕಾರಗಳಿಗೆ ಕ್ರಮವಾಗಿ 
"ಕುಕ್‌' ಮತ್ತು "ಟುಕ್‌' ಆಗಮಗಳು ವಿಕಲ್ಪವಾಗಿ ಬರುತ್ತವೆ. 

"ಕುಕ್‌' ಮತ್ತು "ಟುಕ್‌' ಗಳಲ್ಲಿ “ಹಲನ್ತ್ಯಮ್‌(1-3-3)” ಸೂತ್ರದಿಂದ ಅನ್ತ ಸ 
“ಕ್‌'ಕಾರಗಳು "“ಇತ್‌' ಸಂಜ್ಞೆಯನ್ನು ಹೊಂದುತ್ತವೆ. "ಉ'ಕಾರಗಳು 
“ಉಪದೇಶೇಇಜನುನಾಸಿಕ ಇತ್‌(1-3-2)” ಸೂತ್ರದಿಂದ ಇತ್‌ ಸಂಜ್ಞೆಯನ್ನು 
ಹೊಂದುವದರಿಂದ ಲೋಪವಾಗುತ್ತವೆ. ಇವುಗಳಲ್ಲಿ ಕ್ರಮವಾಗಿ ಆದಿವರ್ಣಗಳಾದ 
"ಕ್‌' ಮತ್ತು "ಟ್‌'ಕಾರಗಳು ಮಾತ್ರ ಉಳಿಯುತ್ತವೆ. ಈ ಎರಡೂ ಆಗಮಗಳಲ್ಲೂ 
"ಕ್‌'ಕಾರವು “ಇತ್‌' ಆಗಿರುವದರಿಂದ, ಎರಡೂ "ಕಿತ್‌' ಆಗಿರುವದರಿಂದ (ಟ್‌,ಕ್‌) 
ಕ್ರಮವಾಗಿ ಆದ್ಯವಯವವಾಗಿಯೂ ಮತ್ತು ಅಂತಾವಯವವಾಗಿಯೂ ಬರುತ್ತವೆ. 
ಆದ್ದರಿಂದ “ಜ್‌'ಕಾರಕ್ಕೆ "ಕುಕ್‌'(ಕ್‌) ಆಗಮವೂ, *ಣ್‌'ಕಾರಕ್ಕೆ "ಟುಕ್‌'(ಟ್‌) ಆಗಮಗಳು 
“ಯಥಾಸಂಖ್ಯ ಮನುದೇಶಃ ಸಮಾನಾಮ್‌ (1-3-10)” ಎಂಬ ನಿಯಮದಿಂದ ಬರುತ್ತವೆ. 

ಉದಾ-1. "ಪ್ರಾಜ್‌ + ಷಷ್ಟಃ' ಎಂದಿದ್ದಾಗ, ಪೂರ್ವ ಪದದ ಕೊನೆಯಲ್ಲಿರುವ 
“ಜ್‌'ಕಾರಕ್ಕೆ "ಕುಕ್‌" (ಕ್‌) ಆಗಮವಾಗಿ ಬರುತ್ತದೆ. ಆಗ ಪರದಲ್ಲಿ ಶರ್‌ ವರ್ಣವಾದ 
“ಷ್‌' ಕಾರವಿರುವದರಿಂದ “ಪ್ರಾಜ್‌ + ಕ್‌ + ಷಷ್ಟ ಎಂದಾಗುತ್ತದೆ. "ಕ್‌'ಕಾರ 
ಮತ್ತು "ಷ್‌'ಕಾರಗಳು ಸೇರಿದಾಗ "ಕ್ಲ್‌' ಎಂದು ಸಂಯುಕ್ತಾಕ್ಷರವಾಗುತ್ತದೆ. ಆಗ 
"ಪ್ರಾಪ್‌ + ಕ್ಷಷ್ಣಃ' - "ಪ್ರಾಜ್ಞಷ್ಟ' ಎಂದು ರೂಪವಾಗುತ್ತದೆ. ಇಲ್ಲಿ ಜಾ ಕಾರದ 
ಪರದಲ್ಲಿ "ಶರ್‌' ವರ್ಣವಾದ "ಷ್‌' ಕಾರವಿದೆ. 

ಉದಾ-2. "ಪ್ರಾಜ್‌-ಷಷ್ಠಃ' ಎಂದಿದ್ದಾಗ ಪೂರ್ವಪದದ ಕೊನೆಯಲ್ಲಿ 
"ಜ್‌'ಕಾರವಿದ್ದು ಪರದಲ್ಲಿ "ಷ್‌' (ಶರ್‌) "ವರ್ಣವಿರುವಾಗ ಪೂರ್ವಪದದ 
"'ಅನ್ಹಾವಯವ'ವಾಗಿ ಅಂದರೆ "ಜ್‌'ಕಾರದ ಪರದಲ್ಲಿ "ಕುಕ್‌' (ಕ್‌) ಆಗಮ ಬಂದು 
"ಪ್ರಾಪ್‌ಕ್‌ಷ ಷಷ್ಠಃ' ಎಂದಾಗುತ್ತದೆ. “್‌'ಕಾರ ಷ್‌'ಕಾರಗಳು ಸೇರಿ "ಕ್ಲ' ಎಂದು 
ಸಂಯುಕ್ತಾಕ್ಷರವಾಗುತ್ತದೆ. ಹೀಗಾಗಿ “ಪ್ರಾಜ್‌ಕ್ಷಷ್ಟಃ' ಎಂದಾಗುತ್ತದೆ. ಕುಕ್‌ ಆಗಮ 
ಬಾರದ ಪಕ್ಷದಲ್ಲಿ "ಪ್ರಾಜ್‌ಷಷ್ಟಃ' ಎಂದಾಗುತ್ತದೆ. 

ಉದಾ- 3. ಇದೇ ರೀತಿಯಲ್ಲಿ "ಸುಗಣ್‌4ಷಷ್ಠಃ' ಎಂದಿದ್ದಾಗ, ಪೂರ್ವಪದದ 
'ಅನ್ಹಾವಯವ'ವಾಗಿ "ಟುಕ್‌'(ಟ್‌) ಆಗಮವು ಪೂರ್ವಪದದ ಅನ್ಹಾವಯವವಾಗಿ 


92 ಲಘುಸಿದ್ಧಾಂತ ಕೌಮುದೀ 


ಅಂದರೆ “ಣ್‌'ಕಾರದ ಪರದಲ್ಲಿ ಆಗಮವಾಗಿ ಬರುತ್ತದೆ. "ಸುಗಣ್‌ಟ್‌ಷಷ್ಠಃ' 
ಎಂದಾಗುತ್ತದೆ. “ಟುಕ್‌'ಆಗಮ ಬಾರದ ಪಕ್ಷದಲ್ಲಿ "ಸುಗಣ್‌ ಷಷ್ಠಃ' ಎಂದಾಗುತ್ತದೆ. 
ವಾ ಚಯೋ ದ್ವಿತೀಯಾ: 'ಶರಿ ಪೌಷ್ಠರಸಾದೇರಿತಿ ವಾಚ್ಯಮ್‌। 


ಪ.ಚ್ಛೇ- ಚಯಃ, ದ್ವಿತೀಯಾಃ, ಶರಿ, ಪೌಷ್ಠರಸಾದೇಃ, ಇತಿ, ವಾಚ್ಯಮ್‌. ಆರು 
ಪದಗಳುಳ್ಳ ವಾರ್ತಿಕ. 

ಅರ್ಥ- “ಪೌಷ್ಠರಸಾದಿ' ಆಚಾರ್ಯರ ಮತದ ಪ್ರಕಾರ "ಶರ್‌' ಪ್ರತ್ಯಾಹಾರ 
ವರ್ಣದ ಸ್ಥಾನದಲ್ಲಿ ಆಯಾ ವರ್ಗೀಯ ಎರಡನೇಯ ವರ್ಣವು ಆದೇಶವಾಗಿ 
ಬರುತ್ತದೆ. 

ಉದಾಹರಣೆ- 1. “ಪ್ರಾಜ್‌ಖ್‌ಷಷ್ಯಃ', 2. "ಸುಗಣ್‌ಠ್‌ಷಷ್ಯಃ' ಎಂದಿದ್ದಾಗ -1. 
"ಪ್ರಾಜ್‌ ಕ್‌ ಷಷ್ಠಃ' ಎಂಬಲ್ಲಿ "ಶರ್‌' ಪರದಲ್ಲಿರುವಾಗ "ಕುಕ್‌' ಆಗಮವು 
ಅನ್ನಾವಯವವಾಗಿ ಬಂದು `ಪ್ರಾಜ್‌ ಕ್‌ ಷಷ್ಠಃ' ಎಂದಾಗಿದೆ. ಈ ವಾರ್ತಿಕದ 
ಪ್ರಕಾರ "ಕ್‌' ಎಂಬ "ಚಯ್‌' ವರ್ಣದ ಸ್ಥಳದಲ್ಲಿ ಅದರ ವರ್ಗೀಯ ಅಕ್ಷರವಾದ 
"ಖ್‌' ವರ್ಣವು “ಶರ್‌' ಪರದಲ್ಲಿರುವಾಗ ಆದೇಶವಾಗಿ ಬರುತ್ತದೆ. ಹೀಗಾಗಿ 
"ಪ್ರಾಜ್‌ಖ್‌ಷಷ್ಟಃ' ಎಂದಾಗುತ್ತದೆ. (ಪ್ರಾಚೀನನಾದ ಆರನೇಯವನು ಎಂದರ್ಥ). 
ಇಲ್ಲಿ "ಕ್‌'ಕಾರದ ಸ್ಥಾನದಲ್ಲಿ “ಖ್‌'ಕಾರವು ಆದೇಶವಾಗಿ ಬಂದಿದೆ. 

ಉದಾ- 2."ಸುಗಣ್‌ ಠ್‌ ಷಷ್ಠಃ' - "ಸುಗಣ್‌ ಟ್‌ ಷಷ್ಯಃ' ಎಂದಿರುವಾಗ "ಷಷ್ಟಃ' 
ಎಂಬಲ್ಲಿಯ "ಷ್‌'ಕಾರವು "ಶರ್‌' ವರ್ಣವಾಗಿದೆ, ಆದ್ದರಿಂದ ಪ್ರಕೃತ ಸೂತ್ರದ 
ವಾರ್ತಿಕದಿ೦ದ "ಚಯ್‌' ಪ್ರತ್ಕಾಹಾರಾನರ್ಗತ "ಟ್‌' ಕಾರದ ದ್ವಿತೀಯ ವರ್ಣವಾದ 
"ಠ್‌'ಕಾರವು ಅನ್ನಾವಯವವಾಗಿ ಬಂದು "ಸುಗಣ್‌ ಠ್‌ ಷಷ್ಠಃ' ಎಂಬ ರೂಪವು 
ಸಿದ್ಧವಾಗುತ್ತದೆ. (ಆರನೇಯ ಗಣಿತ ವಿದ್ವಾಂಸನು ಎಂದರ್ಥ). 

(ವೈಕಲ್ತಕವಾಗಿ ಧುಟ್‌-ಆಗಮವನ್ನು ವಿಧಿಸುವ ಸೂತ್ರ). 

ಸೂತ್ರ - 87. ನಶ್ಚ (8.3.90) 

ವೃತ್ತಿ-ನಾನ್ತಾತ್‌ ಪರಸ್ಯ ಸಸ್ಯ ಧುಟ್‌-ವಾ । ಸನ್ನ್ನಃ ಸನ್ನಃ 

ಪ. ಛೇ. - ನಃ, ಚ। 

ಅ.ವೃ.-“ಡಃ ಸಿ ಧುಟ್‌(8.3.29)” ಸೂತ್ರದಿಂದ "ಸಿ' ಮತ್ತು "ಧುಟ್‌' ಎಂಬ 
ಪದಗಳು ಹಾಗೆಯೇ “ಹೇ ಮಪರೇ ವಾ (8.3.26)” ಸೂತ್ರದಿಂದ "ವಾ' ಎಂಬ 
ಪದವು ಅನುವೃತ್ತವಾಗುತ್ತವೆ. “ಪದಸ್ಕ(8-1-16)” ಎಂಬುದು ಇಲ್ಲಿ ಅಧಿಕಾರ ಸೂತ್ರ. 

ಅರ್ಥ- "ಪದಾನ್ನ'ವಾದ "ನ್‌' ಕಾರದ ನಂತರವಿರುವ “ಸ್‌' ಕಾರಕ್ಕೆ ವಿಕಲ್ಪವಾಗಿ 
"ಧುಟ್‌' ಆಗಮವು ಬರುತ್ತದೆ. 

"ಧುಟ್‌' ಆಗಮವು "ಟಿತ್‌' ಆಗಿರುವುದರಿಂದ ಪರ ಶಬ್ದದ “ಆದ್ಯವಯವ'ವಾಗಿ 
ಬರುತದೆ. 


ಹಲ್‌ ಸನ್ಫಿ-ಪ್ರಕರಣಮ್‌ 93 


ಉದಾಹರಣೆ- “ಸನ್‌-ಸಃ' ಎ೦ದಿದ್ದಾಗ "ನ್‌' ಕಾರಾನ್ಷವಾದ "ಸನ್‌' ಶಬ್ದದ 
ಪರದಲ್ಲಿ "ಸ್‌'ಕಾರವಿರುವುದರಿಂದ, ಪ್ರಕೃತ ಸೂತ್ರದಿಂದ "ಧುಟ್‌'ಆಗಮವು "ಸ್‌'ಕಾರದ 
ಆದ್ಯವಯವವಾಗಿ ಬಂದು “ಸನ್‌ ಧ್‌ ಸಃ ಎಂದಾಗುತ್ತದೆ. "ಧ್‌'ಕಾರಕ್ಕೆ “ಖರಿ 
ಚ(8-4-55)” ಸೂತ್ರದಿಂದ “ಚರ್ತ' ಬಂದು "ತ್‌'ಕಾರವಾಗಿ "ಸನ್‌ ತ್‌ ಸಃ 
ಎಂದಾಗುತ್ತದೆ. "ಧುಟ್‌' ಆಗಮ ಬಾರದ ಪಕ್ಷದಲ್ಲಿ "ಸನ್‌ ಸಃ' ಎಂದೇ ಇರುತ್ತದೆ. 

(ವೈಕಲ್ಪಕವಾಗಿ “ತುಕ್‌'ಆಗಮವನ್ನು ವಿಧಿಸುವ ಸೂತ್ರ). 
ಸೂತ್ರ - 86: ಶಿ ತುಕ್‌ ( 8.3.91 

ವೃತ್ತಿ- ಪದಾನ್ನಸ್ಯ ನಸ್ಯ ಶೇ ಪರೇ ತುಕ್‌-ವಾ। ಸಳ್ಳುಮ್ಭುಃ, ಸಜ್ಜು ಮುಸಿ ಸಣ್‌ 
ಶಂಭುಃ ಸಇಣ್‌್‌ಶಂಭುಃ 

ಅ.ವೃ.- “ನಶ್ಚ(8.3.30)” ಸೂತ್ರದಿಂದ "ನಃ ಎಂಬ ಪದವು ಮತ್ತು “ಹೇ 
ಮಪರೇ ವಾ (8.3.26)” ಸೂತ್ರದಿಂದ “ವಾ' ಎಂಬ ಪದವು ಅನುವೃತ್ತವಾಗುತ್ತವೆ. 
“ಪದಸ್ಯ(8-1-16)” ಎಂಬುದು ಇಲ್ಲಿ ಅಧಿಕಾರ ಸೂತ್ರವಾಗಿದೆ. 

ಅರ್ಥ- “ಶ್‌'ಕಾರವು ಪರದಲ್ಲಿದ್ದಾಗ “ಪದಾನ್ನ'ವಾದ "ನ್‌'ಕಾರಕ್ಕೆ ವಿಕಲ್ಪವಾಗಿ 
“ತುಕ್‌' ಆಗಮವು ಬರುತ್ತದೆ. 

“ತುಕ್‌'ನಲ್ಲಿ "ಕ್‌'ಕಾರವು “ಇತ್‌'ಆದ "ಉ'ಕಾರವು ಉಚ್ಚಾರಣಾರ್ಥ. ಹೀಗಾಗಿ 
ಕೇವಲ “ತ್‌' ಮಾತ್ರ ಉಳಿಯುತ್ತದೆ. “ತುಕ್‌'ಅಗಮವು "ಇತ್‌' ಆಗಿರುವುದರಿಂದ 
“ಕಿತ್‌'ನಲ್ಲಿರುವ "ಕ್‌' ಎಂಬ ವರ್ಣವು ಪೂರ್ವಪದದ “ಅನ್ಹಾವಯವ'ವಾಗಿ ಬರುತ್ತದೆ. 

ಉದಾಹರಣೆ- "ಸನ್‌.-ಶಮ್ಭುಃ' ಎಂಬಲ್ಲಿ "ಶ್‌'ಕಾರವು ಪರದಲ್ಲಿರುವುದರಿಂದ 
“ಪದಾನ್ತ'ವಾದ "ನ್‌'ಕಾರಕ್ಕೆ "ತುಕ್‌' ಆಗಮವು ಬರುತ್ತದೆ. ಅಂದರೆ "ನ್‌'ಕಾರದ 
ನಂತರ “ತ್‌'ಕಾರವು "ಅನ್ನಾವಯವ'ವಾಗಿ ಆಗಮವಾಗಿ ಬರುತ್ತದೆಂದರ್ಥ. ಆಗ 
"ಸನ್‌ ತ್‌ ಶಮ್ಭುಃ' ಎಂದಾಗುತ್ತದೆ. 

ಈ ಸಂದರ್ಭದಲ್ಲಿ “ಸ್ತೋಃ ಶ್ವುನಾ ಶ್ಚುಃ (8-4-40)” ಸೂತ್ರದಿಂದ “ಶ್ವುತ್ವ' 
ಸಂಧಿಗೆ ಅವಕಾಶವಿರುತ್ತದೆ. ಇಲ್ಲಿ "ತ್‌'ಕಾರದ ನಂತರ ನಿಮಿತ್ತವಾದ “ಶ್‌'ಕಾರವು 
ಪರದಲ್ಲಿರುವುದರಿಂದ “ತ್‌'ಕಾರಕ್ಕೆ "ಚ್‌'ಕಾರವು ಬಂದು “ಸನ್‌ ಚ್‌ ಶಮ್ಭುಃ' 
ಎಂದಾಗುತ್ತದೆ. 

ಉದಾಹರಣೆ-ಇಲ್ಲಿ "ಛತ್ವ' ಬಾರದೇ ಇರುವ ರೂಪ - "ತ'ವರ್ಗದ "ನ್‌'ಕಾರಕ್ಕೆ 
“ಚ್‌'ಕಾರದ ("ಚ'ವರ್ಗ) ಸಂಬಂಧವಿರುವುದರಿಂದ "ನ್‌'ಕಾರದ ಜಾಗದಲ್ಲಿ “ಚ್‌' 
ವರ್ಗದ “ಇ್‌'ಕಾರವು ಬಂದು (ಚುತ್ಸುವಾಗಿ “ಸಇಗ್‌ ಚ್‌ ಶಮ್ಭುಃ' ಎಂದಾಗುತ್ತದೆ. 
ಈ ರೂಪವು ವೃತ್ತಿಯಲ್ಲಿ ಮೂರನೇಯದ್ದಾಗಿದೆ. 

2."ಛತ್ವ' ಬಂದ ರೂಪ- “ಶಶ್ಟೋಃಟಿ (58.4.63)” ಸೂತ್ರದಿಂದ 
"ಶಮ್ಭುಳ'ವಿನಲ್ಲಿರುವ “ಶ್‌' ಸ್ಥಾನದಲ್ಲಿ ವೈಕಲ್ಲಿಕವಾಗಿ "ಛ್‌'ಕಾರವು ಆದೇಶವಾಗಿ ಬಂದು 
'ಸಣ್‌ಚ್‌ಛಮ್ಬುಃ' ಎಂದಾಗುತ್ತದೆ. ಇದು ವೃತ್ತಿಯಲ್ಲಿರುವ ಎರಡನೇ ಉದಾಹರಣೆ. 


94 ಲಘುಸಿದ್ಧಾಂತ ಕೌಮುದೀ 


1. 'ಸಣ್‌ಚ್‌ಛಮ್ಮುಃ' ಎಂದು ಎರಡನೇಯ ರೂಪವು ಸಿದ್ಧವಾಗಿರುವಾಗ “ರುರೋ 
ರುರಿ ಸವರ್ಣೇ(8-4-65)” ಸೂತ್ರವು ಪವೃತ್ತವಾಗುತ್ತದೆ. ಮೇಲಿನ ಉದಾಹರಣೆಯಲ್ಲಿ 
“ಇ್‌*ಕಾರವು *ಹಲ್‌' ವರ್ಣವಾಗಿದೆ. “ಚ್‌'ಕಾರವು "ರುರ್‌' ವರ್ಣವಾಗಿದೆ, ಅದರ 
ಪರದಲ್ಲಿರುವ "ಛಮ್ಚುಃ' ಎಂಬಲ್ಲಿ "ಛ್‌'ಕಾರವು ಪೂರ್ವವರ್ಣವಾದ *ಜ್‌'ಕಾರಕ್ಕೆ 
ಸವರ್ಣವಾಗಿದೆ. ಆದ್ದರಿಂದ “ಚ್‌'ಕಾರಕ್ಕೆ ಮೊದಲು ಲೋಪವಾಗುತ್ತದೆ. ಅದೊಂದು 
ರೂಪ. ಇದು ವಿಕಲ್ಲವಾಗಿರುವುದರಿಂದ "ಚ್‌'ಕಾರವು ಲೋಪವಾಗದೇ ಇರುವುದು 
ಎರಡನೇಯ ವೈಕಲ್ಪಿಕ ರೂಪ. 

“ಛತ್ವ'ವೂ ಸಹ ವಿಕಲ್ಲವಾಗಿರುವುದರಿಂದ "ಛತ್ವ'ವಾಗದೇ ಕೇವಲ “ಶ್‌'ಕಾರದಿಂದ 
ಕೂಡಿರುವ ರೂಪವು "ಸಣ್‌ ಚ್‌ ಶಮ್ಭುಃ'(ಸಇಗ್ಟ್‌ಶಮ್ಭುಃ). ಇದು ಮೂರನೇಯ 
ರೂಪವಾಗಿದೆ. 

“ತುಕ್‌' ಆಗಮವು ವಿಕಲ್ಪವಾಗಿರುವುದರಿ೦ದ “ತುಕ್‌'ಆಗಮ ಬಾರದೇ ಇರುವ 
ಪಕ್ಷದಲ್ಲಿ “ಸಇ್‌ಶಮ್ಳುಃ' ಎಂದು ರೂಪವಾಗುತ್ತದೆ. ಇದು ನಾಲ್ಕನೆಯ ರೂಪ. 

ಈ ಸಂಧಿಯ ರೂಪಗಳನ್ನು "“ವೈಯಾಕಣಸಿದ್ಧಾನ್ತಕೌಮುದೀ'ಯಲ್ಲಿ ಶ್ಲೋಕ 
ರೂಪವಾಗಿ ಹೇಳಲಾಗಿದೆ. 

“ಇಛೌ ಇಚಛಾ ಇಚಶಾ ಇಶಾವಿತಿ ಚತುಷ್ಟಯಮ್‌। 
ರೂಪಾಣಾಮಿಹ ವಿಜೇಯಂ ತುಕ್‌-ಛತ್ವ-ಚಲೋಪಾನಾಂ ವಿಕಲ್ಪನಾತ್‌” 
ಅಂದರೆ “ತುಕ್‌'ಆಗಮ,"ಛತ್ವ' ಮತ್ತು "ಚ್‌'ಕಾರಗಳ ಲೋಪವು ವೈಕಲ್ಜಿಕವಾಗಿ 
ಆಗುವುದರಿಂದ, "ಸನ್‌-ಶಮ್ಭ್ಚುಃ' ಎಂಬಲ್ಲಿ "ಇಗ್‌'ಕಾರ ಮತ್ತು "ಭ್‌'ಕಾರ ಇವೆರಡುನ್ನುಳ್ಳ 
ಒಂದು ರೂಪ. ಹಾಗೆಯೇ "“ಇಕ*'ಕಾರ “ಚ್‌'ಕಾರ ಮತ್ತು "ಛ್‌'ಕಾರ ಈ 
ಮೂರಕ್ಷರಗಳನ್ನೊಳಗೊಂಡ ಮತ್ತೊಂದು ರೂಪ. ಮತ್ತು “ಚ' ವರ್ಗದ “ಇ್‌'ಕಾರ 
"ಛ್‌'ಕಾರ "ಶ್‌'ಕಾರ ಇವುಗಳುಳ್ಳ ಮಗದೊಂದು ರೂಪ. ಮತ್ತು “ಇ್‌'ಕಾರ "ಶ್‌'ಕಾಠ 
ಇವೆರಡಕ್ಷರಗಳಿಂದ ಕೂಡಿದ ಇನ್ನೊಂದು ರೂಪ. ಹೀಗಾಗಿ ನಾಲ್ಕು ರೂಪಗಳು 
ಸಿದ್ಧವಾಗುತ್ತವೆ. 
ಸಂಧಿ -13 ("ಐಮುಟ್‌' ಆಗಮವನ್ನು ವಿಧಿಸುವ ಸೂತ್ರ). 
ಸೂತ್ರ - 89: ಅಮೋ ಪ್ರಸ್ಥಾದಜಿ ಐಮುಣ್‌ ನಿತ್ಯಮ್‌ ( 8.3.32) 
ವೃತ್ತಿ-ಹ್ರಸ್ವಾತ್‌ ಪರಃ ಯಃ ಜಮ್‌ ತದನ್ನಂ ಯತ್ತ್ರದಂ ತಸ್ಮಾತ್‌ ಪರಸ್ಯ ಅಚಃ 
ನಿತ್ಯಂ ಜಮುಟ್‌। ಪ್ರತ್ಯಜ್‌ಜಾತ್ಮಾ ಸುಗಣ್ಣೀಶಃ ಸನ್ನಚ್ಯುತಃ। 

ಪ.ಛೇ. - ಜಮಃ, ಹ್ರಸ್ವಾತ್‌, ಅಚಿ, ಜಮುಟ್‌, ನಿತ್ಯಮ್‌। 

ಅರ್ಥ.- “ಹೇ ಮಪರೇ ವಾ 8.3.26)” ಸೂತ್ರದಿಂದ ವಿಕಲ್ದಾರ್ಥವಾದ "ವಾ' 
ಎಂಬ ಶಬ್ದದ ಅನುವೃತ್ತಿಗೆ ಅವಕಾಶವಿಲ್ಲವೆಂಬುದಕ್ಕೆ “ನಿತ್ಯಂ” ಎಂಬ ಪದವನ್ನು 
ಉಪಯೋಗಿಸಲಾಗಿದೆ. "ಹ್ರಸ್ತ' ಸ್ವರದ ನಂತರ "ಜಮ್‌' ವರ್ಣಗಳು ಕೊನೆಯಲ್ಲಿದ್ದರೆ, 

ಅದರ ಪರದಲ್ಲಿರುವ "ಅಚ್‌' ವರ್ಣಗಳಿಗೆ “ಜಮುಟ್‌' ಆದ್ಯವಯವವಾಗಿಯೂ, 


ಹಲ್‌ ಸನ್ಫಿ-ಪ್ರಕರಣಮ್‌ 95 


ನಿತ್ಯವಾಗಿಯೂ ಬರುವುವು. "ಜಮುಟ್‌' ಎಂದರೆ "ಜಮ್‌. ಉಟ್‌'. "ಉ'ಕಾರ, 
"ಟ್‌'ಕಾರಗಳು “ಇತ್‌'. "ಜ್‌ಮ್‌' (ಜ್‌,ಣ್‌,ನ್‌) ವರ್ಣಗಳು ಮಾತ್ರ ಉಳಿಯುತ್ತವೆ. 
ಇದನ್ನು ಅಂದರೆ “ಜಮುಟ್‌'ನ್ನು ಪ್ರತ್ಯೇಕವಾಗಿ ಹೇಳುವಾಗ "ಜುಟ್‌', "ಣುಟ್‌', 
ನುಟ್‌' ಎಂದು ಹೇಳಬೇಕು. ಈ ಮೂರು ಆಗಮಗಳು "ಟಿತ್‌' ಆಗಿವೆ, ಆದ್ದರಿಂದ 
ಇವು ಪರಶಬ್ದದ ಆದ್ಯವಯವವಾಗಿ ಬರುತ್ತವೆ. 

ಇಲ್ಲಿ "ಜಮಃ' ಎಂದು "ಪ೦ಚಮೀ' ವಿಭಕ್ತಿಯಲ್ಲಿದೆ, "ಅಚಿ' ಎಂದು “ಸಪ್ತಮಿ'ಯೂ 
ಇದೆ. “%ಉಭಯನಿರ್ದೇಶೇ ಪಂಚಮೀನಿರ್ದೇಶೋ ಬಲೀಯಾನ್‌” ಎಂಬ 
ನಿಯಮದಿಂದ “ಜಮಃ' ಎಂಬ "ಪ೦ಚಮ್ಯನ್ಹ'ಕ್ಕೆ ಪ್ರಾಬಲ್ಯವಿರುತ್ತದೆ. ಆದ್ದರಿಂದ 
"ಅಚಿ' ಎಂಬುದನ್ನು "ಅಚಃ' ಎಂದು "ಷಷ್ಟ್ಯನ್ನ' ಮಾಡಿಕೊಳ್ಳಬೇಕು. "ಅಚ್‌'ಗೆ 
"ಟಿತ್‌'ಆಗಮ ಬರಬೇಕಾದರೆ ಆ "ಅಜಾದಿ'ಯಾದ ಶಬ್ದ ಕ್ಕೆ ಆದ್ಯವಯವವಾಗಿ "ಟಿತ್‌' 
ಆಗಮವು ಬರುತ್ತದೆ. ಆ "ಅಜಾದಿ'ಯಾದ ಶಬ್ದವು ಆದ್ಯವಯವವಾಗಿರಬೇಕು. 
ಆಗಲೇ ಆದ್ಯವಯವವಾಗಿ ಬರಲು ಸಾಧ್ಯ “ಯಥಾಸಂಖ್ಯಮನುದೇಶಃಸಮಾನಾಮ್‌(1- . 
3-10)” ಸೂತ್ರದ ನಿಯಮಾನುಸಾರವಾಗಿ “ಜ್‌', "ಣ್‌', "ನ್‌' ಎ೦ಬ ಆಗಮಗಳು, 
"ಆತ್ಮಾ, "ಈಶಃ ಮತ್ತು "ಅಚ್ಯುತಃ ಪದಗಳಿಗೆ ಆದ್ಯವಯವವಾಗಿಯೂ ಬರುತ್ತವೆ, 
ಪೂರ್ವಪದದ ಕೊನೆಯಲ್ಲಿ "ಜ್‌', "ಣ್‌', "ನ್‌' ವರ್ಣಗಳು ಕ್ರಮವಾಗಿದ್ದಾಗ ಅಂದರೆ 
ಪದದ ಕೊನೆಯಲ್ಲಿ “ಜ್‌'ಕಾರವಿದ್ದರೆ "ಜ್‌'ಕಾರವು, "ಣ್‌'ಕಾರವಿದ್ದರೆ “ಣ್‌'ಕಾರವು 
"ನ್‌'ಕಾರವಿದ್ದರೆ "ನ್‌'ಕಾರವು ಉತ್ತರಪದದ ಆದ್ಯವಯವದ ಆಗಮಗಳಾಗಿ ಬರುತ್ತವೆ. 

ಉದಾ- 1. "ಪ್ರತ್ಯಜ್‌ಜಾತ್ಕಾ!(ಜೀವಾತ್ಕಾ)- "ಪ್ರತ್ಯಜ್‌--ಆತ್ಮಾ' ಎ೦ದಿದ್ದಾಗ "ಹ್ರಸ್ವ 
ಅ'ಕಾರದ ನಂತರ "ಜ್‌' ವರ್ಣವು (ಜಮ್‌)ಇದೆ. ಪರದಲ್ಲಿ (ಆತ್ಮಾ "ಅಚ್‌' 
ವರ್ಣವಿದೆ. ಆದ್ದರಿಂದ ಉತ್ತರಪದದ ಆದಿಯಲ್ಲಿ "ಜ್‌'(ಜಮುಟ್‌)ಕಾರವು 
ಆದ್ಯವಯವವಾಗಿ ಬಂದು "ಪ್ರತ್ಯಜ್‌ಜಾತ್ಮಾ' ಎಂಬ ರೂಪವು ಸಿದ್ಧವಾಗಿದೆ. 

ಇದೇ ರೀತಿಯಲ್ಲಿ "ಸುಗಣ್‌--ಈಶಃ' ಎ೦ದಿದ್ದಾಗ “ಹಸ್ತ' ಸ್ವರದ ನಂತರ 
"ಣ್‌'(ಣಮ್‌)ಕಾರವಿದೆ. ಉತ್ತರಪದದ “ಈ” ಎಂಬ ಸ್ವರವಿದೆ. ಆದ್ದರಿಂದ "ಣ್‌' 
ಎಂಬ ಆಗಮವು (ಜಮುಟ್‌) ಉತ್ತರಪದದ ಆದ್ಯವಯವವಾಗಿ ಬಂದು 
'ಸುಗಣ್‌4ಣ್‌4ಈಶಳ ಎಂದಾಗಿ "ಸುಗಣ್ಣೀಶಃ' ಎಂದಾಗಿದೆ. 

ಉದಾ -2. "ಸನ್ನಚ್ಯುತಃ'- "ಸನ್‌. ಅಚ್ಯುತಃ' ಎ೦ದಿದ್ದಾಗ “ಜಮ್‌' ವರ್ಣವಾದ 
“ನ್‌'ಕಾರವು “ಹಸ್ತದ ನಂತರ “ಪದಾನ್ತ'ವಾಗಿದೆ. ಉತ್ತರಪದದ ಆದಿಯಲ್ಲಿ “ಅ” 
ಕಾರವಿರುವುದರಿಂದ ಈ ಪದಕ್ಕೆ ಆದ್ಯವಯವವಾಗಿ “ನ್‌''ಜಮುಟ್‌) ಆಗಮವು 
ಬಂದು "ಸನ್‌--ನ್‌.-ಅಚ್ಯುತಃ' ಎಂದಾಗಿ “ಸನ್ನಚ್ಯುತಃ' ಎಂಬ ರೂಪವನ್ನು ಪಡೆದಿದೆ. 

(ರುತ್ಮವನ್ನು ವಿಧಿಸುವ ಸೂತ್ರ). 

ಸೂತ್ರ - ೨೦: ಸಮಃ ಸುಟ ( 8.3.5) 


ವೃತ್ತಿ- ಸಮಃ ರುಃ ಸುಟಿ। 


96 ಲಘುಸಿದ್ಧಾಂತ ಕೌಮುದೀ 


ಅ.ವೃ್ಯ.-“ಮತುವಸೋ ರು ಸಮ್ದದ್ಧಾ ಛನ್ನಸಿ(8-3-1)” ಸೂತ್ರದಿಂದ “ರುಃ' 
ಎಂಬ ಪದವು ಅನುವೃತ್ತವಾಗಿದೆ. 

ಅರ್ಥ- “ಸುಟ್‌' ಪರದಲ್ಲಿದ್ದಾಗ "ಸಮ್‌' ಶಬ್ದದ "ಮ್‌' ಕಾರದ ಸ್ಥಾನದಲ್ಲಿ "ರು' 
ಆದೇಶವು ಬರುತ್ತದೆ. “ಅಲೋತನ್ಹ್ಯಸ್ಯ(1-1- 52)” ಎಂಬ ಪರಿಭಾಷಾ ಸೂತ್ರದಿಂದ 
“ಸಮ್‌' ಎಂಬ ಉಪಸರ್ಗದ ಕೊನೆಯಲ್ಲಿರುವ “ಮ್‌'ಕಾರಕ್ಕೆ “ರು' ಎಂಬ ಆದೇಶವು 
“ಸುಟ್‌' ಪರದಲ್ಲಿರುವಾಗ ಬರುವುದು. “ಸಂಪರಿಭ್ಯಾಮ್‌ ಕರೋತೌ ಭೂಷಣೇ(6- 
1-137)” ಸೂತ್ರದಿಂದ “ಸಮ್‌.-ಕೃಷ್‌'(ಕರ್ತಾ) ಎಂದಿದ್ದಾಗ, "ಸುಟ್‌' ಆಗಮವು 
ಬರುವುದು. ಈ ಆಗಮವು "ಟಿತ್‌' ಆಗಿರುವುದರಿಂದ ಆದ್ಯವಯವವಾಗಿ ಬಂದು 
“ಸಮ್‌. ಸ್‌.ಕರ್ತಾ'(ಸಮ್‌.-ಸ್ಫರ್ತಾ) ಎ೦ದಿದ್ದಾಗ, ಪೂರ್ವದಲ್ಲಿರುವ "ಸಮ್‌' ಶಬ್ದದ 
"ಮ್‌ ಕಾರಕ್ಕೆ "ರು' ಆದೇಶವು ಬಂದು "ಸರು + ಸ್ಕರ್ತಾ' ಎಂದಿದ್ದಾಗ 

(ಅನುನಾಸಿಕವನ್ನು ಆದೇಶವಾಗಿ ವಿಧಿಸುವ ಸೂತ್ರ). 
ಸೂತ್ರ - ೨91. ಅತ್ರಾನುನಾಸಿಕಃ ಪೂರ್ವಸ್ಯ ತುವಾ ( 8.9.2) 

ವೃತ್ತಿ- ಅತ್ರ ರು-ಪ್ರಕರಣೇ ರೋಃ ಪೂರ್ವಸ್ಯ ಅನುನಾಸಿಕಃ ವಾ। 

ಪ.ಛೇ. - ಅತ್ರ, ಅನುನಾಸಿಕಃ, ಪೂರ್ವಸ್ಥ, ತು, ವಾ। 

ಅರ್ಥ- ಈ "ರು' ಪ್ರಕರಣದಲ್ಲಿ "ರು'ವಿಗೆ ಪೂರ್ವದಲ್ಲಿರುವ ವರ್ಣಕ್ಕೆ ("ಸ್‌ 
ಕಾರೋತ್ತರ "ಅ'ಕಾರಕ್ಕೆ ವಿಕಲ್ಲವಾಗಿ ಅನುನಾಸಿಕವು ಆದೇಶವಾಗಿ ಬರುತ್ತದೆ. ಆಗ 
ಸ್‌4ಅಿರು+ಸ್ಕರ್ತಾ ಎಂದು ರೂಪವಿರುತ್ತದೆ. 

ಈ ಸೂತ್ರದಲ್ಲಿ "ಅತ್ರ' ಎಂಬ ಶಬ್ದವು “ಮತುವಸೋ ರು ಸಮ್ಬುದ್ದೌ ಛನ್ನಸ 
(8-3-1)” ಮೊದಲಾದ ಸೂತ್ರಗಳಿ೦ಂದ ಮಾಡಲಾಗಿರುವ "ರು'ವನ್ನು ಹೇಳುತ್ತದೆ. 
ಆದ್ದರಿಂದ “ಸ-ಸಜುಷೋರುಃ(8-2-66)” ಸೂತ್ರದಿಂದ ಬರುವ "ರು'ವೆನ್ನು 
ತೆಗೆದುಕೊಳ್ಳಬಾರದು. ಪೂರ್ವದಲ್ಲಿ ಹೇಳಿದ ಸೂತ್ರಗಳಿಂದ "ರು' ವನ್ನು ವಿಧಿಸಿದ 
ನಂತರ ಈ "ರು'ವಿಗೆ ಪೂರ್ವದಲ್ಲಿರುವ ಯಾವ "ಅಚ್‌' ವರ್ಣವಿದೆಯೋ ಅದಕ್ಕೆ 
ಇಲ್ಲಿ ಅನುನಾಸಿಕ "ಅಚ್‌'ವರ್ಣವು ಆದೇಶವಾಗಿ ಬರುತ್ತದೆ. 


ಸಂಧಿ -14. (ಅನುಸ್ಥಾರ ಆಗಮವನ್ನು ವಿಧಿಸುವ ಸೂತ್ರ). 
ಸೂತ್ರ - ೨೭. ಅನುನಾಸಿಕಾತ್‌ ಪರೋನುಸ್ಟಾರಃ (8.3.4) 
ವೃತ್ತಿ- ಅನುನಾಸಿಕಂ ವಿಹಾಯ ರೋಃ ಪೂರ್ವಸ್ಮಾತ್‌ ಪರಃ ಅನುಸ್ವಾರಾಗಮಃ। 
ಪ.ಛೇ. - ಅನುನಾಸಿಕಾತ್‌, ಪರಃ, ಅನುಸ್ವಾರಃ। 
ಅ.ವೃ.- “ಮತುವಸೋ ರು ಸಮ್ದುದ್ಧಾ ಛನ್ನಸಿ(8-3-1)” ಸೂತ್ರದಿಂದ “ರು'ವನ್ನು 
ಪಂಚಮೀ ವಿಭಕ್ತಿಯಲ್ಲಿ ವಿಪರಿಣಾಮಗೊಳಿಸಿ "ರೋಃ' ಎಂಬ ಪದವು ಮತ್ತು 
“ಅತ್ರಾನುನಾಸಿಕಃ ಪೂರ್ವಸ್ಯ ತು ವಾ8.3.2)” ಸೂತ್ರದಿಂದ “ಪೂರ್ವಸ್ಮ ಸ್ಯ' ಎಂಬ 
ಶಬ್ದವನ್ನು ವಿಭಕ್ತಿ ಪರಿಣಾಮಗೊಳಿಸಿ “ಪೂರ್ವಾತ್‌' ಎಂಬುದನ್ನು ಅನುವೃತ್ತಿ 


ಹಲ್‌ ಸನ್ಫಿ-ಪ್ರಕರಣಮ್‌ 97 


ಮಾಡಲಾಗಿದೆ. 

ಅರ್ಥ-(ಹಿ೦ದಿನ ಸೂತ್ರದಲ್ಲಿ ಹೇಳಲ್ಪಟ್ಟ) ಅನುನಾಸಿಕವು ಆದೇಶವಾಗಿ ಬರುವ 
ಪಕ್ಷವನ್ನು ಬಿಟ್ಟು ಎರಡನೇ (ವೈಕಲ್ಟಿಕ)ಪಕ್ಷದಲ್ಲಿ "ರು'ಏಗೆ ಪೂರ್ವದಲ್ಲಿ ಯಾವ 
(ಸ್ವರ) ವರ್ಣವಿದೆಯೋ ಅದರ ಪರದಲ್ಲಿ ಅನುಸ್ವಾರವು ಆಗಮವಾಗಿ ಬರುತ್ತದೆ. 
"ರು'ವಿಗೆ ಪೂರ್ವದಲ್ಲಿ ಎಂದರೆ, ಪೂರ್ವದಲ್ಲಿರುವ "ಅಚ್‌' ವರ್ಣದ ನಂತರ ಎಂದು 
ಅರ್ಥ. [ಆದರೆ ಅನುಸ್ವಾರವನ್ನು ಯಾವಾಗಲೂ ಪೂರ್ವದಲ್ಲಿರುವ "ಅಚ್‌' ವರ್ಣದ 
ಮೇಲೆ ದೇವನಾಗರಿ ಲಿಪಿಯಲ್ಲಾದರೆ ಚುಕ್ಕಿ()ಯ ರೂಪದಲ್ಲಿ ಬರೆಯಲಾಗುತ್ತದೆ. 
ಕನ್ನಡ ಲಿಪಿಯಲ್ಲಾದರೆ ಸ್ವರದ ಪರದಲ್ಲಿ ಸೊನ್ನೆಯ(೦) ರೂಪದಲ್ಲಿ ಬರೆಯಲಾಗುತ್ತದೆ 
ಎಂಬುದನ್ನು ಗಮನಿಸಬೇಕು]. 

ಸಂಧಿ - 1೮. ('ರೇಫ'ಕ್ಕೆ ವಿಸರ್ಗವನ್ನು ವಿಧಿಸುವ ಸೂತ್ರ) 

ಸೂತ್ರ - ೨3: ಖರವಸಾನಯೋರ್ವಿಸರ್ಜನೀಯಃ (8.3.15) 

ವೃತ್ತಿ- ಖರಿ ಅವಸಾನೇ ಚ ಪದಾನ್ನಸ್ಯ ರೇಫಸ್ಯ ವಿಸರ್ಗಃ 

ವಾ॥ ಸಂ-ಪುಂ-ಕಾನಾಂ ಸೊ ವಕ್ತವ್ಯಃಿ ಸೂಸ್ಸೈರ್ತಾ। ಸಂಸ್ಸರ್ತಾ। 

ಪ. ಛೇ. - ಖರ್‌-ಅವಸಾನಯೋಃ, ವಿಸರ್ಜನೀಯಖ 

ಅ. ವೃ - “ರೋರಿ(8-3-14)” ಸೂತ್ರದಿಂದ “ರೋಃ”' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಖರ್‌' ಪರದಲ್ಲಿದ್ದಾಗಲೋ ಅಥವಾ ಅವಸಾನದಲ್ಲಿ (ಕೊನೆಯ 
ವರ್ಣವಾಗಿ) ರೇಫವಿದ್ದಾಗಲೋ, ಆ ರೇಫದ ಸ್ಥಾನದಲ್ಲಿ ವಿಸರ್ಗವು ಆದೇಶವಾಗಿ 
ಬರುತ್ತದೆ.ಸಂಜ್ಞಾ ಪ್ರಕರಣದಲ್ಲಿ “ವಿಸರ್ಜನೀಯ', “ಜಿಹ್ಹಾಮೂಲೀಯ' ಮತ್ತು 
"ಉಪಧ್ಮಾನೀಯ' ಎಂದು ಮೂರು ವಿಧವಾದ ವಿಸರ್ಗಗಳನ್ನು ಹೇಳಲಾಗಿದೆ. ಅವುಗಳಲ್ಲಿ 
ವಿಸರ್ಜನೀಯವು ಅಂದರೆ ಸಾಮಾನ್ಯ ವಿಸರ್ಗವು ಇಲ್ಲಿ ವಿಧಾನ ಮಾಡಲಾಗಿದೆ. 
ಪದಾನ್ತವಾಗಿರುವ ಅವಸಾನದ ಸ್ಥಾನದಲ್ಲಿರುವ ರೇಫಕ್ಕೆ ವಿಸರ್ಗವು ಆದೇಶವಾಗಿ 
ವಿಧಿಸಲಾಗಿದೆ. ಆ ರೇಫದ ಪರದಲ್ಲಿ "ಖರ್‌' ಪ್ರತ್ಕಾಹರ ವರ್ಣವಾಗಲೀ, ಅಥವಾ 
ಸ್ವತಃ ಅವಸಾನದಲ್ಲಿರುವ ರೇಫವಾಗಲೀ ಇದ್ದರೆ ಅಂತಹ ರೇಫವೇ ಇಲ್ಲಿ 
ಗುರುತಿಸಲಾಗಿದೆ. ಇದಕ್ಕೇನೇ ವಿಸರ್ಗವು ಆದೇಶವಾಗಿ ಬರುತ್ತದೆ. ಇಲ್ಲಿ "ರು'ವಿನಲ್ಲಿ 
"ಉ' ಕಾರವು ಅನುನಾಸಿಕವಾಗಿದ್ದರಿ೦ದ “ಇತ್‌' ಆಗಿ ಲೋಪವಾಗುತ್ತದೆ. ಆಗ "ರ್‌' 
ಮಾತ್ರ ಉಳಿಯುತ್ತದೆ. 

ವಾ। ಸಂ-ಪುಂ-ಕಾನಾಂ ಸೋವಕ್ತವ್ಯಃ - 

ಅರ್ಥ -ಸಮ್‌, ಪುಮ್‌ ಮತ್ತು ಕಾನ್‌, ಗಳಿಗೆ ಸಂಬಂಧಿಸಿದ ವಿಸರ್ಗದ ಸ್ಥಾನದಲ್ಲಿ 
"ಸ್‌' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- “ಸೂಸ್ಪೃರ್ತಾ'। "ಸಂಸ್ಕೃರ್ತಾ'! - (ಸಂಸ್ಕಾರವನ್ನು ಮಾಡುವವನು) 


98 ಲಘುಸಿದ್ಧಾಂತ ಕೌಮುದೀ 


ಇಲ್ಲಿ “ಸಮ್‌” ಎಂಬುದು ಉಪಸರ್ಗವಾಗಿದೆ. "ಕೃ' ಧಾತುವಿನ ಮೇಲೆ "ತೃಚ್‌' 
ಪ್ರತ್ಯಯ ಬಂದು “ರ್ತಾ' ಎಂದಾಗಿದೆ. “ಸಮ್ದರಿಭ್ಯಾಂ ಕರೋತೌ ಭೂಷಣೇ(6-1- 
137)” ಸೂತ್ರದಿಂದ "ಸುಟ್‌'(ಸ್‌) ಆಗಮ ಬಂದು "ಸಮ್‌ + ಸ್ಫರ್ತಾ' ಎಂದಾಗುತ್ತದೆ. 
ಈಗ “ಸಮಃ ಸುಟಿ(8.3.5)” ಸೂತ್ರದಿಂದ ಬಂದ "ಸ್ಫರ್ತಾ' ಎಂಬಲ್ಲಿರುವ "ಸ್‌'ಕಾರ 
(ಸುಟ್‌) ಪರದಲ್ಲಿರುವದರಿಂದ “ಸಮ್‌” ನಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿಯೇ 
'ರು' (ರ್‌) ಆದೇಶ ಬಂದು "ಸರ್‌ + ಸ್ಕರ್ತಾ' ಎಂದಾಗಿದೆ. “ಅತ್ರಾನುನಾಸಿಕಃ 
ಫೂರ್ವಸ್ಯ ತು ವಾ (8.3.2)” ಸೂತ್ರದಿಂದ, “ರು'(ರ್‌) ವಿನ ರೇಫಕ್ಕಿಂತ ಪೂರ್ವದಲ್ಲಿರುವ 
“ಸ್‌' ಕಾರೋತ್ತರವರ್ತಿ “ಅ'ಕಾರಕ್ಕೆ ಅನುನಾಸಿಕ “ಅ” ಕಾರವು ಬರುತ್ತದೆ. ಆಗ 
"ಸೆರ್‌+ಸ್ಕರ್ತಾ' ಎಂದಾಗುತ್ತದೆ. ಈ ಅನುನಾಸಿಕ ಆದೇಶವು ವೈಕಲ್ಪಿಕವಾಗಿದೆ. 

ಈ ಅನುನಾಸಿಕ ಬಾರದ ಪಕ್ಷದಲ್ಲಿ “ಅನುನಾಸಿಕಾತ್‌ ಪರೋನನುಸ್ವಾರಃ(8.3.4)” 
ಸೂತ್ರದಿಂದ ರೇಫಕ್ಕೆ ಪೂರ್ವದಲ್ಲಿ ಅನುಸ್ವಾರಾಗಮವು ಬಂದು "ಸಂರ್‌.ಸ್ಕರ್ತಾ' 
ಎಂದಾಗುತ್ತದೆ. ಇದೇ ರೀತಿಯಲ್ಲಿ "ಸರ್‌. ಸ್ಕರ್ತಾ', "ಸಂರ್‌-ಸ್ಕರ್ತಾ' ಎಂದು ಎರಡು 
ರೂಪಗಳಾಗುತ್ತವೆ. “ಸ್ಕರ್ತಾ' ಶಬ್ದದಲ್ಲಿರುವ "ಸ್‌' ಕಾರವು "ಖರ್‌' ಪ್ರತ್ಯಾಹಾರಕ್ಕೆ 
ಸೇರಿದ ವರ್ಣವಾಗಿದೆ. ಮತ್ತು "ಸಂ' ಎಂಬುದು ಏಕಪದವಾಗಿದೆ. ಆದ್ದರಿಂದ 
"ಮ್‌' ಸ್ಥಾನದಲ್ಲಿ ಬರುವ "ರೇಫ'ವು ಪದದಲ್ಲಿಯೇ ಅಂತರ್ಗತವಾಗುತ್ತದೆ ಮತ್ತು 
ಅದು ಅಂತ್ಯದಲ್ಲೂ ಇದೆ. 

ಆದ್ದರಿಂದ ಪದಾನ್ತ ರೇಫವಾಗಿದೆ. ಆದುದರಿಂದ ಇದರ ಸ್ಥಾನದಲ್ಲಿ 
“ಖರವಸಾನಯೋರ್ವಿಸರ್ಜನೀಯಃ(8.3.15)” ಸೂತ್ರದಿ೦ದ ವಿಸರ್ಗವು ಆದೇಶವಾಗಿ 
ಬರುತ್ತದೆ. ಆಗ "ಸಃ.ಸ್ಕರ್ತಾ' ಮತ್ತು “ಸಂ1*ಸ್ಕರ್ತಾ' ಎಂದಾಗುತ್ತದೆ. ನಂತರ 
ವಿಸರ್ಗದ ಸ್ಥಾನದಲ್ಲಿ “ಎಸರ್ಜನೀಯಸ್ಯ ಸಃ(8.3.34)” ಸೂತ್ರದಿಂದ ನಿತ್ಯವಾಗಿ 
"ಸ್‌' ಕಾರವು ಬರುತ್ತದೆ. ಅದೇ ಸಂದರ್ಭದಲ್ಲಿ “ವಾ ಶರಿ(8-3-36)” ಸೂತ್ರದಿಂದ 
ವೈಕಲ್ಪಿಕವಾಗಿ ವಿಸರ್ಗವು ಆದೇಶವಾಗಿ ಬರುತ್ತದೆ. ಇಂತಹ ಸಂದರ್ಭದಲ್ಲಿ' ಈ 
ಎರಡೂ ಸೂತ್ರಗಳನ್ನು ನಿಷೇಧಿಸಿ. 

ವಾ॥ “ಸಂ-ಪುಂ-ಕಾನಾಂ ಸೊ ವಕ್ತವ್ಯಃ” ವಾರ್ತಿಕದಿಂದ ಎರಡೂ ರೂಪಗಳಲ್ಲಿ, 
'ಸ್‌' ಕಾರವು ಆದೇಶವಾಗಿ ಬಂದು, ಸೆಸ್ಟ ರ್ಟೌ। ಸಂಸ್ಸ್ಯರ್ತಾ ಎಂದು ಎರಡು 
ರೂಪಗಳಾಗುತ್ತವೆ. ವೈಯಾಕರಣ ಸಿದ್ಧಾನ್ತ ಕೌಮುದಿಯಲ್ಲಿ ಭಟ್ಟೋಜೀ ದೀಕ್ಷಿತರು 
ಸ.ಸ್‌.ಸ್ಕರ್ತಾಂಸಸ್ಸ್ಯರ್ತಾ, ಎಂಬಲ್ಲಿ ಒಂದು "ಸ್‌' ಕಾರ, ಎರಡು "ಸ್‌' ಕಾರಗಳು 
ಮತ್ತು ಮೂರು "ಸ್‌' ಕಾರಗಳು ಹಾಗೂ ಒಂದು "ಕ್‌' ಕಾರ, ಎರಡು "ಕ್‌' ಕಾರಗಳು, 
ಅನುನಾಸಿಕ ಮತ್ತು ಅನನುನಾಸಿಕಗಳಿಂದ ಕೂಡಿ (97018. 180254. 54/2108) 
108 ರೂಪಗಳನ್ನು ತೋರಿಸಿ ಕೊಟ್ಟಿದ್ದಾರೆ. 


ಸಂಧಿ -(16) (ರುತ್ಫವನ್ನು ವಿಧಿಸುವ ಸೂತ್ರ). 
ಸೂತ್ರ - ೨4: ಪುಮಃ ಖಯ್ಯಂಪರೇ ( 8.3.6) 


ಇದೆ 


ಹಲ್‌ ಸನ್ಫಿ-ಪ್ರಕರಣಮ್‌ 99 


ವೃತ್ತಿ- ಅಂ-ಪರೇ ಖಯಿ ಪುಮಃ ರುಃ ಸ್ಯಾತ್‌। ಪುಂಸ್ಕೋಕಿಲಃ | ಪುಸ್ಕೋಕಿಲ 

ಪ.ಛೇ. - ಪುಮಃ, ಖಯಿ, ಅಂ-ಪರೇ । 

ಅ.ವೃ.- “ಮತುವಸೋ ರು ಸಮ್ದುದ್ಧಾ ಛನ್ನಸಿ(8-3-1)” ಸೂತ್ರದಿಂದ “ರುಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಅಮ್‌' ಪ್ರತ್ಯಾಹಾರದ ವರ್ಣವನ್ನು ಪರದಲ್ಲಿ ಉಳ್ಳ “ಖಯ್‌' ಪ್ರತ್ಯಾಹಾರ 
ವರ್ಣವು ಪರದಲ್ಲಿದ್ದಾಗ "ಮ್‌' ಕಾರಕ್ಕೆ "ರು' ಆದೇಶವು ಬರುತ್ತದೆ. 

ಪ್ರಕೃತ ಸೂತ್ರದ ಅರ್ಥವೇನೆಂದರೆ, "ಪುಂ' ಶಬ್ದದ ನಂತರ "ಖಯ್‌' ವರ್ಣವು 
ಇದ್ದು, ಅದರ ಅವ್ಯವಹಿತ ಪರದಲ್ಲಿ "ಅಮ್‌' ವರ್ಣವು ಇರಬೇಕು. ಆಗ "ಮ್‌' 
ಕಾರಕ್ಕೆ "ರು' ಆದೇಶವು ಬರುತ್ತದೆಂದರ್ಥ. 

ಉದಾ-"ಪುಂಸ್ಕೋಕಿಲಳ"ಪೂಸ್ಕೋಕಿಲಗ(ಪುರುಷ ಕೋಕಿಲ) “ಪುಮ್‌ + ಕೋಕಿಲ? 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ ಕೋಕಿಲಃ ಎ೦ಬ ಶಬ್ದದ "ಕ್‌' ಕಾರೋತ್ತರವರ್ತಿ 
"ಓ' ಕಾರವನ್ನು “ಅಮ್‌' ಪ್ರತ್ಯಾಹರದ ವರ್ಣವೆಂದು ತಿಳಿದು ಮತ್ತು "ಕ್‌' ಕಾರವನ್ನು 
"ಖಯ್‌' ವರ್ಣವೆಂದು ತಿಳಿದು (ಕೋ ಎಂಬ ಶಬ್ದವು "ಅಮ್‌' ಪರಕವಾದ 
"ಖಯ್‌' ಎಂದು ತಿಳಿದು) "ಪುಮ್‌' ಎಂಬಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿ 
“ರು (ರ್‌) ಆದೇಶವು ಬಂದ್ಳು, ಆ “ರು'(ರ್‌)ವಿನ' ಪೂರ್ವದಲ್ಲಿರುವ ನಿರನುನಾಸಿಕ- 
"ಉ'ಕಾರಕ್ಕೆ ಅನುನಾಸಿಕ 9 'ಆದೇಶವು ಬಂದು "ಪ್ರರ್‌--ಕೋಕಿಲಃ' ಎಂದಾಗುತ್ತದೆ. 

ಇಲ್ಲಿ ಅನುನಾಸಿಕ ಆದೇಶವು ವೈ ೈಕಲ್ಪಿಕವಾಗಿರುವದರಿ೦ದ, ಅನುನಾಸಿಕ ಬಾರದ 
ಪಕ್ಷದಲ್ಲಿ “ಅನುನಾಸಿಕಾತ್‌ ಪರೋನುಸ್ಟಾರಃ(5.3.4)7 ಸೂತ್ರದಿಂದ "ರೇಫ (ರ್‌)ಕ್ಕೆ 
ಪೂರ್ವದಲ್ಲಿರುವ “ಉ' ಕಾರದ ನಂತ್ಫರ ಅನುಸ್ವಾರವು ಆಗಮವಾಗಿ ಬಂದು 'ಫ್ರಂರ್‌್‌ 
ಕೋಕಿಲಃ' ಎಂದಾಗಿದೆ. ಹೀಗೆ 'ಪ್ರೆರ್‌-ಕೋಕಿಲ?, “ಪುಂರ್‌.-ಕೋಕಿಲಃ' ಎಂದು 
ಎರಡು ರೂಪಗಳಾಗಿವೆ. "ಕೋಕಿಲಃ' ಎಂಬಲ್ಲಿರುವ "ಕ್‌' ಕಾರವು "ಖರ್‌ 
ವರ್ಣವಾಗಿರುವದರಿಂದ, ಮತ್ತು "ಪುಮ್‌' ಎಂಬ ಶಬ್ದವು ಒಂದೇ ಪದವಾಗಿ 
ಇರುವುದರಿಂದ ಅದರ ಸ್ಥಾನದಲ್ಲಿ ಬಂದಂತಹ "ರೇಫ'(ರ್‌)ವು ಪದಾನ್ತವಾಗುವುದರಿಂದ, 
“ಖರವಸಾನಯೋರ್ವಿಸರ್ಜನೀಯಃ(8.3.15)” ಸೂತ್ರದಿಂದ ವಿಸರ್ಗವು ಆದೇಶವಾಗಿ 
ಬಂದು “ಪ್ರಃ + ಕೋಕಿಲಃ', "ಪುಂಃ + ಕೋಕಿಲಃ' ಎಂದು ರೂಪಗಳಾಗಿರುತ್ತವೆ. 
ಈಗ “ಸಂ-ಪುಂ-ಕಾನಾಂ ಸೊ ವಕ್ತವ್ಯಃ” ವಾರ್ತಿಕದಿಂದ ಎರಡು ರೂಪಗಳಲ್ಲಿಯೂ 
ವಿಸರ್ಗದ ಸ್ಥಾನದಲ್ಲಿ ಸ್‌ ಕಾರವು" ಆದೇಶವಾಗಿ ಬಂದು "ಪ್ರೆಸ್‌-ಕೋಕಿಲಃ&, 
ಪ್ರೆಸ್ಕೋಕಿಲಃ'” "ಪುಂಸ್‌-ಕೋಕಿರ್ಲಾಪುಂಸ್ಕೋಕಿಲಃ' ಎಂದು ಎರಡು ಎರಡು 
ರೂಪಗಳಾಗಿವೆ. 


98 ಲಘುಸಿದ್ಧಾಂತ ಕೌಮುದೀ 


ಇಲ್ಲಿ “ಸಮ್‌” ಎಂಬುದು ಉಪಸರ್ಗವಾಗಿದೆ. "ಕೃ' ಧಾತುವಿನ ಮೇಲೆ "ತೃಚ್‌' 
ಪ್ರತ್ಯಯ ಬಂದು “ರ್ತಾ' ಎಂದಾಗಿದೆ. “ಸಮ್ಪರಿಭ್ಯಾಂ ಕರೋತೌ ಭೂಷಣೇ(6-1- 
137)” ಸೂತ್ರದಿಂದ "ಸುಟ್‌'(ಸ್‌) ಆಗಮ ಬಂದು "ಸಮ್‌ + ಸ್ಫರ್ತಾ' ಎಂದಾಗುತ್ತದೆ. 
ಈಗ “ಸಮಃ ಸುಟಿ(8.3.5)” ಸೂತ್ರದಿಂದ ಬಂದ "ಸ್ಫರ್ತಾ' ಎಂಬಲ್ಲಿರುವ “ಸ್‌'ಕಾರ 
(ಸುಟ್‌) ಪರದಲ್ಲಿರುವದರಿಂದ "ಸಮ್‌' ನಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿಯೇ 
"ರು' (ರ್‌) ಆದೇಶ ಬಂದು "ಸರ್‌ + ಸ್ಫರ್ತಾ' ಎಂದಾಗಿದೆ. “ಅತ್ರಾನುನಾಸಿಕಃ 
ಫೂರ್ವಸ್ಯ ತು ವಾ (8.3.2) ಸೂತ್ರದಿಂದ, "ರು'(ರ್‌) ವಿನ ರೇಫಕ್ಕಿಂತ ಪೂರ್ವದಲ್ಲಿರುವ 
“ಸ್‌' ಕಾರೋತ್ತರವರ್ತಿ “ಅ'ಕಾರಕ್ಕೆ ಅನುನಾಸಿಕ "ಆ' ಕಾರವು ಬರುತ್ತದೆ. ಆಗ 
“ಸರ್‌.ಸ್ಫರ್ತಾ' ಎಂದಾಗುತ್ತದೆ. ಈ ಅನುನಾಸಿಕ ಆದೇಶವು ವೈಕಲ್ಲಿಕವಾಗಿದೆ. 

ಈ ಅನುನಾಸಿಕ ಬಾರದ ಪಕ್ಷದಲ್ಲಿ “ಅನುನಾಸಿಕಾತ್‌ ಪರೋತನುಸ್ಟಾರಃ(8.3.4)” 
ಸೂತ್ರದಿಂದ ರೇಫಕ್ಕೆ ಪೂರ್ವದಲ್ಲಿ ಅನುಸ್ವಾರಾಗಮವು ಬಂದು “ಸಂ+ರ್‌4+ಸ್ಪರ್ತಾ' 
ಎಂದಾಗುತ್ತದೆ. ಇದೇ ರೀತಿಯಲ್ಲಿ "ಸರ್‌. ಸ್ಫರ್ತಾ', "ಸಂರ್‌-ಸ್ಕರ್ತಾ' ಎಂದು ಎರಡು 
ರೂಪಗಳಾಗುತ್ತವೆ. "ಸ್ಕರ್ತಾ' ಶಬ್ದದಲ್ಲಿರುವ "ಸ್‌' ಕಾರವು "ಖರ್‌' ಪ್ರತ್ಕಾಹಾರಕ್ಕೆ 
ಸೇರಿದ ವರ್ಣವಾಗಿದೆ. ಮತ್ತು “ಸಂ' ಎಂಬುದು ಏಕಪದವಾಗಿದೆ. ಆದ್ದರಿಂದ 
"ಮ್‌' ಸ್ಥಾನದಲ್ಲಿ ಬರುವ "ರೇಫ'ವು ಪದದಲ್ಲಿಯೇ ಅಂತರ್ಗತವಾಗುತ್ತದೆ ಮತ್ತು 
ಅದು ಅಂತ್ಯದಲ್ಲೂ ಇದೆ. 


ಆದ್ದರಿಂದ ಪದಾನ್ತ ರೇಫವಾಗಿದೆ. ಆದುದರಿಂದ ಇದರ ಸ್ಥಾನದಲ್ಲಿ 
“ಖರವಸಾನಯೋರ್ವಿಸರ್ಜನೀಯಃ(8.3.15)” ಸೂತ್ರದಿಂದ ವಿಸರ್ಗವು ಆದೇಶವಾಗಿ 
ಬರುತ್ತದೆ. ಆಗ "ಸಃ-ಸ್ಕರ್ತಾ' ಮತ್ತು "ಸಂಃ-ಸ್ಕರ್ತಾ' ಎಂದಾಗುತ್ತದೆ. ನಂತರ 
ವಿಸರ್ಗದ ಸ್ಥಾನದಲ್ಲಿ “ವಿಸರ್ಜನೀಯಸ್ಯ ಸಃ(8.3.34)” ಸೂತ್ರದಿಂದ ನಿತ್ಯವಾಗಿ 
“ಸ್‌' ಕಾರವು ಬರುತ್ತದೆ. ಅದೇ ಸಂದರ್ಭದಲ್ಲಿ “ವಾ ಶರಿ(8-3-36)” ಸೂತ್ರದಿಂದ 
ವೈಕಲ್ಪಿಕವಾಗಿ ವಿಸರ್ಗವು ಆದೇಶವಾಗಿ ಬರುತ್ತದೆ. ಇಂತಹ ಸಂದರ್ಭದಲ್ಲಿ' ಈ 
ಎರಡೂ ಸೂತ್ರಗಳನ್ನು ನಿಷೇಧಿಸಿ. 

ವಾ। “ಸಂ-ಪುಂ-ಕಾನಾಂ ಸೊ ವಕ್ತವ್ಯಃ” ವಾರ್ತಿಕದಿಂದ ಎರಡೂ ರೂಪಗಳಲ್ಲಿ, 
"ಸ್‌' ಕಾರವು ಆದೇಶವಾಗಿ ಬಂದು, ಸೆಸ್ಸ ರ್ಕ್ಟಾ। ಸಂಸ್ಸ್ಯರ್ತಾ ಎಂದು ಎರಡು 
ರೂಪಗಳಾಗುತ್ತವೆ. ವೈಯಾಕರಣ ಸಿದ್ಧಾನ್ತ ಕೌಮುದಿಯಲ್ಲಿ ಭಟ್ಟೋಜೀ ದೀಕ್ಷಿತರು 
ಸ.ಸ್‌-ಸ್ಕರ್ತಾ-ಸೆಸ್ಸ್ಯರ್ತಾ, ಎಂಬಲ್ಲಿ ಒಂದು "ಸ್‌' ಕಾರ, ಎರಡು "ಸ್‌' ಕಾರಗಳು 
ಮತ್ತು ಮೂರು "ಸ್‌' ಕಾರಗಳು ಹಾಗೂ ಒಂದು "ಕ್‌' ಕಾರ, ಎರಡು "ಕ್‌' ಕಾರಗಳು, 
ಅನುನಾಸಿಕ ಮತ್ತು ಅನನುನಾಸಿಕಗಳಿ೦ದ ಕೂಡಿ (972218. 18X3=54. 54/2108) 
108 ರೂಪಗಳನ್ನು ತೋರಿಸಿ ಕೊಟ್ಟಿದ್ದಾರೆ. 


ಸಂಧಿ -(16) (ರುತ್ತವನ್ನು ವಿಧಿಸುವ ಸೂತ್ರ). 
ಸೂತ್ರ - ೨4: ಪುಮಃ ಖಯ್ಯಂಪರೇ ( 8.9.6) 


ಇಷ. 


ಹಲ್‌ ಸನ್ಫಿ-ಪ್ರಕರಣಮ್‌ 99 


ವೃತ್ತಿ- ಅಂ-ಪರೇ ಖಯಿ ಪುಮಃ ರುಃ ಸ್ಯಾತ್‌। ಪುಂಸ್ಕೋಕಿಲಃ । ಪ್ರಸ್ಯೋಕಿಲಃ। 

ಪ.ಛೇ. - ಪುಮಃ, ಖಯಿ, ಅಂ-ಪರೇ । 

ಅ.ವೃ.- “ಮತುವಸೋ ರು ಸಮ್ದುದ್ಧಾ ಛನ್ನಸಿ(8-3-1)” ಸೂತ್ರದಿಂದ “ರುಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಅಮ್‌' ಪ್ರತ್ಯಾಹಾರದ ವರ್ಣವನ್ನು ಪರದಲ್ಲಿ ಉಳ್ಳ "ಖಯ್‌' ಪ್ರತ್ಯಾಹಾರ 
ವರ್ಣವು ಪರದಲ್ಲಿದ್ದಾಗ "ಮ್‌' ಕಾರಕ್ಕೆ "ರು' ಆದೇಶವು ಬರುತ್ತದೆ. 

ಪ್ರಕೃತ ಸೂತ್ರದ ಅರ್ಥವೇನೆಂದರೆ, “ಪುಂ' ಶಬ್ದದ ನಂತರ "ಖಯ್‌' ವರ್ಣವು 
ಇದ್ದು, ಅದರ ಅವ್ಯವಹಿತ ಪರದಲ್ಲಿ "ಅಮ್‌' ವರ್ಣವು ಇರಬೇಕು. ಆಗ "ಮ್‌' 
ಕಾರಕ್ಕೆ "ರು' ಆದೇಶವು ಬರುತ್ತದೆಂದರ್ಥ. 

ಉದಾ-"ಪುಂಸ್ಕೋಕಿಲಳ"ಪೂಸ್ಕೋಕಿಲಗ(ಪುರುಷ ಕೋಕಿಲ) “ಪುಮ್‌ + ಕೋಕಿಲ? 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ ಕೋಕಿಲಃ ಎ೦ಬ ಶಬ್ದದ "ಕ್‌' ಕಾರೋತ್ತರವರ್ತಿ 
"ಓ' ಕಾರವನ್ನು "ಅಮ್‌' ಪ್ರತ್ಯಾಹರದ ವರ್ಣವೆಂದು ತಿಳಿದು ಮತ್ತು "ಕ್‌' ಕಾರವನ್ನು 
"ಖಯ್‌' ವರ್ಣವೆಂದು ತಿಳಿದು (ಕೋ ಎಂಬ ಶಬ್ದವು "ಅಮ್‌' ಪರಕವಾದ 
"ಖಯ್‌' ಎಂದು ತಿಳಿದು) "ಪುಮ್‌' ಎಂಬಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿ 
"ರು'(ರ್‌) ಆದೇಶವು ಬಂದ್ಳು, ಆ "ರು'(ರ್‌)ವಿನ ಪೂರ್ವದಲ್ಲಿರುವ ನಿರನುನಾಸಿಕ- 
"ಉ'ಕಾರಕ್ಕೆ ಅನುನಾಸಿಕ ಕ 'ಆದೇಶವು ಬಂದು "ಪ್ರರ್‌-ಕೋಕಿಲಃ' ಎಂದಾಗುತ್ತದೆ. 

ಇಲ್ಲಿ ಸಃ ಆದೇಶವು ವೈಕಲ್ಲಿಕವಾಗಿರುವದರಿಂದ, ಅನುನಾಸಿಕ ಬಾರದ 
ಪಕ್ಷದಲ್ಲಿ “ಅನುನಾಸಿಕಾತ್‌ ಪರೋಲನುಸ್ವಾರಃ(8.3.4)” ಸೂತ್ರದಿಂದ "ರೇಫ (ರ್‌)ಕ್ಕೆ 
ಪೂರ್ವದಲ್ಲಿರುವ "ಉ' ಕಾರದ ನಂತರ ಅನುಸ್ವಾರವು ಆಗಮವಾಗಿ ಬಂದು ಫ್ರೆರ್‌್‌ 
ಕೋಕಿಲಃ' ಎಂದಾಗಿದೆ. ಹೀಗೆ 'ಪ್ರೆರ್‌-ಕೋತಲ?', "ಪುಂರ್‌.-ಕೋಕಿಲಃ' ಎಂದು 
ಎರಡು ರೂಪಗಳಾಗಿವೆ. "ಕೋಕಿಲಃ' ಎಂಬಲ್ಲಿರುವ "ಕ್‌' ಕಾರವು "ಖರ್‌' 
ವರ್ಣವಾಗಿರುವದರಿಂದ, ಮತ್ತು "ಪುಮ್‌' ಎಂಬ ಶಬ್ದವು ಒಂದೇ ಪದವಾಗಿ 
ಇರುವುದರಿಂದ ಅದರ ಸ್ಥಾನದಲ್ಲಿ ಬಂದಂತಹ "ರೇಫ'(ರ್‌)ವು ಪದಾನ್ತವಾಗುವುದರಿಂದ, 
“ಖರವಸಾನಯೋರ್ವಿಸರ್ಜನೀಯಃ (8.3.15)” ಸೂತ್ರದಿಂದ ವಿಸರ್ಗವು ಆದೇಶವಾಗಿ 
ಬಂದು “ಪ್ರಃ + ಕೋಕಿಲಃ', “ಪುಂಃ + ಕೋಕಿಲ” ಎಂದು ರೂಪಗಳಾಗಿರುತ್ತವೆ. 
ಈಗ “ಸಂ-ಪುಂ-ಕಾನಾಂ ಸೊ ವಕ್ತವ್ಯಃ” ವಾರ್ತಿಕದಿಂದ ಎರಡು ರೂಪಗಳಲ್ಲಿಯೂ 
ವಿಸರ್ಗದ ಸ್ಥಾನದಲ್ಲಿ ಸ್‌ ಕಾರವು" ಆದೇಶವಾಗಿ ಬಂದು ಪೆಸ್‌ಕೋಕಿಲಃ= 
ಪುಸ್ಕೋಕಿಲಃ' f "ಪುಂಸ್‌- ಕೋಕಿಲಃ =ಪುಂಸ್ಕೋಕಿಲಃ' ಎಂದು ಎರಡು ಎರಡು 
ರೂಪ ಗಳಾಗಿವೆ. 


100 ಲಘುಸಿದ್ಧಾಂತ ಕೌಮುದೀ 


(ಪದಾನ್ತ "ನ್‌' ಕಾರಕ್ಕೆ ರುತ್ಮವನ್ನು ವಿಧಿಸುವ ಸೂತ್ರ). 

ಸೂತ್ರ - ೨೮. ನಶ್ಶವ್ಯಪ್ರಶಾನ್‌ (8.3.7) 

ವೃತ್ತಿ- ಅಂ-ಪರೇ ಛವಿ ನಾನ್ನಸ್ಯ ಪದಸ್ಯ ರುಃ ಸ್ಯಾತ್‌; ನ ತು ಪ್ರಶಾನ್‌-ಶಬ್ದಸ್ಯ| 

ಪ.ಛೇ.- ನಃ, ಛವಿ, ಅಪ್ರಶಾನ್‌ । 

ಅ.ವೃ.- “ಮತುವಸೋ ರು ಸಮ್ದುದ್ಧೌ ಛನ್ನಸಿ(8-3-1)” ಸೂತ್ರದಿಂದ “ರುಃ' 
ಎಂಬ ಪದವೂ “ಪುಮಃ ಸಟ ಸುತೆ ಸೂತ್ರದಿಂದ "ಅಮ್ಪರೇ' ಎಂಬ 
ಪದವೂ ಅನುವೃ ತ್ತವಾಗುತ್ತವೆ. [' ಎಂಬುದು ಅಧಿಕಾರ ಸೂತ್ರ. 

ಅರ್ಥ- "ಅಮ್‌' ಪ್ರ ರ ಪರದಲ್ಲುಳ್ಳ "ಛವ್‌' ಪ್ರತ್ಯಾಹಾರ 
ವರ್ಣವು ಪರದಲ್ಲಿದ್ದಾಗ ಪದಾನ್ತವಾದ "ನ್‌' ಕಾರಕ್ಕೆ “ರು'(ರ್‌) ಆದೇಶವು ಬರುತ್ತದೆ. 
ಆದರೆ "ಪ್ರಶಾನ್‌' ಶಬ್ದದ ಅನ್ನ್ಯ "ನ್‌'ಕಾರಕ್ಕೆ ಬರುವದಿಲ್ಲ. 

ಇಲ್ಲಿ ಪೂರ್ಣ "ನ್‌' ಕಾರಾನ್ತ ಶಬ್ದಕ್ಕೆ "ರು'(ರ್‌) ಬರಬೇಕಾಗಿದ್ದಾಗ 
“ಅಲೋತನ್ಹ್ಯಸ್ಯ(11.52)” ಸೂತ್ರದಿಂದ ಅನ್ನ್ಯ "ನ್‌' ಕಾರಕ್ಕೆ "ರು (ರ್‌) ಆದೇಶವಾಗಿ 
ಬರುತ್ತದೆ. 

ಉದಾ-“ಚಕ್ರಿನ್‌* ತ್ರಾಯಸ್ವ' ಎಂಬಲ್ಲಿ ಪದಾನ್ತವಾದ "ನ್‌'ಕಾರಕ್ಕೆ "ಛವ್‌' 
ಪ್ರತ್ಯಾಹಾರದ ವರ್ಣವಾದ "ತ್‌' ಕಾರವು ಪರದಲ್ಲಿದೆ. ಅದರ ಪರದಲ್ಲಿ "ಅಮ್‌' 
ಪ್ರತ್ಯಾಹಾರದ ವರ್ಣವಾದ "ರೇಫ'(ರ್‌)ವು ಪರದಲ್ಲಿದೆ. ಆಗ “ಸ್‌'ಕಾರಕ್ಕೆ "ರುತ್ಪ'(ರ್‌) 
ಬಂದು "ಚಕ್ರಿರ್‌ + ತ್ರಾಯಸ್ಪ' ಎಂದಿದ್ದಾಗ, ಹಿಂದಿನ ' ಸೂತ್ರದಲ್ಲಿ ಬಂದ ಉದಾಹರಣೆ 
ಗಳಂತೆ ಅನುನಾಸಿಕ ಮತ್ತು ಅನುಸ್ವಾರಗಳು ಬಂದು “ಚಕ್ರಿರ್‌ + ತ್ರಾಯಸ್ವ' ಮತ್ತು 
“ಚಕ್ರಿಂರ್‌--ತ್ರಾಯಸ್ವ' ಎಂದಾಗುತ್ತವೆ. “ನಂತರ “ಖರವಸಾನಯೋರ್ವಿಸರ್ಜನೀಯಃ 
(8.3.15)” ಸೂತ್ರದಿಂದ “ರೇಫ ರ್‌ಕ್ಕ ವಿಸರ್ಗ ಬಂದು "ಚಕ್ರ ತ್ರಾಯಸ್ತ' ಮುನು 
“ಚಂ೬ತ್ರಾಯಸ್ಸ' ಎಂದಾಗುತ್ತದೆ. 

(ವಿಸರ್ಗಕ್ಕೆ "ಸ್‌' ಕಾರಾದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - ೨6: ವಿಸರ್ಜನೀಯಸ್ಯ ಸಃ ( 6.3.94) 
ವೃತ್ತಿ-ಖರಿ ವಿಸರ್ಜನೀಯಸ್ಕ ಸಃ ಸ್ಯಾತ್‌ । ಚಕ್ರಿ ಕ್ರಿಸ್ತಾಯಸ್ವ, ಚಕ್ರಿಂಸ್ತಾಯಸ್ವ । 


ವ್‌ 


ಅಪ್ರಶಾನ್‌ ಕಿಮ್‌) ಪ್ರಶಾನ್‌ ತನೋತಿ ಪದಾನ್ರಸ್ಯ ಇತಿ "ಮ್‌ ಹನಿ । 


ಯಿ 


ಅ.ವ್ಯ.- “ಖರವಸಾನಯೋರ್ವಿಸರ್ಜನೀಯಃ(8.3.15)” ಸೂತ್ರದಿಂದ "ಖರ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಖರ್‌' ವರ್ಣವು ಪರದಲ್ಲಿರುವಾಗ ವಿಸರ್ಜನೀಯ-ವಿಸರ್ಗದ ಸ್ಥಾನದಲ್ಲಿ 
"ಸ್‌' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- ಚಕ್ರಿ.-ತ್ರಾಯಸ್ವ ಮತ್ತು ಚಕ್ರಿಂ--ತ್ರಾಯಸ್ವ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 


wy 


ವಿಸರ್ಗಕ್ಕೆ ಸ್‌ ಕಾರ ಆದೇಶವಾಗಿ ಬಂದು, ಇಚ್ರೆಸ್‌ತ್ರಾಯಸ- ಚಸಿಸಾ ಸ್ಷ' 


ಮೆ ವ 


ಹಲ್‌ ಸನ್ಳಿ-ಪ್ರಕರಣಮ್‌ 101 


ಮತ್ತು “ಚಕ್ರಿಂಸ್‌*-ತ್ರಾಯಸ್ವ ಎ ಚಕ್ರಿಂಸ್ತಾಯಸ್ವ' ಎಂದು ರೂಪಗಳಾಗುತ್ತವೆ. 

"ಅಪ್ರಶಾನ್‌' ಎಂದು ಯಾಕೆ ಹೇಳಬೇಕು? ಎಂದರೆ, ಪ್ರಶಾನ್‌--ತನೋತಿ ಎಂಬಲ್ಲಿ 
“ನಶ್ಚವ್ಯಪ್ರಶಾನ್‌ (8.3.7)” ಸೂತ್ರದಿಂದ “ನ್‌'ಕಾರಕ್ಕೆ “ರುತ್ವ'(ರ್‌) ಬಂದು, 
ಪ್ರಶಾರ್‌- ತನೋತಿ ಎಂದಿದ್ದಾಗ, ಈ “ರುತ್ನ' (ರ್‌)ಕ್ಕೆ ಪ್ರಕೃತ ಸೂತ್ರದಿಂದ ವಿಸರ್ಗ 
ಬಂದರೆ “ಪ್ರಶಾಃ-ತನೋತಿ' ಎಂದಾಗಿ "ಪ್ರಶಾಸ್ತನೋತಿ' ಎಂಬ ಅನಿಷ್ಟರೂಪ ವಾಗುತ್ತಿತ್ತು. 
ಆದ್ದರಿಂದ "ಅಪ್ರಶಾನ್‌' ಎಂದು ಹೇಳಲಾಗಿದೆ. ಯಾಕೆಂದರೆ "ತ' (ತ್‌4ಅ) ಕಾರವು 
“ಅಮ್‌' ಪರಕವಾದ "ಛವ್‌' ವರ್ಣವಾಗಿದೆ. ಇಂತಹ "ಛವ್‌' ವರ್ಣವು ಪದಾನ್ತವಾದ 
"ನ್‌' ಕಾರದ ನಂತರ ಇರುವದರಿಂದ, ಈ ಅನಿಷ್ಟರೂಪವಾಗಿದೆ. "ಅಪ್ರಶಾನ್‌' ಎಂದು 
ಹೇಳಿರುವದರಿಂದ "ಪ್ರಶಾನ್‌ತನೋತಿ - ಪ್ರಶಾನ್ತನೋತಿ' ಎಂದೇ ರೂಪವಾಗುತ್ತದೆ. 

ಹಿ೦ದಿನ ಸೂತ್ರದಲ್ಲಿ "ಪದಸ್ಯ' ಎಂದು ಯಾಕೆ ಹೇಳಲಾಗಿದೆ? ಎಂಬ ಪ್ರಶ್ನೆಗೆ 
"ಹನ್ನಿ' ಎಂದು ಉತ್ತರ ಕೊಡಲಾಗಿದೆ. ಯಾಕೆಂದರೆ "ಪದಸ್ಕ' ಎಂದು ಹೇಳಿರುವದರಿಂದ 
ಪದಾನ್ತವಾದ "ನ್‌' ಕಾರಕ್ಕೆ "ರುತ್ಸ'(ರ್‌)ವು ಬರುತ್ತದೆ. ಅಪದಾಕ್ತಕ್ಕೆ ಬರುವದಿಲ್ಲ. 
ಪದಾನ್ತವೆಂದು ಹೇಳದಿದ್ದರೆ ಪದಾನ್ತ ಮತ್ತು ಅಪದಾನ್ತಗಳಾದ ಈ ಎರಡು ವಿಧವಾದ 
"ನ್‌' ಕಾರಗಳಿಗೂ ರುತ್ನವು ಬರುತ್ತಿತ್ತು. ಹನ್‌*೬ತಿ ಎಂಬಲ್ಲಿ "ಹನ್‌' ಎಂಬುದು 
ಅಪದಾನ್ರವಾಗಿದೆ. ಅಪದಾನ್ತ "ನ್‌' ಕಾರಕ್ಕೆ “ರುತ್ವ'ವು ಬಂದು ಹರ್‌--ತಿ ಎಂದಿದ್ದಾಗ, 

ಆ ರು(ರ್‌)ಗೆ ಪೂರ್ವಕ್ಕಿರುವ "ಅ' ಕಾರಕ್ಕೆ ಅನುನಾಸಿಕ "ಅ' ಆದೇಶವಾಗಿ 
ಬಂದು ಹ್‌ಅ+ ರು(ರ್‌) ಎಂದಾಗಿ, ನಂತರ "ರು'ಗೆ ವಿಸರ್ಗ ಬಂದು, ವಿಸರ್ಗಕ್ಕೆ 
“ಸ್‌' ಕಾರ ಬಂದು, "ಹಸ್ತಿ' ಎಂಬ ಅನಿಷ್ಟ ರೂಪವು ಬರುತ್ತಿತ್ತು. ಇದಕ್ಕಾಗಿ “ಪದಸ್ಕ' 
ಎಂದು ಅನುವೃತ್ತಿ ಮಾಡಿಕೊಂಡಿರುವದರಿಂದ "ಹನ್ತಿ' ಎಂಬ ರೂಪವೇ ಉಳಿಯುತ್ತದೆ. 

(ವೈಕಲ್ಪಕವಾಗಿ “"ರುತ್ಯ'ವನ್ನು ವಿಧಿಸುವ ಸೂತ್ರ) 

ಸೂತ್ರ - ೨7. ನ್ಯೂನ್‌ ಪೇ ( 8.3.10) 
ವೃತ್ತಿ- "ನ್ಶನ್‌' ಇತ್ಯಸ್ಯ ರುಃ ವಾ ಪೇ। 

ಅ.ವೃ.- “ಮತುವಸೋ ರು ಸಮ್ದುದ್ಧಾ ಛನ್ನಸಿ(8-3-1)” ಸೂತ್ರದಿಂದ "ರುಃ' 
ಪದವು ಮತ್ತು “ಉಭಯಥಕು೯ಃ(8-3-8)” ಸೂತ್ರದಿಂದ "ಉಭಯಥಾ!(ವಿಕಲ್ಪವಾಗಿ) 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಪ್‌'ಕಾರವು ಪರದಲ್ಲಿದ್ದಾಗ “ನ್ಯನ್‌' ಶಬ್ದದಲ್ಲಿರುವ "ನ್‌' ವರ್ಣದ 
ಸ್ಥಾನದಲ್ಲಿ "ರು'(ರ್‌) ಆದೇಶವು ವಿಕಲ್ಪವಾಗಿ ಬರುತ್ತದೆ. 

ಉದಾ-"ನ್ಯನ್‌.-ಪಾಹಿ' ಎಂದಿರುವಾಗ ಒಂದನೇಯ ಪದದ ಕೊನೆಯಲ್ಲಿ 
“ನ್‌'ಕಾರವಿದ್ದು ಪರದಲ್ಲಿ "ಪ್‌'ಕಾರವಿರುವುದರಿಂದ ವಿಕಲ್ಪವಾಗಿ "ಪದಾನ್ನ'ದ ನ್‌” 
ಕಾರಕ್ಕೆ "ರು' ಬರುತ್ತದೆ. 

“ಅಲೋಪನ್ರ 3-1-527” ಎಂಬ ಪರಿಭಾಷಾ ಸೂತ್ರದಿಂದ "ರು'(ರ್‌) ಎಂಬ 
ಆದೇಶವು ಪದಾನ್ತವಾದ "ನ್‌' ಕಾರಕ್ಕೆ ಬಂದು "ನ್ಯರು-ಪಾಹಿ' ಎಂದಿದ್ದಾಗ, 


102 ಲಘುಸಿದ್ಧಾಂತ ಕೌಮುದೀ 


“ರ್‌'ಗೆ ಪೂರ್ವದಲ್ಲಿರುವ್ಮನಿರನುನಾಸಿಕ "ಯ'ಕಾರಕ್ಕೆ ಅನುನಾಸಿಕ "ಯೂ'ಕಾರವು 
ಆದೇಶವಾಗಿ ಬಂದು “ನ್ಯರ್‌*ಪಾಹಿ' ಎಂದಾಗುತ್ತದೆ. “ರು'ವಿನಲ್ಲಿ "ರೇಘ' ಮಾತ್ರ 
ಉಳಿಯುವುದರಿಂದ ವಿಕಲ್ಪವಾಗಿ 'ನ್ಯಂರ್‌*ಪಾಹಿ' ಎಂದಾಗುತ್ತದೆ. ಈ “ರೇಫ ಕ 
ಬರುವ ಅದೇಶಗಳ ಬಗ್ಗೆ ಮುಂದಿನ ಸೂತ್ರದಲ್ಲಿ ವಿವರಿಸುತ್ತಾರೆ. 


(ಹಹ್ಹ್ವಾಮೂಅೀಯ, ಉಪಧ್ಯಾನೀಯಗಳನ್ನು ವಿಧಿಸುವ ಸೂತ್ರ). 
ಸೂತ್ರ - ೨8. ಕುಪ್ಪೋ: ಕ» «ಪೌ ಚ (8.3.97) 

ವೃತ್ತಿ- ಕವ್ಪರ್ಗೇ ಪವರ್ಗೇ ಚ ಪರೇ ವಿಸ್ಫರ್ಗಸ್ಯ >< ಕೋಪೌ ಸ್ತ, ಚಾತ್‌ 
ವಿಸರ್ಗಃ | ನ್ಯ್‌ಲಪಾಹಿ | ನ್ಯ೦ಲಪಾಹಿ। ನೂ ಪಾಹಿ। ನ್ಯಂಃ ಪಾಹಿ | ನ್ಯನ್‌ 
ಪಾಹಿ । 


ಪ.ಛೇ.- ಕುಪ್ಪೋಃ »<ಕೂಪೌ, ಚ । 

ಅ.ವೃ.- “ಎಸರ್ಜನೀಯಸ್ಯ ಸಃ (8.3.34)” ಸೂತ್ರದಿಂದ "ವಿಸರ್ಜನೀಯಸ್ಯ' 
ಎಂಬ ಪದವು ಅನುವ ತ್ತವಾಗುತ್ತದೆ. 

ಅರ್ಥ- “'ವರ್ಗ ಮತ್ತು "ಪ'ವರ್ಗ ಪರದಲ್ಲಿದ್ದಾಗ "ವಿಸರ್ಜನೀಯ' ರೂಪವಾದ 
ವಿಸರ್ಗ'ದ ಸ್ಥಾನದಲ್ಲಿ ಕ್ರಮವಾಗಿ “ಜಿಹ್ವಾಮೂಲೀಯ' ಮತ್ತು "ಉಪಧ್ಮಾನೀಯ'- 
ವಿಸರ್ಗಗಳು ಆದೇಶವಾಗಿ ಬರುತ್ತವೆ. ಸೂತ್ರದಲ್ಲಿರುವ "ಚ'ಕಾರದಿಂದ ವಿಸರ್ಗವು 
ಅವುಗಳಿಗೆ ಬದಲಾಗಿ ಆದೇಶವಾಗಿ ಬರುತ್ತದೆ. 


“ಜಿಹ್ವಾಮೂಲೀಯ'ವನ್ನು "»<' ಎಂಬ ಗುರುತಿನಿಂದ ಮತ್ತು "ಉಪಧ್ಮಾನೀಯ'ವನ್ನು 
"ಎ ಎಂಬ ಗುರುತಿನಿಂದ "ಬರೆಯುತ್ತಾರೆ. "ಕ'ವರ್ಗದ ಪೂರ್ವದಲ್ಲಿರುವ ವಿಸರ್ಗಕ್ಕೆ 
“ಜಿಹ್ವಾಮೂಲೀಯ'-ವಿಸರ್ಗವೆಂದು ಹ'ವರ್ಗದ ಪೂರ್ವದಲ್ಲಿರುವ ವಿಸರ್ಗಕ್ಕೆ 
"ಉಪಧ್ಯಾನೀಯ'-ವಿಸರ್ಗವೆಂದು ಕರೆಯುತ್ತಾರೆ. ಇಲ್ಲಿ “ಕ'ವರ್ಗ, “ಪ' ವರ್ಗಗಳೆಂದರೆ 
ವರ್ಗೀಯ ಎಲ್ಲ ವರ್ಣಗಳನ್ನು ಸ್ವೀಕರಿಸಬಾರದು. “ಕ್‌', "ಖ್‌' ಮತ್ತು "ಪ್‌', "ಫ್‌' 
ವರ್ಣಗಳನ್ನು ಮಾತ್ರ ಗ್ರಹಿಸಬೇಕು. 

ಉದಾ- “ನ್ವ*ಪಾಹಿ'; "ನ್ಯ೦ಪಾಹಿ' ಎಂದಿದ್ದಾಗ “ಅನುಸ್ವಾರ' ಮತ್ತು 
"ವಿಸರ್ಗ'ಗಳು ವಿಕಲ್ಪವಾಗಿ ಬರುವುದರಿಂದ ಡೆ ಪಾಹಿ”, "ನಃ ಪಾಹಿ”; "ನ್ಯಂ 
ಪಾಹಿ'; “ನ್ಯಂಃ ಪಾಹಿ', ನ್ವನ್‌--ಪಾಹಿ (ಮನುಷ್ಯರನ್ನು ರಕ್ಷಿಸಿರಿ). ಎಂಬ 
ರೂಪಗಳಾಗುತ್ತವೆ. ಮೊಟ್ಟಮೊದಲಿಗೆ "ರು' (ರ್‌)ಗೆ ವಿಸರ್ಗ ಬಂದಿರುವುದು 
“ಖರವಸಾನಯೋರ್ವಿಸರ್ಜನೀಯಃ(8.3.15)” ಸೂತ್ರದಿಂದ. ಸೂತ್ರದಲ್ಲಿ "ಚ್‌'ಕಾರ 
ಹೇಳಿರುವುದರಿಂದ “ಜಿಹ್ವಾಮೂಲೀಯ' ಮತ್ತು “ಉಪಧ್ಮಾನೀಯ'ಗಳು ವಿಕಲ್ಪವಾಗಿ 
ಬಂದಿವೆ. "ರುತ್ನ' ಬಂದ ಮೇಲೆ "ರುತ್ನ'ಕ್ಕೆ ಪೂರ್ವದಲ್ಲಿರುವ “ಸ್ವರ'(ಖು)ಕ್ಕೆ 
(“ಅತ್ರಾನುನಾಸಿಕಃ ಪೂರ್ವಸ್ಯ ತು ವಾ(8-3-2)”) ಸೂತ್ರದಿಂದ “ಅನುನಾಸಿಕ' 
(ಯೂ)ಕಾರವು ಆದೇಶವಾಗಿ ಬಂದಿದೆ. 


ಹಲ್‌ ಸನ್ಗಿ-ಪ್ರಕರಣಮ್‌ 103 


"ಅನುನಾಸಿಕ'(ಯೂ)ಕಾರವು ಬಾರದ ಪಕ್ಷದಲ್ಲಿ "ರು'(ರ್‌)ಗೆ ಪೂರ್ವದಲ್ಲಿರುವ 
“ನಿರನುನಾಸಿಕ'(ಯ)ಕಾರದ ಪರದಲ್ಲಿ “ಅನುಸ್ವಾರ'ವು ಆಗಮವಾಗಿ ಬಂದಿದೆ. 
“ಅನುಸ್ವಾರ'ವು ಪ್ರತ್ಯೇಕವಾಗಿ ಇಲ್ಲದಿರುವುದರಿಂದ ಅದನ್ನು ಪೂರ್ವದಲ್ಲಿರುವ ಸ್ವರದ 
ಮೇಲೆ * ಬರೆಯುತ್ತೇವೆ. 

ಪೂರ್ವ ಸೂತ್ರದಲ್ಲಿ "ರುತ್ಪ'(ರ್‌)ವು ವಿಕಲ್ಲವಾಗಿ ವಿಧಿಸಿರುವುದರಿಂದ "ನ್ಯನ್‌ 
ಪಾಹಿ' ಎಂದು ಸನ್ನಿ ಆಗದ ಒಂದು ರೂಪವು ಇರುತ್ತದೆ. ಹೀಗಾಗಿ ಐದು ರೂಪಗಳು 
ಇಲ್ಲಿರುತ್ತವೆ. (ನು ಪಾಹಿ, ನ್ಯಃ ಪಾಹಿ, ನ್ಯೂಂ ಪಾಹಿ, ನ್ಯಂಃ ಪಾಹಿ, ನ್ಯನ್‌ 
ಪಾಹಿ). 

(ಆಮ್ರೇಡಿತ ಸಂಜ್ಞೆಯನ್ನು ವಿಧಿಸುವ ಸೂತ್ರ.) 
ಸೂತ್ರ - ೨೨. ತಸ್ಯ ಪರಮಾಮ್ರೇಡಿತಮ್‌ ( 8.1.2) 

ವೃತ್ತಿ- ದ್ವಿರುಕ್ತಸ್ಯ ಪರಂ ಆಮ್ರೇಡಿತಂ ಸ್ಯಾತ್‌ । 

ಪ. ಛೇ. - ತಸ್ಯ, ಪರಂ, ಆಮ್ರೇಡಿತಮ್‌ । 

ಅ.ವೃ.-“ಸರ್ವಸ್ಯ ದ್ವೇ(8-1-1)” ಸೂತ್ರದಲ್ಲಿ “ದ್ವೇ” ಎಂಬ ಶಬ್ದವಿದೆ. “ತಸ್ಯ' 
ಎಂಬುದು ಆ “ದ್ವೇ” ಎಂಬ ಪದದ ಅರ್ಥವನ್ನು ಸೂಚಿಸುತ್ತದೆ. 

ಅರ್ಥ- ಒಂದು ಶಬ್ದವನ್ನು ಎರಡು ಸಲ ಉಚ್ಚಾರಣೆ ಮಾಡಿದಾಗ ಎರಡನೇಯ 
ಪದಕ್ಕೆ “ಆಮ್ರೇಡಿತ' ಎ೦ಬ ಸಂಜ್ಞೆಯು ಬರುತ್ತದೆ. 

(ರುತ್ತವನ್ನು ವಿಧಿಸುವ ಸೂತ್ರ). 
ಸೂತ್ರ - 1೦೦. ಕಾನಾಮ್ರೇಡಿತೇ (8.3.12) 

ವೃತ್ತಿ-ಕಾನ್‌-“ನ' ಕಾರಸ್ಯ ರುಃ ಸ್ಯಾತ್‌ ಆಮ್ರೇಡಿತೇ । ಕಾಸ್ಕಾನ್‌ | ಕಾಂಸ್ಕಾನ್‌। 

ಪ.ಛೇ. - ಕಾನ್‌, ಆಮೇಡಿತೇ । 

ಆ.ವೃ.-“ಮತುವಸೋ ರುಃ ಸಮ್ಮದ್ಧೌ ಛನ್ನಸಿ(8-3-1)” ಸೂತ್ರದಿಂದ "ರುಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಆಮ್ರೇಡಿತ'ವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ “ಕಾನ್‌' ಶಬ್ದದ "ನ್‌' 
ಕಾರಕ್ಕೆ "ರು' ಎಂಬುದು ಆದೇಶವಾಗಿ ಬರುತ್ತದೆ. 

“ಅಲೋತನ್ತ್ಯಸ್ಯ(1-1-52)” ಸೂತ್ರದಿಂದ ಮೊದಲನೇಯ "ಕಾನ್‌' ಶಬ್ದದ 
ಅಂತ್ಯವಾದ "ನ್‌' ಕಾರಕ್ಕೆ "ರು' ಆದೇಶವಾಗಿ ಬರುತ್ತದೆ. ಹಿಂದಿನ ಉದಾಹರಣೆಗಳಲ್ಲಿ 
ಬ೦ದ ಪ್ರಕ್ರಿಯೆಯಂತೆ ಇಲ್ಲಿಯೂ "ರು'(ರ್‌) ಬ೦ದ ಮೇಲೆ ಅದರ ಪೂರ್ವದಲ್ಲಿರುವ 
ನಿರನುನಾಸಿಕ ಸ್ವರಕ್ಕೆ ಅದೇ ವರ್ಣದ ಅನುನಾಸಿಕ ಸ್ವರವು ಆದೇಶವಾಗಿ ಬರುತ್ತದೆ. 

ವಿಕಲ್ಪವಾಗಿ-ಅನುನಾಸಿಕ ಬಾರದ ಪಕ್ಷದಲ್ಲಿ "ರು'(ರ್‌)ವಿಗೆ ಪೂರ್ವದಲ್ಲಿರುವ 
ನಿರನುನಾಸಿಕ ಸ್ವರಕ್ಕೆ ಅನುಸ್ವಾರವು ಆಗಮವಾಗಿ ಬರುತ್ತದೆ. 


104 ಲಘುಸಿದ್ಧಾಂತ ಕೌಮುದೀ 


ಉದಾಹರಣೆ-ಕಾಸ್ಕಾನ್‌, “ಕಾಂಸ್ಕಾನ್‌? "ಕಾನ್‌4ಕಾನ್‌' ಎ೦ಬ ಎರಡು ಶಬ್ದಗಳಲ್ಲಿ 
ಎರಡನೇಯ ಶಬ್ದಕ್ಕೆ “ಆಮ್ರೇಡಿತ' ಎಂದು ಹೆಸರು. "ಆಮ್ರೇಡಿತ'ವು ಪರದಲ್ಲಿದ್ದಾಗ 
ಪೂರ್ವದಲ್ಲಿರುವ “ಕಾನ್‌' ಶಬ್ದದ "ನ್‌' ಕಾರಕ್ಕೆ “ರುತ್ವ(ರ್‌) ವು ಬಂದು “ಕಾರ್‌ + 
ಕಾನ್‌' ಅಂಬಾ "ರು'(ರ್‌)ವಿಗೆ ಪೂರ್ವದಲ್ಲಿರುವ ನಿರನುನಾಸಿಕ “ಆ'ಕಾರಕ್ಕೆ 
ಅನುನಾಸಿಕ "ಆ ' ಕಾರವು ಆದೇಶವಾಗಿ ಬಂದು ಕಾರ್‌4ಕಾನ್‌' ಎಂದಾಗುತ್ತದೆ. 
ವೈಕಲ್ಪಿಕವಾಗಿ ನಿರನುನಾಸಿಕ “ಆ' ಕಾರದ ಪರದಲ್ಲಿ ಅನುಸ್ವಾರವು ಆದೇಶವಾಗಿ 
“ಕಾ೦ರ್‌*ಕಾನ್‌' ಎಂದಾಗುತ್ತದೆ. ಎರಡು ಉದಾಹರಣೆಗಳಲ್ಲೂ “ರೇಘ ಕ್ಕೆ 
“ಖರವಸಾನಯೋರ್ವಿಸರ್ಜನೀಯಃ(8-3- ತು ಸೂತ್ರದಿಂದ ವಿಸರ್ಗವು ಬಂದು 
“ಾಃ ಕಾನ್‌, ಕಾಂಃ ಕಾನ್‌' ಎಂದಾಗುತ್ತವೆ. “ಸಂಪುಂಕಾನಾಂ ಸೋ ವಕ್ಷವ್ಯಃ” 
ವಾರ್ತಿಕದಿಂದ ವಿಸರ್ಗಕ್ಕೆ “ಸ್‌'ಕಾರವು ಬಂದು "ಕಾಸ್ಕಾನ್‌', “ಕಾಂಸ್ಕಾನ್‌' ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 


(ತುಗಾಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ - 101 ಛೇ ಚ (6.1.73) 
ವೃತ್ತಿ- ಹ್ರಸ್ಥಸ್ಯ ಛೇ "ತುಕ್‌' । ಶಿವಚ್ಛಾಯಾ । 
॥ ಇತಿ ಹಲ್‌-ಸನ್ಫಿ(3) ಪ್ರಕರಣಮ್‌ ॥ 
ಅ.ವೃ.-“ಹ್ರಸ್ವಸ್ಯ ಪತಿ ಕೃತಿ ತುಕ್‌(6-1-71)” ಸೂತ್ರದಿಂದ "ಹ್ರಸ್ವಸ್ಯ' ಮತ್ತು 
“ತುಕ್‌' ಎಂಬ ಪದಗಳು ಅನುವೃತ್ತವಾಗುತ್ತವೆ. 
ಅರ್ಥ-"ಛ್‌'ಕಾರವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ “ಹಸ್ತ' ಸ್ವರಕ್ಕೆ "ತುಕ್‌' 
ಆಗಮವು ಬರುತ್ತದೆ. ಈ "ತುಕ್‌' ಆಗಮವು "ಕಿತ್‌' ಆಗಿರುವುದರಿಂದ ಪೂರ್ವ 
ಶಬ್ದದ ಅನ್ತಾವಯವವಾಗಿ ಬರುತ್ತದೆ. 


ಉದಾಹರಣೆ- "ಶಿವ.-ಛಾಯಾ' ಎಂದಿರುವಾಗ ಇಲ್ಲಿ ಪೂರ್ವಪದದಲ್ಲಿ ಹಸ್ತ 
"ಅ' ಕಾರವು ಇದ್ದು, ಇಲ್ಲಿ ಪರದಲ್ಲಿ "ಛ್‌'ಕಾರವಿದೆ. ಪ್ರಕೃತ ಸೂತ್ರದಿಂದ “ತುಕ್‌' 
ಆಗಮವು ಪೂರ್ವದಲ್ಲಿರುವ "ಅ'ಕಾರದ ನಂತರ(ಅನ್ತಾವಯವವಾಗಿ) ಬರುತ್ತದೆ. 
ಹೀಗಾಗಿ "ಶಿವತ್‌. ಛಾಯಾ' ಎಂದಾಗುತ್ತದೆ. ಇಲ್ಲಿ ಪರದಲ್ಲಿರುವ “ಚ” ವರ್ಗದ 
"ಛ್‌' ಕಾರದ ಸಂಬಂಧವು “ತ್‌'(ತವರ್ಗ)ಕಾರದ ಜೊತೆಗೆ ಇರುವುದರಿಂದ (ಶ್ಚುತ್ವ 
ಸಂಧಿಗೆ ಅವಕಾಶವಿರುವುದರಿಂದ) “ತ್‌' ಕಾರಕ್ಕೆ "ಚ್‌'ಕಾರವು ಆದೇಶವಾಗಿ ಬಂದು 
“ಶಿವಚ್‌.-ಛಾಯಾ' ಎಂದಾಗಿ “ಶಿವಚ್ಛಾಯಾ' ಎಂಬ ರೂಪವು ಸಿದ್ಧವಾಗಿದೆ. ಇಲ್ಲಿ 
“ಶಿವ' ಎಂಬಲ್ಲಿರುವ "ವ' ಕಾರೋತ್ತರವರ್ತಿ "ಅ'ಕಾರದ ನಂತರ 
"ಛ್‌'ಕಾರವಿರುವುದರಿಂದ ಪ್ರಕೃತ ಸೂತ್ರದಿಂದ ಈ ರೂಪವು ಬಂದಿದೆ. 


(ವೈಕಲ್ತಕವಾಗಿ ತುಕ್‌ ಆಗಮವನ್ನು ವಿಧಿಸುವ ಸೂತ್ರ). 
ಸೂತ್ರ - 1೦2. ಪದಾನ್ತಾದ್ದಾ (6.1.76) 
ವೃತ್ತಿ-ದೀರ್ಫಾತ್‌ ಪದಾನ್ಹಾತ್‌ ಛೇ ತುಕ್‌ ವಾ । ಲಕ್ಷಿ ನಿಚ್ಛಾಯಾ | ಲಕ್ಷಿ ನಛಾಯಾ। 


ಹಲ್‌ ಸನ್ಫಿ-ಪ್ರಕರಣಮ್‌ 105 


ಪ. ಛೇ. - ಪದಾನ್ತಾತ್‌, ವಾ । 

ಅ.ವೃ. - “ದೀರ್ಫಾತ್‌(6-1-75)” ಸೂತ್ರದಿಂದ "ದೀರ್ಫಾತ್‌' ಎಂಬ ಪದವು 
ಮತ್ತು “ಹ್ರಸ್ಥಸ್ಯ ಪಿತಿ ಕೃತಿ ತುಕ್‌(6-1-71)” ಸೂತ್ರದಿಂದ “ಹ್ರಸ್ವಸ್ಯ' ಎಂಬ ಪದಗಳು 
ಅನುವೃತ್ತವಾಗುತ್ತವೆ. 

ಅರ್ಥ - “ಪದಾನ್ತ'ದಲ್ಲಿ "ದೀರ್ಫ' ಸ್ವರವಿದ್ದು ತದನಂತರ "ಛ್‌'ಕಾರವಿದ್ದರೆ 
"ತುಕ್‌' ಆಗಮವು ವಿಕಲ್ಪವಾಗಿ ಬರುತ್ತದೆ. 

ಉದಾಹರಣೆ - "ಲಕ್ಷಿ ನಚ್ಛಾಯಾ',"ಲಕ್ಷಿ ನಛಳಾಯಾ' - "ಲಕ್ಷ್ಮೀ*ಛಾಯಾ' 
ಎಂದಿದ್ದಾಗ, ಪೂರ್ವಪದದ ಕೊನೆಯಲ್ಲಿ ದೀರ್ಫ ಸ್ವರವಾದ “ಈ'ಕಾರವಿದ್ದು, 
ತದನಂತರ ಪರದಲ್ಲಿ "ಭ್‌'ಕಾರವು ಇರುವುದರಿಂದ, ಪ್ರಕೃತ ಸೂತ್ರದಿಂದ “ತುಕ್‌' 
ಆಗಮವು ಬಂದು ಲಕ್ಷ್ಮೀತ್‌ (ತುಕ್‌) * ಛಾಯಾ ಎಂದಾಗಿ “ಶ್ವುತ್ವ' ಸಂಧಿಯಿಂದ 
“ಲಕ್ಷ್ಮೀಚ್‌ * ಛಾಯಾ'(ಲಕ್ಷ್ಮೀ ಚ್ಛಾಯಾ) ಎಂದಾಗುತ್ತದೆ. ಇಲ್ಲಿ "ತುಕ್‌' ಆಗಮವು 
“ಕಿತ್‌' ಆಗಿರುವುದರಿಂದ ಪೂರ್ವಪದದ ಕೊನೆಯಲ್ಲಿರುವ "ಈ'ಕಾರದ ನಂತರ 
ಅನ್ನಾವಯವವಾಗಿ ಬಂದಿದೆ. ಇದರ ವೈಕಲ್ಲಿಕ ರೂಪವು "ಲಕ್ಷಿ ನ ಛಾಯಾ” 
ಎಂದಿರುತ್ತದೆ. ಕಾರಣ ಇದು "ತುಕ್‌' ಆಗಮ ಬಾರದ ಪಕ್ಷವಾಗಿದೆ. 


ಇಲ್ಲ ಹಲ್‌-ಸನ್ಸಿ(3) ಪ್ರಕರಣವು ಮುಗಿಯಿತು. 


4. ಏಸರ್ಗ-ಸಸ್ಥಿ-ಪ್ರಡರಣಮ್‌ 


(ಸೂತ್ರ 62-102 ರವರೆಗೆ) 
(ವಿಸರ್ಗಕ್ಕೆ "ಸ್‌'ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ - ೪3. ವಿಸರ್ಜನೀಯಸ್ಯ ಸಃ। (8.3.34) 

ವೃತ್ತಿ-ಖರಿ ವಿಸರ್ಜನೀಯಸ್ಕ ಸಃ ಸ್ಯಾತ್‌! ವಿಷ್ಣುಸ್ತಾತಾ। 

ಇದೇ ಸೂತ್ರವು ಹಲ್‌ ಸನ್ನಿ ಪ್ರಕರಣದಲ್ಲಿ (96ನೇಯ ಸೂತ್ರವಾಗಿ) 
ಹೇಳಲಾಗಿದೆ.ಇಲ್ಲಿ ಪ್ರಸಂಗಾನುಸರವಾಗಿ ಈ ಪ್ರಕರಣದಲ್ಲಿ ಮತ್ತೆ. ಹೇಳಲಾಗಿದೆ. 

ಅ.ವೃ.- “ಖರವಸಾನಯೋರ್ವಿಸರ್ಜನೀಯಃ 8-3-15)” ಸೂತ್ರದಿಂದ ಆ 
ಸೂತ್ರದ ಏಕದೇಶವಾದ "ಖರಿ' ಎಂಬ ಪದವು ಅನುವೃತ್ತವಾಗಿದೆ. 

ಅರ್ಥ- "ಖರ್‌' ವರ್ಣವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ ವಿಸರ್ಜನೀಯವಾದ 
ವಿಸರ್ಗದ ಸ್ಥಾನದಲ್ಲಿ "ಸ್‌' ಕಾರವು ಆದೇಶವಾಗಿ ಬರುತ್ತದೆ. "ಖರ್‌' ಪ್ರತ್ಯಾಹಾರದಲ್ಲಿ 
13 ವರ್ಣಗಳಿವೆ. ಕ್‌-ಖ್‌;ಚ್‌-ಛ್‌;ಟ್‌-ಠ್‌;ತ್‌-ಥ್‌;ಪ್‌-ಫ್‌ ಎ೦ಬ ವರ್ಗೀಯ ಪ್ರಥಮ, 
ದ್ವಿತೀಯ (10) ಅಕ್ಷರಗಳು ಹಾಗೂ ಅವರ್ಗೀಯ ಶ್‌.ಷ್‌,ಸ್‌ (3) ವರ್ಣಗಳು 
ಪರದಲ್ಲಿದ್ದಾಗ ಪೂರ್ವದಲ್ಲಿರುವ ವಿಸರ್ಗಕ್ಕೆ "ಸ್‌' ಕಾರವು ಆದೇಶವಾಗಿ ಬರುತ್ತದೆ. 
ಈ ವಿಸರ್ಗವು "ಕ್‌',"ಖ್‌'ವರ್ಣಗಳ ಪೂರ್ವದಲ್ಲಿದ್ದಾಗ, ವೈಕಲ್ಪಿಕವಾಗಿ 
ಜಿಹ್ವಾಮೂಲೀಯವು ಆದೇಶವಾಗಿ ಬರುತ್ತದೆ. ಹಾಗೆಯೇ "ಪ್‌-ಫ್‌' ವರ್ಣಗಳ 
ಪೂರ್ವದಲ್ಲಿ ಬಂದರೆ, ಆ ವಿಸರ್ಗದ ಸ್ಥಾನದಲ್ಲಿ ವಿಕಲ್ಪವಾಗಿ ಉಪಧ್ಮಾನೀಯವು 
ಆದೇಶವಾಗಿ ಬರುತ್ತದೆ. ವಿಸರ್ಗದ ಪರದಲ್ಲಿ "ಚ್‌' ಮತ್ತು "ಛ್‌' ವರ್ಣವಿದ್ದಾಗ 
ವಿಸರ್ಗದ ಸ್ಥಾನದಲ್ಲಿ "ಸ್‌' ಕಾರವು ಆದೇಶವಾಗಿ ಬರುತ್ತದೆ. ಹಾಗೆಯೇ "ಸ್‌'ಕಾರದ 
ನಂತರ "ಟ್‌- ಠ್‌' ವರ್ಣಗಳಿದ್ದರೆ “ಷ್ಟುನಾ ಷ್ಟುಃ (8.4.41)? ಸೂತ್ರದಿಂದ '"ಷ್‌' 
ಕಾರವು ಆದೇಶವಾಗಿ ಬರುತ್ತದೆ. "ತ್‌'-ಥ್‌' ವರ್ಣಗಳು ಪರದಲ್ಲಿದ್ದಾಗ "ಸ್‌' ಕಾರವು 
ಹಾಗೆಯೇ ಉಳಿಯುತ್ತದೆ. 

ಉದಾ-“ವಿಷ್ಣುಸ್ತಾತಾ”! (ವಿಷ್ಣುವು ರಕ್ಷಕನಾಗಿದ್ದಾನೆ). “ವಿಷ್ಣುಃ-ತ್ರಾತಾ' ಎಂಬಲ್ಲಿ 
ವಿಸರ್ಗದ ಪರದಲ್ಲಿರುವ “ತ್‌' ಕಾರವು "ಖರ್‌' ವರ್ಣವಾಗಿದೆ. ಪ್ರಕೃತ ಸೂತ್ರದಿಂದ 
ಆ ವಿಸರ್ಗದ ಸ್ಥಾನದಲ್ಲಿ "ಸ್‌' ಕಾರವು ಆದೇಶವಾಗಿ ಬಂದು ಈ ರೂಪವು ಸಿದ್ಧವಾಗಿದೆ. 

(ವೈಕಲ್ಪಕವಾಗಿ ವಿಸರ್ಗವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ 104. ವಾ ಶರಿ। (8.3.36) 

ವೃತ್ತಿ-ಶರಿ ವಿಸರ್ಗಸ್ಯ ವಿಸರ್ಗೋ ವಾ ಸ್ಯಾತ್‌। ಹರಿಃಶೇತೇ, ಹರಿಶ್ವೇತೇ। 

ಅ.ವ್ಯ- “ಶರ್‌ ಪರೇ ವಿಸರ್ಜನೀಯಃ (8-3-35) ಸೂತ್ರದಿಂದ "ವಿಸರ್ಜನೀಯಃ' 
ಎಂಬ ಪದವು ಮತ್ತು “ವಿಸರ್ಜನೀಯಸ್ಯ ಸಃ (8-3-34)” ಸೂತ್ರದಿಂದ 
"ವಿಸರ್ಜನೀಯಸ್ಯ' ಎಂಬ ಪದವು ಅನುವೃತ್ತವಾಗುತ್ತವೆ. 


ವಿಸರ್ಗ ಸನ್ಧಿ-ಪ್ರಕರಣಮ್‌ 107 


ಅರ್ಥ - "ಶರ್‌' ವರ್ಣವು ಪರದಲ್ಲಿದ್ದಾಗ ವಿಸರ್ಗದ ಸ್ಥಾನದಲ್ಲಿ ವಿಕಲ್ಲದಿಂದ 
ವಿಸರ್ಗವು ಆದೇಶವಾಗಿ ಬರುತ್ತದೆ. 

“ಶರ್‌' ಪ್ರತ್ಯಾಹಾರವು "ಖರ್‌' ಪತ್ಕಾಹಾರದಲ್ಲಿ ಸೇರಿಕೊಂಡಿದೆ. "ಶರ್‌' ಪ್ರತ್ಯಾಹಾರವು 
ಪರದಲಿದ್ದಾಗ ಬಸರ್ಜನೀಯಸ್ಯ ಸಃ(8-3-34)” ಸೂತ್ರದಿಂದ ನಿತ್ಯವಾಗಿ ವಿಸರ್ಗದ 
ಸ್ಥಾನದಲ್ಲಿ "ಸ ಸ ಕಾರವು ಆದೇಶವಾಗಿ ಬರುತ್ತಿತ್ತು. 

ಇದಕ್ಕೆ ಅಪವಾದವಾಗಿ ಪ್ರಕೃತ ಸೂತ್ರವು ವಿಸರ್ಗದ ಸ್ಥಾನದಲ್ಲಿ "ಸ್‌' ಕಾರವನ್ನು 
ವಿಕಲ್ಪವಾಗಿ ಆದೇಶವಾಗಿ ವಿಧಿಸುತ್ತದೆ. ಒಂದು ಪಕ್ಷದಲ್ಲಿ ವಿಸರ್ಗ, ಮತ್ತೊಂದು 
ಪಕ್ಷದಲ್ಲಿ "ಸ್‌'ಕಾರವನ್ನು ವಿಧಿಸಿರುವುದರಿಂದ ಪ್ರಕೃತ ಸೂತ್ರವು ಅಪವಾದವಾಗಿಯೂ 
ಹಾಗೂ ವೈಕಲ್ಪಿವಾಗಿಯೂ ಇದೆ. 

ಉದಾ- “ಹರಿಃ ಶೇತೇ”; “ಹರಿಶ್‌ ಶೇತೇ”(ಹರಿಯು ಮಲಗಿದ್ದಾನೆ.)ಹರಿಃ + 
ಶೇತೇ -ವಿಸರ್ಗದ ಸ್ಥಾನದಲ್ಲಿ “ವಿಸರ್ಜನೀಯಸ್ಯ ಸಃ(8-3-34)” ಸೂತ್ರದಿಂದ 
ನಿತ್ಯವಾಗಿ “ಸ್‌' ಕಾರವು' ಆದೇಶವಾಗಿ ಬಂದಿರುತ್ತದೆ. ಶೇತೇ ಎಂಬಲ್ಲಿರುವ “ಶ್‌' 
ಕಾರವು "ಶರ್‌' ವರ್ಣವಾಗಿದ್ದು ಅದು ಪರದಲ್ಲಿವುದರಿಂದ ಪ್ರಕೃತ ಸೂತ್ರದಿಂದ 
ಬಾಧಿತವಾಗಿ “ವಾ ಶರಿ(8-3-36)” ಸೂತ್ರದಿಂದ ವಿಕಲ್ಲವಾಗಿ ವಿಸರ್ಗವು ಆದೇಶವಾಗಿ 
ಬಂದು “ಹರಿಃ ಶೇತೇ” ಎಂದಾಗಿದೆ."ಸ್‌'ಕಾರಾದೇಶ ಬ೦ದ ಪಕ್ಷದಲ್ಲಿ ಹರಿಸ್‌--ಶೇತೇ 
ಎಂದಿದ್ದಾಗ, "ಸ್‌' ಕಾರ,' "ಶ್‌' ಕಾರಗಳು ಸೇರಿರುವುದರಿಂದ “ಶ್ಚುತ್ವ” ಸಂಧಿಯಿಂದ 
“ಸ್‌' ಕಾರದ ಸ್ಥಾನದಲ್ಲಿ “ಶ್‌” ಕಾರವು ಆದೇಶವಾಗಿ ಬಂದು “ಹರಿಶ್‌ ಶೇತೇ” 
ಎಂಬ ರೂಪವು; ಈ ರೀತಿಯಾಗಿ ಮೇಲಿನ ಎರಡು ರೂಪಗಳು ಸಿದ್ಧವಾಗಿವೆ. 

("ಸ್‌' ಕಾರಕ್ಕೆ ರುತ್ಮವನ್ನು ವಿಧಿಸುವ ಸೂತ್ರ) 
ಸೂತ್ರ 105. ಸ-ಸಜುಷೋ ರುಃ (8.2.66) 


ವೃತ್ತಿ-ಪದಾನ್ತಸ ್ಯ ಸಸ್ಯ ಸಜುಷಶ್ಚ ರುಃ ಸ್ಯಾತ್‌। 


ಪ.ಛೇ.- ಸ-ಸಜುಷೋಃ ರುಃ। 

ಅ.ವೃ.- ಈ ಸೂತ್ರಕ್ಕೆ “ಪದಸ್ಯ(8-1-16)” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಪದಾನ್ನವಾದ "ಸ್‌' ಕಾರ ಮತ್ತು "ಸಜುಷ್‌' ಶಬ್ದದ "ಷ್‌'ಕಾರಗಳ 
ಸ್ಥಾನದಲ್ಲಿ "ರು' ಎಂಬುದು ಆದೇಶವಾಗಿ ಬರುತ್ತದೆ. 

“ಅಲೋಕನ್ತ್ಯಸ್ಯ(1- lm) ಸೂತ್ರದಿಂದ ಪದದ ಅನ್ಯ ವರ್ಣವಾದ "ಸ್‌'ಕಾರದ 
ಸ್ಥಾನದಲ್ಲಿ ಮತ್ತು "ಸಜುಷ್‌' ಶಬ್ದದ ಷ್‌' ಕಾರದ ಸ್ಥಾನದಲ್ಲಿ “ರು' ಆದೇಶವು 
ವಿಧಿಸಲಾಗಿದೆ. ಸಜುಷ್‌'ಶಬ್ದದ ಕೊನೆಯಲ್ಲಿ ಸಾ ಕಾರವು” ಇಲ್ಲದೇ ರಗವುವರಿಂದ 
"ರುತ್ನ' ವು ಬರುವುದಕ್ಕೆ ಅವಕಾಶವಿರುವುದಿಲ್ಲ. ಆದುದರಿಂದ "`ಸಜುಷ್‌ ' ಶಬ್ದವನ್ನು 
ಪ್ರತ್ಯೇಕವಾಗಿ ಈ ಸೂತ್ರದಲ್ಲಿ ಹೇಳಲಾಗಿದೆ. 

ಉದಾ-"ಶಿವಸ್‌ + ಅಚ] ಎಂದಿದ್ದಾಗ "ಸ್‌'ಕಾರಕ್ಕೆ ಪ್ರಕೃತ ಸೂತ್ರದಿಂದ “ರು' 
ಬಂದು, ಅನುಬಂಧವಾದ "ಉ' ಕಾರದ ಲೋಪವಾಗಿ "ಶಿವರ್‌ಅರ್ಚ್ಯಃ' ಎಂದಿದ್ದಾಗ- 


108 ಲಘುಸಿದ್ಧಾಂತ ಕೌಮುದೀ 
("ರು' ವಿಗೆ "ಉ' ಕಾರವನ್ನು ವಿಧಿಸುವ ಸೂತ್ರ) 

ಸೂತ್ರ 106. ಅತೋರೋರಪ್ಲುತಾದಪ್ಲುತೇ। (6.1.13) 

ವೃತ್ತಿ- ಅಪ್ಲುತಾತ್‌ ಅತಃ ಪರಸ್ಯ ರೋಃ ಉಃ ಸ್ಯಾತ್‌ ಅಫಪ್ಲುತೇ ಅತಿ। ಶಿವೋತರ್ಚ್ಯಃ 

ಪ.ಛೇ.- ಅತಃ, ರೋಃ, ಅಪ್ಲುತಾತ್‌, ಅಪ್ಲುತೇ। 

ಅ.ವ್ಯ.- “ಏಜಃ ಪದಾನ್ನಾದತಿ(6-1-109)” ಸೂತ್ರದಿಂದ “ಅತಿ” ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ - "ಪ್ಲುತ' ವಲ್ಲದ ಹ್ರಸ್ವ "ಅ' ಕಾರದ ಪರದಲ್ಲಿರುವ "ರು' ವಿನಲ್ಲಿರುವ 
“ರೇಫ' (ರ್‌) ಮಾತ್ರಕ್ಕೆ "ಉ'ಕಾರವು ಆದೇಶವಾಗಿ ಬರುವುದು, ಪ್ಲುತವಲ್ಲದ ಹ್ರಸ್ವ 
“ಅ' ಕಾರವು ಪರದಲ್ಲಿದ್ದಾಗ, "ರು' ವಿನಲ್ಲಿ ಅನುನಾಸಿಕ "ಉ' ಕಾರವು 
ಇತ್ತಾಗಿರುವುದರಿಂದ “ರೇಫ' (ರ್‌) ಮಾತ್ರ ಉಳಿಯುತ್ತದೆ. ಆ "ರೇಫ' (ರ್‌)ದ 
ಫೂರ್ವದಲ್ಲೂ, ಪರದಲ್ಲೂ "ಫ್ಲುತ'ವಲ್ಲದ ಹ್ರಸ್ವ "ಅ' ಕಾರವಿರಬೇಕು, ಆಗ ಮಧ್ಯದಲ್ಲಿರುವ 
“ರೇಫ' (ರ್‌)ಕ್ಕೆ "ಉ' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- “ಶಿವೋತರ್ಚ್ಯಾ” (ಶಿವನು ಪೂಜ್ಯನು). "ಶಿವಃ + ಅರ್ಚ್ಯಃ' ಎಂದಿದ್ದಾಗ 
“ವಿಸರ್ಜನೀಯಸ್ಯ ಸಃ (8-3-34)” ಸೂತ್ರದಿಂದ "ಶಿವಸ್‌ + ಅಚ್ಚ್ಯಃ' ಎಂದಿದ್ದಾಗ 
ಮತ್ತೆ "ಸ-ಸಜುಷೋ ರುಃ(8-2-66)” ಸೂತ್ರದಿಂದ "ಶಿವರ್‌*ಅಚರ್ಚ್ಯಃ' ಎಂದಾಗಿ 
ಅನುಬಂಧವಾದ "ಉ' ಕಾರದ ಲೋಪವಾದ ಮೇಲೆ "'ಶಿವ್‌*ಅ4ರ್‌4ಅರ್ಚ್ಯಃ' 
ಎಂದಿದ್ದಾಗ - ಇಲ್ಲಿ "ರು' ವಿನಲ್ಲಿರುವ "ರೇಘ'(ರ್‌)ವು ಪ್ಲುತವಲ್ಲದ ಹ್ರಸ್ವ "ಅ'ಕಾರಗಳ 
ಮಧ್ಯದಲ್ಲಿದೆ. ಅಂತಹ "ರೇಫ'(ರ್‌) ಕ್ಕೆ "ಉ' ಕಾರವು ಆದೇಶವಾಗಿ ಬಂದು 
'ಶಿವ*ಉ+ಅರ್ಚ್ಯಃ' ಎಂದಾಗುತ್ತದೆ. ಪ್ರಥಮ "ಅ' ಕಾರ ಮತ್ತು "ಉ' ಕಾರಗಳು 
ಸೇರಿ ಗುಣವಾಗಿ "ಓ' ಎಂದಾಗುತ್ತದೆ. "ಶಿವ್‌*ಓ4+ಅರ್ಚ್ಯಃ' ಎಂದಿದ್ದಾಗ 
ವರ್ಣಜೋಡಣೆಯಿಂದ “ಶಿವೋ4*ಅರ್ಚ್ಯಃ” ಎಂದಾಗಿ “ಏಜಃ ಪದಾನ್ಹಾದತಿ” (6- 
1-109)” ಸೂತ್ರದಿಂದ ಪೂರ್ವರೂಪ ಬಂದು “ಶಿವೋತರ್ಚ್ಯಃ” ಎಂದಾಗುತ್ತದೆ. 

ವಿಶೇಷ-“ಅತೋರೋರಪ್ಪುತಾದಪ್ಲುತೇ(6.1113)” ಎಂಬ ಸೂತ್ರವು "ಸಪಾದ 
ಸಪ್ತಾಧ್ಯಾಯೀ'ಯಲ್ಲಿರುವುದು. “ಸ-ಸಜುಷೋ ರುಃ 8.2.66)” ಎಂಬ "ರುತ್ಹ' 
ವಿಧಾಯಕ ಸೂತ್ರವು 'ತ್ರಿಪಾದಿ'ಯಲ್ಲಿರುವುದು. “ಪೂರ್ವತ್ರಾಸಿದ್ಧಮ್‌ (8.2.1)” ಸೂತ್ರದ 
ಪ್ರಕಾರ “ಅತೋ ರೋರಪ್ಲುತಾದಪ್ಲುತೇ (6.1.113)” ಸೂತ್ರದ ದೃಷ್ಟಿಯಲ್ಲಿ“ಸ- 
ಸಜುಷೋ ರುಃ (8.2.66)” ಎಂಬುದು ಅಸಿದ್ಧವಾಗುವುದಿಲ್ಲ. “ಪೂರ್ವತ್ರಾಸಿದ್ಧಮ್‌ 
(8.2.1)” ಸೂತ್ರದ ದೃಷ್ಟಿಯಲ್ಲಿ ಅಸಿದ್ಧವಾಗಿರಬೇಕಾಗಿದ್ದ “ಸ-ಸಜುಷೋ ರುಃ 
(8.2.66)” ಸೂತ್ರವು "ಸಪಾದಸಪ್ತಾಧ್ಯಾಯಿ' ಯಲ್ಲಿರುವ “ಅತೋರೋರಪ್ಪುತಾದಪ್ಪುತೇ 
(6.1113)”ಸೂತ್ರದಲ್ಲಿ ತ್ರಿಪಾದಿ' ಯಲ್ಲಿರುವ "ರುತ್ನ'ವನ್ನು ಉಲ್ಲೇಖಿಸಿರುವುದರಿಂದ, 
ಈ ಸೂತ್ರಕ್ಕೆ ಆ ಸೂತ್ರದ ಜ್ಞಾನವಿದೆಯಂದಾಯಿತು. ಆದ್ದರಿಂದ ಇಲ್ಲಿ "ರುತ್ನ'ವು 
ಅಸಿದ್ಧವಾಗುವುದಿಲ್ಲ. "ರುತ್ಪ'ವು ಅಸಿದ್ಧವಾಗಿರುವುದಾದರೆ "ಉತ್ಪ'ದ ವಿಧಾನವು 
ವ್ಯರ್ಥವಾಗಿರಬೇಕಾಗಿತ್ತು. 


ವಿಸರ್ಗ ಸನ್ಧಿ-ಪ್ರಕರಣಮ್‌ 109 


('ಉತ್ಪ'ವನ್ನು ವಿಧಿಸುವ ಸೂತ್ರ) 

ಸೂತ್ರ 1೦7. ಹಶಿ ಚ। (6.1.14) 

ವೃತ್ತಿ- (ತಥಾ) ಶಿವೋ ವನ್ನ #1 

ಅ.ವ್ಯ.- “ಅತೋರೋರಪ್ಲುತಾದಪ್ಲುತೇ (6.1.113)” ಸೂತ್ರದಿಂದ -"ಅತೋ 
ರೋರಪ್ಲುತಾತ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಅಪ್ಲುತವಾದ ಹ್ರಸ್ವ "ಅ' ಕಾರದ ನಂತರವಿರುವ "ರು'(ರ್‌) ವಿನ 
ಸ್ಥಾನದಲ್ಲಿ "ಉ' ಕಾರಾದೇಶವು ಆಗುತ್ತದೆ, “ಹಶ್‌' ಪ್ರತ್ಯಾಹಾರವು ಪರದಲ್ಲಿದ್ದಾಗ. 

ಈ ಸೂತ್ರವೂ ಉತ್ಪವನ್ನು ವಿಧಿಸುವುದಕ್ಕಾಗಿ ಬಂದಿರುವುದು. ಆದರೆ “ಅತೋ 
ರೋರಪ್ಪುತಾದಪ್ಲುತೇ 113)” ಸೂತ್ರವು' ಹ್ರಸ್ವ "ಅ' ಕಾರವು ಪರದಲ್ಲಿದ್ದಾಗ 
ಪ್ರವರ್ತಿಸುತ್ತದೆ, ಮತ್ತು “ಹಶಿ ಚ(6-1-114)” ಸೂತ್ರವು "ಹಶ್‌' ಪ್ರ ಪ್ರತ್ಯಾಹಾರ 
ಪರದಲ್ಲಿದ್ದಾಗ ಪ್ರವರ್ತಿಸುತ್ತದೆ. ಈ ಎರಡು ಸೂತ್ರಗಳಲ್ಲಿ ಇಷ್ಟೇ ಅಂತರವಿರುವುದು. 
ಉಳಿದೆಲ್ಲ ಅಂಶಗಳು ಸಮಾನವಾಗಿರುತ್ತದೆ. ಆದ್ದರಿಂದ ಈ ಎರಡು ಸೂತ್ರಗಳು 
ಸಮಾನವಾದ ಭೇದವುಳ್ಳಂತಹವುಗಳಾಗಿವೆ. 

ಉದಾ- “ಶಿವೋ ವನ್ನ್ಯಃ'(ಶಿವನು ಪೂಜ್ಯನು). "ಶಿವಸ್‌4ವನ್ನ ಕ ಎಂಬಲ್ಲಿ 
"ಸ್‌' ಕಾರದ ಸ ಸ್ಥಾನದಲ್ಲಿ “ರುತ್ಡ' ವು ಬಂದು "ಶಿವರ್‌4ವನ್ನ ಣೆ ಎಂದಾಗುತ್ತದೆ. 
“ವನ್ಹ್ಯಃ' ಎಂಬಲ್ಲಿರುವ 'ವ್‌'ಕಾರವು “ಹಲ್‌' ವರ್ಣವಾಗಿದೆ. ಆದುದ್ದರಿಂದ ಹಸ್ತ 
"ಅ' ಕಾರವು ಪರದಲ್ಲಿಲ್ಲದೇ ಇರುವುದರಿಂದ “ಅತೋ ರೋರಪ್ಪತಾದಪ್ಪುತೆ 
(6.1.113)” ಸೂತ್ರದಿಂದ "ಉತ್ಸ'ವು ಬರುವುದಿಲ್ಲ. ಆಗ “ಹಶಿ ಚ (6-1-114)” 
ಸೂತ್ರದ ಆವಶ್ಯಕತೆ ಇರುತ್ತದೆ. ಪ್ರಕೃತ ಸೂತ್ರದಿಂದ “ವ್‌' ಕಾರವೆಂಬ "ಹಶ್‌' ವರ್ಣವು 
ಪರದಲ್ಲಿದ್ದಾಗ "ರೇಘ'(ರು)ದ ಸ್ಥಾನದಲ್ಲಿ ಉ' ಕಾರವು ಆದೇಶವಾಗಿ ಬರುವುದರಿಂದ 
'ಶಿವಉತವನ್ನ ಕ 4” ಎಂದಿದ್ದಾಗೆ “ಶಿವ*ಉ' ಎಂಬಲ್ಲಿ “ಆದ್ಗುಣಃ (6-1-87) 
ಸೂತ್ರದಿಂದ "ಗುಡ' ವು ಬಂದು “ಶಿವೋ ವನ್ನ,ಃ ಎಂಬ ರೂಪವು ಸಿದ್ಧವಾಗುತ್ತದೆ. 

("ರುತ್ಫ'ಕ್ಕೆ "ಯ್‌' i ಹೇಳುವ ಸೂತ್ರ) 

ಸೂತ್ರ 108. ಭೋ-ಥಗೋ-ಅಘೋ-ಅಪೂರ್ವಸ್ಯ ಯೋಶಿ। (8.3.17) 

ವೃತ್ತಿ-ಎತತ್ಪೂರ್ವಸ್ಯ ರೊಃ "ಯ'ಆದೇಶಃ (ಸ್ಯಾತ್‌) ಅಶಿ। ದೇವಾ ಇಹ, 
ದೇವಾಯಿಹ ಭೋಸ್‌, ಅಘೋಸ್‌, ಇತಿ ಸಾನ್ತಾಃ ನಿಪಾತಾಃ ತೇಷಾಂ ರೋಃ 
ಯತ್ವೇ ಕೃತೇ- 

ಪ.ಛೇ.- ಭೋ-ಭಗೋ-ಅಘೋ-ಅ-ಪೂರ್ವಸ್ಯ ಯಃ ಅಶಿ! 

ಅ.ವೃ.- “ರೋತಸುಪಿ (8-2-69)” ಸೂತ್ರದಿಂದ “ರೋಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ -"ಅಶ್‌' ವರ್ಣವು ಪರದಲ್ಲಿದ್ದಾಗ "ಭೋ', "ಭಗೋ', "ಅಘೋ' ಮತ್ತು 


110 ಲಘುಸಿದ್ಧಾಂತ ಕೌಮುದೀ 


“ಅ' ಕಾರವನ್ನು ಪೂರ್ವದಲ್ಲಿವುಳ್ಳ “ರು' ವಿನ ಸ್ಥಾನದಲ್ಲಿ "ಯ್‌' ಆದೇಶವಾಗಿ 
ಬರುತ್ತದೆ. 

“ಭೋಸ್‌', ಭಗೋಸ್‌' ಮತ್ತು “ಅಘೋಸ್‌' ಗಳು "ಸ್‌' ಕಾರಾಂತ ನಿಪಾತಗಳು. 
ಈ ಶಬ್ದಗಳು “ಚಾದಿ' ಗಣದಲ್ಲಿ ಪರಿಗಣಿತವಾಗಿರುವುದರಿಂದ “ಚಾದಯೋತಸತ್ವೇ(1- 
4-57)” ಎಂಬ ನಿಪಾತ ಸಂಜ್ಞೆಯು ಬಂದು ಮತ್ತು “ಸ್ವರಾದಿನಿಪಾತಮವ್ಯಯಮ್‌(1- 
1-37)” ಸೂತ್ರದಿಂದ ಅವ್ಯಯಸಂಜ್ಞೆಯೂ ಬರುತ್ತದೆ. "ಭೋಸ್‌' ಎಂಬುದು “ಸಾಮಾನ್ಯ 
ಸಂಬೋಧನೆ'ಯಾಗಿಯೂ, "ಭಗೋಸ್‌' ಎಂಬುದು "ಆದರಪೂರ್ವಕ ಸಂಬೋಧನೆ' 
ಯಾಗಿಯೂ, “ಅಘೋಸ್‌' ಎಂಬುದು "ಅಧಮರ ಸಂಬೋಧನೆ'ಯಾಗಿಯೂ 
ಇರುತ್ತದೆ. ಈ ಶಬ್ದಗಳ ಕೊನೆಯಲ್ಲಿರುವ "ಸ್‌' ಕಾರಕ್ಕೆ “ಸ-ಸಜುಷೋ ರುಃ(8-2- 
66)” ಸೂತ್ರದಿಂದ “ರು' ಆದೇಶವಾಗಿ ಬಂದು, ಅನುಬಂಧವಾದ "ಉ' ಕಾರದ 
ಲೋಪವಾದ ಮೇಲೆ (ರ್‌) ಎಂದಿದ್ದಾಗ ಈ ಪ್ರಕೃತ ಸೂತ್ರವು ಪ್ರವೃತ್ತವಾಗುತ್ತದೆ. 
ಇವುಗಳಿಗೆ "ಅಶ್‌'(ಅಶಿ) ವರ್ಣವು ಪರವಾದಾಗ "ರು'(ರ್‌) ಗೆ "ಯ್‌' ಕಾರವು 
ಆದೇಶವಾಗಿ ಬರುತ್ತದೆ. 

ಉದಾಹರಣೆ- “ದೇವಾ ಇಹ”, “ದೇವಾಯಿಹ”. (ಹೇ ದೇವರುಗಳಿರಾ! ಇಲ್ಲಿ 
(ಬನ್ನಿ) ಎಂಬಲ್ಲಿ "ದೇವಾ ಇಹ' ಎಂದಿದ್ದಾಗ, “ಸ-ಸಜುಷೋರುಃ(8-2-66) 
ಸೂತ್ರದಿಂದ "ದೇವಾ*ರು4ಇಹ'” ಎಂದಾಗಿ, “ರು' ವಿನಲ್ಲಿರುವ ಅನುಬಂಧವಾದ 
"ಉ'ಕಾರವು ಲೋಪವಾದ ಮೇಲೆ "ದೇವಾರ್‌4ಇಹ' ಎಂದಾಗುತ್ತದೆ. ಈಗ ಪ್ರಕೃತ 
ಸೂತ್ರದಿಂದ "ರೇಫ'(ರ್‌) ಕ "ಯ್‌' ಕಾರವು ಆದೇಶವಾಗಿ "ದೇವಾಯ್‌4ಇಹ' 
ಎಂದಾಗುತ್ತದೆ. ಇಲ್ಲಿ “ದೇವಾ' ಎಂಬಲ್ಲಿರುವ “ವ್‌' ಕಾರೋತ್ತರವರ್ತಿ “ಆ” ಕಾರವು 
“ರೇಫ'(ರ್‌)ಕ್ಕೆ ಪೂರ್ವದಲ್ಲಿದೆ. (ಅಂದರೆ “ರು (ರ್‌) ವರ್ಣವು "ಅ' ವರ್ಣ 
ಪೂರ್ವಕವಾಗಿದೆ.) ಮತ್ತು "ರೇಫ'(ರ್‌) ದ ನಂತರ “ಇ' ಎಂಬ ವರ್ಣವಿದೆ. ಆದ್ದರಿಂದ 
"ರ್‌' ವಿನ ಸ್ಥಾನದಲ್ಲಿ "ಯ್‌' ಕಾರವು ಆದೇಶವಾಗಿ ಬಂದಿದೆ. “ದೇವಾಯಿಹ' 
ಎ೦ದಿರುವಾಗ ಇಲ್ಲಿ “ಇ' ಕಾರ ವೆಂಬ "ಅಶ್‌' ವರ್ಣವು ಪರದಲ್ಲಿರುವುದರಿಂದ 
“ಲೋಪಃ ಶಾಕಲ್ಕಸ್ಕ(8-3-19)” ಸೂತ್ರದಿಂದ "ಯ್‌' ಕಾರಕ್ಕೆ ವೈಕಲ್ಪಿಕವಾಗಿ ಲೋಪವು 
ಬಂದು “ದೇವಾ ಇಹ' ಎಂದಾಗುತ್ತದೆ. “ಲೋಪಃ ಶಾಕಲ್ಯಸ್ಯ(8-3-19)” ಸೂತ್ರವು 
“ತ್ರಿಪಾದಿ' ಗೆ ಸೇರಿದ್ದಾಗಿದೆ. ಆದ್ದರಿಂದ “ಪೂರ್ವತ್ರಾಸಿದ್ಧಮ್‌(8-2-1)” 
ಸೂತ್ರದಿಂದಾಗಿರುವ "ಯ್‌' ಕಾರದ ಲೋಪವು “ಆದ್ಲುಣಃ(6-1-87)” ಸೂತ್ರಕ್ಕೆ 
ಗೊತ್ತಾಗುವುದಿಲ್ಲ(ಅ೦ಂದರೆ ಅದು ಸಿದ್ಧವಾಗಿರುತ್ತದೆ.) ಆದ್ದರಿಂದ "ಗುಣ ಸನ್ನಿ' 
ಆಗದೇ "ದೇವಾಯಿಹ' ಎಂದೇ ಇರುತ್ತದೆ. 

ವೈಕಲ್ಪಿಕವಾಗಿ ("ಯ್‌' ಕಾರವು ಬಾರದ) ಪಕ್ಷದಲ್ಲಿ ವರ್ಣ ಸಮ್ಮೇಳನದಿಂದ 
(ಯ್‌  ಇಹ- ಯಿಹ) “ದೇವಾಯಿಹ' ಎಂದಾಗುತ್ತದೆ. ಇಲ್ಲಿ ನಾಲ್ಕು ಉದಾಹರಣೆಗಳ 
ಪೈಕಿ ಕೊನೆಯ ಉದಾಹರಣೆಯನ್ನು ವಿವರಿಸಲಾಗಿದೆ. ಇಲ್ಲಿ "ರು (ರ್‌) ಅ-ವರ್ಣ 
ಪೂರ್ವಕವಾಗಿದೆ. “ಅ” ವರ್ಣ ಎಂದರೆ “ತಪರಕರಣ'ವಿಲ್ಲದಿರುವುದರಿಂದ “ಅ' 


ವಿಸರ್ಗ ಸನ್ಧಿ-ಪ್ರಕರಣಮ್‌ 111 


ಕಾರದ ಎಲ್ಲ ತರಹದ "18' ರೂಪಗಳನ್ನು ತೆಗೆದುಕೊಳ್ಳಬಹುದು. 

ಪ್ರಕೃತ ಸೂತ್ರದಿಂದ “ಭೋಸ್‌- ಭಗೋಸ್‌', "ಭಗೋಸ್‌--ಅಘೋಸ್‌', "ಅಘೋಸ್‌-- 
ಅಪೂರ್ವಸ್ಯ', ಇವುಗಳಲ್ಲಿರುವ "ಸ್‌' ಕಾರಕ್ಕೆ “ರುತ್ವ'ವ್ರು ಬಂದು "ಭೋರ್‌-ಭಗೋರ್‌', 
"ಭಗೋರ್‌--ಅಘೋರ್‌', "ಅಘೋರ್‌- ಅಪೂರ್ವಸ್ಯ', ಎಂದಾಗಿ, ಪ್ರಕೃತ ಸೂತ್ರದಿಂದ 
"ಯ್‌' ಕಾರಾದೇಶವಾದ ಮೇಲೆ, “ಭೋಯ್‌ + ಭಗೋಯ್‌', "ಭಗೋಯ್‌-- 
ಅಘೋಯ್‌', 'ಅಘೋಯ್‌4ಅಪೂರ್ವಸ್ಯ;, ಎಂದು ರೂಪಗಳಾಗಿ ಅವುಗಳಿಗೆ “ಹಲಿ 
ಸರ್ವೇಷಾಮ್‌(8-3-22)” ಸೂತ್ರದಿಂದ "ಯ್‌' ಕಾರಕ್ಕೆ ಲೋಪ ಬಂದು "ಭೋ-- 
ಭಗೋ, ಭಗೋ3 ಅಘೋ, ಅಘೋ-4ಅಪೂರ್ವಸ್ಯ' ಎ೦ದಿದ್ದಾಗ, ಇವುಗಳಲ್ಲಿ ಪ್ರಥಮ 
ರೂಪವನ್ನು ಬಿಟ್ಟು (ಪರದಲ್ಲಿ ವ್ಯಣ್ಣನವಿರೋಣದರಿಂದ) ಉಳಿದ ಎರಡು ರೂಪಗಳಲ್ಲಿ 
“ಎಚೋ*ಯವಾಯಾವಃ(6-1-78)” ಸೂತ್ರದಿಂದ "ಅವ್‌' ಆದೇಶವು ಪ್ರಾಪ್ತವಾಗ 
ಬೇಕಾಗಿದ್ದಾಗ, ಪೂರ್ವತ್ರಾಸಿದ್ಧಮ್‌(8-2-1)” ಸೂತ್ರದಿಂದ "ತ್ರಿಪಾದಿ'ಯಲ್ಲಿರುವ 
“ಹಲಿ ಸರ್ವೇಷಾಮ್‌(8-3-22)” ಸೂತ್ರವು ಅಸಿದ್ಧವಾಗುವುದರಿಂದ "ಯ್‌' ಕಾರದ 
ಲೋಪವು “ಏಚೋ$*ಯವಾಯಾವಃ(6-1-78)” ಸೂತ್ರದ ದೃಷ್ಟಿಯಿಂದ “ಅಸಿದ್ಧ' 
ಆಗುವುದರಿಂದ, "ಯ್‌' ಕಾರವು ಲೋಪವಾದದ್ದು ಗೋತ್ತಾಗದೇ ಇರುವುದರಿಂದ 
"ಅವ್‌' ಆದೇಶ ಬರಲಿಲ್ಲವಾಗಿ “ಭೋಭಗೋಅಘೋಅಪೂರ್ವಸ್ಯ' ಎಂದೇ ಉಳಿದಿದೆ. 

("ಯ್‌' ಕಾರಕ್ಕೆ ಲೋಪವನ್ನು ಹೇಳುವ ಸೂತ್ರ) 
ಸೂತ್ರ 1೦೨9. ಹಅ ಸರ್ವೇಷಾಮ್‌। ( 8.9.22) 

ವೃತ್ತಿ- ಭೋ-ಭಗೋ-ಅಘೋ-ಅ ಪೂರ್ವಸ್ಯ ಯಸ್ಯ("ಯ' ಕಾರಸ್ಕ) ಲೋಪಃ 
ಸ್ಯಾತ್‌ ಹಲಿ! ಭೋ ದೇವಾಃ, ಭಘೋ ನಮಸ್ತೇ। ಅಘೋ ಯಾಹಿ। 

ಅ.ವೃ.- “ಭೋ-ಭಗೋ-ಅಘೋ-ಅಫೂರ್ವಸ್ಯ ಯೋಶಿ (8.3.17)” ಸೂತ್ರದಿಂದ 
"ಭೋ-ಬ'ಗೋ-ಅಘೋ-ಅಪೂರ್ವಸ್ಯ' ಎಂಬ ಪದವು, ಹಾಗೆಯೇ 
“ವ್ಯೋರ್ಲಘುಪ್ರಯತ್ನತರಃ ಶಾಕಟಾಯನಸೃ(8-3-18)” ಸೂತ್ರದಿಂದ "ವ್ಯೋಃ' 
ಎಂಬ ಪದದಲ್ಲಿರುವ ಕೇವಲ "ಯ್‌' ಕಾರದ ವಚನವಿಪರಿಣಾಮ ಮಾಡಿದ ನಂತರ 
"ಯಸ್ಯ' ಎಂಬ ಪದವು ಮತ್ತು “ಲೋಪಃ ಶಾಕಲ್ಯಸ್ಯ(8-3-19)” ಸೂತ್ರದಿಂದ 
“ಲೋಪಃ' ಎಂಬ ಪದಗಳು ಅನುವೃತ್ತಾವಾಗುತ್ತವೆ. 

ಅರ್ಥ - "ಹಲ್‌' ವರ್ಣವು ಪರದಲ್ಲಿದ್ದಾಗ “ಭೋ', “ಭಗೋ', "ಅಘೋ' 
ಮತ್ತು "ಅ' ವರ್ಣ ಪೂರ್ವಗಳ "ಯ್‌' ಕಾರದ ಲೋಪವು ಎಲ್ಲರ ಮತದಲ್ಲಿಯೂ 
ಆಗುತ್ತದೆ. 

ಈ ಸೂತ್ರವು "ತ್ರಿಪಾದಿ'ಯಲ್ಲಿದೆ, ಆದ್ದರಿಂದ ಇಲ್ಲಿ "ಯ್‌' ಕಾರವು ಲೋಪವಾದರೂ 
"ಸಪಾದಸಪ್ತಾಧ್ಯಾಯಿ'ಯಲ್ಲಿರುವ “ಆದ್ದುಣಃ(6-1-87)” ಮೊದಲಾದ ಸೂತ್ರಗಳಿಗೆ 
"ಯ್‌' ಕಾರ ಲೋಪವಾದದ್ದು ಗೊತ್ತಾಗುವದಿಲ್ಲ. (ಅಂದರೆ "ಯ್‌' ಕಾರ 
ಲೋಪವಾಗದಂತೆ ಭಾವಿಸುತ್ತವೆ). 


112 ಲಘುಸಿದ್ಧಾಂತ ಕೌಮುದೀ 


ಉದಾಹರಣೆ- 1 "ಭೋ ದೇವಾಃ'(ಹೇ ದೇವತೆಗಳಿರಾ) "ಭೋಸ್‌ + ದೇವಾ? 
ಎಂದಿದ್ದಾಗ, “ಭೋಸ್‌' ಎಂಬ ಪದದಲ್ಲಿರುವ "ಸ್‌ ಕಾರಕ್ಕೆ “ಸ-ಸಜುಷೋ ರುಃ 
(8-2-66)” ಸೂತ್ರದಿಂದ “ರುತ್ವ' ಬಂದು, “ಉ' ಕಾರವು “ಇತ್‌' ಆಗಿರುವುದರಿಂದ 
“ರೇಘ'(ರ್‌) ಉಳಿದು “ ಭೋ-ಭಗೋ-ಅಘೋ-ಅಪೂರ್ವಸ್ಯ ಯೋಶಿ (8.3.17)? 
ಸೂತ್ರದಿಂದ “ಠೇಘ'(ರ್‌) ಕ್ಕೆ "ಯ್‌' ಕಾರವು ಆದೇಶವಾಗಿ ಬಂದು "ಭೋಯ್‌ + 
ದೇವಾಃ” ಎಂದಾಗುತ್ತದೆ. "ಯ್‌' ಗೆ "ಹಲ್‌' ವರ್ಣವಾದ "ದ್‌' ಕಾರವು 
ಪರದಲ್ಲಿರುವುದರಿಂದ ಪ್ರಕೃತ ಸೂತ್ರದಿಂದ "ಯ್‌' ಕಾರವು ಲೋಪವಾಗಿ “ಭೋ 
ದೇವಾಃ' ಎಂಬ ರೂಪವು ಸಿದ್ದವಾಗುತ್ತದೆ. 

ಉದಾ-2. “ಭಗೋ ನಮಸ್ತೇ'.(ಹೇ ಪೂಜ್ಯರೇ! ನಿಮಗೆ ನಮಸ್ಕಾರ.) 
“ಧಗೋಸ್‌- ನಮಸ್ತೇ ಎಂದಿದ್ದಾಗ, ಹಿಂದಿನಂತೆ "ಸ್‌' ಕಾರಕ್ಕೆ "ರುತ್ಪ'(ರ್‌) ವು 
ಬಂದು, ಆ "ರೇಫ'(ರ್‌) ಕೈ "ಯ್‌' ಕಾರವು ಆದೇಶವಾಗಿ ಬಂದು "ಭಗೋಯ್‌ + 
ನಮಸ್ತೇ' ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ "ಯ್‌' ಕಾರಕ್ಕೆ ಲೋಪ ಬಂದು 
“ಭಗೋ ನಮಸ್ತೇ' ಎಂದಾಗುತ್ತದೆ. 

ಉದಾ-3. "ಅಘೋ ಯಾಹಿ'. (ಹೇ ಪಾಪಿಯೇ! ಹೋಗು) "ಅಘೋ + 
ಯಾಹಿ' ಎಂದಿದ್ದಾಗ, ಹಿಂದಿನಂತೆಯೇ “ಸ್‌ ಕಾರಕ್ಕೆ "ರುತ್ಸ'(ರ್‌) ಬಂದು, ಆ 
"'ರೇಫ'(ರ್‌) ಕ್ಕೆ "ಯ್‌' ಕಾರವು ಆದೇಶವಾಗಿ ಬಂದು "ಅಘೋಯ್‌ + ಯಾಹಿ 
ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ "ಯ್‌' ಕಾರಕ್ಕೆ ಲೋಪವು ಬಂದು "ಅಘೋ 
ಯಾಹಿ' ಎಂದಾಗುತ್ತದೆ. 

(ರೇಫಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ 1೦. ರೋಸುಪಿ! ( 8.2.69) 

ವೃತ್ತಿ- ಅಹ್ನೋ (ಅಹನ್‌-ಶಬ್ದಸ್ಯ) ರೇಫಾದೇಶಃ, ನ ತು ಸುಪಿಃ ಅಹರಹಃ। 
ಅಹರ್ಗಣಃ। 

ಪ.ಛೇ.- ರಃ, ಅಸುಪಿ। 

ಅ.ವೃ.- “ಅಹನ್‌(8-2-68)” ಸೂತ್ರದಿಂದ "ಅಹನ್‌' ಎಂಬ ಪದವು ಷಷ್ಠೀ 
ವಿಭಕ್ತಿಯಲ್ಲಿ ವಿಪರಿಣಾಮಗೊಳಿಸಿದ ನಂತರ ಅನುವೃತ್ತವಾಗುತ್ತದೆ. 

ಅರ್ಥ- “ಅಹನ್‌' ಶಬ್ದದ ಕೊನೆಯಲ್ಲಿರುವ "ನ್‌' ಕಾರದ ಸ್ಥಾನದಲ್ಲಿ "ರೇಫ'(ರ್‌) 
ವು ಆದೇಶವಾಗಿ ಬರುತ್ತದೆ, ಆದರೆ "ಸುಪ್‌' ಪ್ರತ್ಯಯವು ಪರದಲ್ಲಿದ್ದಾಗ. 

“ಅಲೋತನ್ರ್ಯಸ್ಯ(1-1-52) ಎಂಬ "ಪರಿಭಾಷಾ' ಸೂತ್ರದಿಂದ "ಅಹನ್‌' ಕೊನೆಯ 
ವರ್ಣವಾದ "ನ್‌' ಕಾರಕ್ಕೆ "ರೇಫ'(ರ್‌) ವು ಆದೇಶವಾಗಿ ಬರುತ್ತದೆ. ಈ "ರೇಘ'(ರ್‌)ದ 
ಪರದಲ್ಲಿ "ಸುಪ್‌' ಪ್ರತ್ಯಯವು ಇರಬಾರದು. ಈ ಪ್ರಕೃತ ಸೂತ್ರವು "ಅಹನ್‌' ಶಬ್ದದಲ್ಲಿರುವ 
“ನ್‌' ಕಾರಕ್ಕೆ “ರೇಫಾದೇಶ' ವನ್ನು ವಿಧಿಸುವ “ಅಹನ್‌(8-2-68)” ಸೂತ್ರಕ್ಕೆ 
ಬಾಧಿತವಾಗಿದೆ. 


ವಿಸರ್ಗ ಸನ್ಧಿ-ಪ್ರಕರಣಮ್‌ 113 


ಉದಾಹರಣೆ- 1. "ಅಹರಹಃ' (ಪ್ರತಿದಿನ). "ಅಹನ್‌ + ಅಹನ್‌' ಎಂದಿದ್ದಾಗ 
“ನಿತ್ಯವೀಪ್ಸಯೋಃ (8-1-4)” ಸೂತ್ರದಿಂದ "ಅಹನ್‌' ಶಬ್ದಕ್ಕೆ "ದ್ವಿತ'ವು ಬಂದು 
"ಅಹನ್‌ ಅಹನ್‌' ಎಂದಾಗಿ “ಸ್ವಮೋರ್ನಪುಂಸಕಾತ್‌(7-1-33)” ಸೂತ್ರದಿಂದ "ಸು' 
ಪ್ರತ್ಯಯದ ಲೋಪವಾಗುತ್ತದೆ. 

ಪ್ರಕೃತ ಸೂತ್ರದಿಂದ ಎರಡು "ನ್‌' ಕಾರದ ಸ್ಥಾನದಲ್ಲಿ “ರೇಫ' (ರ್‌) ಆದೇಶವು 
ಬಂದು "ಅಹರ್‌ + ಅಹರ್‌' ಎಂದಾಗಿ, ವರ್ಣ ಸಂಯೋಜನೆಯಿಂದ "ಅಹರಹರ್‌' 
ಎಂದಾಗುತ್ತದೆ. ಎರಡನೇಯ "ರೇಫ'(ರ್‌)ಕ್ಕೆ ಅವಸಾನವು ಪರದಲ್ಲಿರುವುದರಿಂದ 
“ಖರವಸಾನಯೋರ್ವಿಸರ್ಜನೀಯಃ (8-3-15)” ಸೂತ್ರದಿಂದ ವಿಸರ್ಗವು 
ಆದೇಶವಾಗಿ ಬಂದು "ಅಹರಹಃ' ಎಂಬ ರೂಪವು ಸಿದ್ಧವಾಗುತ್ತದೆ. 

2."ಅಹರ್ಗಣಃ' (ದಿನಗಳ ಸಮೂಹ). "ಅಹನ್‌-ಗಣಃ ಎಂದಿದ್ದಾಗ ಪ್ರಕೃತ 
ಸೂತ್ರದಿಂದ "ಅಹನ್‌' ಶಬ್ದದಲ್ಲಿರುವ ಅಂತ್ಯವಾದ "ನ್‌' ಕಾರದ ಸ್ಥಾನದಲ್ಲಿ “ರೇಫಾದೇಶ' 
ವು ಬಂದು "ಅಹರ್‌*ಗಣಃ' ಎಂದಾಗುತ್ತದೆ. "ರೇಫ”(ರ್‌)ವು "ಗ್‌' ಕಾರದ ಮೇಲೆ 
“ಅರ್ಕಾವಳಿ'ಯಾಗಿ ಬರೆಯಲ್ಪಟ್ಟು "ಅಹರ್ಗಣಳ ಎಂಬ ರೂಪವು ಸಿದ್ಧವಾಗುತ್ತದೆ. 
ಇಲ್ಲಿ "ರೇಫ'(ರ್‌) ದ ನಂತರ "ಗಣಃ' ಎ೦ಬ ಶಬ್ದವಿರುವುದರಿಂದ "ಅವಸಾನ' 
ವಿರುವುದಿಲ್ಲ ಮತ್ತು "ಖರ್‌' ವರ್ಣವೂ ಇರುವುದಿಲ್ಲ. ಹೀಗಾಗಿ "ರೇಫ'(ರ್‌) ಕ್ಕೆ 
ವಿಸರ್ಗವು ಆದೇಶವಾಗಿ ಬರುವುದಿಲ್ಲ. 

("ರೇಫ' ಕ್ಥೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ 11. ರೋ ರಿ। (8.3.14) 

ವೃತ್ತಿ- ರೇಫಸ್ಯ ರೇಫೇ ಪರೇ ಲೋಪಃ 

ಪ.ಛೇ.- ರಃ, ರಿ। 

ಅ.ವೃ- “ಥೋ ಢೇ ಲೋಪಃ(8-3-13)” ಸೂತ್ರದಿಂದ "ಲೋಪಃಳ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ರೇಫ'(ರ್‌)ವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ "ರೇಫ'(ರ್‌)ಕ್ಕೆ ಲೋಪವು 
ಬರುತ್ತದೆ.(ಲೋಪವು ಆದೇಶವಾಗಿ ಬರುತ್ತದೆ.) 

ವಾಕ್ಯ ರಚನೆಯಲ್ಲಿ ಎಲ್ಲಿಯೂ ವ್ಯಂಜನಗಳಾದ ಎರಡು “ರೇಫ'(ರ್‌) ಗಳು 
ಕೂಡುವುದಿಲ್ಲ. ಯಾಕೆಂದರೆ ಪ್ರಕೃತ ಸೂತ್ರದಿಂದ ಒಂದು "ರೇಫ'ವು ಪರದಲ್ಲಿರುವಾಗ 
ಅವ್ಯವಹಿತವಾಗಿ ತತ್ಪೂರ್ವದಲ್ಲಿರುವ "ರೇಫ'(ರ್‌) ವು ಲೋಪವಾಗುತ್ತದೆ. 

("ದೀರ್ಫ'ವನ್ನು ವಿಧಿಸುವ ಸೂತ್ರ) 

ಸೂತ್ರ 112. ಢ್ರಲೋಪೇ ಪೂರ್ವಸ್ಯ ದೀರ್ಫೊೋಣಃ (6.3.11) 

ವೃತ್ತಿ- ಢ-ರೇಫಯೋಃ ಲೋಪನಿಮಿತ್ತಯೊಃ ಪೂರ್ವಸ್ಯ ಅಣಃ ದೀರ್ಫಃ ಸ್ಯಾತ್‌! 
ಪುನಾರಮತೇ। ಹರೀ ರಮ್ಯಃ, ಶಂಭೂ ರಾಜತೇ। ಅಣಃ ಕಿಮ್‌- ತೃಢಃ ವೃಢಃ 


114 ಲಘುಸಿದ್ಧಾಂತ ಕೌಮುದೀ 


ಮನಸ್‌ ರಥ ಇತ್ಯತ್ರ ರುತ್ವೇ ಕೃತೇ “ಹಶಿ ಚ' ಇತಿ ಉತ್ವೇ, "ರೋರಿ' ಇತಿ ಲೋಪೇ 
ಚ ಪ್ರಾಪ್ತೇ- 

ಪ.ಛೇ.- ಢ್ರಲೋಪೇ, ಪೂರ್ವಸ್ಯ, ದೀರ್ಫಃ, ಅಣಃ 

ಅರ್ಥ- “ಢ್‌' ಕಾರ ಮತ್ತು "ರೇಫ' ಇವುಗಳ ಲೋಪಕ್ಕೆ ನಿಮಿತ್ತವಾದ "ರೇಫ' 
ಮತ್ತು “ಢ್‌' ಕಾರಗಳು ಪರದಲ್ಲಿರುವಾಗ ಪೂರ್ವದಲ್ಲಿರುವ "ಅಣ್‌' ವರ್ಣಕ್ಕೆ ದೀರ್ಫವು 
ಬರುತ್ತದೆ. “ಗೋ ಢೇ ಲೋಪಃ(8-3-13)” ಸೂತ್ರದಿಂದ “ಢ್‌' ಕಾರವು ಪರದಲ್ಲಿದ್ದಾಗ 
ಪೂರ್ವದಲ್ಲಿರುವ "ಢ್‌" ಕಾರವು ಲೋಪವಾಗುತ್ತದೆ. ಇದರಂತೆಯೇ “ರೋ ರಿ(8- 
3-14)” ಸೂತ್ರದಿಂದ “ರೇಫ'ವು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ "ರೇಫ'ವು 
ಲೋಪವಾಗುತ್ತದೆ. (ಈ ಕಾರಣದಿಂದ ಎರಡನೆಯ “ಢ್‌' ಕಾರ ಮತ್ತು ಎರಡನೆಯ 
ರೇಫಗಳಿಗೆ ಲೋಪನಿಮಿತ್ತವಾದ “ಢ್‌' ಮತ್ತು ಲೋಪನಿಮಿತ್ತವಾದ "ರೇಫ' ವೆಂದು 
ಕರೆಯಲಾಗಿದೆ). ಲೋಪನಿಮಿತ್ತವಾದ "ಢ್‌' ಮತ್ತು ಲೋಪನಿಮಿತ್ತವಾದ "ರೇಫ'ಗಳು 
ಪರದಲ್ಲಿದ್ದಾಗ ಎಂದರೆ ಈ ವರ್ಣಗಳು ಪೂರ್ವದಲ್ಲಿರುವ “ಢ್‌' ಮತ್ತು "ರೇಫ' 
ಗಳನ್ನು ಲೋಪಗೊಳಿಸಿದಮೇಲೆ ಎಂದರ್ಥ. ಆಗ ಅವುಗಳ ಪೂರ್ವದಲ್ಲಿ ಇರುವ 
“ಅಣ್‌' ವರ್ಣಗಳಿಗೆ ದೀರ್ಫ ಬರುತ್ತದೆ ಎಂದರ್ಥ. "ಅಣ್‌' ವರ್ಣಗಳೆಂದರೆ 
ಅ,ಇ.ಉ ವರ್ಣಗಳೆಂದು ತಿಳಿಯಬೇಕು. 

ಉದಾ - 1 "ಪುನಾ ರಮತೇ' (ಮತ್ತೆ ರಮಣ ಮಾಡುತ್ತಾನೆ) ಎಂಬಲ್ಲಿ 
“ಪುನರ್‌ + ರಮತೇ' ಎಂದಿದ್ದಾಗ “ರೋ ರಿ(8-3-14)” ಸೂತ್ರದಿಂದ ಮೊದಲನೇಯ 
ರೇಫವು ಲೋಪವಾಗಿ “ಪುನ * ರಮತೇ' ಎಂದಿದ್ದಾಗ ಲೋಪನಿಮಿತ್ತವಾದ 
ಎರಡನೇಯ ರೇಫವು ಪರದಲ್ಲಿರೋಣದರಿಂದ ಪೂರ್ವದಲ್ಲಿರುವ "ನ್‌' ಕಾರೋತ್ತರ 
ಅಣ್‌ ವರ್ಣವಾದ "ಅ' ಕಾರಕ್ಕೆ ದೀರ್ಫ ಬಂದು "ಪುನಾ ರಮತೇ' ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ -2. "ಹರೀ ರಮ್ಯಃ (ಹರಿಯು ಸುಂದರನಾಗಿದ್ದಾನೆ) ಎಂಬಲ್ಲಿ 

“ಹರಿಸ್‌ + ರಮ್ಯಃ' ಎಂದಿದ್ದಾಗ “ಸ-ಸಜುಷೋರುಃ(8-2-66)” ಸೂತ್ರದಿಂದ 
"ಸ್‌' ಕಾರಕ್ಕೆ "ರುತ್ವ'(ರ್‌) ಬಂದು “ಹರಿರ್‌ + ರಮ್ಯಃ' ಎಂದಾಗುತ್ತದೆ. ನಂತರ 
“ರೋ ರಿ(8-3-14)” ಸೂತ್ರದಿಂದ ಮೊದಲನೇಯ "ರೇಫ'ವು ಲೋಪವಾಗಿ "ಹರಿ 
+ ರಮ್ಯಃ' ಎಂದಿದ್ದಾಗ ಹಿಂದಿನಂತೆ ಲೋಪನಿಮಿತ್ತವಾದ ಎರಡನೆಯ ರೇಫವು 
ಪರದಲ್ಲಿರುವುದರಿಂದ ಪೂರ್ವದಲ್ಲಿರುವ "ರ್‌' ಕಾರೋತ್ತರ “ಅಣ್‌' ವರ್ಣವಾದ 
"ಇ' ಕಾರಕ್ಕೆ “ದೀರ್ಫ' ಬಂದು "ಹರೀ ರಮ್ಯಃ' ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- 3. “ಶಂಭೂ ರಾಜತೇ' (ಶಂಭುವು ಶೋಭಿಸುತ್ತಾನೆ) ಎಂಬಲ್ಲಿ 
“ಶಂಭುಸ್‌ + ರಾಜತೇ' ಎಂದಿದ್ದಾಗ “ಸ ಸಜುಷೋರುಃ (8-2-66)” ಸೂತ್ರದಿಂದ 
"ಸ್‌' ಕಾರಕ್ಕೆ "ರುತ್ವ'(ರ್‌) ಬಂದು "ಶಂಭುರ್‌ + ರಾಜತೇ' ಎಂದಾಗುತ್ತದೆ. ನಂತರ 
“ರೋ ರಿ(8-3-14)” ಸೂತ್ರದಿಂದ ಮೊದಲನೇಯ "“ರೇಫ'ವು ಲೋಪವಾಗಿ "ಶಂಭು 
+ ರಾಜತೇ' ಎಂದಿದ್ದಾಗ ಹಿಂದಿನಂತೆ ಲೋಪನಿಮಿತ್ತವಾದ ಎರಡನೇಯ "“ರೇಫ'ವು 


ವಿಸರ್ಗ ಸನ್ಧಿ-ಪ್ರಕರಣಮ್‌ 115 


ಪರದಲ್ಲಿರೋಣದರಿಂದ ಪೂರ್ವದಲ್ಲಿರುವ “ಭ್‌' ಕಾರೋತ್ತರ “ಅಣ್‌' ವರ್ಣವಾದ 
“ಉ' ಕಾರಕ್ಕೆ ದೀರ್ಫ್ಥ ಬಂದು "ಶಂಭೂ ರಾಜತೇ' ಎಂದು ರೂಪವು ಸಿದ್ಧವಾಗುತ್ತದೆ. 

“ಅಣಃ' ಎ೦ದು ಯಾಕೆ ಹೇಳಿರುವರು? ಎಂಬ ಪ್ರಶ್ನೆಗೆ “ತೃಢಃ',“ವೃಢಃ' ಎಂಬ 
ಉದಾಹರಣೆಯನ್ನು ಕೊಟ್ಟಿದ್ದಾರೆ. "ಪೂರ್ವದಲ್ಲಿರುವ ವರ್ಣಕ್ಕೆ ದೀರ್ಫ ಬರುತ್ತದೆ 
ಎಂದರೆ ಸಾಕಲ್ಲ. ಪುನಃ "ಅಣಃ' ಎ೦ದು ಯಾಕೆ ಹೇಳಬೇಕು? ಎಂದರೆ “"ಅಣಃ' 
ಎಂದು ಹೇಳದಿದ್ದರೆ "ಅಣ್‌' ಪ್ರತ್ಕಾಹಾರಕ್ಕಿಂತ ಭಿನ್ನವಾದ ವರ್ಣಗಳಿಗೂ "ದೀರ್ಥ' 
ಬರುವ ಅವಕಾಶವಿರುತ್ತದೆ. ಹಾಗೆ ಆದರೆ ಅವುಗಳಿಗೂ "ದೀರ್ಫ' ಬ೦ದು ಅನಿಷ್ಟ 
ರೂಪವಾಗಬೇಕಾಗುತ್ತದೆ. ಹೇಗೆಂದರೆ “ತೃಢ್‌ + ಢಃ" ಎಂದಿದ್ದಾಗ “ಢೋ ಢೇ 
ಲೋಪಃ(8-3-13)” ಸೂತ್ರದಿಂದ ಮೊದಲನೇ “ಢ್‌' ಕಾರಕ್ಕೆ ಲೋಪ ಬಂದ ಮೇಲೆ 
ಲೋಪನಿಮಿತ್ತವಾದ “ಢ್‌' ಕಾರವು ಪರದಲ್ಲಿರುವಾಗ ಪೂರ್ವದಲ್ಲಿರುವ “ಯ” ಕಾರಕ್ಕೆ 
ದೀರ್ಫ ಬಂದು “ತ್ಯಢಃ' ಎಂದಾಗುತ್ತಿತ್ತು ಇದು ಅಪೇಕ್ಷಿತವಲ್ಲ. ಇದರಂತೆಯೇ 
"ವೃಢ್‌ * ಢಃ' ಎಂಬಲ್ಲಿಯೂ ಹಿಂದಿನಂತೆಯೇ "ಅಣಃ' ಎಂದು ಹೇಳದಿದ್ದರೆ 
“ವ್ಯಢಃ' ಎ೦ಬ ಅನಿಷ್ಟರೂಪವು ಬರುತ್ತಿತ್ತು. ಕಾರಣ "ಯ' ಕಾರವು "ಅಣ್‌' ವರ್ಣವಲ್ಲ. 
ಈ ಅನಿಷ್ಟರೂಪವನ್ನು ಪರಿಹರಿಸುವದಕ್ಕಾಗಿಯೇ "ಅಣ್‌' ಎಂದು ಹೇಳಿದ್ದಾರೆ. 

“ಮನಸ್‌--ರಥಃ' ಎಂಬಲ್ಲಿ "ಸ್‌' ಕಾರಕ್ಕೆ "ರುತ್ಹ' (ರ್‌) ಮಾಡಿದರೆ “ಮನರ್‌--ರಥಃ' 
ಎಂದಾಗುತ್ತದೆ. “ಹಶಿ ಚ(6-1-114)” ಸೂತ್ರದಿಂದ ಪೂರ್ವ "ರೇಫ' ಕೈ "ಉತ್ಪ'ವು 
ಬಂದು "ಮನ ಉ--ರಥಃ ” ಎಂದಾಗುತ್ತದೆ. ಮತ್ತೊಂದು ಪಕ್ಷದಲ್ಲಿ “ರೋರಿ(8- 
3-14)” ಎಂಬ ಸೂತ್ರದಿಂದ "ಪೂರ್ವ ರೇಫ'್ಕೆ ಲೋಪವು ಬಂದು, ಪ್ರಕೃತ ಸೂತ್ರದಿಂದ 
"ಮನಾ ರಥಃ' ಎಂದಾಗುತ್ತದೆ. ಈ ರೀತಿಯಾಗಿ ಭಿನ್ನ ಭಿನ್ನ ಸ್ಥಳಗಳಲ್ಲಿ ಪ್ರವೃತ್ತವಾಗುವ 
ಈ ಎರಡೂ ಸೂತ್ರಗಳೂ ಒಂದೇ ಲಕ್ಷದಲ್ಲಿ ಪ್ರವೃತ್ತವಾಗುವಾಗ, ಈ ಮುಂದಿನ 
ಪರಿಭಾಷೆಯು ಪ್ರವೃತ್ತವಾಗುತ್ತದೆ. 

(ತುಲ್ಯಬಲವಿರೋಧವಿದ್ದಾಗ ಪರಕಾರ್ಯವನ್ನು ವಿಧಿಸುವ ಸೂತ್ರ) 

ಸೂತ್ರ 113. ವಿಪ್ರತಿಷೇಧೇ ಪರಂ ಕಾರ್ಯಮ್‌,। (1.4.2) 

ವೃತ್ತಿ- ತುಲ್ಕಬಲ-ವಿರೋಧೇ (ಸತಿ) ಪರಂ ಕಾರ್ಯಂ ಸ್ಯಾತ್‌। ಇತಿ ಲೋಪೇ 
ಪ್ರಾಪ್ತೇ “ಪೂರ್ವತ್ರಾಸಿದ್ಧಂ' ಇತಿ "ರೋ ರಿ' ಇತ್ಯಸ್ಯ ಅಸಿದ್ಧತ್ವಾತ್‌ ಉತ್ಪಮೇವ 
ಸ್ಯಾತ್‌ ಮನೋರಥಃ। 

ಅರ್ಥ - ತುಲ್ಕಬಲ ವಿರೋಧವಿದ್ದಾಗ ಪರಕಾರ್ಯವು ಬರುತ್ತದೆ. 

“ಅಷ್ಟಾಧ್ಯಾಯೀ' ಕ್ರಮದಲ್ಲಿ ನಂತರ ಬರುವ ಸೂತ್ರಕ್ಕೆ ಪರಸೂತ್ರವೆಂದು ಹೇಳುತ್ತಾರೆ. 
ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರವೃತ್ತವಾಗುವ ಎರಡು ಸೂತ್ರಗಳು ಒಂದೇ ಲಕ್ಷದಲ್ಲಿ 
ಪ್ರವೃತ್ತವಾದಾಗ ಅದಕ್ಕೆ ತುಲ್ಕಬಲವಿರೋಧವೆಂದು ಹೇಳುತ್ತಾರೆ. 

ಉದಾಹರಣೆ- "ಮನೋರಥಃ' ಎ೦ಬಲ್ಲಿ "ಮನಸ್‌ + ರಥಃ' ಎಂದಿದ್ದಾಗ “ಸ 
ಸಜುಷೋರುಃ(8-2-66)” ಸೂತ್ರದಿಂದ "ಸ್‌” ಕಾರಕ್ಕೆ "ರುತ್ವ(ರ್‌) ಬಂದು “ಮನರ್‌ 


116 ಲಘುಸಿದ್ಧಾಂತ ಕೌಮುದೀ 


+ ರಥಃ' ಎಂದಿದ್ದಾಗ “ಹಶಿ ಚ(6-1-114)” ಸೂತ್ರದಿಂದ ಪೂರ್ವ “ರೇಫ'ಕ್ಕೆ 
"ಉತ್ಪ' (ಉ) ಬರುವ ಅವಕಾಶವಿದೆ, ಹಾಗೆಯೇ “ರೋ ರಿ(8-3-14)” ಸೂತ್ರದಿಂದ 
ಪೂರ್ವ ರೇಫಕ್ಕೆ ಲೋಪ ಬರುವ ಅವಕಾಶವೂ ಇದೆ. ಇದಕ್ಕೆ ತುಲ್ಕಬಲವಿರೋಧವೆಂದು 
ಹೇಳುತ್ತಾರೆ. ಪ್ರಕೃತ ಪರಿಭಾಷಾ ಸೂತ್ರವು ಇಂಥ ಸಂದರ್ಭದಲ್ಲಿ ಪರಕಾರ್ಯವನ್ನು 
ವಿಧಿಸುತ್ತದೆ. 

“ರೋ ರ(8-3-14)” ಎಂಬ ಸೂತ್ರವು ಅಷ್ಟಾಧ್ಯಾಯೀ ಕ್ರಮದಲ್ಲಿ ಪರಸೂತ್ರವಾಗಿದೆ. 
“ಹಶಿ ಚ(6-1-114)” ಸೂತ್ರವು ಪೂರ್ವಸೂತ್ರವಾಗಿದೆ. ಆದ್ದರಿಂದ “ರೋ ರಿ(8- 
3-14)” ಸೂತ್ರಕ್ಕೆ ಪ್ರಕೃತ ಪರಿಭಾಷೆಯಿ೦ದ ಇಲ್ಲಿ ಅವಕಾಶವಿರುವದು. ಅದರೆ ಈ 
“ರೋ ರಿ(8-3-14)” ಸೂತ್ರವು ಅಸಿದ್ಧ ಕಾಣ್ಣದಲ್ಲಿದೆ (8.3.14).“ಪೂರ್ವತ್ರಾಸಿದ್ಧಮ್‌(8- 
2-1)” ಸೂತ್ರದ ಪ್ರಕಾರ ಸಪಾದ ಸಪ್ತಾಧ್ಯಾಯಿಯ ದೃಷ್ಟಿಯಲ್ಲಿ ತ್ರಿಪಾದಿಯು 
ಅಸಿದ್ಧವಾಗುತ್ತದೆ. ಆದ್ದರಿಂದ “ರೋ ರಿ(8-3-14)” ಎಂಬ ಸೂತ್ರಕ್ಕೆ ಇಲ್ಲಿ 
ಅವಕಾಶವಿರುವದಿಲ್ಲ. ಗತ್ಯಂತರವಿಲ್ಲದೆ “ಹಶಿ ಚ(6-1-114)” ಎಂಬ ಸೂತ್ರಕ್ಕೇನೇ 
ಇಲ್ಲಿ ಪ್ರಾಧಾನ್ಯವಿದ್ದು, ಪೂರ್ವ "ರೇಫ'ಕ್ಕೆ "ಉತ್ಪ' ( ಉ) ಬ೦ದು ಮನ. ಉ-ರಥಃ 
ಎಂದಾಗಿ ಮನೋರಥಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಹಾಗಾದರೆ “ವಿಪ್ರತಿಷೇಧೇ ಪರಂ ಕಾರ್ಯಮ್‌(1-4-2)” ಎಂಬ ಸೂತ್ರಕ್ಕೆ 
ಸಾರ್ಥಕ್ಕ ಯಾವಾಗ ಬರುವದು ಎಂದರೆ, ಸಪಾದ-ಸಪ್ತಾದ್ಯಾಯಿಯಲ್ಲಿಯೇ ಎರಡು 
ಸೂತ್ರಗಳು ತುಲ್ಕಬಲ ವಿರೋಧವನ್ನು ಹೊಂದಿದಾಗ ಪ್ರಕೃತ ಪರಿಭಾಷಾ ಸೂತ್ರವು 
ಸಾರ್ಥಕ್ಯವನ್ನು ಹೊಂದುತ್ತದೆ. 

(ಸು-ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ 14.ಏತತ್ತದೋೊ೫? ಸುಲೋಪೋಃಕೋರನರ್ಷಾ್‌-ಸಮಾಸೇ ಹಅ। (6.1.132) 

ವೃತ್ತಿ- ಅ-ಕಕಾರಯೋಃ ಏತತ್‌-ತದೋಃ ಯಃ ಸುಃ ತಸ್ಯ ಲೋಪಃ ಹಲಿ, ನ 
ತು ನಣ್‌-ಸಮಾಸೇ। ಏಷ ವಿಷ್ಣುಃ ಸ ಶಂಭುಃ ಅಕೊಃ ಕಿಮ್‌) ಏಷಕೋ ರುದ್ರಃ 
ಅನಇ್‌-ಸಮಾಸೇ ಕಿಮ್‌? ಅಸಃ ಶಿವಃ ಹಲಿ ಕಿಮ್‌? ಏಷೋ ತ್ರ 

ಪ.ಛೇ. - ಏತತ್ತದೋಃ ಸುಲೋಪಃ ಅಕೋಃ ಅನಇ್‌-ಸಮಾಸೇ ಹಲಿ 

ಅರ್ಥ - "ಹಲ್‌' ವರ್ಣಕ್ಕೆ ಪರದಲ್ಲಿರುವ “ಏತದ್‌' ಮತ್ತು “ತದ್‌' ಶಬ್ದಗಳ 
ನಂತರ ಇರುವ ಸು- ಪ್ರತ್ಯಯಕ್ಕೆ ಲೋಪವು ಬರುತ್ತದೆ. ಆದರೆ ಆ ಎರಡು ಶಬ್ದಗಳಲ್ಲಿ 
"ಅಕಚ್‌' ಪ್ರತ್ಯಯವು ಇರಬಾರದು. ಮತ್ತು "ನಇ್‌' ಸಮಾಸವೂ ಇರಬಾರದು. 

ಸೂತ್ರದಲ್ಲಿ "ಅಕೋಃ' ಎಂಬ ಶಬ್ದಕ್ಕೆ “ನ ವಿದ್ಯತೇ' "ಕ್‌'- ಕಾರಃ ಯಯೋಃ 
ತೌ, ತಯೋಃ ಅಂದರೆ "ಕ್‌'- ಕಾರ ರಹಿತವಾದ (ಅಕಚ್‌ ಪ್ರತ್ಯಯವಿಲ್ಲದ) 
"ಏತದ್‌' ಮತ್ತು “ತದ್‌' ಶಬ್ದಗಳು ಎಂದರ್ಥ. 

ಅಕಚ್‌ ಪ್ರತ್ಯಯವಿಲ್ಲದ ಉದಾಹರಣೆಗಳು - ಏಷ ಬಾಲಃ ಸ ಬಾಲಃ 

ಅಕಚ್‌ ಪ್ರತ್ಯಯವಿರುವ ಉದಾಹರಣೆಗಳು - ಏಷಕೋ ರುದ್ರಃ ಸಕೋ ಬಾಲಕಃ 


ವಿಸರ್ಗ ಸನ್ಯಿ-ಪ್ರಕರಣಮ್‌ 117 


ಮೇಲೆ ಹೇಳಿದ ಉದಾಹರಣೆಗಳಲ್ಲಿ "ಹಲ್‌' ವರ್ಣ ಪರದಲ್ಲಿದ್ದು "ಅಕಚ್‌' 
ಪ್ರತ್ಯಯ ಮತ್ತು "ನಇ್‌' ಸಮಾಸವೂ ಇಲ್ಲದೇ ಇರುವಾಗ ಸುಲೋಪವಾಗುತ್ತದೆ 
ಎಂಬುದನ್ನು ಗಮನಿಸಬೇಕು. 

ಉದಾಹರಣೆ-1. ಏಷ ವಿಷ್ಣುಃ ಇಲ್ಲಿ "ಹಲ್‌' ವರ್ಣ (ವ್‌) ಪರದಲ್ಲಿದ್ದು, "ಅಕಚ್‌' 
ಪ್ರತ್ಯಯ ಮತ್ತು "ನಇ್‌್‌' ಸಮಾಸಗಳು ಪರದಲ್ಲಿಲ್ಲ. ಆದ್ದರಿಂದ ಸುಲೋಪವಾಗಿದೆ. 

ಉದಾ- 2. ಸ ಶಂಭುಃ। ಈ ಉದಾಹರಣೆಯಲ್ಲಿಯೂ "ಹಲ್‌' ವರ್ಣ (ವ್‌) 
ಪರದಲ್ಲಿದ್ದು, "ಅಕಚ್‌' ಪ್ರತ್ಯಯ ಮತ್ತು "“ನಇ್‌' ಸಮಾಸಗಳು ಪರದಲ್ಲಿಲ್ಲ. ಆದ್ದರಿಂದ 
ಸುಲೋಪವಾಗಿದೆ. 

ಅಕೋಃ ಕಿಂ? ಎಂಬ ಪ್ರಶ್ನೆಗೆ ಏಷಕೋ ರುದ್ರಃ ಎಂಬ ಪ್ರತ್ಯುದಾಹರಣೆಯನ್ನೂ 
ಕೊಡಲಾಗಿದೆ. "ಏತದ್‌' ಶಬ್ದಕ್ಕೆ "ಅಕಚ್‌' ಪ್ರತ್ಯಯ ಬಂದಿರೋಣದರಿಂದ ಪರದಲ್ಲಿ 
"ನಇಗ್‌' ಸಮಾಸವಿಲ್ಲದಿದ್ದರೂ "ಹಲ್‌' ವರ್ಣ ಪರದಲ್ಲಿದ್ದರೂ ಸುಲೋಪವಾಗಲಿಲ್ಲ. 

“ಅನಇಗ್‌' ಸಮಾಸೇ ಕಿಂ? ಎಂಬ ಪ್ರಶ್ನೆಗೆ "ಸಃ ಶಿವಃ' ಎಂಬ ಉದಾಹರಣೆಯನ್ನು 
ಕೊಡಲಾಗಿದೆ. ಈ ಉದಾಹರಣೆಯಲ್ಲಿ "ನಇ್‌' ಸಮಾಸವಿರುವದರಿಂದ "ಅಕಚ್‌' 
ಪ್ರತ್ಯಯವಿಲ್ಲದೆಯೂ "ಹಲ್‌' ವರ್ಣವು ಪರದಲ್ಲಿದ್ದರೂ ಸುಲೋಪವಾಗಲಿಲ್ಲ. 

ಹಲಿ ಕಿಮ್‌? ಎಂಬ ಪ್ರಶ್ನೆಗೆ "ಹಲ್‌' ಪರದಲ್ಲಿಲ್ಲದಿದ್ದರೆ ಸುಲೋಪವಾಗುವದಿಲ್ಲ 
ಎಂಬುದಕ್ಕೆ ಏಷೋತತ್ರ ಎಂಬ ಉದಾಹರಣೆಯನ್ನು ಕೊಡಲಾಗಿದೆ. ಇಲ್ಲಿ "ಸ್‌' 
ಕಾರಕ್ಕೆ "ರೇಫ' ಮತ್ತು ಅದಕ್ಕೆ "ಉ' ಕಾರ ನಂತರ ಗುಣ ಬಂದು ಏಷೋ + ಅತ್ರ 
ಎಂದಿದ್ದಾಗ ಪೂರ್ವರೂಪ ಬಂದು ಏಷೋತತ್ರ ಎಂದಾಗಿದೆ. 


(ಪಾದಪೂರಣಕ್ಷಾಗಿ ಸು-ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ 15. ಸೋಆಚಿ ಲೋಪೇ ಚೇತ್‌ ಪಾದಪೂರಣಮ್‌। (6.1134) 

ವೃತ್ತಿ- ಸ ಇತ್ಯಸ್ಯ ಸೋಃ ಲೋಪಃ ಸ್ಕಾತ್‌ ಅಚಿ, ಪಾದಶ್ಚೇತ್‌ ಲೋಪೇ ಸತ್ಯೇವ 
ಪೂರ್ಯೆೇತ। 1ಸೇಮಾಮವಿಡ್ಥಿ ಪ್ರಭೃತಿಮ್‌। 2. ಸೈಷ ದಾಶರಥೀ ರಾಮಃ 

ಪ.ಛೇ.- ಸಃ, ಅಚಿ, ಲೋಪೇ, ಚೇತ್‌, ಪಾದಪೂರಣಮ್‌,। 

ಅ.ವೃ.-“ಏತತ್ತದೋಃ ಸುಲೋಪೋ5ಕೋರನಇ್‌-ಸಮಾಸೇ ಹಲಿ (6.1.132)” 
ಸೂತ್ರದಿಂದ "ಸುಲೋಪಃ' ಎಂಬ ಪದವೂ ಮತ್ತು “ಸೃಶ್ಚಂದಸಿ ಬಹುಲಮ್‌” 
(6.1.133) ಸೂತ್ರದಿಂದ "ಬಹುಲಮ್‌' ಎಂಬ ಪದವೂ "ಏವ' ಎಂಬ ಅರ್ಥದಲ್ಲಿ 
ಅನುವೃತ್ತವಾಗಿದೆ. 

ಅರ್ಥ - ಲೋಪವಾದರೆ ಮಾತ್ರವೇ ಛಂದಸ್ಸಿನ ಪಾದಪೂರಣವಾಗುವದಾದರೆ, 
“ಅಚ್‌' ಪರದಲ್ಲಿದ್ದಾಗ “ತತ್‌' ಶಬ್ದದ "ಸು' ವಿಗೆ ಲೋಪವು ಬರುತ್ತದೆ. ವೈದಿಕ 
ಛ೦ದಸ್ಸುಗಳಲ್ಲಾಗಲೀ ಲೌಕಿಕ ಶ್ಲೋಕಗಳಲ್ಲಾಗಲೀ ಅಕ್ಷರ ಸಂಖ್ಯೆಗಳ ನಿಯಮವು 
ಪ್ರತಿ ಪಾದದಲ್ಲಿಯೂ ಛಂದಸ್‌ ಶಾಸ್ತ್ರದ ಪ್ರಕಾರ ಇರುತ್ತದೆ. ಈ ಸಂಖ್ಯೆಯ 
ನಿಯಮವನ್ನು ಉಲ್ಲಂಘಿಸಿದರೆ ಛಂದೋಭಂಗವಾಗುತ್ತದೆ. “ಅನುಷ್ಟುಪ್‌' "ತ್ರಿಷ್ಟುಪ್‌' 


pe 


118 ಲಘುಸಿದ್ಧಾಂತ ಕೌಮುದೀ 


“ಗಾಯತ್ರೀ' ಮೊದಲಾದವು ವೈದಿಕ ಛಂದಸ್ಸುಗಳು. “ಶಾರ್ದೂಲವಿಕ್ರೀಡಿತ' “ವಸ೦ತತಿಲಕ' 
“ವಂಶಸ್ಥ' ಮೊದಲಾದವು ಲೌಕಿಕ ಛಂದಸ್ಸಿಗೆ ಉದಾಹರಣೆಗಳು. 


ಉದಾ-1. “ಸೇಮಾಮವಿಡ್ಧಿ ಪ್ರಭೃತಿಮ್‌ ಯ ಈಷಿಷೇ” ಎಂಬ ಈ ಪಾದವು 
ಯಗ್ಗೇದದಲ್ಲಿ “ಜಗತೀ ಛಂದಸಿ' ನಲ್ಲಿ ಕಂಡುಬರುತ್ತದೆ. ಈ ಛಂದಸ್ಸಿನಲ್ಲಿ ಒಂದೊಂದು 
ಪಾದದಲ್ಲಿಯೂ 12 ಅಕ್ಷರಗಳು ಇರುತ್ತವೆ. ಸ4ಸ್‌+ ಇಮಾಮವಿಡಿ ಪ್ರಭೃತಿಮ್‌ 
ಎಂಬಲ್ಲಿ "ಸ್‌' ಎಂಬುದು ಸು-ವಿನ ಅನುಬಂಧರಹಿತವಾದ ರೂಪ. ಇಲ್ಲಿ 14 
ವರ್ಣಗಳಿವೆ. ನಮಗೆ ಈ ಛಂದಸ್ಸಿನ ಪ್ರಕಾರ 12 ವರ್ಣಗಳು ಮಾತ್ರವಿರಬೇಕು. 
ಈ ಮೇಲಿನ ಉದಾಹರಣೆಯಲ್ಲಿ "ಅಚ್‌' (ಇ) ಪರದಲ್ಲಿದ್ದು "ಸ್‌' ಕಾರ ಲೋಪವಾದರೆ 
13 ವರ್ಣಗಳು ಉಳಿಯುತ್ತವೆ "ಅ'ಕಾರಾನ್ತವಾದ "ಸ್‌ ಮತ್ತು ಅದರ ಪರದಲ್ಲಿರುವ 
"ಇ' ಇವೆರಡಕ್ಕು ಗುಣ ಬಂದರೆ "ಸೇ' ಎಂದಾದಾಗ 12 ವರ್ಣಗಳಾಗಿ 
ಛಂದೋಧಂಗವಾಗುವದಿಲ್ಲ. ಛಂದೋಭಂಗವಾಗದೇ ಪಾದಪೂರಣವಾಗಬೇಕಾಗಿದ್ದರೆ 
ಮಾತ್ರ "ಅಚ್‌' ಪರದಲ್ಲಿದ್ದಾಗ "ತತ್‌' ಶಬ್ದದ ಪ್ರಥಮೈಕವಚನ ಪ್ರತ್ಯಯವಾದ "ಸ್‌' 
(ಸು)ಗೆ ಲೋಪ ಬರುತ್ತದೆ. ಮೇಲಿನ ಉದಾಹರಣೆಯಲ್ಲಿ ಈ ನಿಯಮವು 
ಪಾಲಿತವಾಗಿರುವುದರಿಂದ ಛಂದೋಭಂ೦ಗವಾಗಲಿಲ್ಲ. 


ಉದಾ-2. ಸೈಷ ದಾಶರಥೀ ರಾಮಃ ಈ ಪಾದವು ವಾಲ್ಮೀಕಿ ರಾಮಾಯಣದಿಂದ 
ಆಯ್ದುಕೊಳ್ಳಲ್ಪಟ್ಟದೆ. ಪ್ರಕೃತ ಸೂತ್ರದ ನಿಯಮದಿಂದ "“ಅನುಷ್ಟುಪ್‌' ವೃತ್ತದಲ್ಲಿ 8 
ಅಕ್ಷರಗಳಿರಬೇಕು. 'ಸ4ಸ್‌4ಏಷ ದಾಶರಥೀ ರಾಮಃ' ಎಂದಿದ್ದಾಗ 10 ವರ್ಣಗಳಿರುತ್ತವೆ. 
ಪಾದಪೂರಣವಾಗಬೇಕಾದರೆ “ಅಚ್‌' (ಏ) ವರ್ಣವು ಪರದಲ್ಲಿದ್ದು ಪೂರ್ವದಲ್ಲಿರುವ 
“ತತ್‌' ಶಬ್ದದ ಸ್‌(ಸು) ಪ್ರತ್ಯಯವು ಲೋಪವಾದರೆ ಮಾತ್ರ 8 ವರ್ಣಗಳಾಗುತ್ತವೆ. 
ಪ್ರಕೃತದಲ್ಲಿ "ಸ + ಏಷ ದಾಶರಥೀ ರಾಮಃ' ಎಂಬಲ್ಲಿ ಸು-ಲೋಪವಾಗಿದೆ. ಈಗ 
9 ವರ್ಣಗಳಿವೆ. ಪರದಲ್ಲಿ "ಅಚ್‌' (ಏ) ಇರುವುದರಿಂದ ವೃದ್ಧಿಸನ್ನಿಯಾಗಿ "ಸೈಷ' 
ಎಂದು 8 ವರ್ಣಗಳಾಗುತ್ತವೆ. ಹಾಗಾಗಿ ಛಂದೋಭಂಗವಾಗದೇ ಪಾದಪೂರಣವಾಗಿದೆ. 


ಇತಿ ವಿಸರ್ಗ ಸನ್ಫಿ (4)ಪ್ರಕರಣ ಮುಗಿಯಿತು! 
ಇಲ್ಲಗೆ ಸನ್ಸಿಪ್ರಕರಣಗಳು ಮುಗಿದವು. 


॥ ಷಣ್ಲಿಬ್ಲೆ ಪಕರಣಮ್‌ ॥ 


(ಸೂತ್ರ 116-215 ರವರೆಗೆ) 


5. ಅಜನ ಪ್ರಲ್ರಂಗ ಪ್ರಕರಣಮ್‌ 


ಸೂತ್ರ 116. ಅರ್ಥವದಧಾತುರಪ್ರತ್ಯಯಃ ಪ್ರಾತಿಪದಿಕಮ್‌ (1.2.45) 

ವೃತ್ತಿಃ - ಧಾತುಂ, ಪ್ರತ್ಯಯಂ, ಪ್ರತ್ಯಯಾನ್ನತಂ ಚ ವರ್ಜಯಿತ್ವಾ ಅರ್ಥವತ್‌ 
ಶಬ್ದಸ್ಹರೂಪಂ ಪ್ರಾತಿಪದಿಕಸಂಜ್ಞಂ ಸ್ಯಾತ್‌। 

ಪ. ಛೇ. - ಅರ್ಥವತ್‌, ಅಧಾತುಃ, ಅಪ್ರತ್ಯಯಃ, ಪ್ರಾತಿಪದಿಕಮ್‌। 

ಅ.ವೃ.- ಶಬ್ದಾನುಶಾಸನಕ್ಕೆ ಇದು ವಿಷಯವಾಗಿರುವದರಿಂದ "ಶಬ್ದಸ್ವರೂಪಮ್‌' 
ಎಂಬ ವಿಶೇಷ್ಯವನ್ನು ಅಧ್ಯಾಹಾರ ಮಾಡಿಕೊಳ್ಳಬೇಕು. 

ಅರ್ಥ- ಧಾತು, ಪ್ರತ್ಯಯ, ಮತ್ತು ಪ್ರತ್ಯಯಾನ್ತ ಶಬ್ದಗಳನ್ನು ಬಿಟ್ಟು ಉಳಿದ 
ಅರ್ಥವತ್ತಾದ ಶಬ್ದಸ್ವರೂಪಕ್ಕೆ ಪ್ರಾತಿಪದಿಕವೆಂಬ ಸಂಜ್ಞೆಯು ವಿಧಿಸಲ್ಪಡುತ್ತದೆ. 
ಧಾತುವಿಗೂ ಅರ್ಥವಿರುವದರಿಂದ ಅದನ್ನು ವ್ಯಾವೃತ್ತಿ ಮಾಡುವದಕ್ಕಾಗಿ “ಅಧಾತುಃ' 
ಎನ್ನುವ ಪದವನ್ನು ಸೂತ್ರದಲ್ಲಿ ಸೇರಿಸಿದ್ದಾರೆ. "ಸುಪ್‌' "ಅಣ್‌' ಮೊದಲಾದ 
ಪ್ರತ್ಯಯಗಳಿಗೂ ಅರ್ಥವಿರುತ್ತದೆ. ಅದರ ನಿವೃತ್ತಿಗಾಗಿ “ಅಪ್ರತ್ಯಯಃ' ಎಂಬುದನ್ನು 
ಸೇರಿಸಲಾಗಿದೆ. “ಪ್ರತ್ಯಯಗ್ರಹಣೇ ತದನ್ನಗಹಣಮ್‌' ಎಂಬ ಪರಿಭಾಷೆಯಿಂದ ಸೂತ್ರದಲ್ಲಿ 
“ಅಪ್ರತ್ಯಯಃ'ಎ೦ಬಲ್ಲಿರುವ “ಪ್ರತ್ಯಯ' ಶಬ್ದದಿಂದ "ಪ್ರತ್ಯಯಾನ್ನದ' ಗಹಣವೂ ಆಗುತ್ತದೆ. 
ಆದ್ದರಿಂದ ವೃತ್ತಿಯಲ್ಲಿ, “ಪ್ರತ್ಯಯಂ ಪ್ರತ್ಯಯಾನ್ನಂ ಚ' ಎಂದು ಹೇಳಿದ್ದಾರೆ. ಇದರಿಂದ 
ಪ್ರತ್ಯಯಾನ್ತಕ್ಕೂ ಈ ಸಂಜ್ಞೆಯು ನಿಷೇಧಿಸಲ್ಪಡುತ್ತದೆ. ಮತ್ತು ಅರ್ಥವತ್ತಾದ ಧಾತು, 
ಪ್ರತ್ಯಯ, ಮತ್ತು ಪ್ರತ್ಯಯಾನ್ನಗಳಿಗೆ "ಪ್ರಾತಿಪದಿಕ' ಸಂಜ್ಞೆಯು ನಿಷೇಧಿಸಲ್ಪಟ್ಟಿದೆ. 

ಉದಾ- ರಾಮ ಶಬ್ದವು ಅರ್ಥವತ್ತಾಗಿದೆ. ಆದ್ದರಿಂದ ಇದಕ್ಕೆ "ಪ್ರಾತಿಪದಿಕ' 
ಸಂಜ್ಞೆಯು ಬರುತ್ತದೆ. ಇದು ಧಾತುವಲ್ಲ, ಹಾಗೆಯೇ ಪ್ರತ್ಯಯವೂ ಅಲ್ಲ. ಮತ್ತು 
ಪ್ರತ್ಯಯಾನ್ತವೂ ಅಲ್ಲ. ಈ ರಾಮ ಶಬ್ದವು “ಘಇ್‌' ಎಂಬ "ಕೃತ್‌' ಪ್ರತ್ಯಯದಿಂದ 
ಕೂಡಿ ಪ್ರತ್ಯಯಾನ್ತ ಶಬ್ದವಾಗಿ "ಪ್ರಾತಿಪದಿಕ' ಸಂಜ್ಞೆಯನ್ನು ಪಡೆದಿದೆ. ಆದರೆ, 
'ಪ್ರತ್ಯಯಾನ್ನಂ ಚ ವರ್ಜಯಿತ್ವಾ' ಎಂದು ಹೇಳಿದ್ದು ವ್ಯರ್ಥವಲ್ಲವೇ? ಎಂದು ಹೀಗೆ 
ಪ್ರಶ್ನೆ ಸಂಭವಿಸಬಹುದು. 

ಅದಕ್ಕೆ ಸಮಾಧಾನವನ್ನು ಹೀಗೆ ಹೇಳಬಹುದು. ಶಬ್ದಗಳ ವಿಷಯದಲ್ಲಿ, ವ್ಯುತ್ತನ್ನ 
ಶಬ್ದ, ಮತ್ತು ಅವ್ಯತ್ತನ್ನ ಶಬ್ದಗಳೆಂದು ಎರಡು ಪಕ್ಷಗಳಿವೆ. ಹೀಗೆ "ವ್ಯತ್ತತ್ತಿ ಪಕ್ಷದ' 
ಅನುಸಾರವಾಗಿ ಎಲ್ಲ ಶಬ್ದಗಳು ಪ್ರತ್ಯೃಯದ ಜೋಡಣೆಯಿಂದ ತಮ್ಮ ತಮ್ಮ ರೂಪಗಳನ್ನು 
ತಾಳಿವೆ. | 

ಉದಾಹರಣೆ- “ರಾಮ' ಶಬ್ದವು ರಮು-ಕ್ರೀಡಾಯಾಂ ಎಂಬ ಧಾತುವಿಗೆ "ಹಲಶ್ನ' 


120 ಲಘುಸಿದ್ಧಾಂತ ಕೌಮುದೀ 


ಸೂತ್ರದಿಂದ “ಘಇಗ್‌' ಪ್ರತ್ಯಯವನ್ನು ಸೇರಿಸಿದ ನಂತರ ಸಿದ್ಧವಾಗಿದೆ. ಹೀಗೆ ನಿಷ್ಠನ್ನವಾದ 
ಈ ಶಬ್ದವು ಪ್ರತ್ಯಂರರಾನ್ನವಾಗಿರುವದರಿಂದ, ಈ ಪ್ರಕೃತ ಸೂತ್ರಕ್ಕೆ 
ಉದಾಹರಣೆಯಾಗುವದಿಲ್ಲ. ಇದು ನಿಜ, ಆದರೆ ಅವ್ಳ್ಯತ್ತನ್ನವಾದ "ರಾಮ' ಶಬ್ದವೇ 
ಇದಕ್ಕೆ ಉದಾಹರಣೆಯಾಗುತ್ತದೆ. ಅವ್ಯುತ್ತನ್ನವಾದ ಶಬ್ದವೆಂದರೆ, ಯಾವದೇ 
ಪ್ರತ್ಯಯವನ್ನು ಸೇರಿಸದೇ ಇದ್ದ ಅರ್ಥವತ್ತಾದ ಶಬ್ದಸ್ತರೂಪ. ಈ ತರಹದ ಅರ್ಥವತ್ತಾದ 
ಪ್ರತ್ಯಯಾನ್ನವಲ್ಲದ "ರಾಮ' ಶಬ್ದವು ಇಲ್ಲಿ ವಿವಕ್ಷಿತವಾಗಿರುವದರಿಂದ, ಮೇಲಿನ 
ಪ್ರಶ್ನೆಗೆ ಉತ್ತರವನ್ನು ಹೇಳಿದಂತೆ ಆಯಿತು. 

"ಪ್ರಾತಿಪದಿಕ' ಸಂಜ್ಞೆಯು "ಸುಪ್‌' ಮೊದಲಾದ ಇಪ್ಪತ್ತೊಂದು ಪ್ರತ್ಯಯಗಳನ್ನು 
ಸೇರಿಸುವದರಿಂದ ಪದಗಳಾಗುವದಕ್ಕೆ ಸಹಾಯಕವಾಗಿದೆ. 

“ಅರ್ಥವತ್‌' ಎಂದು ಹೇಳುವದರಿಂದ ನಿರರ್ಥಕ ಶಬ್ದಗಳಿಗೆ "ಪ್ರಾತಿಪದಿಕ' 
ಸಂಜ್ಞೆಯು ಬರುವದಿಲ್ಲ. ಹೀಗೆ ಹೇಳದೇ ಇದ್ದರೆ ಅದಕ್ಕೂ "ಪ್ರಾತಿಪದಿಕ' ಸಂಜ್ಞೆಯು 
ಬರುತ್ತಿತ್ತು. 

“ಅಧಾತುಃ' ಎಂದು ಹೇಳುವದರಿಂದ, “ಅಹನ್‌' ಶಬ್ದಕ್ಕೆ “ಪ್ರಾತಿಪದಿಕ' ಸಂಜ್ಞೆಯು 
ಬರುವದಿಲ್ಲ. ಯಾಕೆಂದರೆ ಇಲ್ಲಿ "ಹನ್‌' ಎಂಬುದು ಧಾತುವಾಗಿದೆ. ಹೀಗೆ "ಅಧಾತುಃ' 
ಹೇಳದೇ ಇದ್ದರೆ, ಪ್ರಾತಿಪದಿಕ ಸಂಜ್ಞೆಯು ಬಂದು "ನ ಲೋಪಃ ಪ್ರಾತಿಪದಿಕಾನ್ವಸ್ಯ' 
ಎ೦ಬ ಸೂತ್ರದಿಂದ, "ನ್‌' ಕಾರ ಲೋಪವಾಗಿ ಅನಿಷ್ಟರೂಪವು ಸಂಭವಿಸುತ್ತಿತ್ತು. 
"ಅಹನ್‌' ಎಂಬ ರೂಪವು "ಹನ್‌' ಧಾತುವಿನ "ಲಜ್‌' ಲಕಾರದ ರೂಪವಾಗುವದರಿಂದ 
ಧಾತುವಾಗಿದೆ. ಆದ್ದರಿಂದ ಧಾತುವಿಗೆ ಪ್ರಾತಿಪದಿಕ ಸಂಜ್ಞೆಯನ್ನು ನಿಷೇಧಿಸಲಾಗಿದೆ. 

ಪ್ರತ್ಯಯವನ್ನು ಬಿಟ್ಟು ಎಂದು ಹೇಳಿರುವದರಿಂದ "ಹರಿಷು' “ಕರೋಷಿ' ಎಂಬಲ್ಲಿ 
“ಸುಪ್‌' ಪ್ರತ್ಯಯ ಹಾಗೂ "ಸಿಪ್‌' ಪ್ರತ್ಯಯಗಳು ಪ್ರತ್ಯೇಕವಾಗಿ ಅರ್ಥವತ್‌ ಗಳಾಗಿವೆ. 
ಹಾಗೂ ಪ್ರತ್ಯಯಾನ್ತವಾಗಿಯೂ ಇಲ್ಲ. ಆದ್ದರಿಂದ ಪ್ರಾತಿಪದಿಕ ಸಂಜ್ಞೆಯು ಬರುತ್ತಿತ್ತು. 
ಇದರ ನಿವೃತ್ತಿಗಾಗಿ “ಅಪ್ರತ್ಯಯಃ' ಎಂದು ಹೇಳಿದ್ದಾರೆ. 

ಪ್ರತ್ಯಯವನ್ನು ಬಿಟ್ಟು ಎಂದು ಹೇಳಿರುವದರಿಂದ “ರಾಮೇಷು' ಎಂಬ ಈ 
ಸಮುದಾಯಾಕ್ಕೆ ಪ್ರಾತಿಪದಿಕ ಸಂಜ್ಞೆಯು ಬರುವದಿಲ್ಲ. ಹಾಗೊಂದುವೇಳೆ ಬಂದಿದ್ದರೆ, 
“ಸುಪೋ ಧಾತುಪ್ರಾತಿಪದಿಕಯೋಃ (2.4.71) ಎ೦ಬ ಸೂತ್ರದಿಂದ "ಸು' ವಿಗೆ ಲೋಪವು 
ಬರುತ್ತಿತ್ತು. ಆದರೆ “ರಾಮೇಷು' ಎಂಬುದು ಪ್ರತ್ಯಯಾನ್ನವಾಗುವದರಿಂದ ಇದಕ್ಕೆ 
ಪ್ರಾತಿಪದಿಕ ಸಂಜ್ಞೆಯು ಬರುವದಿಲ್ಲ. (ಪದ ಸಂಜ್ಞೆಯೇ ಬರುತ್ತದೆ). 

ಈ ವಿಷಯದಲ್ಲಿ ಒಂದು ಸುಂದರವಾದ ಸುಭಾಷಿತವು ಪ್ರಸಿದ್ಧವಿದೆ. 


ಸುಭಾಷಿತ 
ವಿದ್ದಾನ್‌ ಕೀದೃಗ್‌ ವಚೋ ಬ್ರೂತೇ? ಕೋ ರೋಗೀ? ಕಶ್ಚ ನಾಸ್ತಿಕಃ? 


ಕೀದೃಕ್‌-ಚ೦ದ್ರ೦ ನ ಪಶ್ಯನ್ತಿ? ಸೂತ್ರಂ ತತ್‌ ಪಾಣಿನೇರ್ವದ॥ 


ಹಡ್ಲಿಣ್ಣು ಪ್ರಕರಣಮ್‌ (ಅ.ಪ) 121 


(ಪ್ರಾತಿಪದಿಕ ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ 117. ಕೃತ್ತದ್ಧಿತ-ಸಮಾಸಾಶ್ಚ (1.2.46) 

ವೃತ್ತಿಃ - ಕೃತ್‌-ತದ್ಭಿತಾನ್ರೌ ಸಮಾಸಾಶ್ವ ತಥಾ ಸ್ಯುಃ 

ಪ.ಛೇ. - ಕೃತ್‌-ತದ್ದಿತ-ಸಮಾಸಾಃ, ಚ। 

ಅ.ವೃ. - “ಅರ್ಥವದಧಾತುರಪ್ರತ್ಯಯಃ ಪ್ರಾತಿಪದಿಕಮ್‌ (1.2.45)” ಸೂತ್ರದಿಂದ 
"ಪ್ರಾತಿಪದಿಕಮ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಕೃದನ್ತ, ತದ್ಧಿತಾನ್ತ ಮತ್ತು ಸಮಾಸ ಇವುಗಳು "ಪ್ರಾತಿಪದಿಕ' ಸಂಜ್ಞೆಯನ್ನು 
ಹೊಂದುತ್ತವೆ. ಕೃತ್‌ ಪ್ರತ್ಯಯಗಳನ್ನು ಧಾತುವಿನ ನಂತರ ಸೇರಿಸಲಾಗುತ್ತದೆ. ಆ 
ಶಬ್ದಗಳು ಕೃದನ್ತಗಳೆನಿಸಿಕೊಳ್ಳುತ್ತವೆ. ತದ್ಧಿತ ಪ್ರತ್ಯಯಗಳು ಸುಬನ್ತಗಳಮೇಲೆ ಸೇರುತ್ತವೆ. 
ಅನೇಕ ಪದಗಳನ್ನು ಸೇರಿಸಿ ಒ೦ದು ಸಂಕ್ಷಿಪ್ತ ಪದವಾಗಿ ರೂಪವನ್ನು ತಾಳುವ 
ಶಬ್ದಕ್ಕೆ ಸಮಾಸವೆಂದು ಹೇಳುತ್ತಾರೆ. ಈ ಸೂತ್ರದಿಂದ ಕೃದನ್ವ, ತದ್ಧಿತಾನ್ತ ಮತ್ತು 
ಸಮಾಸಗಳಿಗೆ ಪ್ರಾತಿಪದಿಕ ಸಂಜ್ಞೆಯು ಬರುತ್ತದೆ. ಇವು ಯೌಗಿಕ 
ಶಬ್ದಗಳಾಗಿರುವದರಿಂದ ವ್ಯತ್ತನ್ನ ಶಬ್ದಗಳಾಗಿವೆ. ಈ ಪ್ರಕೃತ ಸೂತ್ರದಿಂದ ಇವುಗಳಿಗೆ 
ಪ್ರಾತಿಪದಿಕ ಸಂಜ್ಞೆಯು ಬರುತ್ತದೆ. ಈ ಸೂತ್ರವು ಹಿಂದಿನ ಸೂತ್ರಕ್ಕೆ ಅಪವಾದವಾಗಿದೆ. 

ಅವ್ಯತ್ತನ್ನ ಶಬ್ದಗಳಿಗೆ “ಅರ್ಥವದಧಾತುರಪ್ರತ್ಯಯಃ ಪ್ರಾತಿಪದಿಕಮ್‌ (1.2.45) 
ಸೂತ್ರದಿಂದ ಪ್ರಾತಿಪದಿಕ ಸಂಜ್ಞೆಯು ಬರುತ್ತದೆ. 

(ಸು ಮೊದಲಾದ 2! ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 
ಸೂತ್ರ 118. ಸ್ಟೌಜಸಮೌಟ್‌-ಛಸ್ವಾ-ಭ್ಯಾಂ-ಛಸ್‌-ಐೇ-ಭ್ಯಾಂ-ಭ್ಯಸ್‌ 
ಐಸಿ-ಭ್ಯಾ೦-ಭ್ಯಸ್‌- 

ಜಸೋಸಾಮ್‌ -ಜ್ಯೋಸ್ಸುಪ್‌-(4.1.2) 

ವೃತ್ತಿಃ - ಸು ಔ ಜಸ್‌ ಇತಿ ಪ್ರಥಮಾ। ಅಮ್‌ ಔಟ್‌ ಶಸ್‌ ಇತಿ ದ್ವಿತೀಯಾ। ಟಾ 
ಭ್ಯಾಮ್‌ ಭಿಸ್‌ ಇತಿ ತೃತೀಯಾ। ಜ್‌ ಭ್ಯಾಮ್‌ ಭ್ಯಸ್‌ ಇತಿ ಚತುರ್ಥೀ। ಜಸಿ ಭ್ಯಾಮ್‌ 
ಭ್ಯಸ್‌ ಇತಿ ಪಳ್ಯುಮೀ। ಜಸ್‌ ಓಸ್‌ ಆಮ್‌ ಇತಿ ಷಷ್ಠೀ। ಜೆಓಸ್‌ ಸುಪ್‌ ಇತಿ 
ಸಪ್ತಮೀ। 

ಪ. ಛೇ. - ವೃತ್ತಿಯಲ್ಲಿ ಕೊಡಲಾಗಿದೆ. 

ಅರ್ಥ - ಈ 21 ಪ್ರತ್ಯಯಗಳನ್ನು "ಸುಪ್‌' ಪ್ರತ್ಯಯಗಳೆಂದು ಕರೆಯುತ್ತಾರೆ. 
'ಸು' ವಿನಿಂದ ಆರಂಭವಾಗಿ “ಪ್‌' ನಲ್ಲಿ ಮುಗಿಯುವದರಿಂದ "“ಸುಪ್‌' ಎಂಬ 
ಪ್ರತ್ಯಾಹಾರದಲ್ಲಿ ಇವುಗಳನ್ನು ಸಂಗ್ರಹಿಸಲಾಗಿದೆ. ಒಂದೊಂದು ವಿಭಕ್ತಿಯಲ್ಲಿಯೂ 
ಕ್ರಮವಾಗಿ ಮೂರು-ಮೂರು ಪ್ರತ್ಯಯಗಳನ್ನು ವಿಂಗಡಿಸಲಾಗಿದೆ. ಆಮೇಲೆ 
ಪ್ರಾತಿಪದಿಕದಜೊತೆಗೆ, ಈ 7 ವಿಭಕ್ತಿಗಳ ಮೂರು-ಮೂರು ಪ್ರತ್ಯಯಗಳನ್ನು ಸೇರಿಸಿದರೆ, 
21 ರೂಪಗಳು ಸಿಗುತ್ತವೆ. ಒಂದೇ ಪ್ರಾತಿಪದಿಕಕ್ಕೆ 21 ರೂಪಗಳು ಏಕಕಾಲಕ್ಕೆ 


120 ಲಘುಸಿದ್ಧಾಂತ ಕೌಮುದೀ 


ಸೂತ್ರದಿಂದ “ಘ್‌” ಪ್ರತ್ಯಯವನ್ನು ಸೇರಿಸಿದ ನಂತರ ಸಿದ್ಧವಾಗಿದೆ. ಹೀಗೆ ನಿಷ್ಠನ್ನವಾದ 
ಈ ಶಬ್ದವು ಪ್ರತ್ಯಂರರಾನ್ತವಾಗಿರುವದರಿಂದ, ಈ ಪ್ರಕೃತ ಸೂತ್ರಕ್ಕೆ 
ಉದಾಹರಣೆಯಾಗುವದಿಲ್ಲ. ಇದು ನಿಜ, ಆದರೆ ಅವ್ಯತ್ತನ್ನವಾದ "ರಾಮ' ಶಬ್ದವೇ 
ಇದಕ್ಕೆ ಉದಾಹರಣೆಯಾಗುತ್ತದೆ. ಅವ್ಯತ್ತನ್ನವಾದ ಶಬ್ದವೆಂದರೆ, ಯಾವದೇ 
ಪ್ರತ್ಯಯವನ್ನು ಸೇರಿಸದೇ ಇದ್ದ ಅರ್ಥವತ್ತಾದ ಶಬ್ದಸ್ತರೂಪ. ಈ ತರಹದ ಅರ್ಥವತ್ತಾದ 
ಪ್ರತ್ಯಯಾನ್ನವಲ್ಲದ "ರಾಮ' ಶಬ್ದವು ಇಲ್ಲಿ ವಿವಕ್ಷಿತವಾಗಿರುವದರಿಂದ, ಮೇಲಿನ 
ಪ್ರಶ್ನೆಗೆ ಉತ್ತರವನ್ನು ಹೇಳಿದಂತೆ ಆಯಿತು. 

"ಪ್ರಾತಿಪದಿಕ' ಸಂಜ್ಞೆಯು "ಸುಪ್‌' ಮೊದಲಾದ ಇಪ್ಪತ್ತೊಂದು ಪ್ರತ್ಯಯಗಳನ್ನು 
ಸೇರಿಸುವದರಿಂದ ಪದಗಳಾಗುವದಕ್ಕೆ ಸಹಾಯಕವಾಗಿದೆ. 

"ಅರ್ಥವತ್‌' ಎಂದು ಹೇಳುವದರಿಂದ ನಿರರ್ಥಕ ಶಬ್ದ ಗಳಿಗೆ "ಪ್ರಾತಿಪದಿಕ' 
ಸಂಜ್ಞೆಯು ಬರುವದಿಲ್ಲ. ಹೀಗೆ ಹೇಳದೇ ಇದ್ದರೆ ಅದಕ್ಕೂ "ಪ್ರಾತಿಪದಿಕ' ಸಂಜ್ಞೆಯು 
ಬರುತ್ತಿತ್ತು. 

“ಅಧಾತುಃ' ಎಂದು ಹೇಳುವದರಿಂದ, "ಅಹನ್‌' ಶಬ್ದಕ್ಕೆ "ಪ್ರಾತಿಪದಿಕ' ಸಂಜ್ಞೆಯು 
ಬರುವದಿಲ್ಲ. ಯಾಕೆಂದರೆ ಇಲ್ಲಿ "ಹನ್‌' ಎಂಬುದು ಧಾತುವಾಗಿದೆ. ಹೀಗೆ ಅಧಾತುಃ' 
ಹೇಳದೇ ಇದ್ದರೆ, ಪ್ರಾತಿಪದಿಕ ಸಂಜ್ಞೆಯು ಬಂದು "ನ ಲೋಪಃ ಪ್ರಾತಿಪದಿಕಾನ್ನಸ್ಯ' 
ಎಂಬ ಸೂತ್ರದಿಂದ, "ನ್‌' ಕಾರ ಲೋಪವಾಗಿ ಅನಿಷ್ಟರೂಪವು ಸಂಭವಿಸುತ್ತತ್ತು. 
"ಅಹನ್‌' ಎಂಬ ರೂಪವು “ಹನ್‌” ಧಾತುವಿನ “ಲಜ್‌' ಲಕಾರದ ರೂಪವಾಗುವದರಿಂದ 
ಧಾತುವಾಗಿದೆ. ಆದ್ದರಿಂದ ಧಾತುವಿಗೆ ಪ್ರಾತಿಪದಿಕ ಸಂಜ್ಞೆಯನ್ನು ನಿಷೇಧಿಸಲಾಗಿದೆ. 

ಪ್ರತ್ಯಯವನ್ನು ಬಿಟ್ಟು ಎಂದು ಹೇಳಿರುವದರಿಂದ "ಹರಿಷು' "ಕರೋಷಿ' ಎಂಬಲ್ಲಿ 
“ಸುಪ್‌' ಪ್ರತ್ಯಯ ಹಾಗೂ "ಸಿಪ್‌' ಪ್ರತ್ಯಯಗಳು ಪ್ರತ್ಯೇಕವಾಗಿ ಅರ್ಥವತ್‌ ಗಳಾಗಿವೆ. 
ಹಾಗೂ ಪ್ರತ್ಯಯಾನ್ತವಾಗಿಯೂ ಇಲ್ಲ. ಆದ್ದರಿಂದ ಪ್ರಾತಿಪದಿಕ ಸಂಜ್ಞೆಯು ಬರುತ್ತಿತ್ತು. 
ಇದರ ನಿವೃತ್ತಿಗಾಗಿ “ಅಪ್ರತ್ಯಯಃ' ಎಂದು ಹೇಳಿದ್ದಾರೆ. 

ಪ್ರತ್ಯಯವನ್ನು ಬಿಟ್ಟು ಎಂದು ಹೇಳಿರುವದರಿಂದ "ರಾಮೇಷು' ಎಂಬ ಈ 
ಸಮುದಾಯಾಕ್ಕೆ ಪ್ರಾತಿಪದಿಕ ಸಂಜ್ಞೆಯು ಬರುವದಿಲ್ಲ. ಹಾಗೊಂದುವೇಳೆ ಬಂದಿದ್ದರೆ, 
“ಸುಪೋ ಧಾತುಪ್ರಾತಿಪದಿಕಯೋಃ (2.4.71) ಎ೦ಬ ಸೂತ್ರದಿಂದ "ಸು' ವಿಗೆ ಲೋಪವು 
ಬರುತ್ತಿತ್ತು. ಆದರೆ “ರಾಮೇಷು' ಎಂಬುದು ಪ್ರತ್ಯಯಾನ್ಷವಾಗುವದರಿಂದ ಇದಕ್ಕೆ 
ಪ್ರಾತಿಪದಿಕ ಸಂಜ್ಞೆಯು ಬರುವದಿಲ್ಲ. (ಪದ ಸಂಜ್ಞೆಯೇ ಬರುತ್ತದೆ). 

ಈ ವಿಷಯದಲ್ಲಿ ಒಂದು ಸುಂದರವಾದ ಸುಭಾಷಿತವು ಪ್ರಸಿದ್ಧವಿದೆ. 


ಸುಭಾಷಿತ 
ವಿದ್ವಾನ್‌ ಕೀದೃಗ್‌ ವಚೋ ಬ್ರೂತೇ? ಕೋ ರೋಗೀ? ಕಶ್ಚ ನಾಸ್ತಿಕಃ?। 
ಕೀದೃಕ್‌-ಚ೦ದ್ರಂ ನ ಪಶ್ಯಸ್ತಿ? ಸೂತ್ರಂ ತತ್‌ ಪಾಣಿನೇರ್ವದ॥ 


ಹಡ್ಲಿಣಿ ಪ್ರಕರಣಮ್‌ (ಅ.ಪ) 121 


(ಪ್ರಾತಿಪದಿಕ ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ 117. ಕೃತ್ತದ್ಧಿತ-ಸಮಾಸಾಶ್ವ (12.46) 

ವೃತ್ತಿಃ - ಕೃತ್‌-ತದ್ದಿತಾನ್ರೌ ಸಮಾಸಾಶ್ವ ತಥಾ ಸ್ಕುಃ 

ಪ.ಛೇ. - ಕೃತ್‌-ತದ್ಧಿತ-ಸಮಾಸಾಃ, ಚ। 

ಅ.ವೃ. - “ಅರ್ಥವದಧಾತುರಪ್ರತ್ಯಯಃ ಪ್ರಾತಿಪದಿಕಮ್‌ (1.2.45)” ಸೂತ್ರದಿಂದ 
“ಪ್ರಾತಿಪದಿಕಮ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಕೃದನ್ತ, ತದ್ದಿತಾನ್ರ ಮತ್ತು ಸಮಾಸ ಇವುಗಳು ಪ್ರಾತಿಪದಿಕ' ಸಂಜ್ಞೆಯನ್ನು 
ಹೊಂದುತ್ತವೆ. ಕೃತ್‌ ಪ್ರತ್ಯಯಗಳನ್ನು ಧಾತುವಿನ ನಂತರ ಸೇರಿಸಲಾಗುತ್ತದೆ. ಆ 
ಶಬ್ದಗಳು ಕೃದನ್ತಗಳೆನಿಸಿಕೊಳ್ಳುತ್ತವೆ. ತದ್ಧಿತ ಪ್ರತ್ಯಯಗಳು ಸುಬನ್ತಗಳಮೇಲೆ ಸೇರುತ್ತವೆ. 
ಅನೇಕ ಪದಗಳನ್ನು ಸೇರಿಸಿ ಒಂದು ಸಂಕ್ಷಿಪ್ತ ಪದವಾಗಿ ರೂಪವನ್ನು ತಾಳುವ 
ಶಬ್ದಕ್ಕೆ ಸಮಾಸವೆಂದು ಹೇಳುತ್ತಾರೆ. ಈ ಸೂತ್ರದಿಂದ ಕೃದನ್ತ, ತದ್ಧಿತಾನ್ತ ಮತ್ತು 
ಸಮಾಸಗಳಿಗೆ ಪ್ರಾತಿಪದಿಕ ಸಂಜ್ಮೆಂಯು ಬರುತ್ತದೆ. ಇವು ಯೌಗಿಕ 
ಶಬ್ದಗಳಾಗಿರುವದರಿಂದ ವ್ಯತ್ತನ್ನ ಶಬ್ದಗಳಾಗಿವೆ. ಈ ಪ್ರಕೃತ ಸೂತ್ರದಿಂದ ಇವುಗಳಿಗೆ 
ಪ್ರಾತಿಪದಿಕ ಸಂಜ್ಞೆಯು ಬರುತ್ತದೆ. ಈ ಸೂತ್ರವು ಹಿಂದಿನ ಸೂತ್ರಕ್ಕೆ ಅಪವಾದವಾಗಿದೆ. 

ಅವ್ಯತ್ತನ್ನ ಶಬ್ದಗಳಿಗೆ “ಅರ್ಥವದಧಾತುರಪ್ರತ್ಯಯಃ ಪ್ರಾತಿಪದಿಕಮ್‌ (1.2.45)? 
ಸೂತ್ರದಿಂದ ಪ್ರಾತಿಪದಿಕ ಸಂಜ್ಞೆಯು ಬರುತ್ತದೆ. 

(ಸು ಮೊದಲಾದ 21 ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 
ಸೂತ್ರ 118. ಸ್ಟೌಜಸಮೌಟ್‌-ಛಸ್ವಾ-ಭ್ಯಾಂ-ಛಸ್‌-ಐೇ-ಭ್ಯಾಂ-ಭ್ಯಸ್‌ 
ಐಸಿ-ಭ್ಯಾಂ-ಭ್ಯಸ್‌- 

ಜಸೋಸಾಮ್‌ -ಜ್ಯೋಸ್ಸುಪ್‌-(4.1.2) 

ವೃತ್ತಿಃ - ಸು ಔ ಜಸ್‌ ಇತಿ ಪ್ರಥಮಾ। ಅಮ್‌ ಔಟ್‌ ಶಸ್‌ ಇತಿ ದ್ವಿತೀಯಾ। ಟಾ 
ಭ್ಯಾಮ್‌ ಭಿಸ್‌ ಇತಿ ತೃತೀಯಾ। ಜ್‌ ಭ್ಯಾಮ್‌ ಭ್ಯಸ್‌ ಇತಿ ಚತುರ್ಥೀ। ಜಸಿ ಭ್ಯಾಮ್‌ 
ಭ್ಯಸ್‌ ಇತಿ ಪಳಣ್ಗಮೀ। ಜಸ್‌ ಓಸ್‌ ಆಮ್‌ ಇತಿ ಷಷ್ಠೀ ಜಿಓಸ್‌ ಸುಪ್‌ ಇತಿ 
ಸಪ್ತಮೀ। 

ಪ. ಛೇ. - ವೃತ್ತಿಯಲ್ಲಿ ಕೊಡಲಾಗಿದೆ. 

ಅರ್ಥ - ಈ 21 ಪ್ರತ್ಯಯಗಳನ್ನು "ಸುಪ್‌' ಪ್ರತ್ಯಯಗಳೆಂದು ಕರೆಯುತ್ತಾರೆ. 
'ಸು' ವಿನಿಂದ ಆರಂಭವಾಗಿ "ಪ್‌' ನಲ್ಲಿ ಮುಗಿಯುವದರಿಂದ "ಸುಪ್‌' ಎಂಬ 
ಪ್ರತ್ಯಾಹಾರದಲ್ಲಿ ಇವುಗಳನ್ನು ಸಂಗ್ರಹಿಸಲಾಗಿದೆ. ಒಂದೊಂದು ವಿಭಕ್ತಿಯಲ್ಲಿಯೂ 
ಕ್ರಮವಾಗಿ ಮೂರು-ಮೂರು ಪ್ರತ್ಯಯಗಳನ್ನು ವಿಂಗಡಿಸಲಾಗಿದೆ. ಆಮೇಲೆ 
ಪ್ರಾತಿಪದಿಕದಜೊತೆಗೆ, ಈ 7 ವಿಭಕ್ತಿಗಳ ಮೂರು-ಮೂರು ಪ್ರತ್ಯಯಗಳನ್ನು ಸೇರಿಸಿದರೆ, 
21 ರೂಪಗಳು ಸಿಗುತ್ತವೆ. ಒಂದೇ ಪ್ರಾತಿಪದಿಕಕ್ಕೆ 21 ರೂಪಗಳು ಏಕಕಾಲಕ್ಕೆ 


122 ಲಘುಸಿದ್ಧಾಂತ ಕೌಮುದೀ 


ಸೇರಿಸಲಾಗುವದಿಲ್ಲ. ಈ ವಿಭಕ್ತಿಗಳನ್ನು ಪ್ರಥಮಾ ವಿಭಕ್ತಿ. ದ್ವಿತೀಯಾ ವಿಭಕ್ತಿಃ, 
ತೃತೀಯಾ ವಿಭಕ್ತಿ, ಚತುರ್ಥೀ ವಿಭಕ್ತಿ, ಪಣ್ಣುಮೀ ವಿಭಕ್ತಿಃ, ಷಷ್ಠೀ ವಿಭಕ್ತೀ, ಮತ್ತು 
ಸಪ್ತಮೀ ವಿಭಕ್ತಿಃ ಎಂದು ಕರೆಯಲಾಗಿದೆ. ಸಂಬೋಧನಾರ್ಥವನ್ನು ಸೂಚಿಸುವಾಗ, 
ಈ ಪ್ರಥಮಾ ವಿಭಕ್ತಿಯು ಸಂಬೋಧನ-ಪ್ರಥಮಾ ವಿಭಕ್ತಿ ಎಂದು ಹೇಳಲ್ಪಡುತ್ತದೆ. 
ಒಂದೊಂದು ವಿಭಕ್ತಿಯಲ್ಲಿರುವ ಮೂರು ವಚನಗಳನ್ನು ಏಕವಚನ, ದ್ವಿವಚನ ಮತ್ತು 
ಬಹುವಚನ ಗಳೆಂದು ವೈಯ್ಯಾಕರಣಿಗಳು ವ್ಯವಹರಿಸುತ್ತಾರೆ. ಈ ಏಳು ವಿಭಕ್ತಿಗಳಿಗೆ 
ಪ್ರತ್ಯೇಕವಾದ ಅರ್ಥಗಳಿವೆ. 


ವಿಭಕ್ತಿ ಪ್ರತ್ಯಯಗಳ ಅರ್ಥಗಳು (ಏಕ ವಜನ ಮಾತ್ರ) 


ವಿಭಕ್ತಿ ಏಕವಚನ (ಒಬ್ಬ) ಅರ್ಥ 
ಪ್ರಥಮಾ- ರಾಮಃ ರಾಮನು ಉ 
ದ್ವಿತೀಯಾ- ರಾಮಂ ರಾಮನನ್ನು ಅನ್ನು 
ತೃತೀಯಾ- ರಾಮೇಣ 1. ರಾಮನಿಂದ 1.ಇಂದ 

2. ರಾಮನ ಜೊತೆಗೆ 2. ಜೊತೆಗೆ 
ಚತುರ್ಥೀ- ರಾಮಾಯ |. ರಾಮನಿಗೆ 1.ಗೆ 


2. ರಾಮನಿಗೋಸ್ಕರ 2. ಓಸ್ಕರ 


ಪಠ್ಣುಮೀ- ರಾಮಾತ್‌ ( 1. ರಾಮನದೆಸೆಯಿಂದ (ಇಂದ-ಕಡೆಯಿಂದ) 
ಸ ದೆಸೆಯಿಂದ (ಇಂದ) 2. ರಾಮನಿಗಿಂತ 


2. ಗಿಂತ ೯೬ ಕಾರಣದಿಂದ 
` 3. ಆದುದರಿಂದ 
ಷಷ್ಠೀ- ರಾಮಸ್ಕ 1. ರಾಮನ, 1.ಅ 
2. ರಾಮನಿಗೆ 2. ಗೆ 


ಷಷ್ಠೀ ಚತುರ್ಥೀ 
(ಇದನ್ನು ಅರ್ಥದಲ್ಲಿ 
ಪ್ರಯೋಗವೆಂದು 
ಹೇಳುತ್ತಾರೆ) 
ಸಪ್ತಮೀ- ರಾಮೇ ರಾಮನಲ್ಲಿ ಅಲ್ಲಿ, ಒಳಗೆ, ಮೇಲೆ 
(ಈ ಅರ್ಥಗಳ ಹೊರತು ಆ ಸ್ಥಳದಲ್ಲಿ, ಮತ್ತು ಆ ಸಮಯದಲ್ಲಿ ಎಂಬ 
ಅರ್ಥವೂ ಬರುತ್ತದೆ). 
ಸಂ.ಪ್ರಥಮಾ- ಹೇ ರಾಮ ಹೇ(ಎಲೈ) ರಾಮನೇ! ಎಲೈ ! 
ವಿಶೇಷ-1. ಸಂಬೋಧನ ಪ್ರಥಮಾ ವಿಭಕ್ತಿಯಲ್ಲಿ ಮೂರೂ ವಚನಗಳಿಗೂ 
ಸಂಬೋಧನಾರ್ಥವಿದ್ದರೂ "ಏಕವಚನಕ್ಕೆ ಮಾತ್ರ' “ಸಂಬುದ್ಧಿರೇಕವಚನಂ” ಎಂಬ 


ಷಡ್ಗಿಣ್‌ ಪ್ರಕರಣಮ್‌ (ಅ.ಪು) 123 


ಸೂತ್ರದಿಂದ "ಸಂಬುದ್ಧಿಃ' ಎಂಬ ಸಂಜ್ಞೆಯು ಕೊಡಲಾಗಿದೆ. 

2. ರಜಕಸ್ಯ ವಸ್ತ್ರಂ ದದಾತಿ ಎಂಬ ಉದಾಹರಣೆಯಲ್ಲಿ ವಸ ಸ್ತವನ್ನು ಮರಳಿ 
ಪಡೆಯುವದರಿಂದ ಚತುರ್ಥಿಯ ಅರ್ಥದಲ್ಲಿ ಷಷ್ಠಿಯು ಬಂದಿದೆ. 

ಸೂಚನೆ: “ಇಂದ ಎಂಬ ಪ್ರತ್ಯಯದ ಪ್ರಯೋಗವು ತೃತೀಯಾ ಮತ್ತು ಪಂಚಮೀ 
ಎರಡರಲ್ಲೂ ಕಂಡು ಬರುತ್ತದೆ. ಈ ವ್ಯತ್ಯಾಸವನ್ನು ಕನ್ನಡದಲ್ಲಿರುವುದನ್ನು ಗಮನಿಸಬೇಕು. 


(ಈ ಕೆಳಗಿನ ಮೂರು ಸೂತ್ರಗಳು ಅಧಿಕಾರ ಸೂತ್ರಗಳು) 


ಸೂತ್ರ 119. ಜಳ್ಯಾಪ್‌-ಪ್ರಾತಿಪದಿಕಾತ್‌ (4.11) 
ಅ.ವೃ.- ಇದು ಅಧಿಕಾರಸೂತ್ರ 


ಸೂತ್ರ 12೦. ಪ್ರತ್ಯಯಃ (3.1.1) 
ಅ.ವೃ.- ಇದು ಅಧಿಕಾರ ಸೂತ್ರ 


ಸೂತ್ರ 121. ಪರಪ್ಪ (3.1.2) 

ಅ.ವೃ.- ಇದು ಅಧಿಕಾರ ಸೂತ್ರ. 

ವೃತ್ತಿಃ -ಇತ್ಯ ಧಿಕೃತ್ಯ- ಜ್ಯನ್ಹಾತ್‌, ಆಬನ್ತಾತ್‌, ಪ್ರಾತಿಪದಿಕಾತ್‌ ಚ ಪರೇ ಸ್ವಾದಯಃ 
ಪ್ರತ್ಯಯಾಃ ಸ ಸ್ಯುಃ 

ಪ. ಛೇ. - ಪರಃ, ಚ 

ಅರ್ಥ- ಈ ಮೇಲಿನ ಮೂರು ಅಧಿಕಾರ ಸೂತ್ರಗಳನ್ನು ಐದನೆಯ ಅಧ್ಯಾಯ 
ಮುಗಿಯುವವರೆಗೂ ಅನುವೃತ್ತಿ ಮಾಡಿಕೊಂಡು ಸೂತ್ರಗಳನ್ನು ವ್ಯಾಖ್ಯಾನ ಮಾಡಬೇಕು. 

ಈ ಮೂರು ಸೂತ್ರಗಳಲ್ಲಿ “ಪ್ರತ್ಯಯಃ” (120) ಎಂಬ ಸೂತ್ರವು ಮೂರನೇ 
ಅಧ್ಯಾಯದಿಂದ (ಮೂದಲನೇ ಸೂತ್ರ (119) ಬಿಟ್ಟು ಆರಂಭಿಸಿ, ಐದನೇ 
ಅಧ್ಯಾಯದವರೆಗೆ ಹೇಳಿರುವ ಪ್ರತ್ಯಯಗಳನ್ನು ಗ್ರಹಣಮಾಡುತ್ತದೆ. ಪ್ರತ್ಯಯವೆಂದರೆ 
ಅರ್ಥವನ್ನು ಹೇಳುವಂತಹದ್ದು ಎಂದರ್ಥ. (ಅರ್ಥ-ಪ್ರತ್ಯಾಯಕತ್ವಂ ಪ್ರತ್ಯಯತ್ಹಮ್‌) 

“ಪರಶ್ಚ” ಎಂಬ ಅಧಿಕಾರ ಸೂತ್ರವು ಐದನೇ ಅಧ್ಯಾಯದವರೆಗೆ ವ್ಯಾಪಿಸಿದೆ. ಈ 
ಅವಧಿಯಲ್ಲಿ ಹೇಳಿರುವ ಪ್ರತ್ಯಯಗಳು ಪರದಲ್ಲಿ ಬರುತ್ತವೆ. ಯಾವುದರ ಪರದಲ್ಲಿ 
ಎಂಬುದನ್ನು ಮುಂದಿನ ಸೂತ್ರದಲ್ಲಿ ತಿಳಿಸಲಾಗುತ್ತದೆ. 

“ಜ್ಯಾಪ್‌-ಪ್ರಾತಿಪದಿಕಾತ್‌” (4.11) ಎಂಬ ಸೂತ್ರದ ವಿಗ್ರಹವಾಕ್ಯ ಹೀಗಿದೆ. 
ಜೀಪ್‌ ಚ, ಆಪ್‌ ಚ, ಪ್ರಾತಿಪದಿಕಂ ಚ ತೇಷಾಂ ಸಮಾಹಾರಃ ಜ್ಯಾಪ್‌-ಪ್ರಾತಿಪದಿಕಮ್‌. 
ತಸ್ಮಾತ್‌ ಜ್ಯಾಪ್‌-ಪ್ರಾತಿಪದಿಕಾತ್‌ ಎಂದು ವಿಗ್ರಹವಾಕ್ಯ. “ಜೀ” ಎಂಬ ಶಬ್ದದಿಂದ 
ಜೀನ್‌ “ಜೇಷ್‌' “ಜೀನ್‌' ಎಂಬ ಸ್ತ್ರೀ ಪ್ರತ್ಯಯಗಳನ್ನು ತೆಗೆದುಕೊಳ್ಳಬೇಕು. ಇವುಗಳಲ್ಲಿ 

ಈ' ಮಾತ್ರ ಉಳಿಯುತ್ತವೆ. ಉಳಿದೆ ಅಕ್ಷರ (ಪ್ರತ್ಯ ಯಾದಿಯಾದ ಜ್‌, ಮತ್ತು ಅನ್ನ್ಯ 
ವರ್ಣಗಳಾದ ಪ್‌.ಷ್‌, ನ್‌) ಗಳು "ಇತ್‌ ಆಗಿ ಲೋಪವಾಗುತ್ತವೆ. 


* 


124 ಲಘುಸಿದ್ಧಾಂತ ಕೌಮುದೀ 


“ಆಪ್‌' ಎಂಬ ಶಬ್ದವು "ಟಾಪ್‌, "ಡಾಪ್‌' ಮತ್ತು "ಚಾಪ್‌' ಎಂಬ ಸ್ತ್ರೀ ಪ್ರತ್ಯಯಗಳನ್ನು 
ಪ್ರತಿನಿಧಿಸುತ್ತವೆ. ಇವುಗ ("ಆಪ್‌' ಎ೦ಬ ಶಬ್ದವು "ಟಾಪ್‌, “ಡಾಪ್‌' ಮತ್ತು “ಚಾಪ್‌') 
ಳಲ್ಲಿ "ಆ' ಮಾತ್ರ ಉಳಿಯುತ್ತದೆ ಉಳಿದ ಅಕ್ಷರಗಳು ಹಿಂದಿನಂತೆ ಲೋಪವಾಗುತ್ತವೆ. 
ಈ-ಕಾರಾನ್ತ ಮತ್ತು ಆ-ಕಾರಾ೦ತವಾದ ಸ್ತೀ-ಪ್ರತ್ಯಯಾ೦ತವಾದ ಶಬ್ದಗಳಮೇಲೂ 
“ಸು' ಮೊದಲಾದ "“ಸುಪ್‌' ಪ್ರತ್ಯಯಗಳು ಸೇರಿಸಲಾಗುತ್ತವೆ. ಹಾಗೆಯೇ 
ಪ್ರಾತಿಪದಿಕಸಂಜ್ಞೆಯುಳ್ಳ ಶಬ್ದಗಳಮೇಲೂ “ಸು' ಮೊದಲಾದ "ಸುಪ್‌' ಪ್ರತ್ಯಯಗಳು 


ಸೇರಿಸಲಾಗುತ್ತವೆ. 


ಈ ರೀತಿಯಾಗಿ ಈ ಮೂರು ಅಧಿಕಾರ ಸೂತ್ರಗಳನ್ನು ಅನುವೃತ್ತಿ ಮಾಡಿಕೊಂಡು 

ಮುಂದಿನ ಸೂತ್ರಗಳನ್ನು ಐದನೇ ಅಧ್ಯಾಯ ಮುಗಿಯುವವರೆಗೆ ವ್ಯಾಖ್ಯಾನ ಮಾಡಬೇಕು. 
. (ಏಕವಚನಾದಿ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ 122. ಸುಪಃ (1.4.1೦03) 

ವೃತ್ತಿಃ -ಸುಪಃ ತ್ರೀಣಿ ತ್ರೀಣಿ ವಚನಾನಿ ಏಕಶಃ ಏಕವಚನ, ದ್ವಿವಚನ, ಬಹುವಚನ 
ಸಂಜ್ಞಾನಿ ಸ್ಯುಃ 

ಅ.ವೃ.- “ತಾನ್ಯೇಕವಚನ-ದ್ವಿವಚನ-ಬಹುವಚನಾನ್ಯೇಕಶಃ” ಎಂಬ ಸೂತ್ರದಿಂದ 
ಏಕವಚನ, ದ್ವಿವಚನ, ಬಹುವಚನಾನಿ ಮತ್ತು ಏಕಶಃ ಎ೦ಬ ಪದಗಳು 
ಅನುವೃತ್ತವಾಗುತ್ತವೆ. ಹಾಗೆಯೇ “ತಿಜಃ ತ್ರೀಣಿ ತ್ರೀಣಿ” ಎಂಬ ಸೂತ್ರದಿಂದ ತ್ರೀಣಿ 
ತ್ರೀಣಿ ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಸೂತ್ರದಲ್ಲಿರುವ "ಸುಪಃ' ಎಂಬುದು ಷಷ್ಠೀ-ಏಕವಚನ. "ಸುಪ್‌'ನ 
ಕ್ರಮವಾಗಿ ಮೂರು-ಮೂರು ಆಗಿರುವ ರೂಪಗಳು ಏಕವಚನ, ದ್ವಿವಚನ ಮತ್ತು 
ಬಹುವಚನ ಎಂಬ ಸಂಜ್ಜೆಗಳುನ್ನು ಕ್ರಮವಾಗಿ ಪಡೆಯುತ್ತವೆ. ಈ "ಸುಪ್‌'ನ ಸ್ವರೂಪವನ್ನು 
ಸ್ವೌಜಸಮೌಟ್‌-ಛಸ್ಟಾ-ಭ್ಯಾಂ-ಭಿಸ್‌-ಜೌೇ-ಭ್ಯಾಂ-ಭ್ಯಸ್‌-ಜಸಿ-ಭ್ಯಾಂ-ಭ್ಯಸ್‌- 
ಜಸೋಸಾಮ್‌-ಜ್ಯೋಸ್ಸುಪ್‌(4.1.2) ಎ೦ಬ ಸೂತ್ರದಲ್ಲಿ ವಿವರಿಸಲಾಗಿದೆ. 
' ಮುಂದಿನ ಸೂತ್ರ ದಿಂದ ಏಕವಚನ, ದ್ವಿವಚನಗಳ ಬಗ್ಗೆ ವಿವರಿಸಲಾಗುತ್ತದೆ. 


(ಏಕವಚನ, ದ್ವಿವಚನವನ್ನು ವಿಧಿಸುವ ನಿಯಮಸೂತ್ರ) 

ಸೂತ್ರ 123. ಧ್ವೇಕಯೋದೀವಚನೈಕವಚನೇ (1.4.22) 

ವೃತ್ತಿಃ -ದ್ವಿತ್ವ-ಎಕತ್ವಯೋಃ ತೇ ಸಃ 

ಪ.ಛೇ. - ದ್ವಿ-ಏಕಯೋಃ, ದ್ವಿವಚನ-ಏಕವಚನೇ। 

ಅರ್ಥ- ದ್ವಿ ಎಂಬುದರಿಂದ "ದ್ವಿತ್ವ' ವನ್ನೂ “ಏಕ' ಎಂಬುದರಿಂದ "ಏಕತ್ವ 
ಸಂಖ್ಯೆಯನ್ನು ಗ್ರಹಿಸಿ "ದ್ವಿತ್ವೈಕತ್ವಯೋಃ' ಎಂದು ದ್ವಿವಚನವನ್ನು ಪ್ರಯೋಗಿಸಿದ್ದಾರೆ. 

ವಸ್ತುಗಳು ಎರಡಾಗಿದ್ದಾಗ ಅವುಗಳಲ್ಲಿ "ದ್ವಿತ್ತ' ಸಂಖ್ಯೆಯು ಕಂಡುಬರುತ್ತದೆ. ಆಗ 
ದ್ವಿವಚನ ಪ್ರತ್ಯಯವು ವಿಧಿಸಲಾಗುತ್ತದೆ. ವಸ್ತುವು ಒಂದೇ ಇದ್ದರೆ ಅದರಲ್ಲಿ "ಏಕತ್ವ'ವು 


ಷಡ್ಗಿಣ್‌ ಪ್ರಕರಣಮ್‌ (ಅ.ಪು) 125 


ಇರುವದರಿಂದ ಏಕವಚನಪ್ರತ್ಯಯವು ವಿಧಿಸಲಾಗುತ್ತದೆ. 

ಏಕತ್ವಕ್ಕೆ "ಸು' ಪ್ರತ ತ್ಯಯವನ್ನು ವಿಧಿಸಿದಾಗ, “ಉಪದೇಶೇಇಜನುನಾಸಿಕ ಇತ್‌” 
(13.2 ಸು ಸೂತ್ರದಿಂದ "ಉ' ಕಾರವು ಲೋಪವಾಗಿ, "ಸ್‌'ಕಾರ ಮಾತ್ರ 
ಉಳಿಯುತ್ತದೆ. ರಾಮ ಸ್‌ ಎಂದಿದ್ದಾಗ- 

(ಅವಸಾನ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ 124. ವಿರಾಮೋ*ವಸಾನಮ್‌ (1.4.10) 

ವೃತ್ತಿಃ -ವರ್ಣಾನಾ೦ ಅಭಾವಃ ಅವಸಾನ-ಸಂಜ್ಞಃ ಸ್ಯಾತ್‌! ರುತ್ವ-ಎಸರ್ಗೌ। 
ರಾಮಃ। 

ಪ. ಛೇ. - ವಿರಾಮಃ, ಅವಸಾನಮ್‌। 

ಅರ್ಥ- ವಿರಾಮಃ ಎಂದರೆ ಕೊನೆಯ ವರ್ಣ ಎಂದು ಅರ್ಥ ಮಾಡಲಾಗಿದೆ. 
ಕೊನೆಯ ವರ್ಣವೆಂದರೆ ಯಾವ ವರ್ಣದ ನಂತರ ಆ ಪದವು ಕೊನೆಗಾಣುತ್ತದೆಯೋ 
ಮತ್ತು ಅದರ ನಂತರ ಯಾವ ಅಕ್ಷರವೂ ಇಲ್ಲದೇ ವಿರಮಿಸುತ್ತದೋ ಆ ಅನ್ರ್ಯ 
ವರ್ಣಕ್ಕೆ ಅವಸಾನ ಎಂದು ಹೆಸರು. ವರ್ಣಗಳ ಅಭಾವಕ್ಕೂ ಅವಸಾನ ಎಂದು 
ಅರ್ಥ ಮಾಡಬಹುದು. ಈ ತರಹದ ಎರಡು ಅರ್ಥಗಳಿದ್ದಾಗ ಸಂದರ್ಭೋಚಿತವಾಗಿ 
ಎರಡೂ ಅರ್ಥಗಳನ್ನು ಸ್ವೀಕಾರ ಮಾಡಬೇಕು. ಅಂದರೆ - 

1. ಕೊನೆಯ ವರ್ಣಕ್ಕೂ ಅವಸಾನ ಎಂಬ ಹೆಸರು. 2. ಕೊನೆಯ ವರ್ಣದ 
ನಂತರ ಇರುವ ವರ್ಣಗಳ "ಅಭಾವಕ್ಕೂ ಅವಸಾನ ಎಂದು ಹೆಸರು ಬರುತ್ತದೆ. 

ಉದಾ- ರಾಮ-+ಸು ಎಂದಿದ್ದಾಗ “ಉಪದೇಶೇಇಜನುನಾಸಿಕ ಇತ್‌” (1.3.2) 
ಎಂಬ ಸೂತ್ರದಿಂದ “ಉ' ಕಾರವು ಲೋಪವಾಗಿ, ರಾಮ--ಸ್‌ ಎಂದಿರುತ್ತದೆ. ಆಗ 
“ಸ _ಸಜುಷೋರುಃ” (8.2.66) ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ರುತ್ಡ(ರ್‌) ಬಂದು 
ಅನುಬಂಧವಾದ “"ಉ' ಕಾರವು ಲೋಪವಾಗಿ ರಾಮ4ರ್‌ ಎಂದಿದ್ದಾಗ- 
“ಖರವಸಾನಯೋರ್ವಿಸರ್ಜನೀಯಃ” ಎ೦ಬ ಸೂತ್ರದಿಂದ "ರ್‌' ಗೆ ವಿಸರ್ಗ” (8) 
ಬಂದು ರಾಮಃ ಎಂಬ ರೂಪವು ಸಿದ್ಧವಾಗುತ್ತದೆ. (ಒಬ್ಬ ರಾಮನು) 

(ಸಮಾನರೂಪಗಳಲ್ಲಿ ಒಂದುರೂಪ ಮಾತ್ರ 
ಉಳಯುವದನ್ನು (ಏಕಶೇಷವನ್ನು) ಹೇಳುವ ಸೂತ್ರ) 

ಸೂತ್ರ 125. ಸರೂಪಾಣಾಮೇಕಶೇಷಃ ಏಕವಿಛಕೌ (12.64) 

ವೃತ್ತಿಃ - ಏಕವಿಭಕ್ತೌ ಯಾನಿ ಸರೂಪಾಣಿ ಏವ ದೃಷ್ಟಾನಿ ತೇಷಾಂ ಏಕ ಏವ 
ಶಿಷ್ಯತೇ। 
ಪ. ಛೇ. - ಸರೂಪಾಣಾಂ ಏಕಶೇಷಃ ಏಕವಿಭಕೌ| 

ಅ. ವೃ. - “ವ್ಯ ೈದ್ಧೋಯೂನಾತಲ್ಲಕ್ಷಣಶ್ಲೇದೇವ ವಿಶೇಷಃ” ಎ೦ಬ ಸೂತ್ರದಿಂದ 
"ಏವ' ಎಂಬ ಪದವು ಅನುವ್ಯ ತ್ರವಾಗುತ್ತದೆ.. 


126 ಲಘುಸಿದ್ಧಾಂತ ಕೌಮುದೀ 


ಅರ್ಥ- ಒಂದೇ ವಿಭಕ್ತಿಗೆ ಸಂಬಂಧಿಸಿದ ಸಮಾನ ರೂಪವುಳ್ಳ ಶಬ್ದಗಳು 
ಸೇರಿಕೊಂಡಿದ್ದು, ಪರದಲ್ಲಿ ದ್ವಿವಚನ ಅಥವಾ ಬಹುವಚನ ಪ್ರತ್ಯಯವು ಇದ್ದಾಗ, 
ಪೂರ್ವದಲ್ಲಿವುರುವ ರೂಪಗಳಲ್ಲಿ, ಒಂದು ರೂಪವು ಮಾತ್ರ ಉಳಿಯುತ್ತದೆ. ಉಳಿದ 
ರೂಪಗಳು ಲೋಪವಾಗುತ್ತವೆ. ಉಳಿದಿರುವ ಒಂದು ರೂಪವು ಲೋಪವಾದ ರೂಪಗಳ 
ಅರ್ಥವನ್ನು ಹೇಳುತ್ತದೆ. ಇದನ್ನೇ “ಯಃ ಶಿಷ್ಯತೆ ಸಃ ಲುಪ್ಯಮಾನಾಭಿಧಾಯೀ' ಎಂದು 
ಹೇಳಿದ್ದಾರೆ. 


ಉದಾ- ರಾಮರಾಮ ಔ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಎರಡು ರಾಮ 
ಶಬ್ದಗಳಲ್ಲಿ ಒಂದು ರಾಮ ಶಬ್ದ ಲೋಪವಾಗಿ ಒಂದು ರಾಮ ಶಬ್ದ ಮಾತ್ರ 
ಉಳಿಯುತ್ತದೆ. ಹೀಗೆ ರಾಮ+ಔ ಎಂದಿದ್ದಾಗ- ಮುಂದಿನ ಸೂತ್ರವನ್ನು ಹೇಳುತ್ತಾನೆ. 


(ಪೂರ್ವಸವರ್ಣದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ 126. ಪ್ರಥಮಯೋಃ ಪೂರ್ವಸವರ್ಣಃ (6.11೦2) 


ವೃತ್ತಿಃ -ಅಕಃ ಪ್ರಥಮಾ-ದ್ವಿತೀಯಯೋಃ ಅಚಿ ಪೂರ್ವಸವರ್ಣದೀರ್ಫ್ಥಃ 
ಏಕಾದೇಶಃ ಸ್ಕಾತ್‌। ಇತಿ ಪ ಪ್ರಾಪ್ತೇ- 


ಅ. ವೃ. - “ಏಕಃ ಪೂರ್ವಪರಯೋಃ” ಎಂಬುದು ಅಧಿಕಾರಸೂತ್ರ “ಅಕಃ 
ಸವರ್ಣೇ ದೀರ್ಫ್ಥಃ? (6.1101) ಎಂಬ ಸೂತ್ರದಿಂದ "ಅಕಃ' ಎಂಬ ಪದವು ಮತ್ತು 
“ಇಕೋಯಣಚಿ” (6.1.77) ಎಂಬ ಸೂತ್ರದಿಂದ "ಅಚಿ' ಎಂಬ ಪದವು 
ಅನುವೃತ್ತವಾಗುತ್ತವೆ. 

ಅರ್ಥ-ಇಲ್ಲಿ ಪ್ರಥಮಾ ಶಬ್ದದಿಂದ ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳು 
ಗೃಹೀತವಾಗುತ್ತವೆ. "ಅಕ್‌' (ಅ,ಇ,ಉ,ಯ,ಲ್ಕ) ವರ್ಣದನಂತರ ಪ್ರಥಮಾ ಮತ್ತು 
ದ್ವಿತೀಯಾ ವಿಭಕ್ತಿಗಳಲ್ಲಿರುವ "ಅಚ್‌' ವರ್ಣವು ಪರದಲ್ಲಿದ್ದಾಗ, ಪೂರ್ವ-ಪರಗಳ 
ಸ್ಥಾನದಲ್ಲಿ “ಏಕಃ ಪೂರ್ವಪರಯೋಃ” ಎಂಬ ಅಧಿಕಾರ ಸೂತ್ರದಿಂದ 
ಪೂರ್ವಸವರ್ಣದೀರ್ಪವು ಏಕಾದೇಶವಾಗಿ ಬರುತ್ತದೆ. 

ರಾಮಔ ಎಂದಿದ್ದಾಗ ಪೂರ್ವಪದದ ಕೊನೆಯಲ್ಲಿಇರುವ "ಮ್‌' ಕಾರೋತ್ತರವರ್ತಿ 
"ಅ'ಕಾರವು "ಅಕ್‌' ವರ್ಣವಾಗಿದ್ದು ಅದರ ಪರದಲ್ಲಿ "ಔ' ಎಂಬ ದ್ವಿತೀಯಾ ವಿಭಕ್ತಿ 
“ಸುಪ್‌ ಪ್ರತ್ಯಯವು ಅಜಾ(ಅಚ್‌)ದಿಯಾಗಿದ್ದು ಅವುಗಳಿಗೆ ಪೂರ್ವಸವರ್ಣದೀರ್ಫ 
ಮಾಡಿದಾಗ, ಪೂರ್ವ-ಪರಗಳ ಸ್ಥಾನದಲ್ಲಿ “ಆ” ಕಾರವು ಏಕಾದೇಶವಾಗಿ ಬಂದು 
ರಾಮ್‌+(ಅ4+ಔ)=ರಾಮ್‌4ಆ=ರಾಮಾ ಎಂಬ ಅನಿಷ್ಟ ರೂಪವು ಬರಬೇಕಾಗುತ್ತದೆ. 
ಅದನ್ನು ನಿಷೇಧಿಸಲು ಮುಂದಿನಸೂತ್ರವು ರಚಿಸ ಲ್ಪಟ್ಟಿದೆ. 


(ಪೂರ್ವಸವರ್ಣದೀರ್ಥವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ 127. ನಾದಿಜಿ (6.1104) 
ವೃತ್ತಿಃ -ಆತ್‌ ಇಚಿ ನ ಪೂರ್ವಸವರ್ಣದೀರ್ಥನಃವೃದ್ಧಿರೇಚಿ। ರಾಮೌ। 
ಪ. ಛೇ. - ನ, ಆತ್‌, ಇಚಿ। 


ಷಡ್ಗಿಜ್ಜ್‌ ಪ್ರಕರಣಮ್‌ (ಅ.ಪು) 127 


ಅ. ವ್ಯ, - “ ಪ್ರಥಮಯೊಃ ಪೂರ್ವಸವರ್ಣಃ” (6.1.1102) ಎ೦ಬ ಸೂತ್ರದಿಂದ 
"ಪೂರ್ವಸವರ್ಣಃ' ಎಂಬ ಪದವು ಮತ್ತು “ಅಕಃ ಸವರ್ಣೇ ದೀರ್ಫಃ” (6.1.101) 
ಎಂಬ ಸೂತ್ರದಿಂದ "ದೀರ್ಫಃ' ಎ೦ಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಅ'ಕಾರದನಂತರ (ಆತ್‌) “ಇಚ್‌ ("ಅ'ಕಾರವನ್ನು ಬಿಟ್ಟು ಉಳಿದ 
ಸ್ವರಗಳು ಎಂದರೆ- ಇ,ಉ,ಖಯ,ಲೃಏ,ಓ,ಐ,ಔ) ವರ್ಣಗಳು ಪರವಾದಾಗ, ಪೂರ್ವ 
ಸವರ್ಣದೀರ್ಫ್ಥವು ಬರುವದಿಲ್ಲ. 

ರಾಮ-.ಔ ಎಂದಿದ್ದಾಗ “ಅ'ಕಾರದ ನಂತರ "ಇಚ್‌' ಪ್ರತ್ಯಾಹಾರದಲ್ಲಿ ಇರುವ 
"ಔ' ವರ್ಣವು ಪರದಲ್ಲಿರುವದರಿಂದ, ಪ್ರಕೃತ ಸೂತ್ರದಿಂದ ಪೂರ್ವಸವರ್ಣದೀರ್ಫ 
ಬರುವದಿಲ್ಲ. ಈ ಮೇಲಿನ ಎರಡು ಸೂತ್ರಗಳಿಂದ ಇಷ್ಟರೂಪವು 
ಸಿದ್ಧವಾಗದಿರೋಣದ್ದರಿಂದ, “ವೃದ್ಧಿರೇಚಿ” ಎಂಬ ಸೂತ್ರಕ್ಕೆ ಮಾತ್ರ 
ಅವಕಾಶವಿರುವುದರಿಂದ, “ಅ'ಕಾರ ಮತ್ತು "ಔ' ಕಾರಗಳ ಸ್ಥಾನದಲ್ಲಿ ವೃದ್ಧ್ಯಕ್ಷರವಾದ 
“ಔ' ಕಾರವು ಆದೇಶವಾಗಿ ಬಂದು "ರಾಮೌ' ಎಂಬ ಇಷ್ಟ ರೂಪವು ಸಿದ್ಧವಾಗುತ್ತದೆ. 
(ಇಲ್ಲಿ ಇಬ್ಬರು ರಾಮರು ಎಂದರ್ಥ). 

(ಬಹುವಚನ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ 128. ಬಹುಷು ಬಹುವಚನಮ್‌ (1.4.21) 

ವೃತ್ತಿಃ -ಬಹುತ್ವ ವಿವಕ್ಷಾಯಾಂ ಬಹುವಚನಂ ಸ್ಕಾತ್‌। 

ಅರ್ಥ- ಎರಡಕ್ಕಿಂತ ಹೆಚ್ಚಾಗಿ ಅಂದರೆ ಹಲವು ಪದಾರ್ಥಗಳಿರುವಾಗ ಅಲ್ಲಿ 
ಬಹುತ್ವ ಸಂಖ್ಯೆ ಇರೋಣದ್ದರಿಂದ, ಬಹುವಚನಪ್ರತ್ಯಯವಾದ "ಜಸ್‌' (ಅಸ್‌) 
ವಿಧಿಸಲಾಗುತ್ತದೆ. ಇಲ್ಲಿ ಬಹಳಮಂದಿ ರಾಮರು ಎಂಬ ಅರ್ಥದಲ್ಲಿ 


ಒಂದು ರಾಮ ಶಬ್ದವನ್ನು ಬಿಟ್ಟು ಉಳಿದೆಲ್ಲ ರಾಮ ಶಬ್ದಗಳು ಲೋಪವಾಗುತ್ತವೆ. 
ಈ ರಾಮ ಶಬ್ದದ ಪರದಲ್ಲಿ ಬಹುವಚನ ಪ್ರತ್ಯಯವಾದ 'ಜಸ್‌'(ಅಸ್‌) ಪ್ರತ್ಯಯವು 
ಬಂದು ರಾಮ ಜಸ್‌(ಅಸ್‌) ಎಂದಿದ್ದಾಗ- 
(ಪ್ರತ್ಯಯಾದಿ ವರ್ಣಗಳಾದ 'ಚ'ವರ್ಗ ಮತ್ತು ಟ-ವರ್ಗಗಳಗೆ 
“ಇತ್‌' ಸಂಜ್ಞೆಯನ್ನು ಹೇಳುವ ಸೂತ್ರ) 

ಸೂತ್ರ 129. ಚುಟೂ (1.3.7) 

ವೃತ್ತಿಃ -ಪ್ರತ್ಯಯಾದ್ಯೌ ಚುಟೂ ಇತೌ ಸ್ವಃ (ಚುಟೂ- ಚವರ್ಗ-ಟವರ್ಗೌ) 

ಅ. ವೃ. - “ಉಪದೇಶೇಇಜನುನಾಸಿಕ ಇತ್‌” (1.3.2) ಎಂಬ ಸೂತ್ರದಿಂದ 
"ಇತ್‌' ಎಂಬ ಪದ, “ಷಃ ಪ್ರತ್ಯಯಸ್ಯ” ಎಂಬ ಸುತ್ತದಿಂದ “ಪ್ರತ್ಯಯಸ್ಯ' ಎಂಬ 
ಪದ, ಮತ್ತು “ಆದಿರ್ಜಿಟುಡವಃ” ಎಂಬ ಸೂತ್ರದಿಂದ "ಆದಿಃ' ಎಂಬ ಪದಗಳನ್ನು 
ಅನುವೃತ್ತಿ ಮಾಡಿಕೊಂಡು ಅದನ್ನು ದ್ವಿವಚನಾನ್ಷವಾಗಿ ವಿಪರಿಣಾಮಗೊಳಿಸಲಾಗಿದೆ. 


128 ಲಘುಸಿದ್ಧಾಂತ ಕೌಮುದೀ 


ಅರ್ಥ- ಚುಶ್ಚ ಟುಶ್ಚ ಚುಟೂ। "ಚು' ಎಂದರೆ ಚ-ವರ್ಗ, (ಚ್‌,ಛ್‌,ಜ್‌,ರು್‌,ಇ್‌) 
“ಟು” ಎಂದರೆ, ಟ-ವರ್ಗಗ(ಟ್‌,ಠ್‌.ಡ್‌.ಢ್‌.ಣ್‌)ವೆಂದು ಅರ್ಥ. ಈ ವರ್ಣಗಳು 
ಪ್ರತ್ಯಯದ ಆದಿಯಲ್ಲಿದ್ದರೆ "ಇತ್‌' ಸಂಜ್ಞೆಯನ್ನು ಹೊಂದುತ್ತವೆ. 

ಉದಾ- ರಾಮ- ಜಸ್‌ ಎಂದಿದ್ದಾಗ, “ಜಸ್‌' ಪ್ರತ್ಯಯದ ಆದಿವರ್ಣವಾದ yi 
ಕಾರವು "ಚ-ವರ್ಗದಲ್ಲಿ ಸೇರಿರುವದರಿಂದ ಅದಕ್ಕೆ ತ್‌ ಸ ಸಂಜ್ಞೆ ಬಂದು ಅದು 
ಲೋಪವಾಗುತ್ತದೆ. ಆಗ "ಅಸ್‌' ಮಾತ್ರ ಉಳಿದಿರುತ್ತದೆ. ಅದರಲ್ಲಿನ "ಸ್‌' ಕಾರಕ್ಕೆ 
ಲೋಪವನ್ನು ನಿಷೇಧಿಸುವ ಮೊದಲು ವಿಭಕ್ತಿ ಸಂಜ್ಞೆಯನ್ನು ವಿಧಿಸುತ್ತಾರೆ. 

(ವಿಭಕ್ತಿಸಂಹ್ಞಾ ವಿಧಾಯಕ ಸೂತ್ರ) 
ಸೂತ್ರ 13೦. ವಿಭಕ್ತಿಶ್ಚ (14.1೦4) 

ವೃತ್ತಿಃ -ಸುಪ್‌-ತಿಜ್‌ೌ ವಿಭಕ್ತಿಸಂಜ್ಞೌ ಸಃ 

ಪ. ಛೇ. - ವಿಭಕ್ತಿ, ಚ। 

ಅ. ವೃ. - “ಸುಪಃ” ಎಂಬ ಸೂತ್ರದಿಂದ ವಿಭಕ್ತಿ ಪರಿಣಾಮ ಮಾಡಿ, "ಸುಪ್‌' 
ಎಂದೂ, “ತಿಜಃ ತ್ರೀಣಿ ತ್ರೀಣಿ ಪ್ರಥಮ-ಮಧ್ಯಮೋತ್ತಮಾಃ” ಎಂಬ ಸೂತ್ರದಿಂದ 
ವಿಭಕ್ತಿ ಪರಿಣಾಮ ಮಾಡಿ, “ತಿಜ್‌' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- “ಸುಪ್‌' ಮತ್ತು "ತಿಜ್‌' ಈ ಪ್ರತ್ಯಯಗಳು ವಿಭಕ್ತಿ ಸಂಜ್ಞೆಯನ್ನು 
ಹೊಂದುತ್ತವೆ. "ಸುಪ್‌' ಮತ್ತು “ತಿಜ್‌' ಗಳಿಗೆ ವಿಭಕ್ತಿ ಸಂಜ್ಞೆಯನ್ನು ಹೇಳಿದ್ದರಿಂದ, 
ಮುಂದಿನ ಸೂತ್ರದಿಂದ ಕೆಲವು ವರ್ಣಗಳಿಗೆ "ಇತ್‌-ಸಂಜ್ಞಾ ನಿಷೇಧವು ಆಗುತ್ತದೆ. 


(ವಿಭಕ್ತಿಸ್ಥವಾದ ಕೆಲವು ವರ್ಣಗಳಗೆ "ಇತ್‌ -ಸಂಜ್ಞೆಗೆ' ನಿಷೇಧ ಹೇಳುವ ಸೂತ್ರ) 
ಸೂತ್ರ 131 ನ ವಿಥಕ್ತೌ ತುಸ್ಕಾಃ (1.3.4) 

ವೃತ್ತಿಃ -ವಿಭಕ್ತಿಸ್ಥಾಃ ತವರ್ಗ-ಸಕಾರ-ಮಕಾರಾಃ ನ ಇತಃ ಇತಿ ಸಸ್ಯ ನ ಇತ್ತಮ್‌ 
ರಾಮಾ 

ಅರ್ಥ- ವಿಭಕ್ತಿ ಸಂಜ್ಞೆಯನ್ನು ಹೊಂದಿರುವ ಶಬ್ದ ಸ್ವರೂಪಗಳ ಕೊನೆಯಲ್ಲಿರುವ 
ತ-ವರ್ಗ, "ಸ್‌' ಕಾರ ಮತ್ತು "ಮ್‌' ಕಾರಗಳಿಗೆ “ಇತ್‌' ಸಂಜ್ಞೆ ಬರುವದಿಲ್ಲ. ಪ್ರಕೃತ 

ಸ್‌' ನಲ್ಲಿಯ "ಜ್‌' ಕಾರ ಲೋಪವಾದಮೇಲೆ ಅಂತ್ಯದಲ್ಲಿರುವ ಹಲ್‌ ವರ್ಣವಾದ 
“ಸ್‌' ಕಾರಕ್ಕೆ “ಹಲನ್ಹ್ಯಮ್‌”(1.3.3) ಸೂತ್ರದಿಂದ ಲೋಪ ಬರಬೇಕಾಗಿತ್ತು. ಆದರೆ 
ಈ ಸಂದರ್ಭದಲ್ಲಿ ಪ್ರಕೃತ ಸೂತ್ರದಿಂದ ಆ "ಇತ್‌' ಸಂಜ್ಞೆಯು ನಿಷೇಧಿಸಲ್ಪಟ್ಟಿದ್ದರಿಂದ 
ಲೋಪ ಬರುವದಿಲ್ಲ. ಹೀಗೆ ರಾಮ್‌--ಅ- ಅಸ್‌ ಎಂದಿದ್ದಾಗ- “ಪ್ರಥಮಯೋಃ 
ಪೂರ್ವಸವರ್ಣಃ (6.1.102)” ಎಂಬ ಸೂತ್ರದಿಂದ ಪೂರ್ವ ಸವರ್ಣದೀರ್ಪವು 
ಏಕಾದೇಶವಾಗಿ ಬಂದು ರಾಮಾಸ್‌ ಎಂದಾಗಿ ರುತ್ತ-ವಿಸರ್ಗಗಳಿಂದ ರಾಮಾಃ 
ಎ೦ಬ ಪ್ರಥಮಾ ಬಹುವಚನ ರೂಪವು ಸಿದ್ಧಿಸುತ್ತದೆ. 


ಷಡ್ಗಿಲ್‌ ಪ್ರಕರಣಮ್‌ (ಅ.ಪು) 129 


(ಸಂಬುದ್ಧಿ ಸಂಹ್ಞಾವಿಧಾಯಕ ಸೂತ್ರ) 

ಸೂತ್ರ 132. ಏಕವಚನಂ ಸಂಬುದ್ಧಿಃ (2.3.4೨) 

ವೃತ್ತಿಃ -ಸಂಬೋಧನೇ ಪ್ರಥಮಾಯಾಃ ಏಕವಚನಂ ಸಂಬುದ್ಧಿ-ಸಂಜ್ಯಂ ಸ್ಯಾತ್‌! 

ಅ.ವೃ.-“ಸಂಬೋಧನೇ ಚ” ಎಂಬ ಸೂತ್ರದಿ೦ದ “ಸಂಬೋಧನೇ' ಎಂಬ ಪದವೂ, 
“ಪ್ರಾತಿಪದಿಕಾರ್ಥ-ಲಿಜ್ಲ-ಪರಿಮಾಣ-ವಚನಮಾತ್ರೇ ಪ್ರಥಮಾ” ಎಂಬ ಸೂತ್ರದಿಂದ 
"ಪ್ರಥಮಾ' ಎಂಬ ಪದವನ್ನು ಷಷ್ಠೀ ವಿಭಕ್ತಿಯಲ್ಲಿ ವಿಪರಿಣಾಮಗೊಳಿಸಿದನ೦ತರ, 
"ಪ್ರಥಮಾಯಾಃ' ಎ೦ಬ ಪದವು ಅನುವೃತ್ತಿ ಮಾಡಿಕೊಳ್ಳಲಾಗಿದೆ. 

ಅರ್ಥ- ಸಂಬೋಧನಾರ್ಥದಲ್ಲಿ ಪ್ರಥಮಾವಿಭಕ್ತಿ ಏಕವಚನಕ್ಕೆ ಸಂಬುದ್ಧಿ ಎಂಬ 
ಸಂಜ್ಞೆಯನ್ನು ವಿಧಿಸಲಾಗಿದೆ. ಹಾಗಿದ್ದರೂ ಸಂಬೋಧನಾ ಪ್ರಥಮಾ ವಿಭಕ್ತಿಯ 
ದ್ವಿವಚನ-ಬಹುವಚನಗಳಿಗೆ ಸಂಬೋಧನಾರ್ಥ ಇದ್ದೇ ಇರುತ್ತದೆ. 

(ಅಲ್ಲ-ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ 133. ಯಸ್ಕಾತ್‌ ಪ್ರತ್ಯಯವಿಧಿಸ್ತದಾದಿ ಪ್ರತ್ಯಯೇ*ಣ್ಲಮ್‌ (1.4.13) 

ವೃತ್ತಿಃ -ಯಃ ಪ್ರತ್ಯಯಃ ಯಸ್ಮಾತ್‌ ಕ್ರಿಯತೇ ತದಾದಿ ಶಬ್ದಸ್ವರೂಪಂ ತಸ್ಮಿನ್ನಜ್ಗಂ 
ಸ್ಯಾತ್‌। 

ಪ.ಛೇ. - ಯಸ್ಮಾತ್‌, ಪ್ರತ್ಯಯ-ವಿಧಿಃ, ತದಾದಿ, ಪ್ರತ್ಯಯೇ, ಅಜ್ಗಮ್‌। 

ಅರ್ಥ- ಯಾವ ಪ್ರತ್ಯಯವು ಯಾವ ಶಬ್ದದನಂತರ ವಿಧಿಸಲ್ಪಡುತ್ತದೋ ಆ 
ಪ್ರತ್ಯಯದ ಪೂರ್ವದಲ್ಲಿರುವ ಶಬ್ದಕ್ಕೆ "ಅಜ್ಗ' ವೆಂಬ ಸಂಜ್ಞೆಯು ಬರುತ್ತದೆ. 

(ಸಂಬುದ್ಧಿಯಲ್ಲರುವ “ಹಲ್‌' ವರ್ಣಕ್ಕೆ ಲೋಪ ವಿಧಾಯಕ ಸೂತ್ರ) 

ಸೂತ್ರ 134. ಏಜ್‌ ಹ್ರಸ್ಟಾತ್‌ ಸಂಬುದ್ಧೇಃ (೮.6.69) 

ವೃತ್ತಿಃ -ಏಜನ್ಹಾತ್‌ ಹ್ರಸ್ಟಾನ್ಹಾತ್‌ ಚ ಅಜ್ಗಾತ್‌ ಹಲ್‌ ಲುಪ್ಯತೇ ಸಂಬುದ್ಧೇಶ್ವೇತ್‌। 
ಹೇ ರಾಮ! ಹೇ ರಾಮೌ! 

ಅ. ವೃ. - “ಹಲ್‌-ಜ್ಯಾಭ್ಯೋ ದೀರ್ಫಾತ್‌ ಸು-ತಿ-ಸಿ ಅಪೃಕ್ಷಂ ಹಲ್‌” ಎಂಬ 
ಸೂತ್ರದಿಂದ "ಹಲ್‌' ಎಂಬ ಪದವು ಅನುವೃತ್ತವಾಗಿದೆ. 

ಅರ್ಥ- ಏಜನ್ತವಾದ ಅಂಗ, ಮತ್ತು ಹ್ರಸ್ಥಾನ್ತವಾದ ಅಂಗ ಇವುಗಳ ಪರದಲ್ಲಿರುವ 
ಸಂಬುದ್ಧಿಯ (ಪ್ರಥಮಾ ಸಂಬೋಧನೈಕವಚನದ) ಕೊನೆಯಲ್ಲಿರುವ “ಹಲ್‌' ವರ್ಣಕ್ಕೆ 
ಲೋಪವು ಬರುತ್ತದೆ. 

ಉದಾ- ಹೇ ರಾಮ! ಸು ಎಂದಿದ್ದಾಗ, ಅನುಬಂಧ ಲೋಪವಾದಮೇಲೆ 
ಉಳಿದಿರುವ ಅನ್ರ್ಯ "ಸ್‌' ಕಾರಕ್ಕೆ ಲೋಪ ಬಂದು ಹೇ ರಾಮ! ಎಂದಾಗುತ್ತದೆ. 
ದ್ವಿವಚನ, ಮತ್ತು ಬಹುವಚನಗಳಲ್ಲಿ ಪ್ರಥಮಾ ವಿಭಕ್ತಿಯಲ್ಲಿರುವಂತೆಯೇ ಹೇ ರಾಮೌ[, 
ಹೇರಾಮಾಃ। ಎ೦ದು ರೂಪಗಳಾಗುತ್ತವೆ. 


130 ಲಘುಸಿದ್ಧಾಂತ ಕೌಮುದೀ 


(ಪೂರ್ವರೂಪ ವಿಧಾಯಕ ವಿಧಿಸೂತ್ರ) 
ಸೂತ್ರ - 13ರ. ಅಮಿ ಪೂರ್ವಃ (6.11೦7) 

ವೃತ್ತಿಃ -ಅಕಃ ಅಮಿ ಅಚಿ ಪೂರ್ವರೂಪಮ್‌ ಏಕಾದೇಶಃ ಸ್ಯಾತ್‌। ರಾಮಂ । 
ರಾಮೌ। 

ಅ.ವ್ಯ. - “ಅಕಃ ಸವರ್ಣೇ ದೀರ್ಫಃ? (6.1.101) ಎಂಬ ಸೂತ್ರದಿಂದ "ಅಕಃ' 
ಎಂಬ ಪದವೂ “ಇಕೋಯಣಚಿ” (6.177) ಎಂಬ ಸೂತ್ರದಿಂದ "ಅಚಿ' ಎಂಬ 
ಪದವೂ ಅನುವೃತ್ತವಾಗುತ್ತವೆ. ಮತ್ತು “ಏಕಃ ಪೂರ್ವಪರಯೋಃ” ಎಂಬ ಅಧಿಕಾರ 
ಸೂತ್ರವು ಪ್ರವೃತ್ತವಾಗಿದೆ. 

ಅರ್ಥ-"ಅಕ್‌' ವರ್ಣದ ನಂತರ "ಅಮ್‌' ಪ್ರತ್ಯಯಕ್ಕೆ ಸಂಬಂಧಿಸಿದ "ಅಚ್‌' 
ವರ್ಣವು ಅಂದರೆ, "ಅ'ಕಾರವು ಪರದಲ್ಲಿದ್ದಾಗ, ಪೂರ್ವ-ಪರಗಳ ಸ್ಥಾನದಲ್ಲಿ 
ಪೂರ್ವರೂಪವು ಏಕಾದೇಶವಾಗಿ ಬರುತ್ತದೆ. 

ದ್ವಿತೀಯಾ-ಏಕವಚನದಲ್ಲಿ-ರಾಮ+4ಅಮ್‌-=ರಾಮ್‌4ಅ4ಅಮ್‌ ಎಂದಿದ್ದಾಗ - 
“ಅಕಃ ಸವರ್ಣೇ ದೀರ್ಫಃ” (6.1.1101) ಎ೦ಬ ಸೂತ್ರದಿಂದ ಬರಬೇಕಾದ 
ಸವರ್ಣದೀರ್ಫವನ್ನು ಬಾಧಿಸಿ ಪೂರ್ವ-ಪರಗಳ ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ 
ಪೂರ್ವರೂಪವು ("ಅ' ಕಾರ) ಏಕಾದೇಶವಾಗಿ ಬಂದು ರಾಮ-- ಅಮ್‌ ಎಂದಾಗಿ 
ರಾಮಮ್‌ ಎಂಬ ದ್ವಿತೀಯಾ ಏಕವಚನ ರೂಪವು ಸಿದ್ದಿಸುತ್ತದೆ.ಇನ್ನು ದ್ವಿತೀಯಾ 
ದ್ವಿವಚನದಲ್ಲಿ - ಪ್ರಥಮಾ ವಿಭಕ್ತಿ ದ್ವಿವಚನದರೂಪದಂತೆಯೆ ರಾಮೌ ಎಂಬ ರೂಪವು 
ಸಿದ್ಧಿಸುತ್ತದೆ. 

(ಪ್ರತ್ಯುಯಾದಿಯಾದ ಕೆಲವು ವರ್ಣಗಳಿಗೆ "ಇತ್‌' ಸಂಜ್ಞಾ ವಿಧಿಸುವ ಸೂತ್ರ) 
ಸೂತ್ರ 136. ಲಶಕ್ಚತದ್ಧಿತೇ (1.3.8) | 

ವೃತ್ತಿಃ -ತದ್ಭಿತವರ್ಜ-ಪ್ರತ್ಯಯಾದ್ಯಾಃ ಲ-ಶ-ಕವರ್ಗಾಃ ಇತಃ ಸ್ಕುಃ 

ಪ. ಛೇ. - ಲ-ಶ-ಕು-ಅತದ್ಧಿತೇ(ಏಕಪದ) 

ಅ. ವೃ. - “ಷಃ ಪ್ರತ್ಯಯಸ್ಕ” ಎಂಬ ಸೂತ್ರದಿಂದ ಪ್ರತ್ಯಯಸ್ಯ ಎಂಬ ಪದವು 
“ಆದಿರ್ಜಿಟುಡವಃ” ಸೂತ್ರದಿಂದ "ಆದಿಃ ಎಂಬ ಪದವೂ “ಉಪದೇಶೇಇಜನುನಾಸಿಕ 
ಇತ್‌” (13.2) ಸೂತ್ರದಿಂದ “ಇತ್‌' ಎಂಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ- ತದ್ಧಿತ ಪ್ರತ್ಯಯಗಳನ್ನು ಬಿಟ್ಟು ಉಳಿದ ಪ್ರತ್ಯಯಗಳ ಆದಿಯಲ್ಲಿರುವ 
"ಲ್‌' “ಶ್‌' ಮತ್ತು ಕು (ಕವರ್ಗ -ಕ,ಖ,ಗಘ,ಜ) ವರ್ಣಗಳಿಗೆ "ಇತ್‌' ಸಂಜ್ಞೆಬರುತ್ತದೆ. 

(ನತ್ಯ ವಿಧಾಯಕ ಸೂತ್ರ) 
ಸೂತ್ರ -137. ತಸ್ಕಾಜ್ಯಸೋ ನಃ ಪುಂಸಿ (6.110೦3) 
ವೃತ್ತಿಪೂರ್ವ-ಸವರ್ಣದೀರ್ಥಾತ್‌ ಪರೋ ಯಃ ಶಸಃ ಸಃ, ತಸ್ಯ ನಃ ಸ್ಯಾತ್‌ 
ಪುಂಸಿ। 


ಷಡ್ಗಿಲ್‌ ಪ್ರಕರಣಮ್‌ (ಅ.ಪು) 131 


ಪ. ಛೇ. - ತಸ್ಮಾತ್‌, ಶಸಃ, ನಃ, ಪುಂಸಿ। 

ಅರ್ಥ- ಪುಲ್ಲಿಂಗದಲ್ಲಿ, ಪೂರ್ವಸವರ್ಣದೀರ್ಫದ ಪರದಲ್ಲಿರುವ “ಶಸ್‌'ಗೆ 
ಸಂಬಂಧಿಸಿದ "ಸ್‌' ಕಾರದ ಸ್ಥಾನದಲ್ಲಿ "ನ್‌' ಕಾರವು ಆದೇಶವಾಗಿ ಬರುತ್ತದೆ. 
"ತಸ್ಮಾತ್‌' ಎಂಬ ಶಬ್ದದಿಂದ “ಪ್ರಥಮಯೋಃ ಪೂರ್ವಸವರ್ಣಃ” (6.1.102) 
ಎಂಬಲ್ಲಿರುವ "ಪೂರ್ವಸವರ್ಣಃ' ಎಂಬ ಪದವು ಗೃಹೀತವಾಗುತ್ತದೆ. 

ರಾಮ-*ಶಸ್‌ ಎಂದಿದ್ದಾಗ- “ಲಶಕ್ಷತದ್ಧಿತೇ (1.3.8)” ಎಂಬ ಸೂತ್ರದಿಂದ "ಶ್‌' 
ಕಾರ ಲೋಪವಾದಮೇಲೆ ರಾಮ--ಅಸ್‌ ಎಂ೦ದಿದ್ದಾಗ-“ಪ್ರಥಮಯೋಃ 
ಪೂರ್ವಸವರ್ಣಃ” (6.1.102) ಎಂಬ ಸೂತ್ರದಿ೦ದ ಪೂರ್ವಸವರ್ಣದೀರ್ಥ್ಫ ಬಂದು 
ರಾಮ್‌4ಆ+ಸ್‌ ಎಂದಿರುತ್ತದೆ. ಆಗ ಈ ಪೂರ್ವಸವರ್ಣದೀರ್ಫ್ಪದ ನಂತರ ಇರುವ 
(ಶಸ್‌)ನ್‌ "ಸ್‌' ಕಾರಕ್ಕೆ "ನ್‌' ಕಾರಮು ಆದೇಶವಾಗಿ ಬಂದು, 
ರಾಮ್‌--ಆ.-ನ್‌ಇರಾಮಾನ್‌ ಎಂಬ ರೂಪವು ಸಿದ್ಧಿಸುತ್ತದೆ. 

[ಇಲ್ಲಿ ರಾಮಾಣ್‌ ಎಂದು “ಣತ್ವ' ಏಕೆ ಬರಲಿಲ್ಲ ಎಂದರೆ- (ಪದಾನ್ತಸ್ಯ (8.4.37) 
ಎಂದು ಹೇಳುವದಕ್ಕೆ ಮೊದಲು "ಣತ್ವ' ಬರುವ ನಿಯಮಗಳನ್ನು ಹೇಳುತ್ತಾರೆ- 
“ರಷಾಭ್ಯಾಂ ನೋ ಣಃ ಸಮಾನಪದೇ” ಎಂಬ ಸೂತ್ರದಿಂದ ರೇಫ ಅಥವಾ ಷ- 
ಕಾರಗಳಿಗೆ ಅವ್ಯವಹಿತವಾಗಿಯೂ ಮತ್ತು ಸಮಾನ ಪದದಲ್ಲಿಯೂ ಪರದಲ್ಲಿರುವ 
"ನ್‌' ಕಾರಕ್ಕೆ “ಇ' ತ್ವ ಬರುತ್ತದೆ ಎಂದು ಹೇಳಲಾಗಿದೆ. ಈ ಮೇಲಿನ ನಿಯಮವನ್ನು 
ಸಡಿಲಗೊಳಿಸುವದಕ್ಕಾಗಿ, ಸಮಾನ ಪದದಲ್ಲಿರುವ "ನ್‌' ಕಾರವು “ರೇಫ' “ಷ' ಕಾರಗಳಿಂದ 
ವ್ಯವಹಿತವಾಗಿದ್ದರೂ, "ಣ'ತ್ವ ಬರುತ್ತದೆ ಎಂದು ಮುಂದಿನ ಸೂತ್ರವು ಹೇಳುತ್ತದೆ]. 

(ಣತ್ವ ವಿಧಾಯಕ ಸೂತ್ರ) 
ಸೂತ್ರ 136. ಅಟ್‌ಕುಪ್ಪಾಅಕ್‌ನುಮ್‌ವ್ಯವಾಯೇಪಿ (8.4.2) 

ವೃತ್ತಿಃ - ಅಟ್‌-ಕವರ್ಗ-ಪವರ್ಗ-ಆಜ್‌-ನುಮ್‌, ಏತೈಃ ವ್ಯಸ್ತೈಃ ಸಮಸ್ತೈಃ 
ಯಥಾಸಂಭವಂ ಮಿಲಿತೈಶ್ಚ, ವ್ಯವಧಾನೇಇಪಿ, ರಷಾಭ್ಯಾಂ ಪರಸ್ಯ ನಸ್ಯ ಣಃ ಸ್ಯಾತ್‌ 
ಸಮಾನಪದೇ। ಇತಿ ಪ್ರಾಪ್ತೇ- 

ಪ. ಛೇ. - ಅಟ್‌-ಕು-ಪು- ಆಜ್‌-ನುಮ್‌-ವ್ಯವಾಯೇ, ಅಪಿ। 

ಅ.ವೃ- “ರಷಾಭ್ಯಾಂ ನೋ ಣಃ ಸಮಾನಪದೇ” ಎಂಬ ಸೂತ್ರವು ಇಲ್ಲಿ 
ಅನುವೃತ್ತವಾಗುತ್ತದೆ, 

ಅರ್ಥ- ಅಟ್‌, ಕ-ವರ್ಗ, ಪ-ವರ್ಗ, ಆಜ್‌, ನುಮ್‌ ಇವೆಲ್ಲವುಗಳಿಂದಲೂ 
ಅಥವಾ ಕೆಲವುಗಳಿಂದಲೋ ವ್ಯವಹಿತವಾಗಿದ್ದರೂ, "ರೇಫ' ಅಥವಾ "“ಷ್‌' 
ಕಾರಗಳನ೦ತರ ಇರುವ "ನ್‌' ಕಾರಕ್ಕೆ "ಣ್‌'ಕಾರವು ಸಮಾನ ಪದದಲ್ಲಿ ಆದೇಶವಾಗಿ 
ಬರುತ್ತದೆ. ಹೀಗಿರುವಾಗ- 


132 ಲಘುಸಿದ್ಧಾಂತ ಕೌಮುದೀ 


(ಇಷ್ಟ ನಿಷೇಧ ಸೂತ್ರ) 
ಸೂತ್ರ - 139. ಪದಾನ್ತಸ್ಯ (8.4.37) 


ಇ 


ವೃತ್ತಿಃ -ನಸ್ಯ ಣೋ ನಃ. ರಾಮಾನ್‌। 


ಅ. ವೃ. - “ರಷಾಭ್ಯಾಂ ನೋ ಣಃ ಸಮಾನಪದೇ” ಎಂಬ ಸೂತ್ರದಿಂದ "ನಳ 
ಮತ್ತು "ಣಃ' ಎಂಬ ಪದಗಳು ಅನುವೃತ್ತವಾಗುತ್ತವೆ. ಹಾಗೆಯೇ “ನ-ಭಾ-ಭೂ- 
ಪೂ-ಕಮಿ-ಗಮಿ-ಪ್ಯಾಯೀ-ವೇಪಾಂ” ಎಂಬ ಸೂತ್ರದಿಂದ "ನ' ಎಂಬ ಪದದ 
ಅನುವೃತ್ತಿಯಾಗುತ್ತದೆ. 

ಅರ್ಥ- ಪದಾನ್ತವಾದ "ನ್‌'ಕಾರಕ್ಕೆ “ಣ್‌'ತ್ವವು ಬರುವದಿಲ್ಲ. 

ಉದಾ- ರಾಮಾನ್‌ ಎಂಬುದು ಪದವಾಗಿದೆ. ಆದ್ದರಿಂದ "ನ್‌' ಕಾರಕ್ಕೆ ಣತ್ವ 
ಬರಬೇಕಾಗಿದ್ದರೂ ಪ್ರಕೃತ ಸೂತ್ರದಿಂದ ಅದು ನಿಷೇಧಿಸಲ್ಪಟ್ಟಿದೆ. 

(ಟಾ-ಕಸಿ-ಕಸ್‌ ಗಳಗೆ ಕ್ರಮವಾಗಿ ಇನ-ಆತ್‌-ಸ್ಯ ಎಂಬ 
ಆದೇಶಗಳನ್ನು ವಿಧಿಸುವ ಸೂತ್ರ) 
ಸೂತ್ರ - 14೦. ಟಾ-ಜಸಿ-ಕಸಾಮಿನಾತ್‌ಸ್ಯಾಃ (7.1.12) 

ವೃತ್ತಿಃ -ಅದನ್ನಾತ್‌ ಟಾದೀನಾ೦ ಇನಾದಯಃ (ಇನ, ಆತ್‌, ಸ್ಯ) ಸ್ಯುಃ ಣತ್ವಮ್‌। 
ರಾಮೇಣ। 

ಪ. ಛೇ. - ಟಾ-ಜಸಿ-ಜಸಾಂ, ಇನ -ಆತ್‌-ಸ್ಕಾಃ 

ಅ. ವ್ಯ. -“ಅತೋಭಿಸ ಐಸ್‌”(7.1.13) ಎಂಬ ಸೂತ್ರದಿಂದ “ಅತಃ” ಎಂಬ 
ಪದವು, ಮತ್ತು “ಅಜ್ಗಸ್ಯ” ಎಂಬ ಸೂತ್ರವನ್ನೇ ವಿಭಕ್ತಿ ಪರಿಣಾಮ(ಪಂಚಮ್ಯನ್ರ) 
ಮಾಡಿ "ಅಜ್ಲಾತ್‌' ಎಂದು ಅನುವೃತ್ತಿ ಮಾಡಲಾಗಿದೆ. 

ಅರ್ಥ- ಅದನ್ನವಾದ ಅಜ್ಲಕ್ಕಿಂತ ಪರದಲ್ಲಿರುವ ಟಾ-ಜಸಿ-ಜಸ್‌ ಇವುಗಳ ಸ್ಥಾನದಲ್ಲಿ 
ಕ್ರಮವಾಗಿ “ಇನ-ಆತ್‌-ಸ್ಕ' ಗಳು ಆದೇಶವಾಗಿ ಬರುತ್ತವೆ. ಇಲ್ಲಿ ಸ್ಥಾನಿಗಳ ಸಂಖ್ಯೆಯು 
ಮೂರು, ಮತ್ತು ಆದೇಶಗಳ ಸಂಖ್ಯೆ ಯೂ. ಮೂರು. ಆದುದರಿಂದ 
“ಯಥಾಸಂಖ್ಯಮನುದೇಶಸ್ಸಮಾನಾಮ್‌* ಎ೦ಬ ಸೂತ್ರದಿಂದ ಸ್ಥಾನಿಗಳ 
ಕ್ರಮಕ್ಕನುಗುಣವಾಗಿ ಆದೇಶಗಳು ಕ್ರಮವಾಗಿ ಬರುತ್ತವೆ. 

ಉದಾ- ರಾಮ- ಟಾ ಎಂದಿದ್ದಾಗ- "ಟಾ' ಗೆ “ಇನ' ಆದೇಶವಾಗಿ ಬಂದು, 
ರಾಮ--ಇನ ಎಂದಿದ್ದಾಗ- “ಅಟ್‌-ಕು-ಪ್ವಾಜ್‌-ನುಮ್‌-ವ್ಯವಾಯೇಷಪಿ” (8.4.2) 
ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ "ಣ್‌' ಬಂದು ರಾಮ+4ಇಣ ಎಂದಾಗಿ “ಆದ್ದುಣಃ” 
(6.1.87) ಎಂಬ ಸೂತ್ರದಿಂದ ಗುಣ ಬಂದು ರಾಮೇಣ ಎಂಬ ರೂಪವು ಸಿದ್ಧಿಸುತ್ತದೆ. 


(ಅಲ್ಣಕ್ಕೆ ದೀರ್ಫ್ಥ ವಿಧಾಯಕ ಸೂತ್ರ) 
ಸೂತ್ರ -141. ಸುಪಿ ಚ (7.3.1೦2) 
ವೃತ್ತಿಃ -ಯಇಣಇದ್‌ೌ ಸುಪಿ ಅತೋಇಜ್ಲ್ಗಸ್ಯ ದೀರ್ಫಃರಾಮಾಭ್ಯಾಮ್‌ 


ಷಡ್ಲಿಣ್ಗಿ ಪ್ರಕರಣಮ್‌ (ಅ.ಪು) 133 


ಅ. ವೃ. - “ಅತೋ ದೀರ್ಫೂೋ ಯೆ” ಎಂಬ ಸೂತ್ರವು ಅನುವೃತ್ತವಾಗಿದೆ. 
“ಅಜ್ಞಸ್ಯ” ಎಂಬುದು ಅಧಿಕಾರಸೂತ್ರ. 

ಅರ್ಥ- "ಯಇಗ್‌' ಪ್ರತ್ಯಾಹಾರದ ವರ್ಣವನ್ನು ಆದಿಯಲ್ಲಿ ಉಳ್ಳ "ಸುಪ್‌' ಪ್ರತ್ಯಯವು 
ಪರದಲ್ಲಿದ್ದಾಗ, ಹ್ರಸ್ವ ಅ-ಕಾರಾನ್ನ ಅಜ್ಲದ ಅನ್ತ ಕ ವರ್ಣಕ್ಕೆ ದೀರ್ಫ್ಥವು ಬರುತ್ತದೆ. 

ಉದಾ- ರಾಮ-ಭ್ಯಾಮ್‌ ಎಂದಿದ್ದಾಗ- ಭ್ಯಾಮ್‌ ಇದು "ಸುಪ್‌' ಪ್ರತ್ಯಯ. 
ಅದರಲ್ಲಿ ಆದಿವರ್ಣವಾದ "ಭ್‌' ಇದು "ಯಣ್‌ ಪ್ರತ್ಯಾಹಾರದ ವರ್ಣ. ಹೀಗಿದ್ದಾಗ, 
"ರಾಮ' ಶಬ್ದದ ಹ್ರಸ್ವ "ಅ' ಕಾರಕ್ಕೆ ದಿರ್ಫ ಬಂದು ರಾಮಾ--ಭ್ಯಾಮ್‌ ಎಂದಾಗಿ 
ರಾಮಾಭ್ಯಾಮ್‌ ಎಂಬ ರೂಪವು ಸಿದ್ಧಿಸುತ್ತದೆ. 

(ಐಸ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ -142. ಅತೋ ಸ ಐಸ್‌ (7.19) 

ವೃತ್ತಿಃ -ಅಕಾರಾಂತಾತ್‌ ಅಜ್ಲಾತ್‌ ಭಿಸಃ ಐಸ್‌ ಸ್ಯಾತ್‌(“ಅನೇಕಾಲ್‌ಶಿತ್‌ ಸರ್ವಸ್ಯ?) 
ರಾಮೈಃ 

ಅ. ವೃ. - ಇಲ್ಲಿ “ಅಂಗಸ್ಯ” ಎಂಬುದು ಅಧಿಕಾರಸೂತ್ರ. 

ಪ.ಛೇ -ಅತಃ, ಭಿಸಃ, ಐಸ್‌। 

ಅರ್ಥ- ಹ್ರಸ್ವ ಅ-ಕಾರಾನ್ತ ಅಜ್ಜದನ೦ತರ ಇರುವ "ಭಿಸ್‌' ಪ್ರತ್ಯಯದ ಸ್ಥಾನದಲ್ಲಿ 
“ಐಸ್‌' ಆದೇಶವು ಬರುತ್ತದೆ. “ಅನೇಕಾಲ್‌ ಶಿತ್‌ ಸರ್ವಸ್ಯ”(1.1.55) ಎಂಬ ಸೂತ್ರದಿಂದ 
“ಐಸ್‌' ಎಂಬ ಅನೇಕಾಲ್‌ ಆದೇಶವು `ಭಿಸ್‌' ಎಂಬ ಸ್ಥಾನಿಯನ್ನು ಸಂಪೂರ್ಣ 
ತೆಗೆದುಹಾಕಿ ಅದರ ಜಾಗದಲ್ಲಿ ಸರ್ವಾದೇಶವಾಗಿ ಬರುತ್ತದೆ. 

ಉದಾ- ರಾಮ-ಭಿಸ್‌ ಎಂದಿದ್ದಾಗ- "ಭಿಸ್‌' ಎಂಬ ಸ್ಥಾನಿಯನ್ನು ಸಂಪೂರ್ಣವಾಗಿ 
ತೆಗೆದುಹಾಕಿ ಅದರ ಜಾಗದಲ್ಲಿ ಪ್ರಕೃತ ಸೂತ್ರದಿಂದ "ಐಸ್‌' ಆದೇಶವಾಗಿ ಬಂದು 
ರಾಮ*-ಐಸ್‌ ಎಂದಿದ್ದಾಗ, “ವೃದ್ಧಿರೇಚಿ” (6.1.88) ಎ೦ಬ ಸೂತ್ರದಿಂದ ವೃದ್ಧಿ 
ಬಂದು ರಾಮೈಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ರಾಮ್ಗೆಃ ರೂಪವು ಸಿದ್ಧಿಸುತ್ತದೆ. 

(ಯ-ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 143. ಐಕರ್ಯಃ (7.1.13) 

ವೃತ್ತಿಃ -ಅತೋಇಜ್ಗಾತ್‌ ಪರಸ್ಯ ಜೇಃ "ಯ'-ಆದೇಶಃ। 

ಪ. ಛೇ. - ಜೇಃ, ಯಃ 

ಅ. ವೃ, - “ಅತೋ ಬಿಸ ಐಸ್‌ (7.1.9)” ಎಂಬ ಸೂತ್ರದಿಂದ "ಅತಃ ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಹ್ರಸ್ವ ಅ-ವರ್ಣಾನ್ತ ಅಜ್ಲದ ನಂತರ ಇರುವ "ಜೌ' ಪ್ರತ್ಯಯದ ಸ್ಥಾನದಲ್ಲಿ 
"ಯ' ಆದೇಶವು ಬರುತ್ತದೆ. ಆಗ ರಾಮ ಯ ಎಂದಿರುತ್ತದೆ. ಇಲ್ಲಿ ಆದೇಶವಾಗಿ 
ಬಂದ "ಯ' ಎಂಬುದು ಸುಪ್‌' ಪ್ರತ್ಯಯವಲ್ಲ. ಇದಕ್ಕೆ "ಸುಪ್‌'್ವವನ್ನು ವಿಧಿಸುವದಕ್ಕಾಗಿ 


134 ಲಘುಸಿದ್ಧಾಂತ ಕೌಮುದೀ 
ಮುಂದಿನ ಸೂತ್ರವನ್ನು ರಚಿಸಲಾಗಿದೆ. 


(ಸ್ಥಾನಿವದ್ಧಾವ ವಿಧಾಯಕ ಅತಿದೇಶ ಸೂತ್ರ) 

ಸೂತ್ರ - 144. ಸ್ಥಾನಿವದಾದೇಶೋ*ನಲ್‌ವಿಧೌ (11.56) 

ವೃತ್ತಿಃ -ಆದೇಶಃ ಸ್ಥಾನಿವತ್‌ ಸ್ಯಾತ್‌ ನ ತು ಸ್ಥಾನಿ-ಅಲಾಶ್ರಯವಿಧೌ। ಇತಿ 
ಸ್ಥಾನಿವತ್ವಾತ್‌ “ಸುಪಿಚ (7.3.102)” ಇತಿ ದೀರ್ಫಃ ರಾಮಾಯ। ರಾಮಾಭ್ಯಾಮ್‌। 

ಪ. ಛೇ. - ಸ್ಥಾನಿವತ್‌, ಆದೇಶಃ, ಅನಲ್ವಿಧೌ। 

ಅರ್ಥ- ಆದೇಶವು ಸ್ಥಾನಿಗೆ ಸಮಾನವಾಗಿರುವದು. ಅಂದರೆ ಸ್ಥಾನಿಯ ಧರ್ಮವನ್ನು 
ಪಡೆದಿರುವದು. ಆದರೆ ಸ್ಥಾನಿಯು "ಅಲ್‌' ಆಗಿದ್ದರೆ, ಆಗ ತದಾಶ್ರಯ ವಿಧಿಯಲ್ಲಿ 
(ಅಂದರೆ ಒಂದೇ “ಅಲ್‌' ಅಥವಾ ವರ್ಣವನ್ನು ಆಶ್ರಯಿಸಿದ-ವಿಧಿ ಇದ್ದಾಗ) ಆದೇಶವು 
ಸ್ಥಾನಿಯ ಧರ್ಮವನ್ನು ಪಡೆಯುವದಿಲ್ಲ. 

ಯಾವ ಅಕ್ಷರಕ್ಕೆ ಆದೇಶವು ಬರುತ್ತದೋ ಆ ಅಕ್ಷರಕ್ಕೆ "ಸ್ಥಾನಿ' ಎಂದು ಹೆಸರು. 
ಅಂದರೆ ಯಾವ ಆದೇಶವು ಬಂದದ್ದರಿಂದ, ಪೂರ್ವದಲ್ಲಿ ಉಚ್ಚರಿಸಲ್ಪಟ್ಟದ್ದು ಕಾಣದೇ 
ಹೋಗುತ್ತದೆಯೋ ಆ ಪೂರ್ವ ವರ್ಣಕ್ಕೆ ಸ್ಥಾನಿ ಎಂದು ಹೆಸರು. 


[ಸ್ಥಾನಿವದ್ಭಾವದ ವಿವರಣೆ- ಆದೇಶವು "ಸ್ಥಾನಿ'ಯಂತೆ ಆಗುತ್ತದೆ ಎಂದರೆ 
ಸ್ಥಾನಿಯ ಧರ್ಮವನ್ನು ಪಡೆಯುತ್ತದೆ ಎಂದರ್ಥ. ಇದಕ್ಕೆ ಒಂದು ನಿಯಮವನ್ನು 
ಹೇಳಿದ್ದಾರೆ. ಆ ನಿಯಮವೇನೆಂದರೆ, ಸ್ಥಾನಿಯು “ಏಕಾಲ್‌' (ಒಂದೇ “ಅಲ್‌? 
ಆಗಿರಬಾರದು. “ಏಕಾಲ್‌' ಎಂದರೆ ಒಂದೇ ವರ್ಣ ಎಂದರ್ಥ. ಒಂದೇ ವರ್ಣವುಳ್ಳ 
ಸ್ಥಾನಿಯನ್ನು ಆಶ್ರಯಿಸಿದ ವಿಧಿ ಎಲ್ಲಿರುವದೋ ಅಂಥ ಸಂದರ್ಭಗಳಲ್ಲಿ ಆದೇಶವು 
ಸ್ಥಾನಿಯ ಧರ್ಮವನ್ನು ಪಡೆಯುವದಿಲ್ಲ. ಅಂದರೆ ಒಂದಕ್ಕಿಂತ ಹೆಚ್ಚಾದ ವರ್ಣಗಳುಳ್ಳ 
ಸ್ಥಾನಿಯನ್ನು ಆಶ್ರಯಿಸಿ ವಿಧಿಸಲ್ಪಟ್ಟಾಗ ಆ ಆದೇಶಕ್ಕೆ ಸ್ಥಾನಿಯ ಧರ್ಮವು ಬರುತ್ತದೆ. 
ಇದನ್ನೇ “ಅನಲ್ವಿಧೌ' ಎಂದು ಹೇಳಿದ್ದಾರೆ. (ಅನಲ್ವಿಧಿಃ ಅ೦ದರೆ ನ ಏಕಾಲ್‌ ವಿಧಿಃ, 
ಅಲ್‌ ಎಂದರೆ ಒಂದು ಅಲ್‌ ಅಥವಾ ವರ್ಣ ಎಂದು ಅರ್ಥ) ವೃತ್ತಿಯಲ್ಲಿ ಹೇಳಿರುವ 
“ಸ್ಥಾನ್ಯಲಾಶ್ರಯವಿಧೌ' ಎಂಬಲ್ಲಿರುವ “ಅಲ್‌' ಶಬ್ದಕ್ಕೆ ಒಂದು ವರ್ಣವುಳ್ಳ ಸ್ಥಾನಿಗೆ 
ಆದೇಶವು ವಿಧಿಸಲ್ಪಟ್ಟಾಗ "ನ' ಎಂದರೆ ಸ್ಥಾನಿವದ್ಭಾವವು ಬರುವದಿಲ್ಲ ಎಂದು 
ಸೂತ್ರಾರ್ಥ]. 

ಉದಾ- ರಾಮ- ಜೌ ಎಂದಿದ್ದಾಗ "ಜೌ' ಎಂಬ ಸ್ಥಾನಿಗೆ "ಯ' ಎಂಬ ಆದೇಶವು 
ವಿಧಿಸಲಾಗಿದೆ. ಇಲ್ಲಿ "ಜೇ' ಎಂಬ ಸ್ಥಾನಿಯು ಒಂದೇ ಅಲ್‌ ಉಳ್ಳದ್ದಾಗಿಲ್ಲ. ಪರಂತು 
“ಅನೇಕಾಲ್‌' (ಒಂದಕ್ಕಿಂತ ಹೇಚ್ಚು ಅಲ್‌) ಉಳ್ಳದ್ದು ಆಗಿದೆ. ಆದ್ದರಿ೦ದ ಇದಕ್ಕೆ 
ವಿಧಿಸಿರುವ "ಯ' ಎಂಬ ಆದೇಶವು ಸ್ಮಾನಿವದ್ಭಾವವನ್ನು ಹೊಂದುತ್ತದೆ. “ಯ” 
ಎಂಬ ಆದೇಶವು "ಸುಪ್‌' ನಲ್ಲಿ ಅಂತರ್ಭಾವ ಹೊಂದಿಲ್ಲದಿದ್ದರೂ "ಏಕಾಲ್‌' 
ತ್ವಾಶ್ರಯವಿಲ್ಲದ್ದರಿಂದ “ಯ' ಕೈ ಸ್ಥಾನಿಯ "ಸುಪ್‌' ತ್ವ ಧರ್ಮವು ಬರುತ್ತದೆ. 

"ಯ' ಎಂಬ ಆದೇಶವು ಸಂಪೂರ್ಣವಾಗಿ "ಜೌ' ಯನ್ನು ಕೊಂದುಹಾಕಿ, ಅದರ 


ಷಡ್ಲಿಘ್ಸ್‌ ಪ್ರಕರಣಮ್‌ (ಅ.ಪು) 135 


ಸ್ಥಾನದಲ್ಲಿ ಬಂದಿದೆ. ಈಗ ರಾಮ. ಜೌ ಎಂದಿದ್ದಾಗ, "ಜೇ' ನ ಸ್ಥಾನದಲ್ಲಿ “ಯ” 
ಆದೇಶವು ಸರ್ವಾದೇಶವಾಗಿ ಬಂದು ರಾಮ4ಯ ಎಂದಿದ್ದಾಗೆ “ಸುಪಿ ಚ” 
(7.3.102) ಎ೦ಬ ಸೂತ್ರದಿಂದ "ಮ್‌' ಕಾರೋತ್ತರವರ್ತಿ “ಅ” ಕಾರಕ್ಕೆ ದೀರ್ಫವು 
ಬಂದು ರಾಮಾಯ ಎಂದಾಗಿ ರಾಮಾಯ ಎಂದಾಗುತ್ತದೆ. 

ರಾಮಾಭ್ಯಾಮ್‌- ಇದು ಚತುರ್ಥೀ ವಿಭಕ್ತಿಯ ದ್ವಿವಚನದ ರೂಪವಾಗಿದೆ. ಇದರ 
ಸಿದ್ಧಿಯನ್ನು ತೃತೀಯಾ ವಿಭಕ್ತಿಯ ದ್ವಿವಚನದ ಪ್ರಕ್ರಿಯೆಯಂತೆ ತಿಳಿಯಬೇಕು. 

(ಏತ್ವ ವಿಧಿಸುವ ಸೂತ್ರ) 

ಸೂತ್ರ - 145. ಬಹುವಚನೇ ರುಲ್ಯೇತ್‌ (7.1103) 

ವೃತ್ತಿಃ - ರುಲಾದಿ-ಬಹುವಚನೇ ಸುಪಿ, ಅತೋಜ್ಞಸ್ಯ ಏಕಾರಃ (ಆದೇಶಃ) 
ಸ್ಯಾತ್‌। ರಾಮೇಭ್ಯಃ ಸುಪಿ ಕಿಮ್‌। ಪಚಧ್ವಮ್‌। 

ಪ. ಛೇ. - ಬಹುವಚನೇ ರುಲಿ ಏತ್‌। 

ಅ.ವ್ಯ. - “ಅತೋ ದೀರ್ಫೂೋ ಯಣ” ಎಂಬ ಸೂತ್ರದಿಂದ "ಅತಃ ಎಂಬ 
ಪದವು, ಮತು “ಸುಪಿ ಚ”(7.3.102) ಎ೦ಬ ಸೂತ್ರದಿಂದ “ಸುಪಿ' ಎಂಬ ಪದವು 
ಅನುವೃತ್ತವಾಗುತ್ತವೆ. "ಅಜ್ಞಸ್ಯ” ಎ೦ಬುದು ಅಧಿಕಾರ ಸೂತ್ರ. 

ಅರ್ಥ- "ರುಲ್‌' ವರ್ಣವನ್ನು ಆದಿಯಲ್ಲುಳ್ಳ ಬಹುವಚನದ “ಸುಪ್‌' ಪ್ರತ್ಯಯವು 
ಪರದಲ್ಲಿದ್ದಾಗ ಪೂರ್ವದಲ್ಲಿರುವ ಹ್ರಸ್ವ ಅ-ಕಾರಾನ್ನವಾದ ಅಲ್ಲದ ಅ-ಕಾರಕ್ಕೆ ದೀರ್ವವು 
ಬರುತ್ತದೆ. 

ಉದಾ- ರಾಮ-ಭ್ಯಸ್‌ (ಚತುರ್ಥಿ ವಿಭಕ್ತಿ ಬಹುವಚನ) ಎಂದಿದ್ದಾಗ ಪ್ರಕೃತ 
ಸೂತ್ರದಿಂದ "ಭ್‌' ಕಾರ ಹ ವರ್ಣ) ದ ಪೂರ್ವದಲ್ಲಿರುವ "ಮ್‌'ಕಾರೋತ್ತರವರ್ತಿ 
ಆ ಕಾರಕ್ಕೆ "ಏ'ಕಾರವು ಆದೇಶವಾಗಿ ಬಂದು ರಾಮೇ--ಭ್ಯಸ್‌ ಎಂದಾಗಿ 
ರುತ್ತವಿಸರ್ಗಗಳಿಂದ ರಾಮೇಭ್ಯಃ ಎಂದಾಗುತ್ತದೆ. 

"ಸುಪಿ' ಎಂದು ಯಾಕೆ ಹೇಳಿದ್ದಾರೆಂಬ ಪ್ರಶ್ನೆಗೆ, "ಪಚಧ್ವಮ್‌' ಎಂಬ 
ಪ್ರತ್ಯುದಾಹರಣೆಯಿಂದ ಉತ್ತರಿಸಿದ್ದಾರೆ. 

ಪಚ' ಎಂಬುದು ಹ್ರಸ್ವ ಅ- ಕಾರಾನ್ಷವಾಗಿದೆ. "ಧ್ವಮ್‌' ಎಂಬುದು ಯದ್ಯಪಿ 
“ರುಲಾದಿ'ಯಾದ ಬಹುವಚನ ಪ್ರತ್ಯ ಯವಾಗಿದ್ದರೂ ಅದು “ಸುಪ್‌' ಪ್ರತ್ಯಯವಾಗಿಲ್ಲ. 
ಪರಂತು “ತಿಜ್‌' ಪ್ರತ್ಯಯವಾಗಿದೆ. 
(ಚತ ವಿಧಾಯಕ ಸೂತ್ರ) 

ಸೂತ್ರ - 146. ವಾಂವಸಾನೇ (8.4.56) 

ವೃತ್ತಿಃ -ಅವಸಾನೇ ರುಲಾಂ ಚರೋ ವಾ। ರಾಮಾತ್‌, ರಾಮಾದ್‌। ರಾಮಾಭ್ಯಾಮ್‌। 
ರಾಮೇಭ್ಯಃ। ರಾಮಸ್ಸ 

ಪ. ಛೇ. - ವಾ, ಅವಸಾನೇ। 


೩36 ಲಘುಸಿದ್ಧಾಂತ ಕೌಮುದೀ 


ಅ. ವೃ, - “ರುಲಾ೦ ಜಶ್‌ ರುಶಿ” (8.4.53) ಎಂಬ ಸೂತ್ರದಿಂದ "ರುಲಾಂ' 
ಎ೦ಬ ಪದವೂ ಮತ್ತು “ಅಭ್ಯಾಸೇ ಚರ್ಚ್‌” (8.4.54) ಎ೦ಬ ಸೂತ್ರದಿಂದ "ಚರ್‌' 
ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಅವಸಾನವು ಪರದಲ್ಲಿದ್ದಾಗ ಅವ್ಯವಹಿತ ಪೂರ್ವದಲ್ಲಿರುವ “ರುಲ್‌' 
ವರ್ಣಗಳ ಸ್ಥಾನದಲ್ಲಿ, ವಿಕಲ್ಲವಾಗಿ "ಚರ್‌' ವರ್ಣವು ಆದೇಶವಾಗಿ ಬರುತ್ತದೆ. 

ಉದಾ- ರಾಮ-ಜಸಿ (ಅಸ್‌) ಎಂದಿದ್ದಾಗ “ಟಾ-ಜಸಿ-ಜಸಾಮಿನಾತ್‌ಸ್ಯಾಃ 
(7.1.12) ಎ೦ಬ ಸೂತ್ರದಿ೦ದ "ಜಸಿ'(ಅಸ್‌) ಗೆ "ಆತ್‌' ಆದೇಶ ಬಂದು ರಾಮ--ಆತ್‌ 
ಎಂದಾಗಿ “ಅಕಃ ಸವರ್ಣೇ ದೀರ್ಫಃ (6.1101) ಎಂಬ ಸೂತ್ರದಿಂದ ಸವರ್ಣದೀರ್ಫ 
ಬಂದು ರಾಮಾತ್‌ ಎಂದಾಗುತ್ತದೆ. ಮುಂದೆ “ರುಲಾ೦ ರುಶೋನ್ನೇ” (8.2.39) 
ಎ೦ಬ ಸೂತ್ರದಿಂದ “ತ್‌' ಕಾರಕ್ಕೆ "ದ್‌” ಕಾರವು ಆದೇಶವಾಗಿ ಬಂದು “ರಾಮಾದ್‌' 
ಎಂದಾಗುತ್ತದೆ. ' ಪ್ರಕೃತ ಸೂತ್ರದಿಂದ "ದ್‌' ಕಾರಕ್ಕೆ ವೈಕಲ್ಪಿಕವಾಗಿ “ಚರ್ತ' ಬಂದು 
"ರಾಮಾತ್‌' ಎಂದಾಗುತ್ತದೆ. ಹೀಗೆ “ರಾಮಾತ್‌' ಮತ್ತು "ರಾಮಾದ್‌' ಎ೦ಬ ಎರಡು 
ರೂಪಗಳಾಗುತ್ತವೆ. 


ಪಣ್ಣುಮೀ ವಿಭಕ್ತಿಯ ದ್ವಿವಚನ ಮತ್ತು ಬಹುವಚನ ರೂಪಗಳು ಚತುರ್ಥೀ 
ವಿಭಕ್ತಿಯ ರೂಪಗಳಂತೆಯೇ ಪ್ರಕ್ರಿಯೆ ನಡೆದು ರಾಮಾಭ್ಯಾಂ ಮತ್ತು ರಾಮೇಭ್ಯಃ 
ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಇನ್ನು ಷಷ್ಠೀ ವಿಭಿಕ್ತಿಯಲ್ಲಿ ರಾಮಜಸ್‌ ಎಂದಿದ್ದಾಗ “ಟಾ-ಜಸಿ- 
ಜಸಾಮಿನಾತ್‌ಸ್ಯಾಃ (7.112)” ಎಂಬ ಸೂತ್ರದಿಂದ “ಜಸ್‌' ಗೆ "ಸ್ಯ' ಆದೇಶವಾಗಿ 
ಬಂದು ರಾಮಸ್ಯ ಎಂದಾಗಿ ರಾಮಸ್ಕ ಎಂದು ರೂಪವಾಗುತ್ತದೆ. 


(ಅದನ್ನ ಅಣ್ಣಕ್ಕೆ ಏತ್ವ ವಿಧಾಯಕ ಸೂತ್ರ) 

ಸೂತ್ರ - 147. ಓಸಿ ಚ (7.3.1೦04) 

ವೃತ್ತಿಃ -ಅತೋಇಜ್ಗಸ್ಯ ಏಕಾರಃ (ಆದೇಶಃ) ಸ್ಯಾತ್‌ | ರಾಮಯೋಃ। 

ಅ.ವೃ.- “ಅತೋ ಭಿಸ ಐಸ್‌ (7.1.9)” ಎಂಬ ಸೂತ್ರದಿಂದ "ಅತಃ' ಎಂಬ 
ಪದವು, “ಬಹುವಚನೇ ರುಲ್ವೇತ್‌ (7.1103)” ಎಂಬ ಸೂತ್ರದಿಂದ "ಏತ್‌' ಎಂಬ 
ಪದವೂ ಅನುವೃತ್ತವಾಗುತ್ತವೆ. “ಅ೦ಗಸ್ಕ' ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ಹ್ರಸ್ವ ಅ-ಕಾರಾನ್ತ ಅಂಗದ ನಂತರ "ಓಸ್‌' ಪ್ರತ್ಯಯವು ಪರದಲ್ಲಿದ್ದಾಗ, 
ಹ್ರಸ್ವ ಅ-ಕಾರದ ಸ್ಥಾನದಲ್ಲಿ "ಏ'ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- ರಾಮ್‌--ಅ-.ಓಸ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ರಾಮ ಶಬ್ದದಲ್ಲಿಯ 
ಅದನ್ತ ಅಜ್ಲಕ್ಕೆ "ಏ' ಕಾರ ಪ್ರಾಪ್ತವಾಗಿ ರಾಮ್‌.-ಏ.ಓಸ್‌ ಎಂದಿದ್ದಾಗ 
“ಏಚೋಯವಾಯಾವಃ 6.1.78)” ಎಂಬ ಸೂತ್ರದಿಂದ ಏ-ಕಾರಕ್ಕೆ "ಅಯ್‌' 


ಆದೇಶವಾಗಿ ಬಂದು ರಾಮ್‌. ಅಯ್‌ ಓಸ್‌ರಾಮಯೋಸ್‌ ಎಂದಾಗಿ ರುತ್ವ- 
ವಿಸರ್ಗಗಳಿಂದ ರಾಮಯೋಃ ಎಂದಾಗುತ್ತದೆ. 


ಷಡ್ಲಿಜ್ಜ್‌ ಪ್ರಕರಣಮ್‌ (ಅ.ಪು) 137 


(ಹ್ರಸ್ಥಾನ್ತ, ನದ್ಯನ್ತ ಮತ್ತು ಆಬನ್ತ ಅಣ್ಣಗಳ ಪರದಲ್ಲರುವ 
“ಆಮ್‌ ಗೆ ನುಡಾಗಮ ಹೇಳುವ ಸೂತ್ರ) 
ಸೂತ್ರ - 148. ಪ್ರಷ್ನನದ್ಯಾಪೋ ನುಟ್‌ (7.154) 

ವೃತ್ತಿಃ -ಹ್ರಸ್ವಾಂತಾತ್‌-ನದ್ಯನ್ನಾತ್‌-ಆಬನ್ತ್ವಾತ್‌ ಚ ಅಜ್ಗಾತ್‌ ಪರಸ್ಯ ಆಮಃ 
ನುಡಾಗಮಃ। 

ಪ. ಛೇ. - ಹ್ರಸ್ತ-ನದೀ-ಆಪಃ, ನುಟ್‌! 

ಅ. ವೃ. - "ಅಂಗಸ್ಯ' ಎಂಬುದು ಅಧಿಕಾರ ಸೂತ್ರ. “ಆಮಿ ಸರ್ವನಾಮ್ನಃ 
ಸುಟ್‌” (7.152) ಎಂಬ ಸೂತ್ರದಿಂದ “ಆಮಿ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಇಲ್ಲಿ "ಅಜ್ಞಸ್ಯ' ಎಂಬುದು ಹ್ರಸ್ಸಾನ್ರ, ನದ್ಯನ್ರ ಮತ್ತು ಆಬನ್ತಗಳಿಗೆ 
ಅನ್ವಯಿಸುತ್ತದೆ. ಪ್ರಸ್ಥಾನ, ನದ್ಯವ ಮತ್ತು ಆಬನ್ತ ಅಜ್ಞಗಳ "ಪರದಲ್ಲಿರುವ "ಆಮ್‌' ಗೆ 
"ನ್‌ ನ(ನುಟ್‌) ಆಗಮವು ಬರುತ್ತದೆ. ಇಲ್ಲೆ ಹಸ್ತ ಹಸ್ತ ವರ್ಣವೆಂದರೆ ಎಲ್ಲ ಹ್ರಸ ಹಸ್ತ ಸ್ಪರಗಳೆಂದು 
ಅರ್ಥ. 

“ನದೀ'-ಸಂಜ್ಞೆ ಎಂದರೆ “ಈ'ಕಾರಾನ್ತ ಮತ್ತು "ಊ'ಕಾರಾನ್ತ ಸ್ತ್ರೀಲಿಜ್ಗ ಶಬ್ದಗಳೆಂದು 
ತಿಳಿಯಬೇಕು. ಪ್ರಮ್‌ ಶಬ್ದಕ್ಕೆ ನುಡಾ(ನುಟ್‌)ಗಮ ಬರುತ್ತೆದೆ. "ಇದು. “ಟಿತ್‌' 
ಆಗಿರುವದರಿಂದ “ಅದ್ಯನೌ "ಕಿತೌ” ಎಂಬ ಸೂತ್ರದಿಂದ. ಆದ್ಯವಯವವಾಗಿ 
ಬರುತ್ತದೆ. "ನುಟ್‌' ನಲ್ಲಿ "ಉ'ಕಾರ-ಟ್‌-ಕಾರಗಳು ಇತ್‌" ಸಂಜ್ಯಕಗಳಾದ್ದರಿಂದ 
ಅವೆರಡೂ ಲೋಪವಾಗಿ ಕೇವಲ "ನ್‌' ಮಾತ್ರ ಉಳಿದಿರುತ್ತದೆ. ರಾಮ--ಆಮ್‌ 
ಎ೦ದಿದ್ದಾಗ, ರಾಮ ಶಬ್ದದಲ್ಲಿನ ಹ್ರಸ್ವಾನ್ತ ಅಜ್ಲದ ಪರದಲ್ಲಿರುವ “ಆಮ್‌' ಗೆ ಪ್ರಕೃತ 
ಸೂತ್ರದಿಂದ "ನ್‌' (ನುಟ್‌) ಆಗಮವಾಗಿ ಬಂದು ರಾಮ--ನ್‌.-ಆಮ್‌-ರಾಮ-- 
ನಾಮ್‌ ಎಂದಿದ್ದಾಗ- 

(ದೀರ್ಫ ವಿಧಿಸುವ ಸೂತ್ರ) 
ಸೂತ್ರ - 149. ಸಾಮಿ (6.4.3) 

ವೃತ್ತಿಃ - ಅಜ೦ತ-(ಅಜ್‌.-ಅಂತ)ಅಜ್ಲಸ್ಯ ದೀರ್ಫಃ। ರಾಮಾಣಾಂ। ರಾಮೇ। 
ರಾಮಯೊಃ ಸುಪಿ ಏತ್ವೇ ಕೃತೇ- 

ಅ. ವ್ಯ. - ಅಜ್ಜಸ್ಯ ಎಂಬುದು ಇಲ್ಲಿ ಅಧಿಕಾರ ಸೂತ್ರ. “ಅಚಶ್ಚ” ಎಂಬ 
ಪರಿಭಾಷಾ ಸೂತ್ರದಿಂದ "ಅಚಃ' ಎಂಬುದು ಉಪಸ್ಥಿತವಾಗಿ ಅಜ್ಗ ಶಬ್ದಕ್ಕೆ 
ವಿಶೇಷಣವಾಗಿದೆ. “ಡ್ರಲೋಪೇ ಪೂರ್ವಸ್ಯ ದೀರ್ಥೋಣಇಣಃ” ಎಂಬ ಸೂತ್ರದಿಂದ 
"ದೀರ್ಫಃ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ನಾಮ್‌' ಶಬ್ದವು ಪರದಲ್ಲಿದ್ದಾಗ ಅಜನ್ತ ಅಜ್ಲಕ್ಕೆ ದೀರ್ಥವು ಬರುತ್ತದೆ. 
ಆ ದೀರ್ಫ ವರ್ಣವು "ಅಲೋನ್ಹ್ಯಸ್ಯ' ಪರಿಭಾಷೆಯಿಂದ ಅಜ್ಲ್ಗದ ಕೊನೆ ವರ್ಣಕ್ಕೆ 
ಬರುತದೆ. 


138 ಲಘುಸಿದ್ಧಾಂತ ಕೌಮುದೀ 


ಉದಾ- ರಾಮು*ನಾವರ್‌ ಎಂದಿದ್ದಾಗ, "ನಾವರ್‌' ಎಂಬುದ 
ಪರದಲ್ಲಿರೋಣದ್ದರಿಂದ ಅದಕ್ಕೆ ಅವ್ಯವಹಿತ ಪೂರ್ವದಲ್ಲಿರುವ ಅಜನ್ತ ಅಜ್ಲ(ರಾಮ 
ಶಬ್ದದ ಅಂತ್ಯ ಅ-ಕಾರ)ಕ್ಕೆ ದೀರ್ಫ ಬಂದು ರಾಮಾ- ನಾಮ್‌ ಎಂದಿದ್ದಾಗ, 
“ಅಟ್‌ಕುಪ್ವಾಜ್‌ನುಮ್‌ವ್ಯವಾಯೇಇಪಿ (8.4.2)” ಎಂಬ ಸೂತ್ರದಿಂದ ರೇಫದ 
ಪರದಲ್ಲಿರುವ "ನ್‌' ಕಾರಕ್ಕೆ "ಣ'ತ್ವ ಬಂದು ರಾಮಾ. ಣಾ.-ಮ್‌-ರಾಮಾಣಾಮ್‌ 
ಎಂದಾಗುತ್ತದೆ. 

ಸಪ್ತಮೀ ಏಕವಚನದಲ್ಲಿ ರಾಮಜಿ ಎಂದಿದ್ದಾಗ, “ಲಶಕ್ವತದ್ಭಿತೇ (1.3.8)” 
ಎ೦ಬ ಸೂತ್ರದಿಂದ ಪ್ರತ್ಯಯದ ಆದಿವರ್ಣವಾದ “ಜ್‌' ಕಾರ (ಇತ್‌) ಲೋಪವಾಗಿ 
"ಇ' ಅಷ್ಟೇ ಉಳಿಯುತ್ತದೆ. ಹೀಗೆ ರಾಮ. ಇ ಎಂದಿದ್ದಾಗ “ಆದ್ಲುಣಃ” (6.1.87) 
ಎಂಬ ಸೂತ್ರದಿಂದ ಗುಣ ಬಂದು ರಾಮೇ ಎಂದಾಗುತ್ತದೆ. 


ಇನ್ನು ಸಪ್ತಮೀ ದ್ವಿವಚನದಲ್ಲಿ ಷಷ್ಟೀ ದ್ವಿವಚನದಂತೆಯೇ ಪ್ರಕ್ರಿಯೆ ನಡೆದು 
ರಾಮಯೋಃ ಎಂದು ರೂಪ ಸಿದ್ಧವಾಗುತ್ತದೆ.ಸಪ್ತಮೀ ಬಹುವಚನದಲ್ಲಿ ರಾಮ.-ಸುಪ್‌ 
ಎಂದಿದ್ದಾಗ "ಸುಪ್‌' ನಲ್ಲಿಯ "ಪ್‌' ಕಾರ “ಹಲನ್ತ್ಯಮ್‌” (13.3) ಸೂತ್ರದಿಂದ 
(ಇತ್‌)ಲೋಪವಾಗಿ ರಾಮ-.-ಸು ಎಂದಿದ್ದಾಗ, “ಬಹುವಚನೇ ರುಲ್ಕೇತ್‌ (7.1103)” 
ಎಂಬ ಸೂತ್ರದಿಂದ ರಾಮ ಶಬ್ದದ ಹ್ರಸ್ವ ಅ-ಕಾರಕ್ಕೆ "ಏ' ಕಾರ ಬಂದು 
ರಾಮ್‌4ಏ4ಸು-ರಾಮೇಸು ಎಂದಿದ್ದಾಗ - 


(ಷತ್ಯ ವಿಧಾಯಕ ಸೂತ್ರ) 

ಸೂತ್ರ - 15೦. ಆದೇಶ - ಪ್ರತ್ಯುಯಯೋಃ (8.3.59) 

ವೃತ್ತಿಃ - ಇಣ್‌-ಕುಭ್ಯಾಂ ಪರಸ್ಯ ಅಪದಾನ್ತಸ್ಯ ಆದೇಶಃ, ಪ್ರತ್ಯಯಾವಯವಶ್ಚ 
ಯಃ ಸಃ ತಸ್ಯ ಮೂರ್ಧನ್ಯಾದೇಶಃ। ಈಷದ್ವಿವೃತಸ್ಯ ಸಸ್ಯ ತಾದೃಶ ಏವ ಷಃ 
ರಾಮೇಷು। ಏವಂ ಕೃಷ್ಣಾದಯಃ ಅಪಿ ಅದಂತಾಃ। 

ಅ. ವೃ. - "ಇಣ್ಕೋಃ' ಎಂಬುದು ಅಧಿಕಾರ ಸೂತ್ರ ಮತ್ತು "ಆಪದಾನ್ನಸ್ಯ 
ಮೂರ್ಧನ್ಯಃ' ಎಂಬುದು ಅಧಿಕಾರ ಸೂತ್ರ. ಮತ್ತು “ಸಹೇಃ ಸಾಢಃ ಸಃ” (8.3.56) 
ಎಂಬ ಸೂತ್ರದಿಂದ “ಸಃ” ಎಂಬ ಪದವು ಅನುವೃತ್ತವಾಗಿದೆ. 

ಅರ್ಥ-“ಇಣ್‌' ಪ್ರತ್ಯಾಹಾರದ ವರ್ಣ ಮತ್ತು "ಕ' ವರ್ಗದ ವರ್ಣದನಂತರ (1) 
ಅಪದಾನ್ತಕ್ಕೆ ಆದೇಶವಾಗಿ ಬರುವ "ಸ್‌' ಕಾರಕ್ಕೆ ಮತ್ತು (2) ಪ್ರತ್ಯಯದ ಅವಯವವಾದ 
“ಸ್‌ ಕಾರಕ್ಕೆ ಮೂರ್ಧನ್ಯವರ್ಣವಾದ "ಷ್‌' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- ಸಪ್ತಮೀ ಬಹುವಚನದಲ್ಲಿ ರಾಮೇ*ಸು ಎಂದಿದ್ದಾಗ “ಈಷದ್ವಿವೃತ' 
ಪ್ರಯತ್ನವುಳ್ಳ "ಸ್‌' ಕಾರಕ್ಕೆ “ಈಷದ್ವಿವೃತ' ಪ್ರಯತ್ನವುಳ್ಳ ಮೂರ್ಧನ್ಯ-ವರ್ಣವಾದ 
“ಷ್‌' ಕಾರವು ಆದೇಶವಾಗಿ ಬಂದು ರಾಮೇ+ಷು=-ರಾಮೇಷು ಎಂಬ ರೂಪವು 
ಸಿದ್ಧವಾಗುತ್ತದೆ. 


ಷಥ್ಗಿಜ್ಲ್‌ ಪ್ರಕರಣಮ್‌ (ಅ.ಪು) 139 
“ಅ' ಕಾರಾನ್ಷ ಪುಲ್ಲಿಂಗ "ರಾಮ' ಶಬ್ದದ ರೂಪಗಳು 


ವಿಭಕ್ತಿ ಏ.ವ. ದ್ವಿವ. ಬ.ವ. 
ಪ್ರಥಮಾ ರಾಮಃ ರಾಮೌ ರಾಮಾಃ | 
ದ್ವಿತೀಯಾ ರಾಮಮ್‌ ರಾಮೌ ರಾಮಾನ್‌ । 
ತೃತೀಯಾ ರಾಮೇಣ ರಾಮಾಭ್ಯಾಮ್‌ ರಾಮೈಃ | 
ಚತುರ್ಥೀ ರಾಮಾಯ ರಾಮಾಭ್ಯಾಮ್‌ ರಾಮೇಭ್ಯಃ 
ಪಂಚಮೀ ರಾಮಾತ್‌ ರಾಮಾಭ್ಯಾಮ್‌ ರಾಮೇಭ್ಯಃ | 
ಷಷ್ಲೀ ರಾಮಸ್ಯ ರಾಮಯೋಃ। ರಾಮಾಣಾಮ್‌। 
ಸಪ್ತಮೀ ರಾಮೇ ರಾಮಯೋಃ ರಾಮೇಷು । 
ಸಂಬೋಧನ ಹೇ ರಾಮ। ಹೇ ರಾಮೌ।| ಹೇ ರಾಮಾಃ | 


ಇದೇ ರೀತಿಯಲ್ಲಿ ಅಕಾರಾಂತ "ಕೃಷ್ಣ' ಮೊದಲಾದ ಶಬ್ದಗಳ ರೂಪವು 
ಸಿದ್ಧವಾಗುತ್ತವೆ. 


॥ ಸರ್ವನಾಮ ಶಬ್ದಗಳು ॥ 


(ಸರ್ವನಾಮ ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ - 151 ಸರ್ವಾದೀನಿ ಸರ್ವನಾಮಾನಿ (1.1.27) 

ವೃತ್ತಿಃ-1.ಸರ್ವ, 2.ವಿಶ್ವ 3.ಉಭ, 4.ಉಭಯ, 5.ಡತರ, 6.ಡತಮ, 7.ಅನ್ಯ, 
8.ಅನ್ಯತರ, 9.ಇತರ, 10. ತ್ವತ್‌, 11. ತ್ವ 12. ನೇಮ, 13. ಸಮ, 14. ಸಿಮ। 15. 
ಪೂರ್ವ, 16.ಪರ, 17.ಅವರ, 18.ದಕ್ಷಿಣ, 19.ಉತ್ತರ, 20.ಅಪರ, 21.ಅಧರಾಣಿ 
ವ್ಯವಸ್ಥಾಯಾ೦ ಅಸಂಜ್ಞಾಯಾಮ್‌। (ಗಣಸೂತ್ರಮ್‌)। 

22.ಸ್ವಮ್‌-ಅಜ್ಜ್ಞಾತಿ-ಧನಾಖ್ಯಾಯಾಮ್‌(ಗಣಸೂತ್ರಮ್‌)। 

23.ಅಂತರಮ್‌-ಬಹಿರ್ಯೋಗೋಪಸಂವ್ಯಾನಯೊಃ (ಗಣಸೂತ್ರಮ್‌) । 

24.ತ್ಕದ್‌, 25.ತದ್‌, 26.ಯದ್‌, 27.ಏತದ್‌, 28.ಇದಮ್‌, 29.ಅದಸ್‌, 30.ಏಕ, 
3೬ದ್ವಿ, 32.ಯುಷ್ಕದ್‌, 33.ಅಸ್ಮದ್‌, 34.ಭವತು, 35.ಕಿಮ್‌। ಇತಿ ಸರ್ವಾದಯಃ। 

ಅರ್ಥ- ಸರ್ವಾದಿ ಗಣ ಪಠಿತವಾದ "ಸರ್ವ' ಮೊದಲಾದ 35 ಶಬ್ದಗಳು 
“ಸರ್ವನಾಮ' ಸಂಜ್ಞೆಯನ್ನು ಪಡೆಯುತ್ತವೆ. ಸರ್ವಾದಿಗಣ ಪಠಿತವಾದ ಶಬ್ದಗಳ 
ಅರ್ಥವನ್ನು ಕೆಳಗೆ ಕೊಡಲಾಗಿದೆ. 

1. ಸರ್ವ ಎಲ್ಲ, 2. ವಿಶ್ವವಎಲ್ಲ. 3. ಉಭ-ಎರಡು, 4. ಉಭಯ-ಎರಡರ 
ಸಮೂಹ, 5. ಡತರ, 6. ಡತಮ ಇವು ಪ್ರತ್ಯಯಗಳು ಆದುದರಿಂದ ಈ ಪ್ರತ್ಯಯಾನ್ತ 


140 ಲಘುಸಿದ್ಧಾಂತ ಕೌಮುದೀ 


ಶಬ್ದಗಳಿಗೆ ಸರ್ವನಾಮತ್ವವು ಬರುತ್ತದೆ. ಇವು ನಿರ್ಧಾರಣಾರ್ಥವನ್ನು ಸೂಚಿಸುವಾಗ 
ಪ್ರಶ್ನಿಸುವ ಸಂದರ್ಭದಲ್ಲಿ ಬರುತ್ತವೆ. 
7. ಅನ್ಯಇಬೇರೆ 8. ಅನ್ಯತರ-ಎರಡರಲ್ಲಿ ಒಂದು. 9. ಇತರ, 10. ತ್ವತ್‌, 11. 


ಈ ಮೂರು ಶಬ್ದಗಳು ಅನ್ಯವೆಂಬ ಅರ್ಥವನ್ನು ಹೇಳುತ್ತವೆ. 

12. ನೇಮ= ಅರ್ಧ, 13. ಸಮಃ ಎಲ್ಲ, 14. ಸಿಮ=-ಎಲ್ಲ 

ಗಣಸೂತ್ರ (1.1.34) - 15. ಪೂರ್ವ=ಮೊದಲು, 16. ಪರ: ಎರಡನೆಯ, 
ಇತರ. 17. ಅವರಐಅಧಮ ಅಥವಾ ಕಡಿಮೆ 18. ದಕ್ಷಿಣ=ದಕ್ಷಿಣದಿಕ್ಕು, 19. ಉತ್ತರ 
ಉತ್ತರದಿಕ್ಕು 20. ಅಪರ=ಪಶ್ಚಿಮ ದಿಕ್ಕು, 21. ಅಧರಕೆಳಗಿರುವ. 

ಈ 7 ಸರ್ವನಾಮ ಶಬ್ದಗಳು ಸಂಜ್ನಾಭಿನ್ನವಾದ ವ್ಯವಸ್ಥಾರ್ಥದಲ್ಲಿ 
ಸರ್ವಾದಿಗಣದಲ್ಲಿ ಗೃಹೀತವಾಗಿವೆ. ಆದ್ದರಿಂದ ಇವುಗಳಿಗೆ ಮೇಲೆ ತಿಳಿಸಿದ ಅರ್ಥದಲ್ಲಿ 
ಸರ್ವನಾಮಸಂಜ್ಞೆಯು ಬರುತ್ತದೆ. 

ವ್ಯವಸ್ಥೆಯ ಲಕ್ಷಣವನ್ನು ಹೀಗೆ ಹೇಳಲಾಗಿದೆ. "ಸ್ವಾಭಿಧೇಯ-ಅಪೇಕ್ಷಾವಧಿ- 
ನಿಯಮೋ ವ್ಯವಸ್ಥಾ? "ಸ್ವಸ್ಯ ಪೂರ್ವಾದಿಶಬ್ದಸ್ಯ ಅಭಿಧೇಯಃ, ದಿಗ್‌-ದೇಶ-ಕಾಲಾದಿ- 
ರೂಪೋ*ರ್ಥಃ, “ತೇನ ಅಪೇಕ್ಷಮಾಣಃ ಅವಧೇಃ ನಿಯಮಃ ಯತ್ರ' ಎಂದು 
ವಿವರಿಸಿದ್ದಾರೆ. 

ಉದಾ- “ಪೂರ್ವ'ವೆಂದರೆ ಯಾವದಕ್ಕಿಂತ ಪೂರ್ವ? ಎಂಬ ಅಕಾಂಕ್ಷೆಯು 
ತಪ್ಪದೇ ಉಂಟಾಗುವುದು. ಈ ರೀತಿಯಾಗಿ ತಪ್ಪದೇ ಅವಧಿಸಾಪೇಕ್ಷವಾದ ಅರ್ಥವನ್ನು 
ಹೇಳುವಾಗ ಮಾತ್ರ ಪೂರ್ವಾದಿ ಶಬ್ದಗಳಿಗೆ "ಸರ್ವನಾಮ' ಸಂಜ್ಞೆಯು ಬರುತ್ತದೆ. 
ಅದು ಮಾತ್ರವಲ್ಲ ಇಂತಹ ಗಣಗಳಲ್ಲಿ ಹೇಳಿದ ಶಬ್ದಗಳಿಗೆ ಸಂಜ್ಞಾವಾಚಕತ್ನವೂ 
ಇರಬಾರದು. ಸಂಜ್ಞಾವಾಚಕತ್ವವಿದ್ದರೆ ಈ ಸರ್ವನಾಮ ಶಬ್ದ ಗಳಿಗೆ ಸರ್ವನಾಮತ್ನವು 
ಬರುವುದಿಲ್ಲ. 

ಉದಾ- 1. ದಕ್ಷಿಣಾ ಗಾಯಕಾಃ=ಚತುರರಾದ ಗಾಯಕರು ಎಂಬಲ್ಲಿ ಅವಧಿಯ 
ಸಾಪೇಕ್ಷಾ ರ್ಥವು ದೊರಕುವುದಿಲ್ಲ. ಆದ್ದರಿಂದ "ಸರ್ವನಾಮ ಸಂಜ್ಞಾ ಬರುವದಿಲ್ಲ. 
ಹಾಗೆಯೇ “ಅಧರೇ ರಾಗಃ' (ಕೆಳಗಿನ ತುಟಿಯಲ್ಲಿ ಕೆಂಪು), "ಉತ್ತರೇ ಶಕ್ತಃ 
(ಪ್ರತ್ಯುತ್ತರವನ್ನು ಕೊಡುವುದರಲ್ಲಿ ಸಮರ್ಥ) ಇವೇ ಮೊದಲಾದವುಗಳು ಅವಧಿ 
ಸಾಪೇಕ್ಷ್ಯ ಅರ್ಥ ಇಲ್ಲದಿರುವುದಕ್ಕೆ ಉದಾಹರಣೆಗಳು. 

ಉದಾ-2. ಸಂಜ್ಞಾವಾಚಕತ್ವವಿದ್ದರೆ ಸರ್ವನಾಮತ್ವ ಬರುವದಿಲ್ಲ ಎನ್ನುವದಕ್ಕೆ 
ಪೂರ್ವಾಃ, ಪೂರ್ವಾಯ ಮೊದಲಾದವುಗಳು ಉದಾಹರಣೆಗಳಾಗಿವೆ. 

ಗಣಸೂತ್ರ (1.1.35) - ಸ್ವ' ಎ೦ಬ ಶಬ್ದವು ಧನ ಮತ್ತು ಜ್ಞಾಕಿ(ಬಂಧು) ಎಂಬ 
ಅರ್ಥವನ್ನು ಹೇಳುವಾಗ ಸರ್ವಾದಿಗಣಪಠಿತವಾಗಿದ್ದರೂ, ಈ ಎರಡು ಅರ್ಥಗಳನ್ನು 
ಬಿಟ್ಟು ಬೇರೆ ಅರ್ಥಗಳಲ್ಲಿ ಈ ಶಬ್ದಕ್ಕೆ ಸರ್ವನಾಮಸಂಜ್ಞೆಯು ಬರುತ್ತದೆ. 

ಗಣಸೂತ್ರ (1.1.36) - "ಅ೦ತರ' ಎಂಬ ಶಬ್ದಕ್ಕೆ ಹೊರಗಿನ(ಬಹಿರ್ಯೋಗ) 


ತ್ವ 


ಷಡ್ಲಿಣ್ಸಿ ಪ್ರಕರಣಮ್‌ (ಅ.ಪು) 141 


ಮತ್ತು ಅಧೋವಸ್ತ್ರ (ಉಪಸಂವ್ಯಾನ) ಎಂಬ ಅರ್ಥಗಳಲ್ಲಿ ಇರುವ "ಅಂತರ' ಶಬ್ದವು 
ಸರ್ವಾದಿಗಣಪಠಿತವಾಗಿಯೂ ಮತ್ತು ಸರ್ವನಾಮ ಸಂಜ್ಞೆಯನ್ನು ಹೊಂದಿದೆ. ಉಳಿದ 
ಕೊನೆಯ 12 ಶಬ್ದಗಳು ಸರ್ವಾದಿಗಣ ಪಠಿತವಾಗಿವೆ. ಇವುಗಳನ್ನೇ ತ್ಯದಾದಿಗಣವೆಂದು 
ವಿವರಿಸಲಾಗುತ್ತದೆ. ಮತ್ತು ಇವುಗಳಿಗೆ "ಸರ್ವನಾಮಸಂಜ್ಞೆ'ಯು ಇದೆ. ಇವುಗಳ 
ಅರ್ಥವು ಈ ಕೆಳಗಿನಂತಿವೆ. 

]. ತ್ಯದ್‌-ಅದು, 2. ತದ್‌-ಅದು, 3. ಯದ್‌-ಯಾವುದು, 4. ಏತದ್‌ಇಇದು, 
5. ಇದಮ್‌ಇಇದು, 6. ಅದಸ್‌=-ಅದು, 7. ಏಕ ಒಂದು, 8. ದ್ವಿ-ಎರಡು, 
9. ಯುಷ್ಕದ್‌=ನೀನು, 10. ಅಸ್ಮದ್‌-ನಾನು, 11. ಭವತು ತಾವು, 12. ಕಿಮ್‌ಐಯಾರು/ 
ಯಾವುದು. 

"ಸರ್ವ' ಶಬ್ದ ಕ್ಕೆ ಜಸ್‌, ಜೌ, ಜಸಿ, ಆಮ್‌ ಮತ್ತು ಜೌ ಎಂಬ 5 ವಿಭಕ್ತಿಪ್ರತ್ಯಯಗಳು 
ಪರವಾದಾಗ ಎರಡೆರಡು ರೂಪಗಳು ಇರುವುವು. ಅದರಲ್ಲಿ ಒಂದು “ಸರ್ವನಾಮ” 
ಶಬ್ದದಂತೆಯೂ, ಮತ್ತು ಇನ್ನೊಂದು "ರಾಮ' ಶಬ್ದದಂತೆಯೂ ಇರುವುದು. 

ಸರ್ವಾದಿ ಗಣಗಳಲ್ಲಿ ಮೊದಲನೆಯದಾದ "ಸರ್ವ' ಶಬ್ದದ ಪ್ರಥಮಾ ವಿಭಕ್ತಿ 
ಏಕವಚನದಲ್ಲಿ, ಸರ್ವ4+ಸು ಎಂದಿದ್ದಾಗ "ಅ' ಕಾರಾನ್ತ ರಾಮ ಶಬ್ದದಂತೆ ಪ್ರಕ್ರಿಯೆ 
ನಡೆದು "ಸರ್ವ?' ಎಂದಾಗುತ್ತದೆ. 

ಪ್ರಥಮಾ ದ್ವಿವಚನದಲ್ಲಿ - ಸರ್ವ ಔ ಎಂದಿದ್ದಾಗ, ರಾಮ ಶಬ್ದದ 
ದ್ವಿವಚನರೂಪದಂತೆಯೇ "ಸರ್ವೌ' ಎಂದಾಗುತ್ತದೆ. 

ಪ್ರಥಮಾ ಬಹುವಚನದಲ್ಲಿ- ಸರ್ವ. ಜಸ್‌ ಎಂದಿದ್ದಾಗ, “ಪ್ರಥಮಯೋಃ 
ಪೂರ್ವಸವರ್ಣಃ” (6.1.102) ಎಂಬ ಸೂತ್ರದಿಂದ ಪೂರ್ವಸವರ್ಣದೀರ್ಫ್ಥವು 
ಬರಬೇಕಿದ್ದಾಗ- 


(ಜಸ್‌ ಗೆ ಶೀ ಹೇಳುವ ಸೂತ್ರ) 


ಸೂತ್ರ- 152. ಜಸಃ ಶೀ (7.1.17) 

ವೃತ್ತಿಃ - ಅದನ್ನಾತ್‌ ಸರ್ವನಾಮ್ನೋ ಜಸಃ ಶೀ ಸ್ಕಾತ್‌। ಅನೇಕಾಲ್ವ್ವಾತ್‌ 
ಸರ್ವಾದೇಶಃ। ಸರ್ವೇ। 

ಅ. ವೃ. - “ಅತೋ ಭಿಸ ಐಸ್‌ (7.19)” ಎಂಬ ಸೂತ್ರದಿಂದ “ಅತಃ' ಎಂಬ 
ಪದವೂ “ಸರ್ವನಾಮ್ನಃ ಸ್ಕೈ (7.1.14)” ಎಂಬ ಸೂತ್ರದಿಂದ "ಸರ್ವನಾಮ್ನಃ' 
ಎಂಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ- ಹ್ರಸ್ವ ಅಕಾರಾನ್ನವಾದ ಸರ್ವನಾಮಪದಕ್ಕಿಂತ ಪರದಲ್ಲಿರುವ “ಜಸ್‌' ಗೆ 
“ಶೀ' ಆದೇಶ ಬರುತ್ತದೆ. "ಶೀ' ಎ೦ಬುದು "ಸುಪ್‌' ಪ್ರತ್ಯಯಗಳಲ್ಲಿ ಸೇರದೇ ಇದ್ದರೂ 
ಸ್ಥಾನಿವದ್ಭಾವದಿಂದ "ಸುಪ್‌'ತ್ವ ಧರ್ಮವನ್ನು ಪಡೆದಿದೆ. "ಶೀ' ಎಂಬುದು ಅನೇಕಾಲ್‌ 
ಆಗಿರೋಣದ್ದರಿ೦ದ "ಜಸ್‌' ಪ್ರತ್ಯಯವನ್ನು ಸಂಪೂರ್ಣವಾಗಿ ತೆಗೆದು ಹಾಕಿ ಅದರ 
ಜಾಗದಲ್ಲಿ ಆದೇಶವಾಗಿ ಬರುತ್ತದೆ. ಹೀಗೆ- 


142 ಲಘುಸಿದ್ಧಾಂತ ಕೌಮುದೀ 


ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ, ಸರ್ವ4+ಶೀ ಎಂದಿದ್ದಾಗ- “ಲಶಕ್ವತದ್ಧಿತೇ 
(1.3.8)” ಎಂಬ ಸೂತ್ರದಿಂದ ಪ್ರತ್ಯಯದ ಆದಿವರ್ಣವಾದ “ಶ್‌” ಕಾರವು ಲೋಪವಾಗಿ 
“ಸರ್ವ ಈ ಎಂದಿರುವಾಗ, “ಆದ್ಲುಣಃ” (6.187) ಎಂಬ ಸೂತ್ರದಿಂದ ಗುಣ 
ಬಂದು “ಸರ್ವೇ' ಎಂದಾಗುತ್ತದೆ. 

ದ್ವಿತೀಯಾ ಮತ್ತು ತೃತೀಯಾ ವಿಭಕ್ತಿಗಳಲ್ಲಿ ರಾಮ ಶಬ್ದದಂತೆಯೇ ಕ್ರಮವಾಗಿ 
ಸರ್ವಂ, ಸರ್ವೌ, ಸರ್ವಾನ್‌, ಮತ್ತು ಸರ್ವೇಣ, ಸರ್ವಾಭ್ಯಾಮ್‌, ಸರ್ವೈಃ ಎಂದು 
ರೂಪಗಳಾಗುತ್ತವೆ. 


ಚತುರ್ಥೀ ಏಕವಚನದಲ್ಲಿ - ರಾಮ+ಜ್‌ ಎಂದಿದ್ದಾಗ- 


(ಸ್ಕೈ ಆದೇಶವಿಧಾಯಕ ಸೂತ್ರ) 

ಸೂತ್ರ -153. ಸರ್ವನಾಮ್ನಃ ಸ್ಕೈ (7.114) 

ವೃತ್ತಿಃ - ಅತಃ ಸರ್ವನಾಮ್ನಃ ಜೇಃ ಸೈ ೈ! ಸರ್ವಸ್ಮೈ 

ಅ. ವೃ. - “ಅತೋ ಭಿಸ ಐಸ್‌ (7.19)” ಎಂಬ ಸೂತ್ರದಿಂದ "ಅತಃ' ಎಂಬ 
ಪದವೂ ಮತ್ತು “ಜೌರ್ಯಃ? (7.1.9) ಎಂಬ ಸೂತ್ರದಿಂದ "ಜೇ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- ಹ್ರಸ್ವ ಅಕಾರಾನ್ತವಾದ ಸರ್ವನಾಮಪದಕ್ಕಿಂತ ಪರವಾದ "ಜೌ ಗೆ 
'ಸ್ಕೈ' ಸರ್ವಾದೇಶವಾಗಿ ಬರುತ್ತದೆ. ಹೀಗೆ ಸರ್ವಸ್ಕೈ ಎಂದಿದ್ದಾಗ "ಸರ್ವಸ್ಥೆ ೈ' 
ಎಂದು ರೂಪವಾಗುತ್ತದೆ. 


(ಅಸಿ, ಹೆ ಗಳಗೆ ಸ್ಕಾತ್‌, ಸ್ಕಿನ್‌, ಆದೇಶವಿಧಾಯಕ ಸೂತ್ರ) 
ಸೂತ್ರ -154. ಕಸಿ-ಕಗ್ಯೋಃ ಸ್ಕಾತ್‌-ಸ್ಕಿನೌ (7.1.15) 

ವೃತ್ತಿಃ - ಅತಃ ಸರ್ವನಾಮ್ನಃ ಏತಯೊಃ ಏತೌ ಸ್ವಃ । ಸರ್ವಸ್ಮಾತ್‌ । 

ಅ. ವೃ. - “ಅತೋ ಭಿಸ ಐಸ್‌ (7.19)” ಎಂಬ ಸೂತ್ರದಿಂದ "ಅತಃ' ಎಂಬ 
ಪದವೂ ಮತ್ತು “ಸರ್ವನಾಮ್ನಃ ಸ್ಕೈ (7.114)” ಎಂಬ ಸೂತ್ರದಿಂದ “ಸರ್ವನಾಮ್ನ' 
ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಹ್ರಸ್ವ ಅಕಾರಾನ್ತವಾದ ಸರ್ವನಾಮಕ್ಕಿಂತ ಪರವಾದ “ಜಸಿ' ಮತ್ತು “ಜಿ' 
ಎ೦ಬ "ಸುಪ್‌' ಪ್ರತ್ಯಯಗಳಿಗೆ ಕ್ರಮವಾಗಿ "ಸ್ಮಾತ್‌' ಮತ್ತು "ಸ್ಮಿನ್‌' ಗಳು ಆದೇಶವಾಗಿ 
ಬರುತ್ತವೆ. ಪಣ್ಣುಮೀ ಎಕವಚನದಲ್ಲಿ ಸರ್ವ- ಜಸಿ ಎ೦ದಿದ್ದಾಗ ಪ್ರಕೃತ ಸೂತ್ರದಿಂದ 
ಜಸಿ ಗೆ "ಸ್ಮಾತ್‌' ಎಂಬ ಆದೇಶವು ಸರ್ವಾದೇಶವಾಗಿ ಬಂದು ಸರ್ವಸ್ಮಾತ್‌ 
ಎಂದಾಗಿ ಸರ್ವಸ್ಮಾತ್‌ ಎ೦ಬ ರೂಪವು ಸಿದ್ಧಿಸುತ್ತದೆ. 

(ಸುಡಾಗಮವನ್ನು ಹೇಳುವ ಸೂತ್ರ) 
ಸೂತ್ರ -15ರ. ಆಮಿ ಸರ್ವನಾಮ್ನಃ ಸುಟ್‌ (7.152) 
ವೃತ್ತಿಃ - ಅವರ್ಣಾನ್ಮಾತ್‌ ಪರಸ್ಯ ಸರ್ವನಾಮ್ನಃ ವಿಹಿತಸ್ಕ ಆಮಃ ಸುಡಾಗಮಃ 


ಷಡ್ಗಿಲ್ಲ್‌ ಪ್ರಕರಣಮ್‌ (ಅ.ಪು) 143 


(ಸುಟ್‌-ಆಗಮಃ) । ಏತ್ವ-ಷತ್ವೇ | ಸರ್ವೇಷಾಮ್‌ ಸರ್ವಸ್ಮಿನ್‌, ಶೇಷಂ ರಾಮವತ್‌। 
ಏವಂ ವಿಶ್ವಾದಯಃ ಅಪಿ ಅದನ್ರಾಃ । ಉಭ-ಶಬ್ದಃ ದ್ವಿ-ವಚನಾಂತಃ । ಉಭೌ-2 । 
ಉಭಾಭ್ಯಾಮ್‌-3 । ಉಭಯೋಃ-2 । ತಸ್ಯ ಇಹ ಪಾಠಃ ಅಕಚ್‌-ಅರ್ಥಃ । 
ಉಭಯ- ಶಬ್ದಸ್ಯ ದ್ವಿ-ವಚನಂ ನಾಸ್ತಿ । ಉಭಯಃ । ಉಭಯೇ । ಉಭಯಮ್‌ । 
ಉಭಯಾನ್‌ । ಉಭಯೇನ। ಉಭಯ್ಯೆಃ | ಉಭಯಸ್ವೈ ಉಭಯೇಭ್ಯಃ | ಉಭಯಸ್ಕಾತ್‌। 
ಉಭಯೇಭ್ಯಃ | ಉಭಯಸ್ಯ | ಉಭಯೇಷಾಮ್‌ । ಉಭಯಸ್ಸಿನ್‌ । ಉಭಯೇಷು। 
ಡತರ-ಡತಮೌ ಪ್ರತ್ಯಯೌ । 

“ಪ್ರತ್ಯಯಗ್ರಹಣೇ ತದನ್ನಗಹಣಮ್‌” ಇತಿ ತದಂತಾಃ ಗ್ರಾಹ್ಯಾಃ । ನೇಮ ಇತಿ 
ಅರ್ಥೇ | ಸಮಃ ಸರ್ವಪಂ0ರರ್ತಾ0ತುಃ । ತುಲ್ಕಪ0ರ್ತಾಯಸ್ತು ನ 
“ಯಥಾಸಂಖ್ಯಮನುದೇಶಃ ಸಮಾನಾಮ್‌ (1.3.10)” ಇತಿ ಜ್ಞಾಪಕಾತ್‌ । 

ಅ.ವೃ. - "“ಅಜ್ಞಸ್ಯ” ಎಂಬುದು ಅಧಿಕಾರ ಸೂತ್ರ. “ಆಜ್ಜಸೇರಸುಕ್‌” ಎಂಬ 
ಸೂತ್ರದಿಂದ “ಆತ್‌' ಎಂಬುದು ಅನುವೃತ್ತವಾಗುತ್ತದೆ. 

ಅರ್ಥ-ಅವರ್ಣಾನ್ನವಾದ ಅಜ್ಜಕ್ಕಿಂತ ಪರದಲ್ಲಿರುವ ಸರ್ವನಾಮಶಬ್ದಕ್ಕಿಂತ ಪರದಲ್ಲಿ 
ವಿಧಿಸಲ್ಪಡುವ “ಆಮ್‌' ಗೆ "ಸುಟ್‌' ಆಗಮವು ಬರುತ್ತದೆ. "ಸುಟ್‌' ನಲ್ಲಿ “ಉ' ಕಾರ 
"ಟ್‌'ಕಾರಗಳು “ಇತ್‌' ಸಂಜ್ಞಕಗಳಾದ್ದರಿಂದ ಲೋಪಹೊಂದುತ್ತವೆ. "ಸುಟ್‌' ಇದು 
"ಟಿತ್‌' (ಟ್‌ ಕಾರ ಇತ್‌) ಆದ್ದರಿಂದ “ಆಮ್‌' ಗೆ ಆದ್ಯವಯವವಾಗಿ ಆಗಮವಾಗಿ 
ಬರುತ್ತದೆ. 

ಉದಾ- ಷಷ್ಟೀ ಬಹುವಚನದಲ್ಲಿ ಸರ್ವ. ಆಮ್‌ ಎಂದಿದ್ದಾಗ- ಪ್ರಕೃತ ಸೂತ್ರದಿಂದ 
"ಆಮ್‌" ಗೆ "ಸ್‌' (ಸುಟ್‌) ಆಗಮವಾಗಿ ಬಂದು ಸರ್ವ-ಸ್‌.ಆಮ್‌-ಸರ್ವ-- ಸಾಮ್‌ 
ಎಂದಿದ್ದಾಗ, “ಬಹುವಚನೇ ರುಲ್ಯೇತ್‌ (7.1.103)” ಎಂಬ ಸೂತ್ರದಿಂದ 
ರುಲಾದಿಯಾದ ಬಹುವಚನ ಪ್ರತ್ಯಯವು ಪರವಾಗಿರೋಣದ್ದರಿಂದ ಅದರ ಅವ್ಯವಹಿತ 
ಪೂರ್ವದಲ್ಲಿರುವ... "ಅ' ಕಾರಕ್ಕೆ "ಏ' ಆದೇಶಿಮು ಬಂದು 
ಸರ್ವ್‌-ಏ.-ಸಾಮ್‌-ಸರ್ವೇಸಾಮ್‌ ಎಂದಿದ್ದಾಗ-“ಆದೇಶ-ಪ್ರತ್ಯಯಯೋಃ (8.3.59)” 
ಎ೦ಬ ಸೂತ್ರದಿಂದ ಪ್ರತ್ಯಯದ ಅವಯವವಾದ "ಸ್‌' ಕಾರಕ್ಕೆ "ಷತ್ವ ಬಂದು 
ಸರ್ವೇಷಾಮ್‌ ಎಂಬ ರೂಪವು ಸಿದ್ಧಿಸುತ್ತದೆ. 

ಸಪ್ತಮೀ-ಏಕವಚನದಲ್ಲಿ- ಸರ್ವ+ಜಿ ಎ೦ದಿದ್ದಾಗ “ಜಸಿ-ಜ್ಯೋಃ ಸ್ಮಾತ್‌-ಸ್ಮಿನೌ 
(7.1.15)” ಎಂಬ ಸೂತ್ರದಿಂದ "ಜಿ' ಪ್ರತ್ಯಯಕ್ಕೆ "ಸ್ಮಿನ್‌' ಸರ್ವಾದೇಶವಾಗಿ ಬಂದು 
ಸರ್ವಸ್ಮಿನ್‌ ಎಂದಾಗಿ ಸರ್ವಸ್ಮಿನ್‌ ಎಂದಾಗುತ್ತದೆ. ಉಳಿದ ರೂಪಗಳೆಲ್ಲ ರಾಮ 
ಶಬ್ದದಂತೆಯೇ ರೂಪಗಳನ್ನು ಪಡೆಯುತ್ತವೆ. 

ಸರ್ವನಾಮ ಶಬ್ದಗಳಾದ "ವಿಶ್ವ. ಮೊದಲಾದ ಹ್ರಸ್ವ ಅಕಾರಾನ್ತ ಶಬ್ದಗಳನ್ನು 
“ಸರ್ವ' ಶಬ್ದದಂತೆಯೇ ನಡಿಸಬೇಕು. 

"ಉಭ' ಶಬ್ದವು ಯಾವಾಗಲೂಳನಿತ್ಯವಾಗಿ) ದ್ವಿವಚನದಲ್ಲಿಯೇ ಇರುತ್ತದೆ. ಉಭೌ, 


144 ಲಘುಸಿದ್ಧಾಂತ ಕೌಮುದೀ 


ಉಭೌ, ಉಭಾಭ್ಯಾಮ್‌, ಉಭಾಭ್ಯಾಮ್‌, ಉಭಾಭ್ಯಾಮ್‌, ಉಭಯೋಃ, ಉಭಯೋಃ 
ಸರ್ವನಾಮ ಶಬ್ದಗಳಿಗೆ ದ್ವಿವಚನದಲ್ಲಿ ಯಾವ ಕಾರ್ಯವೂ ಬರುವದಿಲ್ಲ ಆದರೆ, 
“ರಾಮ' ಶಬ್ದದಂತೆ ರೂಪಗಳನ್ನು ಪಡೆಯುತ್ತವೆ. 

"ತಸ್ಕೇಹ ನ' - ಉಭ ಶಬ್ದವನ್ನು ಸರ್ವಾದಿಗಣದಲ್ಲಿ ಪಠಿಸಿರುವ ಕಾರಣವೇನೆಂದರೆ, 
“ಅವ್ಯಯ-ಸರ್ವನಾಮ್ನಾಂ ಅಕಚ್‌ ಪ್ರಾಕ್‌ ಟೇಃ” ಎಂಬ ಸೂತ್ರದಿಂದ "ಅಕಚ್‌' 
ಪ್ರತ್ಯಯ ಬಂದು ಉಭಕ ಎಂದಾಗುತ್ತದೆ. ಆದ್ದರಿಂದ ಸರ್ವಾದಿಗಣದಲ್ಲಿ "ಉಭ' 
ಶಬ್ದವು ಪಠಿತವಾಗಿದೆ. “ಉಭಯ' ಶಬ್ಧಕ್ಕೆ ದ್ವಿವಚನವಿಲ್ಲ. ಉಭಯಃ, ಉಭಯೇ, 
ಉಭಯಂ, ಉಭಯಾನ್‌, ಉಭಯೇನ, ಉಭಯ್ಗೆಃ, ಉಭಯಸೆ ೈಃ ಉಭಯೇಭ್ಯಃ, 
ಉಭಯಸ್ಕಾತ್‌, ಉಭಯೇಭ್ಯಃ, ಉಭಯಸ್ಯ, ಉಭಯೇಷಾಮ್‌, ಉಭಯಸ್ಮಿನ್‌, 

ಉಭಯೇಷು. ಎಂದು ರೂಪಗಳಾಗುತ್ತವೆ.ಡತರ ಮತ್ತು ಡತಮ ಪ್ರತ್ಯಯಗಳು 
“ಪ್ರತ್ಯಯಗ್ರಹಣೇ ತದನ್ತ ಗ್ರಹಣಮ್‌' ಎಂಬ ಪರಿಭಾಷೆಯಿಂದ ಆ ಪ್ರತ್ಯಯಾನ್ನಗಳನ್ನು 
ಗ್ರಹಿಸಬೇಕು. 

“ನ ಕೇವಲಾ ಪ್ರಕೃತಿಃ ಪ್ರಯೋಕ್ತವ್ಯಾ ನಾಪಿ ಕೇವಲಃ ಪ್ರತ್ಯಯಃ' ಎಂಬ 
ಮಹಾಭಾಷ್ಕದ ವಚನದ ಪ್ರಕಾರ, ಡತರ ಮತ್ತು ಡತಮ ಪ್ರತ್ಯಯಗಳನ್ನು ಪ್ರತ್ಯಯಾನ್ರವಾಗಿ 
ಪ್ರಯೋಗಿಸಬೇಕು. 

ಉದಾ- ಯತರ,ಯತಮ; ಕತರ,ಕತಮ; ಏಕತರ,ಏಕತಮ; ತತರ,ತತಮ; ಇವು 
ಸರ್ವನಾಮ ಸಂಜ್ಞೆಯನ್ನು ಹೊಂದುತ್ತವೆ. 


ನೇಮ ಎಂಬ ಶಬ್ದ ಕ್ಕೆ ಅರ್ಧ ವೆಂದು ಅರ್ಥ. ಇದಕ್ಕೆ ಸರ್ವನಾಮ ಸಂಜ್ಞೆ ಬರುತ್ತದೆ. 
ಸಮ ಎಂಬುದು ಎಲ್ಲ ಅಥವಾ ಸರ್ವ ಎಂಬ ಅರ್ಥದಲ್ಲಿ ಇರುತ್ತದೆ. ಆದರೆ 
ಸಮಾನವೆಂಬ ಅರ್ಥದಲ್ಲಿ ಇಲ್ಲ. ಈ ಅರ್ಥದಲ್ಲಿ ಪ್ರಯೋಗಿಸಿದರೆ, ಸರ್ವನಾಮ 
ಸಂಜ್ಞೆಯು ಬರುವದಿಲ್ಲ. “ಯಥಾಸಂಖ್ಯಮನುದೇಶಃ ಸಮಾನಾಮ್‌” ಎಂಬಲ್ಲಿಯ 
ಸಮ ಶಬ್ದವು ಸರ್ವಾರ್ಥದಲ್ಲಿ ಇಲ್ಲದಿರುವದರಿಂದ, ಸರ್ವನಾಮ ಸಂಜ್ಞೆ 
ಹೊಂದುವದಿಲ್ಲ). 


(ವಿಕಲ್ಪವಾಗಿ ಸರ್ವನಾಮ ಸಂಜ್ಞೆಯನ್ನು ಹೇಳುವ ಸೂತ್ರ) 
ಸೂತ್ರ -156. ಪೂರ್ವ-ಪರಾವರ-ದಕ್ಷಿಣೋತ್ತರಾಪರಾಧರಾಣಿ 
ವ್ಯವಸ್ಥಾಯಾಮಸಂಜ್ಞಾಯಾಮ್‌ (11.34) 

ವೃತ್ತಿಃ- ಏತೇಷಾಂ ವ್ಯವಸ್ಥಾಯಾಮ್‌ ಅಸಂಜ್ಞಾಯಾಂ ಸರ್ವನಾಮಸಂಜ್ಜಾ 
ಗಣಸೂತ್ರಾತ್‌ ಸರ್ವತ್ರ ಯಾ ಪ್ರಾಪ್ತಾ ಸಾ ಜಸಿ ವಾ ಸ್ಯಾತ್‌ । ಪೂರ್ವೇ, ಪೂರ್ವಾಃ 
| ಅಸಂಜ್ಞಾಯಾಮ್‌ ಕಿಮ್‌? ಉತ್ತರಾಃ ಕುರವಃ । ಸ್ವಾಭಿಧೇಯ -ಅಪೇಕ್ಷಾವಧಿ- 
ನಿಯಮೋ ವ್ಯವಸ್ಥಾ | ವ್ಯವಸ್ಥಾಯಾಂ ಕಿಮ್‌? ದಕ್ಷಿಣಾ-ಗಾಥಕಾಃ | ಕುಶಲಾ 
ಇತ್ಯರ್ಥಃ | 


ಹಡ್ಲಿಣ್ಣಿ ಪ್ರಕರಣಮ್‌ (ಅ.ಪು) 145 


ಪ. ಛೇ. - ಪೂರ್ವ-ಪರ-ಅವರ-ದಕ್ಷಿಣ-ಉತ್ತರ-ಅಪರ-ಅಧರಾಣಿ 
ವ್ಯವಸ್ಥಾಯಾಮ್‌ ಅಸಂಜ್ಞಾಯಾಂ | 
ಅ. ವೃ - “ಸರ್ವಾದೀನಿ ಸರ್ವನಾಮಾನಿ”(1127) ಎಂಬ ಸೂತ್ರದಿಂದ 
“ಸರ್ವನಾಮಾನಿ' ಎಂಬ ಪದವು, ಹಾಗೆಯೇ “ವಿಭಾಷಾ ರುಸಿ” ಎಂಬ ಸೂತ್ರವೂ 
ಅನುವೃತ್ತವಾಗುತ್ತದೆ. 
ಅರ್ಥ- ಪೂರ್ವ ಮೊದಲಾದ ಶಬ್ದಗಳಿಗೆ ವ್ಯವಸ್ಥಾ ಹಾಗೂ ಸಂಜ್ಞಾವಾಚಕವಾಗಿ 
ಇಲ್ಲದಿದ್ದಾಗ, “ಸರ್ವನಾಮ' ಸಂಜ್ಞೆಯು ಗಣಸೂತ್ರದಿಂದ ನಿತ್ಯವಾಗಿ ಪ್ರಾಪ್ತವಾಗಿ 
ಅದಕ್ಕೆ ಪರದಲ್ಲಿ "ಜಸ್‌' ಪ್ರತ್ಯಯವು ಇದ್ದಾಗ, "ಸರ್ವನಾಮ' ಸಂಜ್ಞೆಯು ವಿಕಲ್ಪವಾಗಿ 
ಬರುತ್ತದೆ. “ಜಸಃ ಶೀ”(7.117) ಎಂಬ ಸೂತ್ರದಿಂದ "ಜಸ್‌ ಗೆ “ಈ'(ಶೀ) ಬಂದು 
ಪೂರ್ವ4ಈ ಎಂದಿದ್ದಾಗ ಗುಣ ಬಂದು ಪೂರ್ವೇ ಎಂದಾಗುತ್ತದೆ. ಸರ್ವನಾಮ 
ಸಂಜ್ಞೆ ಬಾರದಿದ್ದ ಪಕ್ಷದಲ್ಲಿ, (ವಿಕಲ್ಲವಾಗಿ) ರಾಮ ಶಬ್ದದಂತೆ ಪೂರ್ವಾಃ ಎಂದಾಗುತ್ತದೆ. 
“ಅಸ೦ಜ್ಞಾಯಾಮ್‌' ಎಂದು ಏಕೆ ಹೇಳಬೇಕು ಎಂದರೆ, ಸಂಜ್ಞಾವಾಚಕ 
ವಾಗಿರುವಾಗ “ಸರ್ವನಾಮ” ಸಂಜ್ಜೆ0ರು ಬರುವದಿಲ್ಲವೆಂಬುದನ್ನು 
ಸಷ್ಟಪಡಿಸುವದಕ್ಕಾಗಿಯೇ. 
ಉದಾ- ಉತ್ತರಾಃ ಕುರವಃ ಎಂಬಲ್ಲಿ "ಉತ್ತರ' ಶಬ್ದವು ಉತ್ತರ-ಕುರುದೇಶಕ್ಕೆ 
ಸಂಜ್ಞೆಯಾಗಿದೆ. ಆದ್ದರಿಂದ "ಜಸ್‌' ನ ಸ್ಥಾನದಲ್ಲಿ "ಶೀ'(ಈ) ಆದೇಶವು ಬರುವದಿಲ್ಲ. 
ಆದ್ದರಿಂದ “ಉತ್ತರೇ ಕುರವಃ” ಎಂದು ಆಗಿಲ್ಲ. 
ವ್ಯವಸ್ಥಾ ಶಬ್ದದ ಅರ್ಥವು “ಸರ್ವಾದೀನಿ ಸರ್ವನಾಮಾನಿ (151.1.27)” ಎಂಬ 
ಸೂತ್ರದ ಅಡಿಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ವ್ಯವಸ್ಥಾ ಎಂದು ಯಾಕೆ ಹೇಳಲಾಗಿದೆ 
ಎಂದರೆ, "ದಕ್ಷಿಣಾ ಗಾಥಕಾಃ' ಎಂಬಲ್ಲಿ "ದಕ್ಷಿಣಾ' ಶಬ್ದಕ್ಕೆ "ಕುಶಲರು' ಎಂದರ್ಥ. 
ಇಲ್ಲಿ ವ್ಯವಸ್ಥಾ ಇಲ್ಲದಿದ್ದುದರಿಂದ, ದಕ್ಷಿಣೇ, ದಕ್ಷಿಣಾಃ ಎಂದು ಎರಡು ರೂಪಗಳಾಗಲಿಲ್ಲ. 
(ವಿಕಲ್ಪವಾಗಿ ಸರ್ವನಾಮ ಸಂಜ್ಞೆಯನ್ನು ಹೇಳುವ ಮತ್ತೊಂದು ಸೂತ್ರ) 
ಸೂತ್ರ -157. ಸ್ವ-ಮಹ್ಹಾತಿ-ಧನಾಖ್ಯಾಯಾಮ್‌ (11.35) 
ವೃತ್ತಿಃ- ಜ್ಞಾತಿ-ಧನಾನ್ಯವಾಚಿನಃ ಸ್ವಶಬ್ದಸ್ಯ ಪ್ರಾಪ್ತಾ ಸಂಜ್ಞಾ ಜಸಿ ವಾ । 
ಸ್ವಾ-ಆತ್ಮೀಯಾಃ, ಆತ್ಮಾನಃ ಇತಿ ವಾ। ಜ್ಞಾತಿ-ಧನ ವಾಚಿನಃ ತು ಸ್ವಾಃ-ಜ್ಞಾತಯಃ 
ಅರ್ಥಾ ವಾ । 
ಪ. ಛೇ. - ಸ್ವಂ,ಅಜ್ಞಾತಿ-ಧನಾಖ್ಯಾಯಾಮ್‌ । 
ಅ. ವೃ. - “ಸರ್ವಾದೀನಿ ಸರ್ವನಾಮಾನಿ” (151.127) ಎಂಬ ಸೂತ್ರದಿಂದ 
“ಸರ್ವನಾಮಾನಿ' ಪದವು, ಹಾಗೆಯೇ “ವಿಭಾಷಾ ಜಸಿ” ಸೂತ್ರವು ಅನುವೃತ್ತವಾಗುತ್ತವೆ. 
ಅರ್ಥ-ಬಂಧು ಮತ್ತು ಧನ ಎ೦ಬ ಅರ್ಥಕ್ಕಿಂತ ಭಿನ್ನವಾದ ಅರ್ಥದಲ್ಲಿ ಇರುವ 
"ಸ್ವ' ಶಬ್ದಕ್ಕೆ ಗಣಸೂತ್ರದಿ೦ದ ಪ್ರಾಪ್ತವಾದ ಸರ್ವನಾಮ ಸಂಜ್ಞೆಯು "ಜಸ್‌' ಪ್ರತ್ಯಯವು 
ಪರದಲ್ಲಿದ್ದಾಗ ವಿಕಲ್ಪವಾಗಿ ಬರುತ್ತದೆ. 


146 ಲಘುಸಿದ್ಧಾಂತ ಕೌಮುದೀ 


ಉದಾ- ಸ್ವ*ಜಸ್‌ ಎಂದಿದ್ದಾಗ, “ಜಸ್‌' ಗೆ "ಶೀ'(ಈ) ಆದೇಶವಾಗಿ ಬಂದು, 
ಸ್ಪಃಈ= ಸ್ವೇ ಎಂದು ರೂಪವಾಗುತ್ತದೆ. "ಶೀ' ಆದೇಶವು ಇಲ್ಲದಿದ್ದಾಗ ಸ್ವಾಃ ಎಂದು 
ರೂಪವಾಗುತ್ತದೆ. ಸ್ವ ಶಬ್ದಕ್ಕೆ ಆತ್ಮಾಆತ್ಮೀಯ, ಬಂಧು ಮತ್ತು ಧನ ಎಂಬ ನಾಲ್ಕು 
ಅರ್ಥಗಳಿವೆ. ಆತ್ಮಾ ಮತ್ತು ಅತ್ಮೀಯ ಎಂಬ ಅರ್ಥಗಳಲ್ಲಿ ಸ್ವ ಶಬ್ದಕ್ಕೆ ಸರ್ವನಾಮ 
ಸಂಜ್ಞೆಯು ಬರುತ್ತದೆ. ಬಂಧು ಮತ್ತು ಧನ ಎಂಬ ಅರ್ಥದಲ್ಲಿ ಸರ್ವನಾಮ ಸಂಜ್ಞೆಯು 
ಬರುವದಿಲ್ಲ. 

(ವಿಕಲ್ಪವಾಗಿ ಸರ್ವನಾಮ ಸಂಜ್ಞೆಯನ್ನು ಹೇಳುವ ಮತ್ತೊಂದು ಸೂತ್ರ) 
ಸೂತ್ರ -158. ಅನ್ನರಂ ಐಹಿರ್ಯೋಗೋಪಸಂವ್ಯಾನಯೋಃ | 1.1.36) 

ವೃತ್ತಿಃ- ಬಾಹ್ಯೇ ಪರಿಧಾನೀಯೇ ಚ ಅರ್ಥೇ ಅಂತರ-ಶಬ್ದಸ್ಯ ಪ್ರಾಪ್ತಾ ಸಂಜ್ಞಾ 
ಜಸಿ ವಾ। ಅನ್ನರೇ, ಅನ್ನರಾ ವಾ ಗೃಹಾ; ಬಾಹ್ಯಾ, ಇತ್ಯರ್ಥಃ | ಅವರೇ, ಅನರಾ 
ವಾ ಶಾಟಕಾಃ, ಪರಿಧಾನೀಯಾ ಇತ್ಯರ್ಥಃ | 

ಪ. ಛೇ. - ಅನ್ನರಮ್‌, ಬಹಿಃ ಯೋಗಃ, ಉಪಸಂವ್ಯಾನಯೋಃ। 

ಅ. ವೃ. - “ಸರ್ವಾದೀನಿ ಸರ್ವನಾಮಾನಿ” (111.27) ಎಂಬ ಸೂತ್ರದಿಂದ 
“ಸರ್ವನಾಮಾನಿ' ಎಂಬ ಪದವು, ಹಾಗೆಯೇ “ವಿಭಾಷಾ ಜಸಿ” ಎ೦ಬ ಸೂತ್ರವು 
ಅನುವೃತ್ತವಾಗುತ್ತವೆ. "ಅನ್ತರ' ಎಂಬ ಅರ್ಥವು “ಸರ್ವಾದೀನಿ ಸರ್ವನಾಮಾನಿ” 
(1.1.27) ಎಂಬ ಸೂತ್ರದಡಿಯಲ್ಲಿ ವಿವರಿಸಲ್ಪಟ್ಟಿದೆ. 

ಅರ್ಥ- ಗಣಸೂತ್ರದಿಂದ ಪ್ರಾಪ್ತವಾದ ಸರ್ವನಾಮ ಸಂಜ್ಞೆಯು “ಜಸ್‌' 
ಪರದಲ್ಲಿದ್ದಾಗ ವಿಕಲ್ಪವಾಗಿ ಬರುತ್ತದೆ. 

ಉದಾ- ಅನ್ನರೇ, ಅನ್ನರಾ ವಾ ಗೃಹಾಃ-ಹೊರಗಿರುವ ಮನೆಗಳು ಎಂದರ್ಥ. 
ಅನ್ನರೇ, ಅನ್ತ್ನರಾ ವಾ ಶಾಟಕಾಃ-ಅಧೋ ವಸ್ತ್ರಗಳು ಎಂದು ಅರ್ಥ. 

(ಸ್ಯಾತ್‌ ಮತ್ತು ಸ್ಕಿನ್‌ ಆದೇಶಗಳನ್ನು ವಿಕಲ್ಪವಾಗಿ ವಿಧಿಸುವ ಸೂತ್ರ) 
ಸೂತ್ರ -159೨. ಪೂರ್ವಾದಿಭ್ಯೋ ನಸವಭ್ಯೋ ವಾ (7.116) 

ವೃತ್ತಿಃ- ಏಭ್ಯೋ ಜಸಿ-ಜ್ಯೋಃ ಸ್ಮಾತ್‌-ಸ್ಮಿನೌ ವಾ ಸ್ವಃ । ಪೂರ್ವಸ್ಮಾತ್‌, ಪೂರ್ವಾತ್‌, 
ಪೂರ್ವಸ್ನಿನ್‌, ಪೂರ್ವೇ | ಏವಂ ಪರಾದೀನಾಮಪಿ | ಶೇಷಂ ಸರ್ವವತ್‌ । ನಿರ್ಜರಃ 

ಪ. ಛೇ. - ಪೂರ್ವಾದಿಭ್ಯಃ, ನವಭ್ಯಃ, ವಾ। 

ಅ.ವೃ. - ಜಸಿ-ಜ್ಯೋಃ ಸ್ಮಾತ್‌-ಸ್ಮಿನೌ (7.115) ಎ೦ಬ ಸೂತ್ರವು ಅನುವೃತ್ತವಾಗಿದೆ. 

ಅರ್ಥ- ಪೂರ್ವ, ಪರ ಎಂದು ಆರಂಭಿಸಿ ಸ್ವಂ ಮತ್ತು ಅನ್ತರ ವರೆಗಿನ ಮೇಲಿನ 
ಮೂರು ಸೂತ್ರಗಳಲ್ಲಿರುವ ಒಂಬತ್ತು ಶಬ್ದಗಳ ಪರದಲ್ಲಿ ಇರುವ ಜಸಿ ಮತ್ತು ಜಿ 
ಪ್ರತ್ಯಯಗಳಮೇಲೆ ಬರುವ "ಸ್ಮಾತ್‌' ಮತ್ತು "ಸ್ಮಿನ್‌' ಆದೇಶಗಳು ವಿಕಲ್ಪವಾಗಿ ಬರುತ್ತವೆ. 
ಜಸಿ-ಜ್ಯೋಃ ಸ್ಮಾತ್‌-ಸ್ಮಿನೌ (7.1.15) ಎಂಬ ಸೂತ್ರದಿಂದ "ಸ್ಮಾತ್‌' ಮತ್ತು "ಸ್ಮಿನ್‌' 
ಪ್ರತ್ಯಯಗಳನ್ನು ನಿತ್ಯವಾಗಿ ವಿಧಿಸಲಾಗಿತ್ತು. ಈ ಪ್ರಕೃತ ಸೂತ್ರವು ಇದನ್ನು ಬಾಧಿಸಿ 


ಹಡ್ಲಿಣ್ಗ್‌ ಪ್ರಕರಣಮ್‌ (ಅ.ಪ) 147 


ವಿಕಲವಾಗಿ ಈ ಪ್ರತ್ಯಯಗಳನ್ನು ವಿಧಿಸಿದೆ. 

ಇದರಿಂದ 1. ಪೂರ್ವಸ್ಮಾತ್‌, ಪೂರ್ವಾತ್‌, 2. ಪೂರ್ವಸ್ಮಿನ್‌, ಪೂರ್ವೇ, 3. 
ಪರಸ್ಮಾತ್‌, ಪರಾತ್‌, 4. ಪರಸ್ಮಿನ್‌, ಪರೇ, ಎಂಬ ಎರಡೆರಡು ರೂಪಗಳು ಎಲ್ಲ 
ಒಂಬತ್ತು ಶಬ್ದಗಳಿಗೂ ಸಿದ್ಧವಾಗಿವೆ. ಉಳಿದ ರೂಪಗಳೆಲ್ಲ "ಸರ್ವ' ಶಬ್ದದ ರೂಪಗಳಂತೆ 
ಇರುವವು. 

ಈ ರೀತಿಯಾಗಿ “ಸರ್ವ' ಶಬ್ದದಿಂದ ಆರಂಭವಾಗುವ 23 ಶಬ್ದಗಳ ರೂಪಗಳಬಗ್ಗೆ 
ತಿಳಿದುಕೊ೦ಡ೦ತಾಯಿತು. ಉಳಿದ ತ್ಯದ್‌ "ತದ್‌' "ಯದ್‌' "ಎತದ್‌' “ಇದಂ' “ಅದಸ್‌' 
“ಯುಷ್ಕದ್‌' "ಅಸ್ಮದ್‌' ಭವತು (ಭವತ್‌) ಮತ್ತು ಕಿಮ್‌ ಎಂಬ ಸರ್ವಾದಿಗಣಪಠಿತವಾದ 
ಈ 10 ಶಬ್ದಗಳು ಹಲನ್ನಗಳಾಗಿವೆ. ಆದ್ದರಿಂದ ಇವುಗಳನ್ನು ಹಲನ್ತ ಪ್ರಕರಣಗಳಲ್ಲಿ 
ತಿಳಿದುಕೊಳ್ಳಬಹುದು. ಉಳಿದ "ಏಕ” ಮತ್ತು "ದ್ವಿ ಎ೦ಬ ಎರಡು ಶಬ್ದಗಳ ಬಗ್ಗೆ ಈ 
ಅಜನ್ತ ಪ್ರಕರಣದಲ್ಲಿ ತಿಳಿಸಲಾಗುವದು. 

ದ್ವಿ ಶಬ್ದದಲ್ಲಿ “ತ್ಯದಾದೀನಾಮ್‌ ಅಃ” ಎಂಬ ಸೂತ್ರದಿಂದ “ಇ' ಕಾರದ ಸ್ಥಾನದಲ್ಲಿ 
“ಅ' ಕಾರವು ಆದೇಶವಾಗಿ ಬಂದು ಅ-ಕಾರಾನ್ತ ಶಬ್ದವಾಗುತ್ತದೆ. ಮತ್ತು ದ್ವಿ ವಚನದಲ್ಲಿ 
ಮಾತ್ರ ಈ ರೂಪಗಳು ಸಿಗುತ್ತವೆ. ಆದರೆ ದ್ವಿ ವಚನದಲ್ಲಿ ಸರ್ವನಾಮ ಸಂಜ್ಞೆಯನ್ನು 
ಪಡೆದು ಯಾವ ಕಾರ್ಯವೂ ಆಗಿರುವದಿಲ್ಲ. ಆದ್ದರಿಂದ ಇವುಗಳ ರೂಪಗಳನ್ನು 
ಅಕಾರಾನ್ತ ರಾಮ ಶಬ್ದದಂತೆ ನಡೆಸಬೇಕು. ದ್ವೌ, ದ್ವೌ, ದ್ವಾಭ್ಯಾಮ್‌, ದ್ವಾಭ್ಯಾಮ್‌, 
ದ್ವಾಭ್ಯಾಮ್‌, ದ್ವಯೋಃ, ದ್ವಬೋಃ ಎಂದು ಪುಲ್ಲಿಂಗದಲ್ಲಿ ರೂಪಗಳಾಗುತ್ತವೆ. “ಏಕ?” 
ಶಬ್ದವು ಏಕವಚನದಲ್ಲಿ ಮಾತ್ರ ರೂಪಗಳನ್ನು ಪಡೆಯುತ್ತದೆ. ಏಕಃ, ಏಕಂ, ಏಕೇನ, 
ಏಕಸೆ ಸ” ಏಕಸ್ಮಾತ್‌, ಏಕಸ್ಯ, ಏಕಸ್ಮಿನ್‌ ಎಂದು ರೂಪಗಳು ಇರುವವು. 


(ಜಸ್‌ ಪರವಾದಾಗ ಪ್ರಥಮ ಮೊದಲಾದವುಗಳಗೆ ಸರ್ವನಾಮ 
ಸಂಜ್ಞೆಯನ್ನು ವಿಕಲ್ಲವಾಗಿ ವಿಧಿಸುವ ಸೂತ್ರ) 

ಸೂತ್ರ -16೦. ಪ್ರಥಮ-ಚರಮ-ತಯಾಲ್ವಾರ್ಧ-ಕತಿಪಯ-ನೇಮಾಶ್ಚ (1.1.33) 

ವೃತ್ತಿಃ- ಏತೇ ಜಸಿ ಉಕ್ತಸಂಜ್ಞಾಃ ವಾ ಸ್ಕುಃ । ಪ್ರಥಮೇ, ಪ್ರಥಮಾಃ । ತಯಃ 
ಪತ್ಯಯಃ-ದ್ವಿತಯ್ಯೇ, ದ್ವಿತಯಾಃ । ಶೇಷಂ ರಾಮವತ್‌ । ನೇಮೇ, ನೇಮಾಃ, ಶೇಷಂ 
ಸರ್ವವತ್‌ | (ವಾ ತೀಯಸ್ಯ ಜೆತ್ತು ವಾ) ದ್ವಿತೀಯಸ್ಕೈ, ದ್ವಿತೀಯಾಯ ಇತ್ಯಾದಿ । 
ಏವಂ ತೃತೀಯಃ | 

ಪ. ಛೇ. ಪ್ರಥಮ-ಚರಮ-ತಯ-ಅಲ್ಪಾರ್ಧ-ಕತಿಪಯ-ನೇಮಾಃ ಚ। 

ಅ. ವೃ. -“ಸರ್ವಾದೀನಿ ಸರ್ವನಾಮಾನಿ” (1.1.27) ಎಂಬ ಸೂತ್ರದಿಂದ 
“ಸರ್ವನಾಮಾನಿ' ಪದವು, ಹಾಗೆಯೇ “ವಿಭಾಷಾ ಜಸಿ” ಸೂತ್ರವು ಅನುವೃತ್ತವಾಗುತ್ತವೆ. 

ಅರ್ಥ- ಪ್ರಥಮ-ಚರಮ-ತಯಪ್‌ ಪ್ರತ್ಯಯಾನ್ತ ಶಬ್ದ, ಅಲ್ಲ-ಅರ್ಧ, ಕತಿಪಯ, 
ಮತ್ತು ನೇಮ ಈ ಶಬ್ದ; ಗಳಿಗೆ “ಜಸ್‌” ಪ್ರತ್ಯಯ ಪರದಲ್ಲಿದ್ದಾಗ ಸರ್ವನಾಮ ಸಂಜ್ಞೆಯು 
ವಿಕಲ್ಪವಾಗಿ ಬರುತ್ತದೆ. “ಜಸಃ ಶೀ” ಎಂಬ ಸೂತ್ರದಿಂದ “ಶೀ (ಈ) ಆದೇಶವು 


148 ಲಘುಸಿದ್ಧಾಂತ ಕೌಮುದೀ 


ಸರ್ವನಾಮ ಸಂಜ್ಞೆಯನ್ನು ಪಡೆದಾಗ, ಪ್ರಥಮೇ, ಚರಮೇ ಮೊದಲಾದ ರೂಪಗಳನ್ನು 
ಪಡೆಯುತ್ತವೆ. 

ತದಭಾವ ಪಕ್ಷದಲ್ಲಿ ರಾಮಾಃ ಎಂಬಂತೆ ಪ್ರಥಮಾಃ, ಚರಮಾಃ ಇತ್ಯಾದಿ ರೂಪಗಳು 
ಆಗುತ್ತವೆ. “ಜಸ್‌' ಪರದಲ್ಲಿದ್ದಾಗ ಮಾತ್ರ “ನೇಮ' ಶಬ್ದಕ್ಕೆ ವಿಕಲ್ಲವಾಗಿ ರೂಪಗಳ 
ಸಿದ್ಧಿಗಾಗಿ ಈ ಸೂತ್ರದಲ್ಲಿ ಪಠಿತವಾಗಿವೆ. ಇಲ್ಲದಿದ್ದರೆ ಇದಕ್ಕೆ ಸರ್ವನಾಮಸಂಜ್ಞೆಯು 
ಗಣಸೂತ್ರದಲ್ಲಿ ಪಠಿತವಾದದ್ದರಿಂದಲೇ ಲಭ್ಯವಾಗುತ್ತಿತ್ತು. ಉದಾ- ನೇಮೇ, ನೇಮಾಃ 

ತಯಪ್‌-ಪ್ರತ್ಯಯವಾದ್ದರಿಂದ “ಪ್ರತ್ಯಯಗ್ರಹಣೇ ತದನ್ತ್ನ-ಗ್ರಹಣಮ್‌” ಎಂಬ 
ಪರಿಭಾಷೆಯಿಂದ ದ್ವಿತಯ ಎಂಬ ತಯಪ್‌ ಪ್ರತ್ಯಯಾನ್ತ ರೂಪವನ್ನು ಸ್ವೀಕರಿಸಬೇಕು. 
“ಜಸ್‌' ಪ್ರತ್ಯಯವು ಪರದಲ್ಲಿದ್ದಾಗ ದ್ವಿತಯೇ, ದ್ವಿತಯಾಃ ಎಂಬ ಎರಡು ರೂಪಗಳು 
ಆಗುತ್ತವೆ. ಉಳಿದ ರೂಪಗಳು ರಾಮ ಶಬ್ದದಂತೆ ಇರುತ್ತವೆ. 

(ಎಕಲ್ಪವಾಗಿ ಸರ್ವನಾಮ-ಸಂಜ್ಞಾ-ವಿಧಾಯಕ ವಾರ್ತಿಕ) 

ವಾರ್ತಿಕ- ತೀಯಸ್ಯ ಜೆತ್ಸು ವಾ । 

ದ್ವಿತೀಯಸ್ಮೈ, ದ್ವಿತೀಯಾಯ ಇತ್ಯಾದಿ | ಏವಂ ತೃತೀಯಾಃ । 

ಅರ್ಥ- “ತೀಯ' ಪ್ರತ್ಯಯಾನ್ತ ಶಬ್ದಗಳ ನಂತರ ಚಿತ್‌ ಆದ ಸುಪ್‌ ಪ್ರತ್ಯಯವು 
ಪರದಲ್ಲಿದ್ದಾಗ ವಿಕಲ್ಲವಾಗಿ ಸರ್ವನಾಮ ಸಂಜ್ಞೆಯು ಬರುತ್ತದೆ."ಜ್‌' ಕಾರವನ್ನು 
“ಇತ್‌' ಆಗಿ ಉಳ್ಳ (ಜಿತ್‌) ಪ್ರತ್ಯಯವೆಂದರೆ ಜೌ, ಜಸಿ, ಜಸ್‌ ಮತ್ತು ಜಿ. 

ಉದಾ- ದ್ವಿತೀಯಸ್ಶೈ - ದ್ವಿತೀಯ.-ಜೇ ಎಂದಿದ್ದಾಗ, “ಜಿತ್‌' ಪ್ರತ್ಯಯವಾದ 
"ಜೇ' ಎಂಬ ಚತುರ್ಥೀ ವಿಭಕ್ತಿಯ ಪತ್ಯಯವು ಪರದಲ್ಲಿದ್ದಾಗ, “ತೀಯ” 
ಪ್ರತ್ಯಯಾನ್ತವಾದ “ದ್ವಿತೀಯ” ಶಬ್ದಕ್ಕೆ ವಿಕಲ್ಲದಿಂದ ಸರ್ವನಾಮ ಸಂಜ್ಞೆಯು 
ಬಂದಿರುವುದು. ಸರ್ವನಾಮ ಸಂಜ್ಞೆಯ ಪಕ್ಷದಲ್ಲಿ "ಜೌೇ' ಸ್ಥಾನದಲ್ಲಿ "ಸ್ಕೈ' ಆದೇಶವು 
ಬಂದಿದೆ. ತದಭಾವ ಪಕ್ಷದಲ್ಲಿ "ಜೇ' ಗೆ "ಯ' ಆದೇಶವು ಬಂದು "ದ್ವಿತೀಯಾಯ' 
ಎ೦ದಾಗಿರುವುದು. ಉಳಿದ "ಜಿತ್‌' ಪ್ರತ್ಯಯಗಳ ವಿಷಯದಲ್ಲೂ ಇದೇ ರೀತಿಯಲ್ಲಿ 
ವೈಕಲ್ಪಿಕವಾದ ರೂಪಗಳು ಸಿಗುತ್ತವೆ. 

ತೃತೀಯಃ ಎಂಬುದಕ್ಕೆ ಉದಾಹರಣೆ-ತೃತೀಯಸ್ಥಾತ್‌, ತೃತೀಯಾತ್‌। ತೃತೀಯಸ್ಮಿನ್‌, 
ತೃತೀಯೇ। ಅನ್ಯ ಸ್ಥಳಗಳಲ್ಲಿ ರಾಮ ಶಬ್ದದಂತೆ ರೂಪಗಳು ಇರುತ್ತವೆ. 


(ಇಲ್ಲಗೆ ಸರ್ವಾದಿ ಗಣವು ಪರಿಸಮಾಪ್ರವಾಯಿತು) 
(ಜರಸ್‌-ಆದೇಶ ವಿಧಾಯಕ ಸೂತ್ರ) 
ಸೂತ್ರ - 161. ಜರಾಯಾ ಜರಸನ್ಯತರಸ್ಕಾಮ್‌ (7.21೦1) 
ವೃತ್ತಿಃ- ಅಜಾದೌ ವಿಭಕೌ। 
ಪರಿಭಾಷಾಃ - 
I. “ಪದಾಜ್ಗಾಧಿಕಾರೇ ತಸ್ಯ ಚ ತದನ್ನಸ್ಯ ಚ 


ಹಡ್ಲಿಣ್ಸ್‌ ಪ್ರಕರಣಮ್‌ (ಅ.ಪ) 149 


2 "ನಿರ್ದಿಶ್ಯಮಾನಸ್ಕಾದೇಶಾಃ ಭವನ್ತಿ । 

3... "ಏಕದೇಶವಿಕೃತಂ ಅನನ್ಯವತ್‌' । 

ಇತಿ ಜರ-ಶಬ್ದಸ್ಯ ಜರಸ್‌- ನಿರ್ಜರಸೌ, ನಿರ್ಜರಸಃ । ಇತ್ಯಾದಿ-ಪಕ್ಷೇ ಹಲಾದೌ 
ಚ ರಾಮವತ್‌। ವಿಶ್ವಪಾಃ। 

ಪ. ಛೇ. - ಜರಾಯಾಃ, ಜರಸ್‌, ಅನ್ಯತರಸ್ಯಾಮ್‌ । 

ಅ. ವೃ - “ಅಚಿ ರ ಖತಃ?(7.2.100) ಎಂಬ ಸೂತ್ರದಿಂದ "ಅಚಿ' ಎಂಬ 
ಪದವೂ ಮತ್ತು “ಅಷ್ಟನ ಆ ವಿಭಕೌ”(7.2.84) ಎಂಬ ಸೂತ್ರದಿಂದ "ವಿಭಕೌ' 
ಎಂಬ ಪದವು ಅನುವೃತ್ತವಾಗುತ್ತದೆ. “ಯಸ್ಮಿನ್‌ ವಿಧಿಃ ತದಾದಾವಲ್‌ ಗ್ರಹಣೇ” 
ಎಂಬ ಪರಿಭಾಷೆಯಿಂದ "ಅಚಿ' ಎಂಬ ಪದವು "ವಿಭಕೌ' ಎಂಬುದಕ್ಕೆ ವಿಶೇಷಣವಾಗಿದೆ. 
ಆದ್ದರಿಂದ ಇಲ್ಲಿ ತದಾದಿವಿಧಿಯು ಇರುತ್ತದೆ. 

ಅರ್ಥ- ಅಜಾದಿ ವಿಭಕ್ತಿಯು ಪರದಲ್ಲಿದ್ದಾಗ "ಜರಾ' ಶಬ್ದದ ಸ್ಥಾನದಲ್ಲಿ “ಜರಸ್‌' 
ಎಂಬ ಆದೇಶವು ವಿಕಲ್ಪವಾಗಿ ಬರುತ್ತದೆ. ಅಜಾದಿ ವಿಭಕ್ತಿಗಳೆಂದರೆ ಔ, ಜಸ್‌(ಅಸ್‌), 
ಅಮ್‌, ಔಟ್‌, ಶಸ್‌(ಅಸ್‌), ಟಾ(ಆ) ಜೇ(ಏ) ಜಸಿ(ಅಸ್‌), ಜಸ್‌(ಅಸ್‌), ಓಸ್‌, 
ಆಮ್‌, ಜೆ(ಇ) ಮತ್ತು ಓಸ್‌ ಇವು ಅಜಾದಿಯಾದ ಪ್ರತ್ಯಯಗಳು. ಈ ಪ್ರತ್ಯಯಗಳಲ್ಲಿ 
ಯಾವದೇ ಪ್ರತ್ಯಯವು ಪರದಲ್ಲಿದ್ದಾಗ "ಜರಾ' ಶಬ್ದಕ್ಕೆ “ಜರಸ್‌' ಎಂಬ ಆದೇಶವು 
ಬರುತ್ತದೆ. ` 

ಉದಾ- ನಿರ್ಜರ. ಔ ಎಂದಿದ್ದಾಗ, ಇಲ್ಲಿ ಜರಾ ಶಬ್ದದ ಪರದಲ್ಲಿ ಅಜಾದಿ 
ಪ್ರತ್ಯಯವಾದ "ಔ' ಇದೆ. ಹೀಗಾಗಿ ಪ್ರಕೃತ ಸೂತ್ರ ಪ್ರವೃತ್ತವಾಗಬೇಕಾಗಿತ್ತು. ಆದರೆ 
ಇಲ್ಲಿ ಒಂದು ಪ್ರತಿಬ೦ಧಕವಿದೆ. ಇಲ್ಲಿ ಇರುವದು ಜರಾ ಶಬ್ದವಾಗಿರದೆ, ಜರಾವ್ತವಾಗಿದೆ. 
ಆದ್ದರಿಂದ ಈ ಸೂತ್ರವು ಇಲ್ಲಿ ಹೇಗೆ ಪ್ರವೃತ್ತವಾಗಿ ತನ್ನ ಕಾರ್ಯ ಮಾಡುತ್ತದೆ? 
ಎಂಬುದು ಪ್ರಶ್ನೆ ಈ ಸಮಸ್ಯೆಯನ್ನು ಪರಿಹರಿಸುವದಕ್ಕಾಗಿ ಈ ಕೆಳಗಿನ ಪರಿಭಾಷೆಯು 
ಪ್ರವೃತ್ತವಾಗುತ್ತದೆ. 

ಪ.ಭಾ.1. “ಪದಾಜಸ್ಥಧಿಕಾರೇ ತಸ್ಯ ಚ ತದನ್ನಸ್ಯ ಚ'। 

ಪದ ಮತ್ತು ಅಜ್ಜ-ಅಧಿಕಾರಗಳಲ್ಲಿ ಯಾವುದರ ಸ್ಥಾನದಲ್ಲಿ ಆದೇಶವು 
ವಿಧಿಸಲ್ಪಡುತ್ತದೆಯೋ ಅದರ ಸ್ಥಾನದಲ್ಲೂ ಮತ್ತುಅದು ಯಾವುದರ ಅನ್ತದಲ್ಲಿದೆಯೋ 
ಆ ಪದಗಳ ಸಮುದಾಯಕ್ಕೂ ಆ ಆದೇಶವು ಬರುವದು. 

ಪದಾಧಿಕಾರವು ಎಂಟನೇ ಅಧ್ಯಾಯದ ಮೊದಲನೆಯ ಪಾದದ 16ನೆಯ (ಪದಸ್ಯ 
ಎ೦ಬ) ಸೂತ್ರದಿಂದ ಆರಂಭಿಸಿ ಎಂಟನೇ ಅಧ್ಯಾಯದ ಮೂರನೇ ಪಾದದ 55ನೆಯ 
ಸೂತ್ರ (ಅಪದಾನ್ನಸ್ಯ ಮೂರ್ಧನ್ಯಃ) ದ ವರೆಗೆ ಇರುತ್ತದೆ. ಇದೇ ರೀತಿಯಲ್ಲಿ 
ಅಜ್ಗಾಧಿಕಾರವು ಆರನೇ ಅಧ್ಯಾಯದ ನಾಲ್ಕನೇ ಪಾದದ ಮೊದಲನೆಯ (ಅಜ್ಲಸ್ಯ) 
ಸೂತ್ರದಿಂದ ಆರಂಭಿಸಿ ಏಳನೆ ಅಧ್ಯಾಯದ ಸಮಾಪ್ತಿಯವರೆಗೆ ಇದೆ. ಈ ಪ್ರಕೃತ 
ಸೂತ್ರವು ಅಜ್ಲಾಧಿಕಾರದಲ್ಲಿ ಇದೆ. ಇದರ ವಿವರಣೆ ಹೀಗಿದೆ. "ಜರಸ್‌' ಶಬ್ದವು 


150 ಲಘುಸಿದ್ಧಾಂತ ಕೌಮುದೀ 


“ಜರಾ' ಶಬ್ದದ ಸ್ಥಾನದಲ್ಲಿ ವಿಧಿಸಲ್ಪಟ್ಟಿದೆ. ಮತ್ತು "ಜರಾ' ಶಬ್ದವು ಯಾವ ಶಬ್ದದ 
ಅನವಾಗಿದೆಯೋ ಅಂತಹ "ನಿರ್ಜರ' ಎಂಬ ಶಬ್ದದಮೇಲೆಯೂ ಆದೇಶವಾಗಿ 
ಬರುತ್ತದೆ. ಈ ಸಂದರ್ಭದಲ್ಲಿ “ಅನೇಕಾಲ್‌ ಶಿತ್‌ ಸರ್ವಸ್ಯ”(1.1.55) ಎಂಬ 
ಪರಿಭಾಷೆಯಿಂದ ಇಡೀ "ನಿರ್ಜರ' ಶಬ್ದದ ಸ್ಥಾನದಲ್ಲಿ "ಜರಸ್‌' ಎಂಬ ಆದೇಶವು 
ಬರುವ ಪ್ರಸಂಗ ಪ್ರಾಪ್ತವಾದರೆ- ಈ ಪರಿಭಾಷೆಯ ನಿಯಮವನ್ನು ಮುಂದಿನ 
ಪರಿಭಾಷೆಯು ನಿಷೇಧಿಸುತ್ತದೆ. 

ಪ.ಭಾ.2. “ನಿರ್ದಿಶ್ಯಮಾನಸ್ಕ್ಯಾದೇಶಾಃ ಭವನ್ತಿತಿ' 

ಈ ಪರಿಭಾಷೆಯ ಪ್ರಕಾರ ಸೂಚಿಸಲ್ಪಟ್ಟ ಸ್ಥಾನದಲ್ಲಿ ಆದೇಶಗಳು ಬರುತ್ತವೆ. 
"ನಿರ್ದಿಶ್ಯಮಾನ' ಶಬ್ದದ ಅರ್ಥವು “ಷಷ್ಟೀ-ಪ್ರಕ್ಕ ತಿಜನ್ಯ-ಪ್ರಾಥಮಿಕ-ಉಪ ತಿ-ವಿಷಯಃ' 
ಎಂದು ಹೇಳಲಾಗಿದೆ. ಇದನ್ನು ಉದಾಹರಣೆಯಿಂದ. ವಿವರಿಸಲಾಗುವದು. "ಜರಾಯಾಃ' 
ಎಂಬುದು ಷಷ್ಠೀ ವಿಭಕ್ತಿಯಲ್ಲಿದೆ. ಅದು ಮೊಟ್ಟಮೊದಲಿಗೆ ಹೇಳಲ್ಲಡೋಣದ್ದರಿಂದ 
ಆ ಷಷ್ಠೀ-ವಿಭಕ್ತಿಯ ಪ್ರಕೃತಿಯಾದ “ಜರಾ' ಎಂಬುದಕ್ಕೆ "ನಿರ್ದಿಶ್ಯಮಾನ' ಸಂಜ್ಞೆಯು 
ಬರುತ್ತದೆ. ಆದ್ದರಿಂದ "ನಿರ್ಜರ' ಶಬ್ದದಲ್ಲೂ "ಜರಾ' ಎಂಬ ಪದಕ್ಕೆ ಮಾತ್ರ "ಜರಸ್‌' 
ಎಂಬ ಆದೇಶ ಬಂದಿದೆ. ಇಡೀ "ನಿರ್ಜರ' ಶಬ್ದದಮೇಲೆ ಬಂದಿಲ್ಲ. 

ಆದರೆ “ಜರಾ' ಶಬ್ದದ ಸ್ಥಾನದಲ್ಲಿ "ಜರಸ್‌' ಬಂದಮೇಲೆ ಒಂದು ಆಕಾಂಕ್ಷೆಯು 
ಬರುತ್ತದೆ. "ನಿರ್ಜರ' ಶಬ್ದದಲ್ಲಿ "ಜರಾ' ಎಂಬ ಶಬ್ದವಿಲ್ಲ. "ಜರ' ಎಂದೇ ಇದೆ. 
ಆದರೆ ಆದೇಶವನ್ನು "ಜರಾ' ಶಬ್ದಕ್ಕೆ ಹೇಳಲಾಗಿದೆ. ಆದರೆ ಇಲ್ಲಿ "ಜರ' ಸ್ಥಾನದಲ್ಲಿ 
ಆದೇಶವು ಹೇಳಲ್ಪಟ್ಟಿದೆ. ಅದು ಹೇಗೆ ಸಮಂಜಸವಾಗುವದು ಎಂಬುದನ್ನು ಮುಂದಿನ 
ಪರಿಭಾಷೆ ತಿಳಿಸುತ್ತದೆ. 

ಪ.ಭಾ. 3. "ಏಕದೇಶವಿಕೃತಂ ಅನನ್ಯವತ್‌' । 


ಯಾವುದಾದರೂ ಒಂದು ಪದಾರ್ಥದ ಅವಯವದಲ್ಲಿ ವಿಕಾರ a 
ಅದು ಬೇರೆ ಪದಾರ್ಥವಾಗುವದಿಲ್ಲ. ಲೌಕಿಕ ಉದಾಹರಣೆಯನ್ನು ಕೊಡುವದಾದರೆ- 
ನಾಯಿಯ ಬಾಲ ಕತ್ತರಿಸಿದಮೇಲೂ ಅದು ನಾಯಿಯಾಗಿ ಇರುತ್ತದೆಯೇ ಹೊರತು, 
ನಾಯಿಗಿಂತ ಬೇರೆಯಾದ ಕುದುರೆಯಾಗದು. ಅಥವಾ, ಕತ್ತೆಯೂ ಆಗದು. ಹಾಗೆಯೇ 
"ಜರಾ' ಶಬ್ದದಲ್ಲಿರುವ ಆಕಾರ (ದೀರ್ಪ)ವು ಹೋಗಿ "ಜರ' ಎಂದು “ಹಸ್ತ 
ಅಕಾರಾನ್ತವಾದರೂ ಅದು "ಜರಾ' ಶಬ್ದದಂತೆಯೇ ಗೃಹೀತವಾಗುತ್ತದೆ. ಆದ್ದರಿಂದ 
ಪ್ರಕೃತ ಸೂತ್ರದಿಂದ “ನಿರ್ಜರ' ಶಬ್ದದಲ್ಲಿರುವ “ಜರ” ಶಬ್ದಕ್ಕೆ "ಜರಸ್‌' ಆದೇಶ 
ಬಂದಿರುವದು ಯುಕ್ತವೇ ಆಗಿದೆ. ಆದ್ದರಿಂದ “ಜರಸ್‌ ' ಆದೇಶದಿಂದ "ನಿರ್ಜರಸ್‌. ಔ- 
ನಿರ್ಜರಸೌ, ಮತ್ತು “ನಿರ್ಜರಸ ಕ ಎಂಬ ರೂಪಗಳಾಗುತ್ತವೆ. 

“ಜರಸ್‌' ಆದೇಶವು ಬಾರದಿರುವ ಪಕ್ಷದಲ್ಲಿ ಅಜಾದಿ ವಿಭಕ್ತಿ ಮತ್ತು ಹಲಾದಿ 
ಪ್ರತ್ಯಯಗಳು ಪರವಾದಾಗ ರಾಮ ಶಬ್ದದಂತೆ ರೂಪಗಳಾಗುತ್ತವೆ. 

(ಇಲ್ಲಗೆ ಅ-ಕಾರಾನ್ತ ಶಬ್ದದ ಪ್ರಕ್ರಿಯೆ ಮುಗಿಯಿತು) 


ಷಡ್ಲಿಕ' ಪ್ರಕರಣಮ್‌ (ಅ.ಪು) 151 


(ಆಕಾರಾನ್ತ ಶಬ್ದಗಳ ನಿರೂಪಣೆ) 
(ಪೂರ್ವಸವರ್ಣದೀರ್ಥವನ್ನು ನಿಷೇಧಿಸುವ ಸೂತ್ರ) 


ಸೂತ್ರ್‌ - 162. ದೀರ್ಫಾಣ್ದಸಿ ಚ (೮.1105) ' 

ವೃತ್ತಿಃ- ದೀರ್ಫಾತ್‌ ಜಸಿ ಇಚಿ ಚ ಪರೇ ನ ಪೂರ್ವಸವರ್ಣದೀರ್ಥಃ । 
ವೃದ್ಧಿಃ-ವಿಶ್ವಪೌ | ಹೇ ವಿಶ್ವಪಾಃ । ವಿಶ್ವಪಾಮ್‌ । ವಿಶ್ವಪೌ । 

ಪ. ಛೇ. - ದೀರ್ಫಾತ್‌, ಜಸಿ, ಚ । 

ಅ.ವೃ. -“ನಾದಿಚಿ”(6.1.104) ಎಂಬ ಸೂತ್ರದಿಂದ "ಇಚಿ' ಮತ್ತು "ನ' ಎಂಬ 
ಪದಗಳೂ ಹಾಗೆಯೇ “ಪ್ರಥಮಯೋಃ ಪೂರ್ವಸವರ್ಣಃ (6.1.102)” ಎಂಬ 
ಸೂತ್ರದಿಂದ "ಪೂರ್ವಸವರ್ಣಃ' ಎಂಬ ಪದವೂ ಮತ್ತು “ಅಕಃ ಸವರ್ಣೇ 
ದೀರ್ಫ್ಥಃ”(6.1.101) ಎಂಬ ಸೂತ್ರದಿಂದ "ದೀರ್ಫಃ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. “ಏಕಃ ಪೂರ್ವ-ಪರಯೋಳಃ” () ಎಂಬುದು ಅಧಿಕಾರಸೂತ್ರ. 

ಅರ್ಥ- ದೀರ್ಫ್ಥ ವರ್ಣದ ನಂತರ "ಜಸ್‌' ಅಥವಾ "ಇಚ್‌' (ಇ, ವು, ಯ, ಲ ಲೃ, 
ಏ, ಓ, ಐ, ಔ) ವರ್ಣಗಳು ಪರದಲ್ಲಿದ್ದಾಗ, ಪೂರ್ವಸವರ್ಣದೀರ್ಫ್ಥವು ಬರುವದಿಲ್ಲ. 

1 ಉದಾ- ವಿಶ್ವಪಾಃ- ಪ್ರಥಮೈಕವಚನದಲ್ಲಿ ವಿಶ್ವಪಾ*ಸು ಎಂದಿದ್ದಾಗ- 
ಪ್ರತ್ಯಯವಾದ "ಉ' ಕಾರಕ್ಕೆ “ಉಪದೇಶೇಇಜನುನಾಸಿಕಇತ್‌” ಎಂಬ ಸೂತ್ರದಿಂದ 
"ಇತ್‌ ಸ ಸಂಜ್ಞೆಯಿಂದ ಲೋಪ ಬಂದು' ವಿಶ್ವಪಾ4ಸ್‌ ಎಂದಿದ್ದಾಗ- "ಸ್‌' "ಕಾರಕ್ಕೆ 
ರುತ್ವ-ವಿಸರ್ಗಗಳು ಬಂದು ವಿಶ್ವಪಾಃ ಎಂಬ ರೂಪವಾಗುತ್ತದೆ. 

2. ಉದಾ- ಹೇ ವಿಶ್ವಪಾ _ಸಂಬೋಧನ ಪ್ರಥಮೈಕವಚನದಲ್ಲಿ- ಹೇ ವಿಶ್ವಪಾ*ಸು 
ಎಂದಿದ್ದಾಗ- ಮೇಲಿನಂತೆಯೇ ಹೇ ವಿಶ್ವಪಾಃ। ಎಂದಾಗುತ್ತದೆ. 

3. ಉದಾ-ವಿಶ್ವಪೌ- ದ್ವಿವಚನದಲ್ಲಿ ವಿಶ್ವಪಾ*ಔ ಎಂದಿದ್ದಾಗ (ದೀರ್ಥ) “ಆ” 
ಕಾರದಮುಂದೆ "ಇಚ್‌' ವರ್ಣವಾದ "ಔ' ಕಾರವು ಪರದಲ್ಲಿರುವದರಿಂದ, 
ಪ್ರಕೃತಸೂತ್ರದಿ೦ಂದ "ಪೂರ್ವಸವರ್ಣದೀರ್ಥವು' ನಿಷೇಧಿಸಲ್ಪಟ್ಟಿದ್ದರಿಂದ ಅದು ಬಾರದೇ 
“ವೃದ್ಧಿರೇಚಿ”(6.1.88) ಎಂಬ ಸೂತ್ರದಿಂದ ವೃದ್ಧಿ ಬಂದು ವಿಶ್ವಪೌ ಎಂದು 
ರೂಪವಾಗುತ್ತದೆ. 

4. ಉದಾ-ವಿಶ್ವಪಾಃ ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ ವಿಶ್ವಪಾ--ಜಸ್‌ 
ಎಂದಿದ್ದಾಗ- “ಚುಟೂ” ಸೂತ್ರದಿಂದ ಪ್ರತ್ಯಯದ ಆದಿ "ಜ್‌' ಕಾರಕ್ಕೆ “ಇತ್‌/ 
ಲೋಪ' ಬಂದು ವಿಶ್ವಪಾ- ಅಸ್‌ ಎಂದಿದ್ದಾಗ, “ಅಕಃ ಸವರ್ಣೇ ದೀರ್ಫಃ”(6.1.101) 
ಎ೦ಬ ಸೂತ್ರದಿಂದ "ಸವರ್ಣದೀರ್ಫವಾಗಿ' ವಿಶ್ವಪಾಸ್‌ ಎಂದಿದ್ದಾಗ, ರುತ್ವ- 
ಎಸರ್ಗಗಳಿಂದ ವಿಶ್ವಪಾಃ ಎಂಬ ರೂಪ ಸಿದ್ಧವಾಗುತ್ತದೆ. 

5; ಉದಾ-ವಿಶ್ವಪಾಮ್‌ ದ್ವಿಠೀಯಾ-ವಿಭಕ್ತಿ-ಎಕವಚನದಲ್ಲಿ- ವಿಶ್ವಪಾ--ಅಮ್‌ 
ಎಂದಿದ್ದಾಗ “ಅಮಿ ಪೂರ್ವಃ” (6.1107) ಎಂಬ ಸೂತ್ರದಿಂದ ಪೂರ್ವರೂಪ 
ಬ೦ದು ವಿಶ್ವಪಾಮ್‌ ಎಂದಾಗುತ್ತದೆ. 


152 ಲಘುಸಿದ್ಧಾಂತ ಕೌಮುದೀ 


6. ದ್ವಿತೀಯಾ ದ್ವಿವಚನದರೂಪವು ಪ್ರಥಮಾದ್ವಿವಚನ ರೂಪದಂತೆಯೇ ವಿಶ್ವಪೌ 
ಎಂದಿರುತ್ತದೆ. 


(ಸರ್ವನಾಮ-ಸ್ಥಾನ-ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ - 163. ಸುಡನಪುಂಸಕಸ್ಯ (11.43) 

ವೃತ್ತಿಃ- ಸ್ವಾದಿ ಪಣ್ಣುವಚನಾನಿ ಸರ್ವನಾಮಸ್ಥಾನ ಸಂಜ್ಞಾನಿ ಸ್ಯುಃ ಅಕ್ಷೀಬಸ್ಯ । 

ಪ. ಛೇ. - ಸುಟ್‌, ಅನಪುಂಸಕಸ್ಕ । 

ಅ.ವೃ. -“ಶಿ ಸರ್ವನಾಮಸ್ಥಾನಮ್‌” ಎಂಬ ಸೂತ್ರದಿಂದ "ಸರ್ವನಾಮಸ್ಥಾನಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಸು' ಮೊದಲಾದ ಐದು (ಸು.ಔ,ಜಸ್‌,ಅಮ್‌,ಔಟ್‌) ಪ್ರತ್ಯಯಗಳಿಗೆ 
ಸರ್ವನಾಮಸ್ಥಾನ ಸಂಜ್ಞೆಯು ಬರುತ್ತದೆ. ಆದರೆ ನಪುಂಸಕಲಿಜ್ನದಲ್ಲಿ ಬರುವದಿಲ್ಲ. 
ಅಂದರೆ ಪುಲ್ಲಿಜ್ಗ ಮತ್ತು ಸ್ತೀಲಿಜ್ಗಗಳಲ್ಲಿ ಮಾತ್ರ ಈ ಐದು ಪ್ರತ್ಯಯಗಳಿಗೆ ಸರ್ವನಾಮಸ್ಥಾನ 

ಣಗ ಎ ಅ Nn ಣ್‌ kd 

ಸಂಜ್ಞೆಯು ಬರುತ್ತದೆ. 

ಸರ್ವನಾಮ ಸ್ಥಾನ ಸಂಜ್ಞೆಯಿಂದ “ಸರ್ವನಾಮಸ್ಥಾನೇ ಚಾಸಂಬುದ್ಧೌ' “ಮತ್ತು 
ಅಪ್‌,ತೃನ್‌, ತೃಚ್‌.....” ಸೂತ್ರಗಳಿಂದ ದೀರ್ಫ ಮೊದಲಾದವುಗಳನ್ನು ಮಾಡಲಾಗುತ್ತದೆ. 
ಮುಂದಿನ ಸೂತ್ರದಲ್ಲಿ ಅಸರ್ವನಾಮಸ್ಥಾನದ ಬಗ್ಗೆ ತಿಳಿಯಬೇಕಾಗಿದೆ. ಆದ್ದರಿಂದ 
ಇಲ್ಲಿ ಸರ್ವನಾಮಸ್ಥಾನದ ಬಗ್ಗೆ ಹೇಳಲಾಗಿದೆ. 


(ಪದಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ - 164. ಸ್ವಾದಿಷ್ಟಸರ್ವನಾಮಸ್ಥಾನೇ (1.4.17) 

ವೃತ್ತಿಃ -ಕಪ್‌ ಪ್ರತ್ಯಯಾವಧಿಷು ಸ್ವಾದಿಷು ಅಸರ್ವನಾಮಸ್ಥಾನೇಷು ಪೂರ್ವಂ 
ಪದಂ ಸ್ಯಾತ್‌ " 

ಪ. ಛೇ. - ಸ್ವಾದಿಷು, ಅಸರ್ವನಾಮ-ಸ್ಥಾನೇ 

ಅ. ವ್ಯ. - “ಸುಪ್‌ ತಿಜನ್ನಂ ಪದಮ್ಮ್‌”(1.1.14) ಎಂಬ ಸೂತ್ರದಿಂದ "ಪದಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಸು' ನಿಂದ ಆರಂಭವಾಗಿ "ಕಪ್‌' ಪ್ರತ್ಯಯದವರೆಗೆ ಇರುವ ಪ್ರತ್ಯಯಗಳಲ್ಲಿ 
ಸರ್ವನಾಮ ಸ೦ಜ್ಞೆಯುಳ್ಳ ಪ್ರತ್ಯಯಗಳನ್ನು ಬಿಟ್ಟು ಉಳಿದ ಪ್ರತ್ಯಯಗಳು ಪರದಲ್ಲಿದ್ದಾಗ 
ಪೂರ್ವಶಬ್ದ ಸ್ವರೂಪಕ್ಕೆ “ಪದ' ಸಂಜ್ಮೆಗಿರು ಬರುತ್ತದೆ. ಅಂದರೆ 
“ಸ್ವೌಜಸಮೌಟ್ಟಸ್‌ ಹ ಜ್ಯೋಸ್ಸುಪ್‌ (4.1.2)” ಆರಂಭಿಸಿ ”ಉದ-ಪ್ರತಿಭ್ಯಃ ಕಪ್‌” 
ಎ೦ಬ ಸೂತ್ರದವರೆಗಿನ ಎಲ್ಲ ಪ್ರತ್ಯಯಗಳು ಸ್ವಾದಿ ಪ್ರತ್ಯಯಗಳಿನಿಸಿಕೊಳ್ಳುತ್ತವೆ. ಇವುಗಳಲ್ಲಿ 
ಸರ್ವನಾಮಸಂಜ್ಞೆಯುಳ್ಳ ಪ್ರತ್ಯಯಗಳನ್ನು ಬಿಟ್ಟು ಉಳಿದ ಪ್ರತ್ಯಯಗಳು ಪರದಲ್ಲಿದ್ದಾಗ 
ಪ್ರಕೃತಿಗೆ “ಪದ' ಸಂಜ್ಞೆಯು ಬರುತ್ತದೆ. 

ಉದಾ- ದ್ವಿತೀಯಾ ವಿಭಕ್ತಿ ಬಹುವಚನದಲ್ಲಿ ವಿಶ್ವಪಾ4ಅಸ್‌(ಶಸ್‌) ಎಂದಿದ್ದಾಗ 


ಷಡ್ಲಿಣ್ಣ್‌ ಪ್ರಕರಣಮ್‌ (ಅ.ಪು) 153 


"ಶಸ್‌' ಎಂಬುದು ಸರ್ವನಾಮಸ್ಥಾನವಾಗಿಲ್ಲ. ಆದ್ದರಿಂದ ಇದು ಪರದಲ್ಲಿದ್ದಾಗ 
ಪೂರ್ವ ಶಬ್ದ ಸಮುದಾಯವಾದ "ವಿಶ್ವಪಾ' ಎಂಬ ಶಬ್ದಕ್ಕೆ "ಪದ' ಸಂಜ್ಞಾ ಬರುತ್ತದೆ. 
ಹೀಗಿರುವಾಗ ಮುಂದಿನ ಸೂತ್ರವನ್ನು ಹೇಳುತ್ತಾನೆ. 


(ಛ-ಸಂಹ್ವಾ ವಿಧಾಯಕ ಸೂತ್ರ) 

ಸೂತ್ರ - 165. ಯಚಿ ಭಮ್‌ (14.18) 

ವೃತ್ತಿಃ - ಯಾದಿಷು ಅಜಾದಿಷು ಚ ಕಪ್‌ ಪ್ರತ್ಯಯಾವಧಿಷು ಸ್ವಾದಿಷು 
ಅಸರ್ವನಾಮಸ್ಥಾನೇಷು ಪೂರ್ವಂ ಭ-ಸಂಜ್ಠಂ ಸ್ಯಾತ್‌! 

ಅ. ವ್ಯ, - “ಸ್ವಾದಿಷು ಅಸರ್ವನಾಮಸ್ಥಾನೇ”(1.4.17) ಎಂಬ ಸೂತ್ರವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಸು' ವಿನಿಂದ ಆರಂಭಿಸಿ "ಕಪ್‌' ಪ್ರತ್ಯಯದವರೆಗಿನ ಪ್ರತ್ಯಯಗಳಲ್ಲಿ 
ಸರ್ವನಾಮಸ್ಥಾನ ಸಂಜ್ಞೆಯುಳ್ಳ ಪ್ರತ್ಯಯಗಳನ್ನು ಬಿಟ್ಟು ಉಳಿದ ಯ-ಕಾರಾದಿ ಮತ್ತು 
ಅಜಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ ಪೂರ್ವ ಶಬ್ದ ಸ್ವರೂಪಕ್ಕೆ "ಭ' ಸಂಜ್ಞೆಯು 
ಬರುತ್ತದೆ. 

ಉದಾ- ದ್ವಿತೀಯಾ ವಿಭಕ್ತಿ ಬಹುವಚನದಲ್ಲಿ ವಿಶ್ವಪಾ4ಅಸ್‌(ಶಸ್‌) ಎಂದಿದ್ದಾಗ, 
“ಅಸ್‌' ಎಂಬುದು ಅಜಾದಿಯಾದ ಪ್ರತ್ಯಯವಾಗಿದೆ. ಅದು ಪರದಲ್ಲಿರೋಣದ್ದರಿಂದ 
"ವಿಶ್ವಪಾ' ಶಬ್ದ ಸ್ವರೂಪಕ್ಕೆ "ಭ' ಸಂಜ್ಞೆಯು ಬರುತ್ತದೆ. 

ಹೀಗಿರುವಾಗ ಇಲ್ಲಿ ಒಂದು ಗೊಂದಲ ಉಂಟಾಗುತ್ತದೆ. “ಸ್ವಾದಿಷು 
ಅಸರ್ವನಾಮಸ್ನಾನೇ?” (1.4.17) ಎಂಬ ಸೂತ್ರದಿಂದ ವಿಶ್ವಪಾ--ಅಸ್‌(ಶಸ್‌) 
ಎ೦ದಿದ್ದಾಗ, "ವಿಶ್ವಪಾ' ಶಬ್ದಸ್ತರೂಪಕ್ಕೆ ಈಗಾಗಲೇ ಪದ ಸಂಜ್ಞೆಯನ್ನು ಹೇಳಲಾಗಿದೆ. 
ಆದರೆ ಪ್ರಕೃತ ಸೂತ್ರದಿಂದ “ಭ' ಸಂಜ್ಞೆಯನ್ನೂ ಹೇಳಲಾಗಿದೆ. ಎರಡಲ್ಲಿ ಪ್ರಕೃತದಲ್ಲಿ 
ಯಾವದನ್ನು ಗ್ರಹಿಸಬೇಕು ಎಂಬ ಪ್ರಶ್ನೆ ಬಂದಾಗ ಈ ಸಮಸ್ಯೆಯನ್ನು ಪರಿಹರಿಸಲು, 
ಮುಂದಿನ ಸೂತ್ರ ಪ್ರವೃತ್ತವಾಗುತ್ತದೆ. 

(ಪದ-ಸಂಹ್ಞಾ ಮತ್ತು - “ಛ' ಸಂಜ್ಞಾಗಳು ಏಕ ಕಾಲದಲ್ಲ ಬಂದಾಗ 
ಯಾವದಾದರೂ ಒಂದು ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ - 166. ಆ ಕಡಾರಾದೇಕಾ ಸಂಜ್ಞಾ (1.4.1) 

ವೃತ್ತಿಃ -ಇತ ಊಧ್ವಂ “ಕಡಾರಾಃ ಕರ್ಮಧಾರಯೇ' ಇತ್ಯತಃ ಪ್ರಾಕ್‌ ಏಕಸ್ಯ 
ಏಕೈವ ಸಂಜ್ಞಾ ಜ್ಞೇಯಾ, ಯಾ ಪರಾ ಅನವಕಾಶಾ ಚ । 

ಪ.ಛೇ - ಆಕಡಾರಾತ್‌, ಏಕಾ, ಸಂಜ್ಞಾ | 

ಅರ್ಥ- ಪ್ರಕೃತ ಸೂತ್ರದಿ೦ಂದಾರಂಭಿಸಿ “ಕಡಾರಾಃ ಕರ್ಮಧಾರಯೇ” ಎಂಬ 
ಸೂತ್ರದ ಪೂರ್ವಸೂತ್ರದವರೆಗೆ ಒಂದು ರೂಪಕ್ಕೆ ಒಂದು ಸಂಜ್ಞೆ ಮಾತ್ರ ಇರುವದು. 
ಅಂದರೆ ಏಕಕಾಲದಲ್ಲಿ ಎರಡು ಸಂಜ್ಞೆಗಳು ಬರುವದಿಲ್ಲ. ಅಂದರೆ ಪ್ರಥಮಾಧ್ಯಾಯದ 


154 ಲಘುಸಿದ್ಧಾಂತ ಕೌಮುದೀ 


ನಾಲ್ಕನೇ ಪಾದದ ಮೊದಲನೇ ಸೂತ್ರದಿಂದ ಆರಂಭಿಸಿ ಎರಡನೇ ಅಧ್ಯಾಯದ 
ಎರಡನೇ ಪಾದದ ಮೂವತ್ತೆಂಟನೇ ಸೂತ್ರದ ಪೂರ್ವಸೂತ್ರದ ವರೆಗೆ ಒಂದು 
ಪದಕ್ಕೆ ಒಂದೇ ಸಂಜ್ಞೆಯು "ಇರುವದು. (ಎರಡೂ ಸಂಜ್ಞೆಗಳು ಏಕಕಾಲದಲ್ಲಿ 
ಬರುವದಿಲ್ಲ). 

ಉದಾ-ವಿಶ್ವಪಾ* ಅಸ್‌(ಶಸ್‌) ಎಂದಿದ್ದಾಗ- "ವಿಶ್ವಪಾ' ಶಬ್ದಕ್ಕೆ ಪದ-ಸಂಜ್ಞಾ 
ಮತ್ತು "ಭ' ಸಂಜ್ಞಾಗಳು ಏಕ ಕಾಲದಲ್ಲಿ ಬಂದಾಗ, ಅವುಗಳಲ್ಲಿ ಯಾವದಾದರೂ 
ಒಂದು ಸಂಜ್ಞೆ ಮಾತ್ರ ಬರುತ್ತದೆ. ಆದರೆ ಇಲ್ಲಿ ಯಾವ ಸಂಜ್ಞೆ ಬರುತ್ತದೆಂಬುದು 
ಸ್ಪಷ್ಟವಾಗಿಲ್ಲ. ಇದನ್ನು ಸ್ಪಷ್ಟಪಡಿಸುವದಕ್ಕಾಗಿ “ಯಾ ಪರಾ ಅನವಕಾಶಾ ಚ” 
ಎಂಬುದರಿಂದ ಕಾಶಿಕೆಯ ಅಭಿಪ್ರಾಯವು ತಿಳಿಸಲ್ಲಟ್ಟಿದೆ. ಯಾವ “ಸ೦ಜ್ಞೆಯು' 
ಪರಸೂತ್ರದಿಂದ ವಿಹಿತವಾಗಿಯೂ, ನಿರವಕಾಶವಾಗಿಯೂ ಇರುತ್ತದೋ ಅದೇ 
ಸಂಜ್ಞೆ ಯು ಗ್ರಾಹ್ಯವಾಗಿದೆ. ಇದರಿ೦ದ ತಿಳಿಯುವದೇನೆಂದರೆ, "ಯ' ಕಾರಾದಿ ಮತ್ತು 
ಅ-ಜಾದಿಯಾದ ವಿಭಕ್ತಿಪ್ರತ್ಯಯವು ಪರದಲ್ಲಿದ್ದಾಗ “ಭ'-ಸ೦ಜ್ಞೆಯು ಬರುತ್ತದೆ. ಹಾಗೆಯೇ 
ಹಲಾದಿಯಾದ ವಿಭಕ್ತಿ ಪ್ರತ್ಯಯಗಳು ಪರದಲ್ಲಿದ್ದಾಗ “ಪದ' ಸಂಜ್ಞೆಯು ಬರುತ್ತದೆ. 

(ಆ-ಕಾರ ಲೋಪವಿಧಾಯಕ ಸೂತ್ರ) 

ಸೂತ್ರ - 167. ಆತೋ ಧಾತೋಃ (39.4.14೦0) 

ವೃತ್ತೀ - ಆಕಾರಾಂತಃ ಯಃ ಧಾತುಃ ತದನ್ನಸ್ಯ ಭಸ್ಯ ಅಜ್ಜಸ್ಕ ಲೋಪಃ 
ಅಲೋಂಂತ್ಯಸ್ಯ | ವಿಶ್ವಪಃ । ವಿಶ್ವಪಾ । ವಿಶ್ವಪಾಭ್ಯಾಂ ಇತ್ಯಾದಿ | ಏವಂ ಶಜ್ಜಧ್ಮಾದಯಃ 
ಧಾತೋಃ ಕಿಮ್‌- ಹಾಹಾನ್‌ । ಹರಿಃ | ಹರೀ । 

ಅ.ವೃ. -“ಅಲ್ಲೋಪೋಇನಃ” ಎಂಬ ಸೂತ್ರದಿಂದ "ಲೋಪಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಅಜ್ಗಸ್ಕ” ಮತ್ತು “ಭಸ್ಯ” ಎಂಬ ಎರಡು ಸೂತ್ರಗಳು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ- ಆ-ಕಾರಾನ್ತ ದಣತುವನ್ನ್ನು ಅಂತವಾಗಿ0೨ಳ್ಳ ಚ" 
ಸಂಜ್ಜೆಯಿಂದೊಡಗೂಡಿದ ಅಜ್ಲಕ್ಕೆ ಲೋಪವು ಬರುತ್ತದೆ. ಅಂದರೆ ಅಜ್ಲದ ಕೊನೆಯ 
ವರ್ಣಕ್ಕೆ ಲೋಪವು ಬರುತ್ತದೆ ಎಂದರ್ಥ. 

ಉದಾ- ವಿಶ್ವಪಾ4ಅಸ್‌(ಶಸ್‌) ಎಂದಿದ್ದಾಗ- “ಯಾ ಪರಾ ಅನವಕಾಶಾ ಚ” 
ಎಂಬ ನಿಯಮದಿಂದ “ಪದ” ಸಂಜ್ಞೆಯನ್ನು ಬಾಧಿಸಿ "ಭ' ಸಂಜ್ಞೆಯು ಬಂದಿದೆ. 
ಆ-ಕಾರಾನ್ತ ಧಾತುವೆಂದರೆ ಇಲ್ಲಿ “ಪಾ' ಧಾತುವು. ಇದು ವಿಶ್ವ ಶಬ್ದದ ಕೊನೆಯಲ್ಲಿದೆ. 
ಇದರ ಅಜ್ಞವಾದ ಅಂತ್ಯ “ಆ” ಕಾರಕ್ಕೆ "ಅಸ್‌'(ಶಸ್‌) ಪರವಾದ್ದರಿಂದ, “ಅಲೋನ್ರ್ಯ್ಯಸ್ಯ” 
ಪರಿಭಾಷೆಯಿಂದ, “ಭ' ಸಂಜ್ಞೆಯನ್ನು ಹೊಂದಿದ "ಆ' ಕಾರಕ್ಕೆ ಲೋಪ ಬಂದು 
ವಿಶ್ವಪ್‌ ಅಸ್‌ (ಶಸ್‌) ಎಂದಿದ್ದಾಗ “ವಿಶ್ವಪಸ್‌' ಎಂದಾಗಿ ರುತ್ವ- ವಿಸರ್ಗಗಳಿಂದ 
"ವಿಶ್ವಪಃ' ಎಂದು ರೂಪವಾಗಿದೆ. 

ಇನ್ನು ತೃತೀಯಾ-ವಿಭಕ್ತಿ-ಎಕವಚನದಲ್ಲಿ ವಿಶ್ವಪಾ-ಟಾ ಎ೦ದಿದ್ದಾಗ “ಚುಟೂ” 


ಹಡ್ಲಿಖ್ಸ್‌ ಪ್ರಕರಣಮ್‌ (ಅ.ಪ) 155 


ಸೂತ್ರದಿಂದ "ಟ್‌' ಕಾರ ಇತ್‌/ಲೋಪವಾಗಿ "ಆ' ಅಷ್ಟೇ ಉಳಿದಿರುತ್ತದೆ. ಆಗ 
ವಿಶ್ವಪಾ* ಆ ಎಂದಿರುತ್ತದೆ. ಈಗ ಪ್ರಕೃತ ಸೂತ್ರದಿಂದ ಧಾತುವಿನ "ಆ' ಕಾರಕ್ಕೆ 
ಲೋಪ ಬಂದು ವಿಶ್ವಪ್‌--ಆ ಎಂದಾಗಿ ವಿಶ್ವಪಾ ಎಂದಾಗುತ್ತದೆ. 

ಉಳಿದ ಸ್ಥಳಗಳಲ್ಲಿ ಅಂದರೆ "ಯ' ಕಾರವನ್ನು ಬಿಟ್ಟು "ಹಲ್‌' ವರ್ಣಗಳನ್ನು 
ಆದಿಯಲ್ಲಿ ಉಳ್ಳ ಪ್ರತ್ಯಯಗಳು ಪರವಾದಾಗ, "ಆ' ಕಾರಕ್ಕೆ ಲೋಪ ಬರುವದಿಲ್ಲ. 
ಕಾರಣವೇನೆಂದರೆ ಅಲ್ಲಿ "ಭ' ಸಂಜ್ಞೆಯು ಇರುವದಿಲ್ಲ. 

ಉದಾ-ವಿಶ್ವಪಾಭ್ಯಾಮ್‌: ತೃತೀಯಾ-ವಿಭಕ್ತಿ-ದ್ವಿವಚನದಲ್ಲಿ ವಿಶ್ವಪಾ*ಭ್ಯಾಮ್‌ 
ಎಂಬಲ್ಲಿ ಹಲಾದಿಯಾದ ಪ್ರತ್ಯಯ ಪರದಲ್ಲಿರೋಣದ್ದರಿಂದ, “ಭ' ಸಂಜ್ಞಾ ಬಾರದೇ 
ಇರುವದರಿಂದ “ಆ' ಕಾರಕ್ಕೆ ಲೋಪ ಬರಲಿಲ್ಲ. ಹೀಗೆ ವಿಶ್ವಪಾಭ್ಯಾಮ್‌ ಎಂಬ 
ರೂಪ ಸಿದ್ಧವಾಗುತ್ತದೆ. 

ಇದರಂತೆಯೇ ಉಳಿದ ರೂಪಗಳನ್ನು ತಿಳಿಯಬೇಕು. "ಶಂಖಧ್ಧಾ' ಮುಂತಾದ 
ಶಬ್ದಗಳು ಹೀಗೆಯೇ ರೂಪಗಳನ್ನು ಹೊಂದುತ್ತವೆ. 


“ಧಾತೋಃ' ಎಂದು ಏಕೆ ಹೇಳಲಾಗಿದೆ ಎಂದರೆ- "ಹಾಹಾ' ಶಬ್ದವು ಧಾತುವಲ್ಲ. 
("ಹಾಹಾ' ಎಂದರೆ ಒಬ್ಬ ಗಂಧರ್ವನ ಹೆಸರು). ಅವು ತನ್ನ ಪ್ರಾತಿಪದಿಕವಾಗಿದೆ. 
ಮತ್ತು ಯಾವದೇ ಧಾತು-ಪ್ರತ್ಯಯಗಳ ಜೋಡಣೆಯಿಂದ ಉಂಟಾದದ್ದಲ್ಲ. ಹೀಗಾಗಿ 
ಹಾಹಾ4ಅಸ್‌ ಎಂದಿದ್ದಾಗಲೂ ಲೋಪ ಬರಲಿಲ್ಲ. ಯಾಕೆಂದರೆ ಹಾಹಾ ಎಂಬುದು 
ಧಾತುವಲ್ಲ. ಹೀಗಾಗಿ "ಆ' ಕಾರಕ್ಕೆ ಲೋಪ ಬಾರದೇ "ಹಾಹಾ' ಎಂದೇ ಇರುತ್ತದೆ. 

ಉದಾ-"ಹಾಹಾನ್‌' : ದ್ವಿತೀಯಾ-ವಿಭಕ್ತಿ ಬಹುವಚನದಲ್ಲಿ ಹಾಹಾ4ಅಸ್‌(ಶಸ್‌) 
ಎಂದಿದ್ದಾಗ “ಪ್ರಥಮಯೋಃ ಪೂರ್ವಸವರ್ಣಃ”(6.1.102) ಎಂಬ ಸೂತ್ರದಿಂದ 
ಪೂರ್ವಸವರ್ಣದೀರ್ಫ್ಥವು ಏಕಾದೇಶವಾಗಿ ಬಂದು "ಹಾಹಾಸ್‌' ಎಂದಾಗಿ, 
“ತಸ್ಮಾಚ್ಚಸೋ ನಃ ಪುಂಸಿ” (6.1.103) ಎಂಬ ಸೂತ್ರದಿಂದ "ಸ್‌ ಕಾರಕ್ಕೆ "ನ್‌' ಕಾರ 
ಬಂದು "ಹಾಹಾನ್‌' ಎಂದು ರೂಪವಾಗುತ್ತದೆ. ಉಳಿದ ರೂಪಗಳು ಈ ಕೆಳಗಿನಂತಿವೆ. 
ತೃತೀಯಾ-ಹಾಹಾ-ಹಾಹಾ4+ಟಾ»ಹಾಹಾ4ಆ>ಸವರ್ಣದೀರ್ಥ>ಹಾಹಾ 

ಚತುರ್ಥೀ-ಹಾಹೈ-ಹಾಹಾ--ಜೇಹಾಹಾ* ಏುವೃದ್ಧಿ-ಹಾಹೈ 

ಪಣ್ಣುಮೀ ಮತ್ತು ಷಷ್ಠೀ - ಹಾಹಾಃ-ಹಾಹಾ*ಜಸಿ(ಜಸ್‌) ಹಾಹಾ ಅಸ್‌. 
ಸವರ್ಣದೀರ್ಫ್ಥಸಂಧಿ-ಹಾಹಾಸ್‌-ರುತ್ವ-ವಿಸರ್ಗ- ಹಾಹಾಃ 

ಷಷ್ಠೀ ದ್ವಿವ- ಹಾಹೌಃ-ಹಾಹಾ4ಓಸ್‌»ವೃದ್ಧಿ-ಹಾಹೌಸ್‌>ರುತ್ವ-ವಿಸರ್ಗ» 


ಹಾಹೌಃ 
ಷಷ್ನೀ ಬ. ವ - ಹಾಹಾಮ್‌ -ಹಾಹಾ* ಆಮ್‌ » ಸವರ್ಣದೀರ್ಪ >» ಹಾಹಾಮ್‌ 
ಸಪಮೀ - ಹಾಹೇ-ಹಾಹಾ-ಜಿ » ಹಾಹಾ4೬ಇ » ಗುಣ » ಹಾಹೇ 


(ಇಲ್ಲಗೆ ಆ-ಕಾರಾನ್ತ ಪುಲ್ಲಂಗ ಶಬ್ದಗಳು ಮುಗಿದವು) 


156 ಲಘುಸಿದ್ಧಾಂತ ಕೌಮುದೀ 


(ಇ-ಕಾರಾನ್ತ ಪುಲ್ಲಂಗ ಶಣ್ಣಗಳು) 
ಪ್ರಥಮಾ ಏಕವಚನದಲ್ಲಿ ಇ-ಕಾರಾನ್ತ ಶಬ್ದವಾದ ಹರಿ ಶಬ್ದವು ಹರಿ4ಸ್‌ (ಸು) 
ಎಂದಿದ್ದಾಗ “ಹರಿಸ್‌' ಎಂದಾಗಿ ರುತ್ವ- ವಿಸರ್ಗಗಳಿಂದ ಹರಿಃ ಎಂದಾಗುತ್ತದೆ. 
ಪ್ರಥಮಾ-ವಿಭಕ್ತಿ ದ್ವಿವಚನದಲ್ಲಿ ಹರಿ*-ಔ ಎಂದಿದ್ದಾಗ “ಪ್ರಥಮಯೋಃ 
ಪೂರ್ವಸವರ್ಣಃ” (6.1.1102) ಎಂಬ ಸೂತ್ರದಿಂದ ಪೂರ್ವಸವರ್ಣದೀರ್ಫವು 
ಏಕಾದೇಶವಾಗಿ ಬಂದು ಹರೀ ಎಂದಾಗುತ್ತದೆ. 


(ಅಣ್ಣಕ್ಕೆ ಗುಣವನ್ನು ವಿಧಿಸುವ ಸೂತ್ರ) 
ಸೂತ್ರ - 168. ಜಸಿ ಚ (7.3.109) 

ವೃತ್ತಿಃ- ಹ್ರಸ್ವಾನ್ನಸ್ಯ ಅಜ್ಗಸ್ಯ ಗುಣಃ | ಹರಯಃ । 

ಅ. ವೃ. - “ಹ್ರಸ್ತಸ್ಯ ಗುಣಃ”(7.3.108) ಎಂಬ ಸೂತ್ರ ಅನುವೃತ್ತವಾಗಿದೆ. 

ಅರ್ಥ- “ಜಸ್‌' ಪ್ರತ್ಯಯವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ ಹ್ರಸ್ವಾನ್ನವಾದ 
ಅಜ್ಗದ ಅನ್ನ್ಯ ವರ್ಣಕ್ಕೆ ಗುಣವು ಬರುತ್ತದೆ. 

ಉದಾ- ಪ್ರಥಮಾವಿಭಕ್ತಿ ಬಹುವಚನದಲ್ಲಿ ಹರಿ*ಜಸ್‌ ಎಂದಿದ್ದಾಗ- 
“ಚುಟೂ”(1.3.7) ಎಂಬ ಸೂತ್ರದಿಂದ "ಜ್‌'ಕಾರ ಇತ್‌/ಲೋಪವಾಗಿ ಹರಿ4ಅಸ್‌ 
ಎಂದಿದ್ದಾಗ ಪ್ರಕೃತ ಸೂತ್ರದಿಂದ ಅಜ್ಗದ "ಇ ಕಾರಕ್ಕೆ ಗುಣ ಬಂದು ಹರ್‌4ಏ4+ಅಸ್‌ 
ಎಂದಿದ್ದಾಗ, “ಏಚೋತಯವಾಯಾವಃ”(6.1.78) ಎಂಬ ಸೂತ್ರದಿಂದ "ಏ' ಕಾರಕ್ಕೆ 
"ಅಯ್‌' ಆದೇಶವಾಗಿ ಬ೦ದು ಹರ್‌. ಅಯ್‌--ಅಸ್‌ ಎಂದಿದ್ದಾಗ "ಹರಯಸ್‌' 
ಎಂದಾಗಿ ರುತ್ವ-ವಿಸರ್ಗಗಳಿಂದ ಹರಯಃ ಎಂಬ ರೂಪವು ಸಿದ್ಧವಾಗುತ್ತದೆ. 


(ಗುಣವನ್ನು ವಿಧಿಸುವ ಸೂತ್ರ) 
ಸೂತ್ರ- 169. ಪ್ರಸ್ವಸ್ಯ ಗುಣಃ (7.3.1೦08) 

ವೃತ್ತಿಃ -ಸಂಬುದ್ದೌ। ಹೇ ಹರೇ। ಹರಿಮ್‌। ಹರೀ। ಹರೀನ್‌। 

ಅ.ವೃ. - “ಸಂಬುದ್ಧೌ ಚ” ಎ೦ಬ ಸೂತ್ರದಿಂದ "ಸಂಬುದ್ದೌ' ಎಂಬ ಪದವು 
ಅನುವೃತ್ತವಾಗುತ್ತದೆ. "ಅಜ್ಞಸ್ಯ” ಎಂಬುದು ಇಲ್ಲಿಯೂ ಅಧಿಕಾರ ಸೂತ್ರವಾಗಿದೆ. 

ಅರ್ಥ-ಸಂಬುದ್ಧಿ ಸಂಜ್ಯಕವಾದ ಶಬ್ದವು (ಸಂಬೋಧನ ಪ್ರಥಮಾ ವಿಭಕ್ತಿಯ 
ಏಕವಚನ) ಪರದಲ್ಲಿದ್ದಾಗ ಹ್ರಸ್ನಾನ್ರವಾದ ಅಜ್ಗಕ್ಕೆ (ಅಜ್ಲದ ಕೊನೆಯ ವರ್ಣಕ್ಕೆ) 
ಗುಣವು ಬರುತ್ತದೆ. 

(ಫಿ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ- 170. ಶೇಷೋಘ್ಯಸಖ (1.4.7) 

ವೃತ್ತಿಃ -ಶೇಷ ಇತಿ ಸ್ಪಷ್ಟಾರ್ಥಮ್‌ । ಅ-ನದೀ ಸಂಜ್ಞೌ ಹ್ರಸ್ವೌ ಯೌ ಇತ್‌- 
ಉತೌ ತದನ್ನಂ ಸಖಿವರ್ಜಂ ಘಿಸಂಜ್ನಮ್‌ । 


ಹಡ್ಲಿಣ್ಜ್‌ ಪ್ರಕರಣಮ್‌ (ಅ.ಪು) - 157 


ಪ. ಛೇ. - ಶೇಷಃ ಫಿ, ಅಸಖಿ । 

ಅ. ವೃ. -"ಯೂ' ಸ್ವಾ ಸಿ ನದೀ ಎಂಬ ಸೂತ್ರದಿಂದ ೫ ಎಂಬ ಪದವು 
ಅನುವ್ನ ವಾಗುತ್ತದೆ. “ ಪ್ರಸ್ತಕ್ತ” ಎಂಬ ಸೂತ್ರದಿಂದ ಹ್ರಸಃ ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ-ನದೀ ಸಂಜ್ಞೆಯನ್ನು ಪಡೆಯದ ಹ್ರಸ್ವ ಇಕಾರ, ಉಕಾರಗಳನ್ನು 
ಅ೦ತವಾಗಿವುಳ್ಳ ಮತ್ತು "ಸಖಿ' ಶಬ್ದ ಭಿನ್ನವಾದ ಶಬ್ದವು "ಫಿ' ಸಂಜ್ಞೆಯನ್ನು ಹೊಂದುತ್ತದೆ. 

"ಚಿತಿ ಹಸ್ತಶ್ಚ' ಎಂಬ ಸೂತ್ರದಿಂದ ಸ್ತ್ರೀಲಿ೦ಗದಲ್ಲಿರುವ ಇಕಾರ-ಉಕಾರಾ೦ತಶಬ್ದಗಳಿಗೆ 
"ಜಿತ್‌ ಗಳಾದ ಪ್ರತ್ಯಯಗಳು ಪರವಾದಾಗ ವಿಕಲ್ಲದಿಂದ "ನದೀ' ಸಂಜ್ಞೆಯು 
ವಿಧಿಸಲಾಗಿದೆ. ಅಂತಹ ನದೀ - ಸಂಜ್ಞೆಗಳಲ್ಲದ ಪದಗಳು ಎಂಬುದನ್ನು ಸೂಚಿಸಿ 
ಸ್ಪಷ್ಟ ಪಡಿಸುವದಕ್ಕಾಗಿ ಶೇಷಃ ಎಂಬ ಪದವು ಹೇಳಲಾಗಿದೆ. 

ನದೀ ಸಂಜ್ಞಾ ವಿಧಾಯಕ ಸೂತ್ರವನ್ನು ವಿಶೇಷ ಶಾಸ್ತ್ರವೆಂದು ಪರಿಗಣಿಸಲಾಗಿದೆ. 
“ಖು ಸಂಜ್ಞಾ ವಿಧಾಯಕ ಸೂತ್ರವನ್ನು ಸಾಮಾನ್ಯ ಶಾಸ್ತವೆಂದು ಭಾವಿಸಲಾಗಿದೆ. 
“ಉತ್ಸೃಜ್ಯ ಜ ಅಪವಾದ ವಿಷಯಂ  ಸಾಮಾನ್ಯಂ-ಪ್ರವರ್ತತೆ' ಎಂಬ ನ್ಯಾಯವನ್ನು 
ಅನುಸರಿಸಿ ನದೀ ಸಂಜೆಗೆ ಅವಕಾಶವಿಲ್ಲದ ಲಕ್ಷಗಳಲ್ಲಿ ಮಾತ್ರ ಲ್‌ ಸಂಜ್ಞಾ 
ವಿಧಾಯಕ ಶಾಸ ಸ್ತವು ಪ್ರವರ್ತಿಸುವುದು ಮತ್ತು " ಆಕಡಾರಾದೇಕಾ. ಸಂಜ್ಞಾ" ಎಂಬ 
ನಿಯಮದಿಂದ ಇಂದೇ ಲಕ್ಷಕ್ಕೆ ಎರಡು ಸಂಜ್ಞೆಗಳು ಏಕಕಾಲದಲ್ಲಿ ಬರುವದಿಲ್ಲಾ. 
ಆದ್ದರಿಂದ ನದೀ ಸಂಜ್ಞೆ ಇಲ್ಲದ ಇಕಾರ ಉಕಾರಾಂತ ಶಬ್ದಗಳಿಗೆ "ಫಿ ಸಂಜ್ಞೆಯು 
ಬರುವುದು ಎಂಬುದು ಶ್ರೇ ವಾಕ್ಕಾರ್ಥಗಳಿಂದ ಸಿದ್ಧಿಸಿದರೂ, ಶೇಷ: ಎಂಬ ಪದವನ್ನು 
ಸ್ಪಷ್ಟವಾಗಿ ಅರ್ಥವನ್ನು ತಿಳಿಸುವುದಕ್ಕಾಗಿ ಪ್ರಯೋಗಿಸಲಾಗಿದೆ. ಹರಿ ಶಬ್ದಕ್ಕೆ “ನದೀ” 
ಸಂಜ್ಞೆಯ ಅವಕಾಶವಿಲ್ಲದ್ದರಿಂದ “ಫಿ' ಸಂಜ್ಞೆಗೆ ಅವಕಾಶವಿದೆ. 

("ನಾ' ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 171. ಆಜಗೋನಾಸ್ತಿಯಾಮ್‌ (7.9.120೦) 

ವೃತ್ತಿಃ -ಘೇಃ ಪರಸ್ಯ ಆಯೋ ನಾ ಸ್ಯಾತ್‌ ಅಸ್ತಿಯಾಮ್‌ | ಆಜಿತಿ ಟಾ ಸಂಜ್ಞಾ 
ಹರಿಣಾ. ಹರಿಭ್ಯಾಮ್‌ | 'ಹರಿಭಿಸ 

ಪ. ಛೇ. - ಆಜಃ, ನಾ, ಅಸ್ತ್ರಿಯಾಮ್‌। 

ಅ. ವೃ. -"ಅಚ್ಚ ಘೇಃ' ಎಂಬ ಸೂತ್ರದಿಂದ "ಘೇಃ' ಎಂಬ ಪದವು 
ಅನುವೃ ತ್ತವಾಗುತ್ತದೆ. 

ಅರ್ಥ- ಸ್ತೀ-ಲಿಂಗಕ್ಕಿಂತ ಭಿನ್ನವಾದ ಅನ್ಯಲಿಂಗದಲ್ಲಿ “ಘಿ ಸ೦ಜ್ಞಕ ಶಬ್ದದ 
ಪರದಲ್ಲಿರುವ 'ೌಜ್‌-ಪ್ರತಯದ ಸ ಸ್ಥಾನದಲ್ಲಿ ನಾ ಎಂಬ "ಆದೇಶವು ಬರುತ್ತದೆ. 
"ಆಜ್‌'' ಎಂಬ ಸಂಜ್ಞೆಯನ್ನು ಪ್ರಾಚೀನರು "ಟಾ' ಗೆ ಬದಲಾಗಿ ಪ್ರಯೋಗಿಸುತ್ತಿದ್ದರು. 

ಉದಾ:- Ed -ಹರಿ-ಟಾ ಎಂದಿದ್ದಾಗ "ಫಿ' ಸಂಜ್ಞಕ ಹರಿ ಶಬ್ದದ 
ಪರದಲ್ಲಿರುವ "ಟಾ' ದ ಸ್ಥಾನದ ಮೇಲೆ "ನಾ' ಆದೇಶವು ಬಂದು ಹರಿ*ನಾ 


158 ಲಘುಸಿದ್ಧಾಂತ ಕೌಮುದೀ 


ಎ೦ದಿರುವಾಗ, "ಅಟ್‌ಕುಪ್ವಾಜ್‌ನುಮ್‌ವ್ಯವಾಯೇಷಇಪಿ' ಎಂಬುದರಿಂದ "ನ್‌'ಕಾರಕ್ಕೆ 
“ಣ್‌' ಕಾರವು ಆದೇಶವಾಗಿ ಬಂದು, "ಹರಿಣಾ" ಎಂದು ರೂಪವು ಸಿದ್ಧವಾಗುತ್ತದೆ. 
ಹರಿ4ಭ್ಯಾಮ್‌=ಹರಿಭ್ಯಾಮ್‌ ಎಂದು ದ್ವಿವಚನದ ರೂಪವು ಸಿದ್ಧಿಸುತ್ತದೆ. 
ಹರಿಭಿಃ -ಹರಿ*ಭಿಸ್‌ ಎಂದಿದ್ದಾಗ "ಸ್‌' ಕಾರಕ್ಕೆ ರುತ್ವ ವಿಸರ್ಗಗಳಾಗಿ ಹರಿಭಿಃ 
ಎಂದಾಗುತ್ತದೆ. 
("ಫಿ' ಗೆ ಗುಣವನ್ನು ವಿಧಿಸುವ ಸೂತ್ರ) 
ಸೂತ್ರ - 172. ಫೇರ್ಜೆತಿ (7.3.10) 

ವೃತ್ತಿಃ - ಫಿ-ಸ೦ಜ್ಯಸ್ಯ ಜಿತಿ ಸುಪಿ ಗುಣಃ | ಹರಯೇ, ಹರಿಭ್ಯಾಮ್‌, ಹರಿಭ್ಯಃ । 

ಪ. ಛೇ. - ಫಘೇಃ ಚಿತಿ । 

ಅ. ವೃ. -"ಸುಪಿ ಚ' ಎಂಬ ಸೂತ್ರದಿಂದ "ಸುಪಿ' ಎಂಬ ಪದವು "ಹ್ರಸ್ಪಸ್ಕ 
ಗುಣಃ' ಎಂಬ ಸೂತ್ರದಿಂದ ಗುಣಃ ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಫಿ” ಸಂಜ್ಮಕ ಪದದ ನಂತರ “ಜಿತ್‌' ಆದ "ಸುಪ್‌' ಪ್ರತ್ಯಯವು ಪರದಲ್ಲಿದ್ದಾಗ 
ಗುಣಾದೇಶವು ಬರುವುದು. 

.  ಉದಾ:- ಹರಿ-ಜೀ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ “ಇ” ಕಾರಕ್ಕೆ ಗುಣ ಬಂದು 
ಹರೇ*ಏ ಎಂದಿದ್ದಾಗ "ಏಚೋತಯವಾಯಾವಃ' ಎಂಬ ಸೂತ್ರದಿಂದ ಗುಣವಾಗಿ 
ಬಂದ "ಏ' ಕಾರಕ್ಕೆ "ಅಯ್‌' ಆದೇಶವು ಬಂದು ಹರಯ್‌--ಏ ಎಂದಾಗಿ ಹರಯೇ 
ಎಂಬ ಚತುರ್ಥಿ ಏಕವಚನದ ರೂಪವು ಸಿದ್ಧವಾಗುತ್ತದೆ. ಹರಿ- ಭ್ಯಾಮ್‌-ಹರಿಭ್ಯಾಮ್‌ 
ಇದು ದ್ವಿವಚನದ ರೂಪ. ಹರಿ+ಭ್ಯಃ-ಹರಿಭ್ಯಃ ಇದು ಬಹುವಚನದ ರೂಪ. ಜಸಿ 
ಮತ್ತು ಜಸ್‌ ಪ್ರತ್ಯಯಗಳು ಪರವಾದಾಗ "ಫಿ' ಸ೦ಜ್ಞಕ ಶಬ್ದಕ್ಕೆ ಗುಣ ಬಂದು 
ಹರೇ* ಅಸ್‌ ಎಂದಿದ್ದಾಗ- 
(ಪೂರ್ವರೂಪವನ್ನು ವಿಧಿಸುವ ಸೂತ್ರ) 
ಸೂತ್ರ - 173. ಅಸಿ-ಕಸೋಪ್ಪ (6.1. 10) 

ವೃತ್ತಿಃ -ಏಜಃ ಜಸಿ-ಜಸೋಃ ಅತಿ ಪೂರ್ವರೂಪಮೇಕಾದೇಶಃ ಸ್ಯಾತ್‌ । ಹರೇಃ 
ಹರೇಃ | ಹರ್ಯೊೋಃ । ಹರೀಣಾಮ್‌ । 

ಪ. ಛೇ. - ಜಸಿ, ಜಸೋಃ, ಚ । 

ಅ. ವೃ. -ಅಮಿ ಪೂರ್ವಃ ಎಂಬ ಸೂತ್ರದಿಂದ "ಪೂರ್ವಃ' ಎಂಬ ಪದವು 
ಹಾಗೆಯೇ “ಏಜಃ ಪದಾನ್ತಾದತಿ' ಎಂಬ ಸೂತ್ರದಿಂದ “ಏಜಃ ಮತ್ತು ಅತಿ” ಎಂಬ 
ಪದಗಳು ಅನುವೃತ್ತವಾಗುತ್ತವೆ. "ಏಕಃ ಪೂರ್ವಪರಯೋಃ' ಎಂಬುದು ಅಧಿಕಾರ 
ಸೂತ್ರ 

ಅರ್ಥ- ಏಜ್‌(ಏ ಮತ್ತು ಓ) ವರ್ಣಗಳಿಗೆ ಪರದಲ್ಲಿರುವ (ಜಸಿ ಮತ್ತು ಜಸ್‌ 
ಗಳಲ್ಲಿರುವ) “ಅ' ಕಾರವು ಪರದಲ್ಲಿದ್ದಾಗ, ಪೂರ್ವ ಪರಗಳ ಸ್ಥಾನದಲ್ಲಿ ಪೂರ್ವರೂಪವು 


ಹಡ್ಲಿಣ್ಸ್‌ ಪ್ರಕರಣಮ್‌ (ಅ.ಪು) 159 


ಏಕಾದೇಶವಾಗಿ ಬರುತ್ತದೆ. 


ಉದಾ - ಹರೇಃ- ಹರೇ4ಅಸ್‌ ಎಂದಿದ್ದಾಗ ಜಸಿ ಎಂಬಲ್ಲಿರುವ "ಅ' ಕಾರವು 
ಪರದಲ್ಲಿರುವಾಗ ಪೂರ್ವಪರಗಳ ಸ್ಥಾನದಲ್ಲಿ “ಏ' "ಕಾರವು ಬಂದು 
ಹರ್‌*ಏ*ಸ್‌-ಹರೇಸ್‌ ಎಂದಾಗಿ, ರುತ್ವ ವಿಸರ್ಗಗಳಿಂದ "ಹರೇಃ' ಎಂದು ರೂಪವು 
ಸಿದ್ಧವಾಗುತ್ತದೆ. 

ಷಷ್ಠೀ-ವಿಭಕ್ತಿಯ ರೂಪವೂ ಇದೇ ರೀತಿಯಲ್ಲಿ ಆಗುತ್ತದೆ. "ಎಜ್‌' ನಲ್ಲಿರುವ 
"ಓ' ಕಾರದ ಉದಾಹರಣೆಯು "ಭಾನೋ:' ಎಂಬಲ್ಲಿ ಮುಂದೆ ವಿವರಿಸಲಾಗುವುದು. 
ಪಂಚಮೀ ವಿಭಕ್ತಿಯ ದ್ವಿವಚನ ಮತ್ತು ಬಹುವಚನದ ರೂಪಗಳು ಚತುರ್ಥೀ 
ವಿಭಕ್ತಿಯಲ್ಲಿರುವಂತೆ ಆಗುತ್ತದೆ. 

ಹರ್ಯೋ:=ಹರಿ+*ಓಸ್‌ಎಂದಿದ್ದಾಗ “ಇಕೋ ಯಣಚಿ ' ಎಂಬ ಸೂತ್ರದಿಂದ 
ಇ ಕಾರಕ್ಕೆ ಯಕಾರಾದೇಶವಾಗಿ "ಸ್‌' ಕಾರಕ್ಕೆ ರುತ್ವ ವಿಸರ್ಗಗಳಾಗಿ ಹರ್ಯೋಃ 
ಎಂದು ರೂಪವಾಗಿದೆ. 

ಹರೀಣಾಮ್‌=ಹರಿ+೬ಆಮ್‌ ಎಂದಿದ್ದಾಗ "ನುಟ್‌' ಆಗಮವು ಬಂದು 
ಹರಿ-ನ್‌.-ಆಮ್‌-ಹರಿನಾಮ್‌ ಎಂದಾಗಿ "ನಾಮಿ ಚ' ಸೂತ್ರದಿಂದ “ಇ'ಕಾರಕ್ಕೆ ದೀರ್ಫ 
ಬಂದು “ಹರೀನಾಮ್‌' ಎಂದಾಗಿ "ಅಟ್‌ಕುಪ್ಪಾಜ*್‌ನುಮ್‌ ವ್ಯವಾಯೇಪಪಿ' 
ಎಂಬುದರಿಂದ ಣತ್ವ ಬಂದು "ಹರೀಣಾಮ್‌' ಎಂದು ರೂಪವು ಸಿದ್ಧಿಸುತ್ತದೆ. 

("ಥಿ'ಗೆ ಅಕಾರ ಮತ್ತು 'ಜೆ'ಗೆ ಔತ್ಸವನ್ನು ಹೇಳುವ ಸೂತ್ರ) 

ಸೂತ್ರ- 174. ಅಚ್ಚ ಘೇಃ (7.3.119೨) 

ವೃತ್ತಿಃ -ಇದುದ್ಬಾ ೦ ಉತ್ತರಸ್ಯ ಜಃ ಔತ್‌, ಫೇಃ ಅತ್‌ | ಹರೌ । ಹರ್ಯೊೋಃ॥ 


ಕಿ 
ಹರಿಷು | ಏವಂ ಕವ್ಯಾದಯಃ | 


ಪ. ಛೇ. - ಅತ್‌, ಚ, ಫೇಃ । 

ಅ. ವೃ. -"ಜೇರಾಮ್‌ನದ್ಯಾಮ್‌ನೀಭ್ಯಃ' ಎಂಬ ಸೂತ್ರದಿಂದ "ಜೇಃ' ಎಂಬ 
ಪದವು ಮತ್ತು “ಇದುದ್‌ಭ್ಯಾಮ್‌” ಹಾಗೂ “ಔತ್‌” ಎಂಬ ಸೂತ್ರಗಳೂ 
ಅನುವೃತ್ತವಾಗುತ್ತವೆ. 

ಅರ್ಥ- ಹ್ರಸ್ವ ಇಕಾರ-ಉಕಾರಗಳಿಗಿಂತ ಪರವಾದ “ಜ್‌'ಗೆ "ಔ'ಕಾರವು ಆದೇಶವಾಗಿ 
ಬರುವುದು. "ಫಿ' ಸಂಜ್ಮಕವಾದ ಶಬ್ದದ ಅಂತ್ಯಾಕ್ಷರ (ಇ) ಕ್ಕೆ ಹ್ರಸ್ವ ಅ-ಕಾರವು 
ಆದೇಶವಾಗಿ ಬರುತ್ತದೆ. 

ಉದಾ:- ಹರೌ - ಹರಿ+ಜಿ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ “ಇ'ಕಾರಕ್ಕೆ “ಅ' 
ಕಾರವು 'ಜಿ' ಕಾರಕ್ಕೆ “ಔ'ಕಾರವು ಆದೇಶಗಳಾಗಿ ಬಂದು ಹರ--ಔ- ಎಂದಾಗಿ ವೃದ್ಧಿ 
ಸಂಧಿಯಿಂದ “ಹರೌ” ಎಂದು ರೂಪವು ಸಿದ್ಧವಾಗುತ್ತದೆ. 

ಹರ್ಯೋಃ- ಇದು ಷಷ್ಠೀ ದ್ವಿವಚನದಂತೆ ರೂಪವು ಸಿದ್ಧವಾಗುತ್ತದೆ. 


160 ಲಘುಸಿದ್ಧಾಂತ ಕೌಮುದೀ 


ಹರಿಷು - ಹರಿ4ಸು ಎಂದಿದ್ದಾಗ “ಆದೇಶಪ್ರತ್ಯಯಯೋಃ' ಎಂಬ ಸೂತ್ರದಿಂದ 
"ಸ್‌' ಕಾರಕ್ಕೆ "ಷ'ತ್ತವು ಆದೇಶವಾಗಿ ಬಂದು “ಹರಿಷು' ಎಂದು ರೂಪವು ಸಿದ್ಧವಾಗುತ್ತದೆ. 
ಇದೇ ರೀತಿಯಾಗಿ “ವಿ' ಮೊದಲಾದ ಶಬ್ದಗಳು ರೂಪಗಳನ್ನು ಪಡೆಯುತ್ತವೆ. 
(ಅನರ್ಣ್‌-ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 175. ಅನಣಜ”್‌ ಸೌ (7.3.93) 
ವೃತ್ತಿಃ -ಸಖ್ಯುಃ ಅಜ್ಜಸ್ಯ ಅನಜಾದೇಶಃ ಅಸಂಬುದ್ಧಾ ಸೌ। 
ಅ.ವೃ- “ಸಖ್ಯುರಸಂಬುದ್ಧೌ” ಎಂಬ ಸೂತ್ರವು ಅನುವೃತ್ತವಾಗಿದೆ. "ಅಂಗಸ್ಯ' 
ಎ೦ಬುದು ಅಧಿಕಾರ ಸೂತ್ರ 
ಅರ್ಥ-ಸಂಬುದ್ಧಿ ಭಿನ್ನವಾದ "ಸು' ಪ್ರತ್ಯಯವು ಪರದಲ್ಲಿರುವಾಗ “ಸಖಿ” ಶಬ್ದದ 
ಅಂಗದ ಸ್ಥಾನದಲ್ಲಿ "ಅನಜ್‌' ಆದೇಶವು ಬರುತ್ತದೆ. 
ಉದಾ:- ಸಖಿ-ಸು ಎಂದಿದ್ದಾಗ ಸಂಬುದ್ಧಿ ಭಿನ್ನವಾದ “ಸು' ಪರದಲ್ಲಿ 
ಇರುವುದರಿಂದ ಇ-ಕಾರದ ಸ್ಥಾನದಲ್ಲಿ "ಅನಜ್‌' ಆದೇಶವಾಗಿ "ಸಖ್‌--ಅನ್‌--ಸುಐ 
ಎಂದಾಗುತ್ತದೆ. ಇಲ್ಲಿ "ಅನಜ್‌' ಆದೇಶವು "ಚಿತ್‌' ಆಗಿರುವುದರಿಂದ "ಅನಜ್‌'ನಲ್ಲಿ 
“ನ್‌' ಕಾರೋತ್ತರವರ್ತಿ "ಅ' ಕಾರವು ಉಚ್ಚಾರಣಾರ್ಥವಾಗಿಯೂ ಜ್‌” ಕಾರವು 
"ಇತ್‌' ಆಗಿರುವುದರಿಂದ "ಅನ್‌' ಮಾತ್ರ ಉಳಿಯುತ್ತದೆ. “ಜಿಚ್ಹ' ಎಂಬುದರಿಂದ 
ಅಂಗವಾದ “ಸಖಿ' ಶಬ್ದದ ಅಂತ್ಯವರ್ಣಕ್ಕೆ ಆದೇಶವಾಗಿ ಬರುತ್ತದೆ. ಹೀಗಿರುವಾಗ- 
(ಉಪಧಾ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 176. ಅಲೋಂಂನ್ತಾ ಕಿತ್‌ ಪೂರ್ವ ಉಪಧಾ (1.1.65) 
ವೃತ್ತಿಃ -ಅಂತ್ಯಾತ್‌ ಅಲಃ ಪೂರ್ವಃ ವರ್ಣಃ ಉಪಧಾ-ಸಂಜ್ಯಃ ಸ್ಯಾತ್‌ । 
ಪ. ಛೇ. - ಅಲಃ, ಅಂತ್ಯಾತ್‌, ಪೂರ್ವಃ, ಉಪಧಾ । 
ಅರ್ಥ- ಅಂತ್ಯವಾದ ಅಲ್‌ ವರ್ಣಕ್ಕಿಂತ ಪೂರ್ವದಲ್ಲಿರುವ ವರ್ಣವು "ಉಪಧಾ' 
ಸಂಜ್ಞೆಯನ್ನು ಹೊಂದುತ್ತದೆ. ಅಲ್‌ ಪ್ರತ್ಯಾಹಾರದಲ್ಲಿ ಎಲ್ಲಾ ವರ್ಣಗಳು ಅಡಕವಾಗಿದೆ. 
ಉದಾ:- ಸಖ್‌* ಅನ್‌ ಎಂಬಲ್ಲಿ ಅಂತ್ಯವಾದ "ಅಲ್‌' ವರ್ಣವು "ನ್‌ ಕಾರವಾಗಿದೆ. 
ಅದಕ್ಕೂ ಪೂರ್ವ ವರ್ಣವೆಂದರೆ ಹ್ರಸ್ವ ಅ-ಕಾರ. ಅದಕ್ಕೆ “ಉಪಧಾ' ಎಂದು 
ಹೆಸರು. 
(ಉಪಧೆಗೆ ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ- 177. ಸರ್ವನಾಮ-ಸ್ಥಾನೇ ಚಾಸಂಬುದ್ದೌ(6.4.8) 
ವೃತ್ತಿ -ನಾನ್ನಸ್ಯ ಉಪಧಾಯಾಃ ದೀರ್ಫಃ ಅಸಂಬುದ್ಧಾ ಸರ್ವನಾಮಸ್ಥಾನೇ | 
ಪ. ಛೇ. - ಸರ್ವನಾಮ-ಸ್ಥಾನೇ, ಚೆ ಅಸಂಬುದ್ದೌ 
ಅ.ವೃ-ಡ್ರಲೋಪೇ ಪೂರ್ವಸ್ಯ ದೀರ್ಫೋಇಣಃ' ಎಂಬ ಸೂತ್ರದಿಂದ ದೀರ್ಫಃ 


ಹಡ್ಗಿಜ್‌ ಪ್ರಕರಣಮ್‌ (ಅ.ಪು) 161 


ಎಂಬ ಪದವು ಹಾಗೆಯೇ "ನೋಪಧಾಯಾಃ' ಎಂಬುದರಿಂದ “ಉಪಧಾಯಾಃ' 
ಎಂಬ ಪದವು ಅನುವೃತ್ತವಾಗಿವೆ. “ಅ೦ಗಸ್ಕ' ಎಂಬುದು ಅಧಿಕಾರ ಸೂತ್ರ. 

ಅರ್ಥ-ಸಂಬುದ್ಧಿ ಭಿನ್ನವಾದ ಸರ್ವನಾಮ ಸ್ಥಾನವು ಪರದಲ್ಲಿದ್ದಾಗ "ನ್‌' ಕಾರಾಂತ 
ಅಂಗದ ಉಪಧೆಗೆ ದೀರ್ಫವು ಆದೇಶವಾಗಿ ಬರುತ್ತದೆ. “ಸರ್ವನಾಮ-ಸ್ಥಾನದ' 
ಬಗ್ಗೆ "ಸುಡನಪುಂಸಕಸ್ಯ' ಎಂಬ ಸೂತ್ರದಲ್ಲಿ ಹೇಳಲಾಗಿದೆ. 

ಉದಾ:-ಸಖ್‌ ಅನ್‌. ಸ್‌ ಎಂದಿದ್ದಾಗ, ಸಖನ್‌ ಶಬ್ದವು "ನ” ಕಾರಾನವಾದ 
ಅಂಗವಾಗಿದೆ. ಇದರ ಪರದಲ್ಲಿ ಸಂಬುದ್ಧಿ-ಭಿನ್ನವಾದ ಪ್ರಥಮೈಕ-ವಚನದ "ಸ್‌' 
ಎಂಬುದು ಸರ್ವನಾಮಸ್ಥಾನವಾಗಿದೆ. ಆದ್ದರಿಂದ ಉಪಧಾಭೂತವಾದ "ಅ-ಕಾರಕ್ಕೆ' 
ದೀರ್ಫ “ಆ'ಕಾರವು ಆದೇಶವಾಗಿ ಬಂದು ಸಖಾನ್‌4ಸ್‌ -ಎ೦ದಿದ್ದಾಗ- 


(ಅಪ್ಪಕ್ತ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸ್‌ೂತ್ರ -178. ಅಪೃಕ್ತ ಏಕಾಲ್‌ ಪ್ರತ್ಯಯಃ (1.2.41) 

ವೃತ್ತಿಃ -ಏಕಾಲ್‌ ಪ್ರತ್ಯಯಃ ಯಃ ಸ ಅಪೃಕ್ಷ-ಸಂಜ್ಯಃ ಸ್ಯಾತ್‌ । 

ಪ. ಛೇ. -. ಅಪೃಕ್ತಃ, ಏಕಾಲ್‌, ಪ್ರತ್ಯಯಃ । 

ಅರ್ಥ- ಒಂದೇ ವರ್ಣವನ್ನು (ಏಕಾಲ್‌) ಉಳ್ಳ ಪ್ರತ್ಯಯಕ್ಕೆ ಅಪ್ಪಕ್ಷವೆಂದು 
ಹೆಸರು. 

ಉದಾ:- ಸಖಾನ್‌--ಸ್‌ ಎಂಬಲ್ಲಿ "ಸ್‌' ಎಂಬುದು ಪ್ರತ್ಯಯವು. ಅದು "ಏಕಾಲ್‌' 
ಆಗಿಯೂ ಇದೆ. ಆದ್ದರಿಂದ ಅದಕ್ಕೆ "ಅಪೃಕ್ತ' ಸಂಜ್ಞೆಯು ಬರುತ್ತದೆ. 

(ಅಪೃಕ್ಷವಾದ ಹಲ್‌ ವರ್ಣಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 179. ಹಲ್‌ ಜ್ಯಾಬ್ಬೊ ನಿ ದೀರ್ಫಾತ್‌ ಸು-ತಿ-ಸ್ಕಪೃಕ್ಷಂ ಹಲ್‌ (6.1.68) 

ವೃತ್ತಿಃ -ಹಲಂತಾತ್‌ ಪರಂ ದೀರ್ಫಾ ಯೌ ಜ್ಯಾಪೌ ತದಂತಾತ್‌ ಚ ಪರಂ 
ಸು-ತಿ-ಸಿ ಇತ್ಯೇತತ್‌ ಅಪೃಕ್ಷಂ ಹಲ್‌ ಲುಪ್ಕತೇ | 

ಪ. ಛೇ. - ಹಲ್‌ಜ್ಯಾಭ್ಯಃ, ಸು-ತಿ-ಸಿ-ಅಪೃಕ್ಷಂ, ಹಲ್‌ । 

ಅ. ವೃ. - "ಲೋಪೋವೊಣ್ಯೀರ್ವಲಿ' ಎಂಬ ಸೂತ್ರದಿಂದ “ಲೋಪಃ' ಎಂಬ 
ಶಬ್ದವು ಅನುವೃತ್ತವಾಗಿದೆ. 

ಅರ್ಥ- ಹಲನ್ತ, ಜ್ಯನ್ತ (ಜೇ ಪ್ರತ್ಯಯಾನ್ತ) ಮತ್ತು ಆಬನ್ನ(ಆಪ್‌ ಪ್ರತ್ಯಯಾನ್ರ) 
ವಾದ ಅಜ್ಲದ ನಂತರ ಸು-ತಿ-ಮತ್ತು ಸಿ ಎಂಬ ಅಪ್ಫಕ್ತ "ಹಲ್‌' ಗಳಿಗೆ ಲೋಪವು 
ಬರುತ್ತದೆ. ಸೂತ್ರದಲ್ಲಿರುವ "ಸು'(ಸ್‌) ಎಂದರೆ ಪ್ರಥಮಾ ವಿಭಕ್ತಿಯ ಏಕವಚನದ 
"ಸುಪ್‌' ಪ್ರತ್ಯಯ. ತಿ ಮತ್ತು ಸಿ ಎಂಬ ಪ್ರತ್ಯಯಗಳು ಕ್ರಮವಾಗಿ ಪ್ರಥಮ ಪುರುಷ 
ಮತ್ತು ಮಧ್ಯಮ ಪುರುಷದ ಏಕವಚನದ "ತಿಜ್‌' ಪ್ರತ್ಯಯಗಳು. ಅಂತ್ಯವಾದ "ಅಚ್‌' 
ವರ್ಣ ಲೋಪವಾದ ಮೇಲೆ ಇವುಗಳಿಗೆ "ಅಪ್ಪಕ್ಷ' ಸಂಜ್ಞೆಯು ಬರುತ್ತದೆ. ಆಗ 
ಅವುಗಳಿಗೆ ಸ್‌, ತ್‌ ಮತ್ತು ಸ್‌ ಎಂಬ ರೂಪಗಳು ಬರುತ್ತವೆ. "ಸು' ನಲ್ಲಿರುವ 


162 ಲಘುಸಿದ್ಧಾಂತ ಕೌಮುದೀ 


ಉಕಾರಕ್ಕೆ "ಉಪದೇಶೇಇಜನುನಾಸಿಕ ಇತ್‌” ಎಂಬ ಸೂತ್ರದಿಂದ ಲೋಪವು ಬರುತ್ತದೆ. 
"ತಿ' ಮತ್ತು "ಸಿ' ಗಳಲ್ಲಿರುವ ಇ-ಕಾರ ಲೋಪವು “ಇತಶ್ಚ' ಎಂಬುದರಿಂದ ಆಗುತ್ತದೆ. 

ಜೀಪ್‌, ಜೇಷ್‌, ಜೇನ್‌, ಎಂಬ ಪ್ರತ್ಯಯಗಳನ್ನು "ಜೇ' ಎಂಬ ಶಬ್ದದಿಂದ 
ಸೂಚಿಸಲಾಗಿದೆ. "ಆಪ್‌' ಎಂಬ ಶಬ್ದದಿಂದ ಟಾಪ್‌, ಡಾಪ್‌, ಚಾಪ್‌ಗಳನ್ನೂ 
ಗ್ರಹಿಸಬೇಕು. “ದೀರ್ಫಾತ್‌' ಎಂಬ ಶಬ್ದವು “ಜೀಬ೦ತ' ಮತ್ತು "ಆಬಂತ'ಗಳಿಗೆ 
ವಿಶೇಷಣವಾಗಿದೆ. ವ್ಯಂಜನಗಳಿಗೆ ದೀರ್ಫವು ಇಲ್ಲ. 

ಉದಾ:-ಸಖಾನ್‌+ಸ್‌ ಎಂದಿದ್ದಾಗ "ಏಕಾಲ್‌' ಪ್ರತ್ಯಯವಾದ "ಸ್‌' ಎಂಬ ಅಪೃಕ್ಷಕ್ಕೆ 
ಲೋಪವಾಗಿ “ಸಖಾನ್‌' ಎಂದು ರೂಪವಾಗುತ್ತದೆ. 

(ಪ್ರಾತಿಪದಿಕದ 'ನ್‌' ಕಾರಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 18೦. ನಲೋಪಃ ಪ್ರಾತಿಪದಿಕಾನ್ತಸ್ಯ (8.2.7) 

ವೃತ್ತಿಃ -ಪ್ರಾತಿಪದಿಕ-ಸಂಜ್ಮಕಂ೦ ಯತ್‌ ಪದಂ, ತದನ್ನಸ್ಯ ನಸ್ಯ ಲೋಪಃ ಸ್ಯಾತ್‌। 
ಸಖಾ। 

ಅ. ವೃ. - “ಪದಸ್ಕ' ಎಂಬುದು ಅಧಿಕೃತವಾಗಿರುತ್ತದೆ. 

ಅರ್ಥ-ಪ್ರಾತಿಪದಿಕ ಸಂಜ್ಞೆಯನ್ನು ಹೊಂದಿರುವ ಪದದ ಅಂತ್ಯ "ನ್‌'ಕಾರಕ್ಕೆ 
ಲೋಪವು ಬರುತ್ತದೆ. 

ಉದಾ:-"ಸಖಾನ್‌' ಎಂಬುದು ಪದವಾಗಿಯೂ ಇದೆ ಮತ್ತು ಪ್ರಾತಿಪದಿಕ 
ಸಂಜ್ಞೆಯನ್ನು ಹೊಂದಿದೆ. 

ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಸಖಾನ್‌4ಸ್‌ ಎಂದಿದ್ದಾಗ, 'ಹಲ್‌-ಜ್ಯಾಬ್ಬೊ X 
ದೀರ್ಫಾತ್‌ ಸು-ತಿ-ಸ್ಕಪೃಕ್ಷಂ ಹಲ್‌” (6.1.68) ಎಂಬ ಸೂತ್ರದಿಂದ ಸ್‌ ಕಾರಕ್ಕೆ 
ಲೋಪ, ಮತ್ತು “ನಲೋಪಃ ಪ್ರಾತಿಪದಿಕಾನ್ರಸ್ಯ (8.2.7)” ಎಂಬ ಸೂತ್ರದಿಂದ"ಸಖಾನ್‌' 
ಎಂಬುದರ ಅಂತ್ಯ "ನ್‌' ಕಾರಕ್ಕೆ ಲೋಪ ಬಂದು '"ಸಖಾ' ಎಂಬ ಪ್ರಥಮಾ 
ವಿಭಕ್ತಿಯ ಏಕವಚನದ ರೂಪವು ಸಿದ್ಧವಾಗುತ್ತದೆ. 

(ಣಿದ್ದದ್ಧಾವವನ್ನು ವಿಧಿಸುವ ಸೂತ್ರ) 

ಸೂತ್ರ- 181. ಸಖ್ಯುರಸಂಖುದ್ಧೌ (7.1.೨2) 

ವೃತ್ತಿಃ -ಸಖ್ಯುಃ ಅಂಗಾತ್‌ ಪರಂ ಸಂಬುದ್ಧಿವರ್ಜ೦ ಸರ್ವನಾಮಸ್ಥಾನಂ ಣಿದ್ದತ್‌ 
ಸ್ಯಾತ್‌ | 

ಪ. ಛೇ. - ಸಖ್ಯುಃ, ಅಸಂಬುದ್ದೌ | 

ಅ.ವೃ.-"ಇತೋಸರ್ವನಾಮಸ್ಥಾನೇ' ಎಂಬುದರಿಂದ “ಸರ್ವನಾಮಸ್ಥಾನೇ' ಎಂಬ 
ಪದವು ಮತ್ತು “ಗೋತೋಣಿತ್‌' ಎಂಬುದರಿಂದ "ಣಿತ್‌' ಎಂಬ ಪದವು 
ಅನುವೃತ್ತವಾಗುತ್ತವೆ. “ಅ೦ಗಸ್ಯ' ಎಂಬ ಅಧಿಕಾರ ಶಬ್ದವನ್ನು “ಪಣ್ಜುಮ್ಯನ್ತ' ವಿಭಕ್ತಿ 
ಪರಿಣಾಮದಿಂದ “ಅ೦ಗಾತ್‌' ಎಂದು ಮಾಡಿ ಕೊಳ್ಳಬೇಕು. 


ಷಡ್ಗಿಜ್ಲ್‌ ಪ್ರಕರಣಮ್‌ (ಅ.ಪು) 163 


ಅರ್ಥ-'ಸಖಿ' ಎಂಬ ಅಂಗದ ಪರದಲ್ಲಿ ಸಂಬುದ್ಧಿಭಿನ್ನವಾದ ಸರ್ವನಾಮಸ್ಥಾನದ 
ಪ್ರತ್ಯಯವು “ಚಿತ್‌ ಗೆ ಸಮಾನವಾಗಿರುತ್ತದೆ. ಅಂದರೆ "ಣಿತ್‌' ಪರದಲ್ಲಿದ್ದಾಗ ಯಾವ 
ಕಾರ್ಯವು ಆಗುತ್ತದೋ ಆ ಕಾರ್ಯವು ಇದಕ್ಕೂ ಆಗುತ್ತದೆ ಎಂದರ್ಥ. 

ಉದಾ- (ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ)ಸಖಿ+ಔ ಎಂದಿದ್ದಾಗ “ಸಖಿ” ಶಬ್ದದ 
ಅಂಗದ ಪರದಲ್ಲಿ ಸಂಬುದ್ಧಿ ಭಿನ್ನವಾದ ಸರ್ವನಾಮ ಸ್ಥಾನವಾದ "ಔ'-ಕಾರವು 
ಇದೆ. ಇದು "ಣಿತ್ತಿನ' ಕಾರ್ಯವನ್ನು ಪಡೆಯುತ್ತದೆ. ಈ ಕಾರ್ಯದ ಫಲವು ಮುಂದಿನ 
ಸೂತ್ರದಿಂದ ತಿಳಿಯಲ್ಪಡುತ್ತದೆ. 

(ವೃದ್ಧಿಯನ್ನು ವಿಧಿಸುವ ಸೂತ್ರ) 

ಸೂತ್ರ- 182. ಅಜೋಜ್ಜ್‌ತಿ (7.2.15) 

ವೃತ್ತಿಃ -ಅಜ೦ತ-ಅಜ್ಗಸ್ಯ ವೃದ್ಧಿಃ ಇೆತಿ ಣಿತಿ ಚ ಪರೇ | ಸಖಾಯೌ | ಸಖಾಯಃ 
| ಹೇ ಸಖೇ! ಸಖಾಯಮ್‌ । ಸಖಾಯೌ । ಸಖೀನ್‌ । ಸಖ್ಯಾ । ಸಖ್ಯೇ | 

ಪ. ಛೇ. - ಅಚಃ, ಇತಿ | 

ಅ. ವೃ. -"ಮ್ಯರ್ಜೇವೃದ್ಧಿಃ* ಎಂಬ ಸೂತ್ರದಿಂದ “ವೃದ್ಧಿ ಎಂಬ ಪದವು 
ಅನುವೃತ್ತವಾಗುತ್ತದೆ. ಹಾಗೆಯೇ “ಅ೦ಗಸ್ಯ' ಎಂಬ ಅಧಿಕಾರ ಸೂತ್ರವೂ 
ಅನುವೃತ್ತವಾಗುತ್ತದೆ. 

ಅರ್ಥ- ಇತ್‌ ಅಥವಾ ಣಿತ್‌ ಪರದಲ್ಲಿದ್ದಾಗ ಅಜನ್ವಾಂಗಕ್ಕೆ "ವೃದ್ಧಿಯು' ಬರುತ್ತದೆ. 
ಅಲೋತನ್ತ ಸ್ಯ ಎಂಬ ಪರಿಭಾಷೆಯಿಂದ ಅಂಗದ ಕೊನೆಯ ವರ್ಣಕ್ಕೆ ವೃದ್ಧಿಯು 
ಆದೇಶವಾಗಿ ಬರುತ್ತದೆ. 

ಉದಾ:- ಪ್ರಥಮಾ-ದ್ವಿವಚನದಲ್ಲಿ ಸಖಾಯೌ ಎಂಬಲ್ಲಿ, ಸಖಿ*ಔ ಎಂದಿದ್ದಾಗ 
ಣಿದ್ದದ್ಭಾವವನ್ನು ಹೊಂದಿರುವ "ಔ' ಪ್ರತ್ಯಯವು ಪರದಲ್ಲಿರುವುದರಿಂದ “ಇ'ಕಾರಕ್ಕೆ 
"ಐ' ಕಾರರೂಪವಾದ ವೃದ್ಧಿ ಬಂದು ಸಖ್ಯೆಃಔ ಎಂದಿದ್ದಾಗ, "ಏಚೋತಯವಾಯಾವಃ' 
ಎಂಬುದರಿಂದ "ಆಯ್‌' ಆದೇಶವಾಗಿ ಸಖಾಯ್‌+ಔ="ಸಖಾಯೌ' ಎಂದು 
ರೂಪವಾಗುತ್ತದೆ. 

ಪ್ರಥಮಾ-ಬಹುವಚನದಲ್ಲಿ ಸಖಾಯಃ ಎಂಬಲ್ಲಿ, ಸಖಿ. ಅಸ್‌ (ಜಸ್‌)»ಸಖ್ಯೆ*ಅಸ್‌, 
ಸಖಾಯ್‌-4ಅಸ್‌»ಸಖಾಯಸ್‌ ಎಂದಾಗಿ, ರುತ್ವ ವಿಸರ್ಗಗಳಿಂದ ಸಖಾಯಃ 
ಎಂದಾಗುತ್ತದೆ. 

ಸಂಬೋಧನ-ಪ್ರಥಮಾ ಏಕವಚನದಲ್ಲಿ, ಹೇ ಸಖೇ! ಎಂಬಲ್ಲಿ (ಹರಿ-ಶಬ್ದದಂತೆ) 
ಸಖಿ-ಸ್‌ ಎಂದಿದ್ದಾಗ "ಹೃಸ್ವಸ್ಯ ಗುಣಃ' ಎಂಬ ಸೂತ್ರದಿಂದ “ಇ' ಕಾರಕ್ಕೆ "ಏ'ಕಾರ 
ರೂಪ ಗುಣ ಬಂದು ಸಖೇ*ಸ್‌ ಎಂದಿದ್ದಾಗ "ಏಜ್‌ಹ್ರಸ್ಟಾತ್‌ ಸಂಬುದ್ಧೇಃ' ಎಂಬ 
ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪವಾಗಿ ಹೇ ಸಖೇ! ಎಂದು ರೂಪವಾಗುತ್ತದೆ. 

ದ್ವಿತೀಯಾ-ವಿಭಕ್ತಿ-ಎಕವಚನದಲ್ಲಿ- ಸಖ ಅಮ್‌ ಎಂದಿದ್ದಾಗ ಸರ್ವನಾಮ- 


164 ಲಘುಸಿದ್ಧಾಂತ 'ಕೌಮುದೀ 


ನ-ಸಂಜ್ಜೆಯುಳ್ಳ ಅಮ್‌ ಗೆ ಣಿದ್ವದ್ಭಾವ ಬಂದು, ಸಖ್‌.- ಇ ಅಮ್‌ ಎಂದಿದ್ದಾಗ, 
“ಇ'ಕಾರಕ್ಕೆ “ಐ'ರೂಪವಾದ ವೃದ್ಧಿ ಆದೇಶವಾಗಿ ಬಂದು ಸಖ್‌4+ಐ+ಅಮ್‌ ಎಂದಿದ್ದಾಗ, 
“' ಗೆ "ಆಯ್‌' ಆದೇಶ ಬಂದು ಸಖ್‌.-ಆಯ್‌. ಅಮ್‌-ಸಖಾಯಮ್‌ ಎಂದಾಗುತ್ತದೆ. 

ದ್ವಿತೀಯಾ ವಿಭಕ್ತಿಯ ದ್ವಿವಚನವು ಪ್ರಥಮಾ ವಿಭಕ್ತಿ ದ್ವಿವಚನದಂತೆ ಸಖಾಯೌ 
ಎ೦ದಿರುವುದು. 

ದ್ವಿತಿಯಾ ವಿಭಕ್ತಿ ಬಹುವಚನದಲ್ಲಿ ಸಖಿ*ಅಸ್‌ (ಶಸ್‌) ಎಂದಿದ್ದಾಗ, 
ಪೂರ್ವಸವರ್ಣ-ದೀರ್ಪ ಬಂದು ಸಖೀಸ್‌ ಎಂದಾಗಿ “ತಸ್ಮಾಚ್ಚಸೋ ನಃ ಪುಂಸಿ 
ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ "ನ್‌' ಕಾರ ಬಂದು ಸಖೀನ್‌ ಎಂದಾಗುತ್ತದೆ. 
“ಶಸ್‌' ಎಂಬುದು ಸರ್ವನಾಮ ಸ್ಥಾನವಾಗದಿರುವುದರಿಂದ ಣಿದ್ದದ್ಭಾವವು ಬ೦ದಿಲ್ಲ. 

ತೃತಿಯಾ ವಿಭಕ್ತಿ ಏಕವಚನದಲ್ಲಿ ಸಖಿ4*ಆ (ಟಾ) ಎಂದಿದ್ದಾಗ ಯಣಾದೇಶವು 
ಬಂದು ಸಖ್ಯಾ ಎಂದಾಗುತ್ತದೆ. ಸಖಿ ಶಬ್ದಕ್ಕೆ "ಫಿ' ಸಂಜ್ಞೆ ಬಾರದಿರುವುದರಿಂದ 
“ಆಜೋನಾಂಸ್ತಿಯಾಮ್‌' ಎಂಬ ಸೂತ್ರದಿಂದ "ಟಾ' ಗೆ "ನಾ' ಆದೇಶವು ಬರಲಿಲ್ಲ. 

ತೃತೀಯಾ ದ್ವಿವಚನದಲ್ಲಿ ಸಖಿಭ್ಯಾಂ ಎಂದೂ, ಮತ್ತು ಬಹುವಚನದಲ್ಲಿ ಸಖಿಭಿಃ 
ಎಂದೂ ಆಗುತ್ತದೆ. 

ಚತುರ್ಥೀ ಏಕವಚನದಲ್ಲಿ ಸಖ್ಯೇ ಎಂಬಲ್ಲಿ ಸಖಿ-ಏ (ಜೇ) ಎಂದಿದ್ದಾಗ 
ಯಣಾದೇಶ ಬಂದು ಸಖ್ಯೇ ಎಂದಾಗುತ್ತದೆ. ಇಲ್ಲಿಯೂ "ಫ' ಸಂಜ್ಞಾ 
ಬಾರದಿರುವುದರಿಂದ ಗುಣಬಂದಿಲ್ಲ. 

ಚತುರ್ಥೀ ದ್ವಿವಚನದಲ್ಲಿ ಸಖಿ-ಭ್ಯಾಮ್‌-ಸಖಿಭ್ಯಾಮ್‌, ಬಹುವಚನದಲ್ಲಿ 
ಸಖಿ. ಭ್ಯಸ್‌ ಎಂದಿದ್ದಾಗ “ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ ಸಖಿಭ್ಯಃ ಎಂದಾಗುತ್ತದೆ. 

(ಕಸಿ, ಅಸ್‌ಗಳ ಜ್‌-ಕಾರೋತ್ತರ ಅಕಾರಕ್ಕೆ ಉತ್ಕವನ್ನು ವಿಧಿಸುವ ಸೂತ್ರ) 
ಸೂತ್ರ- 183. ಖ್ಯತ್ಯಾತ್‌ ಪರಸ್ಯ (6.1.12) 

ವೃತ್ತಿಃ- ಖಿ-ತಿ-ಶಬ್ದಾಭ್ಯಾಂ ಖೀ-ತೀ-ಶಬ್ದಾಭ್ಯಾಂ ಕೃತ-ಯಣಾದೇಶಾಭ್ಯಾಂ 
ಪರಸ್ಯ ಜಸಿ-ಜಸೋಃ ಅತಃ ಉಃ । ಸಖ್ಯುಃ । 

ಪ. ಛೇ. ಖ್ಯತ್ಕಾತ್‌, ಪರಸ್ಯ | 

ಅ.ವೃ.- "ಏಜಃ ಪದಾನ್ತಾದತಿ' ಎಂಬ ಸೂತ್ರದಿಂದ "ಅತಃ' ಎಂಬ ಪದವು 
ವಿಭಕ್ತಿ- ವಿಪರಿಣಾಮವಾಗಿ ಅನುವೃತ್ತವಾಗಿರುತ್ತದೆ. “ಜಸಿಜಸೋಶ್ವ' ಎಂಬುದರಿಂದ 
ಜಸಿ ಮತ್ತು ಜಸೋಃ ಎಂಬುದೂ ಅನುವೃತ್ತವಾಗಿದೆ. ಇಲ್ಲಿ ಜಸಿ-ಜಸೋಃ ಎಂಬಲ್ಲಿ 
ಅವಯವಾರ್ಥದಲ್ಲಿ ಷಷ್ಠೀ-ವಿಭಕ್ತಿಯು ಇರುವುದು. ಅವಯವವೆಂದರೆ, ಜಸಿ- 
ಜಸ್‌ಗಳಲ್ಲಿ ಇರುವ ಹ್ರಸ್ವ ಅಕಾರವೆಂದರ್ಥ. ಇದಕ್ಕೆ "ಯತ ಉತ್‌' ಎಂಬ ಸೂತ್ರದಿಂದ 
ಅನುವೃತ್ತವಾದ “ಉ'ಕಾರವು ಆದೇಶವಾಗಿ ಬರುತ್ತದೆ. 

ಅರ್ಥ- ಯಣಾದೇಶವನ್ನು ಮಾಡಿದ ಖಿ, ತಿ ಮತ್ತು ಖೀ, ತೀ ಶಬ್ದಗಳಿಗಿಂತ 


ಷಡ್ಲಿಣ್ಗ್‌ ಪ್ರಕರಣಮ್‌ (ಅ.ಪು) 165 


ಅಂದರೆ ಯಣಾದೇಶವನ್ನು ಮಾಡಿದ ನಂತರ ಸಿಗುವ ಖ್ಯ ಮತ್ತು ತ್ಯ ಇವುಗಳ 
ಪರದಲ್ಲಿರುವ ಜಸಿ, ಮತ್ತು ಜಸ್‌ ಗಳ ಅಕಾರಕ್ಕೆ ಉಕಾರವು' ಆದೇಶವಾಗಿ ಬರುವುದು. 

[ಮೇಲೆ ಹೇಳಿದ್ದನ್ನೇ ವಿಸ್ತಾರವಾಗಿ ಹೇಳುವುದಾದರೆ- ಖಿ ಮತ್ತು ಖೀ ಶಬ್ದಗಳ 
ನಂತರ ಇರುವ ಹ್ರಸ್ವ ಇ ಕಾರ ಮತ್ತು ದೀರ್ಫ ಈ ಕಾರಗಳ ಪರದಲ್ಲಿ ಜಸಿ ಅಥವಾ 
ಜಸ್‌ಗಳು ಪರವಾದಾಗ ಅವುಗಳಲ್ಲಿರುವ ಅಕಾರಗಳು ಯಣಾದೇಶಕ್ಕೆ ನಿಮಿತ್ತಗಳಾಗಿವೆ. 
ಯಣಾದೇಶಗಳು ಬಂದನಂತರ ಖ್ಯ ಮತ್ತು ಖ್ಯಾ ಎಂದಾಗುತ್ತವೆ. ಈ ಯಣಾದೇಶಕ್ಕೆ 
ನಿಮಿತ್ತಗಳಾದ ಜಸಿ ಹಾಗೂ ಜಸ್‌ ಗಳಲ್ಲಿರುವ ಅ ಕಾರಗಳಿಗೆ ಉ ಕಾರಗಳು 
ಆದೇಶಗಳಾಗಿ ಬರುತ್ತವೆ. ಇಲ್ಲಿ ಖ ಮತ್ತು ಖೀ ಎಂದರೆ ಸಖಿ ಮತ್ತು ಸಖೀ 
ಶಬ್ದಗಳಲ್ಲಿರುವ ಖಿ ಮತ್ತು ಖೀ ಗಳನ್ನು ತೆಗೆದುಕೊಳ್ಳಬೇಕು]. 

ಪಂಚಮೀ ವಿಭಕ್ತಿಯ ಏಕವಚನದಲ್ಲಿ ಸಖ್ಯುಃ ಎಂಬಲ್ಲಿ ಸಖಿ. ಅಸ್‌ (ಜಸ್‌) 
ಎಂದಿದ್ದಾಗ ಇ ಕಾರಕ್ಕೆ ಯಣಾದೇಶವಾಗಿ ಸಖ್ಯ.-ಸ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 
ಖ್ಯ ರೂಪವಾದ ಖಿ ಶಬ್ದದ ಪರದಲ್ಲಿರುವ ಜಸಿ ಯಲ್ಲಿರುವ "ಅ' ಕಾರಕ್ಕೆ ಉ 
ಕಾರವು ಬಂದು ಸಖ್ಯುಸ್‌ ಎಂದಿರುವಾಗ "ಸ್‌' ಕಾರಕ್ಕೆ ರುತ್ವ ವಿಸರ್ಗಗಳು ಬಂದು 
ಸಖ್ಯುಃ ಎಂದು ರೂಪವಾಗುತ್ತದೆ. 

ಇದೇ ರೀತಿಯಲ್ಲಿ ಷಷ್ಠೀವಿಭಕ್ತಿಯ ಏಕವಚನದಲ್ಲಿ - ಸಖಿ4ಅಸ್‌ (ಜಸಿ) 
ಎ೦ದಿದ್ದಾಗ ಮೇಲಿನ ಪ್ರಕ್ರಿಯೆಯಂತೆ ಸಖ್ಯುಃ ಎಂದು ರೂಪವು ಸಿದ್ದಿಸುತ್ತದೆ. 

ತಿ ಮತ್ತು ತೀ ಶಬ್ದಗಳಿಗೂ ಮೇಲೆ ಹೇಳಿದ ಪ್ರಕ್ರಿಯೆಯಂತೆ ತ್ಯ ಎಂದಿದ್ದಾಗ 
ಪರದಲ್ಲಿರುವ ಜಸಿ-ಜಸ್‌ಗಳಲ್ಲಿರುವ ಯಣ್‌ ನಿಮಿತ್ತಕವಾದ "ಅ' ಕಾರಕ್ಕೆ ಉ ಕಾರವು 
ಬಂದು ರುತ್ವ-ವಿಸರ್ಗಗಳಿಂದ ತ್ಯುಃ ಎಂದಾಗುವುದು. 

ದೀರ್ಫಾನ್ನ ಖೀ ಮತ್ತು ತೀ ಗಳಿಗೆ ಉದಾಹರಣೆಯು ಸುಖೀ(ಸುಖವನ್ನು 
ಇಚ್ಚಿಸುವವನು) - ಸುಖ್ಯುಃ, ಸುತೀ (ಮಗನನ್ನು ಇಚ್ಚಿಸುವವನು)- ಸುತ್ಯುಃ ಎಂದು 
ತಿಳಿಯಬೇಕು. 

(@ ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 


ಸೂತ್ರ - 184. ಔತ್‌ (7.3.1186) 

ವೃತ್ತಿಃ- ಇತಃ ಪರಸ್ಯ ಜೇಃ ಔತ್‌ | ಸಖ್ಯೌ | ಶೇಷಂ ಹರಿವತ್‌ । 

ಅ.ವೃ- "ಇದುದ್ಭ್ಯಾಂ' ಎಂಬ ಸೂತ್ರದಿಂದ “ಇದುದ್ಭ್ಯಾಂ' ಎಂಬ ಪದವು 
ಅನುವೃತ್ತವಾಗುತ್ತದೆ. ಹಾಗೆಯೇ "ಜೀರಾಮ್‌ ನದ್ಯಾಮ್‌ನೀಭ್ಯಃ' ಎಂಬ ಸೂತ್ರದಿಂದ 
ಜೇಃ ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಹ್ರಸ್ವ ಇ ಕಾರ ಮತ್ತು ಉ ಕಾರಗಳ ಪರದಲ್ಲಿರುವ "ಜೇ' ದ ಸ್ಥಾನದಲ್ಲಿ 
“ಔ' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ:-ಸಪ್ತಮೀ ವಿಭಕ್ತಿಯ ಏಕವಚನದಲ್ಲಿ ಸಖಿ-ಇ (ಜಿ) ಎಂದಿದ್ದಾಗ ಇ 


166 ಲಘುಸಿದ್ಧಾಂತ ಕೌಮುದೀ 


ಕಾರದ ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ಔ' (ಔತ್‌) ಕಾರವು ಆದೇಶವಾಗಿ ಬಂದು 
ಸಖಿ*ಔ ಎಂದಿದ್ದಾಗ ಇ ಕಾರಕ್ಕೆ ಯಣಾದೇಶ ಬಂದು ಸಖ್ಯ*ಔಸಖ್ಕೌ ಎಂದು 
ರೂಪವಾಗುತ್ತದೆ. ಇದರ ಉಳಿದ ರೂಪಗಳು "ಹರಿ' ಶಬ್ದದಂತೆ ಇರುತ್ತವೆ. 


(೪-ಸಂಜ್ಞಾ ವಿಧಾಯಕ ಸೂತ್ರ) 
ಸೂತ್ರ- 135. ಪತಿಃ ಸಮಾಸ ಏವ (1.4.8) 
ವೃತ್ತಿಃ- ಪತಿ-ಶಬ್ದಃ ಸಮಾಸ ಏವ ಫಿ-ಸಂಜ್ಞಃ ಪತ್ಯಾ | ಪತ್ಯೇ | ಪತ್ಯುಃ, 
ಪತ್ಯುಃ । ಪತ್ಕೌ | ಶೇಷಂ ಹರಿವತ್‌ | ಸಮಾಸೇ ತು ಭೂಪತಯೇ । ಕತಿ-ಶಬ್ದಃ 
ನಿತ್ಯಂ ಬಹುವಚನಾನ್ತಃ । 

ಪ. ಛೇ. -ಪತಿ& ಸಮಾಸೇ, ಏವ | 

ಅ. ವೃ. -"ಶೇಷೋಘ್ಯಸಖಿ' ಎಂಬ ಸೂತ್ರದಿಂದ "ಫಿ” ಎಂಬ ಪದವು 

ಅನುವೃತ್ತವಾಗುತ್ತದೆ. 

ಅರ್ಥ- “ಪತಿ' ಶಬ್ದವು ಸಮಾಸದಲ್ಲಿ ಮಾತ್ರ "ಫಿ' ಸಂಜ್ಞೆಯನ್ನು ಪಡೆಯುತ್ತದೆ. 

ಅಂದರೆ ಕೇವಲ ಪತಿ ಶಬ್ದಕ್ಕೆ ಸಂಜ್ಞೆಯು ಇರುವುದಿಲ್ಲ. "ಫಿ' ಸಂಜ್ಞಾ ಕಾರ್ಯಗಳು 
ಮೂರು ಸಂದರ್ಭಗಳಲ್ಲಿ ಅಗುತ್ತವೆ. 

1. ಟಾಗೆ "ನಾ' ಆದೇಶವು ಬರುವುದು (ಆಜೋನಾಸ್ತೀಯಾಮ್‌) ಎಂಬ 
ಸೂತ್ರದಿಂದ “ಥಿ” ಸಂಜ್ಞಾ ಇದ್ದಾಗ ಮಾತ್ರ ಬರುತ್ತದೆ. 

2. ಜೇ, ಜಸಿ ಮತ್ತು ಜಸ್‌ ಗಳಿದ್ದಾಗ ಗುಣ ಬರುವುದು "ಫೇರ್ಜಿತಿ' ಎಂಬ 
ಸೂತ್ರದಿಂದ "ಫಿ” ಸಂಜ್ಞಾ ಇದ್ದಾಗ ಮಾತ್ರ. 

3. "ಫಿ ಸಂಜ್ಞಾ ಇದ್ದಾಗ ಮಾತ್ರ, "ಔತ್‌' ಮತ್ತು “ಅಚ್ಚಫೇಃ' ಎಂಬ ಸೂತ್ರಗಳಿಂದ 
ಕ್ರಮವಾಗಿ "ಚಿ'ಗೆ "ಔ' ಕಾರವೂ ಮತ್ತು "ಇ'ಕಾರಕ್ಕೆ "ಅ'ಕಾರವೂ ಆದೇಶವಾಗಿ 
ಬರುತ್ತವೆ. 

ಸಮಾಸವಿಲ್ಲದ ಪಕ್ಷದಲ್ಲಿ ಪತಿ ಶಬ್ದಕ್ಕೆ "ಫಿ' ಸಂಜ್ಞಾ ನಿಮಿತ್ತಕವಾದ ಕಾರ್ಯವು 

ಬರುವುದಿಲ್ಲಾ. ಆದ್ದರಿಂದ ತೃತೀಯಾ ಏಕವಚನದಲ್ಲಿ ಪತಿ*ಟಾ ಎಂದಿರುವಾಗ 
ಯಣಾದೇಶದಿಂದ ಪತ್ಕಾ ಎಂದಾಗಿದೆ. 

ಚತುರ್ಥೀ ಏಕವಚನದಲ್ಲಿ ಪತಿ- ಜೀ ಎಂದಿರುವಾಗ, ಯಣಾದೇಶದಿಂದ ಪತ್ಯೇ 

ಎಂದಾಗುತ್ತದೆ. 

ಪಣ್ಣುಮೀ ಮತ್ತು ಷಷ್ಠೀ ಏಕವಚನಗಳಲ್ಲಿ ಕ್ರಮವಾಗಿ ಪತಿ-ಜಸಿಐಪತ್ಯಸ್‌, ಮತ್ತು 

ಪತಿ ಜಸ್‌ (ಪತ್ಯಸ್‌) ಎಂದಿದ್ದಾಗ, “ಖ್ಯತ್ಯಾತ್‌ ಪರಸ್ಯ' ಎಂಬ ಸೂತ್ರದಿಂದ 'ತ್ಯ' 
ಗಳಲ್ಲಿರುವ “ಅ” ಕಾರಗಳಿಗೆ "ಉ'ಕಾರಗಳು ಬ೦ದು ಯಣಾದೇಶ ಮತ್ತು ರುತ್ವ- 
ವಿಸರ್ಗಗಳಿಂದ ಪತ್ಯುಃ ಎಂಬ ರೂಪಗಳನ್ನು ಪಡೆಯುತ್ತವೆ. 

ಸಪ್ತಮೀ ಏಕವಚನದಲ್ಲಿ ಪತಿ-ಜಿ ಎಂದಿದ್ದಾಗ "ಔತ್‌' ಎಂಬುದರಿಂದ “ಔ'ಕಾರವು 


ಷಡ್ಲಿಖ್ಲ್‌ ಪ್ರಕರಣಮ್‌ (ಅ.ಪು) 167 


ಆದೇಶವಾಗಿ ಬಂದು ಯಣಾದೇಶದಿಂದ ಪತ್ಯ್‌ ಎಂದಾಗಿದೆ. 
ಉಳಿದ ರೂಪಗಳು ಹರಿ ಶಬ್ದದಂತೆ ಆಗುತ್ತವೆ. 
ಸಮಾಸದಲ್ಲಿಯಾದರೋ ರಮಾಯಾಃ ಪತಿಃ-ರಮಾಪತಿಃ ಎಂದಾಗಿ ಪತಿ ಶಬ್ಧಕ್ಕೆ 
"ಫಿ ಸಂಜ್ಞೆ ಬಂದು ತನ್ನಿಮಿತ್ತವಾದ ಕಾರ್ಯಗಳು ಆಗುತ್ತವೆ. 
ರಮಾಪತಿ4ಆ (ಟಾ)-ರಮಾಪತಿ4ನಾ (ಆಜೋನಾಸ್ತಿಯಾಮಾ)-ರಮಾಪತಿನಾ 
ಇಲ್ಲಿ ಪತಿ ಶಬ್ದಕ್ಕೆ “ಖಿ” ಸಂಜ್ಞೆಯು ಬಂದಿದೆ. 
ಚತುರ್ಥೀ ಏಕವಚನದಲ್ಲಿ ರಮಾಪತಿ* ಜೇ ಎ೦ದಿದ್ದಾಗ ರಮಾಪತಿ4ಏ ಎಂದಾಗಿ 
ಫಿ ನಿಮಿತ್ತಕವಾದ "ಇ' ಕಾರಕ್ಕೆ ಗುಣ (ಅದಕ್ಕೆ "ಎ' ಕಾರ) ಬಂದು ಅದಕ್ಕೆ "ಅಯ್‌' 
ಆದೇಶವಾಗಿ ಬಂದು ರಮಾಪತಯ್‌+೬ಏ-=ರಮಾಪತಯೇ ಎಂದಾಗಿದೆ. 
ವೃತ್ತಿಯಲ್ಲಿ ಹೇಳಿರುವ ಭೂಪತಿ-ಶಬ್ದವೂ “ರಮಾಪತಿ' ಶಬ್ದದಂತೆಯೇ ರೂಪಗಳನ್ನು 
ತಾಳುತ್ತದೆ. 
(ಕತಿ ಶಬ್ದದ ವಿವರಣೆ) “ತಿ' ಶಬ್ದವು ನಿತ್ಯಬಹುವಚನಾಂತವಾಗಿದೆ. 
(ಸಂಖ್ಯಾ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ - 196. ಬಹು-ಗಣ-ವತು-ಡತಿ ಸಂಖ್ಯಾ (1.1.23) 
ವೃತ್ತಿಃ- ಏತೇ ಶಬ್ದಾಃ ಸಂಖ್ಯಾ-ಸಂಜ್ಞಾಃ ಸ್ಕುಃ। 
ಅರ್ಥ- ಬಹು ಮತ್ತು ಗಣ ಶಬ್ದಗಳು ಹಾಗೆಯೇ ವತು ಮತ್ತು ಡತಿ ಪ್ರತ್ಯಯಾಂತ 
ಶಬ್ದಗಳು ಸಂಖ್ಯಾ ಎಂಬ ಸಂಜ್ಞೆಯನ್ನು ಪಡೆಯುತ್ತವೆ. 
ಪ್ರಕೃತ “ಕತಿ' ಶಬ್ದವು ಡತಿ ಪ್ರತ್ಯಯವಾಗುವುದರಿಂದ ಇದಕ್ಕೆ "ಸಂಖ್ಯಾ' 
ಎಂಬ ಸಂಜ್ಞೆಯು ಬಂದಿದೆ. 
("ಷಟ್‌' ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ - 187. ಡತಿ ಚ (11.25) 
ವೃತ್ತಿಃ - ಡತ್ಯನ್ತಾ ಸಂಖ್ಯಾ ಷಟ್‌ ಸಂಜ್ಞಾ ಸ್ಯಾತ್‌। 
ಅ.ವೃ-"ಷ್ಲಾಂತಾ ಷಟ್‌' ಎಂಬ ಸೂತ್ರದಿಂದ "ಷಟ್‌' ಎಂಬ ಪದವು. ಬಹು- 
ಗಣ-ವತು-ಡತಿ ಸಂಖ್ಯಾ (11.23) ಎಂಬುದರಿಂದ ಸಂಖ್ಯಾ ಎಂಬ ಪದವು 
ಅನುವೃತ್ತವಾಗುತ್ತವೆ. 
ಅರ್ಥ-"ಡ'ತ್ಯಂತವಾದ, ಸಂಖ್ಯಾ ಸಂಜ್ಞೆಯನ್ನು ಪಡೆದಿರುವ ಶಬ್ದವೂ "ಷಟ್‌' 
ಎ೦ಬ ಸಂಜ್ಞೆಯನ್ನು ಪಡೆಯುತ್ತದೆ. “ಕತಿ” ಶಬ್ದವು “ಡತಿ' ಪ್ರತ್ಯಯಾನ್ನವಾಗಿ 
ಸಂಖ್ಯಾವಾಚಕವಾಗಿರುವುದರಿ೦ದ, ಆ ಪದವು "ಷಟ್‌' ಸಂಜ್ಞೆಯನ್ನು ಹೊಂದಿರುತ್ತದೆ. 
ಇದರ ಉಪಯೋಗವು ಮುಂದಿನ ಸೂತ್ರದಲ್ಲಿ ತಿಳಿಸಲಾಗಿದೆ. 


168 ಲಘುಸಿದ್ಧಾಂತ ಕೌಮುದಿ: 
(ಜಸ್‌ ಮತ್ತು ಶಸ್‌-ಗಳಗೆ ಲುಕ್‌(ಲೋಪ) - ಹೇಳುವ ಸೂತ್ರ) 


ಸೂತ್ರ- ಇ. ಷಡ್ಕೂ ಕ ಲುಕ್‌ (7.1.22) 

ವೃತ್ತಿಃ- ಷಡ ಥೆ ಪರಯೋಃ ಜಶ್‌-ಶಸೋಃ ಲುಕ್‌ ಸ್ಕಾತ್‌। 

ಪ. ಛೇ. ಷಡ್ಛ ಟ್ರೀ ಲುಕ್‌! 

ಅ. ವೃ. -"ಜಶ್ಯಸೋಃ ಶಿಃ' ಎ೦ಬ ಸೂತ್ರದಿಂದ “ಜಸ್‌' ಮತ್ತು "ಶಸ್‌' ಎಂಬ 
ಪದಗಳು ಅನುವೃತ್ತವಾಗಿ ಬರುತ್ತವೆ. 

ಅರ್ಥ-"ಷಟ್‌' ಸ೦ಜ್ಞಕ ಶಬ್ದದ ಅಂಗದ ಪರದಲ್ಲಿರುವ ಜಸ್‌, ಶಸ್‌ ಗಳಿಗೆ 
"ಲುಕ್‌'(ಲೋಪ) ಬರುತ್ತದೆ. 

ಕತಿ ಶಬ್ದವು ಷಟ್‌ ಸ೦ಜ್ಞಕವಾಗಿದೆ. ಅದರ ಜಸ್‌-ಶಸ್‌ ಗಳಿಗೆ ಲೋಪ ಬಂದು 
ಎರಡೂ ರೂಪಗಳು “ಕತಿ' ಎಂದೇ ಆಗುತ್ತವೆ. 


(ಲುಕ್‌-ಶ್ಲು-ಲುಪ್‌ (ಲೋಪ)ಗಳನ್ನು ಹೇಳುವ ಸೂತ್ರ) 

ಸೂತ್ರ- 189. ಪ್ರತ್ಯಯಸ್ಯ ಲುಕ್‌-ಶ್ಲು-ಲುಪಃ (11.61) 

ವೃತ್ತಿಃ- ಲುಕ್‌-ಶ್ಲು-ಲುಪ್‌-ಶಬ್ದೈಃ ಕೃತಂ ಪ್ರತ್ಯಯ-ಅದರ್ಶನಂ೦ ಕ್ರಮಾತ್‌ ತತ್‌- 
ತತ್‌ ಸ೦ಜ್ಜಂ ಸ್ಯಾತ್‌। 

ಅ. ವ್ಯ. -"ಅದರ್ಶನಂ ಲೋಪಃ' ಎಂಬ ಸೂತ್ರದಿಂದ "ಅದರ್ಶನಂ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಲುಕ್‌, ಶ್ಲು ಮತ್ತು ಲುಪ್‌ ಶಬ್ದಗಳಲ್ಲಿ, ಯಾವ ಒಂದು ಶಬ್ದವನ್ನು 
ಉಚ್ಚರಿಸುವುದರಿ೦ದ ಯಾವ ಪ್ರತ್ಯಯದ ಅದರ್ಶನವು ಆಗುತ್ತದೆಯೋ, ಆ ಆದರ್ಶನಕ್ಕೆ 
ಕ್ರಮವಾಗಿ ಲುಕ್‌, ಶ್ಲು ಮತ್ತು ಲುಪ್‌ ಸಂಜ್ಠೆಗಳಾಗುತ್ತವೆ. | 

ಉದಾ:- “ಕತಿ' ಎಂಬಲ್ಲಿ "ಜಸ್‌' ಪ್ರತ್ಯಯದ ಲೋಪವು "ಷಡ್ಫ್ಯೋ ಲುಕ್‌' 
ಎಂಬುದರಿಂದ ಲುಕ್‌ ಶಬ್ದದ ಮುಖಾಂತರವಾಗಿದೆ. ಆದ್ದರಿಂದ ಈ ಲೋಪಕ್ಕೆ 
ಲುಕ್‌ ಸಂಜ್ಞೆ ಬಂದಿದೆ. ಕತಿ ಶಬ್ದದ ಬಹುವಚನದ ರೂಪವು ಕತಿ ಎಂದೇ ಆಗುತ್ತದೆ. 


(ಪ್ರತ್ಯುಯದ ಲಕ್ಷಣವನ್ನು ವಿಧಿಸುವ ಸೂತ್ರ) 

ಸ್‌ೂತ್ರ- 19೦. ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌ (11.62) 

ವೃತ್ತಿಃ- ಪ್ರತ್ಯಯೇ ಲುಪ್ಪೇಃಪಿ ತದಾಶ್ರಿತಂ ಕಾರ್ಯಂ ಸ್ಯಾತ್‌। ಇತಿ “ಜಸಿ ಚ” 
(7.3.109) ಇತಿ ಗುಣೇ ಪ್ರಾಪ್ತೇ- 

ಅರ್ಥ-ಪ್ರತ್ಯಯದ ಲೋಪವಾದ ಮೇಲೆ, ಆ ಪ್ರತ್ಯಯವನ್ನು ಆಶ್ರಯಿಸಿ ಬರುವ 
ಕಾರ್ಯವು ಬರುತ್ತದೆ. ಈ ನಿಯಮಕ್ಕನುಸಾರವಾಗಿ ಕತಿ ಶಬ್ದದ ಪರದಲ್ಲಿರುವ 
ಜಸ್‌ ಗೆ ಲೋಪವು ಬ೦ದ ಮೇಲೆ, ಲುಪ್ತವಾದ ಆ ಜಸ್‌ ಪ್ರತ್ಯಯದ ನಿಮಿತ್ತಕವಾದ 
"ಜಸಿಚ' ಎ೦ಬ ಸೂತ್ರದಿಂದ ಬರುವ ಗುಣರೂಪ ಕಾರ್ಯವು ಬರುತ್ತಿರಲು ಅದರ 
ನಿಷೇಧವನ್ನು ಮುಂದಿನ ಸೂತ್ರವು ಮಾಡುತ್ತಿದೆ. 


ಷಡ್ಗಿಪ್‌ ಪ್ರಕರಣಮ್‌ (ಅ.ಪು) 169 


(ಪ್ರತ್ಯಯ ಲಕ್ಷಣ ನಿಷೇಧ ಸೂತ್ರ) 
ಸೂತ್ರ- 191 ನ ಲುಮತಾಣ್ಣಸ್ಯ (1.1.63) 
ವೃತ್ತಿಃ- ಲುಮತಾ-ಶಬ್ದೇನ ಲುಪ್ತೇ, ತನ್ನಿಮಿತ್ತಂ ಅಜ್ಜಕಾರ್ಯಂ ನ ಸ್ಯಾತ್‌। ಕತಿ, 
ಕತಿ। ಕತಿಭಿಃ। ಕತಿಭ್ಯಃ। ಕತಿಭ್ಯಃ ಕತೀನಾಮ್‌। ಕತಿಷು। ಯುಷ್ಮದ್‌-ಅಸ್ಮದ್‌-ಷಟ್‌ 
ಸಂಜ್ಞಕಾಃ ತ್ರಿಷು ಸರೂಪಾಃ ತ್ರಿ ಶಬ್ದಃ ನಿತ್ಯಂ ಬಹುವಚನಾನ್ರಃ ತ್ರಯಃ ತ್ರೀನ್‌। 


ಪಿ 


ಪ. ಛೇ. - ನ, ಲುಮತಾ, ಅಂಗಸ್ಯ । | 

ಅ. ವೃ. -"ಪ್ರತ್ಯಯ-ಲೋಪೇ ಪ್ರತ್ಯಯಲಕ್ಷಣಂ' ಎಂಬ ಸೂತ್ರವು 
ಅನುವೃತ್ತವಾಗುತ್ತದೆ. 

ಅರ್ಥ-"ಲು' (ಲುಕ್‌, ಶ್ಲು, ಲುಪ್‌) ವನ್ನು ಉಳ್ಳ ಶಬ್ದದಿಂದ ಪ್ರತ್ಯಯದ 
ಅದರ್ಶನವಾದ ಮೇಲೆ, ಅದನ್ನು (ಲೋಪವಾದದ್ದನ್ನು) ನಿಮಿತ್ತ ಮಾಡಿಕೊಂಡು 
ಬರುವ ಅಂಗಕ್ಕೆ ಸಂಬಂಧಿಸಿದ ಕಾರ್ಯವು ಆಗುವುದಿಲ್ಲ. 

ಉದಾ:-ಕತಿ=ಕಿಂ ಶಬ್ದಕ್ಕೆ “ಡತಿ' ಪ್ರತ್ಯಯವು ಬಂದು ಕತಿ ಎಂದಾಗಿದೆ. ಇದಕ್ಕೆ 
ಪ್ರಥಮಾ ಬಹುವಚನದಲ್ಲಿ "ಜಸ್‌' ಪ್ರತ್ಯಯವು ಬಂದಿದೆ. ಜಕಾರಕ್ಕೆ ಲೋಪ ಬಂದು 
ಕತಿ4ಅಸ್‌ ಎಂದಾಗುತ್ತದೆ. ಕತಿ-ಶಬ್ದಕ್ಕೆ "ಬಹುಗಣವತುಡತಿ ಸಂಖ್ಯಾ' ಎಂಬುದರಿಂದ 
ಸಂಖ್ಯಾ ಸಂಜ್ಞೆಯು ಬಂದು ನಂತರ “ಡತಿ.ಚ' ಎಂಬ ಸೂತ್ರದಿಂದ ಷಟ್‌ ಸಂಜ್ಞಾ 
ಬಂದು ಷಟ್‌ ಸಂಜ್ಞಕ "ಕತಿ' ಶಬ್ದದ ಮೇಲೆ ಜಸ್‌ ಪ್ರತ್ಯಯಕ್ಕೆ “ಷಡ್ಫ್ಯೋ ಲುಕ್‌' 
ಎ೦ಬ ಸೂತ್ರದಿಂದ ಲುಕ್‌ ಆಗಿದೆ. ಆಗ “ಕತಿ' ಮಾತ್ರ ಉಳಿಯುತ್ತದೆ. 

"ಪ್ರತ್ಯಯ-ಲೋಪೆ ಪ್ರತ್ಯಯಲಕ್ಷಣಮ್‌' ಎಂಬ ನಿಯಮದಿಂದ ಲುಪ್ತವಾದ "ಜಸ್‌”- 
ಅನ್ನು ನಿಮಿತ್ತ ಮಾಡಿಕೊಂಡು ಆಗಬೇಕಾದ ಗುಣಕಾರ್ಯವು ("ಜಸಿ ಚ' ಎಂಬ 
ಸೂತ್ರದಿಂದ “ಕತಿ'ಯ ಇಕಾರಕ್ಕೆ ಗುಣವು ಬರಬೇಕಾಗಿತ್ತು "ನ ಲುಮತಾಂಗಸ್ಕ' 
ಎಂಬ ಸೂತ್ರದಿಂದ ನಿಷೇಧವಾಗಿದೆ. ಅಂದರೆ ಗುಣ-ಕಾರ್ಯವು ಬಂದಿಲ್ಲ. ಕತಿ 
ಎಂದೇ ಉಳಿಯುತ್ತದೆ. ದ್ವಿತೀಯಾ-ಬಹುವಚನ ಪ್ರತ್ಯಯವಾದ "ಶಸ್‌' ನಲ್ಲೂ ಇದೇ 
ಪ್ರಕ್ರಿಯೆ ಇರುತ್ತದೆ. 

ತೃತೀಯಾದಿಗಳಲ್ಲಿ ಕತಿಭಿಃ, ಕತಿಭ್ಯಃ ಕತಿಭ್ಯಃ ಕತೀನಾಂ, ಕತಿಷು, ಈ ಪ್ರಯೋಗಗಳು 
ಹರಿ ಶಬ್ದದಂತೆ ಇರುತ್ತವೆ. 

“ಯುಷ್ಕದಸ್ಮದ್‌ ಷಟ್‌ಸ೦ಜ್ಞಕಾಃ ತ್ರಿಷು ಸರೂಪಾಃ- 

ಯುಷ್ಮತ್‌-ಅಸ್ಕತ್‌ ಮತ್ತು ಷಟ್‌ ಸಂಜ್ಜಕ ಶಬ್ದಗಳು ಮೂರು ಲಿಂಗಗಳಲ್ಲೂ 
ಸಮಾನ ರೂಪಗಳನ್ನು ತಾಳುತ್ತವೆ. ಮೂರು ಲಿಂಗಗಳಲ್ಲೂ ಒಂದೇ ತರಹದ 
ರೂಪಗಳನ್ನು ಪಡೆಯುತ್ತವೆ. 

ತ್ರ' ಶಬ್ದವು ಯಾವಾಗಲೂ ಬಹುವಚನದಲ್ಲೇ ಪ್ರಯೋಗಿಸಲ್ಪಡುತ್ತದೆ. 


168 ಲಘುಸಿದ್ಧಾಂತ ಕೌಮುದೀ- 
(ಆಸ್‌ ಮತ್ತು ಶಸ್‌-ಗಳಗೆ ಲುಕ್‌(ಲೋಪ) - ಹೇಳುವ ಸೂತ್ರ) 


ಸೂತ್ರ- 198. ಷಡ್ಕೊ (€ ಲುಕ್‌ (7.1.22) 
ದ ಷಡ ಕ ಪರಯೋಃ ಜಶ್‌-ಶಸೋಃ ಲುಕ್‌ ಸ್ಕಾತ್‌। 

ಪ. ಛೇ. ಷಡ್ಫ ಟೀ ಲುಕ್‌! 

ಅ. ವೃ. -"ಜಶ್ಶಸೋಃ ಶಿ ಎ೦ಬ ಸೂತ್ರದಿಂದ "ಜಸ್‌' ಮತ್ತು "ಶಸ್‌' ಎಂಬ 
ಪದಗಳು ಅನುವೃತ್ತವಾಗಿ ಬರುತ್ತವೆ. 

ಅರ್ಥ-"ಷಟ್‌' ಸ೦ಜ್ಞಕ ಶಬ್ದದ ಅಂಗದ ಪರದಲ್ಲಿರುವ ಜಸ್‌, ಶಸ್‌ ಗಳಿಗೆ 
"ಲುಕ್‌''ಲೋಪ) ಬರುತ್ತದೆ. 

ಕತಿ ಶಬ್ದವು ಷಟ್‌ ಸ೦ಜ್ಞಕವಾಗಿದೆ. ಅದರ ಜಸ್‌-ಶಸ್‌ ಗಳಿಗೆ ಲೋಪ ಬಂದು 
ಎರಡೂ ರೂಪಗಳು "ಕತಿ' ಎಂದೇ ಆಗುತ್ತವೆ. 


(ಲುಕ್‌-ಶ್ಲು-ಲುಪ್‌ (ಲೋಪ)ಗಳನ್ನು ಹೇಳುವ ಸೂತ್ರ) 
ಸೂತ್ರ- 189. ಪ್ರತ್ಯುಯಸ್ಯ ಲುಕ್‌-ಶ್ಲು-ಲುಪಃ (1.1.61) 

ವೃತ್ತಿಃ- ಲುಕ್‌-ಶ್ಲು-ಲುಪ್‌-ಶಬ್ದೈಃ ಕೃತಂ ಪ್ರತ್ಯಯ-ಅದರ್ಶನಂ೦ ಕ್ರಮಾತ್‌ ತತ್‌- 
ತತ್‌ ಸಂಜ್ಞಂ ಸ್ಯಾತ್‌! 

ಅ. ವ್ಯ. -'ಅದರ್ಶನಂ ಲೋಪಃ' ಎ೦ಬ ಸೂತ್ರದಿಂದ "ಅದರ್ಶನಂ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಲುಕ್‌, ಶ್ಲು ಮತ್ತು ಲುಪ್‌ ಶಬ್ದಗಳಲ್ಲಿ, ಯಾವ ಒಂದು ಶಬ್ದವನ್ನು 
ಉಚ್ಚರಿಸುವುದರಿಂದ ಯಾವ ಪ್ರತ್ಯಯದ ಅದರ್ಶನವು ಆಗುತ್ತದೆಯೋ, ಆ i, 
ಕ್ರಮವಾಗಿ ಲುಕ್‌, ಶ್ಲು ಮತ್ತು ಲುಪ್‌ ಸಂಜ್ಠೆಗಳಾಗುತ್ತವೆ. 


ಉದಾ:- “ತಿ' ಎಂಬಲ್ಲಿ "ಜಸ್‌' ಪ್ರತ್ಯಯದ ಲೋಪವು "“ಷಡ್ಫ್ಯೋ ಲುಕ್‌' 
ಎಂಬುದರಿಂದ ಲುಕ್‌ ಶಬ್ದದ ಮುಖಾಂತರವಾಗಿದೆ. ಆದ್ದರಿಂದ ಈ "ತೋಪಕ್ಕೆ 
ಲುಕ್‌ ಸಂಜ್ಞೆ ಬಂದಿದೆ. ಕತಿ ಶಬ್ದದ ಬಹುವಚನದ ರೂಪವು ಇತಿ ಎಂದೇ ಆಗುತ್ತದೆ. 


(ಪ್ರತ್ಯುಯದ ಲಕ್ಷಣವನ್ನು ವಿಧಿಸುವ ಸೂತ್ರ) 

ಸ್‌ೂತ್ರ- 19೦. ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌ (1.1.62) 

ವೃತ್ತಿಃ- ಪ್ರತ್ಯಯೇ ಲುಪ್ಪೇಃಪಿ ತದಾಶ್ರಿತಂ ಕಾರ್ಯಂ ಸ್ಯಾತ್‌। ಇತಿ “ಜಸಿ ಚ” 
(7.3.109) ಇತಿ ಗುಣೇ ಪ್ರಾಪ್ತೇ- 

ಅರ್ಥ-ಪ್ರತ್ಯಯದ ಲೋಪವಾದ ಮೇಲೆ, ಆ ಪ್ರತ್ಯಯವನ್ನು ಆಶ್ರಯಿಸಿ ಬರುವ 
ಕಾರ್ಯವು ಬರುತ್ತದೆ. ಈ ನಿಯಮಕ್ಕನುಸಾರವಾಗಿ ಕತಿ ಶಬ್ದದ ಪರದಲ್ಲಿರುವ 
ಜಸ್‌ ಗೆ ಲೋಪವು ಬ೦ದ ಮೇಲೆ, ಲುಪ್ತವಾದ ಆ ಜಸ್‌ ಪ್ರತ್ಯಯದ ನಿಮಿತ್ತಕವಾದ 
"ಜಸಿಚ' ಎ೦ಬ ಸೂತ್ರದಿಂದ ಬರುವ ಗುಣರೂಪ ಕಾರ್ಯವು ಬರುತ್ತಿರಲು ಅದರ 
ನಿಷೇಧವನ್ನು ಮುಂದಿನ ಸೂತ್ರವು ಮಾಡುತ್ತಿದೆ. 


ಷಡ್ಲಿಣ್ಸ್‌ ಪ್ರಕರಣಮ್‌ (ಅ.ಪು) 169 


(ಪ್ರತ್ಯಯ ಲಕ್ಷಣ ನಿಷೇಧ ಸೂತ್ರ) 

ಸೂತ್ರ- 191. ನ ಲುಮತಾಣ್ಣಸ್ಯ (1.1.63) 

ವೃತ್ತಿಃ- ಲುಮತಾ-ಶಬ್ದೇನ ಲುಪ್ಪೇ, ತನ್ನಿಮಿತ್ತಂ ಅಜ್ಲಕಾರ್ಯಂ ನ ಸ್ಕಾತ್‌। ಕತಿ, 
ಕತಿ। ಕತಿಭಿಃ। ಕತಿಭ್ಯಃ॥ ಕತಿಭ್ಯಃ ಕತೀನಾಮ್‌। ಕತಿಷು। ಯುಷ್ಮದ್‌-ಅಸ್ಮದ್‌-ಷಟ್‌ 
ಸಂಜ್ಯಕಾಃ ತ್ರಿಷು ಸರೂಪಾಃ ತ್ರಿ ಶಬ್ದಃ ನಿತ್ಯಂ ಬಹುವಚನಾನ್ತಃ ತ್ರಯಃ ತ್ರೀನ್‌। 
ಶ್ರಿಭಿಃ। ತ್ರಿಭ್ಯಃ। ತ್ರಿಭ್ಯಃ॥ 

ಪ. ಛೇ. - ನ, ಲುಮತಾ, ಅಂಗಸ್ಯ । | 

ಅ. ವೃ. -"ಪ್ರತ್ಯಯ-ಲೋಪೇ ಪ್ರತ್ಯಯಲಕ್ಷಣಂ' ಎಂಬ ಸೂತ್ರವು 
ಅನುವೃತ್ತವಾಗುತ್ತದೆ. 

ಅರ್ಥ-"ಲು' (ಲುಕ್‌, ಶ್ಲು, ಲುಪ್‌) ವನ್ನು ಉಳ್ಳ ಶಬ್ದದಿಂದ ಪ್ರತ್ಯಯದ 
ಅದರ್ಶನವಾದ ಮೇಲೆ, ಅದನ್ನು (ಲೋಪವಾದದ್ದನ್ನು) ನಿಮಿತ್ತ ಮಾಡಿಕೊಂಡು 
ಬರುವ ಅಂಗಕ್ಕೆ ಸಂಬಂಧಿಸಿದ ಕಾರ್ಯವು ಆಗುವುದಿಲ್ಲ. 

ಉದಾ:-ಕತಿ=ಕಿ೦ ಶಬ್ದಕ್ಕೆ “ಡತಿ' ಪ್ರತ್ಯಯವು ಬಂದು ಕತಿ ಎಂದಾಗಿದೆ. ಇದಕ್ಕೆ 
ಪ್ರಥಮಾ ಬಹುವಚನದಲ್ಲಿ "ಜಸ್‌' ಪ್ರತ್ಯಯವು ಬಂದಿದೆ. ಜಕಾರಕ್ಕೆ ಲೋಪ ಬಂದು 
ಕತಿ--ಅಸ್‌ ಎಂದಾಗುತ್ತದೆ. ಕತಿ-ಶಬ್ದಕ್ಕೆ "ಬಹುಗಣವತುಡತಿ ಸಂಖ್ಯಾ' ಎಂಬುದರಿಂದ 
ಸಂಖ್ಯಾ ಸಂಜ್ಞೆಯು ಬಂದು ನಂತರ “ಡತಿ.ಚ' ಎಂಬ ಸೂತ್ರದಿಂದ ಷಟ್‌ ಸಂಜ್ಞಾ 
ಬಂದು ಷಟ್‌ ಸಂಜ್ಯಕ "ಕತಿ' ಶಬ್ದದ ಮೇಲೆ ಜಸ್‌ ಪ್ರತ್ಯಯಕ್ಕೆ “ಷಡ್ಫ್ಯೋ ಲುಕ್‌' 
ಎ೦ಬ ಸೂತ್ರದಿಂದ ಲುಕ್‌ ಆಗಿದೆ. ಆಗ "ಕತಿ' ಮಾತ್ರ ಉಳಿಯುತ್ತದೆ. 

"ಪ್ರತ್ಯಯ-ಲೋಪೆ ಪ್ರತ್ಯಯಲಕ್ಷಣಮ್‌' ಎ೦ಬ ನಿಯಮದಿಂದ ಲುಪ್ತವಾದ “ಜಸ್‌'- 
ಅನ್ನು ನಿಮಿತ್ತ ಮಾಡಿಕೊಂಡು ಆಗಬೇಕಾದ ಗುಣಕಾರ್ಯವು ("ಜಸಿ ಚ' ಎಂಬ 
ಸೂತ್ರದಿಂದ “ಕತಿ'ಯ ಇಕಾರಕ್ಕೆ ಗುಣವು ಬರಬೇಕಾಗಿತ್ತು) "ನ ಲುಮತಾಂಗಸ್ಯ' 
ಎಂಬ ಸೂತ್ರದಿಂದ ನಿಷೇಧವಾಗಿದೆ. ಅಂದರೆ ಗುಣ-ಕಾರ್ಯವು ಬಂದಿಲ್ಲ. ಕತಿ 
ಎಂದೇ ಉಳಿಯುತ್ತದೆ. ದ್ವಿತೀಯಾ-ಬಹುವಚನ ಪ್ರತ್ಯಯವಾದ "ಶಸ್‌' ನಲ್ಲೂ ಇದೇ 
ಪ್ರಕ್ರಿಯೆ ಇರುತ್ತದೆ. 

ತೃತೀಯಾದಿಗಳಲ್ಲಿ ಕತಿಭಿಃ, ಕತಿಭ್ಯಃ ಕತಿಭ್ಯಃ ಕತೀನಾಂ, ಕತಿಷು, ಈ ಪ್ರಯೋಗಗಳು 
ಹರಿ ಶಬ್ದದಂತೆ ಇರುತ್ತವೆ. 

“ಯುಷ್ಕದಸ್ಮದ್‌ ಷಟ್‌ಸ೦ಜ್ಞಕಾಃ ತ್ರಿಷು ಸರೂಪಾಃ- 

ಯುಷ್ಕತ್‌-ಅಸ್ಮತ್‌ ಮತ್ತು ಷಟ್‌ ಸಂಜ್ಞಕ ಶಬ್ದಗಳು ಮೂರು ಲಿಂಗಗಳಲ್ಲೂ 
ಸಮಾನ ರೂಪಗಳನ್ನು ತಾಳುತ್ತವೆ. ಮೂರು ಲಿಂಗಗಳಲ್ಲೂ ಒಂದೇ ತರಹದ 
ರೂಪಗಳನ್ನು ಪಡೆಯುತ್ತವೆ. 

ತ್ರ' ಶಬ್ದವು ಯಾವಾಗಲೂ ಬಹುವಚನದಲ್ಲೇ ಪ್ರಯೋಗಿಸಲ್ಪಡುತ್ತದೆ. 


170 ಲಘುಸಿದ್ಧಾಂತ ಕೌಮುದೀ 


ಉದಾ-ಪ್ರಥಮಾ ವಿಭಕ್ತಿ-ಬಹುವಚನದಲ್ಲಿ ತ್ರಿ- ಅಸ್‌(ಜಸ್‌) ಎಂದಿದ್ದಾಗ "ಜಸಿ 
ಚ' ಎಂಬ ಸೂತ್ರದಿಂದ ಇಕಾರಕ್ಕೆ ಗುಣ (ಏ) ಬಂದು ತ್ರೇ*ಅಸ್‌ ಎಂದಿರುವಾಗ 
ಅಯ್‌ ಆದೇಶ ಬಂದು ತ್ರ*ಅಯ್‌4ಅಸ್‌=ತ್ರಯಃ ಎಂದಾಗುತ್ತದೆ. 

ತ್ರೀನ್‌- ದ್ವಿತೀಯಾ-ವಿಭಕ್ತಿ-ಬಹುವಚನದಲ್ಲಿ ತ್ರಿ-ಅಸ್‌ (ಶಸ್‌) ಎಂದಿದ್ದಾಗ 
ಪೂರ್ವ-ಸವರ್ಣ ದೀರ್ಫವಾಗಿ, ಸ್‌ ಕಾರಕ್ಕೆ ನ್‌ ಕಾರ ಆದೇಶವಾಗಿ ಬಂದಿದೆ. 

ತ್ರಿಭಿಃ- ತೃತೀಯಾ ವಿಭಕ್ತಿ ಬಹುವಚನದಲ್ಲಿ ತ್ರಿ*ಭಿಸ್‌ ಎಂದಿದ್ದಾಗ ಭಿಸ್‌ನ ಸ್‌ 
ಕಾರಕ್ಕೆ ರುತ್ವ ವಿಸರ್ಗಗಳು ಬಂದು ತ್ರಿಭಿಃ ಎಂದಾಗಿದೆ. 


ತ್ರಿಭ್ಯಃ - ಚತುರ್ಥೀ ಮತ್ತು ಪಣ್ಣುಮೀ ಬಹುವಚನಗಳಲ್ಲಿ ತ್ರಿ-ಭ್ಯಸ್‌ ಎಂದಿದ್ದಾಗ, 


"ಭ್ಯಸ್‌'ನ "ಸ್‌' ಕಾರಕ್ಕೆ ರುತ್ವ-ವಿಸರ್ಗ ಬಂದು ತ್ರಿಭ್ಯಃ ಎಂಬ ಸಮಾನ ರೂಪಗಳಾಗಿವೆ. 
(ತ್ರಯ-ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 192. ತ್ರೇಸ್ತಯಃ (7.1.53) 

ವೃತ್ತಿಃ- ತ್ರಿ-ಶಬ್ದಸ್ಯ ತ್ರಯ-ಆದೇಶಃ ಸ್ಯಾತ್‌ ಆಮಿ। ತ್ರಯಾಣಾಮ್‌। ತ್ರಿಷು! 
ಗೌಣತ್ವೇ*ಪಿ-ಪ್ರಿಯತ್ರಯಾಣಾಮ್‌। 

ಪ. ಛೇ. - ತ್ರೇಃ ತ್ರಯಃ । 

ಅ. ವೃ. -"ಆಮಿ ಸರ್ವನಾಮ್ನಃ ಸುಟ್‌' ಎ೦ಬ ಸೂತ್ರದಿಂದ “ಆಮಿ” ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಆಮ್‌ ಪರದಲ್ಲಿರುವಾಗ, ಪೂರ್ವದಲ್ಲಿರುವ 'ತ್ರಿ' ಶಬ್ದಕ್ಕೆ ತ್ರಯ ಎಂಬ 
ಅ-ಕಾರಾನ್ತ ಆದೇಶವು ಬರುತ್ತದೆ. 

ಉದಾ:-ತ್ರಿ-ಆಮ್‌ ಎಂದಿದ್ದಾಗ, ತ್ರಯ ಆದೇಶವಾಗಿ ಬಂದು, ತ್ರಯ. ಆಮ್‌ 
ಎಂದಿದ್ದಾಗ “ಹ್ರಸ್ತನದ್ಯಾಪೋನುಟ್‌' ಎಂಬ ಸೂತ್ರದಿಂದ ನುಟ್‌(ನ್‌)ಆಗಮ ಬಂದು 
ತ್ರಯ+ನ್‌4ಆಮ್‌ ಎಂದಿರುವಾಗ “ನಾಮಿ' ಎ೦ಬ ಸೂತ್ರದಿಂದ ಯಕಾರೋತ್ತರವರ್ತಿ 
“ಅ' ಕಾರಕ್ಕೆ ದೀರಘ್ಫ ಬ೦ದು ತ್ರಯಾನಾಮ್‌ ಎಂದಿರುವಾಗ, "ಅಟ್‌-ಕು-ಪ್ಪಾಜ್‌- 
ನುಮ್‌-ವ್ಯವಾಯೇಪಿ' ಎಂಬುದರಿಂದ "ನ್‌' ಕಾರಕ್ಕೆ ಣತ್ವ ಬಂದು “ತ್ರಯಾಣಾಮ್‌' 
ಎ೦ದು ರೂಪ ಸಿದ್ಧವಾಗುತ್ತದೆ. 

ತ್ರಿಷು - ಸಪ್ತಮೀ ಬಹುವಚನದಲ್ಲಿ, ತ್ರಿ*ಸು (ಸುಪ್‌) ಎಂದಿರುವಾಗ “ಆದೇಶ- 
ಪ್ರತ್ಯಯೋಃ' ಎಂಬುದರಿಂದ "ಸ್‌' ಕಾರಕ್ಕೆ ಷತ್ವ ಬಂದು ತ್ರಿಷು ಎಂದು ರೂಪವಾಗುತ್ತದೆ. 
'ತಿ' ಶಬ್ದವು ಗೌಣವಾದರೂ (ಸಮಾಸದಲ್ಲಿ ಬಂದರೂ) “ತ್ರಯ' ಆದೇಶವು ಬರುತ್ತದೆ. 

ಉದಾ:"ಪ್ರಿಯತ್ರಯಾಣಾಮ್‌”ಪ್ರಿಯಾಃ ತ್ರಯಃ ಏಷಾಂ ತೇ, ತೇಷಾಮ್‌ (ಯಾರಿಗೆ 
ಮೂರು ಪ್ರಿಯವಾಗಿದೆಯೋ ಅಂಥವರಿಗೆ) ಎಂಬ ಸಮಾಸದಲ್ಲಿ ಅನ್ಯಪದಾರ್ಥವು 
ಪ್ರಧಾನವಾಗುವುದರಿಂದ ತ್ರಿ” ಶಬ್ದದ ಅರ್ಥ ಇಲ್ಲಿ ಗೌಣವಾಗಿದೆ. ಆದರೂ "ತ್ರಯ' 
ಆದೇಶ ಬರುತ್ತದೆ. 


ಷಡ್ಗಿಹ್ಸ್‌ ಪ್ರಕರಣಮ್‌ (ಅ.ಪು) 171 


(ಅಕಾರವನ್ನು ವಿಧಿಸುವ ಸೂತ್ರ) 

ಸೂತ್ರ- 193. ತ್ಯದಾದೀನಾಮಃ (7.2.10೦2) 

ವೃತ್ತಿಃ-ಏಷಾಂ ಅಕಾರಃ ಅನ್ಹಾದೇಶಃ ಸ್ಯಾತ್‌ ವಿಭಕೌ ಪರತಃ। 

(ವಾ। ದ್ವಿಪರ್ಯಂತಾನಾಮೇವ ಇಷ್ಟಿ)। 

ದ್ವೌ । ದ್ವೌ ದ್ವಾಭ್ಯಾಮ್‌ 3। ದ್ವಯೊಃ2। [ಪಾತಿ ಲೋಕಂ ಇತಿ ಪಪೀಃ (ಸೂರ್ಯಃ) 

ಪ. ಛೇ. - ತ್ಯದಾದೀನಾಮ್‌, ಅಃ 

ಅ. ವೃ. -"ಅಷ್ಟನ ಆ ವಿಭಕೌ' ಎಂಬ ಸೂತ್ರದಿಂದ "ವಿಭಕೌ” ಎಂಬ ಪದವು 
ಅನುವೃತ್ತವಾಗಿದೆ. 

ಅರ್ಥ-"ಸುಪ್‌' ಪ್ರತ್ಯಯಗಳು ಪರದಲ್ಲಿದ್ದಾಗ ತ್ಯದಾದಿಗಣ ಪಠಿತವಾದ ಶಬ್ದಗಳ 
ಅಂಗಕ್ಕೆ (ಅಂತ್ಯವರ್ಣಕ್ಕೆ) “ಅ” ಕಾರವು ಆದೇಶವಾಗಿ ಬರುತ್ತದೆ. 

ವಾರ್ತಿಕ:- ದ್ವಿಪರ್ಯಂತಾನಾಮೇವೇಷ್ಠಿ:- ಭಾಷ್ಯಾಕಾರರ ಪ್ರಕಾರ ತ್ಯದಾದಿ- 
ಗಣದಲ್ಲಿ ತ್ಯದ್‌, ತದ್‌, ಯದ್‌, ಏತದ್‌, ಇದಂ, ಅದಸ್‌, ಏಕ ಮತ್ತು ದ್ರಿ ಈ 
ಎಂಟು ಶಬ್ದಗಳಿಗೆ ಮಾತ್ರ ಅಕಾರವು ಆದೇಶವಾಗಿ ಬರುತ್ತದೆ. ತ್ಯದಾದಿಗಣವು 
ಸರ್ವಾದಿಗಣದಲ್ಲಿ ಅಂತರ್ಗತವಾಗಿದೆ. 

ಸೂಚನೆ:-ದ್ವಿ ಶಬ್ದಕ್ಕೆ ದ್ವಿವಚನದ ರೂಪಗಳು ಮಾತ್ರ ಇರುತ್ತವೆ. 

ಉದಾ:- ದ್ವೌ ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳ ದ್ವಿವಚನಗಳಲ್ಲಿ ದ್ವಿ-ಔ 
ಎ೦ದಿದ್ದಾಗ ಅಕಾರಾಂತವಾದ ಮೇಲೆ, ದ್ವಃಔ ಎಂದಿದ್ದಾಗ ರಾಮ ಶಬ್ದದಂತೆ 
ವೃದ್ಧಿಯಾಗಿ ದ್ವೌ ಎಂದಾಗಿದೆ. 

ದ್ವಾಭ್ಯಾಮ್‌ -ತೃತೀಯಾ, ಚತುರ್ಥೀ, ಮತ್ತು ಪಳ್ಳುಮೀ ದ್ವಿವಚನಗಳಲ್ಲಿ ದ್ವಿ-ಭ್ಯಾಮ್‌ 
ಎಂದಿದ್ದಾಗ ಪ್ರಕೃತ ಸೂತ್ರದಿಂದ ದ್ವಿ ಶಬ್ದದ “ಇ” ಕಾರಕ್ಕೆ "ಅ' ಕಾರ ಆದೇಶವಾಗಿ 
ಬಂದು ದ್ವ.ಭ್ಯಾಮ್‌ ಎಂದಿದ್ದಾಗ "ಸುಪಿ ಚ' ಎಂಬುದರಿಂದ “ದ್ವಾಭ್ಯಾಮ್‌' ಎಂದಾಗಿದೆ. 

ದ್ವಯೋ:- ಷಷ್ಠೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ ದ್ವಿಃಓಸ್‌ ಎಂದಿದ್ದಾಗ. 
ಪ್ರಕೃತ ಸೂತ್ರದಿಂದ ದ್ವಿ ಶಬ್ದದ "ಇ' ಕಾರಕ್ಕೆ “ಅ” ಕಾರ ಆದೇಶವಾಗಿ ಬಂದು, 


ಅಸು 
ದ್ವ-ಓಸ್‌ ಎಂದಿದಾಗ “ಓಸಿ ಚ' ಎಂಬುದರಿಂದ “ಅ” ಕಾರಕ್ಕೆ “ಏ' ಕಾರ ಬಂದು 
“ಏ'ಕಾರಕ್ಕೆ “ಅಯ್‌' ಆದೇಶವಾಗಿ ಬಂದು ದ್ವಯ್‌.-ಓಸ್‌ ಎಂದಾದ ಮೇಲೆ "ಸ್‌'ಕಾರಕ್ಕೆ 


ರುತ್ನ-ವಿಸರ್ಗಗಳು ಬಂದು, "ದ್ವಯೋಃ' ಎಂದು ರೂಪಗಳಾಗುತ್ತವೆ. 
(ಪ್ರಷ್ಪ - ಇಕಾರಾನ್ನ ಶಬ್ದಗಳು ಮುಗಿದವು) 
(ದೀರ್ಫ್ಥ) ಈಕಾರಾಂತ ಪುಲ್ಲಣ್ಲ ಶಬ್ದಗಳು. 
ಸೂತ್ರ: 194. ದೀರ್ಫಾಜ್ಞಸಿ ಚ (6.1105) 
ಸೂತ್ರವನ್ನು ಇಲ್ಲಿ ಪಪೀ ಶಬ್ದದ ನಿರ್ವಚನದಲ್ಲಿ ಮತ್ತೊಮ್ಮೆ ತೆಗೆದುಕೊಳ್ಳಲಾಗಿದೆ. 


ಈ 
ಪಪ್ನೌ | ಪಪ್ಯಃ ಹೇ ಪಪೀಃ ಪಪೀಮ್‌। ಪಪ್ಕಾಃ ಪಪೀಭ್ಯಾಮ್‌। ಪಪೀಭಿಃ ಪಪ್ಯೇ। 


172 ಲಘುಸಿದ್ಧಾಂತ ಕೌಮುದೀ 


ಪಪೀಭ್ಯಃ ಪಪ್ಯಃ ಪಪ್ಯೋಃ ದೀರ್ಫತ್ವಾತ್‌ ನ ನುಟ್‌, ಪಪ್ಕಾಮ್‌। ಜೌ ತು 
ಸವರ್ಣದೀರ್ಫಃ ಪಪೀ, ಪಪ್ಯೋಃ, ಪಪೀಷು। ಏವಂ ವಾತಪ್ರಮ್ಯಾದಯಃ। ಬಹ್ವ್ಯಃ 
ಶ್ರೇಯಸ್ಯಃ ಯಸ್ಯ ಸಃ ಬಹುಶ್ರೇಯಸೀ। 

(ಲೋಕವನ್ನು ರಕ್ಷಿಸುತ್ತಾನೆ ಎನ್ನುವದಕ್ಕಾಗಿ ಸೂರ್ಯನಿಗೆ ಪಪೀಃ ಎಂದು ಹೆಸರು). 

ಉದಾ- ಪಪೀಃ-ಪ್ರಥಮಾ-ಏಕವಚನದಲ್ಲಿ ಪಪೀ*ಸ್‌(ಸು) ಎ೦ದಿರುವಾಗ "ಸ್‌' 
ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ ಪಪೀಃ ಎಂದಾಗುತ್ತದೆ. 

ಉದಾ- ಪಪ್ಕೌ-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಯ ದ್ವಿವಚನದಲ್ಲಿ ಪಪೀಔ 
ಎಂದಿದ್ದಾಗ “ಪ್ರಥಮಯೋಃಪೂರ್ವಸವರ್ಣಃ' ಎಂಬುದರಿಂದ ಪೂರ್ವಸವರ್ಣ 
ದೀರ್ಫ್ಥವು ಪ್ರಾಪ್ತ-ವಾಗುತ್ತಿರಲು, ಅದಕ್ಕೆ “ದೀರ್ಫಾಜ್ಜಸಿ ಚ' ಎಂಬುದರಿಂದ ನಿಷೇಧ 
ಬಂದು "ಈ' ಕಾರಕ್ಕೆ ಯಣಾದೇಶವಾಗಿ ಪಪ್ಯ್‌ ಎಂದಾಗಿದೆ. 

ಉದಾ- ಪಪ್ಯಃ -ಪ್ರಥಮಾ ಬಹುವಚನದಲ್ಲಿ ಪೀ ಅಸ್‌ (ಜಸ್‌) ಎಂದಿದ್ದಾಗ, 
“ಈ' ಕಾರಕ್ಕೆ ಯಣಾದೇಶವಾದ ನಂತರ ರುತ್ವ-ವಿಸರ್ಗಗಳಾಗಿ ಪಪ್ಯಃ ಎಂದಾಗಿದೆ. 

ಹೇ ಪಪೀಃ - ಸಂಬೋಧನ - ವಿಭಕ್ತಿಯ - ಏಕವಚನದಲ್ಲಿ, ಪಪೀ-ಶಬ್ದವು 
ಹ್ರಸ್ವಾಂತ ವಾಗದಿರುವುದರಿಂದ “ಸು' ಗೆ ಲೋಪವು ಬಾರದೇ ಹೇ ಪಪೀಃ! ಎಂದಾಗಿದೆ. 
(ಸಂಬೋಧನದ ದ್ವಿವಚನ-ಬಹುವಚನ ರೂಪಗಳು ಪ್ರಥಮಾವಿಭಕ್ತಿಯಲ್ಲಿರುವಂತೆ 
ಇರುತ್ತವೆ). 

ಉದಾ- ಪಹೀಮ್‌-ದ್ವಿತೀಯಾ ವಿಭಕ್ತಿಯ ಏಕವಚನದಲ್ಲಿ ಪಪೀ-ಅಮ್‌ 
ಎಂದಿದ್ದಾಗ “ಪ್ರಥಮಯೋಃ ಪೂರ್ವಸವರ್ಣ?:' ಎಂಬುದನ್ನು ಬಾಧಿಸಿ "ಅಮಿಪೂರ್ವಃ' 
ಎಂಬ ಸೂತ್ರದಿಂದ ಪೂರ್ವರೂಪವಾಗಿ “ಪಪೀಮ್‌' ಎಂದಾಗಿದೆ. 

ಉದಾ- ಪಪೀನ್‌-ದ್ದಿತೀಯಾ ಬಹುವಚನದಲ್ಲಿ ಪಪೀ4ಅಸ್‌(ಶಸ್‌) ಎ೦ದಿರುವಾಗ, 
“ಪ್ರಥಮಯೋಃ ಪೂರ್ವಸವರ್ಣಃ' ಎಂಬುದರಿಂದ ಪೂರ್ವಸವರ್ಣದೀರ್ಫನವಾಗಿ 
ಪಪೀಸ್‌ ಎಂದಿರುವಾಗ “ತಸ್ಮಾಚ್ಚಸೋನಃ ಪುಂಸಿ' ಎಂಬುದರಿಂದ "“ಸ್‌' ಕಾರಕ್ಕೆ 
“ನ್‌' ಕಾರವು ಆದೇಶವಾಗಿ ಬಂದು ಪಪೀನ್‌ ಎಂದಾಗುತ್ತದೆ. ಉದಾ-ಪಪ್ಯಾ- 
ತೃತೀಯಾ ವಿಭಕ್ತಿ ಏಕವಚನದಲ್ಲಿ ಪಪೀ4ಆ(ಟಾ) ಎಂದಿರುವಾಗ ಯಣಾದೇಶವಾಗಿ 
ಪಪ್ಕಾ ಎಂದಾಗಿದೆ. 

ಉದಾ- ಪಪೀಭ್ಯಾಮ್‌ ದ ತೃತೀಯಾ, ಚತುರ್ಥೀ ಮತ್ತು ಪಂಚಮೀ ವಿಭಕ್ತಿಯ 
ದ್ವಿವಚನಗಳಲ್ಲಿ, ಪಪೀ4ಭ್ಯಾಮ್‌ ಎಂದಿರುವಾಗ ಪ್ರತ್ಯಯವನ್ನು ಸೇರಿಸುವ ಮಾತ್ರದಿಂದ 
ಪಪೀಭ್ಯಾಮ್‌ ಎಂದಾಗಿದೆ. 

ಪಪೀಭಿಃ -ತೃತೀಯಾ ವಿಭಕ್ತಿಯ ಬಹುವಚನದಲ್ಲಿ ಪಪೀ4ಭಿಸ್‌ ಎಂದಿರುವಾಗ 
pr ಕಾರಕ್ಕೆ ರುತ್ವ- ವಿಸರ್ಗಗಳಾಗಿ ಪಪೀಭಿಃ ಎಂದಾಗಿದೆ. 

ಉದಾ-ಪಪ್ಯೇ - ಚತುರ್ಥಿಯ ಏಕವಚನದಲ್ಲಿ ಪಪೀ*ಏ ಎಂದಿದ್ದಾಗ, 
ಯಣಾದೇಶವಾಗಿ ಪಪ್ಯೇ ಎಂದಾಗಿದೆ. 


ಷಡ್ಗಿಜ್ಲಿ ಪ್ರಕರಣಮ್‌ (ಅ.ಪ) 173 


ಉದಾ-ಪಪೀಭ್ಯಃ - ಚತುರ್ಥೀ ಹಾಗೂ ಪಂಚಮೀಯ ಬಹುವಚನಗಳಲ್ಲಿ 
ಪಪೀ4ಭ್ಯಸ್‌ ಎಂದಿರುವಾಗ "ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ “ಪಪೀಭ್ಯಃ' 
ಎಂದಾಗುತ್ತದೆ. 

ಉದಾ-ಪಪ್ಯಃ -ಪಂಚಮೀ ಹಾಗೂ ಷಷ್ಟೀ ಏಕವಚನದಲ್ಲಿ ಪಪೀ* ಅಸ್‌ 
ಎಂದಿರುವಾಗ ಯಣಾದೇಶವಾಗಿ ಪಪ್ಯಃ ಎಂದಾಗಿದೆ. 

ಉದಾ-ಪಪ್ಯೋಃ -ಷಷ್ಠೀ ಮತ್ತು ಸಪ್ತಮೀ ವಿಭಕ್ತಿಯ ದ್ವಿವಚನದಲ್ಲಿ ಪಪೀ*ಓಸ್‌ 
ಎಂದಿದ್ದಾಗ ಯಣಾದೇಶವಾಗಿ, ರುತ್ವ-ವಿಸರ್ಗಗಳಾಗಿ ಪಪ್ಯೋಃ ಎಂದಾಗಿದೆ. 

ಉದಾ-ಪಪ್ಯಾಮ್‌ - ಷಷ್ಠೀ ಬಹುವಚನದಲ್ಲಿ ಪಪೀ* ಆಮ್‌ ಎಂದಿರುವಾಗ, 
ಅಂಗಕ್ಕೆ ದೀರ್ಫವಿರೋಣದ್ದರಿಂದ "ನುಟ್‌' ಆಗಮವು ಬಾರದೇ ಯಣಾದೇಶವಾಗಿ 
"ಪಪ್ಯಾಮ್‌' ಎಂದಾಗಿದೆ. 

ಉದಾ-ಪಪೀ - ಸಪ್ತಮೀಯ ಏಕವಚನದಲ್ಲಿ ಪಪೀ* ಇ (ಜಿ) ಎಂದಿದ್ದಾಗ, 
ಸವರ್ಣದೀರ್ಫದಿಂದ ಪಹೀ ಎಂದಾಗುತ್ತದೆ. 

ಉದಾ-ಪಪ್ಯೋಃ -ದ್ವಿವಚನದ ರೂಪವು ಷಷ್ಠೀ ದ್ವಿವಚನದಂತೆ ಆಗುತ್ತದೆ. 

ಉದಾ-ಪಪೀಷು -ಬಹುವಚನದಲ್ಲಿ ಪಪೀ*-ಸು ಎಂದಿದ್ದಾಗ ಷತ್ನಾದೇಶ (ಆದೇಶ- 
ಪ್ರತ್ಯಯಯೋಃ)ದಿಂದ ಪಪೀಷು ಎಂದಾಗಿದೆ. ಇದೇ ರೀತಿಯಾಗಿ ವಾತಪ್ರಮೀ, 
ಯಯೀ, ಮೊದಲಾದ ಶಬ್ದಗಳ ರೂಪಗಳೂ ಇದರಂತೆ ಆಗುತ್ತವೆ. 

ಉದಾ- ಬಹುಶ್ರೇಯಸೀ- ಶ್ರೇಯಸ್ಸನ್ನು ಉಂಟುಮಾಡುವ ಹಲವು ಸ್ತ್ರೀಯರನ್ನು 
ಉಳ್ಳವನು ಯಾವನೋ ಅವನು ಎಂದರ್ಥ. ಇದು ಬಹುವ್ರೀಹಿ ಸಮಾಸವಾಗಿದೆ. 

ಉದಾ-ಬಹುಶ್ರೇಯಸೀ*ಸ್‌(ಸು) ಎಂದಿದ್ದಾಗ, “ಹಲ್‌-ಜ್ಯಾಭ್ಯೋ-ದೀರ್ಫಾತ್‌- 
ಸುತಿಸ್ಯಪ್ಶಕ್ತಂ ಹಲ್‌' ಎಂಬ ಸೂತ್ರದಿಂದ ಅಪೃಕ್ಷವಾದ "ಸ್‌' ಕಾರಕ್ಕೆ ಲೋಪ ಬಂದು 
“ಬಹುಶ್ರೇಯಸೀ' ಎಂದು ರೂಪವಾಗಿದೆ. ಇದು ಈಕಾರಾಂತ ಪುಲ್ಲಿಂಗ ಶಬ್ದ (ಜ್ಯಂತ) 
ವಾಗಿದೆ. 

(ಸದೀ-ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ - 19೮. ಯೂ ಸ್ತಾ *ಖ್ಯೌ ನದೀ (1.4.3) 

ವೃತ್ತಿಃ-ಈತ್‌-ಊತ್‌-ಅನ್ಟೌ ನಿತ್ಯಸ್ತ್ರೀಲಿಂಗೌ ನದೀ ಸಂಜ್ಞೌ ಸಃ 

ವಾ। ಪ್ರಥಮಲಿಂಗಗ್ರಹಣಮ್‌ ಚ ಪೂರ್ವಂ ಸ್ತ್ರ್ಯಾಖ್ಯಸ್ಯ ಉಪಸರ್ಜನತ್ವೇ ಅಪಿ 
ನದೀತ್ಸಂ ವಕ್ತವ್ಯಂ ಇತ್ಯರ್ಥಃ 

ಪ. ಛೇ. - ಯೂ, ಸ್ತ್ರ 'ಖ್ಯೌ ನದೀ 

ಅರ್ಥ- ನಿತ್ಯ ಸ್ತೀಲಿಂಗಗಳಾದ ದೀರ್ಪ “ಈ'ಕಾರಾ೦ತ ಮತ್ತು "ಊ'ಕಾರಾಂತ 
ಶಬ್ದಗಳಿಗೆ ನದೀ ಸಂಜ್ಞೆಯು ಇರುತ್ತದೆ. 

ವಾರ್ತಿಕ - (ವಾ। ಪ್ರಥಮಲಿಂಗಗ್ರಹಣಮ್‌ ಚ) - 


174 ಲಘುಸಿದ್ಧಾಂತ ಕೌಮುದೀ 


ಮೊದಲು (ಅಂದರೆ ಸಮಾಸವಾಗುವದಕ್ಕೆ ಮೊದಲು ಎಂದರ್ಥ) ಯಾವ ಶಬ್ದವು 
ನಿತ್ಯ ಸ್ತೀಲಿಂಗವಾಗಿತ್ತೋ ಅದು ಸಮಾಸದಲ್ಲಿ ಅಪ್ರಾಧಾನ್ಯವನ್ನು ಹೊಂದಿ 
ಲಿಂಗಾಸ್ತೆರವನ್ನು ತಾಳಿದರೂ, ಅದು ಸಮಾಸ ಹೊಂದುವದಕ್ಕೆ ಪೂರ್ವದಲ್ಲಿ ಹೊಂದಿದ 
ನಿತ್ಯ ಸ್ತೀಲಿಂಗ ದ್ವಾರಾ ನದೀ ಸಂಜ್ಞೆಯನ್ನು ಪಡೆಯುತ್ತದೆ. 
ಉದಾ -ಬಹು-ಶ್ರೇಯಸೀ ಎಂಬ ಶಬ್ದದಲ್ಲಿ ಶ್ರೇಯಸೀ ಎಂಬ ಶಬ್ದವು ನಿತ್ಯ 
ಸ್ತೀಲಿ೦ಗವಾಗಿದೆ. ಅನಂತರ ಬಹು ಶಬ್ದದೊಂದಿಗೆ ಸಮಾಸವಾದ ಮೇಲೆ 
೦ಗಾಂತರವನ್ನು ಪಡೆದರೂ (ಬಹ್ವ್ಯಃ ಶ್ರೇಯಸ್ಯಃ ಯಸ್ಯಸಃ ಬಹುಶ್ರೇಯಸೀ ಎಂದು 
ಪುಲ್ಲಿಂಗವನ್ನು ಪಡೆದರೂ) ಪೂರ್ವಾವಸ್ಥೆಯ ನಿತ್ಯ ಸ್ತೀಲಿಂಗದ ನಿಮಿತ್ತಕವಾಗಿ 
ಪಡೆದಿದ್ದ ನದೀ ಸಂಜ್ಞೆಯನ್ನು ಲಿಂಗಾಂತರವನ್ನು ಪೆಡೆದ ಮೇಲೂ "ಕಳೆದು 
ಕೊಳ್ಳುವುದಿಲ್ಲ. 
(ಹ್ರಶ್ವವನ್ನು ವಿಧಿಸುವ ಸೂತ್ರ) 
ಸೂತ್ರ- 196. ಅಂಬಾರ್ಥನದ್ಯೋಹ್ಹ ಸ್ಟಃ (7.3.10೦7) 
ವೃತ್ತಿಃ- ಅಂಬಾರ್ಥಾನಾ೦ ನದ್ಯನ್ನಾನಾಂ ಚ ಪ್ರಸ್ತ ಸ್ಯಾತ್‌ ಸಂಬುದ್ಧೌ| ಹೇ 
ಬಹುಶ್ರೇಯಸಿ! 
ಪ. ಛೇ. - ಅಂಬಾರ್ಥನದ್ಯೋಃ, ಹಸ್ತಃ | 
ಅ. ವೃ. "ಸಂಬುದ್ಧೌ ಚ' ಎಂಬ ಸೂತ್ರದಿಂದ “ಸಂಬುದ್ಧೌ” ಎಂಬ ಪದವು 
ಅನುವೃತ್ತವಾಗುತ್ತದೆ. "ಅಂಗಸ್ಯ' ಎಂಬುದು ಅಧಿಕಾರ ಸೂತ್ರ. 
ಅರ್ಥ- ಅಂಬಾ (ತಾಯಿ) ಎಂಬ ಅರ್ಥವುಳ್ಳ ಶಬ್ದಗಳ ಮತ್ತು ನದೀ ಸ೦ಜ್ಯಕ 
ಶಬ್ದಗಳ ಅಂಗಕ್ಕೆ (ಕೊನೆಯ ವರ್ಣಕ್ಕೆ) ಸಂಬುದ್ಧಿ ಪರದಲ್ಲಿದ್ದಾಗ ಹ್ರಸ್ತವು ಆದೇಶವಾಗಿ 
ಬರುತ್ತದೆ. ` 
ಉದಾ- ಹೇ ಅಂಬ! 
ಉದಾ - ಹೇ ಬಹುಶ್ರೇಯಸಿ! - ಈ ಶಬ್ದವು ನದೀ ಸಂಜ್ಞೆಯನ್ನು 
ಹೊಂದಿರುವುದರಿಂದ ಅಂತ್ಯದಲ್ಲಿರುವ ಈ ಕಾರಕ್ಕೆ ಹ್ರಸ್ವ ವರ್ಣವಾದ "“ಇ'ಕಾರವು 
ಆದೇಶವಾಗುವುದರಿಂದ ಹ್ರಸ್ವಾಂತವಾದ ಈ ಶಬ್ದದ ಅಂಗದ ಪರದಲ್ಲಿರುವ "ಸ್‌' 
ಕಾರಕ್ಕೆ “"ಏಜ್‌-ಹ್ರಸ್ವಾತ್‌-ಸಂಬುದ್ಧೇಃ' ಎಂಬುದರಿಂದ ಲೋಪವಾಗಿ ಹೇ ಬಹುಶ್ರೇಯಸಿ! 
ಎ೦ದಾಗಿದೆ. 
(ಆಟ್‌-ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 197. ಆಣ್ನದ್ಯಾಃ (7.3.12) 
ವೃತ್ತಿಃ-ನದ್ಯಂತಾತ್‌ ಪರೇಷಾಂ ಜಿತಾ೦ ಆಟ್‌-ಆಗಮಃ 
ಪ. ಛೇ. - ಆಟ್‌, ನದ್ಯಾಃ । 
ಅ. ವ್ಯ. -“ಫೇರ್ಜಿತಿ' ಎಂಬ ಸೂತ್ರದಿಂದ ವಿಭಕ್ತಿ ಮತ್ತು ವಚನ-ವಿಪರಿಣಾಮವಾಗಿ 


ಷಡ್ಗಿಐ' ಪ್ರಕರಣಮ್‌ (ಅ.ಪು) 175 


'ಜಿತಾಂ' ಎಂದು ಅನುವೃತ್ತಿಮಾಡಲಾಗಿದೆ. “ಅಂಗಸ್ಯ' ಎಂಬುದು ಅಧಿಕಾರ ಸೂತ್ರ 

ಅರ್ಥ- ನದ್ಯಂತ ಅಂಗದ ಪರದಲ್ಲಿರುವ ಜಿತ್‌ (ಜೇ, ಜಸಿ. ಜಸ್‌ ಮತ್ತು ಜಿ) 
ಪ್ರತ್ಯಯಗಳಿಗೆ “ಆಟ್‌' ಆಗಮವು ಬರುತ್ತದೆ. “ಆಟ್‌ ನದ್ಯಾಃ ಎಂಬಲ್ಲಿ “ಆಟ್‌' 
ಆಗಮವು ಬರುತ್ತದೆ. 

'ಆಟ್‌ನದ್ಯಾಃ' ಎಂಬಲ್ಲಿ "ಆಟ್‌'-ನ' "ಟ್‌' ಕಾರಕ್ಕೆ 
"ಯರೋನನುನಾಸಿಕೇ5ನುನಾಸಿಕೋ ವಾ' ಸೂತ್ರದಿಂದ "ಣ್‌' ಕಾರವು ಆದೇಶವಾಗಿ 
ಬಂದಿದೆ. ಇದರ ಉದಾಹರಣೆಯು ಮುಂದಿನ ಸೂತ್ರದಲ್ಲಿ ಸ್ಪಷ್ಟವಾಗುತ್ತದೆ. 

(ವೃದ್ಧಿಯನ್ನು ವಿಧಿಸುವ ಸೂತ್ರ) 
ಸೂತ್ರ- 196. ಆಟಶ್ಚ (6.1೨೦) 

ವೃತ್ತಿಃ-ಆಟಃ ಅಚಿ ಪರೇ ವೃದ್ಧಿರೇಕಾದೇಶಃ ಸ್ಕಾತ್‌। ಬಹುಶ್ರೇಯಸ್ಕೈ। 
ಬಹುಶ್ರೇಯಸ್ಕಾಃ। ಬಹುಶ್ರೇಯಸೀನಾಮ್‌। 

ಪ. ಛೇ. - ಆಟಃ ಚ । 

ಅ. ವೃ. -"ಇಕೋಯಣಚಿ' ಎಂಬ ಸೂತ್ರದಿಂದ "ಅಚಿ' ಎಂಬ ಪದವು “ವೃದ್ದಿರೇಚಿ' 
ಎಂಬ ಸೂತ್ರದಿಂದ ವೃದ್ಧಿಃ ಎಂಬ ಪದವೂ ಅನುವೃತ್ತವಾಗುತ್ತದೆ. “ಏಕಃ 
ಪೂರ್ವಪರಯೋಃ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-'ಆಟ್‌' ಗೆ ಅಜ್‌ ಪರದಲ್ಲಿರುವಾಗ ಪೂರ್ವ ಪರಗಳ ಸ್ಥಾನದಲ್ಲಿ ವೃದ್ಧಿಯು 
ಏಕಾದೇಶವಾಗಿ ಬರುತ್ತದೆ. 

ಉದಾ :-ಬಹುಶ್ರೇಯಸ್ಕೈಇಬಹುಶ್ರೇಯಸೀ--ಆ--ಏ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ 
'ಆಟ್‌' ನ ಪರದಲ್ಲಿ "ಏ'ಕಾರರೂಪವಾದ ಅಚ್‌ ಇರೋಣದ್ದರಿಂದ ವೃದ್ಧಿಯು 
ಏಕಾದೇಶವಾಗಿ ಬಂದು ಬಹುಶ್ರೇಯಸಿ*ಐ ಎಂದಿದ್ದಾಗ ಯಣಾದೇಶ ಬಂದು 
ಬಹುಶ್ರೇಯಸ್ಕೈ ಎಂದಾಗುತ್ತದೆ. 

ಉದಾ-ಬಹುಶ್ರೇಯಸ್ಯಾಃ - ಪಂಚಮೀ ಮತ್ತು ಷಷ್ಠೀ ಏಕವಚನಗಳಲ್ಲಿ ಜಸಿ 
(ಅಸ್‌). ಜಸ್‌(ಅಸ್‌)ಗಳು ಪರದಲ್ಲಿರುವಾಗ ಅಂದರೆ ಬಹುಶ್ರೇಯಸೀ+ ಅಸ್‌ 
ಎಂದಿರುವಾಗ “ಆಣ್‌ನದ್ಯಾಃ' ಎಂಬುದರಿಂದ ಆಟ್‌ ಬ೦ದು ಬಹುಶ್ರೇಯಸೀ-- 
ಆ4ಅಸ್‌ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ ವೃದ್ಧಿ ಆಗಿ "ಸ್‌' ಕಾರಕ್ಕೆ ರುತ್ವ- 
ವಿಸರ್ಗಗಳಾಗಿ, ಬಹುಶ್ರೇಯಸ್ಯಾಃ ಎ೦ದು ರೂಪವು ಸಿದ್ಧವಾಗುತ್ತದೆ. 

ನದ್ಯಂತ ಆಗುವುದರಿಂದ ಆಮ್‌ಗೆ "ನುಟ್‌' ಆಗಮವು ಬಂದು ಷಷ್ಠೀ 
ಬಹುವಚನದಲ್ಲಿ ಬಹುಶ್ರೇಯಸೀ4ನ್‌--ಆಮ್‌-ಬಹುಶ್ರೇಯಸೀನಾಮ್‌ ಎಂದಾಗುತ್ತದೆ. 


(ಆಮ್‌ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ-199೨. ಜಅ*ೇರಾಮ್ನ್ಮದ್ಯಾಮ್ನೀಛ್ಯಃ (7.3.16) 
ವೃತ್ತಿಃ-ನದ್ಯನ್ನಾತ್‌ ಆಬನ್ಮಾತ್‌ “ನೀ'-ಶಬ್ದಾತ್‌ ಚ ಪರಸ್ಯ ಜಕೀಃ ಆಮ್‌! 


176 ಲಘುಸಿದ್ಧಾಂತ ಕೌಮುದೀ 


ಬಹುಶ್ರೇಯಸ್ಕಾಮ್‌। ಶೇಷಂ ಪಪೀವತ್‌। ಅಜ್ಯನ್ನತ್ವಾತ್‌ ಸುಲೋಪಃ-ಅತಿಲಕ್ಷ್ಮೀಃ, 
ಶೇಷಂ ಬಹುಶ್ರೇಯಸೀವತ್‌। ಪ್ರಧೀಃ। 

ಪ. ಛೇ. - ಜೇಃ ಆಮ್‌, ನದೀ, ಆಪ್‌, ನೀಭ್ಯಃ | 

ಅ. ವೃ. -"ಅಂಗಸ್ಯ' ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ನದ್ಯನ್ತ, ಆಬನ್ತ ಮತ್ತು "ನೀ' ಶಬ್ದಗಳ ಪರದಲ್ಲಿರುವ "ಜಿ' - ಪ್ರತ್ಯಯಕ್ಕೆ 
ಆಮ್‌ ಆದೇಶವು ಬರುವುದು. 

ಸಪ್ತಮೀ ಏಕವಚನದಲ್ಲಿ, ಬಹುಶ್ರೇಯಸ್ಯಾಮ್‌-ಬಹುಶ್ರೇಯಸೀ* ಇ (ಜಿ) 
ಎಂದಿದ್ದಾಗ ಪ್ರಕೃತ ಸೂತ್ರದಿಂದ “ಆಮ್‌' ಆದೇಶ ಬಂದು ಬಹುಶ್ರೇಯಸೀ4 ಆಮ್‌ 
ಎಂದಿದ್ದಾಗ ಸ್ಥಾನಿವದ್ಭಾವದಿಂದ ಆಮ್‌ಗೆ ಜಿದ್ದದ್ಧಾವ ಬಂದು “ಆಣ್‌ನದ್ಯಾಃ' ಎಂಬ 
ಸೂತ್ರದಿಂದ "ಆಟ್‌' ಆಗಮವು ಬಂದು ಬಹುಶ್ರೇಯಸೀ4 ಆ4-ಆಮ್‌ ಎಂದಾಗುತ್ತದೆ. 
“ಆಟಶ್ಚ' ಸೂತ್ರದಿಂದ ಆ*ಆಮ್‌ ಗಳಿಗೆ ವೃದ್ಧಿ ಬಂದು ಆಮ್‌ ಎಂದಾಗುತ್ತದೆ. 
ಬಹುಶ್ರೇಯಸೀ* ಆಮ್‌ ಎಂದಿದ್ದಾಗ ಯಣ್‌ ಸಂಧಿಯಾಗಿ “ಬಹುಶ್ರೇಯಸ್ಕಾಮ್‌' 
ಎಂದಾಗುತ್ತದೆ. ಇದರ ಉಳಿದ ರೂಪಗಳು ಪಪೀ ಶಬ್ಬದಂತೆ ಆಗುತ್ತವೆ. 

ಉದಾ -ಅತಿಲಕ್ಷ್ಮೀಃ - (ಲಕ್ಷ್ಮೀಯನ್ನು ಮೀರಿದ ಪುರುಷನು ಎಂದರ್ಥ. ಈ 
ಶಬ್ದವು “ಜ್ಯನ್ನ'ವಾಗದಿರುವುದರಿ೦ಂದ (ಜೀಪ್‌, ಜೇಷ್‌, ಜೇನ್‌ ಇವುಗಳಲ್ಲಿ 
ಯಾವುದೊಂದನ್ನೂ ಅಂತವಾಗಿ ಪಡೆಯದೆ ಇರುವುದರಿಂದ) "ಹಲ್‌- 
ಜ್ಯಾಭ್ಯೋದೀರ್ಫಾತ್‌ ಸುತಿಸಿ ಅಪೃಕ್ಷಂ ಹಲ್‌' ಎಂಬುದರಿಂದ "ಸು' ದ "ಸ್‌'ಕಾರಕ್ಕೆ 
ಲೋಪವು ಬಾರದೆ ರುತ್ವ ವಿಸರ್ಗಗಳಾಗಿ “ಅತಿಲಕ್ಷ್ಮೀಃ' ಎಂದಾಗಿದೆ. ಅತಿ ಲಕ್ಷ್ಮೀ 
ಶಬ್ದದ ಉಳಿದ ರೂಪಗಳು ಬಹುಶ್ರೇಯಸೀ ಶಬ್ದದಂತೆ ಆಗುತ್ತವೆ. 

ಅತಿಕ್ರಾಂತಃ ಲಕ್ಷ್ಮೀಮ್‌ ಎಂಬ ವಿಗ್ರಹದಲ್ಲಿ “ಅತ್ಯಾದಯಃ ಕ್ರಾಂತಾದ್ಯರ್ಥೇ 
ದ್ವಿತೀಯಯಾ' ಎಂಬ ವಾರ್ತಿಕದಿಂದ ಸಮಾಸವಾದ ಮೇಲೆ, ಸಿದ್ಧವಾಗುವ ಅತಿಲಕ್ಷ್ಮೀಃ 
ಎಂಬ ಶಬ್ದದಲ್ಲಿ ಅಂತರ್ಗತವಾದ ಲಕ್ಷ್ಮೀ ಶಬ್ದಕ್ಕೆ ನದೀ ಸಂಜ್ಞೆಯು ಇರುತ್ತದೆ. 
ಯಾಕೆಂದರೆ ಲಕ್ಷ್ಮೀ ಶಬ್ದವು ಸಮಾಸದ ಪೂರ್ವದಲ್ಲಿ ನಿತ್ಯ ಸ್ತೀಲಿಂಗವಾಗಿದೆ. 
ಸಮಾಸವಾದ ಮೇಲೆ ಪುಲ್ಲಿಂಗದ ರೂಪವನ್ನು ಪಡೆದು ಗೌಣವಾದರೂ ಪ್ರಥಮ 
ಲಿಂಗ ಗ್ರಹಣದ್ದಾರಾ ನದೀ ಸಂಜ್ಞೆಯು ಬಂದೇ ಬರುತ್ತದೆ. ಆದ್ದರಿಂದ ನದೀ ಸಂಜ್ಞೆ 
ಇದ್ದಾಗ ಆಗುವ ಎಲ್ಲ ಕಾರ್ಯಗಳು ಆಗುತ್ತವೆ. 

ಉದಾ- ಪ್ರಧೀಃ -(ವಿಶೇಷವಾಗಿ ಮನನ ಮಾಡುವವನು ಎಂದರ್ಥ) - ಪ್ರಥಮಾ 
ಏಕವಚನದಲ್ಲಿ, ಪ್ರಧೀ*ಸ್‌(ಸು) ಎಂದಿದ್ದಾಗ, "ಸ್‌'ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ 
ಪ್ರಧೀಃ ಎಂದಾಗಿದೆ. ಇದು ಅಜ್ಯನ್ತವಾಗಿರುವುದರಿಂದ po ಕಾರಕ್ಕೆ ಲೋಪವು 
ಬಂದಿಲ್ಲ. 

ಪ್ರಧ್ಯಾಯತಿ ಇತಿ ಪ್ರಧೀಃ ಪ್ರಪೂರ್ವಕ ಧ್ಯ 4 ಚೆಂತಾಯಾಂ ಎಂಬ ಧಾತುವಿಗೆ 
ಧ್ಯಾಯತೇಃ ಸಂಪ್ರಸಾರಣ೦ಚ ಎಂಬುದರಿಂದ "ಕ್ವಿಪ್‌' ಪ್ರತ್ಯಯವು ಬಂದು 


ಹಡ್ಗಿಣ್ಗ್‌ ಪ್ರರರಣಮ್‌ (ಅ.ಪ) 177 


ಸರ್ವಾಪಹಾರಿಯಾದ್ದರಿಂದ ಲೋಪವಾಗಿ, "ಯ' ಕಾರಕ್ಕೆ ಸಂಪ್ರಾಸಾರಣವು ಆಗಿ, 
ಪ್ರ*ಧ್‌ಇ4ಐ4+ಎಂದಿರುವಾಗ "ಸಂಪ್ರಸಾರಣಾಚ್ಜ' ಎಂಬುದರಿಂದ “ಐ'ಕಾರಕ್ಕೆ 
ಪೂರ್ವರೂಪ ಆದೇಶವಾಗಿ “ಹಲಃ' ಎಂಬ ಸೂತ್ರದಿಂದ ಹ್ರಸ್ವ "ಇ'ಕಾರಕ್ಕೆ ದೀರ್ಫವಾಗಿ 
- "ಪ್ರಧೀಃ' ಎಂದು ರೂಪವು ಸಿದ್ಧವಾಗುತ್ತದೆ. 
(ಇಯಜ”್‌ - ಉವಜ್‌ - ಆದೇಶಗಳನ್ನು ವಿಧಿಸುವ ಸೂತ್ರ) 

ಸೂತ್ರ- 2೦೦. ಅಟಿ ಶ್ನು-ಧಾತು-ಭ್ರುವಾಂ ಯ್ವೋರಿಯಜುವಣ (6.4.77) 

ವೃತ್ತಿಃ- ಶ್ನು-ಪ್ರತ್ಯಯಾಂತಸ್ಯ ಇ-ವರ್ಣ-ಉ-ವರ್ಣಾಂತಸ್ಯ ಧಾತೋಃ ಭ್ರೂ- 
ಇತ್ಯಸ್ಯ ಚ ಅಜ್ಗಸ್ಯ ಇಯಜುವಜೌ ಸ್ವಃ ಅಜಾದೌ ಪ್ರತ್ಯಯೇ ಪರೇ। ಇತಿ ಪ್ರಾಪ್ತೇ- 

ಪ. ಛೇ. - ಅಚಿ, ಶ್ನು-ಧಾತು-ಭ್ರುವಾಂ, ಯ್ವೋಃ, ಇಯಜ್‌-ಉವಜೌ। 

ಅ. ವೃ. -"ಅಂಗಸ್ಯ' ಎಂಬುದು ಅಧಿಕಾರ ಸೂತ್ರ । 

ಅರ್ಥ- ಅಜಾದಿ ಪ್ರತ್ಯಯವು ಪರದಲ್ಲಿದ್ದಾಗ "ಶ್ಲು' ಪ್ರತ್ಯಯಾಂತ ಅಂಗದ, "ಇ' 
ವರ್ಣಾಂತ ಮತ್ತು "ಉ' ವರ್ಣಾಂತ ಧಾತುರೂಪ ಅಂಗದ, ಹಾಗೆಯೇ “ಪ್ರಧೀ' 
ಮತ್ತು "ಭೂ) ರೂಪ ಅಂಗದ ಅಂತ್ಯ ವರ್ಣಗಳಾದ "“ಇ'ಕಾರ, "ಉ'ಕಾರಗಳ 
ಸ್ಥಾನಗಳಲ್ಲಿ ಕ್ರಮವಾಗಿ “ಇಯಜ್‌' ಮತ್ತು "ಉವಜ್‌' - ಆದೇಶಗಳು ಬರುತ್ತವೆ. 

ಉದಾ - ಪ್ರಧ್ಯೌ- ಪ್ರಥಮಾ- ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ - 
ಪ್ರಧೀ*ಔ ಎಂದಿದ್ದಾಗ "ಅಜಾದಿ' ಪ್ರತ್ಯಯವು ಪರದಲ್ಲಿದೆ. “ಈ' ಕಾರವು “ಇ'ವರ್ಣಾಂತ 
ಧಾತುವಿನ ಅಂಗದ ಅಂತ್ಯದಲ್ಲಿದೆ. ಇಂತಹ “ಈ' ಕಾರದ ಸ್ಥಾನದಲ್ಲಿ “ಇಯಜ್‌' 
ಆದೇಶವು ಪ್ರಾಪ್ತವಾಗಲು ಮುಂದಿನ ಸೂತ್ರವು ಪ್ರವೃತ್ತವಾಗುತ್ತದೆ. 

(ಯಣಾದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ- 2೦1. ಏರನೇಕಾಚೋ*ಸಂಯೋಗಫೂರ್ವಸ್ಯ(6.4.582) 

ವೃತಿಃ-ಧಾತು-ಅವಯವ-ಸಂಯೋಗಪೂರ್ವೋ ನ ಭವತಿ ಯಃ ಇ-ವರ್ಣಃ, 
ತದನ್ನಃ ಯಃ ಧಾತುಃ ತದನ್ನಸ್ಯ ಅನೇಕಾಚಃ ಅಜ್ಞಸ್ಯ ಯಣ್‌ ಸ್ಯಾತ್‌ ಅಜಾದೌ 
ಪ್ರತ್ಯಯೇ। ಪ್ರಧ್ಯೌ ಪ್ರಧ್ಯಃ। ಪ್ರಧ್ಯಮ್‌। ಪ್ರಧ್ಯೌ ಪ್ರಧ್ಯಃ। ಪ್ರಧ್ಯಿ । ಶೇಷಂ ಪಪೀವತ್‌। 
ಏವಂ ಗ್ರಾಮಣೀಃ ಜೌ ತು ಗ್ರಾಮಣ್ಯಾಮ್‌। ಅನೇಕಾಚಃ ಕಿಮ್‌- ನೀಃ ನಿಯೌ। 
ನಿಯಃ ಅಮಿ,ಶಸಿ ಚ ಪರತ್ವಾತ್‌ ಇಯಜ್‌। ನಿಯಮ್‌। ನಿಯೌ। ನಿಯಃ। ಜೌೇಃ 
ಆಮ್‌, ನಿಯಾಮ್‌। ಅಸಂಯೋಗಪೂರ್ವಸ್ಯ ಕಿಮ್‌? ಸುಶ್ರಿಯೌ। ಯವಕ್ರಿಯೌ। 

ಪ. ಛೇ. - ಏಃ, ಅನೇಕಾಚಃ, ಅಸಂಯೋಗ-ಪೂರ್ವಸ್ಯ । 

ಅ.ವೃ. -“ಇಣೋಯಣ್‌' ಎಂಬ ಸೂತ್ರದಿಂದ "ಯಣ್‌' ಎಂಬ ಪದವು ಮತ್ತು 
“ಅಚಿ-ಶ್ನುಧಾತು-ಭ್ರುವಾಂ ಯ್ಹೋರಿಯಜುವಜೌ'(6.4.77) ಎಂಬ ಸೂತ್ರದಿಂದ "ಅಚಿ' 
ಎಂಬ ಪದವು ಹಾಗೂ "ಏಕದೇಶವಾದ ಧಾತು' ಎಂಬ ಪದವನ್ನು ಷಷ್ಯ್ಯಂತವಾಗಿ 
ವಿಪರಿಣಾಮಗೊಳಿಸಿದ ನ೦ತರ ಅನುವೃತ್ತಿ ಮಾಡಲಾಗಿದೆ. 


178 ಲಘುಸಿದ್ಧಾಂತ ಕೌಮುದೀ 


ಅರ್ಥ- ಧಾತ್ವವಯವವಾದ, ಸ೦ಯೋಗವನ್ನು ಪೂರ್ವವಾಗಿ ಇಲ್ಲದೇಯೂ 
ಇರುವ, ಯಾವ “ಇ'ವರ್ಣಾನ್ರವಾದ ಧಾತುವಿದೆಯೋ, ಅದರ ಅನ್ನದಲ್ಲಿ "ಅನೇಕಾಚ್‌' 
ಆಗಿಯೂ ಇರುವ ಅಂಗದ ಅಂತ್ಯವರ್ಣವಾದ ಇ ಕಾರಕ್ಕೆ ಅಜಾದಿ ಪ್ರತ್ಯಯವು 
ಪರವಾದಾಗ "ಯಣ್‌' (ಯ್‌) ಆದೇಶವಾಗಿ ಬರುತ್ತದೆ. 
1. ಉದಾ- ಪ್ರಧ್ಯೌ ಪ್ರಥಮಾ-ದ್ವಿವಚನದಲ್ಲಿ - ಪ್ರಧೀ*ಔ ಎಂದಿದ್ದಾಗ ಪ್ರಕೃತ 
ಸೂತ್ರದಿಂದ “ಇಯಜ್‌”' ಬಾಧಿತವಾಗಿ "ಯಣ್‌' (ಯ್‌)-ಆದೇಶವು ಬಂದು 
“ಪ್ರಧ್ಯೌ' ಎಂದಾಗಿದೆ. 
2. ಉದಾ- ಪ್ರಧ್ಯಃ- ಪ್ರಥಮಾ, ದ್ವಿತೀಯಾ, ಬಹುವಚನದಲ್ಲಿ ಮತ್ತು ಪಂಚಮೀ, 
ಷಷ್ಠೀ, ಏಕವಚನಗಳಲ್ಲಿ (ಅಂದರೆ ಜಸ್‌, ಶಸ್‌, ಜಸಿ ಮತ್ತು ಜಸ್‌ ಈ 
ನಾಲ್ಕು ಸ್ಥಳಗಳಲ್ಲಿ) ಪ್ರಕೃತ ಸೂತ್ರದಿಂದ ಪ್ರಧೀ*ಅಸ್‌ ಎಂದಾಗಿ "ಯಣ್‌' 
ಸಂಧಿಯಿಂದ "ಪ್ರಧ್ಯಸ್‌' ಎಂದಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಪ್ರಧ್ಯಃ 
ಎಂದಾಗುತ್ತದೆ. 
3. ಉದಾ-ಪ್ರಧ್ಯಮ್‌ ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ - ಪ್ರಧೀ4ಅಮ್‌ ಎಂದಿರುವಾಗ 
ಪ್ರಕೃತ ಸೂತ್ರವು "ಇಯಜ್‌' ಅನ್ನು ಬಾಧಿಸಿ "ಯಣ್‌'(ಯ್‌) ಅನ್ನು 
ವಿಧಿಸಿರುವುದರಿಂದ, "ಯಣ್‌'(ಯ್‌) ಆದೇಶವಾಗಿ "ಪ್ರಧ್ಯಮ್‌' ಎಂದಾಗಿದೆ. 
4. ಉದಾ- ಪ್ರಥಮಾ, ದ್ವಿತೀಯಾ ಬಹುವಚನ ಮತ್ತು ಪಂಚಮೀ ಷಷ್ಠೀ, ಏಕವಚನಗಳ 
ರೂಪವನ್ನು ಕ್ರ. ಸಂ. 2ರಲ್ಲಿ ತೋರಿಸಲಾಗಿದೆ. 
5. ಉದಾ- ಪ್ರಧೀ:- ಸಪ್ತಮೀ ಏಕವಚನದಲ್ಲಿ -ಪ್ರಧೀ *ಇ (ಜಿ) ಎಂದಿದ್ದಾಗ 
ಪ್ರಕೃತ ಸೂತ್ರದಿಂದ ಯಣಾದೇಶವಾಗಿ ಪ್ರಧ್ಯಿ ಎಂದಾಗುತ್ತದೆ. 
ಸೂಚನೆ:-ಈ ಶಬ್ದದ ಉಳಿದ ರೂಪಗಳು ಪಪೀ ಶಬ್ದದಂತೆ ಆಗುತ್ತವೆ. ಇದೇ 
ರೀತಿಯಾಗಿ "ಗ್ರಾಮಣೇಃ' ಎಂಬ ಶಬ್ದವೂ ನಿಷ್ಟನವಾಗಿರುತ್ತದೆ. " 
ಉದಾ-ಗ್ರಾಮಣೇಃ- ಪ್ರಥಮಾ ಏಕವಚನದಲ್ಲಿ - ಗ್ರಾಮಣೀ*ಸ್‌ (ಸು) ಎಂದಿದ್ದಾಗ 
ಇದು ಅಜ್ಯಂತವಾಗಿರುವದರಿಂದ “ಸಾ ಕಾರಕ್ಕೆ ಲೋಪವು ಬಾರದೇ ರುತ್ವ- 
ವಿಸರ್ಗಗಳಾಗಿ “ಗ್ರಾಮಣೇಃ' ಎಂದಾಗುತ್ತದೆ. 

ಉದಾ- ಗ್ರಾಮಣ್ಯಾಮ್‌ - ಸಪ್ತಮೀ ಏಕವಚನದಲ್ಲಿ - ಗ್ರಾಮಣೇ-(ಜಿ) 
ಎಂದಿದ್ದಾಗ “ಜೇರಾಮ್ನದ್ಯಾಮ್ನೀಭ್ಯಃ' ಎಂಬುದರಿಂದ 'ಜಿ' ಗೆ “ಆಮ್‌' ಆದೇಶವಾಗಿ 
ಗ್ರಾಮಣೀ--ಆಮ್‌ ಎಬದಿದ್ದಾಗ "ಯಣ್‌'(ಯ್‌) ಆದೇಶವಾಗಿ "ಗ್ರಾಮಣ್ಯಾಮ್‌' 
ಎಂದಾಗುತ್ತದೆ. 

ಅನೇಕಾಚ್‌ ಎಂದು ಏಕೆ ಹೇಳಿದ್ದಾರೆ? ಅಂದರೆ ಇದಕ್ಕೆ ಸಮಾಧಾನವನ್ನು ಈ 
ಉದಾಹರಣೆಗಳ ಮೂಲಕ ತಿಳಿಸಿರುವರು. 

1. ಉದಾ-ನೀಃ- ಪ್ರಥಮಾ ಎಕವಚನದಲ್ಲಿ-ನೀ4ಸ್‌ (ಸು) ಎಂದಿದ್ದಾಗ, ಇದು 
ಜ್ಯಂತವಾಗದಿರುವುದರಿ೦ದ “ಹಲ್‌-ಜ್ಯಾಭ್ಯೋ-ದೀರ್ಫಾತ್‌ ಸುತಿಸಿ ಅಪೃಕ್ಷಂ ಹಲ್‌' 


ಹಡ್ಗಿಲ್‌ ಪ್ರಕರಣಮ್‌ (ಅ.ಪು) 179 


ಎ೦ಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪವು ಬಾರದೇ, ರುತ್ವ-ವಿಸರ್ಗಗಳಾಗಿ ನೀಃ 
ಎಂದಾಗಿದೆ (ಇದು ಈ ಪ್ರಶ್ನೆಗೆ ಉತ್ತರವಲ್ಲ. ಕ್ರಮವನ್ನು ಅನುಸರಿಸಿ ಈ 
ಉದಾಹರಣೆಯನ್ನು ಮೊದಲು ಹೇಳಲಾಗಿದೆ. ನೀಯೌ-ಎಂಬುದೇ ಈ ಪ್ರಶ್ನೆಗೆ 
ಉತ್ತರವಾಗಿದೆ. ಅದನ್ನು ಕ್ರ. ಸಂ. 2 ರಲ್ಲಿ ತಿಳಿಸಲಾಗಿದೆ). 

2. ಉದಾ- ನಿಯೌ- ಪ್ರಥಮಾ ದ್ವಿವಚನದಲ್ಲಿ ನಿಯೌ-ಎಂಬುದೇ ಈ ಪ್ರಶ್ನೆಗೆ 
ಉತ್ತರವಾಗಿದೆ. ನಿ* ಔ ಎಂದಿದ್ದಾಗ ಇದು ಅನೇಕಾಚ್‌ ಆಗದಿರುವುದರಿಂದ ಪ್ರಕೃತ 
ಸೂತ್ರದಿಂದ ಯಣಾದೇಶವು ಬಾರದೇ ಪೂರ್ವಸೂತ್ರದಿ೦ದ "ಇಯಜ್‌' ಆದೇಶವು 
ಬಂದು ನ್‌*ಇಯ್‌+ಔ="ನಿಯೌ' ಎಂದಾಗುತ್ತದೆ. (ಅನೇಕಾಚ್‌ ಎಂದು ಏಕೆ 
ಹೇಳಿದ್ದಾರೆ? ಎಂಬ ಪ್ರಶ್ನೆಗೆ ಇದು ಉತ್ತರವಾಗಿದೆ). 

[ವಿವರಣೆ-ನೀ4ಔ ಎಂದಿದ್ದಾಗ “ಇಕೋ ಯಣಚಿ' ಎಂಬುದರಿಂದ ಯಣಾದೇಶವು 
ಪಾಪ್ರವಾಗಲು, ಅದನ್ನು ಬಾಧಿಸಿ ಪೂರ್ವಸವರ್ಣದೀರ್ಪವು ಪ್ರಾಪ್ತವಾಗಲು, 
"ದೀರ್ಫಾಜ್ಞಸಿಚ' ಎಂಬುದರಿಂದ ಇದರ ನಿಷೇಧವು ಪ್ರಾಪ್ತವಾಗಿ ಪುನಃ ಯಣಾದೇಶವು 
ಪ್ರಾಪ್ತವಾಗಲು, ಇದನ್ನು ಬಾಧಿಸಿ “ಅಚಿ ಶ್ನು-ಧಾತು-ಭ್ರುವಾಂ ಯ್ವೋರಿಯಜುವಜ್‌ೌ 
(6.4.77) ಎಂಬ ಸೂತ್ರದಿಂದ "ಇಯಜ್‌' ಆದೇಶವು ಬರುತ್ತದೆ.] 

ಪ್ರಥಮಾ ಮತ್ತು ದ್ವಿತೀಯಾ ಬಹುವಚನಗಳಲ್ಲಿಯೂ ಅಂದರೆ, ಜಸ್‌ ಮತ್ತು 
ಶಸ್‌ ಗಳಲ್ಲಿಯೂ ಹಿಂದಿನಂತೆ “ಇಯಜ್‌' ಆದೇಶವಾಗಿ ಬಂದು ನಿಯಃ ರೂಪವು 
ನಿಷ್ಪನ್ನವಾಗಿದೆ. (ಇದರ ಪ್ರಕ್ರಿಯೆಯನ್ನು ಕೆಳಗೆ ಕೊಡಲಾಗಿದೆ). 

ಉದಾ- ನಿಯಮ್‌- ದ್ವಿತೀಯಾ ಏಕವಚನದಲ್ಲಿ (ನಿಯಮ್‌)=ನೀ4ಅಮ್‌ 
ಎ೦ದಿದ್ದಾಗ, "ಅಮಿಪೂರ್ವಃ'(6.1.107) ಎಂಬುದರಿಂದ ಪೂರ್ವರೂಪವು 
ಪ್ರಾಪ್ತವಾಗಲು, ಪ್ರಕೃತ ಸೂತ್ರವು ಪರಸೂತ್ರವಾದ್ದರಿಂದ, ಅದನ್ನು ಬಾಧಿಸಿ “ಅಜಿ 
ಶ್ನು-ಧಾತು-ಭ್ರುವಾಂ ಯ್ಲೋರಿಯಜುವಜೌ” (6.4.77) ಎಂಬ ಸೂತ್ರದಿಂದ, “ಇಯಜ್‌' 
ಆದೇಶವು ಬಂದು ನ್‌4ಇಯ್‌4ಅಮ್‌=ನಿಯಮ್‌ ಎಂದಾಗಿದೆ. 

ಉದಾ- ನಿಯಃ- ದ್ವಿತೀಯಾ ಬಹುವಚನದಲ್ಲಿ, ನಿಯಃ= ನೀ4ಅಸ್‌ (ಶಸ್‌) 
ಎಂದಿದ್ದಾಗ,“ಪ್ರಥಮಯೋಃಪೂರ್ವಸವರ್ಣಃ'ಎಂಬುದರಿ೦ಂದ ಪೂರ್ವ ಸವರ್ಣ 
ದೀರ್ಪವು ಪ್ರಾಪ್ತವಾಗಲು, ಪರವಾದ್ದರಿಂದ ಅದನ್ನು ಬಾಧಿಸಿ “ಇಯಜ್‌' ಆದೇಶವು 
ಬಂದು ನ್‌4ಇಯ್‌-ಅಸ್‌ಎಂದಿದ್ದಾಗ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ ನಿಯಃ 
ಎಂದಾಗಿದೆ. 

ಉದಾ-ನಿಯಾಮ್‌ - ಸಪ್ತಮೀ ಏಕವಚನದಲ್ಲಿ (ನಿಯಾಮ್‌)=ನೀ4ಇ (ಜಿ) 
ಎಂದಿದ್ದಾಗ “ಜೇರಾಮ್ನದ್ಯಾಮ್ನೀಭ್ಯಃ' ಎಂಬುದರಿಂದ "ಆಮ್‌' ಆದೇಶವಾಗಿ ನೀ4ಆಮ್‌ 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ "ಇಯಜ್‌' ಆದೇಶವಾಗಿ ನ್‌. ಇಯ್‌.--ಆಮ್‌ಐ 
ನಿಯಾಮ್‌ ಎಂದಾಗಿದೆ. 

“ಅಸಂಯೋಗಪೂರ್ವಸ್ಯ' ಎಂದು ಏಕೆ ಹೇಳಿರುವರು? ಅಂದರೆ ಇದಕ್ಕೆ 


180 ಲಘುಸಿದ್ಧಾಂತ ಕೌಮುದೀ 


ಸಮಾಧಾನವನ್ನು ಈ ಉದಾಹರಣೆಗಳ ಮೂಲಕ ತಿಳಿಸುವರು. 

ಸುಶ್ರಿಯೌ ಮತ್ತು ಯವಕ್ರಿಯೌ ಎಂಬ ಎರಡರಲ್ಲೂ ಶ್ರೀ ಮತ್ತು ಕ್ರೀ ಇವೆರಡರ 
ಅಂತ್ಯವರ್ಣವಾದ ಈ ಕಾರದ ಪೂರ್ವದಲ್ಲಿ ಸಂಯುಕ್ತಾಕ್ಷರಗಳು ಇರುವುದರಿಂದ 
ಅಸ೦ಯೋಗ ಪೂರ್ವವಾಗಿಲ್ಲಾ. ಆದ್ದರಿ೦ದ ಯಣಾದೇಶವು ಬಾರದೇ "ಇಯಜ್‌' 
ಆದೇಶ ಬ೦ದು ಈ ರೂಪಗಳು ಸಿದ್ದವಾಗಿವೆ. 


(ಗತಿ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 2೦೭. ಗತಿಶ್ಚ (1.4.6೦) 

ವೃತ್ತಿಃ-ಪ್ರಾದಯಃ ಕ್ರಿಯಾಯೋಗೇ ಗತಿಸಂಜ್ಞಾ ಸ್ಕುಃ। 

ವಾ। ಗತಿ-ಕಾರಕೇತರ-ಪೂರ್ವಪದಸ್ಯ ಯಣ್‌ ನೇಷ್ಯತೇ। ಶುದ್ಧಧಿಯೌ। 

ಪ. ಛೇ. - ಗತಿಃ, ಚ । 

ಅ. ವ್ಯ. -ಪ್ರಾದಯಃ ಎಂಬ ಸೂತ್ರದಿಂದ ಪ್ರಾದಯಃ ಎಂಬ ಪದವು, "ಉಪಸರ್ಗಾಃ 
ಕ್ರಿಯಾಯೋಗೇ' ಎಂಬುದರಿಂದ ಕ್ರಿಯಾಯೋಗೆ ಎಂಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ- ಪ್ರ. ಪರಾ ಮೊದಲಾದ ಶಬ್ದಗಳಿಗೆ ಕ್ರಿಯಾಯೋಗವಿದ್ದಾಗ ಗತಿ 
ಸಂಜ್ಞೆಯನ್ನು ಪಡೆಯುತ್ತವೆ. 

ವಾರ್ತಿಕ -ವಾ। ಗತಿ-ಕಾರಕೇತರ-ಪೂರ್ವಪದಸ್ಯ ಯಣ್‌ ನೇಷ್ಯತೇ। - 

ಗತಿ ಮತ್ತು ಕಾರಕ ಇವುಗಳಿಗಿಂತ ಭಿನ್ನವಾದ ಪೂರ್ವ ಪದಕ್ಕೆ 
ಯಣಾದೇಶವಿರುವದಿಲ್ಲ. 

ಉದಾ - ಶುದ್ಧಧೀಃ ಎಂಬ ಶಬ್ದದಲ್ಲಿ ಶುದ್ಧ ಎಂಬ ಪದವು ಗತಿಯೂ ಅಲ್ಲ, 
ಕಾರಕವೂ ಅಲ್ಲ. ಆದ್ದರಿಂದ ಶುದ್ಧಧೀ4ಔ ಎಂದಿದ್ದಾಗ ಯಣಾದೇಶವು ಬಾರದೇ 
“ಇಯಜ್‌' ಆದೇಶವು ಬಂದು ಶುದ್ಧಧಿಯೌ ಎಂದಾಗಿದೆ. (ಇದು ಪ್ರಥಮಾ ಮತ್ತು 
ದ್ವಿತೀಯಾ ವಿಭಕ್ತಿಗಳ ದ್ವಿವಚನ ರೂಪವಾಗಿದೆ. 

(ಯಣ್‌-ನಿಷೇಧವನ್ನು ವಿಧಿಸುವ ಸೂತ್ರ) 
ಸೂತ್ರ- ೭೦3. ನ ಛೂ ಸುಧಿಯೋಃ (6.4.85) 

ವೃತ್ತಿೀ-ಏತಯೋಃ ಅಚಿ ಸುಪಿ ಯಣ್‌ ನ। ಸುಧಿಯೌ। ಸುಧಿಯಃ, ಇತ್ಯಾದಿ! 
ಸುಖಮಿಚ್ಛತಿ ಇತಿ ಸುಖೀಃ ಸುತಂ ಇಚ್ಛತಿ ಇತಿ ಸುತೀಃ ಸುಖ್ಯೌ, ಸುತೌ ಸುಖ್ಯುಃ, 
ಸುತ್ಯುಃ ಶೇಷಂ ಸುಧೀವತ್‌। ಶಂಭುಃ ಹರಿವತ್‌। ಏವಂ ಭಾನ್ವಾದಯಃ। 

ಅ. ವೃ.-“ಅಚಿ ಶ್ನು ಧಾತುಭ್ರುವಾ೦ ಯ್ವೋರಿಯಜುವಔ' ಎಂಬುದರಿಂದ “ಅಚಿ' 
ಎಂಬ ಪದವು "ಓಃ ಸುಪಿ' ಎ೦ಬ ಸೂತ್ರದಿಂದ "ಸುಪಿ' ಎ೦ಬ ಪದವು “ಇಣೋಯಣ್‌' 
ಎಂಬುದರಿಂದ ಯಣ್‌ ಎ೦ಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ-ಭೂ ಮತ್ತು ಸುಧೀ ಶಬ್ದಗಳಿಗೆ ಅಜಾದಿಯಾದ “ಸುಪ್‌' ಪ್ರತ್ಯಯವು 
ಪರದಲ್ಲಿದ್ದಾಗ ಯಣಾದೇಶವು ಬರುವುದಿಲ್ಲ. 


ಷಡ್ಲಿಣ್ಸ್‌ ಪ್ರಕರಣಮ್‌ (ಅ.ಪು) 181 


ಉದಾ-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳ ದ್ವಿಚನದಲ್ಲಿ-ಸುಧೀ4ಔ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ ಯಣಾದೇಶವು ಬಾರದೇ “ಇಯಜ್‌' ಆದೇಶವಾಗಿ, 
ಸುಧ್‌-ಇಯ್‌.ಔ-ಸುಧಿಯೌ ಎಂದಾಯಿತು. (ಈ ಶಬ್ದಕ್ಕೆ ಉತ್ತಮ ಚಿಂತನೆ 
ಮಾಡುವವನು ಎಂದರ್ಥ). ಇದರಂತೆ ಸುಧಿಯಃ ಮೊದಲಾದವುಗಳು ನಿಷ್ಠನ್ನ- 
ವಾಗುತ್ತವೆ. 

ಸುಖೀಃ - ಎಂದರೆ ಸುಖವನ್ನು ಇಚ್ಛಿಸುವವನು ಎಂದರ್ಥ. ಸುತೀಃ ಎಂದರೆ 
ಮಗನನ್ನು ಇಚ್ಛಿಸುವವನು ಎಂದರ್ಥ. ಈ ಎರಡೂ ಶಬ್ದಗಳು ಈಕಾರಾಂತಗಳಾಗಿವೆ. 
ಈಕಾರವು ಜ್ಯಂತವಲ್ಲ. 

ಸುಖ ಶಬ್ದದ ಮೇಲೆ "ಕ್ಯಚ್‌' ಪ್ರತ್ಯಯ ಬಂದು, ಸುಖ. ಕೃಚ್‌(ಯ) -ಸುಖಯ 
ಎಂದಾಗಿ, ಅದಕ್ಕೆ ಧಾತುಸಂಜ್ಞೆ ಬಂದು, "ಕೃಚಿ ಚ' ಸೂತ್ರದಿಂದ ಪೂರ್ವದಲ್ಲಿರುವ 
ಅ-ಕಾರಕ್ಕೆ "ಈ' ಕಾರ ಬಂದು, ಸುಖೀಯ ಎಂದಾಗುತ್ತದೆ. ಇದರಮೇಲೆ ಕ್ವಿಪ್‌ 
ಪ್ರತ್ಯಯ ಬಂದು, ಸರ್ವಾಪಹಾರಲೋಪವಾಗಿ, "ಅತೋಲೋಪಃ' ಎಂಬುದರಿಂದ 
ಸುಖೀಯ ಎಂಬಲ್ಲಿರುವ ಯ ಕಾರೋತ್ತರವರ್ತಿ ಅ ಕಾರಕ್ಕೆ ಲೋಪ ಬಂದು, 
"ಲೋಪೋವ್ಯೋರ್ವಲಿ' ಎಂಬುದರಿಂದ "ಯ' ಕಾರಕ್ಕೂ ಲೋಪ ಬಂದು ಸುಖೀ 
ಎಂಬ ಪ್ರಾತಿಪದಿಕವಾಗುತ್ತದೆ. ಈಗ ಪ್ರಥಮೈಕವಚನದಲ್ಲಿ ಸುಖೀ ಸ್‌ (ಸು) 
ಎ೦ದಿದ್ದಾಗ, ರುತ್ವ-ವಿಸರ್ಗಗಳಿಂದ ಸುಖೀಃ ಎಂದು ರೂಪವಾಗುತ್ತದೆ. ಇದೇ 
ರೀತಿಯಲ್ಲಿ ಸುತೀಃ ಎಂಬ ಶಬ್ದವೂ ನಿಷ್ಟನ್ನವಾಗುತ್ತದೆ. 

ಪ್ರಥಮಾ ಮತ್ತು ದ್ವಿತೀಯಾ ದ್ವಿವಚನಗಳಲ್ಲಿ- ಸುಖಿ-ಔ ಎಂದಿದ್ದಾಗ 
'ಏರನೇಕಾಚೋತಸಂಯೋಗಪೂರ್ವಸ್ಯ' ಎಂಬುದರಿಂದ ಯಣಾದೇಶ ಬಂದು ಸುಖ್ಕೌ 
ಎಂದಾಗಿದೆ. ಇದರಂತೆ ಸುತ್ಕೌ ಎಂಬುದೂ ರೂಪವನ್ನು ಪಡೆಯುತ್ತದೆ. 

ಪ್ರಥವರಾ ಬಹುವಚನದಲ್ಲಿ ಸುಖೀ*ಅಸ್‌ (ಜಸ್‌) ಎಂದಿದ್ದಾಗ 
"'ಏರನೇಕಾಚೋತಸಂಯೋಗಪೂರ್ವಸ್ಯ' ಎಂಬುದರಿಂದ ಯಣಾದೇಶವಾಗಿ, 
ಸುಖ್‌4+ಯ್‌4ಅಸ್‌ ಎಂದಿರುವಾಗ "ಖ್ಯತ್ಯಾತ್‌ಪರಸ್ಯ' ಎಂಬುದರಿಂದ ಅ-ಕಾರಕ್ಕೆ 
ಉ-ಕಾರಾದೇಶವಾಗಿ ಸ್‌ ಕಾರಕ್ಕೆ ರುತ್ವ ವಿಸರ್ಗಗಳು ಬಂದು ಸುಖ್ಯುಃ ಎಂದಾಯಿತು. 
ಇದರಂತೆ ಸುತ್ಯುಃ ಎಂಬುದನ್ನು ತಿಳಿಯಬೇಕು. ಇವುಗಳ ಉಳಿದ ರೂಪಗಳು 
ಪ್ರಧೀ ಶಬ್ದದಂತೆ ಆಗುತ್ತದೆ 


ಈ-ಕಾರಾನ್ತ 'ಸುಖೀ' ಶಬ್ದದ ರೂಪಗಳು 


ವಿಭಕ್ತಿ ಏ.ವ. ದ್ವಿವ. ಬ.ವ. 
ಪ್ರಥಮಾ ಸುಖೀಃ ಸುಖ್ಕೌ ಸುಖ್ಯಃ। 
ದ್ವಿತೀಯಾ ಸುಖ್ಯಮ್‌ ಸುಖ್ಕೌ ಸುಖ್ಯಃ। 
ತೃತೀಯಾ ಸುಖ್ಯಾ ಸುಖೀಭ್ಯಾಮ್‌ ಸುಖೀಭಿಃ। 
ಚತುರ್ಥೀ ಸುಖ್ಯೇ ಸುಖೀಭ್ಯಾಮ್‌ ಸುಖೀಭ್ಯಃ 


182 ಲಘುಸಿದ್ಧಾಂತ ಕೌಮುದೀ 


ಪಂಚಮೀ ಸುಖ್ಯುಃ ಸುಖೀಭ್ಯಾಮ್‌ ಸುಖೀಭ್ಯಃ 
ಷಷ್ಟೀ ಸುಖ್ಯುಃ ಸುಖ್ಯೋಃ ಸುಖ್ಯಾಮ್‌। 
ಸಪ್ತಮೀ ಸುಖ್ಯೆ ಸುಖ್ಯೋಃ ಸುಖೀಷು। 
ಸಂಬೋಧನ ಹೇ ಸುಖೀಃ ಹೇ ಸುಖ್ಯೌ ಹೇ ಸುಖ್ಯಃ। 


ಸೂಚನೆ: “ಸುತೀ' ಶಬ್ದದ ರೂಪಗಳೂ ಮೇಲಿನಂತೆಯೇ ಇರುತ್ತವೆ. 


ಇಲ್ಲಗೆ ಈಕಾರಾ೦ತ ಶಜ್ಞಗಳು ಮುಗಿದವು. 
“ಉ'ಕಾರಾ೦ತ ಶಣ್ಣಗಳು ಪ್ರಾರಂಭವಾಗುತ್ತವೆ. 
ಶಂಭು ಶಬ್ದವು ಹರಿ ಶಬ್ದದ ಪ್ರಕ್ರಿಯೆಯನ್ನೇ ಅನುಸರಿಸುತ್ತದೆ. ಇದೇ ರೀತಿ 
ಭಾನು ಮೊದಲಾದ ಶಬ್ದಗಳನ್ನು ತಿಳಿಯಬೇಕು. 


[ಇಲ್ಲಗೆ ಉಕಾರಾ೦ತ ಶಣ್ಣಗಳು ಮುಗಿದವು]. 
(ಸೂಚನೆ: ಊ (ದೀರ್ಫ)ಕಾರಾನ್ತ ಶಬ್ದಗಳು ಕೆಲವು ಸೂತ್ರಗಳ ನಂತರ 
ಹೇಳಲ್ಪಡುತ್ತವೆ]. (ಸೂತ್ರ 210 ನೋಡಿರಿ). 
(ಬು-ಕಾರಾ೦ತ ಶಬ್ದವು ಆರಂಭವಾಗುತ್ತದೆ) 
(ತೃಜ್ಣದ್ಧಾವವನ್ನು ವಿಧಿಸುವ ಅತಿದೇಶ ಸೂತ್ರ ) 
ಸೂತ್ರ- 2೦4. ತೃಣ್ಣತ್‌ ಕ್ರೋಷ್ಣುಃ (7.1.95) 
ವೃತ್ತಿಃ-ಅಸ೦ಬುದ್ಧೌ ಸರ್ವನಮಾಸ್ಕಾನೇ ಪರೇ ಕ್ರೋಷ್ಟು-ಶಬ್ದಸ್ಯ ಸ್ಥಾನೇ 
ಕ್ರೋಷ್ಟೃಶಬ್ದಃ ಪ್ರಯೋಕ್ಷವ್ಯಃ ಇತ್ಯರ್ಥ 
ಅ.ವೃ. - "ಸಖ್ಯುರಸಂಬುದ್ದೌ' ಎಂಬ ಸೂತ್ರದಿಂದ “ಅಸಂಬುದ್ಧೌ” ಎಂಬ 
ಪದವು ಮತ್ತು "ಇತೋ *ಅತ್‌-ಸರ್ವನಾಮಸ್ಥಾನೇ' ಎಂಬ ಸೂತ್ರದಿಂದ 
ಸರ್ವನಾಮಸ್ಥಾನೇ ಎ೦ಬ ಪದವು ಅನುವೃತ್ತವಾಗುತ್ತವೆ. 
ಅರ್ಥ- ಸಂಬುದ್ಧಿಗಿಂತ ಭಿನ್ನವಾದ ಸರ್ವನಾಮಸ್ಥಾನ (ಸ್ವಾದಿ ಪಣ್ಬು ವಿಭಕ್ತಿಗಳು)ವು 
ಪರದಲ್ಲಿ ಇದ್ದಾಗ "ಉ' ಕಾರಾನ್ತ ಕ್ರೋಷ್ಟು ಶಬ್ದದ ಸ್ಥಾನದಲ್ಲಿ "ಯು'ಕಾರಾನ್ತವಾದ 
ಕ್ರೋಷ್ಟೃ ಶಬ್ದವನ್ನು ಪ್ರಯೋಗಿಸಬೇಕು. ಈ ಸೂತ್ರವನ್ನು ಅತಿದೇಶ ಸೂತ್ರವೆಂದು 
ವ್ಯವಹರಿಸುತ್ತಾರೆ. 
(ಗುಣವನ್ನು ವಿಧಿಸುವ ಸೂತ್ರ) 
ಸೂತ್ರ- 2೦ರ. ಯತೋ ಜೆ-ಸರ್ವನಾಮಸ್ಥಾನಯೋಃ (7.3.10) 
ವೃತ್ತಿ-ಯತೋಇಜ್ಗಸ್ಯ ಗುಣೋ ಜ್‌ೌ ಸರ್ವನಾಮಸ್ಥಾನೇ ಚ। ಇತಿ ಪ್ರಾಪ್ತೇ- 
ಅ.ವೃ. -'ಅಂಗಸ್ಯ' ಎಂಬುದು ಅಧಿಕಾರ ಸೂತ್ರ. "ಹ್ರಸ್ಥಸ್ಯ ಗುಣಃ” ಎಂಬ 
ಸೂತ್ರದಿಂದ "ಗುಣಃ' ಎ೦ಬ ಶಬ್ದವು ಅನುವೃತ್ತವಾಗುತ್ತದೆ. 
ಅರ್ಥ- ಹೃಸ್ವ “ಯು'ಕಾರಾನ್ತ ಅಂಗಕ್ಕೆ ಗುಣವು ಬರುತ್ತದೆ. 'ಜೆ' ಮತ್ತು 


ಷಡ್ಲಿಜ್‌ ಪ್ರಕರಣಮ್‌ (ಅ.ಪು) 183 


ಸರ್ವಸರ್ವನಾಮಸ್ಸಾ ನ ಪ್ರತ್ಯಯಗಳು ಪರದಲ್ಲಿದ್ದಾಗ. 

ಉದಾ-ಕ್ರೋಷ್ಟೃ4ಸ್‌ (ಸು) ಎಂದಿದ್ದಾಗ "ಯ'ಕಾರಾ೦ಂತ ಅಂಗವಾದ ಕ್ರೋಷ್ಟೃ 
ಶಬ್ದದ ಪರದಲ್ಲಿ "ಸು' ಎಂಬ ಸರ್ವನಾಮಸ್ಥಾನವು ಪರದಲ್ಲಿರುವುದರಿಂದ ಗುಣವು 
ಪ್ರಾಪ್ತವಾಗಲು, ನಿಷೇಧವನ್ನು ಮುಂದಿನ ಸೂತ್ರದಿಂದ ಮಾಡುತ್ತಾರೆ. 

(ಗುಣವನ್ನು ನಿಷೇಧಿಸಿ “"ಅನಣ್‌' ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 2೦೮. ಬುದುಶನಸ್ಪುರುದಂಸೋ*ನೇಹಸಾಂ ಚ (7.194) 
ವೃತ್ತಿಃ-ಯದ೦ತಾನಾ೦ ಉಶನಸಾದೀನಾ೦ ಚ ಅನಜ್‌ ಸ್ಯಾತ್‌ ಅಸಂಬುದ್ಧಾ 
ಸೌ 

ಪ. ಛೇ. - ಯತ್‌-ಉಶನಸ್‌-ಪುರುದಂಸಃ, ಅನೇಹಸಾಂ, ಚ। 

ಅ. ವೃ. -"ಸಖ್ಯುರಸಂಬುದ್ಧೌ” ಎಂಬ ಸೂತ್ರದಿಂದ "ಅಸಂಬುದ್ಧೌ' ಎಂಬ 
ಪದವು ಮತ್ತು "ಅನಜ್‌ ಸೌ' ಎಂಬ ಸೂತ್ರದಿಂದ "ಸೌ' ಎ೦ಬ ಶಬ್ದದ ಅನುವೃತ್ತಿಯು 
ಆಗುತ್ತದೆ. “ಅ೦ಗಸ್ಕ' ಎಂಬುದು ಅಧಿಕಾರ ಸೂತ್ರ 

ಅರ್ಥ- ಹ್ರಸ್ವ-ಯಕಾರಾ೦ತ, ಉಶನಸ್‌, ಪುರುದಂಸಸ್‌ ಮತ್ತು ಅನೇಹಸ್‌ 
ಎಂಬ ಈ ಶಬ್ದಃ ಗಳ ಅಂಗಕ್ಕೆ ಕೈ ಸಂಬುದ್ಧಿ ಭಿನ್ನವಾದ ಸು? ಸು' ಪ್ರತ್ಯಯವು ಪರದಲ್ಲಿದ್ದಾಗ 
"ಅನಜ್‌' (ಅನ್‌) ಆದೇಶವು ಬರುತ್ತದೆ. 

ಉದಾ-ಕ್ರೋಷ್ಟೃ*ಅನಜ್‌--ಸು ಎಂದಿದ್ದಾಗ, ಈ "ಅನಜ್‌್‌' ಆದೇಶವು ಅನೇಕಾಲ್‌ 
ಆಗಿದ್ದರೂ "ಜಿಚ್ಚ' ಎಂಬ ಸೂತ್ರದಿಂದ ಅನ್ರ್ಯ ವರ್ಣ(ಯ)ಕ್ಕೇನೇ ಆದೇಶವು ಬರುತ್ತದೆ. 
ಆಗ ಕ್ರೋಷ್ಟೃ *ಅನ್‌(ಅನಜ್‌)*-ಸು ಎಂದಿದ್ದಾಗ, ಮುಂದಿನ ಸೂತ್ರವು ಉಪಧೆಗೆ 
ದೀರ್ಥವನ್ನು ವಿಧಿಸುತ್ತದೆ. 

(ಉಪಧೆಗೆ ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ- ೭೦7. ಅಪ್ರ್ಯನ್‌ - ತೃಜ್‌ - ಸ್ವಸ್ಯ - ನಪ್ಪ - ನೇಷ್ಟ್ಯ - ತ್ವಷ್ಟೃ - 
ಕ್ಷತೃ - ಹೋತ್ಯ-ಪೋತ್ಯ- ಶಾಸ್ತ್ರೂಣಾಮ್‌ (6.4.11) 
ವೃತ್ತಿಃ-ಅಬಾದೀನಾ೦ ಉಪಧಾಯಾಃ ದೀರ್ಫಃ ಅಸಂಬುದ್ಧೌ ಸರ್ವನಾಮಸ್ಥಾನೇ। 
ಕ್ರೋಷ್ಟಾ ಕ್ರೋಷ್ಟಾರೌ। ಕ್ರೋಷ್ಟಾರಃ ಕ್ರೋಷ್ಟಾರಮ್‌। ಕ್ರೋಷ್ಟಾರೌ। ಕ್ರೋಷ್ಟೂನ್‌! 
ಪ.ಛೇ. - ಅಪ್ತೃನ್‌ - ತೃಚ್‌ - ಸ್ವಸ್ಥ - ನಪ್ಪೃ - ನೇಷ್ಟೃ - ತ್ವಷ್ಟೃ- ಕ್ಷತ್ತ್ಯ - 
ಹೋತೃ- ಪೋತ್ಕ-ಪ್ರಶಾಸ್ತ್ರಣಾಮ್‌ 

ಅ. ವೃ. -“ನೋಪಧಾಯಾಃ” ಎಂಬ ಸೂತ್ರದಿಂದ "ಉಪಧಾಯಾಃ'ಎಂಬ 
ಪದವೂ “ಢ್ರಲೋಪೇ ಪೂರ್ವಸ್ಯ ದಿರ್ಫೋಇಣಃ ” ಎಂಬ ಸೂತ್ರದಿಂದ ದೀರ್ಥಃ 
ಎಂಬ ಪದವು ಮತ್ತು “ಸರ್ವನಾಮಸ್ಥಾನೇ ಚ ಅಸಂಬುದ್ಧೌ' ಎಂಬುದರಿಂದ 
ಅಸಂಬುದ್ಧೌ ಮತ್ತು ಸರ್ವನಾಮಸ್ಥಾನೇ ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಅಪ್‌, ತೃನ್‌ ಪ್ರತ್ಯಯಾಂತ, ತೃಚ್‌ ಪ್ರತ್ಯಯಾಂತ, ಶಬ್ದಗಳ ಹಾಗೂ 


184 ಲಘುಸಿದ್ಧಾಂತ ಕೌಮುದೀ 


ಸ್ವಸ್ಟ, ನಪ್ತೃ, ನೇಷ್ಟೃ, ತ್ವಷ್ಟೃ, ಕ್ಷತ್ತ, ಹೋತೃ, ಪೋತೃ ಮತ್ತು ಪ್ರಶಾಸ್ತು ಈ 
ಶಬ್ದಗಳ ಉಪಧೆಗೆ ಸಂಬುದ್ಧಿ ಭಿನ್ನವಾದ ಸರ್ವನಾಮ ಸ್ಥಾನವು ಪರದಲ್ಲಿದ್ದಾಗ 
ದೀರ್ಫವು ಬರುತ್ತದೆ. 

[ಅಪ್‌ - ಜಲ, ಸ್ಪಸೃ- ಸಹೋದರಿ, ನಪ್ಪು - ಮಗಳಮಗ, ನೇಷ್ಟೃ - ದಾನ 
ಮಾಡುವವನು, ತ್ವಷ್ಟೃ,- ಅಸುರ, ಕ್ಷತ್ತೃ - ಕತ್ತರಿಸುವವನುಳ(ಶಿಲ್ಲಿ),ಸಾರಧಿ ಅಥವಾ 
ದ್ವಾರಪಾಲಕ, ಅಥವಾ ವಿದುರನಂತೆ ಜನ್ಮತಾಳಿದವನು, ಹೋತ್ಕ್ಥ - ಹೋಮ 
ಮಾಡುವವನು, ಪೋತೃ - ಪಾವನಗೊಳಿಸುವವನು, ಪ್ರಶಾಸ್ತ್ಯ - ಶಾಸನ ಮಾಡುವವನು 
ಎಂದರ್ಥ). 

ಉದಾ- ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಕ್ರೋಷ್ಟೃ*ಅನಜ್‌--ಸು ಎಂದಿದ್ದಾಗ, 
ಈ “ಅನಜ್‌'ಆದೇಶವು ಅನೇಕಾಲ್‌ ಆಗಿದ್ದರೂ "ಜಿಚ್ಚ' ಎಂಬ ಸೂತ್ರದಿಂದ ಅನ್ನ್ಯ 
ವರ್ಣ(ಯ)ಕ್ಕೇನೇ ಆದೇಶವು ಬಂದು ಕ್ರೋಷ್ಟ್‌* ಅನ್‌(ಅನಜ್‌)* ಸು ಎಂದಿದ್ದಾಗ, 
ಕ್ರೋಷ್ಟ್‌*ಅನ್‌.-ಸ್‌ ಎಂದಾಗಿ, ಕ್ರೋಷ್ಟನ್‌--ಸ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 
ಉಪಧಾ - *`ಅ'ಕಾರಕ್ಕೆ ದೀರ್ಫ ಬಂದು ಕ್ರೋಷ್ಟಾನ್‌--ಸ್‌ ಎಂದಿದ್ದಾಗ, 
“ಹಲ್‌ಜ್ಯಾಭ್ಯೋ ದೀರ್ಫಾತ್‌ ಸುತಿಸಿ ಅಪೃಕ್ಷಂ' ಎಂಬುದರಿಂದ "ಸ್‌' ಕಾರಕ್ಕೆ, 
ಮತ್ತು "ನ ಲೋಪಃ ಪ್ರಾತಿಪದಿಕಾನ್ತಸ್ಯ' ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ 
ಬಂದು ಕ್ರೋಷ್ಟಾ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಕ್ರೋಷ್ಟಾರೌ- ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ ಕ್ರೋಷ್ಟ್ಯಃಔ ಎಂದಿದ್ದಾಗ, 
“ಯತೋಜಿಸರ್ವನಾಮಸ್ಥಾನಯೋಃ' ಎಂಬುದರಿಂದ ಗುಣ ಬಂದು, 

ಕ್ರೋಷ್ನರ್‌*ಔ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಉಪಧಾ ದೀರ್ಫವಾಗಿ 
ಕ್ರೋಷ್ಟಾರ್‌ ಎಂದು ರೂಪವು ಸಿದ್ಧವಾಗುತ್ತದೆ. | 

ಉದಾ-ಕ್ರೋಷ್ಟಾರಃ -ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ ಕ್ರೋಷ್ಟ್ಯಅಸ್‌(ಜಸ್‌) 
ಎಂದಿದ್ದಾಗ, ಪೂರ್ವ ಸೂತ್ರದಿಂದ ಗುಣವಾಗಿ ಪ್ರಕೃತ ಸೂತ್ರದಿಂದ ಉಪಧೆಗೆ 
ದೀರ್ಫವಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ ಕ್ರೋಷ್ಟಾರಃ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ-ಕ್ರೋಷ್ಟಾರಮ್‌- ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ ಕ್ರೋಷ್ಟ್ಯಃಅಮ್‌ 
ಎಂದಿದ್ದಾಗ, ಹಿಂದಿನ ಪ್ರಕ್ರಿಯೆಯಂತೆ ರೂಪವನ್ನು ತಿಳಿಯಬೇಕು. 

ದ್ವಿತೀಯಾ ವಿಭಕ್ತಿ ದ್ವಿ ವಚನದಲ್ಲಿ, ಪಥಮಾ ವಿಭಕ್ತಿ ದ್ವಿವಚನದಂತೆಯೇ ಕ್ರೋಷ್ಟಾರೌ 
ಎಂಬ ರೂಪವು ಸಿದ್ಧಿಸುತ್ತದೆ. 

ಉದಾ-ಕ್ರೋಷ್ಟೂನ್‌ -ದ್ವಿತೀಯಾ ವಿಭಕ್ತಿ ಬಹು ವಚನದಲ್ಲಿ, 
ಕ್ರೋಷ್ಟು* ಅಸ್‌ (ಶಸ್‌) ಎಂದಿದ್ದಾಗ, "ಶಸ್‌' ಸರ್ವನಾಮ ಸ್ಥಾನವಾಗದೇ 
ಇರೋಣದ್ದರಿಂದ ತೃಜ್ವದ್ಭಾವವು ಬಾರದೇ, “ಪೂರ್ವಸವರ್ಣದೀರ್ಥವಾಗಿ' 
ಕ್ರೋಷ್ಟೂ*ಸ್‌ ಎಂದಿದ್ದಾಗ, “ತಸ್ಮಾಚ್ಚಸೋಃ ನಃ ಪುಂಸಿ' ಎಂಬುದರಿಂದ "ಸ್‌' 


ಹಡ್ಲಿಣ್ಗ್‌ ಪ್ರಕರಣಮ್‌ (ಅ.ಪು) 185 
ಕಾರಕ್ಕೆ “ನ್‌'ಕಾರಾದೇಶವಾಗಿ ಕ್ರೋಷ್ಟೂನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 
(ವೈಕಲ್ರಕವಾಗಿ ತೃಜ್ಞದ್ಧಾವವನ್ನು ವಿಧಿಸುವ ಸೂತ್ರ) 

ಸೂತ್ರ - 2೦8. ವಿಭಾಷಾ ತೃತೀಯಾದಿಷ್ಟಚಿ (7.1೨7) 

ವೃತ್ತಿಃ-ಅಜಾದಿಷು ತೃತೀ0ರರಾದಿಷು ಕ್ರೋಷ್ಟುಃ ವಾ ತೃಜ್ವತ್‌। 
ಕ್ರೋಷ್ಟಾಕ್ರೋಷ್ಟುನಾಕ್ರೋಷ್ಟೇ। 

ಪ. ಛೇ. - ವಿಭಾಷಾ, ತೃತೀಯಾದಿಷು, ಅಚಿ । 

ಅ. ವೃ. -"ತೃಜ್ವದ್‌ಕ್ರೋಷ್ಟುಃ' ಎಂಬ ಸೂತ್ರದಿಂದ “ತೃಜ್ವತ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- ಅಜಾದಿಯಾದ ತೃತೀಯಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ವಿಕಲ್ಪವಾಗಿ 

“ತೃಜ್ವದ್ಭಾವವು' ಬರುತ್ತದೆ. 

ಉದಾ - ಕ್ರೋಷ್ಟಾ- ತೃತೀಯಾ ವಿಭಕ್ತಿಯ ಏಕವಚನದಲ್ಲಿ ಕ್ರೋಷ್ಟುಃಆ (ಟಾ) 
ಎಂದಿದ್ದಾಗ, ಪ್ರಕೃತ ಸೊತದಿಂದ ವಿಕಲ್ಪವಾಗಿ ತೃಜ್ವದ್ಭಾವವು ' ಬಂದು, " ತೃಜ್ವದ್ಧಾವ 
ಪಕ್ಚ ದಲ್ಲಿ ಕ್ರೋಷ್‌ "ರ ಯಆ ಎಂದಿದ್ದಾಗ. ಯುಣ್‌ ಸಂದಿಯಿಂದ, 
ಕ್ರೋಷ್ಟ್‌*ರ್‌* ಆಕ್ರೋಷ್ಟಾ ಎಂದಾಗುತ್ತದೆ. 

ತೃಜ್ವದ್ಭಾವದ ಅಭಾವ ಪಕ್ಷದಲ್ಲಿ, "ಉ' ಕಾರಾನ್ತ ಶಬ್ದದ ಪ್ರಕ್ರಿಯೆಯಂತೆ ಕ್ರೋಷ್ಟುನಾ 
ಎಂದು ರೂಪವಾಗುತ್ತದೆ. 

ತೃತೀಯಾ ವಿಭಕ್ತಿಯ ದ್ವಿವಚನ ಮತ್ತು ಬಹುವಚನರೂಪಗಳು ಸ್ಪಷ್ಟ. 
(ಕ್ರೋಷ್ಟುಭ್ಯಾಮ್‌, ಕ್ರೋಷ್ಟುಭಿಃ) 

ಉದಾ-ಕ್ರೋಷ್ಟೇ - ಚತುರ್ಥೀ ವಿಭಕ್ತೀ ಏಕವಚನದಲ್ಲಿ, ಕ್ರೋಷ್ಟ್ಯ-ಏ (ಜೇ) 
ಎಂದಿದ್ದಾಗ, ಹಿಂದಿನಂತೆ ಯಣಾದೇಶವಾಗಿ ಕ್ರೋಷ್ಟೇ ಎಂದು ರೂಪವಾಗಿದೆ. 
ತೃಜ್ವದ್ಧಾವ ಬಾರದ ಪಕ್ಷದಲ್ಲಿ "ಉ' ಕಾರಾನ್ತ "ಗುರು' ಶಬ್ದಃ ದಂತೆ ಕ್ರೋಷ್ಟವೇ ಎಂದಿರುತ್ತದೆ. 
ಹೀಗಾಗಿ ಕ್ರೋಷ್ಟೇ, ಕ್ರೋಷ್ಟವೇ ಎ೦ದು ಎರಡು ರೂಪಗಳು. 

ಉದಾ-ಚತುರ್ಥೀವಿಭಕ್ತಿಯ ದ್ವಿವಚನ ಮತ್ತು ಬಹುವಚನರೂಪಗಳು ಸ್ಪಷ್ಟ 
(ಕ್ರೋಷ್ಟುಭ್ಯಾಮ್‌ , ಕ್ರೋಷ್ಠುಭ್ಯಃ $) 

ಉದಾ-ಹೀಗೆಯೇ ಪಂಚಮೀ ವಿಭಕ್ತಿಯ ದ್ವಿವಚನ ಬಹುವಚನರೂಪಗಳು 
ಇರುತ್ತವೆ. (ಕ್ರೋಷ್ಟುಭ್ಯಾಮ್‌, ಕ್ರೋಷ್ಟುಭ್ಯಃ ) 

(ಉತ್‌ (ಉ) ಎಂಬ ಏಕಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 2೦೨. ಯತ ಉತ್‌ (6.1111) 

ವೃತ್ತಿಃ-ಯತೋ ಜಸಿ ಜಸೋಃ ಅತಿ ಉತ್‌-ಏಕಾದೇಶಃ ರಪರಃ 

ಅ. ವೃ. -"ಜಸಿಜಸೋಶ್ವ' ಎಂಬ ಸೂತ್ರದಿಂದ “ಜಸಿಜಸೋಃ' ಎಂಬ ಪದವು 


186 ಲಘುಸಿದ್ಧಾಂತ ಕೌಮುದೀ 


“ಏಜಃ ಪದಾನ್ತಾದತಿ' ಎಂಬುದರಿಂದ “ಅತಿ” ಎಂಬ ಪದವು ಅನುವೃತ್ತವಾಗುತ್ತವೆ. 
“ಏಕಃಪೂರ್ವಪರಯೋಃ" ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಹ್ರಸ್ತ ಯಕಾಠಾಂತ ಅಂಗದ ಪರದಲ್ಲಿ ಜಸಿ ಮತ್ತು ಜಸ್‌ಗಳಲ್ಲಿರುವ 
'ಅ' ಕಾರವು ಪರದಲ್ಲಿದ್ದಾಗ ಪೂರ್ವ ಪರಗಳ ಸ್ಥಾನದಲ್ಲಿ ಹ್ರಸ್ವ "ಉ'ಕಾರವು 
ಏಕಾದೇಶವಾಗಿ ಬರುತ್ತದೆ. "ಉ' ಕಾರವು ಆದೇಶವಾಗಿ ಬರುವಾಗ ರೇಫ ಸಹಿತವಾಗಿ 
ಉರ್‌ ಎಂದೇ ಆದೇಶವಾಗಿ) ಬರುತ್ತದೆ. ಕ್ರೋಷ್ಟುರ್‌.-ಸ್‌ ಎಂದಿದ್ದಾಗ- 


(ಸ್‌-ಕಾರಕ್ಕೇನೇ ಲೋಪವನ್ನು ಹೇಳುವ ನಿಯಮ ಸೂತ್ರ) 
ಸೂತ್ರ - 21೦. ರಾತ್‌ ಸಸ್ಯ (8.2.24) 

ವೃತ್ತಿಃ-ರೇಫಾ ತ್‌ ಸಂಯೋಗಾನ್ವಸ್ಕ ಸಸ್ಯ ಏವ ಲೋಪ ಃ ನಾನ್ಯಸ್ಯ ರೇಫ 
ವಿಸರ್ಗ ಕ್ರೋಷ್ಟುಃ-2। ಕ್ರೋಷ್ಟೋಃ-21 


ವಾ। ನುಮ್‌-ಅಚಿರ-ತ್ತ ಜ್ವದ್ಧಾವೇಭ್ಯೋ ನುಟ್‌ ಪೂರ್ವ-ವಿಪ್ರತಿಷೇಧೇನ। 


ಕ್ರೋಷ್ಟೂನಾಮ್‌। ಕ್ರೋಪ್ಪರಿ! ಪಕ್ಷೇ ಹಲಾದೌ ಚ ಶಂಭುವತ್‌। ಹೂಹೂಃ। 
Ra ಹೂಹಃ ಹೂಹೂಮ್‌। ಇತ್ಯಾ ದಿ। ಭಾ ಶಬ್ದೇ ತು ನದೀ ಭಾನ 


ಅ. ವ್ಯ _'ಸಂಯೋಗಾಸ್ವಸ್ಯ ಲೋಪಃ' ಎಂಬ ಸೂತ್ರವೇ ಅನುವೃತ್ತವಾಗುತ್ತದೆ. 

ಅರ್ಥ- ರೇಫದ ಪರದಲ್ಲಿರುವ ಸಂಯುಕ್ತಾಕ್ಷರದಲ್ಲಿ ಅನ್ರ್ಯ ವರ್ಣವು 
"ಸ್‌'ಕಾರವಾಗಿದ್ದರೆ ಆ "ಸ್‌'ಕಾರಕ್ಕೆ ಲೋಪವು ಬರುತ್ತದೆ. ಬೇರೆ ವರ್ಣವು ಇದ್ದರೆ 
ಅದಕ್ಕೆ ಲೋಪವು ಬರುವದಿಲ್ಲ. - 


ಉದಾ- ಕ್ರೋಷ್ಟುಃ - ಪಂಚಮೀ ಮತ್ತು ್ತ ಷಷ್ಠೀ ಏಕವಚನದಲ್ಲಿ ಕ್ರೋಷ್ಟುರ್‌- ಸ್‌ 
ಎಂದಿದ್ದಾಗ -'ಸಂಯೋಗಾನ್ರಸ್ಯ ಲೋಪ? ಎಂಬ ಸೂತ್ರದಿಂದಲೇ (ಸ್‌ ಕಾರಕ್ಕೆ 
ಲೋಪವಾಗಿ, ಆನಂತರ ರೇಫಕ್ಕೆ ಖರವಸಾನಯೋರ್ವಿಸರ್ಜನೀಯಃ ನ 
ಸೂತ್ರದಿಂದ ವಿಸರ್ಗ ಬಂದು ಕೋಷ್ಟುಃ ಎಂದು ರೂಪವಾಗುತ್ತದೆ. 


ಉದಾ- ಕ್ರೋಷ್ಟೋಃ-ತೃ ಜ್ವದ್ಧಾವ ಬಾರದ ಪಕ್ಷದಲ್ಲಿ-ಕ್ರೋಷ್ಟ್‌ ಕಉ- ಅಸ್‌(ಜಸಿ) 
ಮತ್ತು ಕ್ರೋಷ್‌ ೬ ಉು4 ಆಸ್‌ (ಜಸ್‌) ಎಂದಿದ್ದಾಗ, ಪಂಚಮೀ ಮತ್ತು ಷಷ್ಠೀ 
ಏಕವಚನಗಳಲ್ಲಿ “ಫೇರ್ಜಿತಿ” ಎಂಬ ಸೂತ್ರದಿ೦ದ "ಉ' ಕಾರಕ್ಕೆ ಗುಣ ಬಂದು 
ಕ್ರೋಷ್ಟ್‌* ಓ4ಅಸ್‌(ಜಸಿ) ಮತ್ತು ಕ್ರೋಷ್‌*ಓ4ಅಸ್‌(ಜಸ್‌) ಎಂದಿದ್ದಾಗ, “ಜಸಿ 
ಜಸೋಶ್ಚ” ಎಂಬ ಸೂತ್ರದಿಂದ "ಓ'ಕಾರ ಮತ್ತು "ಅ' ಕಾರಗಳ ಸ್ಥಾನದಲ್ಲಿ "ಓ' 
ಕಾರವು ಪೂರ್ವರೂಪ ಏಕಾದೇಶವಾಗಿ ಬಂದು ಕ್ರೋಷ್ಟೋ4ಸ್‌ ಎಂದಿದ್ದಾಗ, ರುತ್ವ- 
ವಿಸರ್ಗಗಳಿಂದ ಕ್ರೋಷ್ಟೋಃ ಎಂದಾಗುತ್ತದೆ. 


ಉದಾ-ಪಂಚಮೀ ಮತ್ತು ಷಷ್ಠೀ ದ್ವಿ ವಚನಗಳಲ್ಲಿ - ಕ್ರೋಷ್ಟ್‌*ಯ-+ಓಸ್‌ 
ಎಂದಿರುವಾಗ “ಯ' ಕಾರಕ್ಕೆ ಯಣಾದೇಶವಾಗಿ ರೇಫ (ರ್‌) ಬಂದು ಕ್ರೋಷ್ಟ್‌*ರ್‌--ಓಸ್‌ 
ಎಂದಿದ್ದಾಗ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ ಕ್ರೋಷ್ಟೋಃ ಎಂದಾಗಿದೆ. ಪಂಚಮೀ 


ಷಡ್ಲಿಣ್ಣ್‌ ಪ್ರಕರಣಮ್‌ (ಅ.ಪು) 187 


ಬಹುವಚನದಲ್ಲಿ ಕ್ರೋಷ್ಟುಃಭ್ಯಸ್‌ ಎಂದಿದ್ದಾಗ ಕ್ರೋಷ್ಟುಭ್ಯಸ್‌ ಎಂದಾಗಿ ರುತ್ವ- 
ವಿಸರ್ಗಗಳಿಂದ ಕ್ರೋಷ್ಟುಭ್ಯಃ ಎಂದಾಗಿದೆ. 

ವಾರ್ತಿಕ॥ - ನುಮ್‌-ಅಚಿ-ರ-ತೃದ್ವದ್ಧಾವೇಭ್ಯೋ ನುಟ್‌ ಪೂರ್ವ ವಿಪ್ರತಿಷೇಧೇನ 

ಅರ್ಥ- ನುಮ್‌, ಮತ್ತು ಅಚ್‌ ಪರದಲ್ಲಿದ್ದಾಗ, ಆಗುವ ರೇಫಾದೇಶ ಮತ್ತು 
ತೃಜ್ವದ್ಭಾವ ಇವುಗಳಿಗಿಂತ ಮೊದಲು ಪೂರ್ವ ವಿಪ್ರತಿಷೇಧದಿಂದ "ಆಮ್‌ ಗೆ 
“ನುಟ್‌' ಆಗಮವು ಬರುತ್ತದೆ. 

ವಿಶೇಷ - ಸಾಧಾರಣವಾಗಿ ತುಲ್ಕಬಲವಿರುವ ಶಾಸ್ತ್ರಗಳಿಗೆ ವಿರೋಧ ಬಂದಾಗ 
"ವಿಪ್ರತಿಷೇಧೆ ಪರಂ ಕಾರ್ಯಂ' ಎರವ ದಂದ ಪರ ಹಸ್ತಕ್ಕೆ ಪ್ರಾಬಲ್ಯವು ಬರುತ್ತಿತ್ತು. 
ಆದರೆ ಅದು ಇಲ್ಲಿ ಇಷ್ಟವಾಗದಿರೋಣದ್ದರಿಂದ ಮೆರ್ತಿಕಕಾರರು ಪೂರ್ವ 
ವಿಪ್ರತಿಷೇಧದಿಂದ ಕಾರ್ಯವನ್ನು ವಿಧಾನ ಮಾಡಿದ್ದಾರೆ. ಅಂದರೆ “ಇಕೋಳಚಿವಿಭಕೌ, 
“ತ್ಯಜ್ವದ್‌ ಕೋಷ್ಟುಃ” “ಅಚಿ ಸ ಯತಃ” ಇವು ಎಲ್ಲವುಗಳಿಗಿಂತಲೂ ಪೂರ್ವ 
ಸೂತ್ರವಾದ “ಹ್ರಸ್ತನದ್ಯಾಪೋ ನುಟ್‌' ಎಂಬುದರಿಂದ, ಪೂರ್ವ-ವಿಪ್ರತಿಷೇಧದಿಂದ 
(ಅಂದರೆ ಅನಿಷ್ಟ ರೂಪದ ನಿವಾರಣೆಗಾಗಿ ಪರಸೂತ್ರಕ್ಕೆ ಪ್ರಾಧಾನ್ಯವನ್ನು ಕೊಡದೆ, 
ಪೂರ್ವಸೂತ್ರಕ್ಕೆ ಪ್ರಾಧಾನ್ಯವನ್ನು ಕೊಡುವುದು ಎಂದರ್ಥ) ನುಟ್‌ ಆಗಮವನ್ನು 
ಆಮ್‌ ಗೆ ವಾರ್ತಿಕಕಾರರು ಹೇಳಿದ್ದಾರೆ. 

ಉದಾ -ಷಷ್ಕೀ ಬಹುವಚನದಲ್ಲಿ: ಕ್ರೋಷ್ಟುಃಆಮ್‌ ಎಂದಿದ್ದಾಗ, ಮೇಲಿನ 
ವಾರ್ತಿಕದಿಂದ "ನುಟ್‌' ಆಗಮವು ಬಂದು ಕ್ರೋಷ್ಟು*ನ್‌.-ಆಮ್‌ ಎಂದಿರುವಾಗ 
“ನಾಮಿ' ಎಂಬುದರಿಂದ ಹ್ರಸ್ವ "ಉ' ಕಾರಕ್ಕೆ ದೀರ್ಫ ಬಂದು ಕ್ರೋಷ್ಟೂನಾಮ್‌ 
ಎಂದಾಗಿದೆ. ನುಡಾಗಮವು ಬಂದಿರೋಣದ್ದರಿಂದ ಹಲಾದಿಯಾಗುವುದರಿಂದ 
ತೃಜ್ವದ್ಭಾವವು ಬರಲಿಲ್ಲ. ಅನಿಷ್ಟ ರೂಪವೂ ಆಗಲಿಲ್ಲ. 

ಉದಾ-ಕ್ರೋಷ್ಟರಿ-ಸಪ್ತಮೀ ಏಕವಚನದಲ್ಲಿ ಕ್ರೋಷ್ಟರಿ-ಕ್ರೋಷ್ಟು.-ಇ(ಜೆ) 
ಎಂದಿದ್ದಾಗ, ತೃಜ್ಹದ್ಭಾವವು ಬಂದ ಮೇಲೆ "ಯತೋಜಿ ಸರ್ವನಾಮಸ್ಥಾನಯೋಃ' 
ಎಂಬುದರಿಂದ "ಬು'ಕಾರಕ್ಕೆ ಗುಣವಾಗಿ "ಅರ್‌' ಬಂದು ಕ್ರೋಷ್ಟರ್‌--ಇ-ಕ್ರೋಷ್ಟರಿ 
ಎಂದು ರೂಪ ಸಿದ್ಧವಾಗುತ್ತದೆ. ತೃಜ್ವದ್ಭಾವವು ಬಾರದೇ ಇದ್ದಾಗ, ಹಲಾದಿ ವಿಭಕ್ತಿಗಳು 
ಪರದಲ್ಲಿದ್ದಾಗ, ಕೋಷ್ಟು ಶಬ್ದದ 'ರೂಪೆಗಳು ಗುರು ಶಬ್ದದ ರೂಪಗಳಂತೆ ಆಗುತ್ತವೆ. 


"ಉ' ಕಾರಾಂತ “ಕ್ರೋಷ್ಟು' ಶಬ್ದದ ರೂಪಗಳು 


ವಿಭಕ್ತಿ ಏ.ವ. ದ್ವಿವ. ಬ.ವ. 
ಪ್ರಥಮಾ ಕ್ರೋಷ್ಟಾ ಕ್ರೋಷ್ಲಾರೌ ಕ್ರೋಷ್ಟಾಃ 81 
ದ್ವಿತೀಯಾ ಕ್ರೋಷ್ಟಾರಂ ಕ್ರೋಷ್ಟಾರೌ ಕ್ರೋಷ್ಟೂನ್‌। 


ತೃತೀಯಾ ಕ್ರೋಷ್ಟಾ, ಕ್ರೋಷ್ಟುನಾ ಕ್ರೋಷ್ಟುಭ್ಯಾಮ್‌ ಕ್ರೋಷ್ಟುಭಿಃ। 


ಆ 


ಚತುರ್ಥೀ ಕ್ರೋಷ್ಟೇ ಕೋಷವೇ ಕ್ರೋಷ್ಟುಭ್ಯಾಮ್‌ ಕ್ರೋಷ್ಟುಭ್ಯಃ। 


ಓಟ 


( 
( 
3 


188 ಲಘುಸಿದ್ಧಾಂತ ಕೌಮುದೀ 
ಪಂಚಮೀ ್ಹಕ್ರೋಷ್ಟುಃ, ಕ್ರೋಷ್ಟೋಃ ಕ್ರೋಷ್ಟುಭ್ಯಾಮ್‌ ಕ್ರೋಷ್ಟುಭ್ಯಃ। 


ಐ ಆ ಬ್‌ 
ಷಷ್ಟೀ ಕ್ರೋಷ್ಟುಃ, ಕ್ರೋಷ್ಟೋಃ ಕ್ರೋಷ್ಟೋಃ, 
ಕ್ರೋಷ್ಟೋಃ ಕ್ರೋಷ್ಟೂನಾಮ್‌। 
ಸಪ್ತಮೀ ಕ್ರೋಷ್ಟರಿ, ಕ್ರೋಷ್ಟೌ ಕ್ರೋಷ್ಟೋಃ, ಕ್ರೋಷ್ಟುಷು। 
ಕ್ರೋಷ್ಣೋಃ 
ಸಂಬೋಧನ ಹೇ ಕ್ರೋಷ್ಟೋ! ಹೇ ಕ್ರೋಷ್ಟಾರೌ। ಹೇಕ್ರೋಷ್ಟಾರಃ। 


ಇಲ್ಲಗೆ (ಪ್ರಸ್ಛ) ಉ ಕಾರಾಂತ ಶಬ್ದಗಳು ಮುಗಿದವು 
(ದೀರ್ಫ್ಥ) ಊ ಕಾರಾಂತ ಶಜ್ಞಗಳು ಆರ೦ಭವಾಗುತ್ತವೆ. 

ಉದಾ-ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ -ಹೂಹೂ-*-ಸ್‌ (ಸು) ಎಂದಿದ್ದಾಗ, 
"ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಹೂಹೂಃ ಎಂದಾಗಿದೆ (ಗಂಧರ್ವನ 
ಹೆಸರು). ಇದು "ಊ' ಕಾರಾನ್ನವಾಗಿರುವದರಿಂದ "ಫಿ' ಮತ್ತು "ನದಿ' ಸಂಜ್ಞೆ 
ಮೊದಲಾದವುಗಳು ಯಾವದೂ ಬರುವದಿಲ್ಲ. ಇದರ ರೂಪಗಳು ಬೇರೆಯೇ ಇರುತ್ತವೆ. 

ಉದಾ-ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ ಹೂಹ್ವೌ - ಹೂಹೂಃಔ ಎಂದಿದ್ದಾಗ, 
“ದಿರ್ಫಾಜ್ಞಸಿ ಚ” ಎಂಬ ಸೂತ್ರದಿಂದ ಪೂರ್ವಸವರ್ಣಕ್ಕೆ ನಿಷೇಧ ಬಂದು 
ಯಣಾದೇಶದಿಂದ "ಊ' ಕಾರಕ್ಕೆ "ವ್‌' ಕಾರವು ಬಂದು ಹೂಹ್ವ್‌ ಎಂದಾಗಿದೆ. 

ಉದಾ-ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ ಹೂಹ್ನಃ - ಹೂಹೂ* ಅಸ್‌ (ಜಸ್‌) 
ಎ೦ದಿದ್ದಾಗ, “ದಿರ್ಫಾಜ್ಞಸಿ ಚ” ಎಂಬ ಸೂತ್ರದಿಂದ ಪೂರ್ವಸವರ್ಣಕ್ಕೆ ನಿಷೇಧ 
ಬಂದು, “ಇಕೋಯಣಚೆ” ಎಂಬುದರಿಂದ “ಊ' ಕಾರಕ್ಕೆ “ವ್‌” ಕಾರವು ಬಂದು 
ಹೂಹೂಃವ್‌4ಅಸ್‌ ಎಂದಿದ್ದಾಗ ರುತ್ವ-ವಿಸರ್ಗಗಳಿಂದ ಹೂಹ್ವಃ ಎಂದಾಗಿದೆ. 

ಉದಾ-ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ ಹೂಹೂಮ್‌-ಹೂಹೂ* ಅಮ್‌ 
ಎಂದಿದ್ದಾಗ, "ಅಮಿಪೂರ್ವಃ' ಎಂಬುದರಿಂದ ಪೂರ್ವ ರೂಪವು ಏಕಾದೇಶವಾಗಿ 
ಬಂದು ಹೂಹೂಮ್‌ ಎಂದು ರೂಪವಾಗಿದೆ. ಉಳಿದ ರೂಪಗಳಲ್ಲಿ ಅಜಾದಿ ವಿಭಕ್ತಿಗಳು 
ಪರದಲ್ಲಿದ್ದಾಗ, ಯಣ್‌ ಸಂಧಿಯಿಂದ ರೂಪಗಳಾಗುತ್ತವೆ. ಹಲಾದಿ ವಿಭಕ್ತಿಗಳು 
ಪರದಲ್ಲಿದ್ದಾಗ, ವರ್ಣಗಳ ಜೋಡಣೆಯಾಗಿರುತ್ತದೆ. 


"ಊ' ಕಾರಾನ್ತ ಪುಲ್ಲಿಂಗ ಹೂಹೂ ಶಜ್ಞದ ರೂಪಗಳು 


ವಿಭಕ್ತಿ ಏ.ವ. ದ್ವಿವ. ಬ.ವ. 
ಪ್ರಥಮಾ ಹೂಹೂಃ ಹೂಹ್ವ್‌ ಹೂಹ್ವಃ। 
ದ್ವಿತೀಯಾ ಹೂಹೂಮ್‌ ಹೂಹ್ವ್‌ ಹೂಹೂನ್‌। 
ತೃತೀಯಾ ಹೂಹ್ವಾ ಹೂಹೂಭ್ಯಾಮ್‌ ಹೂಹೂಭಿಃ 
ಚತುರ್ಥೀ ಹೂಹೂಭ್ಯಾಮ್‌ ಹೂಹೂಭ೩ 


ಹೂಹ್ವೇ 
ಪಂಚಮೀ ಹೂಹ್ವಃ ಹೂಹೂಭ್ಯಾಮ್‌ ಹೂಹೂಭ್ಲಃ 


ಷಡ್ಲಿಖ್ಲ್‌ ಪ್ರಕರಣಮ್‌ (ಅ.ಪು) 189 


ಷಷ್ನೀ ಹೂಹ್ಹಃ ಹೂಹ್ವೋಃ ಹೂಹ್ವಾಮ್‌। 
ಸಪ್ತಮೀ ಹೂಹ್ವಿ ಹೂಹ್ವೋಃ ಹೂಹೂಷು! 
ಸಂಬೋಧನ ಹೇ ಹೂಹೂಃ ಹೇ ಹೂಹ್ವ್‌ ಹೇ ಹೂಹ್ವಃ।) 


ಉದಾ- ಅತಿಚಮೂ: (ಸೇನೆಯನ್ನು ಅತಿಕ್ರಮಣ ಮಾಡಿದವನು) ಶಬ್ದವು ಹೂಹೂ 
ಶಬ್ದಕ್ಕಿಂತ ವಿಭಿನ್ನವಾಗಿದೆ. ಯಾಕೆಂದರೆ ಇದರಲ್ಲಿ ನದೀ ಸಂಜ್ಞಾ ನಿಮಿತ್ತಕವಾದ 
ಕಾರ್ಯಗಳು ಆಗುತ್ತವೆ. 


ಚಮೂಮ್‌ ಅತಿಕ್ರಾನ್ರಃ-ಅತಿಚಮೂಃ ಎಂದಾಗುತ್ತದೆ. ಚಮೂ ಶಬ್ದವು 
ಸ್ತ್ರೀಲಿಂಗವಾಗಿದ್ದರೂ ಸಮಾಸವು ಪುಲ್ಲಿಂಗದಲ್ಲಿದೆ. [“ಪ್ರಥಮಲಿಜ್ಲ ಗ್ರಹಣಂ ಚ” 
ನೆಂಬಸೂತ್ತದಿಂದ] "ಯೂ ಸ್ರ 'ಖ್ಯೌ ನದೀ” ಎಂಬಸೂತ್ರದಿಂದ ಫಳ ಸಂಜ್ಞೆ 
ಬಂದಿದ್ದರಿಂದ ನದೀ ಸಂಜ್ಞೆಯ" ಕಾರ್ಯವು “ಅಂಬಾರ್ಥನದ್ಯೋರ್ಹಸ್ಟಃ ” ಎಂಬ. 
ಸೂತ್ರದಿಂದ ಹ್ರಸ್ತವಾಗಿ, “ಆಣ್‌ನದ್ಯಾ” ಎಂಬ ಸೂತ್ರದಿಂದ "ಆಟ್‌' ಆಂದು: 
“ಜೇರಾಮ್ನದ್ಕಾಮ್‌ ನೀಭ್ಯಃ” ಎಂಬ ಸೂತ್ರದಿಂದ "ಅಮ್‌' ಆದೇಶ ಮೊದಲಾದವು 
ಬರುತ್ತವೆ. ಇದರ ರೂಪವು "ಬಹುಶ್ರೇಯಸೀ' ರೂಪದಂತೆ ಇರುತ್ತವೆ. ಬಹುಶ್ರೇಯಸೀ 
ಎಂಬಲ್ಲಿ "ಈ' ಕಾರದ ಸ್ಥಾನದಲ್ಲಿ ಯಣ್‌ ಬಂದಿದೆ. ಆದರೆ ಅತಿಚಮೂಃ ಎಂಬಲ್ಲಿ 
"ಊ' ಕಾರಕ್ಕೆ “ವ್‌” ಕಾರವು ಬಂದಿದೆ. ಈ ಎರಡು ಶಬ್ದಗಳಲ್ಲಿ ಒಂದು ಅಂತರವಿದೆ. 
ಬಹುಶ್ರೇಯಸೀ ಎಂಬಲ್ಲಿ ಅದು ಜ್ಯನ್ತ ವಾಗಿರೋಣದ್ದರಿಂದ ಸು(ಸ್‌) ಗೆ ಲೋಪ 
ಬಂದಿದೆ. ಆದರೆ ಈ ಶಬ್ದದಲ್ಲಿ ಇದು "ಜೃನ್ನವಾಗದೇ “ಇರೋಣದರಿಂದ “ಸುಸ್‌) 
ಗೆ ಲೋಪ ಬರಲಿಲ್ಲ. 


(ಊ ಕಾರಾನ್ತ್ರ ಫುಲ್ಲಂಗದ "ಅತಿಚಮೂ' ಶಬ್ದದ ರೂಪಗಳು) 


ವಿಭಕ್ತಿ ಏ.ವ. ದ್ವಿವ. ಬ.ವ. 
ಪ್ರಥಮಾ ಅತಿಚಮೂಃ ಅತಿಚಮ್ಮೌ ಅತಿಚಮ್ವಃ 
ದ್ವಿತೀಯಾ ಅತಿಚಮೂಮ್‌ ಅತಿಚಮ್ವೌ ಅತಿಚಮೂನ್‌। 


ತೃತೀಯಾ ಅತಿಚಮ್ವಾ ಅತಿಚಮೂಭ್ಯಾಮ್‌ ಅತಿಚಮೂಭಿಃ 


ಚತುರ್ಥೀ ಅತಿಚಮ್ವೆ J ಅತಿಚಮೂಭ್ಯಾಮ್‌ ಅತಿಚಮೂಭ್ಯಃ। 

ಪಂಚಮೀ ಅತಿಚಮ್ಹಾಃ ಅತಿಚಮೂಭ್ಯಾಮ್‌ ಅತಿಚಮೂಭ್ಯಃ। 

ಷಷ್ಠೀ ಅತಿಚಮ್ವಾಃ ಅತಿಚಮ್ವೋಃ ಅತಿಚಮೂನಾಮ್‌। 

ಸಪ್ತಮೀ ಅತಿಚಮ್ಸಾಮ್‌ ಅತಿಚಮ್ಹೋಃ ಅತಿಚಮೂಷು। 

ಸಂಬೋಧನ ಹೇ ಅತಿಚಮು! ಹೇ ಅತಿಚಮ್ನೌ[ ಹೇ ಅತಿಚಮ್ಮಃ! 
ಉದಾ-ಪ್ರಥಮಾವಿಭಕ್ತಿ ಏಕವಚನದಲ್ಲಿ, ಅತಿಚಮೂ-*ಸ್‌ (ಸು) ಎಂದಿದ್ದಾಗ, 

"ಸ್‌'ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಅತಿಚಮೂಃ ಎಂದಾಗಿದೆ. 
ಉದಾ-ಸಂಬೋಧನ ಪ್ರಥಮಾ ವಿಭಕ್ತಿಯಲ್ಲಿ ಹೇ ಅತಿಚಮು - ಅತಿಚಮೂ-*-ಸ್‌ 


190 ಲಘುಸಿದ್ಧಾಂತ ಕೌಮುದೀ 


(ಸು) ಎಂದಿದ್ದಾಗ "ಅಂಬಾರ್ಥನರ್ದ್ಯೋಹ್ರಸ್ಥಃ' ಎಂಬುದರಿಂದ ಹ್ರಸ್ತವಾಗಿ 
ಅತಿಚಮು--ಸ್‌ ಎಂದಿದ್ದಾಗ. "ಏಜ್‌ಹ್ರಸ್ವಾತ್‌ ಸಂಬುದ್ದೇಃ' ಎಂಬುದರಿಂದ *ಸ್‌'ಗೆ 
ಲೋಪವಾಗಿ ಹೇ ಅತಿಚಮು! ಎಂದಾಗಿದೆ. 


ಉದಾ-ದ್ವಿಕೀಯಾ ವಿಭಕ್ತಿ ಏಕವಚನದಲ್ಲಿ ಅತಿಚಮೂ*ಅಮ್‌ ಎಂದಿದ್ದಾಗ, 
ಹಿಂದಿನಂತೆ ಪೂರ್ವಸವರ್ಣದೀರ್ಫಬಂದು ಅತಿಚಮೂಮ್‌ ಎಂದಾಗಿದೆ. 


ಉದಾ-ತೃತೀಯಾ ವಿಭಕ್ತಿ ಏಕವಚನದಲ್ಲಿ ಅತಿಚಮ್ವಾ - ಅತಿಚಮೂ-4ಆ(ಟಾ) 
ಎಂದಿದ್ದಾಗ, “ಯಣ್‌ ಸಂಧಿಯಿಂದ” ಅತಿಚಮ್ವಾ ಎಂದಾಗಿದೆ. 


ಉದಾ-ಚತುರ್ಥಿ ವಿಭಕ್ತಿ ಏಕವಚನದಲ್ಲಿ ಅತಿಚಮ್ಮೈ - ಅತಿಚಮೂ* ಏ (ಜೇ) 
ಎಂದಿದ್ದಾಗ, “ಆಣ್‌ನದ್ಯಾಃ?' ಎಂಬುದರಿಂದ ಆಟ್‌ ಆಗಮವು ಬಂದು 


ಅತಿಚಮೂ-4ಆ4+ಐ ಎಂದಿದ್ದಾಗ, ವೃದ್ಧಿಯಾಗಿ ಅತಿಚಮೂ-4ಐ ಎಂದಿದ್ದಾಗ 
ಯಣಾದೇಶವಾಗಿ ಅತಿಚಮ್ವೆ J ಎಂದಾಗಿದೆ. 

ಉದಾ-ಪಣ್ಜುಮೀ ಮತ್ತು ಷಷ್ಠೀ ಏಕವಚನಗಳಲ್ಲಿ ಅತಿಚಮೂ"ಜಸಿ'(ಅಸ್‌) 
ಮತ್ತು ಅತಿಚಮೂ-"ಜಸ್‌'(ಅಸ್‌) ಎಂದಿದ್ದಾಗ ಇಲ್ಲಿಯೂ ಆಟ್‌ ಆಗಮ, ನದೀ 
ಕಾರ್ಯ, ವೃದ್ಧಿ ಮತ್ತು ಯಣಾದೇಶಗಳಿಂದ ಅತಿಚಮ್ವಾಃ ಎಂದು ರೂಪಗಳಾಗಿವೆ. 

ಉದಾ-ಷಷ್ಠೀ-ಬಹುವಚನದಲ್ಲಿ ಅತಿಚಮೂನಾಮ್‌ - ಅತಿಚಮೂ--ಆಮ್‌ 
ಎಂದಿದ್ದಾಗ, ನದೀ ಕಾರ್ಯ ರೂಪವಾದ ನುಡಾಗಮ ಬಂದು ಅತಿಚಮೂನಾಮ್‌ 
ಎಂದು ರೂಪವಾಗಿದೆ. 

ಉದಾ-ಸಪ್ತಮೀ ಏಕವಚನದಲ್ಲಿ, ಅತಿಚಮ್ವಾಮ್‌ - ಅತಿಚಮೂ- ಜೆ (ಇ) 
ಎಂದಿದ್ದಾಗ, ಜಿಗೆ ಆಮ್‌ ಆದೇಶ, ಆಟ್‌ ಆಗಮ, ವೃದ್ಧಿ ಮತ್ತು ಯಣಾದೇಶಗಳಿಂದ 
ಅತಿಚಮ್ವಾಮ್‌ ಎಂದು ರೂಪವಾಗಿದೆ. 


ಹೂಜಿ ಮೇಲೆ ಹೇಳಿದ ರೂಪ ಗಳನ್ನು ಹೊರತುಪಡಿಸಿ ಉಳಿದ ರೂಪಗಳಲ್ಲಿ 
ವಿಶೇಷವೇನೂ ಇಲ್ಲವೆಂದು ತಿಳಿಯಬೇಕು]. 

ಉದಾ-ಖಲಪೂಃ-ಖಲಂ ಪುನಾತಿ ಇತಿ ಎಂದು ವಿಗ್ರಹ (ಗದ್ದೆಯನ್ನು 
ಶುದ್ಧಗೊಳಿಸುವ ಸೇವಕನು ಎಂದರ್ಥ). 

ಉದಾ- ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ, ಖಲಪೂಃ-ಖಲಪೂ-ಸ್‌(ಸು) 
ಎಂದಿದ್ದಾಗ, “ಸ್‌” ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ ಖಲಪೂಃ ಎಂದಾಗಿದೆ. 

(ಯಣ್‌ ವಿಧಾಯಕ ಸೂತ್ರ) 

ಸೂತ್ರ- 21. ಓಃ ಸುಪಿ (6.4.86) 

ವೃತ್ತಿಃ-ಧಾತ್ವವಯವ-ಸಂಯೋಗಪೂರ್ವಃ ನ ಭವತಿ ಯಃ "ಉ' ವರ್ಣ, 
ತದಂತಃ ಯಃ ಧಾತುಃ ತದನ್ನಸ್ಯ ಅನೇಕಾಚಃ ಅಜ್ಞಸ್ಯ ಯಣ್‌ ಸ್ಯಾತ್‌; ಅಚಿ ಸುಪಿ। 
ಖಲಪ್ತೌ ಖಲಪ್ಪಃ ಏವಂ ಸುಲ್ವಾದಯಃ ಸ್ವಭೂಃ ಸ್ವಭುವೌ। ಸ್ವಭುಮಃ.. ವರ್ಷಾಭೂಃ 


ಹಡ್ಲಿಣ್ಣ್‌ ಪ್ರಕರಣಮ್‌ (ಅ.ಪು) 193 


ಅ.ವೃ.-"ಏರನೇಕಾಚೋತಸಂಯೋಗ-ಪೂರ್ವಸ್ಯ' ಎಂಬುದರಿಂದ ಅನೇಕಾಚಃ 
ಮತ್ತು ಅಸಂಯೋಗಪೂರ್ವಸ್ಯ” ಎಂಬ ಪದಗಳು ಹಾಗೆಯೇ “ಅಚಿ ಶ್ನು-ಧಾತು- 
ಭ್ರುವಾ೦-ಯ್ವೋರಿಯಜುವಜೌ ಎಂಬ ಸೂತ್ರದಿಂದ ಧಾತೋಃ ಮತ್ತು ಅಚಿ ಎಂಬ 
ಪದಗಳು ಹಾಗೆಯೇ “ಇಯೋಯಣ್‌' ಎಂಬುದರಿಂದ "ಯಣ್‌' ಎಂಬ ಪದಗಳು 
ಅನುವೃತ್ತವಾಗುತ್ತವೆ. 

ಅರ್ಥ-ಧಾತುವಿನ ಅವಯವವಾಗಿಯೂ ಪೂರ್ವದಲ್ಲಿ ಸಂಯೋಗರಹಿತವಾದ 
ಯಾವ ಒಂದು "ಉ'ಕಾರವಿರುವುದೋ ಅಂತಹ "ಉ'ಕಾರವನ್ನೇ ಅಂತವಾಗಿವುಳ್ಳ 
ಅನೇಕಾಚ್‌ ಆದ ಧಾತುವಿನ ಅಂಗಕ್ಕೆ ಅಜಾದಿಯಾದ ಸುಪ್‌ ಪ್ರತ್ಯಯವು ಪರದಲ್ಲಿದ್ದಾಗ, 
ಯಣಾದೇಶವಾಗುತ್ತದೆ. 

ಉದಾ-ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ ಖಲಪ್ವೌ - ಖಲಪೂ-ಔ ಎಂದಿದ್ದಾಗ, 
ಇಲ್ಲಿ "ಊ' ವರ್ಣದ ಪೂರ್ವದಲ್ಲಿ ಸಂಯೋಗವಿಲ್ಲ. ತದಂತವಾದ ಧಾತುವು 
ಪೂ, ಇದನ್ನು ಅಂತವಾಗಿವುಳ್ಳ ಅಂಗವೆಂದರೆ ಖಲಪೂ ಎಂಬುದು. ಇದು ಅನೇಕಾಚ್‌ 
ಆಗಿದೆ. ಔ ಎಂಬ ಅಜಾದಿಯಾದ ಸುಪ್‌ ಪರದಲ್ಲಿರೋಣದ್ದರಿ೦ದ ಯಣ್‌ ಆದೇಶ 
ಬಂದು ಖಲಪ್‌.-ವ್‌..ಔ-ಖಲಪ್ಪ್‌ ಎಂದಾಗಿದೆ. 

ಉದಾ-ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ (ಜಸ್‌), ದ್ವಿತೀಯಾ ಬಹುವಚನದಲ್ಲಿ 
(ಶಸ್‌), ಮತ್ತು ಷಷ್ಠೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ (ಟಿಸ್‌ ) ವಿಭಕ್ತಿ ಪ್ರತ್ಯ ಯಗಳಿಗೆ 
ಯಣಾದೇಶವಾಗಿ ಖಲಪ್ಪಃ ಎಂದು ರೂಪಗಳಾಗುತ್ತವೆ. 


(ಊ-ಕಾರಾನ್ತ ಪುಲ್ಪ್ಲಂಗದ "ಖಲಪೂ' ಶಬ್ದದ ರೂಪಗಳು) 


ವಿಭಕ್ತಿ ಏ.ವ. ದ್ವಿವ. ಬ. ವ. 
ಪ್ರಥಮಾ ಖಲಪೂಃ ಖಲಪ್ವ್‌ ಖಲಪ್ವಃ। 
ದ್ವಿತೀಯಾ ಖಲಪ್ಪಮ್‌ ಖಲಪ್ವೌ ಖಲಪ್ಪಃ 
ತೃತೀಯಾ ಖಲಪ್ಪಾ ಖಲಪೂಭ್ಯಾಮ್‌ ಖಲಪೂಭಿಃ। 
ಚತುರ್ಥೀ ಖಲಪ್ವೇ ಖಲಪೂಭ್ಯಾಮ್‌ ಖಲಪೂಭ್ಯಃ। 
ಪಂಚಮೀ ಖಲಪ್ಪಃ ಖಲಪೂಭ್ಯಾಮ ಖಲಪೂಭ್ಯಃ। 
ಷಷ್ಟೀ ಖಲಪ್ಪಃ ಖಲಪ್ವೋಃ ಖಲಪ್ಪಾಮ್‌। 
ಸಪ್ತಮೀ ಖಲಪ್ವಿ ಖಲಪ್ವೋಃ ಖಲಪೂಷು। 
ಸಂಬೋಧನ ಹೇ ಖಲಪೂಜ। ಹೇ ಖಲಪ್ಪೌ! ಹೇ ಖಲಪ್ವಃ। 


ಸೂಚನೆ: ಇದರಂತೆ ಸುಲೂಃ (ಚೆನ್ನಾಗಿ ಕತ್ತರಿಸುವವನು) ಮೊದಲಾದ ಶಬ್ದಗಳು 
ನಿಷ್ಠನ್ನವಾಗುತ್ತವೆ. 

ಊ-ಕಾರಾನ್ರ ಸ್ವಭೂ- ಶಬ್ದ 

ಉದಾ-ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಸ್ವಭೂಃ - ಸ್ವಭೂ*ಸ್‌ (ಸು) ಎಂದಿದ್ದಾಗ, 


192 ಲಘುಸಿದ್ಧಾಂತ ಕೌಮುದೀ 


ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ ಸ್ವಭೂಃ ಎಂದಾಗುತ್ತದೆ. 


ಉದಾ. ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ ಸ್ವಭುವೌ - ಸ್ವಭೂ.ಔ ಎಂದಿದ್ದಾಗ, 
“ಇಕೋಯಣಚಿ' ಎಂಬುದರಿಂದ ಯಣಾದೇಶವು ಪ್ರಾಪ್ತವಾಗಲು, ಅದನ್ನು ಬಾಧಿಸಿ 
ಪೂರ್ವಸವರ್ಣ ದೀರ್ಫವು ಪ್ರಾಪ್ತವಾಗಲು, 'ದೀರ್ಫಾಜ್ಯಸಿ ಚ' ಎಂಬುದರಿಂದ 
ಅದಕ್ಕೆ ನಿಷೇಧವು ಬ೦ದು ಪುನಃ : ಯಣಾದೇಶವು ಪ್ರಾಪ್ತವಾಗಲು, ಅದನ್ನು ಬಾಧಿಸಿ 
“ಅಚ ಶ್ನು-ಧಾತು-ಭ್ರುವಾಂ-ಯ್ವೋರಿಯಜುವಜ್‌ೌ ಎಂಬುದರಿಂದ `ಉುವಜ್‌' 
ಪ್ರಾಪ್ತವಾಗಲು, ಅದನ್ನು ಬಾಧಿಸಿ 'ಓರನೇಕಾಚೋಂಸಂಯೋಗಪೂರ್ವಸ್ಯ' ಎಂಬ 
ಸೂತ್ರದಿಂದ "ಯಣ್‌' ಪ್ರಾಪ್ತವಾಗಲು, ಅದಕ್ಕೆ “ನ ಭೂಸುಧಿಯೋಃ” ಎಂಬುದರಿಂದ 
"ಉವಜ್‌' ಆದೇಶವು ಬಂದು “ಅಚಿ ಶ್ನು-ಧಾತು-ಭ್ರುವಾಂ-ಯ್ಜೋರಿಯಜುವಜೌ 
ಎಂಬುದರಿಂದ ಸ್ವಭ್‌* ಉವ್‌- ಔ.ಸ್ವಭುವೌ ಎಂದು ರೂಪವು ನಿಷ್ಟನ್ನವಾಗುತ್ತದೆ. 


(ಊ-ಕಾರಾನ್ತ ಪ್ಪಭೂ-ಶಣ್ಣದ ರೂಪಗಳು) 


ವಿಭಕ್ತಿ ಏ.ವ. ದ್ವಿವ. ಬ. ವ. 
ಪ್ರಥಮಾ ಸ್ವಭೂಃ ಸ್ವಭುವೌ ಸ್ವಭುವಃ 
ದ್ವಿತೀಯಾ ಸ್ವಭುವಮ್‌ ಸ್ವಭುವೌ ಸ್ವಭುವಃ 
ತೃತೀಯಾ ಸ್ವಭುವಾ ಸ್ವಭೂಭ್ಯಾಮ್‌ ಸ್ವಭೂಭಿಃ। 
ಚತುರ್ಥೀ ಸ್ವಭುವೇ ಸ್ವಭೂಭ್ಯಾಮ್‌ ಸ್ವಭೂಭ್ಯಃ। 
ಪಂಚಮೀ ಸ್ವಭುವಃ ಸ್ವಭೂಭ್ಯಾಮ್‌ ಸ್ವಭೂಭ್ಯಃ। 
ಷಷ್ಠೀ ಸ್ವಭುವಃ ಸ್ವಭುವೊಃ ಸ್ವಭುವಾಮ್‌। 
ಸಪ್ತಮೀ ಸ್ವಭುವಿ ಸ್ವಭುವೊಃ ಸ್ವಭೂಷು। 
ಸಂಬೋಧನ ಹೇ ಸ್ವಭೂಃ। ಹೇ ಸ್ವಭುವೌ। ಹೇ ಸ್ವಭುವಃ। 


(ಯಣಾದೇಶವನ್ನು ವಿಧಿಸುವ ಸೂತ್ರ) 

ವರ್ಷಾಭೂ - ಶಬ್ದದ ರೂಪಗಳು (ಮಳೆಗಾಲದಲ್ಲಿ ಹುಟ್ಟುವ ಕಪ್ಪೆ ಎಂದು 
ಅರ್ಥ). (ವರ್ಷಾಪೂರ್ವಕ ಭೂ ಧಾತುವಿನ ನ೦ತರ ಕ್ವಿಪ್‌ ಪ್ರತ್ಯಯವನ್ನು ಸೇರಿಸಿ 
ಅದು ಸರ್ವಾಪಹಾರವಾದಮೇಲೆ ವರ್ಷಾಭೂ ಎಂದು ಪ್ರಾತಿಪದಿಕವಾಗುತ್ತದೆ). 

ಉದಾ-ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ವರ್ಷಾಭೂ- ವರ್ಷಾಭೂಃಸ್‌ (ಸು) 
ಎಂದಿದ್ದಾಗ, "ಸ್‌' ಗೆ ರುತ್ವ-ವಿಸರ್ಗಗಳಾಗಿ ವರ್ಷಾಭೂಃ ಎಂದಾಗುತ್ತದೆ. 

(ಯಣ್‌ ವಿಧಾಯಕ ಸೂತ್ರ) 

ಸೂತ್ರ- 212. ವರ್ಷಾಜ್ಞಶ್ಚ (6.4.84) 

ವೃತ್ತಿಃ-ಅಸ್ಯ ಯಣ್‌ ಸ್ಯಾತ್‌ ಅಚಿ ಸುಪಿ। ವರ್ಷಾಭ್ವೌ ಇತ್ಯಾದಿ! ದೃನ್ಭೂಃ। 

ವಾ। ದೃನ್‌-ಕರ-ಪುನಃ-ಪೂರ್ವಸ್ಯ ಭುವಃ ಯಣ್‌ ವಕ್ಷವ್ಯಃ 


ಷಡ್ಲಿಣ್ಣಿ ಪ್ರಕರಣಮ್‌ (ಅ.ಪು) 193 


ದೃನ್‌ಭ್ರೌ ಏವಂ ಕರಭೂಃ ಧಾತಾ। ಹೇ ಧಾತಃ। ಧಾತಾರೌ। ಧಾತಾರಃ 

ವಾ। ಯ ವರ್ಣಾನ್ನಸ್ಯ ಣತ್ವಂ ವಾಚ್ಛಮ್‌। 

ಧಾತ್ಮಣಾಮ್‌। ಏವಂ ನಪ್ಪಾದಯಃ। ನಪ್ತಾದಿ ಗ್ರಹಣಂ ವ್ಯ್ಯತ್ಪತ್ತಿಪ 
ನಿಯಮಾರ್ಥಮ್‌। ತೇನ ಇಹ ನಗ ಪಿತಾ, ಪಿತರ ಪಿತರಃ ಶೇಷಂ ಥಾತ್ಯ ಹು 
ಏವಂ ಜಾಮಾತ್ರಾದಯಃ ನಾ। ನರೌ। 

ಪ. ಛೇ. ವರ್ಷಾಬ್ವಃ, ಚ । 

ಅ.ವ್ಯ - “ಅಚಿ ಶ್ನು-ಧಾತು-ಭ್ರುವಾಂ-ಯ್ವೋರಿಯಜುವಜ್‌ೌ ' ಎಂಬುದರಿಂದ 
“ಅಚೆ' ಎಂಬ ಪದವು, “ಓಃ ಸುಪಿ' ಎ೦ಬ ಸೂತ್ರದಿಂದ "ಸುಪಿ' ಎಂಬ ಪದವು 
ಮತ್ತು "ಇಣೋಯಣ್‌' ಎಂಬ ಸೂತ್ರದಿಂದ "ಯಣ್‌' ಎಂಬ ಪದವು ಅನುವೃತ್ತವಾಗಿದೆ. 

ಅರ್ಥ-ಅಜಾದಿಯಾದ "ಸುಪ್‌' ಪ್ರತ್ಯಯವು ಪರದಲ್ಲಿದ್ದಾಗ ವರ್ಷಾಭೂ ಶಬ್ದಕ್ಕೆ 
ಯಣ್‌ ಆದೇಶವಾಗಿ ಬರುತ್ತದೆ. 

ಉದಾ-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳ ದ್ವಿವಚನದಲ್ಲಿ ವರ್ಷಾಭೂ--ಔ 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ ಯಣಾದೇಶವಾಗಿ ವರ್ಷಾಭ್ಟೌ - ಎಂದು 
ರೂಪಗಳಾಗುತ್ತವೆ. 

ಸೂಚನೆ: ಸ್ವಭುವೌ - ಶಬ್ದದಂತೆ ಪ್ರಕ್ರಿಯೆಯನ್ನು ತಿಳಿಯಬೇಕು. ಆದರೆ ಅಲ್ಲಿ 
"ಉವಜ್‌' ಆದೇಶವಾಗುತ್ತದೆ. ಇಲ್ಲಿ ಯಣಾದೇಶವಾಗುತ್ತದೆ. 

ವಾರ್ತಿಕ -ವಾ॥ ದೃನ್‌-ಕರ-ಪುನಃ-ಪೂರ್ವಸ್ಯ ಭುವಃ ಯಣ್‌ ವಕ್ಷವ್ಯಃ 

ದೃನ್‌, ಕರ, ಮತ್ತು ಪುನರ್‌ ಶಬ್ದಪೂರ್ವಕವಾದ "ಭೂ' ಶಬ್ದಕ್ಕೆ ಯಣಾದೇಶವು 
ಬರುತ್ತದೆ. ಅಜಾದಿಯಾದ "ಸುಪ್‌' ಪ್ರತ್ಯಯವು ಪರದಲ್ಲಿದ್ದಾಗ. 

ಉದಾ- ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ ದೃನ್‌ಭೂ-ಔ ಎಂದಿದ್ದಾಗ, 
ಯಣಾದೇಶವಾಗಿ ದೃನ್‌ಭ್‌-ವ್‌-ಔದೃನ್‌ಭ್ಯೌ ಎಂದಾಗಿದೆ. ಸ್ವಭುವೌ-ಶಬ್ದದ 
ಪ್ರಕ್ರಿಯೆಯನ್ನು ಇಲ್ಲಿ ಅನುಸರಿಸಬೇಕು. 

ಸೂಚನೆ: ಇದರಂತೆ ಕರಭೂಃ, ಪುನರ್ಭೂಃ ಮೊದಲಾದ ಶಬ್ದ ಗಳು ರೂಪಗಳನ್ನು 
ಪಡೆಯುತ್ತವೆ. 

ಇಲ್ಲಗೆ "ಊ' ಕಾರಾ೦ತ ಶಬ್ದಗಳು ಮುಗಿದವು. 
"ಬು' ಕಾರಾ೦ತ ಶಣ್ಣಗಳು ಆರಂಭವಾಗುತ್ತವೆ. 

ಧಾತೃ ಶಬ್ದವು ಧಾ ಧಾತುವಿಗೆ ಕರ್ತರ್ಥದಲ್ಲಿ "ಣ್ವುಲ್‌ ತೃಚೌ' ಎಂಬುದರಿಂದ 
ತೃಚ್‌ ಪ್ರತ್ಯಯವು ಬ೦ದು ರೂಪ ಸಿದ್ಧವಾಗಿದೆ. (ಧಾರಣೆಯನ್ನು ಮತ್ತು 
ಪೋಷಣೆಯನ್ನು ಮಾಡುವ ಬ್ರಹ್ಮನು ಎಂದರ್ಥ). 

ಉದಾ- ಧಾತಾ - ಪ್ರಥಮಾವಿಭಕ್ತಿ ಏಕವಚನದಲ್ಲಿ ಧಾತಾ - ಧಾತೃ*ಸ್‌ (ಸು) 
ಎ೦ದಿದ್ದಾಗ, ಇದು "ಯ' ಕಾರಾಂತವಾಗುವುದರಿಂದ “ಯದುಶನಸ್ತುರದಂಸೋತನೇ- 


194 ಲಘುಸಿದ್ಧಾಂತ ಕೌಮುದೀ 


ಹಸಾಂಚ' ಎಂಬುದರಿಂದ "ಅನಜ್‌' ಆದೇಶವು ಬಂದು ಧಾತನ್‌4ಸ್‌ ಎಂದಿರುವಾಗ, 
ಅಪ್ಪನ್‌-ತೃಚ್‌-ಸ್ವಸೃ-ನಪ್ತೃ-ನೇಷ್ಟೃ-ತ್ವಷ್ಟೃ-ಕ್ಷತ್ತ್ಯ-ಹೋತೃ-ಪೋತೃ-ಪ್ರಶಾಸ್ತ್ರಣಾಮ್‌ 
(6.4.11) ಎಂಬ ಸೂತ್ರದಿಂದ ಉಪಧಾ 'ಅ'ಕಾರಕ್ಕೆ ದೀರ್ಪ ಬಂದು ಧಾತಾನ್‌4ಸ್‌ 
ಎ೦ದಿರುವಾಗ "ಹಲ್‌ಜ್ಯಾಭ್ಯೋ...' ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ 
ಬಂದು "ನ ಲೋಪಃ ಪ್ರಾತಿಪದಿಕಾನ್ವಸ್ಯ' ಎಂಬುದರಿಂದ "ನ್‌' ಕಾರಕ್ಕೆ ಲೋಪವಾಗಿ 
ಧಾತಾ ಎಂದು ರೂಪ ನಿಷ್ಪತ್ತಿ ಆಗುತ್ತದೆ. 

ಉದಾ- ಹೇಧಾತಃ - ಸಂಬೋಧನ ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಹೇಧಾತಃ! 
-ಹೇ ಧಾತ್ಮ*ಸ್‌ (ಸು) ಎಂದಿರುವಾಗ, ಗುಣ ಬಂದು ಧಾತರ್‌*ಸ್‌ ಎಂದಿದ್ದಾಗ 
“ಹಲ್‌ ಜ್ಯಾಭ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ಷಮ್‌ ಹಲ್‌” ಎಂಬುದರಿಂದ *ಸ್‌' 
ಲೋಪವಾಗಿ ಧಾತರ್‌ ಎಂದಿರುವಾಗ ರೇಫಕ್ಕೆ ರುತ್ವ-ವಿಸರ್ಗಗಳಾಗಿ ಹೇಧಾತಃ। 
ಎಂದಾಗಿದೆ. 

ಉದಾ- ಧಾತಾರೌ - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಯ ದ್ವಿವಚನಗಳಲ್ಲಿ 
ಧಾತಾರೌ- ಧಾತೃ*ಔ ಎಂದಿದ್ದಾಗ, "ಯತೋಬಿ'... ಎಂಬುದರಿಂದ "ಯ'ಕಾರಕ್ಕೆ 
ಗುಣವಾಗಿ, ಧಾತರ್‌+ಔ ಎಂದಿರುವಾಗ "ಅಪ್‌ತೃನ್‌'... ಎಂಬುದರಿಂದ ಉಪಧಾಕ್ಕೆ 
ದೀರ್ಥವಾಗಿ ಧಾತಾರೌ ಎಂದಾಗಿದೆ. 

ಉದಾ- ಧಾತಾರಃ -ಪ್ರಥಮಾವಿಭಕ್ತಿ ಬಹುವಚನದಲ್ಲಿ ಧಾತಾರಃ - ಧಾತೃ--ಅಸ್‌ 
(ಜಸ್‌) ಎಂದಿದ್ದಾಗ, ಗುಣಬ೦ದು ಧಾತರ್‌* ಅಸ್‌ ಎಂದಿದ್ದಾಗ, "ಅಪ್‌ತೃನ್‌'.. 
ಎಂಬುದರಿಂದ ಉಪಧಾಕ್ಕೆ ದೀರ್ಫವಾಗಿ ಧಾತಾರ್‌4ಅಸ್‌ ಎಂದಿದ್ದಾಗ ರುತ್ವ- 
ವಿಸರ್ಗಗಳಾಗಿ ಧಾತಾರಃ ಎಂದಾಗಿದೆ. 

ವಾರ್ತಿಕ - ಯ ವರ್ಣಾನ್ನಸ್ಯನ್‌ ಣತ್ಹಂ ವಾಚ್ಯಮ್‌। 

ಯವರ್ಣದ ಪರದಲ್ಲಿರುವ "ನ' ಕಾರಕ್ಕೆ "ಣ” ಕಾರವು ಬರುತ್ತದೆ. 

ಉದಾ- ಧಾತ್ಯಣಾಮ್‌-ಷಷ್ಟೀ ವಿಭಕ್ತಿ ಬಹುವಚನದಲ್ಲಿ ಧಾತ್ಯಣಾಮ್‌- 
ಧಾತೃ*ನ್‌4ಆಮ್‌-ಧಾತ್ಯೃನಾಮ್‌ ಎಂದಾಗಿ ಪ್ರಕೃತ ವಾರ್ತಿಕದಿಂದ "ನ್‌' ಕಾರಕ್ಕೆ 
“ಣ್‌' ಬಂದು ಧಾತ್ಯಣಾಮ್‌ ಎಂದಾಗಿದೆ. 

ವ್ಯುತ್ಪತ್ತಿ ಪಕ್ಷದಲ್ಲಿ ನಪ್ಪ ಮೊದಲಾದ ಶಬ್ದಗಳನ್ನು ಸ್ವೀಕರಿಸಿರುವುದು ನಿಯಮಕ್ಕಾಗಿ 
ಇರುತ್ತದೆ. ಆದ್ದರಿಂದ ಪಿತಾ, ಪಿತರೌ, ಪಿತರಃ ಎಂಬಲ್ಲಿ ದೀರ್ಪವು ಬಂದಿಲ್ಲ. 
ಅಂದರೆ "ಅಪ್‌-ತೃನ್‌-ತೃಚ್‌'... ಎಂಬ ಸೂತ್ರದಲ್ಲಿ ಸ್ವಸ್ಯ ಮೊದಲಾದ ಶಬ್ದಗಳೂ 
ಪಠಿತವಾಗಿವೆ. ಇವುಗಳು ಉಣಾದಿ ಸೂತ್ರಗಳಿ೦ದ ಉತ್ಪನ್ನವಾಗಿವೆ. ಕೆಲವರು ಈ 
ಶಬ್ದಗಳನ್ನು ವ್ಯುತ್ತನ್ನ ಮತ್ತು ಅವ್ಯತ್ತನ್ನಗಳಂದು ಪರಿಗಣಿಸುತ್ತಾರೆ. ವ್ಯತ್ತನ್ನವೆಂದು 
ಸ್ವೀಕರಿಸುವ ಪಕ್ಷದಲ್ಲಿ, ಶಬ್ದಗಳನ್ನು ಪ್ರಕೃತಿ, ಪ್ರತ್ಯಯಗಳನ್ನಾಗಿ ವಿಂಗಡಿಸುತ್ತಾರೆ. 
ಇದರಿಂದ ತೃನ್ನಂತ, ತೃಜ೦ತಗಳಾಗಿರುವ ಶಬ್ದಗಳಿಗೆ ದೀರ್ಫವು ಬರುತ್ತದೆ. ಇವುಗಳಲ್ಲಿ 
(ಸಿದ್ಧವಾದ ರೂಪಗಳಲ್ಲಿ) ಕೆಲವೇ ಶಬ್ದಗಳನ್ನು ಸ್ವೀಕರಿಸುವ ಕಾರಣದಿಂದ, 


ಷಡ್ಗಿಜ್ಜ್‌ ಪ್ರಕರಣಮ್‌ (ಅ.ಪ) 195 


ಉಳಿದವುಗಳು ವ್ಯರ್ಥವಾಗುತ್ತವೆ. "ಸಿದ್ಧೇ ಸತ್ಯಾರಂಭೋ ನಿಯಮಾಯ' ಕಾರ್ಯವು 
ಉಪಾಯಾಂತರಗಳಿಂದ ಸಿದ್ಧವಾದರೂ, ಇವುಗಳನ್ನು ಪ್ರತ್ಯೇಕವಾಗಿ ಮತ್ತೆ ವಿಧಾನ 
ಮಾಡಿರುವುದು ನಿಯಮಕ್ಕಾಗಿ (ಬರಲೇಬೇಕು ಎಂದು). ಈ ನ್ಯಾಯದಿಂದ ಸ್ಪಸ್ರಾದಿ 
ಗ್ರಹಣವು ನಿಯಮವನ್ನು ಮಾಡುತ್ತಿದೆ. ಉಣಾದಿಗೆ ಸೇರಿದ ತೃನ್‌ ಮತ್ತು ತೃಚ್‌ 
ಪ್ರತ್ನಯಾಂತಗಳಿಗೆ ದೀರ್ಫವಾಗುವುದಾದರೆ ನಪ ಮೊದಲಾದವುಗಳಿಗೇ ಆಗುತ್ತದೆ. 
ಬೇರೆ ಶಬ್ದಗಳಿಗಲ್ಲ.ಅವ್ರ್ಯತ್ತನ್ನ ಪಕ್ಷದಲ್ಲಿ ಆಯಾ ಶಬ್ದಗಳನ್ನು ಸ್ವೀಕರಿಸಿ “ಸುಪ್‌ 
ಪ್ರತ್ಯಯಗಳನ್ನು ಸೇರಿಸಿದರೆ ಸಾಕು. 
("ಯ' ಕಾರಾಂತ ಪಿತೃ ಶಬ್ದ) 


ಸೂಚನೆ: ಪಿತೃ ಶಬ್ದವು ನಪ್ಪಾದಿಗಣದಲ್ಲಿ ಬರುವದಿಲ್ಲ, ಇದು "ಧಾತೃ' ಶಬ್ದದಂತೆ 
ಪ್ರಕ್ರಿಯೆಯನ್ನು ಹೊಂದಿದರೂ, ಸೆರ್ವನಾಮಸ್ಥಾನದಲ್ಲಿ ಅಪ್ಪ್ಯನ್‌-ತೃಚ್‌-ಸ್ವ ಸ್ವಶ್ಯ-ನಪ್ರೃ ಸ 
ನೇಷ್ಟ-ತ್ರಷ್ಟ-ಕತ್ರ -ಹೋತೃ-ಪೋತ್ಸ -ಪ್ರಶಾಸ್ತ್ಯಣಾಮ್‌ (6 4.11) ಎ೦ಬ ಸೂತ್ರದಿಂದ 
ಉಪಧಾ ದೀರ್ಫವು ಬರುವದಿಲ್ಲ, ಪರಂತು ಕೆಳಗಿನ ನಿಯಮದಿಂದ ಬರುತ್ತದೆ. 

ಉದಾ-ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಪಿತಾ -ಹಿತೃ*ಸ್‌ (ಸು) ಎಂದಿದ್ದಾಗ 
“ಯದುಶನಸ್‌'... ಎಂಬುದರಿಂದ "ಅನಜ್‌' ಆದೇಶವಾಗಿ ಪಿತನ್‌4ಸ್‌ ಎಂದಿದ್ದಾಗ, 
“ಸರ್ವನಾಮಸ್ಥಾನೇ ಚಾಸಂಬುದ್ಧೌ' ಎಂಬ ಸೂತ್ರದಿಂದ ಉಪಧಾ ದೀರ್ಫವಾಗಿ, 
ಪಿತಾನ್‌-ಸ್‌ ಎಂದಿರುವಾಗ "ಹಲ್‌ಜ್ಯೌಭ್ಯೋ....' ಎಂಬುದರಿಂದ "ಸ್‌' ಕಾರಕ್ಕೆ 
ಲೋಪವಾಗಿ "ನ ಲೋಪಃ ಪ್ರಾತಿಪದಿಕಾನ್ವಸ್ಯ” ಎಂಬುದರಿಂದ "ನ್‌' ಕಾರಕ್ಕೆ ಲೋಪವಾಗಿ 
ಪಿತಾ ಎಂದು ರೂಪವಾಗುತ್ತದೆ. 

ಉದಾ-ಪಿತರೌ- ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ ಪಿತೃ*ಔ ಎಂದಿದ್ದಾಗ, "ಯತೋ 
ಜೆ' ಎಂಬ ಸೂತ್ರದಿಂದ "ಬು'ಕಾರಕ್ಕೆ ಅರ್‌ ಎಂಬ ಗುಣಾದೇಶವು ಬಂದು 
ಪಿತರ್‌4+ಔ=ಪಿತರೌ ಎಂದಾಗಿದೆ. 

ಉದಾ-ಪಿತರಃ -ಪ್ರಥಮಾ ವಿಭಕ್ತಿ ಬಹು ವಚನದಲ್ಲಿ ಪಿತರಃ-ಪಿತೃ* ಅಸ್‌ (ಜಸ್‌) 
ಎಂದಿದ್ದಾಗ, ಗುಣಾದೇಶವಾಗಿ, ಪಿತರ್‌--ಅಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ ರುತ್ವ- 
ವಿಸರ್ಗಗಳಾಗಿ ಪಿತರಃ ಎಂದಾಗಿದೆ. 

ಸೂಚನೆ: "ಧಾತೃ' ಶಬ್ದದಂತೆ ಉಳಿದ ರೂಪಗಳು ಇರುತ್ತವೆ. “ಜಾಮಾತೃ(ಅಳಿಯ), 
ಮತ್ತು ಬ್ರಾ ತ್ಯ(ಸಹೋದರ) ಎ೦ಬ ಶಬ್ದಗಳೂ ಕೂಡ ಇದೇರೀತಿಯಲ್ಲಿ ರೂಪಗಳನ್ನು 
ತಾಳುತ್ತವೆ. 

"ನೃ' ಶಬ್ದದ ರೂಪಗಳು 

ಉದಾ-ನಾ-ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ನೃ*ಸ್‌(ಸು) ಎಂದಿದ್ದಾಗ 
“ಬದುಶನಸ್‌'... ಎಂಬುದರಿಂದ "ಅನಜ್‌' ಆದೇಶವಾಗಿ ನನ್‌--ಸ್‌ ಎ೦ದಿರುವಾಗ, 
"ಸರ್ವನಾಮಸ್ಥಾನೇ... ಸೂತ್ರದಿಂದ ಉಪಧಾ “ಅ'ಕಾರಕ್ಕೆ ದೀರ್ಫವಾಗಿ ನಾನ್‌.ಸ್‌ 
ಎ೦ದಿದ್ದಾಗ, "ಹಲ್‌ಜ್ಯಾಭ್ಯೋ... ಎಂಬುದರಿಂದ "ಸ್‌' ಕಾರ ಲೋಪವಾಗಿ, “ನಲೋಪಃ 


196 ಲಘುಸಿದ್ಧಾ೦ತ ಕೌಮುದೀ 


ಪ್ರಾತಿಪದಿಕಾನ್ನಸ್ಯ' ಎಂಬುದರಿಂದ ನ್‌ಗೆ ಲೋಪವಾಗಿ ನಾ ಎಂದು ರೂಪವಾಗುತ್ತದೆ. 

ಉದಾ-ನರೌ- ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ ನೃ*ಔ ಎಂದಿದ್ದಾಗ "ಯತೋಜಿ' 
ಎಂಬ ಸೂತ್ರದಿಂದ “ಯ'ಕಾರಕ್ಕೆ ಅರ್‌ ಎಂಬ ಗುಣಾದೇಶವು ಬಂದು ನ್‌4ಅರ್‌+ 
ಔಎನರೌ ಎಂದಾಗಿದೆ. 


(ವಿಕಲ್ಪವಾಗಿ ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ್‌- 213. ನೃ ಚ (6.4.6) 

ವೃತ್ತಿಃ-ಅಸ್ಯ ನಾಮಿ ವಾ ದೀರ್ಫಃ ನೃಣಾಮ್‌, ನ್ಯಣಾಮ್‌। 

ಅ. ವೃ. -"ಛಂದಸ್ಕುಭಯಥಾ' ಎಂಬ ಸೂತ್ರದಿಂದ "ಉಭಯಥಾ' ಎಂಬ 
ಪದವು ಮತ್ತು "ಡಲೋಪೇ ಪೂರ್ವಸ್ಯ ದೀರ್ಫೋಇಣಃ' ಎಂಬ ಸೂತ್ರದಿಂದ 
ದೀರ್ಫಃ ಎಂಬ ಪದವು ಹಾಗೂ "ನಾಮಿ' ಎ೦ಬ ಸೂತ್ರವೂ ಅನುವೃತ್ತವಾಗುವವು. 

ಅರ್ಥ-ನೃ ಶಬ್ದಕ್ಕೆ "ನಾಮ್‌' ಪರವಾದಾಗ ದೀರ್ಫವು ವಿಕಲ್ಪವಾಗಿ ಬರುವುದು. 

ಉದಾ-ನೃಣಾಂ, ನ್ಶಣಾಂ-ಷಷ್ಟೀ ವಿಭಕ್ತಿ ಬಹುವಚನದಲ್ಲಿ ನೃ*ಆಮ್‌ ಎಂದಿದ್ದಾಗ, 
"ಹಸ್ತಿನದ್ಯಾಪೋ ನುಟ್‌' ಎ೦ಬ ಸೂತ್ರದಿಂದ ನುಟ್‌ ಆಗಮವು ಬಂದು ನೃ*ನ್‌-ಆಮ್‌ 
ಎಂದಿರುವಾಗ, ಪ್ರಕೃತ ಸೂತ್ರದಿಂದ ವೈಕಲ್ಲಿಕವಾಗಿ ದೀರ್ಫವು ವಿಕಲ್ಲವಾಗಿ ಬಂದು 
ನೃಃನಾಮ್‌ ಎಂದಿರುವಾಗ, "ನಾಮೀ' ಎಂಬಸೂತ್ತದಿಂದ ನ್ಶನಾಮ್‌ "ಯವರ್ಣಾನ್ತಸ್ಯ 
ಣತ್ವಂವಾಚ್ಕಂ' ಎಂಬ ವಾರ್ತಿಕದಿಂದ ನ್‌ ಕಾರಕ್ಕೆ ಣತ್ವ ಬಂದು ನ್ಯಣಾಮ್‌ 
ಎಂದಾಗಿದೆ. ದೀರ್ಫವು ಬಾರದೇ ಇದ್ದಾಗ ನೃಣಾಮ್‌ ಎಂದಾಗುತ್ತದೆ. ಸೂಚನೆ: 
“ಲೃ'ಕಾರಾ೦ತ, “ಏ' ಕಾರಾ೦ತ ಶಬ್ಧಗಳು ಅಪ್ರಸಿದ್ಧವಾಗಿವೆ. 
ಇಲ್ಲಗೆ ಖಕಾರಾ೦ತ ಶಬ್ದಗಳು ಮುಗಿದವು. 
(ಓ-ಕಾರಾ೦ತ ಶಣ್ಣವು ಪ್ರಾರಂಭವಾಗುತ್ತದೆ). 
(ಣಿದ್ದದ್ಧಾವವನ್ನು ವಿಧಿಸುವ ಸೂತ್ರ) 
ಸೂತ್ರ- 214. ಗೋತೋ ಣಿತ್‌ (7.1.60) 

ವೃತ್ತಿಃ-ಓಕಾರಾತ್‌ ವಿಹಿತಂ ಸರ್ವನಾಮಸ್ಥಾನಂ ಣಿದ್ದತ್‌। ಗೌಃ, ಗಾವೌ, ಗಾವಃ 

ಅ.ವೃ. - "ಇತೋತತ್‌ ಸರ್ವನಾಮಸ್ಥಾನೇ' ಎಂಬ ಸೂತ್ರದಿಂದ 
“ಸರ್ವನಾಮಸ್ಥಾನೇ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಓ'ಕಾರಾಂತ ಶಬ್ದದ ಪರದಲ್ಲಿ ವಿಧಿಸಲ್ಲಡುವ ಸರ್ವನಾಮಸ್ಥಾನಕ್ಕೆ 
ಣಿದ್ದದ್ಧಾವವು ಬರುತ್ತದೆ. 

ಉದಾ -ಗೌಃ - ಪ್ರಥಮಾ ಏಕವಚನದಲ್ಲಿ ಗ್‌.ಓ.-ಸ್‌ (ಸು) ಎಂದಿರುವಾಗ, 
ಪ್ರಕೃತ ಸೂತ್ರದಿಂದ "ಸ್‌' ಗೆ ಣಿದ್ವದ್ಭಾವ ಮಾಡಿ, "ಅಚೋ ಜ್‌ಣಿತಿ' ಎಂಬುದರಿಂದ 
ಪೂರ್ವದಲ್ಲಿರುವ "ಓ' ಕಾರಕ್ಕೆ ವೃದ್ಧಿ ಬಂದು ಗ್‌--ಔ--ಸ್‌ ಎಂದಿರುವಾಗ, "ಸ್‌ 
ಕಾರಕ್ಕೆ ರುತ್ವ ವಿಸರ್ಗಗಳಾಗಿ ಗೌಃ ಎಂದಾಗಿದೆ. 


ಷಡ್ಲಿಣ್ಗ್‌ ಪ್ರಕರಣಮ್‌ (ಅ.ಪ) 197 


ಉದಾ- ಗಾವೌ -ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ ಗಾವೌ- 
ಗೊ.ಔ ಎಂದಿರುವಾಗ, ಣಿದ್ದದ್ದಾವ ಪ್ರ ಪಯಃಕ ಕ್ತ ವೃದ್ಧಿ ಬಂದು ಗ್ಗ ಎಂದಿರುವಾಗ, 
“ಏಚೋ$*ಯವಾಯಾವಃ' ಎಂಬುದರಿಂದ ಆವ್‌ ಆದೇಶವಾಗಿ ಗ್‌--ಆವ್‌-.ಔಎಗಾವೌ 
ಎಂದಾಗಿದೆ. 

ಉದಾ- ಗಾವಃ - ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ, ಗ್‌+ ಓ.-ಅಸ್‌ (ಜಸ್‌) 
ಎಂದಿದ್ದಾಗ, ಣಿದ್ದದ್ಭಾವ ಓಕಾರಕ್ಕೆ ವೃದ್ಧಿ, ನಂತರ ಆವಾದೇಶ, ರುತ್ವ ವಿಸರ್ಗಗಳಾಗಿ 
ಗಾವಃ ಎ೦ಬ ರೂಪವಾಗಿದೆ. 
("ಅಮ್‌' ಮತ್ತು "ಶಸ್‌' ಗಳಗೆ ಆ-ಕಾರವನ್ನು ಏಕಾದೇಶವಾಗಿ ವಿಧಿಸುವ ಸೂತ್ರ) 
ಸೂತ್ರ- 216. ಔತೋಂಮ್‌ಶಸೊಃ (6.1.63) 

ವೃತ್ತಿಃ-ಔತಃ ಅಮ್‌-ಶಸೊಃ ಅಚಿ ಆಕಾರಃ ಏಕಾದೇಶಃ ಸ್ಯಾತ್‌। ಗಾಮ್‌। ಗಾವೌ। 
ಗಾಃ ಗವಾ। ಗವೇ। ಗೋಃ2। ಇತ್ಯಾದಿ! 

ಪ. ಛೇ. - ಆ, ಓತಃ, ಅಮ್‌, ಶಸೋಃ 

ಅ.ವೃ.-"ಇಕೋಯಣಚಿ” ಎಂಬ ಸೂತ್ರದಿಂದ "ಅಚಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. "ಏಕಃ ಪೂರ್ವಪರಯೋಳ” ಎಂಬುದು ಅಧಿಕಾರ ಸೂತ್ರ । 

ಅರ್ಥ- "ಓ'ಕಾರದ ಪರದಲ್ಲಿ ಅಮ್‌ ಮತ್ತು ಶಸ್‌ಗಳಲ್ಲಿರುವ ಅಜ್‌ ಇದ್ದಾಗ 
ಪೂರ್ವಪರಗಳ ಸ್ಥಾನದಲ್ಲಿ ಆಕಾರವು ಏಕಾದೇಶವಾಗಿ ಬರುತ್ತದೆ. 

ಉದಾ- ದ್ವಿತೀಯಾ ವಿಭಕ್ತಿಯ ಏಕವಚನದಲ್ಲಿ ಗೋ. ಅಮ್‌ ಎಂದಿದ್ದಾಗ, 
ಣಿದ್ದದ್ಭಾವದಿಂದ ವೃದ್ದಿ ಬರಬೇಕಾಗಿತ್ತು. ಅದನ್ನು ಬಾಧಿಸಿ, ಪ್ರಕೃತ ಸೂತ್ರದಿಂದ 
ಪೂರ್ವ ಪರಗಳ ಸ್ಥಾನದಲ್ಲಿ "ಆ'ಕಾರವು ಏಕಾದೇಶವಾಗಿ ಬಂದು ಗ್‌+ಆ4ಮ್‌=ಗಾಮ್‌ 
ಎಂದಾಗಿದೆ. 

ಉದಾ- ಗಾವೌ - ಪ್ರಥಮಾವಿಭಕ್ತಿ ದ್ವಿವಚನದಂತೆಯೇ ರೂಪವು ಇರುತ್ತದೆ. 

ಉದಾ-ದ್ವಿತೀಯಾ ವಿಭಕ್ತಿಯ ಬಹುವಚನದಲ್ಲಿ-ಗೋ-* ಅಸ್‌ (ಜಸ್‌) ಎಂದಿದ್ದಾಗ, 
ಪೂರ್ವಸವರ್ಣ ದೀರ್ಫವನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ ಪೂರ್ವಪರಗಳ 
ಸ್ಥಾನದಲ್ಲಿ "ಆ'ಕಾರವು ಆದೇಶವಾಗಿ ಬಂದು ಗ್‌.-ಆ*ಸ್‌ ಎಂದಿರುವಾಗ ರುತ್ವ- 
ವಿಸರ್ಗಗಳಾಗಿ, ಗಾಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ತೃತಿಯಾ ವಿಭಕ್ತಿಯ ಏಕವಚನದಲ್ಲಿ ಗೋ ಆಟಾ) ಎಂದಿದ್ದಾಗ, 
ಅವಾದೇಶವಾಗಿ ಗ್‌+ಅವ್‌4+ಆ=ಗವಾ ಎಂದಾಗಿದೆ. 

ಉದಾ-ಗವೇ- ಚತುರ್ಥೀ ವಿಭಕ್ತಿಯ ಏಕವಚನದಲ್ಲಿ ಗೋ-ಏ(ಜೇ) ಎಂದಿದ್ದಾಗ, 
ಅವಾದೇಶವಾಗಿ ಗ್‌.ಅವ್‌-ಏಇಗವೇ ಎಂದಾಗಿದೆ. 


ಉದಾ-ಗೋಃ - ಪಂಚಮೀ ಮತ್ತು ಷಷ್ಠೀ ವಿಭಕ್ತಿಯ ಏಕವಚನದಲ್ಲಿ ಗೋ--ಅಸ್‌ 
(ಜಸಿ ಮತ್ತು ಜಸ್‌) ಎ೦ದಿದ್ದಾಗ "ಜಸಿ ಜಸೋಶ್ಚ' ಎಂಬುದರಿಂದ ಪೂರ್ವ ರೂಪ 


198 ಲಘುಸಿದ್ಧಾಂತ ಕೌಮುದೀ 


ಬಂದು ಗೋಸ್‌ ಎಂದಿದ್ದಾಗ, ರುತ್ವ ವಿಸರ್ಗಗಳಾಗಿ ಗೋಃ ಎಂದಾಗಿದೆ. 

ಸೂಚನೆ: ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ ಯಾವದೇ ವಿಶೇಷವಿಲ್ಲ. 

ಉದಾ-ತೃತಿಯಾ ವಿಭಕ್ತಿ ದ್ವಿವಚನ-ಬಹುವಚನಗಳಲ್ಲಿ-ಗೋಭ್ಯಾಮ್‌ ಗೋಭಿಃ 

ಉದಾ-ಚತುರ್ಥಿ ವಿಭಕ್ತೀ ದ್ವಿವಚನ-ಬಹುವಚನಗಳಲ್ಲಿ -ಗೋಭ್ಯಾಮ್‌ ಗೋಭ್ಯಃ 

ಉದಾ-ಪಂಚಮೀ ವಿಭಕ್ತೀ ದ್ವಿವಚನ-ಬಹುವಚನಗಳಲ್ಲಿ -ಗೋಭ್ಯಾಮ್‌ ಗೋಭ್ಯಃ 

ಉದಾ-ಷಷ್ಟೀ ವಿಭಕ್ತೀ ದ್ವಿವಚನ-ಬಹುವಚನಗಳಲ್ಲಿ - ಗೋ4ಓಸ್‌ » ಅವಾದೇಶ 
ಗ್‌* ಅವ್‌+ ಓಸ್‌ ಗವೋಸ್‌ > ರುತ್ನ-ವಿಸರ್ಗ ಗವೋಃ 

ಉದಾ-ಷಷ್ಟೀ ವಿಭಕ್ತೀ ಬಹುವಚನದಲ್ಲಿ- ಗೋ4ಆಮ್‌ >» ಅವಾದೇಶು 
ಗ್‌4+ಅವ್‌4+ಆಮ್‌=ಗವಾಮ್‌ (ಏ.ಓ,ಐ.ಔ ಅಂದರೆ “"ಏಜ್‌' ಗಳಿಗೆ ಹ್ರಸ್ತವಿಲ್ಲದ್ದರಿಂದ, 
ಹ್ರಸ್ತನದ್ಯಾಪೋನುಟ್‌ ಎಂಬ ಸೂತ್ರದಿಂದ ನುಡಾಗಮ ಬರುವದಿಲ್ಲ). 

ಉದಾ-ಸಪ್ತಮೀ ವಿಭಕ್ತೀ ಏಕವಚನದಲ್ಲಿ ಗೋ4ಇ(ಜೆ) >ಅವಾದೇಶ 
ಗವ್‌-ಇಇಗವಿ 

ಉದಾ-ಸಪ್ತಮೀ ದ್ವಿವಚನದಲ್ಲಿ - ಗೋ*ಓಸ್‌ »ಅವಾದೇಶ ಗವೋಸ್‌>ರುತ್ವ- 
ವಿಸರ್ಗ ಗವೋಃ 

ಉದಾ-ಸಪ್ತಮೀ ಬಹುವಚನದಲ್ಲಿ- ಗೋಸು (ಸುಪ್‌)ಆದೇಶಪ್ರತ್ಯಯಯೋಃ 
ಎ೦ಬಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ ಬಂದು ಗೋಷು ಎಂದಾಗಿದೆ. 

ಇಲ್ಲಗೆ ಓ-ಕಾರಾಂತ ಶಬ್ದಗಳು ಮುಗಿದವು. 
ಐ-ಕಾರಾಂತ 'ರೈ' ಶಬ್ದ 
(ಆ-ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 216. ರಾಯೋ ಹಲ (7.2.85) 

ವೃತ್ತಿಃ-ಅಸ್ಯ ಅಕಾರಾದೇಶಃ ಹಲಿ ವಿಭಕೌ। ರಾಃ ರಾಯೌ। ರಾಯಃ। ರಾಭ್ಯಾಂ 
ಇತ್ಯಾದಿ। [.....ಗ್ಲೌ! ಗ್ಲಾವೌ। ಗ್ಲಾವಃ ಗ್ಲೌಭ್ಯಾಂ ಇತ್ಯಾದಿ] 

ಪ. ಛೇ. - ರಾಯಃ, ಹಲಿ। 

ಅ.ವ್ಯ.-"ಅಷ್ಟನ ಆ ವಿಭಕೌ' ಎಂಬ ಸೂತ್ರದಿಂದ “ಆ' ಮತ್ತು "ವಿಭಕೌ' ಎಂಬ 
ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಹಲಾದಿ ವಿಭಕ್ತಿಯು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ "ರೈ' ಶಬ್ದದ 
“ಐ” ಕಾರಕ್ಕೆ “ಆ'ಕಾರವು ಆದೇಶವಾಗಿ ಬರುತ್ತದೆ. 

ಉದಾ - ರಾಃ (ಐಶ್ವರ್ಯ) ರೈ ಶಬ್ದದ ಪ್ರಥಮಾ ಏಕವಚನದಲ್ಲಿ ರೈ4ಸ್‌ (ಸು) 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ಐ' ಕಾರಕ್ಕೆ “ಆ' ಕಾರವು ಆದೇಶವಾಗಿ ರಾ*ಸ್‌ 
ಎಂದಿದ್ದಾಗ ರುತ್ವ-ವಿಸರ್ಗಗಳಾಗಿ ರಾಃ ಎಂದಾಗಿದೆ. 


ಷಡ್ಗಿಜ್ಜಿ ಪ್ರಕರಣಮ್‌ (ಅ.ಪ) 199 


ಉದಾ -ರಾಯೌ - ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ ರೈ-ಔ ಎಂದಿದ್ದಾಗ, 
ಆಯ್‌ ಆದೇಶವು ಬಂದು ರಾಯ್‌+ಔ=ರಾಯೌ ಎಂದಾಗಿದೆ. 

ಉದಾ -ರಾಯಃ - ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿಯೂ ರೈ4ಅಸ್‌ (ಜಸ್‌) 
ಎ೦ದಿದ್ದಾಗ, ಆಯ್‌ ಆದೇಶವಾಗಿ ರುತ್ವ ವಿಸರ್ಗಗಳಾಗಿ ರಾಯಃ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ - ರಾಭ್ಯಾಮ್‌ - ತೃತಿಯಾ ಚತುರ್ಥೀ ಮತ್ತು ಪಂಚಮೀ ದ್ವಿವಚನಗಳಲ್ಲಿ 
ರೈ*ಬಭ್ಯಾಮ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಆ ಕಾರಾದೇಶವಾಗಿ 
ರಾ-ಭ್ಯಾಮ್‌-ರಾಭ್ಯಾಮ್‌ ಎಂದಾಗಿದೆ. 


ಸೂಚನೆ: 

1) ಉಳಿದರೂಪಗಳು ಅತಿ ಸ್ಪಷ್ಟವಾಗಿರೋಣದರಿಂದ ಅವುಗಳ ಪ್ರಕ್ರಿಯೆಯನ್ನು 
ಹೇಳಲಾಗಿಲ್ಲ. 

2) ಸ್ತ್ರೀಲಿಂಗದಲ್ಲಿಯೂ "ರೈ' ಶಬ್ದವು ಪುಲ್ಲಿಂಗದಂತೆಯೇ ರೂಪಗಳನ್ನು ತಾಳುತ್ತದೆ. 


ಅಖನ್ತ ಪುಲ್ಲಂಗದ "ಐ' ಕಾರಾಂತ "ರೈ' ಶಬ್ದದ ರೂಪಗಳು 


ವಿಭಕ್ತಿ ಏ.ವ. ದ್ವಿವ. ಬ.ವ. 
ಪ್ರಥಮಾ ರಾಃ ರಾಯೌ ರಾಯಃ। 
ದ್ವಿತೀಯಾ ರಾಯಮ್‌ ರಾಯೌ ರಾಯಃ 
ತೃತೀಯಾ ರಾಯಾ ರಾಭ್ಯಾಮ್‌ ರಾಭಿಃ। 
ಚತುರ್ಥೀ ರಾಯೇ ರಾಭ್ಯಾಮ್‌ ರಾಭ್ಯಃ। 
ಪಂಚಮೀ ರಾಯಃ ರಾಭ್ಯಾಮ್‌ ರಾಭ್ಯಃ। 
ಷಷ್ನೀ ರಾಯಃ ರಾಯೋಃ ರಾಯಾಮ್‌। 
ಸಪ್ತಮೀ ರಾಯಿ ರಾಯೋಃ ರಾಸು। 
ಸಂಬೋಧನ ಹೇ ರಾಃ। ಹೇ ರಾಯೌ। ಹೇ ರಾಯಃ! 


ಇಲ್ಲಗೆ ಕಾರಾಂತ ಶಬ್ದವು ಮುಗಿಯಿತು. 
ಶಶ ಶೇಷೇ 
ಔ-ಕಾರಾಂತ ಪುಲ್ಲಿಂಗದ "ಗ್ಲೌ' ಶಬ್ದವು ಆರಂಭವಾಗುತ್ತದೆ. 
ಉದಾ ಇಗ್ಗೌಃ (ಚಂದ್ರ ) ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಗ್ಲೌಸ್‌ (ಸು) 
ಎ೦ದಿದ್ದಾಗ, ರುತ್ವ-ವಿಸರ್ಗಗಳಾಗಿ ಗ್ಲೌಃ ಎಂದಾಗಿದೆ. 
ಉದಾ -ಗ್ಲಾವೌ -ಪ್ರಥಮಾ ವಿಭಕ್ತಿ ದ್ವಿ ವಚನದಲ್ಲಿ ಗ್ಲೌ*ಔ ಎಂದಿದ್ದಾಗ, ಆವ್‌ 
ಆದೇಶವಾಗಿ ಗ್ಲಾವೌ ರೂಪವು ಸಿದ್ದವಾಗಿದೆ. 


200 ಲಘುಸಿದ್ಧಾಂತ ಕೌಮುದೀ 


ಉದಾ -ಗ್ಲಾವಃ -ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ ಗ್ಲೌ-ಅಸ್‌ (ಜಸ್‌) 
ಎಂದಿದ್ದಾಗ, ಆವ್‌ ಆದೇಶವಾಗಿ ಗ್ಲಾವ್‌-- ಅಸ್‌ ಎಂದಿದ್ದಾಗ, ರುತ್ವ-ವಿಸರ್ಗಗಳಾಗಿ 
ಗ್ಲಾವಃ ರೂಪವಾಗಿದೆ. ' 

ಉದಾ -ಗ್ಲೌಭ್ಯಾಮ್‌-ತೃತೀಯಾ, ಚತುರ್ಥಿ ಮತ್ತು ಪಠಣ್ಣಮೀ ದ್ವಿವಚನಗಳಲ್ಲಿ 
ಗ್ಲೌ-ಭ್ಯಾಮ್‌ ಎಂದಿದ್ದಾಗ, ಕೇವಲ ಪ್ರತ್ಯಯ ಸೇರಿಸುವುದರಿಂದಲೇ ಗ್ಲೌಭ್ಯಾಮ್‌ 
ರೂಪವು ಸಿದ್ಧವಾಗಿದೆ. 

ಸೂಚನೆ: ಉಳಿದರೂಪಗಳು ಅತಿ ಸ್ಪಷ್ಟವಾಗಿರೋಣದರಿಂದ ಅವುಗಳ ಪ್ರಕ್ರಿಯೆಯನ್ನು 
ಹೇಳಲಾಗಿಲ್ಲ. ಇದರಂತೆಯೇ ಉಳಿದ "ಔ' ಕಾರಾಂತ ಪುಲ್ಲಿಂಗದ ಶಬ್ದಗಳನ್ನು 
ನುಡಿಸಬೇಕು. 


(ಇಲ್ಲಗೆ ಔ-ಕಾರಾಂತ ಶಬ್ದವು ಮುಗಿಯಿತು) 
॥ ಇತಿ ಅಜಂತಾಃ ಪುಲ್ಲಿಕ್ಸಾಃ॥ 
॥ ಅಜಂತ ಪುಲ್ಲಿಂಗ (5) ಪ್ರಕರಣವು ಮುಗಿಯಿತು ॥ 


6. ಷಡಿಫೇಷು - ಇಜನ್ನಾಃ ಸ್ರೀಅಜ್ಲಾಃ 
(ಸೂತ್ರ 216-234 ರವರೆಗೆ) 


ಪೀಠಿಕೆ: 

"ಅಜನ್ತ ಪುಲ್ಲಿಂಗ' ಶಬ್ದಗಳ ನಿರೂಪಣೆ ಮಾಡಿದ ನಂತರ, ಪಂಡಿತ ವರದರಾಜರು 
ಕ್ರಮಪ್ರಾಪ್ತವಾದ “ಅಜನ್ವ ಸ್ಪೀಲಿಂಗ' ಶಬ್ದಗಳ ರೂಪ ಸಿದ್ದಿಯನ್ನು ಈ ಪ್ರಕರಣದಲ್ಲಿ 
ನಿರೂಪಣೆ ಮಾಡುತ್ತಾರೆ. ಜಂತ ಪ್ಲ ಪುಭಂಗ'ದಲ್ಲಿರುವರತ "ಅಜನ್ನ ಸ್ಪೀಲಿಂಗ'ದಲ್ಲಿ 
"ಹ್ರಸ್ವ-ಅಕಾರಾನ್ತ' ಶಬ್ದಗಳು ಇರುವುದೇ ಇಲ್ಲ.“ಅ'ಕಾರಾನ್ತ ಸ್ತ್ರೀಲಂಗೆ ಶಬ್ದಗಳಿಗೆ 
ಸಾಮಾನ್ಯವಾಗಿ “ಅಜಾದ್ಯತಷ್ಟಾಪ್‌(4-1 4)?” ಸೂತ್ರದಿಂದ" "ಟಾಪ್‌' ಪ್ರತ್ಯಯಗಳು 
ಬಂದು 'ಕಾರಾವ್ರವಾಗುತ್ತವೆ.. 

“ಆ'ಕಾರಾನ್ಷ ಸ್ತ್ರೀಅಂಗ ಶಬ್ದಗಳು “ರಮಾ”(ಲಕ್ಷಿ 2) 
1 ರಮಾ(ಲಕ್ಷಿ €) ಶಬ್ದದ ರೂಪಗಳು 

“ರಮು ಕ್ರೀಡಾಯಾಂ' ಎಂಬುದು ಧಾತು.“ನಂದಿ-ಗ್ರಹಿಪಚಾದಿಭ್ಯೋ 
ಲ್ಯುಣಿನ್ಯಚಃ (3-1-134)” ಸೂತ್ರದಿಂದ "ಅಚ್‌'(ಅ) ಪ್ರತ್ಯಯವು ಬಂದು 
ರಮ್‌ ಅ(ಅಚ್‌)- ವ"ರಮ' ಎಂದಾಗಿ “ಅಜಾದ್ಯತಷ್ಟಾಪ್‌(4-1- ಬ” ಸೂತ್ರದಿಂದ 
"ಟಾಪ್‌'(ಆ) ಬಂದು ಸವರ್ಣದೀರ್ಫ ಸಂಧಿಯಿಂದ. ರಮ--ಆ"ರಮಾ' ಎಂದು 
ಆಬನ್ತ ಸ್ತ್ರೀಲಿ೦ಗ ಶಬ್ದವಾಗಿದೆ. (ವಿಷ್ಣುವಿನ ಜೊತೆಗೆ ರಮಿಸುವ ಮಹಾಲಕ್ಷ್ಮೀ.) 

ಉದಾ -ಪ್ರಥಮಾವಿಭಕ್ತಿ ಏಕವಚನದಲ್ಲಿ "ರಮಾಃಸು'(ಸ್‌) ಎಂದಿದ್ದಾಗ, 
“ಹಲ್ಲ್ಯಾಭ್ಯೋ ದೀರ್ಫಾತ್‌ ಸು-ತಿ-ಸಿ ಅಪೃಕ್ಷಂ ಹಲ್‌(6-1-68)” ಎಂಬ 
ಸೂತ್ರದಿಂದ, ಅಪೃಕ್ಷವಾದ "ಸ್‌' ಕಾರವು ಲೋಪವನ್ನು ಹೊಂದುತ್ತದೆ. * 
ಎಂಬ ("ಸುಬನ್ತ' ಶಬ್ದವು) ಸಿಗುತ್ತದೆ. 

(ಈ ಗೆ ಶೀ(ಈ)- ವಿಧಾಯಕ ವಿಧಿಸೂತ್ರ) 
ಸೂತ್ರ - ೭16. ಔಣ ಅಪಃ (7.1.18) 

ವೃತ್ತಿ-ಆಬ೦ತಾತ್‌ ಅಜ್ಗಾತ್‌ ಪರಸ್ಯ ಔಜಃ ಶೀ ಸ್ಯಾತ್‌। ಔಜ್‌ ಇತಿ ಔಕಾರವಿಭಕ್ತೇಃ 
ಸಂಜ್ಞಾ ರಮೇ। ರಮಾಃ। 

ಪ. ಛೇ.- ಔಜಃ, ಆಪಃ 

ಅ.ವೃ-“ಜಸಃಶೀ(7-1-17)” ಸೂತ್ರದಿಂದ "ಶೀ' ಎಂಬ ಪದವು ಅನುವೃತ್ತವಾಗುತ್ತದೆ. 

“ಅಂಗಸ್ಯ(6- 4-1)” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ತ - ಆಬನ್ತವಾದ ಅಂಗದ ನಂತರ “ಬ್ರ ಔಟ್‌ ಅಥವಾ ಔಜ್‌) ಎಂಬ 
ಸು ಪ್‌ ಪ್ರತ್ಯಯವಿದ್ದರೆ, ಅದರ ಸ್ಥಾನದಲ್ಲಿ ಹ ಆದೇಶವು ಬರುತ್ತದೆ. 

ಕೋ “ಆಬನ್ತ' ಶಬ್ದಕ್ಕೆ ಟಾಪ್‌ “ಡಾಪ್‌', ಚಾಪ್‌' ಎಂಬ ಮೂರು ವಿಧ 


202 ಲಘುಸಿದ್ಧಾಂತ ಕೌಮುದೀ 


ಪ್ರತ್ಯಯಗಳು ಗೃಹೀತವಾಗುತ್ತವೆ. ಪ್ರಾಚೀನ ವೈಯಾಕರಣಿಗಳು "ಔ' ಮತ್ತು "ಔಟ್‌' 
ವಿಭಕ್ತಿ ಪ್ರತ್ಯಯಗಳನ್ನು "ಔಜ್‌' ಎಂದು ಕರೆಯುತ್ತಿದ್ದರು. "ಔಟ್‌' ನಲ್ಲಿರುವ "ಟ್‌' 
ಕಾರವು “ಇತ್‌' ಆಗಿದೆ ಮತ್ತು "ಔಜ್‌' ನಲ್ಲಿರುವ “ಜ್‌' ಕಾರವು “ಇತ್‌' ಆಗಿದೆ. 
ಆದ್ದರಿಂದ ಪ್ರಥಮಾ ವಿಭಕ್ತಿಯ ದ್ವಿವಚನ (ಔ) ಮತ್ತು ದ್ವಿತೀಯಾ ವಿಭಕ್ತಿಯ 
ದ್ವಿವಚನ(ಔ) ಪ್ರತ್ಯಯಗಳಿಗೆ "ಶೀ ಎಂಬ ಆದೇಶವು ಬರುವುದರಿಂದ ಒಂದೇ 
ತರಹದ ರೂಪವುಳ್ಳದ್ದಾಗಿರುತ್ತದೆ. “ಶೀ' ಪ್ರತ್ಯಯದಲ್ಲಿ “ಲಶಕ್ಟತದ್ದಿತೇ(1-3-8)” 
ಸೂತ್ರದಿಂದ "ಶೀ' ಎಂಬಲ್ಲಿರುವ "ಶ್‌' ಕಾರವು "ಇತ್‌' ಸಂಜ್ಞೆಯನ್ನು ಪಡೆದಿದೆ, 
ಆದ್ದರಿಂದ "ಈ' ಮಾತ್ರ ಉಳಿಯುತ್ತದೆ. "ಶೀ" ಎಂಬುದು "ಸುಪ್‌' ಪ್ರತ್ಯಯವಲ್ಲ 
“ಸ್ಥಾನಿವದಾದೇಶೋನಲ್ವಿಧೌ(1-1-56)7 ಸೂತ್ರದಿಂದ ಅದಕ್ಕೆ "ಸ್ಥಾನಿವದ್ಭಾವ' 
ಮಾಡಿದಮೇಲೆ ಅದಕ್ಕೆ "ಸುಪ್‌' ಪ್ರತ್ಯಯತ್ವವು ಬಂದು “ಲಶಕ್ಕತದ್ದಿತೇ(1-3-8)” 
ಸೂತ್ರದಿಂದ "ಶ್‌' ಕಾರವು "ಇತ್‌' ಆಗಿ ಲೋಪವನ್ನು ಹೊಂದಿದೆ]. 

ಉದಾ- ರಮೇ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ- ರಮಾ4ಔ 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ಔ' ಗೆ ಶೀ (ಈ) ಆದೇಶ ಬಂದು "ರಮಾ ಈ 
(ಶೀ)- ಎಂದಿದ್ದಾಗ, “ಪ್ರಥಮಯೋಃ ಪೂರ್ವಸವರ್ಣಃ” ಎಂಬ ಸೂತ್ರದಿಂದ 
ಪೂರ್ವಸವರ್ಣದೀರ್ಫ ಬರಬೇಕಾಗಿತ್ತು. ಇದನ್ನು ಬಾಧಿಸಿ, "ಗುಣ' ಸಂಧಿಯಿಂದ 
“ರಮೇ” ಎಂದಾಗಿದೆ. 

ಉದಾ- ರಮಾಃ -ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ, - 
"ರಮಾ4ಅಸ್‌(ಜಸ್‌)' ಮತ್ತು “ರಮಾ--ಅಸ್‌ (ಶಸ್‌)' ಈ ಪ್ರತ್ಯಯಗಳು ಬಂದಾಗ, 
“ಸವರ್ಣದೀರ್ಫ್ಥ' ಸಂಧಿಯಿಂದ "ರಮಾಸ್‌' ಎಂದಾಗಿ "ಸ್‌' ಕಾರಕ್ಕೆ "ರುತ್ವ' ವಿಸರ್ಗಗಳು 
ಬಂದು “ರಮಾಃ' ಎ೦ಬ ರೂಪವು ಸಿದ್ಧವಾಗಿದೆ. “ದೀರ್ಫಾಜ್ಜಸಿ ಚ (6-1-105)” 
ಎಂಬ ಸೂತ್ರದಿ೦ದ ಇಲ್ಲಿ ಪೂರ್ವಸವರ್ಣದೀರ್ಫ್ಥದ ನಿಷೇಧವು ಮಾಡಲಾಗಿದೆ). 

(ಅಬನ್ನಕ್ಕೆ "ಏ' ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 218. ಸಂಖುದ್ಧೌ ಚ (7.3.10೦6) 

ವೃತ್ತಿ-ಆಪ ಏಕಾರಃ ಸ್ಯಾತ್‌ ಸಂಬುದ್ಧೌ| “ಏಜ್‌ ಹ್ರಸ್ವಾದಿತಿ” ಸಂಬುದ್ಧಿಲೋಪಃ 
ಹೇ ರಮೆ!, ಹೇ ರಮೇ!, ಹೇ ರಮಾಃ ರಮಾಮ್‌। ರಮೇ। ರಮಾಃ। 

ಅ.ವೃ- “ಆಜೆ ಚಾಪಃ(7-3-105)” ಸೂತ್ರದಿಂದ "ಆಪಃ' ಎಂಬ ಪದವು ಮತ್ತು 
“ಬಹುವಚನೇ ರುಲ್ಯೇತ್‌(7-3-103)” ಸೂತ್ರದಿಂದ "ಏತ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ - “ಆಬನ್ನ' ವಾದ “ಅಜ್ಲ'ಕ್ಕೆ "ಏ' ಕಾರವು ಆದೇಶವಾಗಿ ಬರುತ್ತದೆ 
"ಸಂಬುದ್ಧಿ'(ಸು)ಯು ಪರದಲ್ಲಿದ್ದಾಗ. 

ಉದಾ- ಹೇ ರಮೇ! -ಸಂಬೋಧನ ಪ್ರಥಮೈಕವಚನದಲ್ಲಿ (ಹೇ) ರಮಾ4ಸ್‌ 
(ಸು) ಎಂದಿದ್ದಾಗ “ಸ೦ಬುದ್ಧಿ' ಪ್ರತ್ಯಯವು ಪರದಲ್ಲಿರುದರಿ೦ದ "ಆಬನ್ತ'ವಾದ “ರಮಾ' 


ಷಡ್ಲಿಣ್ಗ್‌ ಪ್ರಕರಣಮ್‌ (ಅ.ಸ್ವೀ) 203 


ಶಬ್ದದ "ಅಜ್ಗ'(ಆ)ಕಾರಕ್ಕೆ "ಏ'ಕಾರವು ಆದೇಶವಾಗಿ ಬಂದು "ರಮ್‌. ಏ..ಸ್‌' 
ಎಂದಿದ್ದಾಗ, “ಏಜ್‌ ಹಸ್ಟಾತ್ಸಂಬುದ್ಧೇಃ(6-1-69)” ಸೂತ್ರದಿಂದ "ಸ್‌ ಕಾರಕ್ಕೆ ಲೋಪವು 
ಬಂದು "ಹೇ ರಮೇ' ಎಂದಾಗುತ್ತದೆ. 

ಸೂಚನೆ-"ಹೇ ರಮೇ' ಎಂಬ ದ್ವಿವಚನವು ಪ್ರಥಮಾ ವಿಭಕ್ತಿ ದ್ವಿವಚನದಂತೆನೇ 
ಇರುತ್ತದೆ. "ಹೇ ರಮಾಃ' ಎಂಬುದು ಪ್ರಥಮಾ ವಿಭಕ್ತಿ ಬಹುವಚನದ ರೂಪದಂತೆ 
ಸಿದ್ದವಾಗುತ್ತದೆ. ಹೀಗಾಗಿ ಪ್ರಥಮಾ ವಿಭಕ್ತಿಯಲ್ಲಿ “ರಮಾ', "ರಮೇ', “ರಮಾಃ' 
ಎಂದೂ ಸಂಬೋಧನ ಪ್ರಥಮಾ ವಿಭಕ್ತಿಯಲ್ಲಿ "ಹೇ ರಮೇ', "ಹೇ ರಮೇ', "ಹೇ 
ರಮಾಃ' ಎ೦ಬ ರೂಪಗಳು ಸಿದ್ಧವಾಗಿರುತ್ತವೆ. 

ಉದಾ - ರಮಾಮ್‌ - ದ್ವಿತೀಯಾ ಏಕವಚನದಲ್ಲಿ "ರಮಾ' ಶಬ್ದದ ನಂತರ 
“ಅಮ್‌' ವಿಭಕ್ತಿಯನ್ನು ಸೇರಿಸಲಾಗಿದೆ. ರಮ್‌--ಆ. ಅ --ಮ್‌' ಎಂದಿದ್ದಾಗ, ಅಕಃ 
ಸವರ್ಣೇ ದೀರ್ಫಃ” ಎಂಬ ಸೂತ್ರದಿಂದ ಸವರ್ಣದೀರ್ಫ್ಥ ಬರಬೇಕಿದ್ದಾಗ, ಅದನ್ನು 
ಬಾಧಿಸಿ “ಅಮಿ ಪೂರ್ವಃ 6-1-107)” ಸೂತ್ರದಿಂದ ಪೂರ್ವ ರೂಪವು ಬಂದು, 
ರಮ್‌4+ಆ4ಮ್‌ ಎಂದಾಗಿ, ರಮಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಸೂಚನೆ- “ತಸ್ಮಾಚ್ಛಸೋ ನಃ ಪುಂಸಿ(6-1-103)” ಸೂತ್ರದಿಂದ “ಶಸ್‌'ನಲ್ಲಿರುವ 
"ಸ್‌' ಕಾರಕ್ಕೆ "ನ್‌' ಕಾರವು ಪುಲ್ಲಿಂಗದಲ್ಲಿ ಮಾತ್ರ ಬರುತ್ತದೆ. ಸ್ತೀಲಿಂಗದಲ್ಲಿ "ನ್‌' 
ಕಾರವು ಬಾರದೇ "ಸ್‌' ಕಾರಕ್ಕೆ "ರುತ್ಹ' ವಿಸರ್ಗಗಳು ಬಂದು "ರಮಾಃ ಎಂಬ 
ರೂಪವು ಸಿದ್ಧವಾಗುತ್ತದೆ). 

("ಏ'ಕಾರಾದೇಶವನ್ನು ವಿಧಿಸುವ ಸೂತ್ರ). 

ಸೂತ್ರ- 21೨. ಆಹೆ ಚಾಪಃ (7.3.10೮5) 

ವೃತ್ತಿ-ಆಜಿ ಓಸಿ ಚ ಆಪ ಏಕಾರಃ॥ ರಮಯಾ। ರಮಾಭ್ಯಾಮ್‌। ರಮಾಭಿಃ। 

ಪ. ಛೇ.- ಆಜೆ, ಚ, ಆಪಃ 

ಅ.ವೃ-“ಓಸಿ ಚ(7-3-104)” ಸೂತ್ರದಿಂದ "ಓಸಿ' ಎಂಬ ಪದವು ಮತ್ತು 
“ಬಹುವಚನೇ ರುಲ್ಯೇತ್‌ (7-3-103)” ಸೂತ್ರದಿಂದ "ಏತ್‌' ಎಂಬ ಪದವು 
ಅನುವೃತ್ತವಾಗುತ್ತವೆ. “ಅಜ್ಗಸ್ಯ(6-4-1)” ಎಂಬುದು ಇಲ್ಲಿ ಅಧಿಕಾರ ಸೂತ್ರವಾಗಿದೆ. 

ಅರ್ಥ -"ಆಜ್‌' ಮತ್ತು "ಓಸ್‌' ಪರದಲ್ಲಿದ್ದಾಗ "ಆಬನ್ತ' ವಾದ ಅಜ್ಜಕ್ಕೆ "ಏ' 
ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- ರಮಯಾ- ತೃತೀಯಾ ವಿಭಕ್ತಿ ಏಕವಚನದಲ್ಲಿ - ರಮಾ. ಆ (ಟಾ) 
ಎಂದಿದ್ದಾಗ, "ಸವರ್ಣದೀರ್ಥ' ಸಂಧಿಯನ್ನು ಬಾಧಿಸಿ, ಪ್ರಕೃತ ಸೂತ್ರದಿಂದ "ರಮಾ' 
ಎಂಬ ಶಬ್ದದ ಅನ್ವ್ಯವರ್ಣವಾದ "ಆ'ಕಾರದ ಸ್ಥಾನದಲ್ಲಿ “ಅಲೋನ್ಹ್ಯಸೃ(1-1- 
52)” ಎಂಬ ಸೂತ್ರದಿಂದ, "ಏ'ಕಾರವು ಆದೇಶವಾಗಿ ಬಂದು, 
"ರಮ್‌+ಏ'-ರಮೇ4ಆ(ಟಾ) ಎಂದಿದ್ದಾಗ, “ಏಚೋತಯವಾಯಾವಃ(6-1-78)” 
ಸೂತ್ರದಿಂದ "ಅಯ್‌' ಆದೇಶವು ಬಂದು “ರಮ್‌--ಅಯ್‌- ಆ "ರಮಯಾ' ಎಂಬ 


204 ಲಘುಸಿದ್ಧಾಂತ ಕೌಮುದೀ 
ರೂಪವು ಸಿದ್ಧವಾಗುತ್ತದೆ. 

ಉದಾ- ರಮಾಭ್ಯಾಮ್‌ - ತೃತೀಯಾ, ಚತುರ್ಥೀ ಮತ್ತು ಪಂಚಮೀ ದ್ವಿವಚನಗಳಲ್ಲಿ 
ರಮಾ ಭ್ಯಾಮ್‌ ಎಂದಿದ್ದಾಗ, ವರ್ಣ ಜೋಡಣೆಯಿಂದ “ರಮಾಭ್ಯಾ ' ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ರಮಾಭಿಃ - ತೃತೀಯಾ ವಿಭಕ್ತಿ ಬಹುವಚನದಲ್ಲಿ,"ರಮಾ- ಭಿಸ್‌ 
ಎಂದಿದ್ದಾಗ “ಭಿಸ್‌'ನಲ್ಲಿರುವ "ಸ್‌' ಕಾರಕ್ಕೆ "ರುತ್ವ', ವಿಸರ್ಗಗಳು ಬಂದು, 
"ರಮಾ+ಭಿಸ್‌'-"ರಮಾಭಿಃ' ಎಂಬ ರೂಪವು ಸಿದ್ಧವಾಗಿದೆ. 

(ಯಾಡಾಗಮವನ್ನು ವಿಧಿಸುವ ಸೂತ್ರ). 

ಸೂತ್ರ- 22೦. ಯಾಡಾಪಃ (7.3.13) 


ವೃತ್ತಿ-ಆಪ ಃ ಜಿತಃ ಯಾಟ್‌। ವೃದ್ಧಿಃ। ರಮಾಯ್ಕೆ| ರಮಾಭ್ಯಾಮ್‌। ರಮಾಭ್ಯಃ-2। 
ರಮಾಯಾಃ-2) ರಮಯೊಃ-2। ರಮಾಣಾಮ್‌। ರಮಾಸು! ಏವಂ ದುರ್ಗಾಂಬಿಕಾದಯಃ 

ಪ. ಛೇ.-ಯಾಟ್‌, ಆಪಃ 

ಅ.ವ್ಯ-“ಫೇರ್ಜಿತಿ(7-3-111)” ಸೂತ್ರದಿಂದ “ಜಿತಿ' ಎಂಬ “ಸಪ್ತಮ್ಯನ್ಹ' ಶಬ್ದವು 
“ಜಿತಃ' ಎಂದು “ಷಷ್ಟ್ಯನ್ನ'ವಾಗಿ ವಿಪರಿಣಾಮಗೊಳಿಸಿದ ನಂತರ ಅನುವೃತ್ತಿ 
ಮಾಡಲಾಗಿದೆ. 

ಅರ್ಥ- “ಆಬನ್ತ' ಅಂಗಕ್ಕಿಂತ ಪರದಲ್ಲಿರುವ “ಜೆತ್‌' ವಿಭಕ್ತಿಗೆ “ಯಾಟ್‌' ಆಗಮವು 
ಬರುವುದು. 

ಇಲ್ಲಿ ಬಂದಿರುವುದು “ಆದೇಶ'ವಲ್ಲ, "ಆಗಮ' ವಾಗಿದೆ. ಇಲ್ಲಿ ಬಂದಿರುವುದು 
“ಯಾಟ್‌' ಆಗಮವು, ಇದು "ಟಿತ್‌' ಅಗಿದೆ, ಆದ್ದರಿಂದ “ಆದ್ಯನ್ರೌ ಟಕಿತೌ(1-1- 
46)” ಸೂತ್ರದಿಂದ ಉತ್ತರಪದದ “ಆದ್ಯವಯವ' ವಾಗಿಯೂ ಬರುತ್ತದೆ. “ಯಾಟ್‌' 
ನಲ್ಲಿ "ಇತ್‌' ಆದ ಟ್‌” ಕಾರವು ಲೋಪವಾಗಿ "ಯಾ' ಮಾತ್ರ "ಉಳಿಯುತ್ತದೆ. 
“ಜಿತ್‌' ವಿಭಕ್ತಿಗಳು ಪರದಲ್ಲಿದ್ದಾಗ ಎಂದರೆ "“ಜೌ',"ಜಸಿ'."ಜಸ್‌' ಮತ್ತು “ಜಿ' ಈ 
ನಾಲ್ಕು ಪ್ರ ಪ್ರತ್ಯಯಗಳೆಂದು "ತಿಳಿಯಬೇಕು. ಇಂತಹ ಸ್ಥಿತಿಯಲ್ಲಿ ಈ ಸೂತ್ರವು 
ಪ್ರವ್ಯತ್ತವಾಗುತ್ತದೆ. 

ಉದಾ- ರಮಾಯ್ಕೆ- ಚತುರ್ಥಿ ವಿಭಕ್ತಿ ಏಕವಚನದಲ್ಲಿ-ರಮಾ-*- ಜೌ ಎಂದಿದ್ದಾಗ, 
“ಲಶಕ್ವ ತದ್ದಿತೇ(1-3-8)” ಸೂತ್ರದಿಂದ "ಇತ್‌' ಆದ “ಜ್‌' ಕಾರಕ್ಕೆ "ಲೋಪ' ವು 
ಬಂದು "ರಮಾ+*ಏ' ಎಂದಿದ್ದಾಗ “ವೃದ್ಧಿ' ಸಂಧಿಯು ಬರಬೇಕಾಗಿತ್ತು. ಅದನ್ನು 
ಬಾಧಿಸಿ ಪ್ರಕೃತ ಸೂತ್ರದಿಂದ "ಆಬನ್ತ ಅಂಗ' ವಾದ “ರಮಾ' ಶಬ್ದದ ಮೇಲೆ 
“ಜೌ'(ಏ) ಎಂದಿದ್ದಾಗ "ಯಾಟ್‌'(ಯಾ) ಆಗಮವು ಬಂದು "ಉತ್ತರ' ಶಬ್ದವಾದ 
ಏಜೌ) ಗೆ “ಆದ್ಯವಯವ'ವಾಗಿ ಬಂದು, "ರಮಾ4ಯಾ-+ಏ"ರಮಾ4ಯ್‌+ಇ( 
(ಆ--ಏ) ವೃದ್ಧಿಯಾಗಿ =ಐ)ವ"ರಮಾ+ಯ್ಯೆ-ರಮಾಯ್ಯೆ' ಎಂಬ ರೂಪವು 
ಸಿದ್ದವಾಗುತ್ತದೆ. 


ಹಡ್ಲಿಣ್ಗ್‌ ಪ್ರಕರಣಮ್‌ (ಅ.ಸ್ತ್ರೀ) 205 


ಉದಾ- ರಮಾಭ್ಯಾಮ್‌ -ಚತುರ್ಥೀ ಮತ್ತು ಪಂಚಮೀ ವಿಭಕ್ತಿ ದ್ವಿವಚನಗಳಲ್ಲಿ 
ರಮಾ* ಭ್ಯಾಮ್‌ ಎಂದಿದ್ದಾಗ, ವರ್ಣಜೋಡಣೆಯಿಂದ “ರಮಾಭ್ಯಾಮ್‌'- ಎಂದಾಗಿದೆ. 

ಉದಾ- ರಮಾಭ್ಯಃ - ಚತುರ್ಥೀ ವಿಭಕ್ತಿ ಮತ್ತು ಪಂಚಮೀ ಬಹುವಚನಗಳಲ್ಲಿ- 
“ರಮಾ*-ಭೃಸ್‌' ಎ೦ದಿದ್ದಾಗ, “"ರಮಾಭ್ಯಸ್‌' ಎಂದಾಗಿ ರುತ್ವ-ವಿಸರ್ಗಗಳಿಂದ ರಮಾಭ್ಯಃ 
ಎಂದಾಗಿದೆ. 

ಉದಾ-ರಮಾಯಾಃ- "ಪಂಚಮೀ' ಮತ್ತು “ಷಷ್ಟೀ' ವಿಭಕ್ತಿಗಳ ಏಕವಚನದಲ್ಲಿ 
“ರಮಾ ಅಸ್‌(ಜಸಿ) ಮತ್ತು “ರಮಾ. ಅಸ್‌(ಜಸ್‌) ಎಂದಿದ್ದಾಗ ಪ್ರಕೃತ ಸೂತ್ರದಿಂದ 
“ರಮಾ ಯಾ ಅಸ್‌' ಎ೦ದಿದ್ದಾಗ, “ಸವರ್ಣದೀರ್ಥ' ಸಂಧಿಯಿಂದ "ರಮಾಯಾಸ್‌' 
ಎಂದಾಗಿ “ರುತ್ವ' ವಿಸರ್ಗದಿಂದ “ರಮಾಯಾಃ' ಎಂದಾಗುತ್ತದೆ. 

ಉದಾ- ರಮಯೋಃ - ಷಷ್ಠೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ "ರಮ್‌--ಆ--ಓಸ್‌' 
ಎಂದಿದ್ದಾಗ “ಆಜೆ ಚಾಪಃ(7-3-105)” ಎಂಬ ಸೂತ್ರದಿಂದ "“ಆಪ್‌'ಗೆ 
"ಏ'ಕಾರಾದೇಶವು “ರಮಾ*ಓ (ಓಸ್‌) ಎಂದಿದ್ದಾಗ, “ಏಚೋತಯವಾಯಾವಃ” 
ಎ೦ಬ ಸೂತ್ರದಿಂದ, "ಏ' ಗೆ "ಅಯ್‌'ಆದೇಶವು ಬಂದು "ರಮಯೋಸ್‌' ಎಂದಾಗಿ 
"ರುತ್ವ ವಿಸರ್ಗಗಳಿಂದ “ರಮಯೋಃ' ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ರಮಾಣಾಮ್‌ - ಷಷ್ಠೀ ಬಹುವಚನದಲ್ಲಿ ರಮ್‌.-ಆ* ಆಮ್‌ ಎಂದಿದ್ದಾಗ, 
“ಹ್ರಸ್ವನದ್ಯಾಪೋ ನುಟ್‌(7-1-54)” ಸೂತ್ರದಿಂದ "ನುಟ್‌' ಆಗಮ ಬಂದು 
"ರಮಾ--ನ್‌.-ಆಮ್‌- ರಮಾನಾಮ್‌' ಎಂದಾಗಿ “ಅಟ್ಕುಪ್ವಾಜ್ನುಮ್ವ್ಯವಾಯೇಇಪಿ(8- 
4-2)” ಸೂತ್ರದಿಂದ "ನ್‌'ಕಾರಕ್ಕೆ "ಣತ್ಸ' ಬಂದು “ರಮಾಣಾಮ್‌' ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ರಮಾಯಾಮ್‌ - ಸಪ್ತಮೀ ಏಕವಚನದಲ್ಲಿ ರಮಾ+ಇ (ಜಿ) ಎಂದಿದ್ದಾಗ, 
“ಜೌರಾಮ್ನದ್ಯಾಮ್ನೀಭ್ಯಃ(7-3-116)7 ಸೂತ್ರದಿಂದ “ಜಿ'ಗೆ "ಅಮ್‌' ಆದೇಶವು ಬಂದು 
“ರಮಾ--ಆಮ್‌' ಎಂದಾಗುತ್ತದೆ. "ಆಪ್‌'ನ ಪರದಲ್ಲಿ "ಜಿ' ಪ್ರತ್ಯಯವು “ಜಿತ್‌' 
ಆಗಿರೋಣದರಿಂದ, ಪ್ರಕೃತ ಸೂತ್ರದಿಂದ "ಂಶಾಡಾಗಮ' ಬಂದು 
“ರಮಾ ಯಾ..ಆಮ್‌- ರಮಾಯಾಮ್‌' ಎಂದಾಗುತ್ತದೆ. 

ಉದಾ- ರಮಾಸು - ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ "ರಮಾ ಸು(ಸುಪ್‌) 
ಎ೦ದಿದ್ದಾಗ, ರಮಾ*-ಸು ಎಂದಾಗಿ "ರಮಾಸು' ಎಂದಾಗುತ್ತದೆ. “ಸ್‌'ಕಾರಕ್ಕೆ “ಷತ್ವ' 
ಬರುವ ಅವಕಾಶ ಇರುವದಿಲ್ಲ. 

ಸೂಚನೆ: ದುರ್ಗಾ, ಅಂಬಿಕಾ ಮೊದಲಾದ "ಆಕಾರಾನ್ಷ' ಶಬ್ದಗಳ ರೂಪಗಳು 
ಕೂಡ ಇದೇ ರೀತಿಯಲ್ಲಿ ಸಿದ್ಧವಾಗುತ್ತವೆ. 


ಇಲ್ಲಗೆ ಸಾಧಾರಣ “ಆ'ಕಾರಾನ್ತ ಶಬ್ದಗಳು ಮುಗಿದವು. 


ಶಶೀ 


206 ಲಘುಸಿದ್ಧಾಂತ ಕೌಮುದೀ 


(ಸ್ತೀಅಣ್ಣ ಸರ್ವನಾಮ ಶಬ್ಣದಲ್ಲ ಸ್ಯಾಡಾಗಮ ಮತ್ತು 
ಪ್ರಸ್ಹವನ್ನು ವಿಧಿಸುವ ಸೂತ್ರ) 

ಸೂತ್ರ- 221. ಸರ್ವನಾಮ್ಮಃ ಸ್ಯಾಡ್‌ಢಸ್ಟಶ್ಚ (7.3.14) 

ವೃತ್ತಿ-ಆಬಂತಾತ್‌ ಸರ್ವನಾಮ್ನಃ ಜಿತಃ ಸ್ಕಾಟ್‌ ಸ್ಯಾತ್‌, ಆಪಶ್ವ ಹ್ರಸ್ತಃ। 
ಸರ್ವಸ್ಯೆ ಪಸರ್ವಸ್ಕಾ2। ಸರ್ವಾಸಾಮ್‌ಸರ್ವಸ್ಯಾಮ್‌। ಶೇಷಂ ರಮಾವತ್‌ಏವಂ 
ವಿಶ್ವಾದಯಃ ಆಬಂತಾಃ। 

ಪ. ಛೇ.-ಸರ್ವನಾಮ್ನಃ ಸ್ಯಾಟ್‌, ಹ್ರಸ್ತಃ, ಚ. 

ಅ. ವೃ- “ಯಾಡಾಪಃ(7-3-113)” ಸೂತ್ರದಿಂದ "ಆಪಃ' ಎಂಬ ಪದವು, 
“ಫೇರ್ಜಿತಿ(7-3-111)” ಸೂತ್ರದಿಂದ “ಜಿತಿ' ಎಂಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ -*ಸರ್ವನಾಮ' ಸಂಜ್ಞಕ "ಆಬ೦ತ' ಶಬ್ದಗಳ ನಂತರವಿರುವ “ಜಿತ್‌' 
ವಿಭಕ್ತಿಗೆ "ಸ್ಕಾಟ್‌' ಆಗಮವು ಬರುತ್ತದೆ. ಮತ್ತು "ಆಬ೦ತ'ವಾದ ಶಬ್ದಗಳಿಗೆ “ಹ್ರಸ್ತ' 
ಬರುತ್ತದೆ. 

[ಸೂಚನೆ; ಸರ್ವಾ ಶಬ್ದವು ಪ್ರಥಮಾ, ದ್ವಿತೀಯಾ ಮತ್ತು ತೃತೀಯಾ ವಿಭಕ್ತಿಗಳಲ್ಲಿ 
ಸಾಧಾರಣ “ಆ' ಕಾರಾ೦ತ ಶಬ್ದವಾದ “ರಮಾ' ಶಬ್ದದಂತೆ ರೂಪಗಳನ್ನು ಪಡೆಯುತ್ತವೆ] 

ಉದಾ- ಸರ್ವಸ್ಯೈ-ಚತುರ್ಥೀ ವಿಭಕ್ತಿ ಏಕವಚನದಲ್ಲಿ, - ಸರ್ವಾ+ಏ (ಜೇ) 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಸರ್ವಾ ಶಬ್ದದಲ್ಲಿಯ “ಆ” ಕಾರಕ್ಕೆ "ಹ್ರಸ್ತ' ಮತ್ತು 
“ಸ್ಕಾಟ್‌' ಆಗಮ ಬಂದು ಸರ್ವಸ್ಯಾ*ಏ, ಎಂದಿದ್ದಾಗ, ವೃದ್ಧಿ ಸಂಧಿಯಿಂದ “ವೃದ್ಧಿ 
ಬಂದು ಸರ್ವಸ್ಯೆ 4 ಎಂದಾಗಿದೆ. 

ಉದಾ- ಸರ್ವಾಭ್ಯಾಮ್‌- ಚತುರ್ಥೀ ಮತ್ತು ಪಂಚಮೀ ದ್ವಿವಚನ ರೂಪಗಳು 
ಮೇಲೆ ಹೇಳಿದ ತೃತೀಯಾ ವಿಭಕ್ತಿ ದ್ವಿವಚನದಂತೆಯೇ “ಸರ್ವಾಭ್ಯಾಮ್‌' ಎಂದಿರುತ್ತದೆ. 

ಉದಾ- ಸರ್ವಾಭ್ಯಃ -ಚತುರ್ಥೀ ಮತ್ತು ಪಂಚಮೀ ವಿಭಕ್ತಿ ಬಹುವಚನಗಳಲ್ಲಿ 
ಸರ್ವಾ4ಭ್ಯಸ್‌ ಎಂದಿದ್ದಾಗ, ಕೇವಲ ವರ್ಣಜೋಡಣೆಯಿಂದ ಸರ್ವಾಭ್ಯಃ ಎಂದು 
ರೂಪಗಳಾಗುತ್ತವೆ. 

ಉದಾ- ಸರ್ವಸ್ಯಾಃ- ಪಂಚಮೀ ಮತ್ತು ಷಷ್ಠಿ ಏಕವಚನಗಳಲ್ಲಿ, 
“ಸರ್ವಾ* ಅಸ್‌(ಜಸಿ), “ಸರ್ವಾ* ಅಸ್‌(ಜಸ್‌) ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಸರ್ವಾ 
ಶಬ್ಧದಲ್ಲಿಂಯ "ಆ' ಕಾರಕ್ಕೆ "ಹ್ರಸ್ವ' ಮತ್ತು "ಸ್ಯಾಟ್‌' ಆಗಮ ಬಂದು 
“ಸರ್ವಸ್ಯಾ*ಅಸ್‌(ಸರ್ವಣ ದೀರ್ಫ)ಸರ್ವಸ್ಕಾಸ್‌' ಎಂದಾಗಿ, “ಸ್‌'ಕಾರಕ್ಕೆ "ರುತ್ಪ' 
ವಿಸರ್ಗಗಳು ಬಂದು "ಸರ್ವಸ್ಯಾ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಸರ್ವಯೋಃ -ಷಷ್ಠೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ, ಸರ್ವ್‌--ಆ--ಓ 
(ಓಸ್‌), ಎಂದಿದ್ದಾಗ, “ಆಜಿ ಚಾಪಃ” ಎಂಬ ಸೂತ್ರದಿಂದ “ಆ” ಕಾರಕ್ಕೆ “ಏ'ಕಾರ 
ಬಂದು ಸರ್ವ್‌ಏ..ಓ (ಒಸ್‌) ಎ೦ದಿದ್ದಾಗ, “ಏಚೋತಯವಾಯಾವಃ” ಸೂತ್ರದಿಂದ 
ಖಿ" ಕಾರಕ್ಕೆ “ಅಯ್‌' ಆದೇಶ ಬಂದು, ಸರ್ವ್‌೬ಅಯ್‌4+ಓ (ಓಸ್‌) ಎಂದಿದ್ದಾಗ, 


ಷಡ್ಲಿಜ್‌ ಪ್ರಕರಣಮ್‌ (ಅ.ಸ್ತ್ರೀ) 207 


ps ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಸರ್ವಯೋಃ ಎಂದು ರೂಪಗಳಾಗುತ್ತವೆ. 


ಉದಾ-ಸರ್ವಾಸಾಮ್‌ - ಷಷ್ಠೀ ವಿಭಕ್ತಿ ಬಹುವಚನದಲ್ಲಿ "ಸರ್ವಾ೬ಆಮ್‌', 
ಎಂದಿದ್ದಾಗ, “ಆಮಿಸರ್ವನಾಮ್ನ! ಸುಟ್‌(7-1-52)” ), ಎಂಬ "ಸೂತ್ರದಿಂದ “ಸುಟ್‌' 
ಆಗಮ ಬಂದು, "ಸರ್ವಾ ಸ್‌ *ಆಮ್‌-ಸರ್ವಾಸಾಮ್‌' ಎಂದು ರೂಪವಾಗುತ್ತದೆ. 

ಉದಾ- ಸರ್ವಸ್ಕಾಮ್‌- ಸಪ್ತಮೀ ವಿಭಕ್ತಿ ಏಕವಚನದಲ್ಲಿ, "ಸರ್ವಾ. ಇ (ಜಿ) 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ "ಹಸ್ಟ' ಮತ್ತು "ಸ್ಕಾಟ್‌(ಸ್ಕಾ)' ಆಗಮಗಳು ಬಂದು 
ಸರ್ವ+ಸ್ಯಾ*ಇ, ಎಂದಿದ್ದಾಗ, “ಜೌರಾಮ್ನದ್ಯಾಮ್ನೀಭ್ಯಃ(7-3-116)” ಎಂಬ 
ಸೂತ್ರದಿಂದ “ಇ' ಕಾರಕ್ಕೆ "ಆಮ್‌' ಬಂದು ಸರ್ವ- ಸ್ಯಾ ಆಮ್‌ ಎಂದಿದ್ದಾಗ, 
ಸರ್ವಣದೀರ್ಫ ಸಂದಿಯಿಂದ=ಸರ್ವಸ್ಯಾಮ್‌' ಎಂದಾಗುತ್ತದೆ. 

ಉದಾ-ಸರ್ವಾಸು ಸಪ್ತಮೀ ಬಹುವಚನದಲ್ಲಿ ಸರ್ವಾ*ಸು (ಸುಪ್‌) ಎಂದಿದ್ದಾಗ, 
"ಸರ್ವಾಸು' ಎಂದು ರೂಪವಾಗುತ್ತದೆ. 

ಉದಾ- ಸಂಬೋಧನಾ ಪ್ರಥಮಾ ವಿಭಕ್ತಿಯಲ್ಲಿ, “ರಮಾ' ಶಬ್ದದಂತೆ, ಹೇ 
ಸರ್ವೇ, ಹೇ ಸರ್ವೇ! ಹೇ ಸರ್ವಾಃ! ಎಂದು ರೂಪಗಳಾಗುತ್ತವೆ. 

[ಸೂಚನೆ: ಆಕಾರಾನ್ತ ಸ್ತ್ರೀಲಿಂಗದ ಸರ್ವನಾಮದ "ಸರ್ವಾ' ಶಬ್ದದ ರೂಪಗಳು- 
ಪುಲ್ಲಿಂಗದಲ್ಲಿ “ಸರ್ವ” ಶಬ್ದವು “ಅ' ಕಾರಂತವಾಗಿರುವದರಿಂದ “ಅಜಾದ್ಯತಷ್ಟಾಪ್‌ 
(4-1-4)” ಸೂತ್ರದಿಂದ "ಟಾಪ್‌' ಪ್ರತ್ಯಯವು ಬಂದು "ಸರ್ವಾ' ಎಂದು ಇಲ 
ಕಾರಂತವಾಗುತ್ತದೆ. “ಜಿತ್‌' ಆದ ವಿಭಕ್ತಿಗಳು ಮತ್ತು "ಆಮ್‌' ಪರದಲ್ಲಿ ಬಂದಾಗ 
ಮಾತ್ರ ವಿಶೇಷ ಕಾರ್ಯವಿರುತ್ತದೆ]. 


("ಆಬನ್ನ' ಸ್ತ್ರೀಅಂಗ “ಸರ್ವಾ' ಶಬ್ದದ ರೂಪಗಳು). 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸರ್ವಾ ಸರ್ವೇ ಸರ್ವಾಃ 
ದ್ವಿತೀಯ ಸರ್ವಾಮ್‌ ಸರ್ವೇ ಸರ್ವಾಃ 
ತೃತೀಯ ಸರ್ವಯಾ ಸರ್ವಾಭ್ಯಾಮ್‌ ಸರ್ವಾಭಿಃ 
ಚತುರ್ಥೀ ಸರ್ವಸ್ಯೆ J ಸರ್ವಾಭ್ಯಾಮ್‌ ಸರ್ವಾಭ್ಯಃ 
ಪಳ್ಳುಮೀ ಸರ್ವಸ್ಯಾಃ ಸರ್ವಾಭ್ಯಾಮ್‌ ಸರ್ವಾಭ್ಯಃ 
ಷಷ್ಠೀ ಸರ್ವಸ್ಯಾಃ ಸರ್ವಯೋಃ ಸರ್ವಾಸಾಮ್‌ 
ಸಪ್ತಮೀ ಸರ್ವಸ್ಕಾಮ್‌ ಸರ್ವಯೋಃ ಸರ್ವಾಸು 
ಸಂಬೋಧನ ಹೇ ಸರ್ವೇ! ಹೇ ಸರ್ವೇ! ಹೇ ಸರ್ವಾಃ! 


ಸೂಚನೆ: ಇಷ್ಟರವರೆಗೆ "ಆ'ಕಾರಾನ್ರದ ಸ್ತ್ರೀಲಿ೦ಗ ಶಬ್ದಗಳ ರೂಪಗಳಂತೆ 
ರೂಪಗಳಿರುತ್ತವೆ. “ಇದರಂತೆಯೇ "ವಿಶ್ವ ಮೊದಲಾದ ಸ್ತ್ರೀಲಿಂಗ ಶಬ್ದಗಳನ್ನು 
ನುಡಿಸಬೇಕು. 


206 ಲಘುಸಿದ್ಧಾಂತ ಕೌಮುದೀ 


(ಸ್ತ್ರೀಅಣ್ಣ ಸರ್ವನಾಮ ಶಣ್ಣದಲ್ಲ ಸ್ಯಾಡಾಗಮ ಮತ್ತು 
ಪ್ರಶ್ವವನ್ನು ವಿಧಿಸುವ ಸೂತ್ರ) 

ಸೂತ್ರ- 2೦1 ಸರ್ವನಾಮ್ನ!ಃ ಸ್ಯಾಡ್‌ಢಸ್ಪಶ್ನ (7.3.14) 

ವೃತ್ತಿ-ಆಬ೦ತಾತ್‌ ಸರ್ವನಾಮ್ನಃ ಜಿತಃ ಸ್ಕಾಟ್‌ ಸ್ಯಾತ್‌, ಆಪಶ್ಚ ಹಸ್ವಃ 
ಸರ್ವಸ್ಯೆ ಪಸರ್ವಸ್ಕಾ2। ಸರ್ವಾಸಾಮ್‌ಸರ್ವಸ್ಯಾಮ್‌। ಶೇಷಂ ರಮಾವತ್‌ ಏವಂ 
ವಿಶ್ವಾದಯಃ ಆಬಂತಾಃ। 

ಪ. ಛೇ.-ಸರ್ವನಾಮ್ನಃ, ಸ್ಕಾಟ್‌, ಹಸ್ತ, ಚ. 

ಅ. ವೃ- “ಯಾಡಾಪಃ(7-3-113)” ಸೂತ್ರದಿಂದ "ಆಪಃ' ಎಂಬ ಪದವು, 
“ಫೇರ್ಜಿತಿ(7-3-111)” ಸೂತ್ರದಿಂದ “ಜಿತಿ' ಎಂಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ -"ಸರ್ವನಾಮ' ಸಂಜ್ಯಕ "ಆಬ೦ತ' ಶಬ್ದಗಳ ನಂತರವಿರುವ “ಜಿತ್‌' 
ವಿಭಕ್ತಿಗೆ "ಸ್ಕಾಟ್‌' ಆಗಮವು ಬರುತ್ತದೆ. ಮತ್ತು "ಆಬ೦ತ'ವಾದ ಶಬ್ದಗಳಿಗೆ “ಹಸ್ತ' 
ಬರುತ್ತದೆ. 

[ಸೂಚನೆ; ಸರ್ವಾ ಶಬ್ದವು ಪ್ರಥಮಾ, ದ್ವಿತೀಯಾ ಮತ್ತು ತೃತೀಯಾ ವಿಭಕ್ತಿಗಳಲ್ಲಿ 
ಸಾಧಾರಣ “ಆ' ಕಾರಾ೦ತ ಶಬ್ದವಾದ “ರಮಾ' ಶಬ್ದದಂತೆ ರೂಪಗಳನ್ನು ಪಡೆಯುತ್ತವೆ] 

ಉದಾ- ಸರ್ವಸ್ಯೈ-ಚತುರ್ಥೀ ವಿಭಕ್ತಿ ಏಕವಚನದಲ್ಲಿ, - ಸರ್ವಾ+ಏ (ಜೇ) 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಸರ್ವಾ ಶಬ್ದದಲ್ಲಿಯ “ಆ' ಕಾರಕ್ಕೆ "ಹ್ರಸ್ಥ' ಮತ್ತು 
“ಸ್ಕಾಟ್‌' ಆಗಮ ಬಂದು ಸರ್ವಸ್ಯಾ.ಏ, ಎಂದಿದ್ದಾಗ, ವೃದ್ಧಿ ಸಂಧಿಯಿಂದ "ವೃದ್ಧಿ 
ಬಂದು ಸರ್ವಸ್ಯ್ಯೈ ಎಂದಾಗಿದೆ. 

ಉದಾ- ಸರ್ವಾಭ್ಯಾಮ್‌- ಚತುರ್ಥೀ ಮತ್ತು ಪಂಚಮೀ ದ್ವಿವಚನ ರೂಪಗಳು 
ಮೇಲೆ ಹೇಳಿದ ತೃತೀಯಾ ವಿಭಕ್ತಿ ದ್ವಿವಚನದಂತೆಯೇ “ಸರ್ವಾಭ್ಯಾಮ್‌' ಎಂದಿರುತ್ತದೆ. 

ಉದಾ- ಸರ್ವಾಭ್ಯಃ -ಚತುರ್ಥೀ ಮತ್ತು ಪಂಚಮೀ ವಿಭಕ್ತಿ ಬಹುವಚನಗಳಲ್ಲಿ 
ಸರ್ವಾ+ಭ್ಯಸ್‌ ಎಂದಿದ್ದಾಗ, ಕೇವಲ ವರ್ಣಜೋಡಣೆಯಿಂದ ಸರ್ವಾಭ್ಯಃ ಎಂದು 
ರೂಪಗಳಾಗುತ್ತವೆ. 

ಉದಾ- ಸರ್ವಸ್ಯಾಃ- ಪಂಚಮೀ ಮತ್ತು ಷಷ್ಠಿ ಏಕವಚನಗಳಲ್ಲಿ, 
“ಸರ್ವಾ. ಅಸ್‌(ಜಸಿ), "ಸರ್ವಾ--ಅಸ್‌(ಜಸ್‌) ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ ಸರ್ವಾ 
ಶಬ್ದದಲ್ಲಿಯ "ಆ' ಕಾರಕ್ಕೆ "ಹ್ರಸ್ತ' ಮತ್ತು "ಸ್ಯಾಟ್‌' ಆಗಮ ಬಂದು 
“ಸರ್ವಸ್ಯಾ*ಅಸ್‌(ಸರ್ವಣ ದೀರ್ಫ)=ಸರ್ವಸ್ಕಾಸ್‌' ಎಂದಾಗಿ, 'ಸ್‌'ಕಾರಕ್ಕೆ "ರುತ್ವ' 
ವಿಸರ್ಗಗಳು ಬಂದು "ಸರ್ವಸ್ಯಾಃ' ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಸರ್ವಯೋಃ -ಷಷ್ಠೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ, ಸರ್ವ್‌--ಆ.-ಓ 
(ಓಸ್‌), ಎ೦ದಿದ್ದಾಗ, “ಆಜಿ ಚಾಪಃ” ಎಂಬ ಸೂತ್ರದಿಂದ "ಆ' ಕಾರಕ್ಕೆ "ಏ'ಕಾರ 
ಬಂದು ಸರ್ವ್‌--ಏ.ಓ (ಒಸ್‌) ಎಂದಿದ್ದಾಗ, “ಏಚೋತಯವಾಯಾವಃ” ಸೂತ್ರದಿಂದ 
"ಏ' ಕಾರಕ್ಕೆ "ಅಯ್‌' ಆದೇಶ ಬಂದು, ಸರ್ವ್‌4ಅಯ್‌+ಓ (ಓಸ್‌) ಎಂದಿದ್ದಾಗ, 


ಷಡ್ಗಿಚ್ಲೆ ಪ್ರಕರಣಮ್‌ (ಅ.ಸ್ವೀ) 207 


1 ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಸರ್ವಯೋಃ ಎಂದು ರೂಪಗಳಾಗುತ್ತವೆ. 

ಉದಾ-ಸರ್ವಾಸಾಮ್‌ - ಷಷ್ಠೀ ವಿಭಕ್ತಿ ಬಹುವಚನದಲ್ಲಿ "ಸರ್ವಾ--ಆಮ್‌', 
ಎಂದಿದ್ದಾಗ, “ಆಮಿಸರ್ವನಾಮ್ನಃಸುಟ್‌(7-1-52)7, ಎಂಬ ಸೂತ್ರದಿಂದ "ಸುಟ್‌' 
ಆಗಮ ಬಂದು, "ಸರ್ವಾ*ಸ್‌- ಆಮ್‌-ಸರ್ವಾಸಾಮ್‌' ಎಂದು ರೂಪವಾಗುತ್ತದೆ. 

ಉದಾ- ಸರ್ವಸ್ಯಾಮ್‌- ಸಪ್ತಮೀ ವಿಭಕ್ತಿ ಏಕವಚನದಲ್ಲಿ, "ಸರ್ವಾ+ಇ (ಜಿ) 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ಹ್ರಸ್ಥ' ಮತ್ತು "ಸ್ಯಾಟ್‌(ಸ್ಕಾ)' ಆಗಮಗಳು ಬಂದು 
ಸರ್ವ+ಸ್ಕಾ*ಇ, ಎಂದಿದ್ದಾಗ, “ಜೇರಾಮ್ನದ್ಯಾಮ್ನೀಭ್ಯಃ(7-3-116)7 ಎಂಬ 
ಸೂತ್ರದಿಂದ "ಇ' ಕಾರಕ್ಕೆ “ಆಮ್‌' ಬಂದು ಸರ್ವ- ಸ್ಯಾ ಆಮ್‌ ಎಂದಿದ್ದಾಗ, 
ಸರ್ವಣದೀರ್ಪ ಸಂದಿಯಿಂದ=ಸರ್ವಸ್ಕಾಮ್‌' ಎಂದಾಗುತ್ತದೆ. 

ಉದಾ-ಸರ್ವಾಸು ಸಪ್ತಮೀ ಬಹುವಚನದಲ್ಲಿ ಸರ್ವಾಸು (ಸುಪ್‌) ಎಂದಿದ್ದಾಗ, 
“ಸರ್ವಾಸು' ಎಂದು ರೂಪವಾಗುತ್ತದೆ. 

ಉದಾ- ಸಂಬೋಧನಾ ಪ್ರಥಮಾ ವಿಭಕ್ತಿಯಲ್ಲಿ, "ರಮಾ' ಶಬ್ದದಂತೆ, ಹೇ 
ಸರ್ವೇ।, ಹೇ ಸರ್ವೇ! ಹೇ ಸರ್ವಾಃ ಎಂದು ರೂಪಗಳಾಗುತ್ತವೆ. 

[ಸೂಚನೆ: ಆಕಾರಾನ್ತ ಸ್ಲೀಲಿಂಗದ ಸರ್ವನಾಮದ "ಸರ್ವಾ' ಶಬ್ದದ ರೂಪಗಳು- 
ಪುಲ್ಲಿಂಗದಲ್ಲಿ "ಸರ್ವ' ಶಬ್ದವು “ಅ” ಕಾರಂತವಾಗಿರುವದರಿಂದ “ಅಜಾದ್ಯತಷ್ಟಾಪ್‌ 
(4-1-4)” ಸೂತ್ರದಿಂದ "ಟಾಪ್‌' ಪ್ರತ್ಯಯವು ಬಂದು "ಸರ್ವಾ' ಎಂದು "ಆ' 
ಕಾರಂತವಾಗುತ್ತದೆ. “ಜಿತ್‌' ಆದ ವಿಭಕ್ತಿಗಳು ಮತ್ತು "ಆಮ್‌' ಪರದಲ್ಲಿ ಬಂದಾಗ 
ಮಾತ್ರ ವಿಶೇಷ ಕಾರ್ಯವಿರುತ್ತದೆ]. 


("ಆಬನ್ತ' ಸ್ತೀಅ೦ಗ “ಸರ್ವಾ' ಶಬ್ದದ ರೂಪಗಳು). 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸರ್ವಾ ಸರ್ವೇ ಸರ್ವಾಃ 
ದ್ವಿತೀಯ ಸರ್ವಾಮ್‌ ಸರ್ವೇ ಸರ್ವಾಃ 
ತೃತೀಯ ಸರ್ವಯಾ ಸರ್ವಾಭ್ಯಾಮ್‌ ಸರ್ವಾಭಿಃ 
ಚತುರ್ಥೀ ಸರ್ವಸ್ಯೆ J ಸರ್ವಾಭ್ಯಾಮ್‌ ಸರ್ವಾಭ್ಯಃ 
ಪಣ್ಣುಮೀ ಸರ್ವಸ್ಯಾಃ ಸರ್ವಾಭ್ಯಾಮ್‌ ಸರ್ವಾಭ್ಯಃ 
ಷಷ್ಲೀ ಸರ್ವಸ್ಯಾಃ ಸರ್ವಯೋಃ ಸರ್ವಾಸಾಮ್‌ 
ಸಪ್ತಮೀ ಸರ್ವಸ್ಕಾಮ್‌ ಸರ್ವಯೋಃ ಸರ್ವಾಸು 
ಸಂಬೋಧನ ಹೇ ಸರ್ಮೇೇ! ಹೇ ಸರ್ವೇ! ಹೇ ಸರ್ವಾಃ! 


ಸೂಚನೆ: ಇಷ್ಟರವರೆಗೆ “ಆ'ಕಾರಾನ್ತದ ಸ್ತ್ರೀಲಿ೦ಗ ಶಬ್ದಗಳ ರೂಪಗಳಂತೆ 
ರೂಪಗಳಿರುತ್ತವೆ. ಇದರಂತೆಯೇ "ವಿಶ್ವಾ' ಮೊದಲಾದ ಸ್ತ್ರೀಲಿಂಗ ಶಬ್ದಗಳನ್ನು 
ನುಡಿಸಬೇಕು. 


208 ಲಘುಸಿದ್ಧಾಂತ ಕೌಮುದೀ 


(ವೈಕಲ್ಪಕವಾಗಿ ಸರ್ವನಾಮಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 222. ವಿಭಾಷಾ ದಿಕ್ಸ್‌ಮಾಸೇ ಬಹುಪ್ರೀಹೌ (11.28) 
ವೃತ್ತಿ-ಸರ್ವನಾಮತಾ ವಾ | ಉತ್ತರಪೂರ್ವಸ್ಯೆ J ಉತ್ತರಪೂರ್ವಾಯ್ಯ। 
ವಾ॥ ತೀಯಸ್ಯ ಇತಿ ವಾ ಸರ್ವನಾಮ ಸಂಜ್ಞಾ | 


ದ್ವಿತೀಯಸೈ, 'ದ್ವಿತೀಯಾಯ್ಕಃ ಏವಂ ತೃತೀಯಾ। (195) ಅಂಬಾರ್ಥಾ ಇತಿ 
ಹ್ರಸ್ತಃ ಹೇ ಅಂಬ, “ಹೇ ಅಕ್ಕ, 3 ಅಲ್ಲ, ಜರಾ। ಜರಸೌ. ಇತ್ಯಾದಿ! ಪಕ್ಷೇ ಹಲಾದೌ 
ಚ ರಮಾವತ್‌। ಗೋಪಾಃ 'ವಿಶ್ವಪಾವತ್‌। [..... ಮತೀಃ ಮತ್ವಾ) 
ಪ. ಛೇ.-ವಿಭಾಷಾ, ದಿಕ್‌, ಸಮಾಸೇ, ಬಹುವ್ರೀಹೌ। 
ಅ.ವೃ- “ಸರ್ವಾದೀನಿ ಸರ್ವನಾಮಾನಿ (1-1-27)” ಎಂಬ ಇಡೀ ಸೂತ್ರವು 
ಅನುವೃತ್ತವಾಗುತ್ತದೆ. 
ಅರ್ಥ - “(ದಿಕ್ಷಮಾಸೇ ಬಹುವ್ರೀಹೌ ಸರ್ವಾದೀನಿ ಸರ್ವನಾಮಾನಿ ವಿಭಾಷಾ 
ಸ್ಯುಃ” "ದಿಕ್‌'- ವಾಚಕ ಶಬ್ದಗಳ ಬಹುವ್ರೀಹಿ ಸಮಾಸದಲ್ಲಿ "ಸರ್ವಾದಿ'ಗಳಿಗೆ 
ವಿಕಲ್ಲದಿಂದ "ಸರ್ವನಾಮ' ಸಂಜ್ಞೆಯು ಬರುತ್ತದೆ.“ದಿಜ್ನಾಮಾನ್ಯನ್ತರಾಲೇ(2-2- 
26)” ಸೂತ್ರದಿಂದ "ದಿಕ್‌'- ವಾಚಕ ಶಬ್ದಗಳಿಗೆ ಬಹುವ್ರೀಹಿ ಸಮಾಸವು ಬರುತ್ತದೆ. 
“ಸರ್ವಾದೀನಿ ಸರ್ವನಾಮಾನಿ(1-1-27)” ಸೂತ್ರದಿಂದ ನಿತ್ಯವಾಗಿ ಸರ್ವನಾಮ 
ಸಂಜ್ಞೆಯು ಬರುತ್ತಿತ್ತು. ಅದು ಪ್ರಕೃತ ಸೂತ್ರದಿಂದ ವೈಕಲ್ಪಿಕವಾಯಿತು. "ದಿಕ್‌' ಶಬ್ದವು 
ಸ್ತ್ರೀಲಿಂಗವಾಗಿದೆ. ಅದ್ದರಿಂದ ಇದರ ವಿಶೇಷಣವಾದ “ಪೂರ್ವಾ' ಮೊದಲಾದ 
ಶಬ್ದಗಳು ಸ್ತೀಲಿಂಗದಲ್ಲಿರುತ್ತವೆ. “ಪೂರ್ವ, “ದಕ್ಷಿಣ,” "ಪಶ್ಚಿಮ' ಮತ್ತು "ಉತ್ತರ' - 
ಈ “ಗಳೆ ಮಧ್ಯದಲ್ಲಿರುವ "ದಿಕ್‌'ಗಳಿಗೆ "ಅನ್ಷರಾಳ(ಉಪ “ದಕ್‌)ವೆಂದು ಹೇಳುತ್ತಾರೆ. 
ಉದಾಹರಣೆ- “ಪೂರ್ವ' ಮತ್ತು “ದಕ್ಷಿಣ' ಇವುಗಳ ಮಧ್ಯದಲ್ಲಿರುವ "ಉಪ 
ದಿಕ್‌'ಗೆ “ದಕ್ಷಿಣ-ಪೂರ್ವಾ' ಎಂದೂ, “ದಕ್ಷಿಣ” ಮತ್ತು “ಪಶ್ಚಿಮ' ದಿಕ್‌ಗಳ ಮಧ್ಯದಲ್ಲಿರುವ 
ಉಪ-ದಿಕ್‌ಗೆ “ದಕ್ಷಿಣ-ಪಶ್ಚಿಮಾ' ಎಂದೂ, “ಪಶ್ಚಿಮ' ಮತ್ತು "ಉತ್ತರ' ದಿಕ್‌ಗಳ 
ಮಧ್ಯದಲ್ಲಿರುವ ಉಪ-ದಿಕ್‌ಗೆ “ಪಶ್ಚಿಮೋತ್ತರಾ' ಎಂದೂ ಮತ್ತು “ಉತ್ತರ” ಮತ್ತು 
“ಪೂರ್ವ' ದಿಕ್‌ಗಳ ಮಧ್ಯದಲ್ಲಿರುವ ದಿಕ್‌ಗೆ "ಉತ್ತರ-ಪೂರ್ವಾ' ಎಂದು ಹೇಳುತ್ತಾರೆ. 
ಉದಾಹರಣೆ-1: "ಉತ್ತಾರಪೂರ್ವಾ'- "ಉತ್ತರಸ್ಕ್ಯಾಶ್ಚ ಪೂರ್ವಸ್ಯಾಃ ಚ ದಿಶೋಃ 
ಯದನ್ನರಾಳಂ ಸಾ ದಿಕ್‌' - "ಉತ್ತರಪೂರ್ವಾ'. ಇದು “ಅನ್ಯ ಪದಾರ್ಥ ಪ್ರಧಾನ'ವಾದ 
“ಬಹುವ್ರೀಹಿ' ಸಮಾಸದಲ್ಲಿದೆ. “ಸರ್ವಾದೀನಿ ಸರ್ವನಾಮಾನಿ (1-1-27)” ಸೂತ್ರದಿಂದ 
ನಿತ್ಯವಾಗಿ ಪ್ರಾಪ್ತವಾದ ಸರ್ವನಾಮ ಸಂಜ್ಞೆಯು ಪ್ರಕೃತ ಸೂತ್ರದಿಂದ ವಿಕಲ್ಪವಾಗಿದೆ. 
ಆದರೆ “ಸರ್ವನಾಮ್ನಃ ಸ್ಕಾಡ್ರ್ಯಸ್ವಶ್ಚ (7-3-114)” ಸೂತ್ರವು "ಸರ್ವನಾಮ' ಸಂಜ್ಞೆಯನ್ನು 
ಆಧರಿಸಿ ಹೊರಟಿದೆ. ಆದ್ದರಿಂದ ಇದಕ್ಕೆ “ಸ್ಕಾಟ್‌' ಆಗಮವು ಮತ್ತು 'ಪ್ರಸ್ತವು 
“ಜಿತ್‌' ವಿಭಕ್ತಿಗಳಲ್ಲೂ ಬರುತ್ತವೆ. ಆದ್ದರಿಂದ ವೈಕಲ್ಲಿಕ "ಸರ್ವನಾಮ' ಸಂಜ್ಞೆಯು 
“ಜಿತ್‌” ವಿಭಕ್ತಿಗಳಲ್ಲಿ ಕಾಣುತ್ತೇವೆ. 


ಹಡ್ಲಿಚ್ಸ್‌ ಪ್ರಕರಣಮ್‌ (ಅ.ಸ್ರೀ) 209 


ಉದಾಹರಣೆ-2: "ಉತ್ತರಪೂರ್ವಸ್ಯೈ', “ಉರಪೂರ್ವಸ್ಯಾ?', “"ಉತ್ತರಪೂರ್ವಸ್ಯಾಮ್‌' 
ಎಂಬ ರೂಪಗಳು “ಸರ್ವನಾಮ' ಸಂಜ್ಞೆಯನ್ನು ಹೊಂದಿದಾಗ “ಸ್ಯಾಡಾಗಮ'ವನ್ನು 
ಮತ್ತು "ಹ್ರಸ್ತ' ರೂಪವನ್ನು ತಾಳುತ್ತವೆ. “ಸರ್ವನಾಮ' ಸಂಜ್ಞೆಯನ್ನು ಹೊಂದದಿರುವ 
ಪಕ್ಷದಲ್ಲಿ "ಆ' ಕಾರಾನ್ತ ಸೀಲಿಂಗದಂತೆ “ಉತ್ತರಪೂರ್ವಾಯ್ಕೆ', ದ "ಉತ್ತರಪೂರ್ವಾಯಾಃ', 
"ಉತ್ತರಪೂರ್ವಾಯಾಮೌ' ಎಂದು ರೂಪಗಳಾಗುತ್ತವೆ. 

ವಾ।-“ತೀಯಸ್ಯೇತಿ ವಾ ಸರ್ವನಾಮಸಂ 

“ಅಜನ್ತ ಪುಲಿಂಗ'ದಲ್ಲಿ “ತೀಯಸ್ಯ PEE ವಾ” ಎಂಬ ವಾರ್ತಿಕವನ್ನು ಹೇಳಲಾಗಿದೆ. 
ಅಲ್ಲಿ "ಜಿತ್‌' ಪ್ರತ್ಯಯವು ಪರದಲ್ಲಿದ್ದಾಗ “ತೀಯ' ಪ್ರತ್ಯಯಾನ್ತ ಶಬ್ದಗಳಿಗೆ "ಸರ್ವನಾಮ' 
ಸಂಜ್ಞೆಯು ವಿಕಲ್ಪವಾಗಿ ಹೇಳಲಾಗಿದೆ. “ತೀಯ' ಪ್ರತ್ಯಯಾನ್ರ ಶಬ್ದ. ಗಳು ಸ್ತೀಲಿಂಗದಲ್ಲಿ 
ಇರುವುವು ಎರಡು- ಅವು "ದ್ವಿತೀಯಾ' ಮತ್ತು ಶೈ ತೀಯಾ. ಅದರೆ ಪರದಲ್ಲಿ 
"ಜಿದ್ದಿಭಕ್ತಿ' ಇದ್ದಾಗ ಸರ್ವನಾಮ ಸಂಜ್ಞೆಯು ಬಂದ” ಪಕ್ಷದಲ್ಲಿ, 

"ದ್ವಿತೀಯಸ್ಯೆ ಕ “ದ್ವಿತೀಯಸ್ಯಾಃ', 'ದ್ವತೀಯಸ್ಯಾಮ್‌,' ಎ೦ದೂ, ಅದೇ ರೀತಿಯಲ್ಲಿ 
ೈತೀಯಸ್ಕೆ ಛೆ 'ತೃತೇಯಸ್ಯಾ" 'ತೃತೀಯಸ್ಯಾಮ್‌' ಎಂದು ರೂಪಗಳಾಗುತ್ತವೆ. 

"ಸರ್ವನಾಮ' ಸ ಸಂಜ್ಞೆಯು ಬಾರದ ಪಕ್ಷದಲ್ಲಿ ಆ ಕಾರಾನ್ತ ಸ್ತ್ರೀಲಿಂಗ ಶಬ್ದಗಳೆಂತೆ 
“ದ್ವಿತೀಯಾಯ್ಕೆ', "ದ್ವಿತೀಯಾಯಾ', 'ದ್ವಿತೀಯಾಯಾಮ್‌' "ಸ್ತು "ತ ೈತೀಯಾಯ್ಕೆ', | 
ತ್ರ ಓೈತೀಯಾಯಾಃ', ಚ್ಟ ತೀಯಾಯಾಮ್‌' ಎಂಬ ರೂಪ ಗಳಾಗುತ್ತವೆ. “ಚಿದ್ದಿಭಕಿ'ಗಳು 
ಪರದಲ್ಲಿದ್ದಾಗ "ಸರ್ವನಾಮ" ಸಂಜ್ಞೆಯು ಬಾರದೇ ಸಾಧಾರಣ (ವ್ರ ಕಾರನ್ತ ಸ್ತ್ರೀಲಿಂಗ 
ಶಬ್ದಗಳಂತೆ ರೂಪಗಳನ್ನು ಹೊಂದುತ್ತವೆ. 


“ದ್ವಿತೀಯಾ' ಶಬ್ದದ ಎಲ್ಲ ರೂಪಗಳನ್ನು ಇಲ್ಲಿ ಕೊಡಲಾಗಿದೆ. 
'ಆಬನ್ತ' ಸ್ತೀಆಂಗ ತೀಯಪ್ರತ್ಯಯಾನ್ತ "ದ್ವಿತೀಯಾ' ಶಬ್ದದ ರೂಪಗಳು. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 

ಪ್ರಥಮಾ ದ್ವಿತೀಯಾ ದ್ವಿತೀಯೇ ದ್ವಿತೀಯಾಃ 

ದ್ವಿತೀಯಾ ದ್ದಿತೀಯಾಮ್‌ ದ್ವಿತೀಯೇ ದ್ವಿತೀಯಾಃ 

ತೃತೀಯಾ ದ್ವಿತೀಯಯಾ ದ್ವಿತೀಯಾಭ್ಯಾಮ್‌ ದ್ವಿತೀಯಾಭಿಃ 

ಚತುರ್ಥೀ ದ್ವಿತೀಯಸ್ಯೆ ಲ ದ್ವಿತೀಯಾಭ್ಯಾಮ್‌ ದ್ವಿತೀಯಾಭ್ಯಃ 
ದ್ವಿತೀಯಾಯ್ಯೆ 

ಪಣ್ಗುಮೀ ದ್ವಿತೀಯಸ್ಯಾಃ, ದ್ವಿತೀಯಾಭ್ಯಾಮ್‌ ದ್ವಿತೀಯಾಭ್ಯಃ 
ದ್ವಿತೀಯಾಯಾಃ 

ಷಷ್ಲೀ ದ್ವಿತೀಯಸ್ಯಾಃ, ದ್ವಿತೀಯಯೋಃ ದ್ವಿತೀಯಾನಾಮ್‌ 


ದ್ವಿತೀಯಾಯಾಃ 


210 ಲಘುಸಿದ್ಧಾಂತ ಕೌಮುದೀ 


ಸಪ್ತಮೀ ದ್ವಿತೀಯಸ್ಕಾಮ್‌, ದ್ವಿತೀಯಯೋಃ ದ್ವಿತೀಯಾಸು 
ದ್ವಿತೀಯಾಯಾಮ್‌ 

ಸಂಬೋಧನಾ ಹೇ ದ್ವಿತೀಯೇ! ಹೇ ದ್ವಿತೀಯೇ! ಹೇ ದ್ವಿತೀಯಾ! 

ಸೂಚನೆ- 1 : ಇದೇ ರೀತಿಯಲ್ಲಿ ತೃತೀಯಾ ಶಬ್ದದ ರೂಪಗಳನ್ನು ನುಡಿಸಬೇಕು. 

ಸೂಚನೆ-2: "ಅಂಬಾ',"ಅಕ್ಕಾ',"ಅಲ್ಲಾ' ಎಂಬ ಈ ಮೂರು ಶಬ್ದಗಳು "ತಾಯಿ' 
ಎಂಬರ್ಥವನ್ನು ಕೊಡುತ್ತವೆ.ಈ ಮೂರು ಶಬ್ದಗಳು “ಆಬನ್ನ'ವಾಗಿರುವುದರಿಂದ 
"ರಮಾ' ಶಬ್ದಗಳಂತೆ ಇವುಗಳನ್ನು ನುಡಿಸಬೇಕು. ಆದರೆ ಈ ಶಬ್ದಗಳಿಗೆ 
"ಅ೦ಬಾ'(ತಾಯಿ) ಎಂಬ ಅರ್ಥಿಮುಳ್ಳಂತಿಹದ್ದಾಗಿರುವುದರಿಂದ, 
“ಅಮ್ಜಾರ್ಥನದ್ಯೋರ್ಹಸ್ವಃ(7-3-107)” ಸೂತ್ರದಿಂದ ಹ್ರಸ್ವಾನ್ಷವಾಗಿ "ಹೇ ಅಂಬ,"ಹೇ 
ಅಕ್ಕ”ಹೇ ಅಲ್ಲ' ಎಂಬ ರೂಪಗಳನ್ನು ಸಂಬೋಧನದಲ್ಲಿ(ಏಕ ವಚನದಲ್ಲಿ) ಪಡೆಯುತ್ತವೆ. 

“ಜರಾ' ಶಬ್ದದ ರೂಪಗಳು. 

ಪ್ರಥಮಾ ವಿಭಕ್ತಿ-ಜರಾ ಜರಸೌ ಜರಸಃ. 

ಸೂಚನೆಃ - ಈ ಜರಾ ಶಬ್ದಕ್ಕೆ ವೈಕಲ್ಲಿಕವಾಗಿ ರಮಾ ಶಬ್ದದಂತೆಯೂ 
ರೂಪಗಳಿರುತ್ತವೆ. ಕಾರಣ "“ಜರಾ' ಎಂದು "ಆ' ಕಾರನ್ತ ಸ್ತೀಲಿ೦ಗ ರೂಪವಿದೆ. 
ಜರಾ ಶಬ್ದಕ್ಕೆ “ಜರಸ್‌' ಎಂಬ ಆದೇಶವು “ಜರಾಯಾ ಜರಸೆನ್ಯತರಸ್ಯಾಮ್‌(7-2- 
101)” ಸೂತ್ರದಿಂದ ಬರುತ್ತದೆ.ಆದ್ದರಿಂದ “ಅಜಾ'ದಿ ಪ್ರತ್ಯಯಗಳು ಪರದಲ್ಲಿದ್ದಾಗ 
“ಜರಸ್‌' ಆದೇಶವು ಬರುತ್ತದೆ. “ಜರಸ್‌' ಆದೇಶವು ಬಾರದ ಪಕ್ಷದಲ್ಲಿ ಮತ್ತು 
"ಹಲಾ'ದಿ ಸುಪ್‌ ಪ್ರತ್ಯಯವು ಪರದಲ್ಲಿದ್ದಾಗ "ರಮಾ' ಶಬ್ದದಂತೆ ರೂಪಗಳಿರುತ್ತವೆ. 

ಆಬನ್ನವಾದ ಸ್ತ್ರಿಲಿಂಗ "ಜರಾ' ಶಬ್ದದ ರೂಪಗಳು ಈ ಕೆಳಗಿನಂತಿವೆ. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಜರಾ ಜರಸೌ, ಜರೇ ಜರಸಃ, ಜರಾಃ 


ದ್ವಿತೀಯಾ ಜರಸಮ್‌,ಜರಾಮ್‌ ಜರಸೌ, ಜರೇ ಜರಸಃ,ಜರಾಃ 
ತೃತೀಯಾ ಜರಸಾ, ಜರಯಾ ಜರಾಭ್ಯಾಮ್‌ ಜರಾಭಿಃ 


ಚತುರ್ಥೀ ಜರಸೇ, ಜರಾಯ್ಕೆ ಜರಾಭ್ಯಾಮ್‌ ಜರಾಭ್ಯಃ 

ಪಣ್ಟಮೀ ಜರಸಃ,ಜರಾಯಾಃ ಜರಾಭ್ಯಾಮ್‌ ಜರಾಭ್ಯಃ 

ಷಷ್ಠೀ ಜರಸಃ, ಜರಾಯಾಃ ಜರಸೋಃ, ಜರಸಾಮ್‌, 
ಜರಯೋಃ ಜರಾಣಾಮ್‌ 

ಸಪ್ತಮೀ ಜರಸಿ, ಜರಾಯಾಮ್‌ ಜರಸೋಃ, ಜರಾಸು 
ಜರಯೋಃ 

ಸಮ್ಪೋಧನಾ ಹೇ ಜರೇ। ಹೇ ಜರಸೌ! ಹೇ ಜರಸಃ! 


ಹೇ ಜರೇ!। ಹೇ ಜರಾಃ। 


ಷಡಿಜ್ಲ್‌ ಪ್ರಕರಣಮ್‌ (ಅ.ಸ್ತ್ರೀ) 211 


ಸ್ತೀ ಅಂಗದಲ್ಲ "ಗೋಪಾ' ಶಬ್ದ 

ಸೂಚನೆ: "ಗೋಪಾ' ಶಬ್ದವನ್ನು "ವಿಶ್ವಪಾ' ಶಬ್ದದಂತೆ ನುಡಿಸಬೇಕು. “ಗಾಂ 
ಪಾತೀತಿ' - "ಗೋಪಾಳ. "ಪಾತಿ' ಎಂಬರ್ಥದಲ್ಲಿ "ಪಾ' ಧಾತುವಿಗೆ "ವಿಚ್‌' 
ಪ್ರತ್ಯಯವನ್ನು ಸೇರಿಸಿದಾಗ "ಗೋಪಾಃ' ಎಂಬ ಶಬ್ದವುಂಟಾಗುತ್ತದೆ.(ಗೋವನ್ನು 
ರಕ್ಷಣೆ ಮಾಡುವವಳು)."ವಿಶ್ವಪಾ' ಶಬ್ದವು "ವಿಶ್ವ. ಪೂರ್ವಕ “ಪಾ' 

ಧಾತುವಿನಿಂದ ಕೂಡಿದೆ. ಹಾಗೆಯೇ “ಗೋಪಾಃ' ಎಂಬ ಶಬ್ದವು "ಗೋ' ಪೂರ್ವಕ 
ಪಾ' ಧಾತುವಿನಿಂದ ಕೂಡಿದೆ. ಇದು "ಆಬನ್ತ' ಶಬ್ದವಲ್ಲ. ಸ್ತಿಲಿ೦ಂಗ ಪ್ರಯುಕ್ತವಾಗಿ 
ಯಾವ ಕಾರ್ಯವಿರುವುದಿಲ್ಲ. 

ಸೀೀಲಿಂಗದಲ್ಲಿ ಗೋಪಾ ಶಬ್ದದ ರೂಪಗಳು. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಗೋಪಾಃ ಗೋಪೌ ಗೋಪಾಃ 
ದ್ವಿತೀಯಾ  ಗೋಪಾಮ್‌ ಗೋಪೌ ಗೋಪಃ 
ತೃತೀಯಾ ಗೋಪಾ ಗೋಪಾಭ್ಯಾಮ್‌ ಗೋಪಾಭಿಃ 
ಚತುರ್ಥೀ ಗೋಪೇ ಗೋಪಾಭ್ಯಾಮ್‌ ಗೋಪಾಭ್ಯಃ 
ಪಣ್ಚುಮೀ ಗೋಪಃ | ಗೋಪಾಭ್ಯಾಮ್‌ ಗೋಪಾಭ್ಯಃ 
ಷಷ್ಟೀ ಗೋಪಃ ಗೋಪೋಃ ಗೋಪಾಮ್‌ 
ಸಪ್ತಮೀ ಗೋಪಿ ಗೋಪೋಃ ಗೋಪಾಸು 
ಸಮ್ಜೋಧನಾ ಹೇ ಗೋಪಾಃ ಹೇ ಗೋಪೌ!। ಹೇ ಗೋಪಾಃ! 


ವಿಶೇಷ- ಗೋಪನ ಪತಿ (ಗೋಪಸ್ಯ ಸ್ತ್ರೀ-ಗೊಲ್ಲನ ಹಂಡತಿ).ಈ ರೀತಿ ಅರ್ಥ 
ಮಾಡಿದಾಗ ಇಲ್ಲಿ “ಪಾ' ಧಾತುವು ಇರುವುದಿಲ್ಲ. ಇಲ್ಲಿ “ಅ'ಕಾರನ್ನ “ಗೋಪ' ಶಬ್ದದ 
ಮೇಲೆ ಸ್ತೀ ಪ್ರತ್ಯಯವು ಬಂದು "ಗೋಪೀ' ಎಂದಾಗಿದೆ. ಇದನ್ನು. "ನದೀ' ಶಬ್ದದಂತೆ 
ನುಡಿಸಬೌಕು. “'ಜಾತೇರಸ್ವೀವಿಷ ಷಯಾದಯೋಪಧಾತ್‌(4-1- 63)” ಸೂತ್ರದಿಂದ ಇಲ್ಲಿ 
"ಜೀಷ್‌' ಪ್ರತ್ಯಯವು ಬಂಜಿದೆ. (ಇಲ್ಲಿ ಎರಡು ತರಹದ “ಆ'ಕಾರನ್ನ ನ ಸ್ತ್ರೀಲಿಂಗ ಶಬ್ದಗಳು 
ವರ್ಣಿತವಾಗಿವೆ- 1. ಆಬನ್ನ ಸ್ತ್ರೀಲಿಂಗ ಶಬ್ದಗಳು,2. "ಆ'ಕಾರಾನ' ಧಾತುವನ್ನು 
ಕೊನೆಯಲ್ಲುಳ್ಳ ಸ್ತ್ರೀಲಿಂಗ ಶಬ್ದಗಳು ಎಂಬುದನ್ನು ಗಮನಿಸಬೇಕು). 


ಇಲ್ಲಿಗೆ "ಆ'ಕಾರಾನ್ತ ಸ್ತ್ರೀಲಿಂಗ ಶಬ್ದಗಳ ವಿವರಣೆ ಮುಗಿಯಿತು. 
“ಇ' ಕಾರಾಂಡ ಸ್ತ್ರೀಅಂಗ ಶಬ್ದಗಳು 


“ಇ' ಕಾರಾಂತ ಸ್ತ್ರೀಅಂಗ "ಮತಿ' ಶಬ್ದದ ರೂಪಗಳು 
ಉದಾ - ಮತಿ: (ಬುದ್ಧಿ) -ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ "ಮನ ಜ್ಞಾನೇ' 


212 ಲಘುಸಿದ್ಧಾಂತ ಕೌಮುದೀ 


ಎ೦ಬ ಧಾತುವಿನ ಪರದಲ್ಲಿ "ಕ್ವಿನ್‌ ಪ್ರತ್ಯಯವನ್ನು ಸೇರಿಸಿದಾಗ "ಮತಿ' ಎಂದಾಗಿ, 
ಮತಿ4ಸು ಎಂದಿದ್ದಾಗ, ರುತ್ವ-ವಿಸರ್ಗಗಳಿಂದ "ಮತಿಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಸೂಚನೆಃ "ಮತಿ' ಶಬ್ದಕ್ಕು "ಹರಿ' ಶಬ್ದಕ್ಕೂ ಹಲವು ರೂಪಗಳಲ್ಲಿ ಸಾಮ್ಯವಿದ್ದರೂ, 
ದ್ವಿತೀಯಾ ಬಹುವಚನ, ತೃತೀಯಾ ಏಕವಚನ, ಮತ್ತು "ಜಿತ್‌'ವಿಭಕ್ತಿಗಳುಳ್ಳ ವಚನಗಳು 
- ಇವುಗಳು ಮಾತ್ರ ಭಿನ್ನವಾಗಿರುತ್ತವೆ. 

ಉದಾ-ಮತೀ- ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ-"ಮತಿ-ಔ' ಎಂದಿದ್ದಾಗ 
(ಪೂರ್ವಸವರ್ಣದೀರ್ಫದಿಂದ) "ಮತೀ' ಎಂದಾಗುತ್ತದೆ. 

ಉದಾ- ಮತಯಃ - ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ- "ಮತಿ- ಅಸ್‌(ಜಸ್‌)' 
ಎಂದಿದ್ದಾಗ, “ಜಸಿ ಚ (7-3-109)” ಸೂತ್ರದಿಂದ “ಗುಣ' ಬಂದು "ಮತೇ4ಅಸ್‌' 
ಎಂದಾಗಿ, “ವಎಚೋಯವಾಯಾವಃ(6.1.78)” ಸೂತ್ರದಿಂದ "ಅಯ್‌' ಆದೇಶವು 
ಬಂದು, "ಮತ್‌4ಅಯ್‌4ಅಸ್‌'- "ಮತಯಸ್‌' ಎಂದಾಗಿ, ರುತ್ನ-ವಿಸರ್ಗದಿಂದ 
“ಮತಯಃ' ಎಂದಾಗಿದೆ. 


ಉದಾ- ಮತಿಮ್‌ -ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ- "ಮತಿ--ಅಮ್‌' 
ಎಂದಿದ್ದಾಗ, “ಅಮಿಪೂರ್ವಾ” ಎಂಬಸೂತ್ರದಿ೦ಂದ ಪೂರ್ವ ರೂಪ ಬಂದು, "ಮತಿಮ್‌' 
ಎಂದಾಗುತ್ತದೆ. 

ಉದಾ- ಮತೀ-ದ್ವಿತೀಯಾ ವಿಭಕ್ತಿ ದ್ವಿವಚನದ ರೂಪವು ಪ್ರಥಮಾ ವಿಭಕ್ತಿ 
ದ್ವಿವಚನರೂಪದಂತೆಯೇ "ಮತೀ' ಎಂದೇ ಇರುತ್ತದೆ. 

ಉದಾ-ಮತೀಃ - ದ್ವಿತೀಯಾ ವಿಭಕ್ತಿ ಬಹುವಚನದಲ್ಲಿ, - ಮತಿ ಅಸ್‌(ಶಸ್‌) 
ಎಂದಿದ್ದಾಗ, ಪೂರ್ವಸವರ್ಣದೀರ್ಥದಿಂದ "ಮತೀಸ್‌' ಎಂದಾಗಿ 'ಸ್‌'ಕಾರಕ್ಕೆ "ರುತ್ವ' 
ವಿಸರ್ಗಗಳು ಬಂದು "ಮತೀ?' ಎಂದಾಗಿದೆ. ಇದು ಸ್ತ್ರೀಲಿ೦ಗ ಶಬ್ದವಾಗಿರುವುದರಿಂದ 
"ಸ್‌'ಕಾರಕ್ಕೆ “ನತ್ವ'ವು ಬರುವುದಿಲ್ಲ. 

ಉದಾ- ಮತ್ಕಾ- ತೃತೀಯಾ ವಿಭಕ್ತಿ ಏಕವಚನದಲ್ಲಿ - ಮತಿ ಆ(ಟಾ) 
ಎಂದಿದ್ದಾಗ, "ಯಣ್‌' ಸಂಧಿಯಿಂದ "ಮತ್ಯಾ' ಎಂದಾಗಿದೆ. 

ಸೂಚನೆ: “ಆಜೋ ನಾಂಸ್ತಿಯಾಮ್‌(7-3-120)” ಸೂತದಲ್ಲಿ, “ಅಸ್ತ್ರಿಯಾಮ್‌' 
ಎಂದು ಹೇಳಿರುವುದರಿಂದ "ನಾ' ಆದೇಶವು ಬರವುದಿಲ್ಲ. 

ಉದಾ- ಮತಿಭ್ಯಾಮ್‌ — ತೃತೀಯಾ, ಚತುರ್ಥೀ ಮತ್ತು ಪಂಚಮೀ ವಿಭಕ್ತಿ 
ದ್ವಿವಚನಗಳಲ್ಲಿ,- ಮತಿ ಭ್ಯಾಮ್‌ ಎಂದಿದ್ದಾಗ, ವರ್ಣ ಜೋಡಣೆಯಿಂದ “ಮತಿಭ್ಯಾ 
ಎಂದಾಗುತ್ತದೆ. 

ಉದಾ- ಮತಿಭಿಃ -ತೃತೀಯಾ ವಿಭಕ್ತಿ ಬಹುವಚನದಲ್ಲಿ, - ಮತಿ*ಭಿಸ್‌' 
ವರ್ಣಜೋಡಣೆಯಿಂದ, ಮತಿಭಿಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿಂದ, “ಮತಿಭೀಃ' 
ಎಂದಾಗುತ್ತದೆ. 


ಷಡ್ಲಿಣ್ಣಿ ಪ್ರಕರಣಮ್‌ (ಅ.ಸ್ರ್ರೀ) 213 
(ವೈಕಲ್ತಕವಾಗಿ ನದೀ ಸಂಜ್ಞೆಯನ್ನು ವಿಧಿಸುವ ಸೂತ್ರ). 


ಸೂತ್ರ- 223. ಚೆತಿ ಶ್ರಸ್ಟಶ್ಚ (14.6) 

ವೃತ್ತಿ-ಇಯಜುವಜ್‌ ಸ್ಥಾನೌ ಸ್ತ್ರೀ-ಶಬ್ದಭಿನ್ನೌ ನಿತ್ಯಸ್ತೀಲಿಜ್ಸ್‌ ಈತ್‌_ಊತೌ 
ಹಸ್ತೌ. ಚ ಈವರ್ಣ-ಊವರ್ಣೊ ಸ್ವೆಯಾಂ" ವಾ ನದೀ ಸೆಂಜ್ಞೌ ಸ ಃ ಚಿತಿ। ಮತ್ಯೈ, 
ಮಃ ಮತ್ಯಾಃ-2, ಮತೇಃ-2ಗ 

ಪ. ಛೇ. “ಇತಿ, ಹಸ್ತಃ, ಚ। 

ಅ. ವೃ- “ನೇಯಜುವಜ್‌ ಸ ಸ್ಥಾನಾವಸ್ತ್ರೀ1-4- -4)” ಎಂಬ ಸೂತ್ರದಲ್ಲಿ "ನ' 
ಪದವನ್ನು "ಬಟ್ಟು ಉಳಿದ ಸೂತ್ರದ ಭಾಗವು ಹಾಗೆಯೇ “ಯೂಸ್ತ್ರಾ ಖ್ಯೌ ನದೀ(1- 
4-3)” ಬ “ಸಂಪೂರ್ಣ ಸೂತ್ರವು ಅನುವೃತ್ತವಾಗುತ್ತವೆ. 


ಅರ್ಥ -"ಇಯಜ್‌' ಮತ್ತು "ಉವಜ್‌' ಆದೇಶಗಳು ಬರುವುದಕ್ಕೆ ಯೋಗ್ಯವಾದ 
ಮತ್ತು "ಸ್ತ್ರೀ' ಶಬ್ದಗಳಿಗಿಂತ ಭಿನ್ನ ವಾದ ಹಾಗೂ "ನಿತ್ಯ ಸ್ತ್ರೀಲಿಂಗ'ಗಳಾದ "ಈಃ'ಕಾರ, 
"ಊಕಾಶೆ('ಈ'ಕಾರಾನ್ರ, "ಊ'ಕಾರಾನಗಳಾದ) ಮತ್ತು ಹ್ರಸ್ತ "ಇ' ವರ್ಣ, ಉ' 
id ("ಇ'ಕಾರಾನ್ತ, "ಉ'ಕಾರಾನ್ತಗಳಾದ) ಸ್ತೀಲಿಂಗ ಶಬ್ದ ಗಳಿಗೆ ಪರದಲ್ಲಿ “ಜಿತ್‌'ಆದ 

ಸುಪ್‌' ಪ್ರತ್ಯಯಗಳು ಪರದಲ್ಲಿದ್ದಾಗ ವೈಕಲ್ಲಿಕವಾಗಿ "ನದೀ' ಸಂಜ್ಞೆಯು ಬರುತ್ತದೆ. 

"ಮತಿ' ಟನ “ಇ'ಕಾರಾನ್ತ ಸೀಲಿಂಗವಾಗಿದೆ. 

ಉದಾ- ಮತ್ತೆ ಚ /ಮತಯೇ -ಚತುರ್ಥಿೀ ವಿಭಕ್ತಿ ಏಕವಚನದಲ್ಲಿ- ಮತಿ ಜೇ 
ಎಂದಿದ್ದಾಗ, “ಜಿತ್‌' ಆದ "ಸುಪ್‌' ಪ್ರತ್ಯಯವು ಪರವಾಗಿರೋಣದರಿಂದ, ಪ್ರಕೃತ 
ಸೂತ್ರದಿಂದ "ನದೀ' ಸಂಜ್ಞೆಯು ವೈಕಲ್ಲಿಕವಾಗಿ ಬರುತ್ತದೆ. ಹೀಗೆ "ನದೀ' ಸಂಜ್ಞೆಯು 
ಇದ್ದಾಗ, “ಆಣ್ನದ್ಯಾಃ(7-3-112)” ಎಂಬ ಸೂತ್ರದಿಂದ "ಆಟ್‌' ಆಗಮವು ಬಂದು 
"ಮತಿ+ಆ4ಎ' ಎಂದಾಗುತ್ತದೆ. “ಆಟಶ್ಚ(6-1-90)” ಸೂತ್ರದಿಂದ “ಆ--ಏ' ಎಂಬುದಕ್ಕೆ 
“ವೃದ್ಧಿ' ಬಂದು ಮತಿ-ಐ ಎಂದಾಗಿ "ಯಣ್‌' ಸಂಧಿಯಿಂದ "ಮತ್ಯೆ 4 ಎಂದು 
ರೂಪವಾಗುತ್ತದೆ.ಇದಕ್ಕೆ ವೈಕಲ್ಲಿಕವಾಗಿ, “ನದೀ' ಸಂಜ್ಞೆಯು ಬಾರದ ಪಕ್ಷದಲ್ಲಿ ಚತುರ್ಥೀ 
ವಿಭಕ್ತಿ ಏಕವಚನದಲ್ಲಿ- "ಫ” ಸಂಜ್ಞೆಯು ಬಂದು "ಮತಿ*ಏ' ಎಂದಿದ್ದಾಗ 
“ಫೇರ್ಜಿತಿ(7-3-111)” ಸೂತ್ರದಿಂದ “ಇ'ಕಾರಕ್ಕೆ "ಗುಣ' ಬಂದು "ಮತೇ*.ಏ' ಎಂದಾಗಿ 
"ಅಯ್‌'- ಆದೇಶ ಬಂದು "ಮತಯೇ' ಎಂದಾಗುತ್ತದೆ. 

ಉದಾ- ಮತ್ಯಾ: - ಪಂಚಮೀ ಮತ್ತು ಷಷ್ಠೀ ವಿಭಕ್ತಿ ಏಕವಚನಗಳಲ್ಲಿ - 
ಮತಿ4ಅಸ್‌ (ಜಸಿ) ಮತ್ತು ಮತಿಅಸ್‌ (ಜಸ್‌) ಎಂದಿದ್ದಾಗ, “ಜಿತ್‌' ಆದ "ಜಸಿ' 
ಮತ್ತು "ಜಸ್‌' ಪ್ರತ್ಯಯಗಳು ಪರವಾಗಿರೋಣದ್ದರಿಂದ, "ಆಟ್‌ ಆಗಮವು ಬಂದು 
ವೃದ್ಧಿ ಯಣಾದೇಶ ಮತ್ತು "ರುತ್ತ' ವಿಸರ್ಗಗಳು ಬಂದು "ಮತ್ಯಾಃ' ಎಂದು 
ರೂಪಗಳಾಗುತ್ತವೆ. 

ಇದಕ್ಕೆ ವೈಕಲ್ಲಿಕವಾಗಿ, "ನದೀ' ಸಂಜ್ಞೆಯು ಬಾರದ ಪಕ್ಷದಲ್ಲಿ ಮತಿ4ಅಸ್‌ (ಜಸಿ) 
ಮತ್ತು ತ (ಜಸ್‌) ಎಂದಿದ್ದಾಗ, “ಘೇರ್ಜಿತಿ(7-3-111)” ಸೂತ್ರದಿಂದ 


214 ಲಘುಸಿದ್ಧಾಂತ ಕೌಮುದೀ 


"ಇ' ಕಾರಕ್ಕೆ 'ಗುಣ' ಬಂದು “ಮತೇ ಅಸ್‌' ಎಂದಾಗಿ “ಜಸಿಜಸೋಸ್ಟ(6-1-110)” 
ಸೂತ್ರದಿಂದ ಪೂರ್ವರೂಪವು ಬಂದು "ಮತೇಸ್‌' ಎಂದಾಗಿ ರುತ್ವ ವಿಸರ್ಗಗಳಿಂದ 
“ಮತೇಃ' ಎ೦ದು ರೂಪವಾಗುತ್ತದೆ. 

ಉದಾ-ಮತ್ಯೋಃ-ಷಷ್ಠೀ ಮತ್ತು ಸಪ್ತಮೀ ವಿಭಕ್ತಿ ದ್ವಿವಚನಗಳಲ್ಲಿ, ಮತಿ--ಓಸ್‌- 
“ಮತ್ಯೋಸ್‌' ಎಂದಾಗಿ "ರುತ್ನ' ವಿಸರ್ಗಗಳಿಂದ ಮತ್ಯೋಃ ಎಂದ್‌ ರೂಪಗಳಾಗುವೆ. 

ಉದಾ- ಮತೀನಾಮ್‌-ಷಷ್ಠೀ ವಿಭಕ್ತಿ ಬಹುವಚನದಲ್ಲಿ, ಮತಿ--ಆಮ್‌' ಎಂದಿದ್ದಾಗ, 
“ಹ್ರಸ್ತನದ್ಯಾಪೋ ನುಟ್‌ (7-1-54)” ಸೂತ್ರದಿಂದ "ನುಟ್‌' ಆಗಮವು ಬಂದು, 
“ಮತಿ-ನಾಮ್‌' ಎಂದಿದ್ದಾಗ, “ನಾಮಿ(6-4-3)” ಸೂತ್ರದಿಂದ “ಇ'ಕಾರಕ್ಕೆ ದೀರ್ಫವು 
ಬಂದು “ಮತೀನಾಮ್‌' ಎಂಬ ರೂಪವು ಸಿದ್ಧವಾಗುತ್ತದೆ. 


("ಹೆಗೆ "ಆಮ್‌' ಆದೇಶವನ್ನು ವಿಧಿಸುವ ವಿಧಿಸೂತ್ರ). 


ಸೂತ್ರ - 224. ಇದುದ್ದಾ ೦ (7.3.17) 

ವೃತ್ತಿ-ಇದುದ್ಭಾ ೦ ನದೀಸಂಜ್ಮಕಾಭ್ಯಾಂ ಪರಸ್ಕ ಜೇ ಆಮ್‌! ಮತ್ಕಾಮ್‌, 
ಮತೌಶೇಷಂ ಹರಿವತ್‌ಏವಂ ಬುದ್ಧಾ ಕದಯಖಃ 

ಅ.ವೃ-“ಜೇರಾಮ್ನದ್ಯಾಮ್ನೀಭ್ಯಃ(7-3-116)” ಸೂತ್ರದ ಏಕದೇಶವಾದ "ನದೀ' 
ಶಬ್ದದ ವಿಭಕ್ತಿ ವಚನಗಳನ್ನು ವಿಪರಿಣಾಮಗೊಳಿಸಿದ ನಂತರ “ನದೀಭ್ಯಾಮ್‌' ಎಂಬ 
ಪದವು ಮತ್ತು "ಜೇಃ' ಮತ್ತು' ಆಮ್‌' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- “ನದೀ' ಸಂಜ್ಞೆಯುಳ್ಳ “ಹ್ರಸ್ವ "ಇ'ಕಾರ ಮತ್ತು "ಉ'ಕಾರಗಳ ಪರದಲ್ಲಿರುವ 
“ಜತ್‌' ಪ್ರತ್ಯಯಕ್ಕೆ “ಆಮ್‌” ಆದೇಶವು ಬರುತ್ತದೆ. 

ವಿಶೇಷ- ಅನುವೃತ್ತಿಗೆ ಕಾರಣವಾದ “ಜೇರಾಮ್ನದ್ಯಾಮ್ನೀಭ್ಯಃ(7-3-116)” 
ಸೂತ್ರದಿಂದ “ಆಪ್‌' ಮತ್ತು “ಜೀ” ಎಂಬ ಶಬ್ದಗಳು ಅನುವೃತ್ತವಾಗಿಲ್ಲ. ಕಾರಣ 
ಪ್ರಕೃತ ಸೂತ್ರದಲ್ಲಿ ಹ್ರಸ್ವ "ಇ'ಕಾರ ಮತ್ತು “ಉ'ಕಾರಗಳೇ ಪಠಿತವಾಗಿವೆ. ಆದ್ದರಿಂದ 
“ಆಪ್‌' ಮತ್ತು "ಜಿತ್‌' ಇವುಗಳು ಹ್ರಸ್ಪ'ವಾಗಿಲ್ಲ. "ಮತಿ' ಶಬ್ದದ ಏಕವಚನದಲ್ಲಿ 
“ಜೇರಾಮ್ನದ್ಯಾಮ್ನೀಭ್ಯಃ(7-3-116)7 ಸೂತ್ರದಿಂದ *“ಜಿತ್‌'ಗೆ “ಆಮ್‌' ಆದೇಶವು 
ಹಾಗೂ “ಔತ್‌(7-3-118)” ಸೂತ್ರದಿಂದ "ಔ'ಕಾರಾದೇಶವು ಪ್ರಾಪ್ತವಾಗಿತ್ತು. ಆದರೆ 
“ವಿಪ್ರತಿಷೇಧೇ ಪರಂ ಕಾರ್ಯಮ್‌” ಎಂಬ ನ್ಯಾಯದಿಂದ ಪರ ಕಾರ್ಯವಾದ 
“ಔತ್‌(7-3-118)” ಸೂತ್ರದಿಂದ "ಔ'ಕಾರಾದೇಶವು ಬರುತ್ತದೆ. 

“ಔ'ಕಾರಾದೇಶವು ಬಂದರೆ "ಮತಿ-ಔ'ಎ'ಮತ್ಕೌ' ಎಂದು ಅನಿಷ್ಟ ರೂಪವು 
ಆಗುತ್ತಿತ್ತು. ಆದ್ದರಿಂದ ಪ್ರಕೃತ ಸೂತ್ರದಲ್ಲಿ "ನದೀ' ಸಂಜ್ಞೆಯುಳ್ಳ ಹ್ರಸ್ವ “ಇ'ಕಾರ 
ಮತ್ತು "ಉ'ಕಾರ ಪರದಲ್ಲಿರುವ “ಜಿತ್‌'ಪ್ರತ್ಯಯಕ್ಕೆ “ಆಮ್‌'ಆದೇಶವೇ ಬರುತ್ತದೆ. 
("ಔತ್‌' ಬರುವುದಿಲ್ಲವೆಂದು ತಾತ್ಪರ್ಯ). 

ಉದಾ-ಮತ್ಯಾಮ್‌- ಸಪ್ತಮೀ ವಿಭಕ್ತಿ ಏಕವಚನದಲ್ಲಿ, ಮತಿ4ಇ (ಜಿತ್‌) 
ಎಂದಿದ್ದಾಗ, ಇಲ್ಲಿ "ಭ'ಸಂಜ್ಞೆಯನ್ನು ಬಾಧಿಸಿ “ಜಿತಿ ಹ್ರಸ್ತಶ್ಚ(1-4-6)” ಸೂತ್ರದಿಂದ 


ಹಡ್ಲಿಣ್ಗ್‌ ಪ್ರಕರಣಮ್‌ (ಅ.ಸ್ರ್ರೀ) 215 


ವೈಕಲ್ಲಿಕವಾಗಿ “ನದೀ' ಸಂಜ್ಞೆಯು ಬರುತ್ತದೆ. ಈ ಕಾರಣದಿಂದ ಪ್ರಕೃತ ಸೂತ್ರದಿಂದ 
ಹ್ರಸ್ವ "ಇ'ಕಾರದ ಸ್ಥಾನದಲ್ಲಿ "ಆಮ್‌'ಆದೇಶವು ಬ೦ದು "ಮತಿ--ಆಮ್‌' ಎಂದಿರುತ್ತದೆ, 
ಈಗ “ಆಣ್ನದ್ಯಾಃ(7-3-112)7” ಸೂತ್ರದಿಂದ "ಆಟ್‌' ಆಗಮವು ಬಂದು 
"ಮತಿ-ಆ.-ಆಮ್‌' ಎಂದಿದ್ದಾಗ “ಆ--ಆಮ್‌'ಗಳು ಸೇರಿ “ಆಟಶ್ಚ(6-1-90)” 
ಸೂತ್ರದಿಂದ ವೃದ್ಧಿಯನ್ನು ಹೊಂದಿ “ಆಮ್‌' ಎಂದಾಗುತ್ತದೆ. ಈಗ "ಮತಿ-ಆಮ್‌' 
ಎಂದಿದ್ದಾಗ "ಯಣ್‌' ಸಂಧಿಯಿಂದ "ಮತ್‌4ಯ್‌4+ಆಮ್‌' ಎಂದಾಗಿ "ಮತ್ಯಾಮ್‌' 
ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಮತೌ -ವೈಕಲ್ಲಿಕವಾಗಿ ನದಿ ಸಂಜ್ಞೆಯು ಬಾರದ ಪಕ್ಷದಲ್ಲಿ, ಸಪ್ತಮೀ 
ವಿಭಕ್ತಿ ಏಕವಚನದಲ್ಲಿ, ಮತಿ4ಇ(ಜಿ) ಎ೦ದಿದ್ದಾಗ, "ಮತಿ' ಎಂಬಲ್ಲಿರುವ “ಇ'ಕಾರಕ್ಕೆ 
" “ಅಚ್ಚ ಫೇಃ(7-3-119)” ಸೂತ್ರದಿಂದ "ಅ'ಕಾರವು ಬಂದು, ಪ್ರತ್ಯಯವಾದ 
"ಇ'(ಜಿ)ಕಾರಕ್ಕೆ “ಔತ್‌(7-3-118)” ಸೂತ್ರದಿಂದ "ಔ'ಕಾರದೇಶವು ಬಂದು "ಮತ-ಔ' 
ಎಂದಿದ್ದಾಗ ವೃದ್ಧಿಯಿಂದ “ಮತೌ' ಎಂಬ ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: ಉಳಿದ ರೂಪಗಳು "ಹರಿ' ಶಬ್ದದಂತೆ ಇರುತ್ತವೆ. 

ಪ್ರಶ್ನ "ಇ'ಕಾರಾನ್ತ ಸ್ರೀಅಂಗ "ಮತಿ' ಶಬ್ದದ ರೂಪಗಳು. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಮತಿಃ ಮತೀ ಮತಯಃ 
ದ್ವಿತೀಯಾ. ಮತಿಮ್‌ "ಮತೀ ಮತೀಃ 
ತೃತೀಯಾ ಮತ್ಯಾ ಮತಿಭ್ಯಾಮ ಮತಿಭಿಃ 
ಚತುರ್ಥೀ ಮತ್ಯೆ ಕ್ಲಿಮತಯೇ ಮತಿಭ್ಯಾಮ್‌ ಮತಿಭ್ಯಃ 
ಪಣ್ಣುಮೀ ಮತ್ಯಾಃಮತೇಃ ಮತಿಭ್ಯಾಮ್‌ ಮತಿಭ್ಯಃ 
ಷಷ್ಲೀ ಮತ್ಯಾಃಮತೇಃ ಮತ್ಯೋಃ ಮತೀನಾಮ್‌ 
ಸಪ್ತಮೀ ಮತ್ಯಾಮ್‌,ಮತೌ ಮತ್ಯೋಃ ಮತಿಷು 
ಸಮೋಧನಾ ಹೇ ಮತೇ! ಹೇ ಮತೀ! ಹೇ ಮತಯಃ। 


(ತ್ರಿಸ್ಯ-ಚತಸ್ಯ ಎಂಬ ಆದೇಶಗಳನ್ನು ವಿಧಿಸುವ ಸೂತ್ರ.) 

ಸೂತ್ರ -22೮. ತ್ರಿಚತುರೋಃ ಸ್ತಿಯಾಂ ತಿಸ್ಕಚತಸ್ಯ (7.2.66) 

ವೃತ್ತಿ-ಸ್ತೀಲಿಜ್ಚಯೋಃ ಏತಯೋಃ ಏತೌ ಸಃ ವಿಭಕೌ। 

ಮೆ ಧಿ ಧಿ 
ಪ. ಛೇ.-ತ್ರಿಚತುರೋಃ ಸಿಯಾಂ, ತ್ರಿಸ್ಕಚತಸೃ. 
ಮೆ 

ಅ.ವೃ- “ಅಷ್ಟನ ಆ ವಿಭಕ್ಷೌ(7-2-84)” ಸೂತ್ರದಿಂದ "ವಿಭಕೌ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ -"ಸುಪ್‌' ಪ್ರತ್ಯಯವು ಪರದಲ್ಲಿದ್ದಾಗ ಸ್ತೀಲಿಂಗದಲ್ಲಿರುವ "ತಿ' ಮತ್ತು 


216 ಲಘುಸಿದ್ಧಾಂತ ಕೌಮುದೀ 
“ಚತುರ್‌' ಶಬ್ದಗಳಿಗೆ ಕ್ರಮವಾಗಿ "ತಿಸೃ' ಮತ್ತು "ಚತಸ್ಕ' ಆದೇಶವಾಗಿ ಬರುತ್ತದೆ. 


“ಚತುರ್‌' ಶಬ್ದವು “ಹಲನ್ತ್ನ'ವಾಗಿರುವುದರಿಂದ ಅದನ್ನು “ಹಲನ್ನಸ್ತ್ರೀಲಿಂಗ' 
ಪ್ರಕರಣದಲ್ಲಿ ನಿರೂಪಿಸಲಾಗುವುದು. 


("ರೇಫ'ವನ್ನು ಆದೇಶವಾಗಿ ವಿಧಿಸುವ ಸೂತ್ರ). 

ಸೂತ್ತ-2೦6. ಅಜಿ ರ ಚುತಃ (7.2.100೦) 

ವೃತ್ತಿ-ತಿಸೃಚತಸ್ಯ ಏತಯೋಃ ಯಕಾರಸ್ಯ ರೇಫಾದೇಶಃ ಸ್ಕಾದಚಿ। ಗುಣ- 
ದೀರ್ಫತ್ವಾನಾಮ್‌ ಅಪವಾದಃ ತಿಸ್ರಃ, ತಿಸ್ರಃ ತಿಸೃಭಿಃ। ತಿಸ್ಕಭ್ಯಃ। ತಿಸ್ಕಭ್ಯಃ। ಆಮಿ 
ನುಟ್‌। 

ಪ. ಛೇ.-ಅಚಿ, ರಃ, ಯತಃ 

ಅ.ವೃ-“ತ್ರಿಚತುರೋಃ ಸ್ತಿಯಾಂ ತಿಸೃಚತಸ್ಕ(7.2.99)” ಸೂತ್ರದಿಂದ ವಿಭಕ್ತಿ 

ವಿಪರಿಣಾಮಗೊಳಿಸಿ "ತಿಸೃಚತಸ್ರೋಃ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ -"ಅಚ್‌' ಪರದಲ್ಲಿದ್ದಾಗ “ತಿಸ್ಕ' ಮತ್ತು "ಚತಸ್ಕ'ಗಳ "ಯ'ಕಾರಕ್ಕೆ "ರೇಫ'ವು 
ಆದೇಶವಾಗಿ ಬರುತ್ತದೆ. 

ಸೂಚನೆ: ಈ ಸೂತ್ರವು “ಯತೋ ಜಿ ಸರ್ವನಾಮಸ್ಥಾನಯೋಃ (7-3-110)? 
ಸೂತ್ರಕ್ಕೆ ಬಾಧಕವಾಗಿದೆ. 

ಉದಾ- ತಿಸ್ರಃ - ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ- ತ್ರಿ-ಅಸ್‌(ಜಸ್‌) ಎಂದಿದ್ದಾಗ, 
“ತ್ರಿಚತುರೋಃ ಸ್ತಿಯಾಂ ತಿಸೃಚತಸ್ಕ (7.2.99)” ಸೂತ್ರದಿಂದ "ತ್ರಿ' ಶಬ್ದದ ಸ್ಥಾನದಲ್ಲಿ 
"ತಿಸೃ' ಶಬ್ದವು ಆದೇಶವಾಗಿ ಬರುತ್ತದೆ. ಆಗ *ತಿಸ್ಕ*ಅಸ್‌' ಎಂದಿದ್ದಾಗ 
ಪೂರ್ವಸವರ್ಣವು ಬರಬೇಕಾಗಿತ್ತು. ಅದನ್ನು ಬಾಧಿಸಿ “ಯತೋ ಜೆ 
ಸರ್ವನಾಮಸ್ಥಾನಯೋಃ(7-3-110)” ಸೂತ್ರದಿಂದ "ಗುಣ'ವು ಬರಬೇಕಾಗಿತ್ತು. ಅದನ್ನು 
ಬಾಧಿಸಿ ಪ್ರಕೃತ ಸೂತ್ರದಿಂದ “ತಿಸ್ಕ' ಶಬ್ದಕ್ಕೆ “ರೇಫ'ವು ಅದೇಶವಾಗಿ ಬಂದು 
'ತಿಸ್‌*ರ್‌*ಅಸ್‌'ಎ “ತಿಸ್ರಸ್‌' ಎಂದಾಗಿ "ರುತ್ತ' ವಿಸರ್ಗದಿಂದ “ತಿಸ್ರಃ” ಎಂದಾಗುತ್ತದೆ. 

ಉದಾ- ತಿಸ್ರಃ-ದ್ವಿತೀಯಾ ವಿಭಕ್ತಿಯ ಬಹುವಚನದಲ್ಲಿ ತ್ರಿ-ಅಸ್‌ (ಶಸ್‌)' 
ಎಂದಿದ್ದಾಗ, ಮೇಲಿನಂತೆಯೇ ವಿಸರ್ಗಗಳಿಂದ “ತಿಸ್ರಃ” ಎಂದಾಗುತ್ತದೆ. 

ಉದಾ- "ತಿಸ್ಕಭಿಃ', "ತಿಸ್ಕಭ್ಯಃ'-ತೃತಿಯಾ ವಿಭಕ್ತಿ ಮತ್ತು ಚತುರ್ಥಿ ವಿಭಕ್ತಿ 
ಬಹುವಚನಗಳಲ್ಲಿ, ತ್ರಿ ಶಬ್ದಕ್ಕೆ ತಿಸ್ಕ ಆದೇಶ ಬಂದಮೇಲೆ, ತಿಸ್ಫ*ಭಿಸ್‌ ಮತ್ತು 
ತಿಸ್ಕ*ಭ್ಯಸ್‌ ಎ೦ದಿದ್ದಾಗ, ತಿಸೃಭಿಸ್‌ ಮತ್ತು ತಿಸ್ಕೃಭ್ಯಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿಂದ 
“ತಿಸೃಭಿಃ', “ತಿಸ್ಕಭ್ಯಃ' ಎಂಬ ರೂಪಗಳು ಸಿದ್ಧವಾಗುತ್ತವೆ. 


ಹಡ್ಲಿಣ್ಣಿ ಪ್ರಕರಣಮ್‌ (ಅ.ಸ್ತ್ರೀ) 217 
("ನಾಮ್‌' ಪರದಲ್ಲದ್ದಾಗ “ದೀರ್ಫ'ವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ- 227. ನ ತಿಸೃಚತಸ್ಕ (6.4.4) 


[ದ್ವೇದ್ವೇ/ದ್ವಾಭ್ಯಾಮ್‌ 

ಅ.ವೃ- “ನಾಮಿ(6-4-3)” ಸೂತ್ರದಿಂದ "ನಾಮಿ' ಎಂಬ ಪದವು ಮತ್ತು 
“ಢ್ರಲೋಪೇ ಪೂರ್ವಸ್ಯ ದೀರ್ಫೊ5ಣ೩(6-3-111)” ಸೂತ್ರದಿಂದ “ದೀರ್ಫಃ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ -"ನಾಮ್‌' ಶಬ್ದವು ಪರದಲ್ಲಿದಾಗ “ತಿಸ್ಕ' ಮತ್ತು “ಚತಸ್ಕ' ಶಬ್ದಗಳಿಗೆ 
"ದಿರ್ಥ'ವು ಬರುವುದಿಲ್ಲ. 

ಉದಾ- ತಿಸೃಣಾಮ್‌ - ಷಷ್ಠೀ ವಿಭಕ್ತಿ ಬಹುವಚನದಲ್ಲಿ - ತ್ರಿ-ಆಮ್‌ ಎಂದಿದ್ದಾಗ, 
“ತ್ರೇಸ್ವಯಃ(7-1-53)” ಎಂಬ ಸೂತ್ರದಿಂದ "ತ್ರಯ' ಆದೇಶವು ಬರುತಿತ್ತು. ಅದನ್ನು 
ಬಾಧಿಸಿ “ತ್ರಿಚತುರೋಃ ಸ್ತಿಯಾಂ ತಿಸೃಚತಸ್ಫ(7.2.99)” ಸೂತ್ರದಿಂದ “ತಿಸ್ಕ' ಆದೇಶವು 
ಬಂದು “ತಿಸ್ಕ-ಆಮ್‌' ಎಂದಾಗಿ, “ಹ್ರಸ್ವನದ್ಯಾಪೋ ನುಟ್‌(7-1-54)” ಸೂತ್ರದಿಂದ 
"ನುಟ್‌' ಆಗಮವು ಬಂದು ಹಾಗೆಯೇ “ಅಚಿ ರ ಖತಃ(7-2-100)” ಸೂತ್ರದಿಂದ 
“ರೇಫ' ಆದೇಶವು ಏಕಕಾಲಕ್ಕೆ ಪ್ರಾಪ್ತವಾಗಿದೆ. ಆಗ “ವಿಪ್ರತಿಷೇಧೇ ಪರಂ ಕಾರ್ಯಮ್‌” 
ಎಂಬ ನಿಯಮದಿಂದ ಪರ ಕಾರ್ಯವಾದ "ರೇಫ'ಆದೇಶವು ಪ್ರಾಪ್ತವಾದಾಗ 
“ನುಮಚಿರತೃಜ್ವದ್ಧಾವೇಭ್ಯೋ ನುಟ್‌ ಪೂರ್ವವಿಪ್ರತಿಷೇಧೇನ” ಎಂಬ ವಾರ್ತಿಕದಿಂದ, 
ಇಲ್ಲಿ “ಪೂರ್ವವಿಪ್ರತಿಷೇಧ'ದಿ೦ದ ಪೂರ್ವ ಕಾರ್ಯವಾದ "ನುಟ್‌'(ನ್‌) ಆಗಮವು 
ಬರುತ್ತದೆ. ಇದು "ಟಿತ್‌' ಆಗಿರುವುದರಿಂದ "ಆಮ್‌'ಗೆ “ಆದ್ಯವಯವ'ವಾಗಿ ಬಂದು 
'ತಿಸೃ೬ನ್‌ ಆಮ್‌” ಎಂದಾಗಿ “ನಾಮಿ(6-4-3)” ಸೂತ್ರದಿಂದ “ಯ” ಕಾರಕ್ಕೆ 
“ದೀರ್ಫ'ವು ಪಾಪ್ತವಾಗಬೇಕಾಗಿತ್ತು ಆದರೆ ಪ್ರಕೃತ ಸೂತ್ರದಿಂದ "ದೀರ್ಫ'ವನ್ನು 
ನಿಷೇಧಿಸಿ, “ಯವರ್ಣಾನ್ನಸ್ಯ ಣತ್ವಂ ವಾಚ್ಯಮ್‌” ವಾರ್ತಿಕದಿಂದ "ನ್‌ ಕಾರಕ್ಕೆ ಣತ್ವ 
ಬಂದು "ತಿಸೃ್ಕಣಾಮ್‌' ಎಂಬ ರೂಪವಾಗಿದೆ. 

ಉದಾ- ತಿಸ್ಕಷು-ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ-"ತಿಸ್ಕ--ಸು(ಸುಪ್‌)' 
ಎ೦ದಿದ್ದಾಗ, “ಆದೇಶಪ್ರತ್ಯಯಯೋಃ (8-3-59) ಸೂತ್ರದಿಂದ 'ಷತ್ನ'ವು ಬಂದು 
“ತಿಸೃಷು' ಎಂದಾಗುತ್ತದೆ. 

'ತಿ' ಶಬ್ದದ ಸ್ತೀಲಿಂಗದ ರೂಪಗಳು.-'ತಿಸ್ರಃ', “ತಿಸ್ರಃ', "ತಿಸೃಭೀಃ', ತಿಸೃಭ್ಯಃ',ತಿಸೃಭ್ಯಃ 
“ತಿಸೃಣಾಮ್‌', “ತಿಸೃಷು'. 

“ಚತಸ್ಕ' ಶಬ್ದ; ದ ಸ್ತೀಲಿಂಗದ ರೂಪಗಳು.-ಮೇಲಿನಂತೆಯೇ"ಚತುರ್‌' ಶಬ್ದ! ಕ್ಕೆ 
“ಚತಸ್ಕ' ಆದೇಶವು ಬಂದು ಕೆಳಗಿನ ರೂಪಗಳಾಗಿವೆ."ಚತಸ್ರಃ',"ಚತಸ್ರಃ', "ಚತಸೃಭಿಃ', 
“ಚತಸೃಭ್ಯಃ', “ಚತಸ್ಕಭ್ಯಗ', "ಚತಸೃಣಾಮ್‌', “ಚತಸೃಷು'. 

ದ್ವಿ ಶಬ್ದದ ರೂಪಗಳು :-"ದ್ದಿ' ಶಬ್ದವು ನಿತ್ಯ ದ್ವಿವಚನಾನ್ತವಾಗಿದೆ. 


218 ಲಘುಸಿದ್ಧಾಂತ ಕೌಮುದೀ 


ಉದಾ:-ದ್ವೇ-ಪ್ರಥಮಾ ವಿಭಕ್ತಿ ದ್ವಿ ವಚನದಲ್ಲಿ ದ್ವಿ-ಸ್‌ (ಸು) ಎಂದಿದ್ದಾಗ, 
“ತೃದಾದೀನಾಮಃ(7-2-102)” ಸೂತ್ರದಿಂದ “ಇ'ಕಾರಕ್ಕೆ "ಅ'ಕಾರವು ಬಂದು "ದ್ವಃಔ' 
ಎಂದಿರುತ್ತದೆ. 'ಸೀಲಿಂಗ'ದಲ್ಲಿ “ಅಜಾದ್ಯತಷ್ಟಾಪ್‌(4-1-4)” ಸೂತ್ರದಿಂದ "ಟಾಪ್‌'(ಆ) 
ಪ್ರತ್ಯಯವು ಬಂದು "ದ್ವ*ಆ.ಔ' ಎಂದಿದ್ದಾಗ ಮೊದಲೆರೆಡು ಶಬ್ದಗಳಿಗೆ 
“ಸವರ್ಣದೀರ್ಥ' ದಿಂದ ದ್ಹಾ' ಎಂದಾಗಿ "ದ್ವಾಃಔ' ಎಂದಿದ್ದಾಗ “ಔಜ ಆಪಃ(7- 
1-18)” ಸೂತ್ರದಿಂದ “ಔ'ಗೆ “ಶಿ'(ಇ) ಆದೇಶವು ಬಂದು 'ದ್ವಾ*ಇ' ಎಂದಾಗಿ 
“ಗುಣ'ವು ಬಂದು "ದ್ವೇ" ಎಂದಾಗುತ್ತದೆ. 

ಸೂಚನೆ: "ದ್ವಿತೀಯಾ ದ್ವಿವಚನ'ದಲ್ಲೂ ಇದೇ ರೀತಿಯಲ್ಲಿ “ದ್ವೇ” ಎಂದಾಗುತ್ತದೆ. 

ಉದಾ- ದ್ವಾಭ್ಯಾಮ್‌(3)- “ತೃತೀಯಾ', “ಚತುರ್ಥೀ' ಮತ್ತು “ಪಂಚಮೀ' 
ದ್ವಿವಚನಗಳಲ್ಲಿ ದ್ವಿ-ಭ್ಯಾಮ್‌ ಎಂದಿದ್ದಾಗ, “ದ್ವಿ' ಶಬ್ದಕ್ಕೆ ಮೇಲಿನಂತೆಯೇ “ಅತ್ವ'ದಿ೦ದ 
ದ್ವ*ಭ್ಯಾಮ್‌. ಎಂದಾಗಿ, ನಂತರ “ಟಾಪ್‌'(ಆ) ಬಂದು ದ್ವಾ* ಆಭ್ಯಾಮ್‌ ಎಂದಾಗಿ, 
ತದನಂತರ ಸವರ್ಣದೀರ್ಫ'ವನ್ನು ಮಾಡಿದಾಗ “ದ್ವಾಭ್ಕಾಮ್‌', “ದ್ವಾಭ್ಯಾಮ್‌', 
“ದ್ವಾಭ್ಯಾಮ್‌' ಎಂಬ ರೂಪಗಳು ಆಗುತ್ತವೆ. 

ಉದಾ- ದ್ವಯೋಃ (2) -ಷಷ್ಟೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ "ದ್ವಿ-ಓಸ್‌' 
ಎಂದಿದ್ದಾಗ ಹಿಂದಿನಂತೆಯೇ “ದ್ವಓಸ್‌' ಎಂದಾಗಿ “ದ್ವ-ಆ*ಓಸ್‌' 

ಎಂದಾಗಿ “ಸವರ್ಣದೀರ್ಥ'ವು ಬಂದು "ದ್ವಾ*ಓಸ್‌' ಎಂದಿದ್ದಾಗ, “ಆಜಿ ಚಾಪಃ 
(7-3-105)” ಸೂತ್ರದಿಂದ "ಏ'ಕಾರಾದೇಶವು ಬ೦ದು ಅದಕ್ಕೆ "ಅಯ್‌'ಆದೇಶವು 
ಬಂದು "ದ್ಹ್‌--ಅಯ್‌--ಓಸ್‌' ಎಂದಾಗಿ “ದ್ವಯೋಸ್‌' ಎಂದಾಗಿ “ರುತ್ತ' ವಿಸರ್ಗಗಳಿಂದ 
“ದ್ವಯೋಃ' ಎಂದಾಗುತ್ತದೆ. 

"ದ್ವಿ' ಶಬ್ದದ ರೂಪಗಳು- ದ್ವೇ ದ್ವೇ, “ದ್ವಾಭ್ಯಾಮ್‌', “ದ್ವಾಭ್ಯಾಮ್‌', "ದ್ವಾಭ್ಯಾಮ್‌', 
ದ್ವಯೋಃ, ದ್ವಯೋಃ . 

ಇಲ್ಲಗೆ “ಹ್ರಶ್ಟ “ಇ'ಕಾರಾನ್ತ ಶಬ್ದಗಳು ಮುಗಿದವು. 
"ಈ' ಕಾರಾನ್ತ ಸ್ತ್ರೀಅ೦ಗ ಶಣ್ಣಗಳು 

ಸೂಚನೆ: "ಗೌರ'- ಶಬ್ದಕ್ಕೆ, “ಷಿದ್ಲೌರಾದಿಭ್ಯಶ್ಚ (7-1-41)? ಎಂಬ ಸೂತ್ರದಿಂದ 
“ಜೀಷ್‌'(ಈ) ಬಂದು “ಗೌರೀ' ಎಂಬ ಸ್ತ್ರೀ' ಪ್ರತ್ಯಯಾನ್ತ ಶಬ್ದವಾಗಿದೆ. 

ಉದಾ- "ಗೌರೀ' - ಗೌರೀ - ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ- ಗೌರೀ.-ಸ್‌ 
(ಸು) ಎ೦ದಿದ್ದಾಗ, ಇದು "“ಜ್ಯನ್ನ'ವಾಗಿರುವುದರಿಂದ “ಹಲ್ವಾ ಭ್ಯೋ 
ದೀರ್ಫಾತ್ತುತಿಸ್ಯಪೃಕ್ಷಂ ಹಲ್‌(6-1-68)” ಎಂಬ ಸೂತ್ರದಿಂದ “ಸ್‌'ಕಾರಕ್ಕೆ ಲೋಪ 
ಬಂದು "ಗೌರೀ' ಎಂಬ ರೂಪವಾಗುತ್ತದೆ. 

ಉದಾ- ಗೌರ್ಯೌಗೌರ್ಯೌ - ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ- ಗೌರೀ4ಔ 
ಎಂದಿದ್ದಾಗ, “ಪೂರ್ವಸವರ್ಣದೀರ್ಥ'ವು ಪ್ರಾಪ್ತವಾಗಬೇಕಾಗಿದ್ದಾಗ, “ದೀರ್ಫಾಜ್ಞಸಿ 
ಚ(6-1-105)” ಸೂತ್ರದಿಂದ ಅದು ನಿಷೇಧವಾಗಿ,"ಯಣ್‌' ಸಂಧಿಯಿಂದ 


ಷಡ್ಲಿಣ್ಗ ಪ್ರಕರಣಮ್‌ (ಅ.ಸ್ತ್ರೀ) 219 


“ಗೌರ್‌-ಯ್‌.- ಔ' ಎಂದಿದ್ದಾಗ “ಅಚೋ ರಹಾಭ್ಯಾಮ್‌ ದ್ವೇ(8-4-46)” ಸೂತ್ರದಿಂದ 
"ಯ್‌'ಕಾರಕ್ಕೆ 'ದ್ವಿತ್ವ'ವು ಬಂದು "'ಗೌರ್ಯೌ್ಯ' ಎಂದಾಗುತ್ತದೆ. "ದ್ವಿತ್ಸ' ಅಭಾವ ಪಕ್ಷದಲ್ಲಿ 
“ಗೌರ್ಯೌ' ಎಂದಾಗುತ್ತದೆ. ಇದೇ ರೀತಿಯಲ್ಲಿ “ಗೌರೀ' ಶಬ್ದಕ್ಕೆ "ಯ್‌'ಕಾರದ 
"ದ್ವಿತ್ವ'ವುಳ್ಳ ರೂಪ ಮತ್ತು “ದ್ವಿತ್ವ'ವಿಲ್ಲದ ರೂಪಗಳಿರುತ್ತದೆ. 

[ವಿಶೇಷ- "ಯಣ್‌' ಸಂಧಿ ಬಾರದಿರುವ ಸ್ಥಳಗಳಲ್ಲಿ ಮಾತ್ರ ಅಂದರೆ "ಅಮ್‌' 
ಮತ್ತು "ಶಸ್‌' ಪ್ರತ್ಯಯಗಳು ಪರವಾದಾಗ "ಯ್‌'ಕಾರಕ್ಕೆ ಅವಕಾಶವೇ ಇರುವುದಿಲ್ಲ]. 

ಉದಾ- ಗೌರೀಮ್‌ - "ದ್ವಿತೀಯಾ' ಏಕವಚನದಲ್ಲಿ “ಗೌರೀ--ಅಮ್‌' ಎಂದಿದ್ದಾಗ, 
ಬರಬೇಕಿದ್ದ, "ಯಣ್‌' ಸಂಧಿಯನ್ನು ಬಾಧಿಸಿ “ಅಮಿ ಪೂರ್ವಃ(6-1-107) 
ಸೂತ್ರದಿಂದ ಪೂರ್ವರೂಪವು ಬಂದು "ಗೌರೀಮ್‌' ಎಂದಾಗುತ್ತದೆ. 

ಉದಾ- ಗೌರೀಃ- 'ದ್ವಿತೀಯಾ' ಬಹುವಚನದಲ್ಲಿ ಗೌರೀ--ಅಸ್‌(ಶಸ್‌)' ಎಂದಿದ್ದಾಗ, 
“ಪ್ರಥವುಂಕೋಃ ಪೂರ್ವಸವರ್ಣಃ(6-1-102)” ಸೂತ್ರದಿಂದ 
“ಪೂರ್ವಸರ್ಣದೀರ್ಥ'ವಾಗಿ “ರುತ್ತ' ವಿಸರ್ಗಗಳಿಂದ “ಗೌರೀಃ' ಎಂದು ರೂಪವಾಗುತ್ತದೆ. 

ಉದಾ-“ಗೌರ್ಯಾ' - “ತೃತೀಯಾ' ಏಕವಚನದಲ್ಲಿ “ಗೌರೀ--ಆ(ಟಾ)' ಎಂದಿದ್ದಾಗ 
"ಯಣ್‌' ಸಂಧಿಯಿಂದ "ಗೌರ್ಯಾ' ಎಂದಾಗುತ್ತದೆ. 

ಉದಾ- ಗೌರೀಭ್ಯಾಮ್‌(3) - ತೃತಿಯಾ, ಚತುರ್ಥೀ ಮತ್ತು ಪಂಚಮೀ 
ದ್ವಿವಚನಗಳಲ್ಲಿ ಗೌರೀ ಭ್ಯಾಮ್‌ ಎಂದಿದ್ದಾಗ, ಕೇವಲ ವರ್ಣ ಜೋಡಣೆಯಿಂದ 
ಗೌರೀಭ್ಯಾಮ್‌ ಎಂದಾಗುತ್ತದೆ. 

ಉದಾ- ಗೌರೀಭಿಃ - ತೃತಿಯಾ ವಿಭಕ್ತಿ ಬಹುವಚನದಲ್ಲಿ ಗೌರೀ--ಭಿಸ್‌ ಎಂದಿದ್ದಾಗ 
ಗೌರೀಭಿಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿಂದ ಗೌರೀಭಿಃ ಎಂದು ರೂಪವಾಗುತ್ತದೆ. 

ಉದಾ- ಗೌರೀಭ್ಯಃ (2)- ಚತುರ್ಥೀ ಮತ್ತು ಪಂಚಮೀ ಬಹುವಚನಗಳಲ್ಲಿ 
ಗೌರೀ--ಭ್ಯಸ್‌ ಎಂದಿದ್ದಾಗ, ಗೌರೀಭ್ಯಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಗೌರೀಭ್ಯಃ 
ಎಂದಾಗುತ್ತದೆ. 

ಉದಾ- “ಗೌರ್ಯೆ' - ಚತುರ್ಥಿ ವಿಭಕ್ತಿ ಏಕವಚನದಲ್ಲಿ- "ಗೌರೀ *ಏ'(ಜೇ) 
ಎಂದಿದ್ದಾಗ “ಆಣ್ನದ್ಯಾಃ(7-3-112)” ಸೂತ್ರದಿಂದ “ಆಟ್‌'(ಆ) ಆಗಮವು ಬಂದು 
'ಏ'ಕಾರಕ್ಕೆ "ಆದ್ಯವಯವ'ವಾಗಿ ಬಂದು, "ಗೌರೀ-ಆ*ಏ' ಎಂದಿದ್ದಾಗ, "ಯಣ್‌' 
ಸಂಧಿಯಿಂದ “ಗೌರ್‌.-ಯ್‌.-ಆ-ಏ' ಎಂದಿದ್ದಾಗ “ಗೌರ್ಯ್‌--ಆ-ಏ' ಎಂದಾಗಿ 
“ಆಟಶ್ಚ(6-1-90)” ಸೂತ್ರದಿಂದ "ವೃದ್ಧಿ'ಯಾಗಿ “ಗೌರ್ಯೆ' ಎಂದಾಗುತ್ತದೆ. 

ಉದಾ- "ಗೌರ್ಯಾಃ (2) - ಪಂಚಮೀ ಮತ್ತು ಷಷ್ಠೀ ವಿಭಕ್ತಿ ಏಕವಚನದಲ್ಲಿ, 
“ಗೌರೀ. ಜಸಿ'(ಅಸ್‌) ಮತ್ತು "ಗೌರೀ. ಜಸ್‌'(ಅಸ್‌) ಎಂದಿದ್ದಾಗ, “ಆಣ್ನದ್ಯಾಃ(7- 
3-112)” ಸೂತ್ರದಿಂದ "ಆಟ್‌' ಆಗಮವು "ಅಸ್‌' ಪ್ರತ್ಯಯಕ್ಕೆ "ಆದ್ಯವಯವ'ವಾಗಿ 
ಬರುತ್ತದೆ. "ಗೌರೀ೬ಆ+ಅಸ್‌' ಎ೦ದಿದ್ದಾಗ, “ಆಟಶ್ಚ(6-1-90)” ಸೂತ್ರದಿಂದ 
"ವೃದ್ಧಿ'ಯು ಏಕಾದೇಶವಾಗಿ ಬಂದು "ರುತ್ನ' ವಿಸರ್ಗದಿಂದ "ಗೌರ್ಯಾಃ' ಎಂದಾಗುತ್ತದೆ. 


220 ಲಘುಸಿದ್ಧಾಂತ ಕೌಮುದೀ 


ಉದಾ-ಗೌರ್ಯೊೋಃ (2)-"ಷಷ್ಟೀ' ಮತ್ತು “ಸಪ್ತಮೀ' “ದ್ವಿವಚನ'ಗಳಲ್ಲಿ 

"ಗೌರೀ೬ಓಸ್‌' ಎ೦ದಿದ್ದಾಗ “ಯಣ್‌” ಸಂಧಿಯಾಗಿ “ರುತ್ವ' ವಿಸರ್ಗಗಳಿಂದ 
“ಗೌರ್ಯೋಗ' ಎಂದಾಗುತ್ತದೆ. 

ಉದಾ-"ಗೌರೀಣಾಮ್‌' - ಷಷ್ಟೀ' ವಿಭಕ್ತಿ ಬಹುವಚನದಲ್ಲಿ ಗೌರೀ+"ಆಮ್‌' 
ಎಂದಿದ್ದಾಗ, "ನದೀ' ಸಂಜ್ಞೆಯು ಬಂದು ನಂತರ “ಹ್ರಸ್ವನದ್ಯಾಪೋ ನುಟ್‌(7-1- 
54)” ಎ೦ಬ ಸೂತ್ರದಿಂದ "ನುಟ್‌' ಆಗಮವು ಬಂದು “ನಾಮಿ(6-4-3)” ಸೂತ್ರದಿಂದ 
“ದೀರ್ಫ್ಥ'ವಾಗಿ “ಅಟುಪ್ವಾಜ್ನುಮ್‌ವ್ಯವಾಯೇಇಪಿ(8-4-2)” ಸೂತ್ರದಿಂದ “ಣತ್ಸ'ವು 
ಬಂದು “"ಗೌರೀಣಾಮ್‌' ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-"ಗೌರ್ಯಾಮ್‌'-ಸಪ್ತಮೀ ವಿಭಕ್ತಿ ಏಕವಚನದಲ್ಲಿ ಗೌರೀ೬ಜಿ (ಇ) 
ಎಂದಿದ್ದಾಗ, “ನದೀ' ಸಂಜ್ಞೆಯು ಬಂದು “ಜೇರಾಮ್ನದ್ಯಾಮ್ನೀಭ್ಯಃ (7-3-116)” 
ಸೂತ್ರದಿಂದ “ಜಿ'ಗೆ "ಆಮ್‌' ಆದೇಶವು ಬಂದು ಮತ್ತು “ಆಣ್ನದ್ಯಾಃ (7-3-112) 
ಸೂತ್ರದಿಂದ "ಆಟ್‌' ಆಗಮವು ಆದ್ಯವಯವ್‌ವಾಗಿ ಬಂದು “ಆಟಶ್ಚ (6-1-90) 
ಸೂತ್ರದಿಂದ ಏಕಾದೇಶ ವೃದ್ಧಿಯಾಗಿ “ಗೌರ್ಯಾಮ್‌' ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಗೌರೀಷು-"ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ ಗೌರೀ*ಸು (ಸುಪ್‌) 
ಎಂದಿದ್ದಾಗ, "ಗೌರೀ'ಶಬ್ದದ "ಈ'ಕಾರವು “ಇಣ್‌' ಆಗಿರುವುದರಿಂದ, ಅದರ 
ಪರದಲ್ಲಿರುವ "ಸುಪ್‌' ಪ್ರತ್ಯಯದ ಅವಯವವಾದ) "ಸ್‌'ಕಾರಕ್ಕೆ “ಆದೇಶ ಪ್ರತ್ಯಯೋಃ 
(8-3-59)” ಸೂತ್ರದಿಂದ “ಷ್‌' ಕಾರವು ಬಂದು "ಗೌರೀಷು' ರೂಪವು ಸಿದ್ಧವಾಗಿದೆ. 

ಉದಾ- (ಹೇ) ಗೌರಿ-“ಸಂಬೋಧನ ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ, ಗೌರೀ. ಸ್‌ 
(ಸು) ಎಂದಿದ್ದಾಗ, “ಅಂಬಾರ್ಥನದ್ಯೋರ್ಹಸ್ವಃ(7-3-107)” ಸೂತ್ರದಿಂದ “ಈ'ಕಾರಕ್ಕೆ 
ಹ್ರಸ್ತವು ಬಂದು "ಗೌರೀ*ಸ್‌' ಎಂದಾಗಿ “ಏಜ್‌ಹ್ರಸ್ವಾತ್ಸಂಬುದ್ಧೇಃ (6-1-69)” 
ಎಂಬ ಸೂತ್ರದಿಂದ "ಸ್‌'ಕಾರಕ್ಕೆ ಲೋಪವು ಬಂದು "ಹೇ) ಗೌರಿ' ರೂಪವು 
ಸಿದ್ಧವಾಗುತ್ತದೆ. 


“ಜ್ಯನ್ತ ಸ್ತೀಅ೦ಗ "ಗೌರೀ' ಶಬ್ದದ ರೂಪಗಳು'. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 

ಪ್ರಥಮಾ ಗೌರೀ, ಗೌರ್ಯಾ, ಗೌರ್ಯೌ, ಗೌರ್ಯಃ 
ಗೌಯಣ್ಯಃ 

ದ್ವಿತೀಯಾ ಗೌರೀಮ್‌ ಗೌರ್ಯೌ, ಗೌರೀಃ 
ಗೌರ್ಯಾ 

ತೃತೀಯಾ ಗೌರ್ಯಾ್ಯ, ಗೌರೀಭ್ಯಾಮ್‌ ಗೌರೀಭಿಃ 

ಗೌರ್ಯಾ 
ಚತುರ್ಥೀ ಗೌರ್ಯೆ ಲ ಗೌರೀಭ್ಯಾಮ್‌ ಗೌರೀಭ್ಯಃ 


ಷಡ್ಲಿಣ್ಗ್‌ ಪ್ರಕರಣಮ್‌ (ಅ.ಸ್ರೀ) 221 


ಪಣ್ಣುಮೀ ಗೌರ್ಯಾ್ಯಃ, ಗೌರೀಭ್ಯಾಮ್‌ ಗೌರೀಭ್ಯಃ 
ಗೌರ್ಯಾಃ 
ಷಷ್ನೀ ಗೌಯ್ಯಾ್ಯಃ, ಗೌಯ್ಯೋಃ, ಗೌರೀಣಾಮ್‌ 
ಗೌರ್ಯಾೀಃ ಗೌರ್ಯೋಃ 
ಸಪ್ತಮೀ ಗೌರ್ಯಾ್ಯಮ್‌, ಗೌಯ್ಯೋಃ, ಗೌರೀಷು 
ಗೌರ್ಯಾಮ್‌ ಗೌರ್ಯೋಃ 
ಸಮ್ಪೋಧನಾ ಹೇ ಗೌರಿ! ಹೇ ಗೌರ್ಯೌ್‌ ಹೇ ಗೌರ್ಯಃ। 
ಹೇ ಗೌರ್ಯೌ 
"ಜ್ಯಾನ್ತ ಸ್ತ್ರೀಅ೦ಂಗ "ನದೀ' ಶಬ್ದದ ರೂಪಗಳು'. 
ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ನದೀ ನದ್ಯೌ ನದ್ಯಃ 
ದ್ವಿತೀಯಾ ನದೀಮ್‌ ನದ್ಯೌ ನದೀಃ 
ತೃತೀಯಾ ನದ್ಯಾ ನದೀಭ್ಯಾಮ್‌ ನದೀಭಿಃ 
ಚತುರ್ಥೀ ನದೈ ನದೀಭ್ಯಾಮ್‌ ನದೀಭ್ಯಃ 
ಪಳ್ಳುಮೀ ನದ್ಯಾಃ ನದೀಭ್ಯಾಮ್‌ ನದೀಭ್ಯಃ 
ಷಷ್ಠೀ ನದ್ಯಾಃ ನದ್ಯೋಃ ನದೀನಾಮ್‌ 
ಸಪ್ತಮೀ ನದ್ಯಾಮ್‌ ನದ್ಯೋಃ ನದೀಷು 
ಸಮೋಧನಾ ಹೇ ನದಿ! ಹೇ ನದ್ವೌ! ಹೇ ನದ್ಯಃ! 


ಸೂಚನೆ: ಲಕಿ ಕ್ಸೀ ಇಲ್ಲಿ “ನದೀ' ಶಬ್ದದಂತೆ “ಜೀಪ್‌' ಅನ್ನವಾಗಿಲ್ಲದೇ 
ಇರುವುದರಿಂದ "ಜನ' ವಾಗಿಲ್ಲ. ಆದ್ದರಿಂದ “ಹಲ್ಲಾ ಶಿ ಭಜ್ಯೋ ದೀರ್ಫಾತ್ಸುತೀಸ ವೃಕ್ಷಂ 
ಹಲ್‌(6-1-68)” ಸೂತ್ರದಿಂದ “ಸ್‌'ಗೆ  ಲೋಪವಾಗದೆ “ಲಕ್ಷ್ಮೀಃ' ಎಂದು ರೂಪವಾಗಿದೆ. 
ಇತರ ವಿಭಕ್ತಿಗಳಿದ್ದಾಗ "ನದೀ' ಶಬ್ದಂತೆ ರೂಪಗಳಾಗುತ್ತವೆ. 

“ಸು' ಲೋಪವಾಗದಿರುವ ಸ್ತ್ರೀಲಿಂಗ ಶಬ್ದಗಳನ್ನು ಸಂಗ್ರಹಿಸಿದ ಶ್ಲೋಕವು ಈ 
ಕೆಳಗಿನಂತಿದೆ. 

“ಅವೀ- ತಸ್ವ್ರೀ- ತರೀ-ಲಕ್ಷಿ ಸ್ವ -ಧೀ-ಹ್ರೀ-ಕ್ರೀಣಾಮುಣಾದಿಷು । 

ಅಪಿ ಸ್ರೀಅರಿಗವೃತ್ತೀನಾಂ ಸೋಲೋಪೋ ನ ಕದಾಚನ. ॥ 

ಸೂಚನೆ: ಈ ಏಳು ಸ್ತೀಲಿಂಗ ಶಬ್ದಗಳು "ಉಣಾದಿ'ಗಣ ಪಠಿತವಾಗಿವೆ. ಆದರೆ 
ಇವು “ಜ್ಯನ'ಪ್ರತ್ಯಯಾನ್ತ ಶಬ್ದಗಳಲ್ಲ. ಆದ್ದರಿಂದ “ಹಲ್ವ್ಯಾಭ್ಯೋ ದೀರ್ಫಾತ್ಸುತೀಸ್ಕಪ್ಪಕ್ತಂ 
ಹಲ್‌(6-1-68)” ಸೂತ್ರದಿಂದ “ಸು” ಲೋಪವಾಗಿಲ್ಲ. ಆದ್ದರಿಂದ "ರುತ್ಪ' 
ವಿಸರ್ಗಗಳಾಗಿವೆ. 


222 ಲಘುಸಿದ್ಧಾಂತ ಕೌಮುದೀ 
'ಅಕ್ಯಾನ 'ವಾದ ಸ್ತ್ರೀಅಂಗ “ಲಕಿ ಕ್ಷ ಶಬ್ದದ ರೂಪಗಳು. 


ವಿಭಕ್ತಿಗಳು ಏಕವಚನ 'ದ್ವಿವಚನ ಬಹುವಚನ 
ಪ್ರಥಮಾ ಜಿ ಲಕ್ಷ್ಮ ಲಕ್ಷ್ಯ 
ದ್ವಿತೀಯಾ ಲಕ್ಶ್ಮೀಮ್‌ ಲಕ್ಷ್‌ ಸ್ಟ್‌ ಲಕ್ಷ್ಮೀಃ 
ತೃತೀಯಾ ಲಕ್ಷ್ಯ ಲಕ್ಷಿ ನಭ್ಯಾಮ್‌ ಲಕ್ಷ್ಮೀಭಿಃ 
ಚತುರ್ಥೀ ಲಕ್ಷೆ ವ ಲಕ್ಷ್ಮೀಭ್ಯಾಮ್‌ ಲಕ್ಷ್ಮೀಭ್ಯಃ 
ಪಠಣ್ಗುಮೀ ಲಕ್ಷ್ಯ ಲಕ್ಷಿ ನಭ್ಯಾಮ್‌ ಲಕ್ಷಿ ಎಭ್ಯಕ 
ಷಷ್ಠೀ ಲಕ್ಷಾ ಕ್‌ ಲಕ್ಷೊ ಆನ್‌ ಲಕ್ಷಿ ನಿಣಾಮ್‌ 
ಸಪ್ತಮೀ ಲಕ್ಷ್ಮ್ಮ್ಯಾಮ್‌ ಲಕ್ಷೊ ಕ್‌ ಲಕ್ಷಿ BE 
ಸಮ್ಲೋಧನಾ . ಹೇ ಲಕ್ಷಿ | ಹೇ ಲಕ್ಷ್ಮ! ಹೇ ಲಕ್ಷ್ಮ 


೬ರಿ 

ಸೂಚನೆ-1: ಇದೇ ತರಹ pa ತರೀ, ತನೀ ತೂಡರಾಗ ಶಬ್ದದ ರೂಪಳಿರುತ್ತವೆ 
ಎಂದು ತಿಳಿಯಬೇಕು. 

ಸೂಚನೆ-2: "ಸೀ" ಶಬ್ದವು “ಸ್ಮ್ಯೈ' ಎಂಬ ಧಾತುವಿನ ನಂತರ "ಜೀಪ್‌' ಪ್ರತ್ಯಯವು 
ಬಂದು 'ಜ್ಯನ್ನ 'ವಾಗೆರುತ್ತವೆ ಮತ್ತು “ನಿತ್ಯ ಸ್ತೀಲಿಂಗ' ವಾಗಿಯೂ ಇದೆ. ಆದ್ದರಿಂದ 
“ನದೀ'ಸಂಜ್ಞೆಯು ಬಂದಿದೆ. 

ಉದಾ- ಸ್ತ್ರೀ - ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ - ಹ (ಸು) ಎ೦ದಿದ್ದಾಗ, 
“ಹಲ್ವಾ ಭ್ಯೋ ದೀರ್ಫಾತ್ಸುತೀಸೃಪೃಕ್ಷಂ ಹಲ್‌(6-1-68)” ಸೂತ್ರದಿಂದ ಸ್‌'ಗೆ ಲೋಪ 
ಬಂದದ್ದರಿಂದ, ರುತ್ವ-ವಿಸರ್ಗಗಳು ಬಾರದೇ ಸ್ತ್ರೀ ಎಂದು ರೂಪವಾಗಿದೆ. 

ಉದಾ- ಹೇ 400065 ಪ್ರಥಮಾ “ಭಕ್ತಿಯಲ್ಲಿ ಹೇ ಸ್ತ್ರೀ*ಸ್‌ (ಸು) 
ಎಂದಿದ್ದಾಗ, "ನದೀ ಸಂಜ್ಞೆಯು ಇರುವುದರಿಂದ “ಅಮ್ಸಾರ್ಥನದೆನ್ಯೀರ್ಹಸ್ನ ಸ್ವಃ(7- 
3- 107)” ಸೂತ್ರದಿಂದ "ಪ್ರ ಕಾರಕ್ಕೆ ಪ್ರಸ್ತವು ಬಂದು ಹೇ ಸ್ತ್ರಿಸ್‌ (ಸು) ಎಂದಿದ್ದಾಗ, 


“ಏಜ್ಞಸ್ವಾತ್ಮಮ್ಮುದ್ಧೇಃ(6- 1-69)” ಸೂತ್ರದಿಂದ 'ಸು' ಲೊಜವಾಗಿ ಹೇ ಸ್ತ್ರ ಎಂಬ 
ರೂಪವಾಗಿದೆ. 


("ಇಯಜ್‌' ಆದೇಶವನ್ನು ವಿಧಿಸುವ ಸೂತ್ರ). 
ಸೂತ್ರ- 228. ಸ್ತಿಯಾಃ (6.4.76) 
ವೃತ್ತಿ-ಅಸ್ಯ ಇಯಜ್‌ ಸ್ಯಾತ್‌ ಅಜಾದೌ ಪ್ರತ್ಯಯೇ ಪರೆ! ಸ್ಮಿಯೌ। ಸ್ತಿಯಃ। 
py) ಮೆ ಮ 
ಅ.ವೃ-“ಅಚಿ ಶ್ನುಧಾತುಭ್ರುವಾ೦ ಯ್ವೊರಿಯಜುವಜೌ(6-4-77)” ಸೂತ್ರದಿಂದ 
“ಅಚೆ' ಮತ್ತು “ಇಯಜ್‌' ಎಂಬ ಪದಗಳು ಅನುವೃತ್ತವಾಗುತ್ತವೆ. 


ಅರ್ಥ - ಅಚ್‌-ಆದಿ ಪ್ರತ್ಯಯವು ಪರದಲ್ಲಿದ್ದಾಗ "ಸ್ತ್ರೀ' ಶಬ್ದದ “ಈ' ಕಾರಕ್ಕೆ 
“ಇಯಜ್‌' ಆದೇಶವು ಬರುತ್ತದೆ. 


ಷಡ್ಲಿಖ್ಲ್‌ ಪ್ರಕರಣಮ್‌ (ಅ.ಸ್ತ್ರೀ) 223 


ಆದರೆ, "ಸ್ತ್ರೀ' ಶಬ್ದದಲ್ಲಿ ಧಾತುವಿಗೆ “ಈ” ಕಾರವಿಲ್ಲದೇ ಇರುವುದರಿಂದ “ಅಚಿ 

ಶ್ನುಧಾತುಭ್ರುಮೌಂ ಯ್ವೊರಿಯಜುವಜ್‌ (6-4 77)” ಸೂತ್ರದಿಂದ “ಇಯಜ್‌' 
ಪ್ರಾಪವಾಗುವದಿಲ್ಲ. ಆದ್ದರಿಂದ ಈ ಪ್ರಕೃತ ಸೂತ್ರವು ಪವೃತ್ತವಾಗಿದೆ. 

ಉದಾ-ಸ್ತ್ರಿಯೌ (2) - ಪ್ರಥಮಾ ಮತ್ತು ದ್ವಿತಿಯಾ ವಿಭಕ್ತಿ ದ್ವಿ ವಚನಗಳಲ್ಲಿ, 
ಸ್ತೀ*ಔ ಎಂದೆದ್ದಾಗ, "ಯಣ್‌' ಸಂಧಿ ಪ್ರಾಪವಾದಾಗ ಅದನ್ನು ಬಾಧಿಸಿ “ಪ್ರಥಮಯೋಃ 
ಶೊರ್ವಸವರ್ಣಃ (6-1-102) ಸೂತ್ರದಿಂದ ಪೂರ್ವಸವರ್ಣದೀರ್ಫವು 
ಬರಬೇಕಾಗಿದ್ದಾಗ, “ದೀರ್ಫಾಜ್ಜಸಿ ಚ(6-1-105)” ಸೂತ್ರದಿಂದ ನಿಷೇಧವಾದ ಮೇಲೆ 
"ಯಣ್‌' ಪ್ರಾಪವಾಗಿತ್ತು. ಆಗ 'ಪ್ರಕೃತ ಸೂತ್ರದಿಂದ “ಇಯಜ್‌'(ಇಯ್‌) ಆದೇಶವು 
ವಿಧಿಸಲಾಗಿದೆ. “ಗ "ಈಕಾರದ ಸ್ಥಾನದಲ್ಲಿ “ಇಯ್‌' ಆದೇಶವು ಬರುತ್ತದೆ. "ಸ್ಟ್‌ 
ಇಯ್‌ +೬ಔ' ಎಂದಾಗಿ " ಸ್ತಿಯೌ' ಎಂಬ "ರೂಪ ವು ಸಿದ್ಧವಾಗುತ್ತದೆ. 

ಉದಾ- “ಸ್ತ್ರಿಯಃ _ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ, ಸ್ಟ್‌ಅಸ್‌ (ಜಸ್‌) 
ಎಂದಿದ್ದಾಗ, "ನಮಯಜ್‌' ಆದೇಶವು ಬಂದು ಸ ed (ಇಯಜ್‌)4ಅಸ್‌ (ಜಸ್‌) 
ಎಂದು "ಇದ್ದಾಗ, ಸ್ತಿಯಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ "ಸ್ತಿಯಃ' ಎಂಬ 
ರೂಪವಾಗಿದೆ. | 

(ವೈಕಲ್ಪಕವಾಗಿ “ಇಯಣ*್‌'ನ್ನು ವಿಧಿಸುವ ಸೂತ್ರ) 
ಸೂತ್ರ-229. ವಾಮ್‌ಶಸೋಃ (6.4.80) 

ವೃತ್ತಿ-ಅಮಿ ಶಸಿ ಚ ಸ್ತ್ರಿಯಾ ಇಯಜ್‌ ವಾ ಸ್ಯಾತ್‌। ಸ್ತಿಯಮ್‌, ಧೀ 
ಸಿಯ ಸಿ ಸ್ತೀ ಸ್ತಿಯಾ, ಸಿಯೈೆ, ಸ್ತಿಯಾಃ ಪರತ್ವಾತ್‌ ನುಟ್‌, ಸ್ತ್ರೀಣಾಮ್‌। ಸ್ತ್ರೀಷು... 
(ಶೀ, ಶ್ರಿಯಾ, ಯಃ IN 

ಪ. ಛೇ.-ವಾ, ಅಮ್‌, ಶಸೊಃ। 

ಅ. ವೃ- “ಅಚಿಶ್ನುಧಾತುಭ್ರುವಾಂ ಯ್ವೊರಿಯಜುವಜೌ(6-4-77)” ಸೂತ್ರದಿಂದ 
“ಇಯಜ್‌' ಎಂಬ ಪದವು ಮತ್ತು “ಸ್ವಿಯಾಃ(6-4-79)” ಎಂಬ ಸಂಪೂರ್ಣ 
ಸೂತ್ರವೇ ಅನುವೃತ್ತವಾಗುತ್ತದೆ. 

ಅರ್ಥ - "ಅಮ್‌' ಮತ್ತು “ಶಸ್‌'ಗಳು ಪರದಲ್ಲಿದ್ದಾಗ "ಸ್ತ್ರೀ' ಶಬ್ದಕ್ಕೆ "ಇಯಜ್‌' 
ಆದೇಶವು ವಿಕಲ್ಪವಾಗಿ ಬರುತ್ತದೆ. 

[ವಿಶೇಷ-“ಸ್ತ್ರಿಯಾಃ (6-4-79)” ಸೂತ್ರದಿಂದ ನಿತ್ಯವಾಗಿ ಬರುವಂತಹ “ಇಯಜ್‌' 

ಪ್ರತ್ಯಯವು "ಅಫ್‌ ಮತ್ತು "ಶಸ್‌'ಗಳು ಪರದಲ್ಲಿದ್ದಾಗ ವಿಕಲವಾಗಿ ಬರುತ್ತದೆ]. 

(ಸೂಚನೆ: ಅಜಾದಿ ಸುಪ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ ಸ್ತಿಯಾಃ (3.4.79) 
ಸೂತ್ರದಿಂದ ಇಯಜ್‌ ಆದೇಶವು ಬಂದು ಈ ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ). 

ಉದಾ- ಸ್ತಿಯಮ್‌, ಸ್ಟ್ರೀಮ್‌ - ದ್ವಿತಿಯಾ ವಿಭಕ್ತಿ ಏಕವಚನದಲ್ಲಿ- ಸ್ತ್ರಿ-ಅಮ್‌ 
ಎಂದಿದ್ದಾಗ, ಮೆಣ್‌' ಸಂಜಿಗೆ ಅವಕಾಶವಿದ್ದು, “ಪ್ರಥಮಯೋಃ ಪೂರ್ವಸವರ್ಸಿಃ(6- 


224 ಲಘುಸಿದ್ಧಾಂತ ಕೌಮುದೀ 


1-107)” ಸೂತ್ರದಿಂದ ಅದು ನಿಷಿದ್ದವಾಗಿ, ಪೂರ್ವಸವರ್ಣದೀರ್ಥವು ಪ್ರಾಪವಾಗಲು, 
ಅದನ್ನು ಬಾಧಿಸಿ, “ಅಮಿ ಪೂರ್ವಃ (6-1-107)” ಸೂತ್ರದಿಂದ ಪೂರ್ವರೂಪವು 
ಪ್ರಾಪ್ತವಾಗಿತ್ತು. ಆಗ "ಸ್ತಿಯಾಃ (6-4-79)” ಸೂತ್ರದಿಂದ “ಇಯಜ್‌' ಆದೇಶವು 
ನಿತ್ಯವಾಗಿ ವಿಧಿಸಲಾಗಿತ್ತು. ' ಅದನ್ನು ಬಾಧಿಸಿ, ಪ್ರಕೃತ ಸೂತ್ರದಿ೦ದ ವಿಕಲ್ಪವಾಗಿ 
“ಇಯಜ್‌'(ಇಯ್‌) ಆದೇಶವು ಬಂದು ಸ್ಟ್ರ್‌ಇಯ್‌ (ಇಯಜ್‌)-ಅಮ್‌ ಎಂದಾಗಿ 
'ಸ್ತಿಯಮ್‌' ಎಂಬ ರೂಪವು ಸಿದ್ಧವಾಗುತ್ತದೆ. ಇದು ವೈಕಲ್ಪಿಕವಾಗಿರುವುದರಿಂದ 
“ಇಯಜ್‌' ಬಾರದ ಪಕ್ಷದಲ್ಲಿ ಸ್ತ್ರೀ*ಅಮ್‌ ಎಂದಿದ್ದಾಗ, “ಅಮಿ ಪೂರ್ವಃ (6-1- 
107)” ಸೂತ್ರದಿಂದ ಪೂರ್ವರೂಪವು ಬಂದು "ಸ್ತ್ರೀಮ್‌' ಎಂದು ರೂಪವಾಗುತ್ತದೆ. 
ಉದಾ- ಸ್ಲಿಯಃ, ಸ್ತೀಃ - ದ್ವಿತಿಯಾ ವಿಭಕ್ತಿ ದ್ವ ವಚನದಲ್ಲಿ- ಸ್ತ್ರೀ*ಅಸ್‌ (ಶಸ್‌) 
ಎಂದಿದ್ದಾಗ, ಕ ಪಕ್ಷದಲಿ, ಸ್ಟ್‌-ಇಯ(ಇಯಜ್‌ ಆಸ್‌ (ಶಸ್‌) 
ಎಂದಿದ್ದಾಗ, ಸ್ತಿಯಸ್‌ ಎಂದಾಗಿ, “ರುತ್ವ-ಪಿಸ ರ್ಗಗಳಿಂದ ಸ್ತ್ರಿಯಃ' ಎಂದು 
ರೂಪ ವಾಗುತ್ತದೆ” ತದಭಾವ ಪಕ್ಷದಲ್ಲಿ ಸ್ಪೀೀಅಸ್‌ (ಶಸ್‌) ಎಂದಿದ್ದಾಗ ಸ “ಪ್ರಥಮಯೋಃ 
ಪೂರ್ವಸವರ್ಣಃ (6-]- -102)” ಸೂತ್ರೆದಿಂದ ಪೂರ್ವಸವರ್ಣದೀರ್ಪವು ಬಂದು 
ಸ್ತ್ರೀಸ್‌ ಎಂದಾಗಿ, "ಸ್ತ್ರೀನ' ಎಂದು ರೂಪವಾಗುತ್ತದೆ. 
ಉದಾ- ಸಿಯಾ - ತೃತಿಯಾ ವಿಭಕ್ತಿ ಏಕವಚನದಲ್ಲಿ-ಸ್ವೀ-ಆ (ಟಾ) ಎಂದಿದ್ದಾಗ, 
ಇಯಜ್‌ ಆದೇಶವು ಹ ಸ ಸ್ಟ್ರ್‌ಇಯ್‌ (ಇಯಜ್‌-ಆ (ಟಾ) ಎಂದಿದ್ದಾಗ, 
ಸ್ತ್ರಿಯಾ ಎಂದು ರೂಪವಾಗುತ್ತದೆ 
ಉದಾ-ಸಿ "ಸ್ತಿಯ್ಯೆ ' - ಚತುರ್ಥೀ ವಿಭಕ್ತಿ ಏಕವಚನದಲ್ಲಿ- ಸ್ತ್ರೀ-ಏ(ಜೇ) ಎಂದಿದ್ದಾಗ, 
ಇಯಜ್‌ ಆದೇಶವು ಬಂದು ಸ ಸ್ಟ್ರ್‌ಇಯ್‌ (ಇಯಜ್‌) (ಜೌ) ಎಂದಿದ್ದಾಗ, 
“ಆಣ್ನದ್ಯಾ (7-3-112) ಸೂತ್ರದೆಂದ "ಆಟ್‌'(ಆ) ಆಗಮವು ಬಂದು "ಎ'ಕಾರಕ್ಕೆ 
'ಆದ್ಯವಯವ' ವಾಗಿ ಬಂದು, 'ಸಿಯ್‌+ಆ4ಏ' ಎ೦ದಿದ್ದಾಗ, “ಆಟಶ್ಚ(6- -1-90)” 
ಸೂತ್ರದಿಂದ "ವೃದ್ಧಿಯಾಗಿ ಸಯೈೆ' ಎಂದಾಗುತ್ತದೆ. 


ಉದಾ- ಸ್ತ್ರಿಯಾ, ಸ್ತ್ರಿಯಃ - ಪಂಚಮೀ ಮತ್ತು ಷಷ್ಠೀ ಏಕವಚನಗಳಲ್ಲಿ - 
ಸ್ತೀ*ಅಸ ಸ್‌(ಜಸಿ), ಮತ್ತು ಸ್ತೀ*ಅಸ ಸ್‌(ಜಸ್‌) ಎಂದಿದ್ದಾಗ, ಇಯಜ್‌ ಆದೇಶವು 
ಬಂದು ಸ್ಟ್ರ್‌ಇಯ್‌ ಔಯಜ್‌)4ಅಸ್‌(ಜಸಿ), ಮತ್ತು ಸ್ಟ್‌ 4 ಇಂರರ್‌ 
Pd (ಜಸ್‌) ಎಂದಿದ್ದಾಗ, “ಆಣ್ನದ್ಯಾಃ (7-3 112)” ಹೊಂಡ 
“ಆಟ್‌'(ಆ) ಆಗಮವು ಬಂದು "ಸ್‌ ಸ್‌' ಗೆ 'ಆದ್ಯವಯವ” ವಾಗಿ ಬಂದು, 
ಸ್ತಿಯ್‌.-ಆ--ಅಸ್‌ ಎ೦ದಿದ್ದಾಗ, “ಆಟಶ್ಚ(6- 1-90)” ಸೂತ್ರದಿಂದ “ವೃದ್ಧಿ' ಬಂದು 
ನಿಯಾಸ್‌ ಎಂದಾಗಿ, ರುತ್ವ- ವಿಸರ್ಗಗಳಿಂದ ಸ್ತಿಯಾಃ, ಎಂದು ರೂಪವಾಗುತ್ತದೆ. 


ಔಟ್‌ ಅಗಮವು ಬಾರದಪಕ್ಷದಲ್ಲಿ ಸ್ತ್ರಿಯಃ ಎರೆದು ರೂಪವಾಗುತ್ತದೆ. 
“ನೇಯಜುವಜ್‌ಸ್ಥಾನಾವಸ್ತೀ(1- 2 4)” ಸೂತ್ರದಿ೦ದ ನಿಷೇಧವಾಗಿರುವುದರಿಂದ 

“ನದೀ” ಸಂಜ್ಞೆಯು ಬರುವುದಿಲ್ಲ. ಆದರೆ “ಜಿತ್‌' ಪ್ರತ್ಯಯಗಳು ಪರವಾದಾಗ “ಜಿತಿ 

ಹ್ರಸ್ವಸ್ಥ(1-4-6)” ಸೂತ್ರದಿಂದ ವೈಕಲ್ಲಿಕವಾಗಿ "ನದೀ' ಸಂಜ್ಞೆಯು ಬರುತ್ತದೆ]. 


ಹಡ್ಲಿಣ್ಗ್‌ ಪ್ರಕರಣಮ್‌ (ಅ.ಸ್ರೀ) 225 


ಉದಾ- "ಶ್ರೀಳ'- ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಶ್ರೀ*ಸ್‌(ಸು) ಎಂದಿದ್ದಾಗ 
“ರುತ್ವ' ವಿಸರ್ಗಗಳಿಂದ “ಶ್ರೀಃ” ಎಂದು ರೂಪವಾಗುತ್ತದೆ. 

- "ಶ್ರಿಯೌ' -ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ- “ಶ್ರೀ: ಔ' ಎಂದಿದ್ದಾಗ 
ಧಾತುವಿನ "ಈ' ಕಾರದ ಪೂರ್ವದಲ್ಲಿರುವ ಧಾತುವಿನ ಅವಯವದಲ್ಲಿ ಸಂಯೋಗವು 
“ಶ್ರ ಎಂಬ ಅಕ್ಷರದಲ್ಲಿದೆ ಮತ್ತು ಅನೇಕ "ಅಚ್‌'ಗಳುಳ್ಳ ಅಂಗವಾಗಿಯೂ ಇಲ್ಲ. 
ಆದ್ದರಿಂದ “ಏರನೇಕಾಚೋತಸಂಯೋಗಪೂರ್ವಸ್ಯ (6-4-82)” ಸೂತ್ರದಿಂದ "ಯಣ್‌' 
ಸಂಧಿಯು ಬಂದಿಲ್ಲ. “ಅಚಿ ಶ್ನುಧಾತುಭ್ರುವಾ೦ ಯ್ವ್ಹೊರಿಯಜುವಜ್‌ೌ (6-4-77)” 
ಸೂತ್ರದಿ೦ದ "ಇಯಜ್‌” ಆದೇಶವು ಬಂದು "ಶ್ರ್‌-ಇಯ್‌--ಔ'-ಶ್ರಿಯೌ' ಎಂದಾಗುತ್ತದೆ. 

ಉದಾ-'ಶ್ರಿಯಃ'-ಪ್ರಥಮಾ ವಿಭಕ್ತಿ ವಂತ ಶ್ರಿ೬ಅಸ್‌ (BN ) ಎಂದಿದ್ದಾಗ, 
"ಇಯಜ್‌' ಆದೇಶವು ಬಂದು "ಶ್‌*೬ಇಯ್‌4+ಅಸ್‌'ಎ “ಶ್ರಿಯಸ್‌' ಎಂದಾಗಿ ರುತ್ವ- 
ವಿಸರ್ಗಗಳಿಂದ "ಶ್ರಿಯಃ' ಎಂದಾಗುತ್ತದೆ. 


("ನದೀ' ಸಂಜ್ಞೆಯನ್ನು ನಿಷೇಧಿಸುವ ಸೂತ್ರ). 

ಸೂತ್ರ- 23೦. ನೇಯಖುವರ್ಣ್‌ಸ್ಥಾನಾವಸ್ತ್ರೀ (1.4.4.) 

ವೃತ್ತಿ-ಇಯಜುವಯೋಃ ಸ್ಥಿತಿಃ ಯಯೋಃ ತೌ ಈತ್‌-ಊತೌ ನದೀ ಸಂಜ್ಞೌ 
ನಸ್ತೋನತು ಸ್ತ್ರೀ ಹೇ ಶ್ರೀಃ ಶ್ರಿಯೌ, ಶ್ರಿಯಾಃ2 ಶ್ರಿಯಃ 2। 

ಪ. ಛೇ. ನ,ಇಯಜುವಜ್‌ಸ್ಥಾನೌ,ಅಸ್ತೀ। 

ಅ.ವೃ- “ಯೂ ಸ್ತ್ರ ಖ್‌ ನದೀ(1_4-3)” ಸೂತ್ರದಿಂದ "ಯೂ' ಮತ್ತು 
"ನದೀ ಎಂಬ ಪದಗಳು” ಅನುವ್ಯ ತ್ತವಾಗುತ್ತವೆ. 

ಉದಾ- ಸ್ತಿಯಾಮ್‌-ಸ ಪ್ರಮೀ ವಿಭಕ್ತಿ ಏಕವಚನದಲ್ಲಿ - ಸ್ತ್ರೀಇ (ಜ) ಎಂದಿದ್ದಾಗ, 
ಇಲ್ಲಿ ನದಿ ಸಂಜ್ಞೆ ಬರೋಣದ್ದರಿಂದ ಇಯಜ್‌ ಆದೇಶ ಬಂದು ಸ್ಟ್‌-ಇಯಜ್‌--ಇ 
ಎಂದಿದ್ದಾಗ, ಸ್ಟ್‌ಇಯ್‌-ಇ ಎಂದಾಗಿ, ನಂತರ, ಸ್ಮಿಯ್‌.-ಇ ಎಂದಿದ್ದಾಗ, 
“ಜೇರಾಮ್ಮದ್ಯಾನ್ನೇಭ್ಯಃ” ಎಂಬ ಸೂತ್ರದಿಂದ “ಇ' ಗೆ 'ಅಮ್‌' ಆದೇಶ ಬಂದು 
ಸ್ತಿಯ್‌.-ಆಮ್‌ಎಸ್ತ್ರಿಯಾಮ್‌ ಎಂದು ರೂಪವಾಗುತ್ತದೆ. 

ಉದಾ-ಸ್ತೀಷು - ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ - ಸ್ತೀ*ಸು (ಸುಪ್‌) 
ಎ೦ದಿದ್ದಾಗ, ಮಾವ ವಿಶೇಷ. ಕಾರ್ಯಗಳಲ್ಲದ್ದರಿಂದ, ಕೇವಲ ವರ್ಣಷೋಡಣೆಯಿಂದ, 
ಸ್ತೀಸು ಎಂದಾಗಿ “ಆದೇಶ ಪ್ರತ್ಯಯಯೋಃ” ಎಂಬ ಸೂತ್ರದಿಂದ ಪ್ರತ್ಯಯದ 
ಅವಯವವಾದ "ಸ್‌' ಕಾರಕ್ಕೆ ಪತ್ತ(ಷ್‌) ಬಂದು ಸ್ತ್ರೀಷು ಎಂದು ರೂಪವಾಗುತ್ತದೆ. 


'ಕ್ಯನ್ತ- ನಿತ್ಯ ಸ್ತ್ರೀಅಂಗ "ಸ್ತೀ' ಶಬ್ಞ ರೂಪಗಳು. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸೀ ಸಿಯೌ ಸಿಯಃ 
ಘಿ ಮಿ ಮಿ 
ದ್ವಿತೀಯಾ ಸಿಯಮ್‌, ಸೀಮ್‌ ಸಿಯೌ ಸ್ಥಿಯಃ,ಸೀಃ 
ಮೆ ಮಿ ಮಿ ಮಿ ಮೆ 


226 ಲಘುಸಿದ್ಧಾಂತ ಕೌಮುದೀ 


ತೃತೀಯಾ ಸ್ತಿಯಾ ಸ್ತ್ರೀಭ್ಯಾಮ್‌ ಸ್ತ್ರೀಭಿಃ 
ಚತುರ್ಥೀ ಸ್ತಿಯ್ಯೆ ಸ್ತ್ರೀಭ್ಯಾಮ್‌ ಸ್ತ್ರೀಭ್ಯಃ 
ಪಣ್ಣುಮೀ ಸ್ತಿಯಾಃ ಸ್ತ್ರೀಭ್ಯಾಮ್‌ ಸ್ತ್ರೀಭ್ಯಃ 
ಷಷ್ಠೀ ಸಿಯಾಃ ಸಿಯೋಃ ಸೀಣಾಮ್‌ 

ಈ ಹು ತು 
ಸಪ್ತಮೀ ಸಿಯಾಮ್‌ ಸಿಯೋಃ ಸೀಷು 

ಮು ಮಿ ಈ 
ಸಮ್ಪೋಧನಾ ಹೇ ಸ್ತ್ರ ಹೇ ಸ್ತಿಯೌ! ಹೇ ಸ್ತಿಯಃ। 


ಸೂಚನೆ: “ಶ್ರೀ' ಶಬ್ದ: -ಕ್ರಯತಿ ಹರಿಮ್‌ ಇತಿ ಶ್ರೀಃ' (ಹರಿಯನ್ನು ಆಶ್ರಯಿಸಿದವಳು- 
ಲಕ್ಷ್ಮೀ ಅಥವಾ ಸೌಂದರ್ಯ ಮೊದಲಾದವು). 

“ಶ್ರಿಜ್‌್‌ ಸೇವಾಯಾಮ್‌' ಎಂಬ ಧಾತುವಿನ ನಂತರ “ಕ್ವಿಪ್‌' ಪ್ರತ್ಯಯವು ಬಂದು 
ಅನಂತರ ದೀರ್ಫ್ಥವಾದಾಗ “ಶ್ರೀ” ಎಂದು ರೂಪವಾಗುತ್ತದೆ. ಇಲ್ಲಿ “ಜೀಪ್‌' ಮೊದಲಾದ 
"ಈ'ಕಾರದ ಸ್ತ್ರೀ” ಪ್ರತ್ಯಯವು ಬರುವುದಿಲ್ಲ. ಧಾತುವು “ಈ' ಕಾರಾಂತವಾಗಿರುವುದರಿಂದ 
"ಇಯಜ*' ಬರುತ್ತದೆ. "ಜೇಪ್‌' ಮೊದಲಾದ "ಈ'ಕಾರಾಂತ "ಸಿ ಸ್ರೀ" 
ಪ್ರತ್ಯಯಾಂತವಾಗಿಲ್ಲದಿರುವುದರಿಂದ "ಸು'ಗೆ ಲೋಪವು ಬರುವುದಿಲ್ಲ. 


ಉದಾ- ಸ್ತಿಯೋಃ(2) - ಷಷ್ಠೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ- ಸ್ತ್ರೀ*ಓಸ್‌ 
ಎಂದಿದ್ದಾಗ, `ಯಜ್‌ ಆದೇಶವು ಬಂದು ಸ್ಟ್ರ-ಇಯ್‌ (ಇಯಣೌ)೪ಓಸ್‌ 
ಎಂದಿದ್ದಾಗ, ಸ್ತಿಯೋಸ್‌ ಎಂದಾಗಿ ರುತ್ವ-ವಿಸ ರ್ಗಗಳೆಂದ ಸ್ತಿಯೋಃ ಎಂದಾಗುತ್ತದೆ. 


ಉದಾ- ಸೀಣಾಮ್‌ - ಷಷ್ಠೀ ವಿಭಕ್ತಿ ಬಹುವಚನದಲ್ಲಿ — `್ವ-ಆಮ್‌ ಎಂದಿದ್ದಾಗ, 
“ಹ್ರಸ್ವ ನದ್ಕಾ ್ಯಪೋನುಟ್‌? ಎಂಬ ಸೂತ್ರದಿಂದ ನ್‌(ನುಟ್‌) ಆಗಮ ಬಂದು 
ಸ್ರೀ(ನ್‌ಅಮ್‌- ಸ್ತ್ರೀ*ನಾಮ್‌ ಎ೦ದಿದ್ದಾಗ, ಇದು ಹಲಾದಿ ಪ್ರತ್ಯಯವಾದ್ದರಿಂದ 
ನೆಯಜ್‌ ಆದೇಶಪ್ರ ಬಾರದೇ ಣತ್ವ ಬಂದು ಸ್ವೀ-ಣ್‌.--ಆಮ್‌ ಇಸ್ತ್ರೀಣಾಮ್‌ ಎಂದು 
ರೂಪವಾಗಿದೆ. 


ಸೂಚನೆ:- ಹಲಾದಿ ಸುಪ್‌ ಪ್ರತ್ಯಯಗಳು ಪರವಾದಾಗ ಯಾವ ಕಾರ್ಯವೂ 
ಇರುವುದಿಲ್ಲ. ಆದರೆ “ಆಮ್‌' ಪರದಲ್ಲಿದ್ದಾಗ "ಸ್ತಿಯಾಃ(6-4-79)” ಸೂತ್ರಕ್ಕಿಂತ 
“ಹಸ್ತನದ್ಯಾಪೋ ನುಟ್‌(7-1-54)” ಸೂತ್ರವು ಫರದಲ್ಲಿರುವುದರಿಂದ ಮೊದಲು 
“ನುಟ್‌' ಆಗಮವು ಬಂದ ಮೇಲೆ "ನಾಮ್‌' ಎಂದಾದಾಗ, ಇದು ಹಲಾದಿ 
ಪ್ರತ್ಯಯವಾಗುತ್ತದೆ ("ಅಜಾದಿ' ಪ್ರತ್ಯಯವಾಗಿರುವದಿಲ್ಲ) ಆದ್ದರಿಂದ “ಇಯಜ್‌' 
ಆದೇಶವು ಬರುವುದಿಲ್ಲ, ಆದ್ದರಿಂದ " ಸ್ತ್ರೀಣಾಮ್‌' ಎಂಬ ರೂಪ ವು ಸಿದ್ಧವಾಗುತ್ತದೆ. 


ಉದಾ-ಸ್ತ್ರೀಭ್ಯಾಮ್‌(3) — ತೃತಿಯಾ, ಚತುರ್ಥೀ ಮತ್ತು ಮ ವಿಭಕ್ತಿ ದ್ವಿ 
ವಚನಗಳಲ್ಲಿ ಸೀ *ಭ್ಯಾಮ್‌ ಎಂದಿದ್ದಾಗ, ಇವು ಹಲಾದಿಯಾದ ಪ್ರತ್ಯ ಯಗಳಾದ್ದರಿಂದ 
ಕೇವಲ ವಣ ಜೋಡಣೆಯಿಂದ ಸ್ತೀಭ್ಯಾಮ್‌, ಸ್ತ್ರೀಭ್ಯಾಮ್‌, ಸೀಭ್ಯಾಮ್‌ ಎಂದು 
ರೂಪಗಳು ಸಿದ್ಧವಾಗುತ್ತವೆ. 


ಹಡ್ಲಿಣ್ಗ್‌ ಪ್ರಕರಣಮ್‌ (ಅ.ಸ್ರೀ) 227 


ಉದಾ- ಸ್ತೀಭಿಃ - ತೃತಿಯಾ ವಿಭಕ್ತಿ ಬಹುವಚನದಲ್ಲಿ ಸ್ತ್ರೀ*ಭಿಸ್‌ ಎಂದಿದ್ದಾಗ, 
ಯಾವ ವಿಶೇಷ ಕಾರ್ಯಗಳಿಲ್ಲದ್ದರಿಂದೆ, ಸ್ತೀಭಿಸ್‌ ಎಂದಾಗ ರುತ್ವ-ವಿಸರ್ಗಗಳಿಂದ 
ಸ್ತ್ರೀಭಿಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಸ್ತೀಭ್ಯಃ (2) “ಜರ ಮತ್ತು ಪಂಚಮೀ ವಿಭಕ್ತಿ ಬಹುವಚನಗಳಲ್ಲಿ 
ಸ್ತ್ರೀ*ಭ್ಯಸ್‌ ಎಂದಿದ್ದಾಗ, ಯಾವ ವಿಶೇಷ ಕಾರ್ಯಗಳಿಲ್ಲದ್ದ ರಿಂದ, ಕೇವಲ 
ಸ್ನೋ ಜೋಡಣೆಯಿಂದ ಸ್ತೀಭ್ಯಸ್‌ ಎಂದಾಗಿ ರುತ್ವ- ವಿಸರ್ಗಗಳಿಂದ ಸ್ತ್ರೀಭ್ಯಃ, ಸಿ ಸ್ತ್ರೀಭ್ಯಃ 
ಎಂದು ರೂಪಗಳಾಗುತ್ತವೆ. 

ಅರ್ಥ-“ಇಯಜ್‌' ಮತ್ತು "ಉವಜ್‌' ಆದೇಶಗಳಿಗೆ ಸ್ಥಾನಿಯಾಗಿರುವ ದೀರ್ಫ 
"ಈ'ಕಾರ ಮತ್ತು "ಊ'ಕಾರಗಳಿಗೆ "ನದೀ' ಸಂಜ್ಞೆಯು ಬರುವುದಿಲ್ಲ. 

ಸೂಚನೆ:"ಶ್ರೀ' ಮೊದಲಾದ ಶಬ್ದಗಳಲ್ಲಿ “ಅಚಿಶ್ಲುಧಾತುಬಭ್ರುವಾಂ 
ಯ್ಹೊರಿಯಜುವಜೌ(6-4-77)” ಸೂತ್ರದಿಂದ “ಇಯಜ್‌' ಆದೇಶವು ಬರುತ್ತದೆ. 
ಆದ್ದರಿಂದ "ಶ್ರೀ' ಶಬ್ದದ "ಈ'ಕಾರವು “ಇಯಜ್‌' ಆದೇಶಕ್ಕೆ "ಸ್ಥಾನಿ'ಯಾಗಿದೆ. 

ಉದಾ-"(ಹೇ)ಶ್ರೀಃ' - ಸಂಬೋಧನ ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಶ್ರೀ4ಸ್‌ 
(ಸು) ಪ್ರತ್ಯಯವನ್ನು ಸೇರಿಸಿದಾಗ “ಯೂ ಸ ಸ್ತ್ರ್ಯಾ ಖ್ಯೌ ನದೀ (1-4-3)” ಸೂತ್ರದಿಂದ 
"ನದೀ ಸಂಜ್ಞೆಯು ಪ್ರಾಪ್ತವಾಗಲು, “ನೇಯಜುವೆಜ್‌ಸ್ಕಾನಾವಸ್ತೀ (1.4.4.)” ಸೂತ್ರದಿಂದ 
ಚ ನಿಷೇಧವಾಗಲು, “ನದೀತ್ವ'ವಿಲ್ಲದೇ ಇರುವುದರಿಂಡೆ “ಅಮ್ಚಾರ್ಥನದ್ಯೋ- 

(7-3-107) ಸೂತ್ರದಿಂದ “ಹಸ್ತ'ವು ಬರಲಿಲ್ಲ. ಆದ್ದರಿಂದ “ಏಜ್‌ 

ಜವ (6-1-69)” ಎಂಬ ಸೂತ್ರದಿಂದ "ಸ್‌'ಗೆ 'ರೋಪಪು ಬರಲಿಲ್ಲ. ಆ 
"ಸ್‌ 'ರುತ್ತ' ವಿಸರ್ಗಗಳು ಬಂದು (ಹೆಲಿಶ್ರೀಳ” ಎ೦ದು ರೂಪವು ಸಿದ್ಧವಾಗಿದೆ. 

ಉದಾ- ಹೇ ಶ್ರಿಯೌ!, ಹೇ ಶ್ರಿಯಃ-ಸಂಬೋಧನ ಪ್ರಥಮಾ ವಿಭಕ್ತಿ ದ್ವಿವಚನ 
ಮತ್ತು ಬಹುವಚನಗಳಲ್ಲಿ-ಮೇಲಿನಂತೆಯೇ ಹೇ ಶ್ರಿಯೌ! ಹೇ ಶ್ರಿಯಃ ಎಂದು 
ರೂಪಗಳಾಗುತ್ತವೆ. 

ಉದಾ-ಶ್ರಿಯಮ್‌ - ದ್ವಿತಿಯಾ ವಿಭಕ್ತಿ ಏಕವಚನದಲ್ಲಿ- ಶ್ರೀ*ಅಮ್‌ ಎಂದಿದ್ದಾಗ, 
“ಇಯಜ್‌' ಆದೇಶವು ಬಂದು ಶ್ರ್‌-ಇಯ್‌(ಇಯಜ್‌) ಅಮ್‌ ಎಂದಿದ್ದಾಗ, ಶ್ರಿಯಮ್‌ 
ಎಂದು ರೂಪವಾಗುತ್ತದೆ., 

ಉದಾ -ಶ್ರಿಯೌ-ದ್ವಿತಿಯಾ ವಿಭಕ್ತಿ ದ್ವಿವಚನದಲ್ಲಿ ಶ್ರೀ-ಔ ಎಂದಿದ್ದಾಗ, ಪ್ರಥಮಾ 
ವಿಭಕ್ತಿ ದ್ವಿವಚನದಂತೆಯೇ ಶ್ರಿಯೌ ಎಂದು ರೂಪವಾಗುತ್ತದೆ. 

ಉದಾ - ಶ್ರಿಯಃ (2) - ಪ್ರಥಮಾ ಮತ್ತು ದ್ವಿತಿಯಾ ವಿಭಕ್ತಿ ಬಹುವಚನಗಳಲ್ಲಿ, 
ಶ್ರೀ4ಅಸ್‌ (ಜಸ್‌), ಮತ್ತು ಶ್ರೀ-ಅಸ್‌(ಶಸ್‌) ಎಂದಿದ್ದಾಗ, ಇಯಜ್‌ ಆದೇಶ 
ಬಂದು ಶ್ರ್‌*ಇಯ್‌* ಅಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಶ್ರಿಯಃ ಎಂದು 2 
ರೂಪಗಳಾಗುತ್ತವೆ. 

ಉದಾ- ಶ್ರಿಯಃ (2) ಪಂಚಮಿ ಮತ್ತು ಷಷ್ಠೀ ಏಕವಚನಗಳಲ್ಲಿ ಶ್ರಿಯಃ ಎಂದೇ 


228 ಲಘುಸಿದ್ಧಾಂತ ಕೌಮುದೀ 


2 ವೈಕಲ್ಸಿಕ ರೂಪಗಳಾಗುತ್ತವೆ. ಹೀಗೆ 4ನಾಲ್ಕು ರೂಪಗಳಿರುತ್ತವೆ. 

ಉದಾ- ಶ್ರಿಯಾ - ತೃತಿಯಾ ವಿಭಕ್ತಿ ಏಕವಚನದಲ್ಲಿ ಶ್ರೀ-ಆ (ಟಾ) ಎಂದಿದ್ದಾಗ, 
ಮೇಲಿನಂತೆಯೇ “ಇಯಜ್‌' ಆದೇಶವು ಬಂದು ಶ್ರ್‌*ಇಯ್‌.-ಆ(ಟಾ) ಎಂದಿದ್ದಾಗ, 
ಶ್ರಿಯಾ ಎಂದು ರೂಪವಾಗುತ್ತದೆ. 


ಉದಾ- "ಶ್ರಿಯ್ಯೆ, ಶ್ರಿಯೇ- ಚತುರ್ಥಿ ವಿಭಕ್ತಿ ಏಕವಚನದಲ್ಲಿ -ಶ್ರೀ-ಏ'(ಜೇ) 
ಎಂದಿದ್ದಾಗ “ಯೂ ಸ್ತ್ರ ಖ್ಯ ನದೀ(1-4-3)”ಸೂತ್ರದಿಂದ ಪ್ರಾಪವಾದ “ನದೀ' 
ಸಂಜ್ಞೆಯು “ನೇಯಜುವಪಸ್ಥಾನಾವಸ್ತೀ (1.4.4.)” ಸೂತ್ರದಿಂದ ಅದು "ನಿಷೇಧಿಸಲ್ಪಟ್ಟು 
ಜ್‌ ಪ್ರತ್ಯಯವು “ಜಿತ್‌' ಆಗಿರುವುದರೆರಿದ, "ಚಿತಿ ಹ್ರಸ್ತಶ್ಚ1-4-6)” ಎಂಬ ಸೂತ್ರದಿಂದ 
ವೈಕಲ್ಪಿಕವಾಗಿ “ನದೀ' ಸಂಜ್ಞೆಯು ಬರುತ್ತದೆ. "ನದೀ' ಸಂಜ್ಞೆಯು ಬಂದ ಪಕ್ಷದಲ್ಲಿ 
“ಆಣ್ನದ್ಯಾಃ(7-3-112)” ಸೂತ್ರದಿಂದ "ಆಟ್‌' ಆಗಮವು “ಬಂದು "ಶ್ರೀ೬ಆ4೬ಏ' 
ಎಂದಾಗುತ್ತದೆ. "ಆ4ಏ'ಗಳನ್ನು ಸೇರಿಸಿದಾಗ “ಆಟಶ್ಚ(6-1-90)” ಸೂತ್ರದಿಂದ 
“ವೃದ್ಧಿ “ಯಾಗಿ “ಐ' ನರಗ ಶ್ರೀ೬ಐ ಎಂದಿದ್ದಾಗ, “ಅಚಿ ಶ್ನುಧಾತುಭ್ರುವಾಂ 
ಯ್ಹೊರಿಯಜುವಜೌ(6- 4-77)” ಸೂತ್ರದಿಂದ “ಇಯಜ್‌' ಆದೇಶವು ಬಂದು 
ಶ್ರ ಇಯ್‌4ಐ'- “ಶ್ರಿಯ್ಯೆ ಎಂದು ರೂಪವಾಗುತ್ತದೆ. ನದಿ ಸಂಜ್ಞೆ ಬಾರದ ಪಕ್ಷದಲ್ಲಿ, 
ಶ್ರಿಯ್‌+ಏ (ಜೌ) ಎಂದಿದ್ದಾಗ, ವರ್ಣಜೋಡಣೆಯಿಂದ ಶ್ರಿಯೇ ಎಂದು ವೈಕಲ್ಪಿಕ 
ರೂಪವಾಗುತ್ತದೆ. 

ಸೂಚನೆ: ಇದೇ ತರಹದ ಪ್ರಕ್ರಿಯೆಯಿಂದ "ಪಂಚಮೀ", “ಷಷ್ಠೀ” ಮತ್ತು 
ಏಕವಚನಗಳಲ್ಲಿ ಕ್ರಮವಾಗಿ “ಶ್ರಿಯಾಃ-ಶ್ರಿಯಃ', "ಶ್ರಿಯಾಃ-ಶ್ರಿಯಃ' ಎಂದು 
ರೂಪಗಳಾಗುತ್ತವೆ 

ಉದಾ-"ಶ್ರಿಯಿ'- ಸಪ್ತಮಿ ವಿಭಕ್ತಿ ಏಕವಚನದಲ್ಲಿ ಶ್ರೀ*೬ಇ (ಜಿ) ಎಂದಿದ್ದಾಗ 
ಮೇಲಿನಂತೆಯೇ “ಇಯಜ್‌' ಆದೇಶ ಬಂದು ಶ್ರ್‌-ಇಯ್‌--ಇಬೆ) ಎಂದಿದ್ದಾಗ, 
“ಹೇರಾಮ್ನದ್ಯಾಮ್ಮೀಭ್ಯಃ” ಎ೦ಬ ಸೂತ್ರದಿಂದ, ಪ್ರತ್ಯಯದ “ಇ' ಕಾರಕ್ಕೆ "ಆಮ್‌' 
ಬ೦ದು ಶ್ರಿಯಾಮ್‌ ಎಂದು ರೂಪವಾಗುತ್ತದೆ. “ಆಮ್‌' ಬಾರದ ಪಕ್ಷದಲ್ಲಿ, ನದೀ 
ಸಂಜ್ಞೆ ಇಲ್ಲದ್ದರಿಂದ, ಶ್ರ್‌-ಇಯ್‌.- ಇ (ಚಿ) ಎಂದಿದ್ದಾಗ, ವರ್ಣಜೋಡಣೆಯಿಂದ 
"ಶ್ರಿಯಿ" ಎಂದು ರೂಪವಾಗುತ್ತದೀ. 

ಉದಾ-"ಶ್ರಿಯೋಃ (2)-ಷಷ್ಠೀ ಮತ್ತು ಸಪ್ತಮಿ ವಿಭಕ್ತಿ ದ್ವಿವಚನಗಳಲ್ಲಿ, ಶ್ರೀ*ಓಸ್‌ 
ಎಂದಿದ್ದಾಗ, “ಇಯಜ್‌' ಆದೇಶವು ಬಂದು ಶ್ರ್‌-ಇಯ್‌-.ಓಸ್‌ ಎಂದಿದ್ದಾಗ ಶ್ರಿಯೋಸ್‌ 
ಎಂದಾಗಿ ರುತ್ವ-ವಿಸರ್ಗಗಳಿ೦ದ "ಶ್ರಿಯೋಃ' ಎಂಬ ರೂಪವು ಸಿದ್ಧವಾಗುತ್ತದೆ. 

(ವೈಕಲ್ತಕವಾಗಿ "ನದೀ' ಸಂಜ್ಞೆಯನ್ನು ವಿಧಿಸುವ ಸೂತ್ರ). 

ಸೂತ್ರ -23೦. ವಾಮಿ (1.4.5) 

ವೃತ್ತಿ-ಇಯಜುವಜ್‌ ಸ್ಥಾನೌ ಸ್ತ್ಯಾಖ್ಯೌ ಯೂ ಆಮಿ ವಾ ನದಿಸಂಜ್ಞೌ ಸ್ತೋ 


ಮಿರಿ 


ನತು ಸ್ತ್ರೀ ಶ್ರೀಣಾಮ್‌, ಶ್ರಿಯಾಮ್‌! ಶ್ರಿ ಯಾಮ್‌, ಶ್ರಿಯಿ। ಧೇನುಃ ಮತಿವತ್‌। 


ಹಡ್ಲಿಣ್ಸ ಪ್ರಕರಣಮ್‌ (ಅ.ಸ್ತ್ರೀ) 229 


ಪ. ಛೇ.- ವಾ, ಅಮಿ। 

ಅ.ವ್ಯ- -್‌ನೇಯಜುವಜ್‌ಸ್ಥಾನಾವಸ್ತೀ (1.4.4.)” ಸೂತ್ರದಿಂದ "ನೇಯಜುವಜ್‌ 
ಸ್ಥಾನೌ' ಮತ್ತು “ಯೂ ಸ್ತ್ರ ಖ್ಯೌ ನದೇ(-4-3)” ಎ೦ಬ ಸಂಪೂರ್ಣ ಸೂತ್ರವೇ 
ಅನುವ್ಯ ತ್ರವಾಗುತ್ತವೆ. 

ಅರ್ಥ-"ಇಯಜ್‌' ಮತ್ತು "ಉವಜ್‌'ಗಳ ಸ್ಥಾನಿಗಳಾದ “ನಿತ್ಯ ಸ್ತ್ರೀಲಿ೦ಗ'ಗಳಲ್ಲಿರುವ 
"ಈ'ಕಾರ ಮತ್ತು "ಊ' ಕಾರಗಳು "ಆಮ್‌' ಪರದಲ್ಲಿದ್ದಾಗ ವಿಕಲ್ಪದಿಂದ "ನದೀ' 
ಸಂಜ್ಞೆಯನ್ನು ಪಡೆಯುತ್ತವೆ. ಆದರೆ “ಸ ಸ್ತ್ರೀ' ಶಬ್ದದಲ್ಲಿ ಈ ನಿಯಮವು ಬರುವುದಿಲ್ಲ. 

ಸೂಚಿತ “ಯೂ ಸ್ತ್ರಾ ಖ್‌ ನದೀ 1-4-3)” ಸೂತ್ರದಿಂದ "ನಿತ್ಯ'ವಾಗಿ ಪ್ರಾಪ್ತವಾದ 
"ನದೀ ಸಂಜ್ಞೆಯು, ಪ್ರಕ ಸೂತ್ರದಿಂದ ವಿಕಲ್ಲದಿಂದ ಬರುತ್ತದೆ. ಇದರಿಂದ ಧದೀ" 
ಸಂಜ್ಞಾ ಇದ್ದ. ಪಕ್ಷದಲ್ಲಿ ಸ ಪ್ರಸ್ತನದ್ಯಾಪೋ ನುಟ್‌(7- 1-54)” ಸೂತ್ರದಿಂದ "ನುಟ್‌' 
ಆಗಮ. ಬರುತ್ತದೆ. 'ನದೀ' ಸಂಜ್ಞಾ ಬಾರದಪಕ್ಷದಲ್ಲಿ "ಇಯಜ್‌' ಆದೇಶವು ಬರುತ್ತದೆ. 

ಉದಾ-"ಶ್ರೀಣಾಮ್‌, ಶ್ರಿಯಾಮ್‌'- ಷಷ್ಠೀ ವಿಭಕ್ತಿ ಬಹುವಚನದಲ್ಲಿ, ಶ್ರೀ೪ಆಮ್‌ 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ “ನದೀ' ಸಂಜ್ಞಾ ಇದ್ದ ಪಕ್ಷದಲ್ಲಿ, ಹಸ್ತನದ್ಯಾಪೋನುಟ್‌” 
ಸೂತ್ರದಿಂದ "ನುಟ್‌' ಆಗಮವು ಬಂದು ಶ್ರೀ*ನ್‌-ಆಮ್‌ ಎಂದಿದ್ದಾಗ, “ನಾಮಿ” 
ಎ೦ಬ ಸೂತ್ರದಿಂದ ದೀರ್ಪ "ಈ ಕಾರಕ್ಕೂ ದೀರ್ಫ "ಈ' ಕಾರವು ಬಂದನಂತರ, 
'ನ್‌'ಕಾರಕ್ಕೆ ಣತ್ವ ಬಂದು ಶ್ರೀ4ಣ್‌ಸಆಮ್‌ ಎಂದಾಗಿ "ಶ್ರೀಣಾಮ್‌' ಎಂಬ 
ರೂಪ ಪವಾಗುತ್ತದೆ.. "ನದೀ" ಸಂಜ್ಞಾ ಬಾರದ ಪಕ್ಷದಲ್ಲಿ "ಇಯಜ್‌' ಆದೇಶವು ಬಂದು 
'ಶ್ರ೬ಇಯ್‌ಆಮ್‌'-"ಶ್ರಿಯಾಮ್‌' ಎ ಎಂದು ರೂಪವಾಗುತ್ತದೆ. 

ಉದಾ-ಶ್ರೀಷು-ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ, ಶ್ರೀ-ಸು(ಸುಪ್‌) ಎಂದಿದ್ದಾಗ, 
ಶ್ರೀಸು ಎಂದಾಗಿ “ಆದೇಶ ಪ್ರತ್ಯಯೋಃ” ಸೂತ್ರದಿಂದ "ಸ್‌'ಕಾರಕ್ಕೆ ಷತ್ವ ಬಂದು 
ಶ್ರೀಷು ಎಂದಾಗುತ್ತದೆ. 


“ಅಜ್ಯನ್ತ-ಸಿತ್ಯಸ್ತೀಅಂಗ' "ಶ್ರೀ' ಶಬ್ದದ ರೂಪಗಳು 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಶ್ರೀಃ ಶ್ರಿಯೌ ಶ್ರಿಯಃ 
ದ್ವಿತೀಯಾ ಶ್ರಿಯಮ್‌ ಶ್ರಿಯೌ ಶ್ರಿಯಃ 
ತೃತೀಯಾ ಶ್ರಿಯಾ ಶ್ರೀಭ್ಯಾಮ್‌ ಶ್ರೀಭಿಃ 
ಚತುರ್ಥೀ ಶ್ರಿಯ್ಯೆ, ಶ್ರಿಯೇ ಶ್ರೀಭ್ಯಾಮ್‌ ಶ್ರೀಭ್ಯಃ 
ಪಣಳ್ಟುಮೀ ಶ್ರಿಯಾಃ, ಶ್ರಿಯಃ ಶ್ರೀಭ್ಯಾಮ್‌ ಶ್ರೀಭ್ಯಃ 
ಷಷ್ಟೀ ಶ್ರಿಯಾಃ, ಶ್ರಿಯಃ ಶ್ರಿಯೋಃ ಶ್ರೀಣಾಮ್‌, ಶ್ರಿಯಾಮ್‌ 
ಸಪ್ತಮೀ ಶ್ರಿಯಾಮ್‌.ಶ್ರಿಯಿ ಶ್ರಿಯೋಃ ಶ್ರೀಷು 
ಸಮೋಧನಾ ಹೇ ಶ್ರೀಃ ಹೇ ಶ್ರಿಯೌ ಹೇ ಶ್ರಿಯಃ 


230 ಲಘುಸಿದ್ಧಾಂತ ಕೌಮುದೀ 


ಸೂಚನೆ: - "ನದೀ' ಸಂಜ್ಞೆ ಯಿಂದ ಆಗುವ ಪರಿಣಾಮಗಳು "“ಜೌ', "ಜಸಿ', 
“ಜಸ್‌', “ಜಿ, ಆಮ್‌' ಮತ್ತು ಸಮ್ಜೋಧನಗಳಲ್ಲೇ ಇರುತ್ತದೆ. ಯಾವ ಶಬ್ದಗಳಿಗೆ 
"“ಇಂರುಜ್‌', "ಉವಜ*' ಆದೇಶಗಳು ಬರುತ್ತವೆಂಯೋ ಅವುಗಳಿಗೆ 
“ನೇಯಜುವಜ್‌ಸ್ಥಾನವಸ್ತೀ (1.4.4.)” ಸೂತ್ರದಿಂದ "ನದೀ' ಸಂಜ್ಞೆಗೆ ನಿಷೇಧವು 
ಬರುತ್ತದೆ. ಆದರೆ “ಜಿತ್‌” ಪ್ರತ್ಯಯಗಳು ಪರದಲ್ಲಿದ್ದಾಗ “ಚಿತಿ ಹಸ್ವಶ್ಚ(1-4-6)” 
ಮತ್ತು “ವಾಮಿ(1-4-5)” ಎಂಬ ಪ್ರಕೃತ ಸೂತ್ರಗಳಿಂದ ವೈಕಲ್ಲಿಕವಾಗಿ "ನದೀ 

ಸಂಜ್ಞೆಯು ಬರುತ್ತದೆ. “ಅಸ್ತ್ರೀ' ಎಂದು ಹೇಳಿ ನಿಷೇಧ bp ಈ 
ನಿಯಮವು "ಸ್ತ್ರೀ' ಶಬ್ದಕ್ಕೆ ಅನ್ವೆಯಿಸುವುದಿಲ್ಲ. ಅಂದರೆ "ಸ್ತ್ರೀ' ಶಬ್ದವು ನಿತ್ಯವಾಗಿ 
“ನದೀ' ಸಂಜ್ಞೆಯು ಬರುತ್ತದೆಂದರ್ಥ. 


ಇಲ್ಲಗೆ “ಈ' ಕಾರಾನ್ತ ಶಬ್ದಗಳು ಮುಗಿದವು. 
ಈಗ “ಉ'ಕಾರಾನ್ತ ಶಬ್ದಗಳ ಸಿರೂಪಣೆಯು ಆರ೦ಥವಾಗುತ್ತದೆ. 
ಸೂಚನೆ: “ಧೇನುರ್ಮತಿವತ್‌'- 'ಧೇನು' ಶಬ್ದವು "ಉ'ಕಾರಾನ್ರವಾಗಿದೆ, "ಮತಿ' 
ಶಬ್ದವು “ಇ'ಕಾರಾನ್ಪವಾಗಿದೆ. ಆದರೆ “ಇ'ಕಾರಾನ್ತ "ಸ್ತ್ರೀ'ಶಬ್ದಗಳಿಗೆ ಕೆಲವೆಡೆ “ಇ'ಕಾರಕ್ಕೆ 
ಗುಣವು ಬಂದು "ಏ'ಕಾರವಾಗುತ್ತದೆ. ಅದೇ ರೀತಿಯಲ್ಲಿ "ಉ'ಕಾರಾನ್ತವಾದ ಶಬ್ದಗಳಿಗೆ 
"ಗುಣ'ವು ಬಂದಾಗ “ಓ'ಕಾರಾನ್ತ್ರವಾಗುತ್ತವೆ. ಈ ರೀತಿ “ಇ'ಕಾರಾನ್ತ, “ಉ'ಕಾರಾನ್ತ 
ಸ್ತೀಲಿಂಗ ಶಬ್ದಗಳಲ್ಲಿ ಪ್ರಕ್ರಿಯೆಗಳಿರುತ್ತವೆ೦ದು ತಿಳಿಯಬೇಕು. 


“ಉ'ಕಾರಾನ್ತ ಸ್ತ್ರೀಅಂ೦ಗ "ಧೇನು' ಶಬ್ದದ ರೂಪಗಳು. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಧೇನುಃ ಧೇನೂ ಧೇನವಃ 
ದ್ವಿತೀಯಾ ಧೇನುಮ್‌ ಧೇನೂ ಧೇನೂಃ 
ತೃತೀಯಾ ಧೇನ್ವಾ ಧೇನುಭ್ಯಾಮ್‌ ಧೇನುಭಿಃ 
ಚತುರ್ಥೀ ಧೇನ್ವೆ ಕಿಥೇನವೇ ಧೇನುಭ್ಯಾಮ್‌ ಧೇನುಭ್ಯಃ 
ಪಣ್ಣಾಮೀ ಧೇನಾಃ, ಧೇನೋಃ ಧೇನುಭ್ಯಾಮ್‌ ಧೇನುಭ್ಯಃ 
ಷಷ್ಠೀ ಧೇನ್ವಾ, ಧೇನೋಃ ಧೇನ್ಹೋಃ ಧೇನೂನಾಮ್‌ 
ಸಪ್ತಮೀ ಧೇನ್ವಾಮ್‌ ಧೇನೌ,ಧೇನ್ಹ್ವೋಃ ಧೇನುಷು 
ಸಮ್ಪೋಧನಾ ಹೇ ಧೇನೋ!। ಹೇ ಧೇನೂ! ಹೇ ಧೇನವಃ। 


(ತೃಜ್ಞದ್ಧಾವನ್ನು ವಿಧಿಸುವ ಅತಿದೇಶ ಸೂತ್ರ). 
ಸೂತ್ರ - 292. ಸ್ತ್ರಿಯಾಂ ಚ (7.1.96) 
ವೃತ್ತಿ-ಸ್ತ್ರೀವಾಚೀ ಕ್ರೋಷ್ಟು-ಶಬ್ದಃ ತೃಜಂತವತ್‌ ರೂಪಂ ಲಭತೇ। 
ಅ.ವೃ ದ್ಳ ಜ್ವತ್‌ ಕ್ರೋಷ್ಟುಃ(7- 1-95)” ಸಂಪೂರ್ಣ ಸೂತ್ರವು ಅನುವೃತ್ತವಾಗುತ್ತದೆ. 


ಷಡ್ಲಿಣ್ಗ ಪ್ರಕರಣಮ್‌ (ಅ.ಸ್ತ್ರೀ) 231 


ಅರ್ಥ -"ಸ್ತೀ' ವಾಚಕವಾದ "ಕ್ರೋಷ್ಟು' ಶಬ್ದವೂ ಕೂಡ "ತೃಚ್‌' ಪ್ರತ್ಯಯಾನ್ತದಂತೆ 
ಆಗುತ್ತದೆ. ಅಂದರೆ “ತೃಜ್ವದ್ಭಾವ'ವನ್ನು ಹೊಂದುತ್ತದೆ. 

ಸೂಚನೆ:-ಈ ಸಂದರ್ಭದಲ್ಲಿ ಪುಲ್ಲಿಂಗದಲ್ಲಿ "ಕ್ರೋಷ್ಟು' ಶಬ್ದದ ರೂಪಗಳನ್ನು 
ಪರಿಶೀಲಿಸಬೇಕು. ಕೆಲವು ವಿಭಕ್ತಿಗಳು ಪರದಲ್ಲಿದ್ದಾಗ "ಉ'ಕಾರಾನ್ತ ಶಬ್ದಗಳು 
ತ ೈಜ್ವದ್ಭಾವ'ವನ್ನು ಹೊಂದಿ "ಖು'ಕಾರಾನ್ತವಾಗುತ್ತವೆ. ಇಲ್ಲಿ ಸ್ತ್ರೀಲಿಂಗದಲ್ಲಿ ಪ್ರ ಪ್ರತ್ಯೇಕವಾದ 
ವಿಭಕ್ತಿಗಳ ಅಪೇಕ್ಷೆ ಇರುವುದಿಲ್ಲ. ಕೇವಲ ಸ್ತತ ವಿವಕ್ಷೆ ಇದ್ದಾಗ “ತೃ ಜ್ವದ್ಧಾವ'ವು 
ಬರುತ್ತದೆ. "ಕ್ರೋಷ್ಟು' ಶಬ್ದವು "ಕ್ರೋಷ್ಟ ' ಎರಿದು 'ತೃಜ್ವದ್ಭಾವ'ವನ್ನು ಹೊಂದುತ್ತದೆ. 
ಮತ್ತು “ಮುಂದಿನ ಸೂತ್ರ (ಯನ್ನೆ ಭ್ಯೋ. ಜೀಪ್‌ (4- 1-5) ದಿಂದ 'ಜೀಪ್‌' ಪ್ರತ್ಯಯವು 
ಬಂದು “ಕ್ರೋಷ್ಟೀ' ಎಂಬ ರೂಪವಾಗುತ್ತದೆ. 

("ಜೇಪ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 233. ಖುನ್ನೇಭ್ಯೋ ಜೇಪ್‌ (4.1.5) 

ವೃತ್ತಿ-ಯದಂತೇಭ್ಯೋ ನಾಂತೇಭ್ಯಶ್ಚ ಸ್ತಿಯಾಂ ಜೀಪ್‌! ಕ್ರೋಷ್ಟೀ ಗೌರೀವತ್‌... 
ಸಃ ಶ್ರೀವತ್‌। ಸ್ವಯಂಭೂಃ ಪುಂವತ್‌॥ 

ಪ. ಛೇ.- ಯನ್ನೇಭ್ಯಃ, ಜೀಪ್‌! 

ಅ.ವೃ- *ಜ್ರಾವಾತವದಿಕಾತ( -1)” ಎಂಬ ಸೂತ್ರದಿಂದ ವಚನವಿಪರಿಣಾಮ 
ಮಾಡಿದ ಮೇಲೆ, ಔ್ರಾತಿಪದಿಕೇಭ್ಯ? ಎಂಬ ಪದವು ಅನುವೃತ್ತಿ ಮಾಡಲಾಗಿದೆ. 

ಅರ್ಥ -"ಯ'ಕಾರಾನ್ರ ಮತ್ತು "ನ'ಕಾರಾನ್ತ ಪ್ರಾತಿಪದಿಕದ ನಂತರ "ಸಿ 'ಸ್ಪೀತ್ಸ' ವಿವಕ್ಷೆ 
ಇದ್ದಾಗ, "ಜೀಪ್‌'(ಈ) ಪ್ರತ್ಯಯವು ಬರುತ್ತದೆ. 

ಸೂಚನೆ: - “ಸ್ತೀ” ಪ್ರತ್ಯಯಗಳಲ್ಲಿ “ಜೀಪ್‌, ಜೇಷ್‌', ಜೀನ್‌' ಮೊದಲಾದ 
ಪ್ರತ್ಯಯಗಳಿವೆ. “ಡೇಪ್‌' "ಕಬ್ಬ ದಿಂದ ಸಾಮಾನ್ಯ ವಾಗಿ "ಈ'ಕಾರಾನ್ತವೆಂದು 
ಸೂಚಿಸಲಾಗಿದೆ. ಅವುಗಳಲ್ಲಿ 'ಎಂತಹ "ಈ'ಕಾರಾನ್ತ ಪ್ರತ್ಯಯವು ಬರುತ್ತದೆಂಬುದನ್ನು 
ಅನುಬಂಧಗಳನ್ನು ಪ್ರತ್ಯೇಕವಾದ ಸೂತ್ರದಿಂದ ಅಲ್ಲಲ್ಲಿ ) ಪಾಣಿನಿಯವರು ತಿಳಿಸುತ್ತಾರೆ. 

ಕ್ರೋಷ್ಟು ಶಬ್ದವು “ತೃಜ್ವದ್ಭಾವ'ವನ್ನು ಹೊಂದಿ "ಕ್ರೋಷ್ಟ' ಎಂದಾದಮೇಲೆ, 
"ಯ'ಕಾರಾನ್ತ ಶಬ್ದವಾಗಿದೆ. “ಮತ್ತೊಂದು ಉದಾಹರಣೆಯನ್ನು ಹೇಳುವುದಾದರೆ 
ಸ್ವಾಮಿನ್‌' ಶಬ್ದವು" "ನ್‌'ಕಾರಾನ್ತವಾಗಿದ್ದು, ಸ್ತೀಲಿಜ್ಞದಲ್ಲಿ “ಜೀಪ್‌ '(ಈ) ಪ್ರತ್ಯಯವನ್ನು 
ಹೊಂದಿ, ಸ್ವಾಮಿನೀ ಎಂದಾಗುತ್ತದೆ. "ಮೊದಲನೆಯ ಉದಾಹರಣೆಯಲ್ಲಿ ್ರೋಪ್ಟ 

ಪ್‌' (ಈ) ಎಂದಿದ್ದಾಗ, "ಯಣ್‌'ಸಂಧಿಯಾಗಿ, "ಕ್ರೋಷ್‌ ಕರ್‌ ರವ “ಕ್ರೋಷ್ಟೀ' 

ಚ ರೂಪವಾಗುತ್ತದೆ. ಎರಡನೇಯ ಉದಾಹರಣೆಯಲ್ಲಿ "ನ್‌'ಕಾರಾನ್ತವಾದ 
“ಸ್ವಾಮಿನ್‌' ಶಬ್ದದ ನರತರ “ಜೀಪ್‌' ಬಂದಾಗ "ಸ್ವಾಮಿನೀ' ಎಂದಾಗುತ್ತದೆ. “ದು 
"ಜನ್ನ ಸ್ತೀಲಿಂಗ'ವಾಗಿರುವುದರಿಂದ "ಕಾಶೀ" ಶಬ್ದದಂತೆ ರೂಪಗಳನ್ನು ತಾಳುತ್ತದೆ. 

ಸೂಚನೆ:-“ಉ'ಕಾರಾನ್ತ "ಕ್ರೋಷ್ಟು' ಶಬ್ದವು "ತೃಜೃದ್ಧಾವನ್ನು ಹೊಂದಿದ ಮೇಲೆ 
“ಜೇಪ್‌' ಪ್ರತ್ಯಯವನ್ನು ಸೇರಿಸಿದಾಗ ಮೇಲೆ ಬರುವ ರೂಪಗಳು ಈ ಕೆಳಗಿನಂತಿವೆ. 


232 ಲಘುಸಿದ್ಧಾಂತ ಕೌಮುದೀ 
(ಈ-ಕಾರಾನ್ರ ಸ್ತ್ರೀಅಣ್ಣದ ಕ್ರೋಶ್ಟೀ ಶಬ್ದದ ರೂಪಗಳು) 
ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಕ್ರೋಷ್ಟೀ ಕ್ರೋಷ್ಟ್‌ ಸ ಕ್ರೋಷ್ಟ್ಯಃ 
ದ್ವಿತೀಯಾ ಕ್ರೋಷ್ಟೀಮ್‌ ಕ್ರೋಪ್ರ್ರೈ ಕ್ರೋಷ್ಟೀಃ 
ತೃತೀಯಾ ಕ್ರೌಷ್ಟ್ರ್ಯಾ ಕ್ರೋಪ್ಪೀಭ್ಯಾಮ್‌ ಕ್ರೋಷ್ಟೀಭಿಃ 
ಚತುರ್ಥೀ ಕ್ರೋಷ್ಟೆ ಕೆಳ ಕ್ರೋಷ್ಟೀಭ್ಯಾಮ್‌ ಕ್ರೋಷ್ಟೀಭ್ಯಃ 
ಪಣ್ಜುಮೀ ಕ್ರೋಷ್ಟಾ ಣೆ ಕ್ರೋಷ್ಟೀಭ್ಯಾಮ್‌ ಕ್ರೋಷ್ಟೀಭ್ಯಃ 
ಷಷ್ಠೀ ಕ್ರೋಷ್ಟ್ಯಾಃ ಕ್ರೋಷ್ಟೊ ನ ಕೋಷ್ಟೀಣಾಮ್‌ 
ಸಪ್ತಮೀ ಕ್ರೋಷ್ಟಾ ಮ್‌ ಕ್ರೋಷ್ಟೊ ನ  ಕೋಷ್ಟೀಷು 
ಸಮ್ಪೋಧನಾ ಹೇ ಕ್ರೋಷ್ಟಿ[ ಹೇ ಕ್ರೋಷ್ಟ್‌ ಕೆ ಹೇ ಕ್ರೋಷ್ಟ ಜೆ 


ಸೂಚನೆ-1:- ಇದೇರೀತಿ "ಯ'ಕಾರಾನ್ತ ಮತ್ತು "ನ್‌'ಕಾರಾನ್ತ ಶಬ್ದಗಳನ್ನು "ಜೀಪ್‌' 
ಪ್ರತ್ಯಯವನ್ನು ಸೇರಿಸಿ ರೂಪಗಳನ್ನು ತಯಾರಿಸಬೇಕು. 
ಸೂಚನೆ-2:- ಸ್ವಾಮಿನ್‌' ಶಬ್ದವು "ಹಲನ್ನ' ಶಬ್ದವಾಗಿದೆ. ಆದ್ದರಿಂದ ಇದು 
“ಹಲನ್ತ ಸ್ತ್ರೀಲಿಂಗ” ಪ್ರಕರಣಕ್ಕೆ ಸೇರಿದ್ದು. ಆದರೂ ಇದು "ಈ' ಕಾರಾನ್ರವಾಗಿರುವುದರಿಂದ 
“ಅಜನ್ತ ಸ್ತೀಲಿಂಗ' ಪ್ರಕರಣದಲ್ಲೂ ನಿರೂಪಿಸಲಾಗಿದೆ. 


“ಈ'ಕಾರಾನ್ತ ಸ್ತೀಅ೦ಗ "ಸ್ಥಾಮಿನೀ' ಶಬ್ದದ ರೂಪಗಳು. 


ಏಕವಚನ 


ವಿಭಕ್ತಿಗಳು ದ್ವಿವಚನ ಬಹುವಚನ 
ಪ್ರಥಮಾ ಸ್ವಾಮಿನೀ ಸ್ವಾಮಿನ್ಯೌ ಸ್ವಾಮಿನ್ಯಃ 
ದ್ವಿತೀಯಾ ಸ್ವಾಮಿನೀಮ್‌ ಸ್ವಾಮಿನ್ಕ್‌ ಸ್ವಾಮಿನೀಃ 
ತೃತೀಯಾ ಸ್ವಾಮಿನ್ಯಾ ಸ್ವಾಮಿನೀಭ್ಯಾಮ್‌ ಸ್ವಾಮಿನೀಭಿಃ 
ಚತುರ್ಥೀ ಸ್ವಾಮಿನ್ಯೈ ಸ್ವಾಮಿನೀಭ್ಯಾಮ್‌ ಸ್ವಾಮಿನೀಭ್ಯಃ 
ಪಣ್ಣುಮೀ ಸ್ವಾಮಿನ್ಯಾಃ ಸ್ವಾಮಿನೀಭ್ಯಾಮ್‌ ಸ್ವಾಮಿನೀಭ್ಯಃ 
ಷಷ್ಠೀ ಸ್ವಾಮಿನ್ಯಾಃ ಸ್ವಾಮಿನ್ಯೋಃ ಸ್ವಾಮಿನೀನಾಮ್‌ 
ಸಪ್ತಮೀ ಸ್ವಾಮಿನ್ಯಾಮ್‌ ಸ್ವಾಮಿನ್ಯೋಃ ಸ್ವಾಮಿನೀಷು 
ಸಮ್ಪೋಧನಾ ಹೇ ಸ್ವಾಮಿನಿ! ಹೇ ಸ್ವಾಮಿನ್ಯೌ! ಹೇ ಸ್ವಾಮಿನ್ಯಃ। 


ಸೂಚನೆ:- ಭ್ರೂಃ-ಶ್ರೀವತ್‌'- "ಭ್ರೂ' ಶಬ್ದದ ರೂಪಗಳು “ಶ್ರೀ” ಶಬ್ದದ ರೂಪದಂತೆ 


ಇರುತ್ತವೆ. “ಅಚಿ ಶ್ನುಧಾತುಭ್ರುವಾ೦ ಯ್ಹೊರಿಯಜುವಜ್‌ೌ (6-4-77)” ಸೂತ್ರದಲ್ಲಿ 
“ಭ್ರೂ' ಶಬ್ದವು ಪಠಿತವಾಗಿದೆ. ಆದ್ದರಿಂದ “ಭ್ರೂ' ಶಬ್ದದ "ಊ'ಕಾರದ ಸ್ಥಾನದಲ್ಲಿ 
“ಉವಜ್‌' ಆದೇಶವು ಬರುತ್ತದೆ. "ಉವಜ್‌' ಆದೇಶವು ಬರುವುದರಿಂದ 
“ನೇಯಜುವಜ್‌ಸ್ಥಾನಾವಸ್ತೀ (1.4.4.)” ಸೂತ್ರದಿಂದ "ನದೀ' ಸಂಜ್ಞೆಗೆ ನಿಷೇಧ 


ಷಡ್ಲಿಣ್ಗಿ ಪ್ರಕರಣಮ್‌ (ಅ.ಸ್ರೀ) 233 


ಬಂದ ಮೇಲೂ “ಜಿತ್‌ ವಿಭಕ್ತಿಯು ಪರದಲ್ಲಿದ್ದಾಗ, “ಚಿತಿ ಹ್ರಸ್ಪಶ್ನ (1-4-6)” 
ಸೂತ್ರದಿಂದ ಮತ್ತು "ಅಮ್‌' ಪರದಲ್ಲಿದ್ದಾಗ, “ವಾಮಿ (1-4-5)” ಸೂತ್ರದಿಂದ 
ವೈಕಲ್ಲಿಕ "ನದೀ' ಸಂಜ್ಞೆಯು ಬರುವುದರಿಂದಲೂ ಇದರ ರೂಪಗಳು "ಶ್ರೀ ಶಬ್ದದಂತೆ 
ಸಿದ್ಧವಾಗುತ್ತವೆ. "ಭ್ರೂ*ಔ'>ಭ್ರ್‌*ಉವಜ್‌ಔ, ಭ್ರ್‌ಃಉವ್‌+ಔ=ಭ್ರುವೌಇತ್ಯಾದಿ 
ರೂಪಗಳು ಸಿದ್ಧವಾಗುತ್ತವೆ. 

'ಊ'ಕಾರಾನ್ತ ಸ್ತ್ರೀಅ೦ಗ "ಭ್ರೂ' ಶಬ್ದದ ರೂಪಗಳು. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಭ್ರೂಃ ಭ್ರುವೌ ಭ್ರುವಃ 
ದ್ವಿತೀಯಾ ಭ್ರುವಮ್‌ ಭ್ರುವೌ ಭ್ರುವಃ 
ತೃತೀಯಾ ಭುವಾ ಭ್ರೂಭ್ಯಾಮ್‌ ಭೂಭಿಃ 
ಚತುರ್ಥೀ ಭ್ರುವೈ, ಭ್ರುವೇ ಭ್ರೂಭ್ಯಾಮ್‌ ಭ್ರೂಭ್ಯಃ 
ಪಳ್ಳುಮೀ ಭ್ರುವಾಃ, ಭ್ರುವಃ ಭ್ರೂಭ್ಯಾಮ್‌ ಭ್ರೂಭ್ಯಃ 
ಷಷ್ಠೀ ಭುವಾ೩ಭುವಃ ಭ್ರುವೋಃ ಭ್ರುವಾಮ್‌, 
ಭ್ರೂಣಾಮ್‌ 
ಸಪ್ತಮೀ ಭ್ರುವಾಮ್‌, ಭ್ರುವಿ ಭುವೋಃ ಭ್ರೂಷು 
ಸಮ್ಪೋಧನಾ ಹೇ ಭ್ರೂಃ। 'ಹೇ ಭುವೌ। ಹೇಬ್ರುವಃ। 


ಸೂಚನೆ:- ಸ್ವಯಮ್ಭೂಃ ಪುಂವತ್‌'. “ಸ್ವಯಮ್ಯೂ' ಶಬ್ದದ ರೂಪಗಳು ಪುಲ್ಲಿಂಗದ 
'ಸ್ವಯಮ್ಮೂ' ಶಬ್ದದ ರೂಪಗಳಂತೆ ಇರುತ್ತವೆ. ಅಂದರೆ ಎರಡೂ ಲಿಂಗಗಳಲ್ಲೂ 
ರೂಪಗಳು ಸಮಾನವಾಗಿರುತ್ತವೆ. ವಿಶೇಷ್ಯದ ಲಿಂಗವನ್ನು ತಿಳಿದು ಅದಕ್ಕನುಗುಣವಾಗಿ 
ಆಯಾ ಲಿಂಗಗಳಲ್ಲಿ ವಿಶೇಷಣಗಳಾದ "ಸ್ವಯಮ್ಮೂ' ಶಬ್ದದ ರೂಪಗಳನ್ನು 
ಉಪಯೋಗಿಸಬೇಕು. ಇದು "ನಿತ್ಯ ಸ್ತೀಲಿಂಗ'ವಾಗಿಲ್ಲದಿರುವುದರಿಂದ “ಯೂ ಸ್ತ್ರಾಖ್ಯೌ 
ನದೀ(1-4-3)” ಸೂತ್ರದಿಂದ "ನದೀ' ಸಂಜ್ಞೆಯು ಬರುವುದಿಲ್ಲ. ಆದ್ದರಿಂದ “ಓಃ 
ಸುಪಿ(6-4-83)” ಸೂತ್ರದಿಂದ ಬರಬೇಕಾದ "ಯಣ್‌' ಸಂಧಿಗೆ “ನಭೂ ಸುಧಿಯೋಃ 
(6-4-85)” ಸೂತ್ರದಿಂದ ನಿಷೇಧವು ಬಂದಿದೆ. ಆಮೇಲೆ “ಅಚಿ ಶ್ನುಧಾತುಭ್ರುವಾಂ 
ಯ್ವೊರಿಯಜುವಜೌ(6-4-77)” ಸೂತ್ರದಿಂದ "ಉವಜ್‌' ಆದೇಶವು ಬಂದು 
"ಸ್ವಯಮ್ಮೂ?',"ಸ್ವಯಮ್ಮುವೌ', “ಸ್ವಯಮೃುವಃ' ಎಂಬ ರೂಪಗಳು ಸಿದ್ಧವಾಗುತ್ತವೆ. 


“ಊ'ಕಾರಾನ್ತ ಸ್ರೀಆಂಗ “ಸ್ವಯಮ್ಮೂ' ಶಬ್ದದ ರೂಪಗಳು. 
ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸ್ವಯಮ್ಳೂಃ ಸ್ವಯಮ್ಛುವೌ ಸ್ಹಯಮ್ಭುವಃ 
ದ್ವಿತೀಯಾ ಸ್ವಯಮ್ಭುವಮ್‌ ಸ್ವಯಮ್ಮುವೌ ಸ್ವಯಮೃ್ಭುವಃ 


ತೃತೀಯಾ ಸ್ವಯಮ್ಭು ವಾ ಸ್ವಯಮ್ಭೂ ಭ್ಯಾಮ್‌ ಸ್ವಯಮ್ಭೂ ಲಃ 


234 ಲಘುಸಿದ್ಧಾಂತ ಕೌಮುದೀ 


ಚತುರ್ಥೀ ಸ್ವಯಮ್ಯು; ವೇ ಸ್ವಯಮ್ಭೂ ಭ್ಯಾಮ್‌ ಸ್ವಯಮ್ಭೂ। ಭ್ಯಃ 
ಪಣ್ಣಮೀ  ಸ್ವಯಮ್ಯುವಃ ಸ್ವಯಮ್ಯೂಭ್ಯಾಮ್‌ ಸ್ವಯಮ್ಯೂಭ್ಯಃ 
ಷಷ್ಠೀ ಸ್ವಯಮ್ಭುವಃ ಸ್ವಯಮೃ್ಭವೋಃ ಸ್ವಯಮೃ್ಭುವಾಮ್‌ 
ಸಪ್ತಮೀ ಸ್ವಯಮ್ಭುವಿ ಸ್ವಯಮೃ್ಭವೋಃ  ಸ್ವಯಮ್ಯೂಷು 


ಸಮ್ಲೋಧನಾ ಹೇ ಸ್ವಯಮ್ಭೂಃ। ಹೇ ಸ್ವಯಮ್ಮುವೌ। ಹೇ ಸ್ವಯಮ್ಭುವಃ। 
("ಹೇಪ್‌' ಮತ್ತು 'ಟಾಪ್‌'ಗಳಗೆ ನಿಷೇಧವನ್ನು ಹೇಳುವ ಸೂತ್ರ). 

ಸೂತ್ರ- 234. ನ ಷಟ್‌-ಸ್ವಸ್ರಾದಿಭ್ಯಃ (4.1.10) 

ವೃತ್ತಿ-ಜೀಪ್‌ ಟಾಪೌ ನ ಸ್ತಃ 

ಸ್ವಸಾ ತಿಸ್ರಶ್ಚತಸ್ತಶ್ಚ ನನಾಂದಾ ದುಹಿತಾ ತಥಾ। 

ಯಾತಾ ಮಾತೇತಿ ಸಪ್ತೈತೇ ಸ್ವಸ್ತಾದಯ ಉದಾಹೃತಾಃ 

ಸ್ವಸಾ। ಸ್ವಸಾರೌ। ಮಾತಾ ಪಿತೃವತ್‌, ಮಾತೃ್ಯಃಿ ದ್ಯೌರ್ಗೋವತ್‌। ರಾಃ ಪುಂವತ್‌। 
ನೌಗೌವತ್‌। 

ಪ. ಛೇ.-ನ, ಷಟ್ಟಸ್ರಾದಿಭ್ಯಃ 

ಅ. ವೃ- “ಯನ್ನೇಭ್ಯೋ ಜೀಪ್‌ (4-1-5)” ಸೂತ್ರದಿಂದ “ಜೇಪ್‌' ಎಂಬ 
ಪದವು ಮತ್ತು “ಅಜಾದ್ಯದಷ್ಟಾಪ್‌(4-1-4)” ಸೂತ್ರದಿಂದ "ಟಾಪ್‌' ಎಂಬ ಪದವು 
ಅನುವೃತ್ತವಾಗುತ್ತವೆ. 

ಅರ್ಥ -"ಷಟ್‌' ಸ೦ಜ್ಞೆಯುಳ್ಳ ಮತ್ತು "ಸ್ವಸ್ರಾದಿ' ಗಣ ಪಠಿತವಾದ ಶಬ್ದಗಳ 
ನಂತರ "ಸ್ತ್ರೀತ್ವ' ವಿವಕ್ಷೆಯಲ್ಲಿ “ಜೀಪ್‌' ಮತ್ತು “ಟಾಪ್‌' ಪ್ರತ್ಯಯಗಳು ಬರುವುದಿಲ್ಲ. 

ಈ ಸೂತ್ರವು ಹಿಂದಿನ ಸೂತ್ರವಾದ “ಹನ್ನೇಭ್ಯೋ ಜೇಪ್‌(4-1-5)” ಸೂತ್ರದಿಂದ 
“ಪಂಚನ್‌', “ಷಷ್‌', "ಸ್ವಸ್ಥ, "ದುಹಿತೃ' ಮೊದಲಾದ ಶಬ್ದಗಳಿಗೆ ಬರುವ "ಜೀಪ್‌' 
ಮತ್ತು “ಟಾಪ್‌' ಮೊದಲಾದ "ಸ್ತ್ರೀ' ಪ್ರತ್ಯಯಗಳಿಗೆ ನಿಷೇಧವನ್ನು ಹೇಳುತ್ತದೆ. “ಷಟ್‌' 
ಸಂಜ್ಞೆಯುಳ್ಳ ಶಬ್ದಗಳು ಮತ್ತು "ಸ್ವಸ್ರಾದಿ' ಗಣಗಳಲ್ಲಿ ಹೇಳಿರುವ ಶಬ್ದಗಳ ನಂತರ 
“ಜೀಪ್‌' ಮತ್ತು ಟಾಪ್‌' ಪ್ರತ್ಯಯಗಳು ಬರುವುದಿಲ್ಲ. ಅಂದರೆ ಈ ಪ್ರತ್ಯಯಗಳಿಲ್ಲದೇ 
ಇದ್ದರೂ "ಸ್ತ್ರೀತ್ವ ಅರ್ಥವನ್ನು ಕೊಡುತ್ತವೆ. "ಚತಸ್ಥ'(ನಾಲ್ಕರ ಸಂಖ್ಯೆ), "ನನಾನ್ಹ'(ಗ೦ಡನ 
ಸಹೋದರಿ), “ದುಹಿತೃ'(ಮಗಳು), "ಯಾತ್ಮ'(ಮೈದುನನ ಹೆಂಡತಿ) ಮತ್ತು 
"ಮಾತೃ'(ತಾಯಿ) ಈ ಶಬ್ದಗಳು “ಸ್ವಸ್ರಾದಿ' ಗಣ ಪಠಿತವಾಗಿವೆ. 

ಸೂಚನೆ:-"ಸ್ವಸಾ' (ಸಹೋದರಿ) ಈ ಶಬ್ದದ ಮೇಲೆ "ಸ್ತ್ರೀಲಿ೦ಗ' ಪ್ರತ್ಯಯವು 
ಇಲ್ಲ."ಉಣಾದಿ' ನಿಷ್ಠನ್ನವಾಗಿದ್ದರೂ ಅಪ್ಪೃನ್ನ್ಯಚ್ಚಸೃನಪ್ತೃನೇಷ್ಟೃತ್ವಷ್ಟಕ್ಷತೃಹೋತೃ- 
ಪೋತೃಪ್ರಶಾಸ್ತೃಣಾಮ್‌ (6-4-11)” ಸೂತ್ರದಲ್ಲಿ ಪಠಿತವಾಗಿರುವುದರಿಂದ 
“ಸರ್ವನಾಮ' ಸ್ಥಾನದಲ್ಲಿ “ಉಪಧಾದೀರ್ಥ'ವು ಬರುತ್ತದೆ. ಆದ್ದರಿಂದ ಇವುಗಳ 
ರೂಪವು ಪುಲ್ಲಿಂಗದ “ಧಾತ್ಮ' ಶಬ್ದದಂತೆ ಇರುತ್ತವೆ. "ಶಸ್‌' ಪ್ರತ್ಯಯವು ಪರದಲ್ಲಿದ್ದಾಗ 


ಷಡ್ಲಿಣ್ಗ್‌ ಪ್ರಕರಣಮ್‌ (ಅ.ಸ್ತ್ರೀ) 235 
“ನತ್ನ'ವು ಬಾರದೇ "ಸ್ವಸ್ಯ್ಯಃ' ಎಂದು ರೂಪಗಳಾಗುತ್ತದೆ. 
"ಸ್ವಸ್ಯ' ಶಬ್ದದ ರೂಪಗಳು. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸಸಾ ಸಸಾರೌ ಸ್ವಸಾರಃ 
ದ್ವಿತೀಯಾ ಸ್ವಸಾರಮ್‌ ಸಸಾರ್‌ೌ ಸ್ಪಸ್ಯಃ 
ತೃತೀಯಾ ಸ್ವಸ್ರು ಸ್ವಸ್ಫಭ್ಯಾಮ್‌ ಸ್ವಸೃಭಿಃ 
ಪಳ್ಜಾಮೀ ಸ್ವಸುಃ ಸ್ವಸ್ಯಭ್ಯಾಮ್‌ ಸ್ವಸೃಭ್ಯಃ 
ಷಷ್ಠೀ ಸ್ವಸುಃ ಸ್ವಸ್ರೋಃ ಸ್ವಸ್ಥಣಾಮ್‌ 
ಸಪ್ತಮೀ ಸಸರಿ ಸ್ವಸ್ರೋಃ ಸ್ಪಸೃಷು 
ಸಮ್ಸೋಧನಾ `ಹೇ ಸ್ವಸಃ। ಹೇ ಸ್ವಸಾರೌ। ಹೇ ಸ್ವಸಾರಃ। 


ಸೂಚನೆ:- “ತಿಸ್ಕ' ಶಬ್ದವು ಕೂಡ ಇದೇ ತರಹ ರೂಪಗಳನ್ನು ಪಡೆಯುತ್ತದೆ. 
ನಿತ್ಯ ಬಹುವಚನದಲ್ಲರುವ “ತಿಸ್ಕ' ಶಬ್ದದ ರೂಪಗಳು'. 


ವಿಭಕ್ತಿಗಳು ಬಹುವಚನ 
ಪ್ರಥಮಾ ತಿಸ್ರಃ 
ದ್ವಿತೀಯಾ ತಿಸ್ರಃ 
ತೃತೀಯಾ ತಿಸ್ಕಭಿಃ 
ಚತುರ್ಥೀ ತಿಸೃಭ್ಯಃ 
ಪಜ್ಚುಮೀ ತಿಸ್ಕಭ್ಯಃ 
ಷಷ್ಠೀ ತಿಸ್ಕೃಣಾಮ್‌ 
ಸಪ್ತಮೀ ತಿಸೃಷು 


ಸೂಚನೆ:- “ಅಪ್ತನ್ತೃಚ್ಚ್ವಸೃನಪ್ತೃನೇಷ್ಟೃತ್ವಷ್ಟೃಕ್ಷತೃಹೋತೃಪೋತೃಪ್ರಶಾಸ್ತ್ರಣಾಮ್‌ 
(6-4-11)” ಸೂತ್ರದಲ್ಲಿ "ನನಾನ್ಸೃ', "ದುಹಿತ್ಯ' ಮತ್ತು "ಯಾತ್ಕ' ಮೊದಲಾದ 
ಶಬ್ದಗಳು ಪಠಿತವಾಗಿಲ್ಲದೇ ಇರುವುದರಿಂದ “ಸರ್ವನಾಮಸ್ಥಾನ'ದಲ್ಲಿ "ಉಪಧಾ 
ದೀರ್ಫ್ಥ'ವು ಆಗುವುದಿಲ್ಲ. ಆದರೆ “ಸರ್ವನಾಮಸ್ಥಾನೇ ಚಾಸಮ್ಮುದ್ಧೌ (6-4-8)” 
ಸೂತ್ರದಿಂದ "ಸು' ಪ್ರತ್ಯಯವಿದ್ದಾಗ, "ದೀರ್ಫ್ಥ'ವಾಗಿ "ನನಾನ್ಹಾ', “ನನಾನ್ದರೌ', 
“ನನಾನ್ಹರಃ'; “ದುಹಿತಾ', 'ದುಹಿತರೌ', "ದುಹಿತರಃ; "ಯಾತಾ', "ಯಾತರೌ', “ಯಾತರಃ' 
ಎಂಬ ರೂಪಗಳು ಸಿದ್ಧವಾಗುತ್ತವೆ. 


236 ಲಘುಸಿದ್ಧಾಂತ ಕೌಮುದೀ 
"ಖು' ಕಾರಾನ್ತ ಸ್ತ್ರೀಅ೦ಗ "ಮಾತೃ' ಶಬ್ದದ ರೂಪಗಳು'. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಮಾತಾ ಮಾತರೌ ಮಾತರಃ 
ದ್ವಿತೀಯಾ ಮಾತರಮ್‌ ಮಾತರೌ ಮಾತ್ಸಃ 
ತೃತೀಯಾ ಮಾತ್ರಾ ಮಾತೃಭ್ಯಾಮ್‌ ಮಾತೃಭಿಃ 
ಚತುರ್ಥೀ ಮಾತ್ರೇ ಮಾತೃಭ್ಯಾಮ್‌ ಮಾತೃಭ್ಯಃ 
ಪಳ್ಬುಮೀ ಮಾತುಃ ಮಾತೃಭ್ಯಾಮ್‌ ಮಾತೃಭ್ಯಃ 
ಷಷ್ಠೀ ಮಾತುಃ ಮಾತ್ರೋಃ ಮಾತ್ಯಣಾಮ್‌ 
ಸಪ್ಪಮೀ ಮಾತರಿ ಮಾತ್ರೋ ಮಾತೃಷು 
ಸಮ್ಪೋಧನಾ ಹೇ ಮಾತಃ ಹೇ ಮಾತರೌ। ಹೇ ಮಾತರಃ 


ಸೂಚನೆ:- ಇಲ್ಲಿ “ಮಾತೃ' ಶಬ್ದದ ನಂತರ "ಶಸ್‌' ಪ್ರತ್ಯಯವನ್ನು ಸೇರಿಸಿದಾಗ 
“ಮಾತ್ರ” ಎ೦ದು ರೂಪವು ಸಿದ್ಧವಾಗುತ್ತದೆ. ಉಳಿದ ರೂಪಗಳೆಲ್ಲಾ "ಪಿತೃ' ಶಬ್ದದ 
ರೂಪಗಳಂತೆ ಇರುತ್ತವೆ. 

ಇಲ್ಲಗೆ "ಯ' ಕಾರಾ೦ತ ಶಬ್ದಗಳು ಮುಗಿದವು 
“ಓ'ಕಾರಾನ್ತ ಸ್ತ್ರೀಅ೦ಗ ಶಬ್ಧದ ರೂಪಗಳು 

ಸೂಚನೆ: - ಅಜನ್ತ ಪುಲ್ಲಿಂಗ'ದ "ಓ' ಕಾರಾನ್ತ ಶಬ್ದಗಳಂತೆ ಇರುತ್ತವೆ..ಗೋತೋ 
ಣಿತ್‌(7-1-90)” ಸೂತ್ರದಿಂದ 'ಣಿದ್ದದ್ದಾವ' ಮಾಡಿದಾಗ “ಅಚೋ ಕ್ಹ್‌ತಿ(7-2- 
115)” ಸೂತ್ರದಿಂದ “ವೃದ್ಧಿ'ಯಾಗಿ "ಸುಪ್‌' ಪ್ರತ್ಯಯವನ್ನು ಸೇರಿಸಿದಾಗ ಕೆಳಗಿನಂತೆ 
ರೂಪಗಳಾಗುತ್ತವೆ. 


"ಓ'ಕಾರಾನ್ತ ಸ್ತೀಅಣ್ಣಃ "ದ್ಯೋ' ಶಬ್ದದ ರೂಪಗಳು. 


ವಿಭಕ್ತಿಗಳು ಏಕವಚನ `  ದ್ವಿವಚನ ಬಹುವಚನ 
ಪ್ರಥಮಾ ದ್ಯೌಃ ದ್ಯಾವೌ ದ್ಯಾವಃ 
ದ್ವಿತೀಯಾ ದ್ಯಾಮ್‌ ದ್ಯಾವೌ ಕ 
ತೃತೀಯಾ ದ್ಯವಾ ದ್ಯೋಭ್ಯಾಮ್‌ ದ್ಯೋಭಿಃ 
ಚತುರ್ಥೀ ದ್ಯವೇ ದ್ಯೋಭ್ಯಾಮ್‌ ದ್ಯೋಭ್ಯಃ 
ಪಣ್ಗುಮೀ ದ್ಯೋಃ ದ್ಯೋಭ್ಯಾಮ್‌ ದ್ಯೋಭ್ಯಃ 
ಷಷ್ಠೀ ದ್ಯೋಃ ದ್ಯವೋಃ ದ್ಯವಾಮ್‌ 
ಸಪ್ತಮೀ ದ್ಯವಿ ದ್ಯವೋಃ ದ್ಯೋಷು 


ಸಮ್ಪೋಧನಾ ಹೇ ದ್ಯೌಃ ಹೇ ದ್ಯಾವೌ। ಹೇ ದ್ಯಾವಃ! 


ಹಡ್ಲಿಣ್ಗ್‌ ಪ್ರಕರಣಮ್‌ (ಅ.ಸ್ರೀ) 237 


ಸೂಚನೆ-1:- "ಓ'ಕಾರಾನ್ತ "ಗೋ' ಶಬ್ದವು "ಸ್ತ್ರೀಲಿ೦ಗ' ಮತ್ತು “ಪುಲ್ಲಿಂಗ'ಗಳಲ್ಲಿ 
ಸಮಾನ ರೂಪಗಳನ್ನು ತಾಳಿರುತ್ತವೆ. 

ಸೂಚನೆ-2:- ಇದೇರೀತಿಯಲ್ಲಿ “ರೈ'(ಐಶ್ವರ್ಯ)ಶಬ್ದ ವು 'ಸೀಲಿಂಗ', "ಪುಲ್ಲಿಂಗ'ಗಳಲ್ಲಿ 
ಒಂದೇ ರೀತಿಯಲ್ಲಿರುತ್ತವೆ. “ರಾಯೋ ಹಲಿ(215/7-2-85)” ಸೂತ್ರದಿಂದ "ಹಲ್‌' 
ಪರವಾದಾಗ “ಆ'ಕಾರವು “ಅನ್ತಾದೇಶ'ವಾಗಿರುತ್ತದೆ. “ಅಜಾದಿಪ್ರತ್ಯಯ'ಗಳು ಪರವಾದಾಗ 
"ಯಾನ್ತ್ನಾದೇಶ-ವಾನ್ತಾದೇಶ' ಸಂಧಿಯಿಂದ “ಆಯ್‌'ಆದೇಶವು ಬರುತ್ತದೆ. 

ಸೂಚನೆ-3:- ಔ'ಕಾರಾನ್ತ "ನೌ'(ಹಡಗು)ಶಬ್ದವು “ಪುಲ್ಲಿಂಗದ “ಗ್ಲೌ' ಶಬ್ದದಂತಿರುತ್ತದೆ. 
"ಹಲಾದಿ' ವಿಭಕ್ತಿಗಳು ಪರವಾದಾಗ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. "ಅಜಾದಿ' 
ವಿಭಕ್ತಿಗಳು ಪರವಾದಾಗ "ಆವ್‌'ಆದೇಶವು ಬಂದು ಕೆಳಗಿನಂತೆ ರೂಪಗಳಾಗುತ್ತವೆ. 


"ಔ'ಕಾರಾನ್ತ "ಸ್ತೀಅಣ್ಣ' "ನೌ' ಶಬ್ದಃದ ರೂಪಗಳು . 


ವಿಭಕ್ತಿಗಳು ಏಕವಚನ '  ದ್ವಿವಚನ ಬಹುವಚನ 
ಪ್ರಥಮಾ ನೌಃ ನಾವೌ ನಾವಃ 
ದ್ವಿತೀಯಾ ನಾವಮ್‌ ನಾವೌ ನಾವಃ 
ತೃತೀಯಾ ನಾವಾ ನೌಭ್ಯಾಮ್‌ ನೌಭಿಃ 
ಚತುರ್ಥೀ ನಾವೇ ನೌಭ್ಯಾಮ್‌ ನೌಭ್ಯಃ 
ಪಣ್ಬುಮೀ ನಾವಃ ನೌಭ್ಯಾಮ್‌ ನೌಭ್ಯಃ 
ಷಷ್ಲೀ ನಾವಃ ನಾವೋಃ ನಾವಾಮ್‌ 
ಸಪ್ತಮೀ ನಾವಿ ನಾವೋಃ ನೌಷು 
ಸಮೋಧನಾ ಹೇ ನೌಃ। ಹೇ ನಾವೌ। ಹೇ ನಾವಃ! 


ಇತಿ ಅಹ೦ತಾಃ ಸ್ತೀಆಂಗಾಃ॥ 
॥ ಅಖನ್ನಸ್ತೀಅಂಗ (6) ಪ್ರಕರಣವು ಮುಗಿಯಿತು. 


ಇ. ಷಢಿಲ್ಲೇಷು- ಅಜಂಡಾಃ ನಪುಂಸಕ ಅಪ್ಲಾಃ 


(ಸೂತ್ರ 235-251 ರವರೆಗೆ) 
(ಅಮ್‌-ಆದೇಶ ವಿಧಾಯಕ ಸೂತ್ರ) 

ಸೂತ್ರ-235. ಅತೋ ಂಮ್‌ ( 7.1.24) 

ವೃತ್ತಿಃ-ಅತೋಜ್ಗಾತ್‌ ಕ್ಷೀಬಾತ್‌ ಸ್ವಮೋಃ ಅಮ್‌। “ಅಮಿಪೂರ್ವಃ” | ಜ್ಞಾನಮ್‌। 
“ಎಜ್‌ಹ್ರಸ್ವಾತ್‌” ಇತಿ ಹಲ್‌-ಲೋಪಃ ಹೇ ಜ್ಞಾನ। 

ಪ. ಛೇ. - ಅತಃ, ಅಮ್‌। 

ಅ.ವೃ.- “ಅಜ್ಞಸ್ಯ” ಎ೦ಬುದು ಅಧಿಕಾರಸೂತ್ರ, ಮತ್ತು “ಸ್ವಮೋರ್ನಪುಂಸಕಾತ್‌” 
ಎಂಬ ಸೂತ್ರವು ಸಂಪೂರ್ಣವಾಗಿ ಅನುವೃತ್ತವಾಗಿದೆ. 

ಅರ್ಥ- ನಪುಂಸಕಲಿಜ್ಲದ ಅದನ್ನ ಅಜ್ಜದನಂತರ "ಸು' ಮತ್ತು "ಅಮ್‌ 
ಪ್ರತ್ಯಯಗಳಿದ್ದಾಗ,ಅವುಗಳಿಗೆ "ಅಮ್‌' ಆದೇಶವು ಬರುತ್ತದೆ. 

ಸೂಚನೆ: 1- ಈ ಸೂತ್ರವು “ಸ್ವಮೋರ್ನಪುಂಸಕಾತ್‌” ಎಂಬ ಸೂತ್ರಕ್ಕೆ 
ಬಾಧಕವಾಗಿದೆ. ಈ ಸೂತ್ರದಿಂದ "ಸು' ಮತ್ತು "ಅಮ್‌'ಗಳಿಗೆ ಲೋಪ ಬರುತ್ತಿತ್ತು. 
ಆದರೆ ಪ್ರಕೃತ ಸೂತ್ರದಿಂದ "ಸು' ಮತ್ತು "ಔ'ಗಳಿಗೆ "ಅಮ್‌' ಆದೇಶವು ಬರುತ್ತದೆ. 
“ಅನೇಕಾಲ್‌ ಶಿತ್‌ ಸರ್ವಸ್ಯ” ಎಂಬ ಸೂತ್ರದ ನಿಯಮದಿಂದ, “ಅಮ್‌' ಎಂಬುದು 
ಸರ್ವಾದೇಶವಾಗಿ ಬರುತ್ತದೆ. 

ಸೂಚನೆ: 2- ಸ್ಥಾನಿವದ್ಧಾವದಿಂದ “ಸು' ನಲ್ಲಿರುವ ವಿಭಕ್ತಿತ್ತವು "ಅಮ್‌' ಗೂ 
ಬರುತ್ತದೆ. ಅದ್ದರಿಂದ “ಅಮ್‌'ನಲ್ಲಿರುವ “ಮ್‌'ಕಾರಕ್ಕೆ “ನ ವಿಭಕ್ತ್‌ ತುಸ್ಮಾಃ” ಎಂಬ 
ಸೂತ್ರದಿಂದ, ನಿಷೇಧಿಸಲಾಗಿದೆ. ಕ 

ಉದಾ- ಜ್ಞಾನಮ್‌(ಜ್ಞಾನ) - ಇದು ಅ-ಕಾರಾನ್ತ ಶಬ್ದವಾಗಿದೆ. ಪ್ರಥಮಾ 
ವಿಭಕ್ತಿ ಏಕವಚನದಲ್ಲಿ- ಜ್ಞಾನ.-ಸ್‌(ಸು) ಎಂದಿದ್ದಾಗ, “ಸ್ಪಮೋರ್ನಪುಂಸಕಾತ್‌” 
ಎಂಬ ಸೂತ್ರದಿಂದ, “ಸು” ಗೆ ಲೋಪವು ಪ್ರಾಪ್ತವಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತ 
ಸೂತ್ರದಿಂದ "ಅಮ್‌' ಎಂಬುದು ಸರ್ವಾದೇಶವಾಗಿ ಬಂದಿದೆ. ಜ್ಞಾನ--ಅಮ್‌ 
ಎಂದಿದ್ದಾಗ, “ಅಮಿ ಪೂರ್ವಃ” ಎಂಬ ಸೂತ್ರದಿಂದ, ಪೂರ್ವರೂಪವಾಗಿ ಜ್ಞಾನಮ್‌ 
ಎಂಬ ರೂಪವು ಸಿದ್ಧವಾಗಿದೆ. 

(ಶೀ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 236. ನಪುಂಸಕಾಚ್ಛ (7.1.1) 

ವೃತ್ತಿಃ-ಕ್ಷೀಬಾತ್‌ ಔಜಃ ಶೀ ಸ್ಯಾತ್‌। ಭಸಂಜ್ಞಾಯಾಮ್‌। 

ಪ. ಛೇ. - ನಪುಂಸಕಾತ್‌, ಚ। 

ಅ. ವ್ಯ. - “ಔಜ ಆಪಃ” ಎಂಬ ಸೂತ್ರದಿಂದ "ಔಜಃ' ಎಂಬ ಪದವೂ “ಜಶಃ 


ಷಡ್ಲಿಣ್ಸ್‌ ಪ್ರಕರಣಮ್‌ (ಅ.ನ.) 239 


ಶೀ” ಎಂಬ ಸೂತ್ರದಿಂದ "ಶೀ” ಎಂಬುದು ಅನುವೃತ್ತವಾಗುತ್ತದೆ. 
ಅರ್ಥ- ನಪುಂಸಕ ಲಿಜ್ಗ ಶಬ್ದದ ಅಜ್ಲದನಂತರ "ಔ' ಪ್ರತ್ಯಯಕ್ಕೆ "ಶೀ ಆದೇಶವು 
ಬರುತ್ತದೆ. ಇದು ಕೇವಲ ನಪುಂಸಕ ಲಿಜ್ಗ ಶಬ್ದಗಳಿಗೆ ಮಾತ್ರ ಅನ್ವಯಿಸುತ್ತದೆ. 


(ಇ-ವರ್ಣ, ಅ-ವರ್ಣಗಳಗೆ ಲೋಪವನ್ನು ಹೇಳುವ ಸೂತ್ರ) 


ಸೂತ್ರ- 237. ಯಸ್ಯೇತಿ ಚ (6.4.24) 

ವೃತ್ತಿಃ-ಈಕಾರೇ ತದ್ದಿತೇ ಚ ಪರೇ ಭಸ್ಯ ಇ-ವರ್ಣ-ಅವರ್ಣಯೋಃ ಲೋಪಃ 
ಇತಿ ಅಲ್ಲೋಪೇ ಪ್ರಾಪ್ತೇ 

ವಾ। ಔಜಃ ಶ್ಯಾಂ ಪ್ರತಿಷೇಧ: ಜ್ಞಾನೇ। 

ಪ. ಛೇ. - ಯಸ್ಯ, ಈತಿ, ಚ 

ಅ. ವೃ. - “ನಸ್ತದ್ಧಿತೇ? ಎಂಬ ಸೂತ್ರದಿಂದ, “ತದ್ಧಿತೇ' ಎಂಬ ಪದವೂ, 
“ಅಲ್ಲೋಪೋತನಃ” ಎಂಬ ಸೂತ್ರದಿಂದ, "ಲೋಪಃ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. “ಭಸ್ಕ' ಎಂಬುದು ಅಧಿಕೃತವಾಗಿದೆ. 

ಅರ್ಥ- "ಈ'ಕಾರ ಮತ್ತು ತದ್ಧಿತ ಪ್ರತ್ಯಯವು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ 
“ಭ'ಸ೦ಜ್ಞಕ “ಇ' ವರ್ಣ ಮತ್ತು "ಅ' ವರ್ಣಗಳಿಗೆ ಲೋಪವು ಬರುತ್ತದೆ. 

ಸೂಚನೆ:- “ನಪುಂಸಕಾಚ್ಚ” ಎಂಬ ಸೂತ್ರದಿಂದ, "ಔ' ಪ್ರತ್ಯಯಕ್ಕೆ ಬಂದಿರುವ 
"ಈ'(ಶೀ) ಕಾರವು ಪರದಲ್ಲಿರುವಾಗ, ಪೂರ್ವದಲ್ಲಿರುವ "ಅ' ಕಾರಕ್ಕೆ ಲೋಪವು 
ಬರುತ್ತಿತ್ತು. ಇದನ್ನು ತಡೆಯುವದಕ್ಕಾಗಿ ಮೇಲಿನ ವಾರ್ತಿಕ (ಔಜಃ ಶ್ಯಾಂ ಪ್ರತಿಷೇಧಃವು 
ಪ್ರವೃತ್ತವಾಗಿದೆ. ಈ ಸ೦ದರ್ಭದಲ್ಲಿ, ಸರ್ವನಾಮಸ್ಥಾನವಲ್ಲದ ಅಜಾದಿಗಳಾದ ಸ್ವಾದಿ 
ಪ್ರತ್ಯಯಗಳು ಪರದಲ್ಲಿದ್ದಾಗ, “ಯಚಿ ಭಮ್‌ ” ಎಂಬ ಸೂತ್ರದಿಂದ "“ಭ' ಸಂಜ್ಞೆಯು 
ಬರುತ್ತದೆ ಎಂಬುದನ್ನು ಗಮನಿಸಬೇಕು. 

ವಾ। ಔಜಃ ಶ್ಯಾಂ ಪ್ರತಿಷೇಧಃ। 

“ಔಜ್‌' ಪ್ರತ್ಯಯದ ಸ್ಥಾನದಲ್ಲಿ, ಬರುವ "ಈ' (ಶೀ) ಪರದಲ್ಲಿರುವಾಗ, ಪ್ರಕೃತ 
ಸೂತ್ರವಾದ “ಯಸ್ಯೇತಿ ಚ “(6.4.248) ಎಂಬುದರ ನಿಷೇಧವನ್ನು ಮಾಡಬೇಕಾಗಿತ್ತು. 
ಅಂದರೆ ಬೇರೆ ಕಡೆಯಲ್ಲಿ “ಯಸ್ಯೇತಿ ಚ “(6.4.248) ಎಂಬ ಸೂತ್ರವು ಲೋಪವನ್ನು 
ವಿಧಾನ ಮಾಡುತ್ತದೆ. ಆದರೆ "ಔಜ್‌' ನ ಸ್ಥಾನದಲ್ಲಿ ಆದೇಶವಾಗಿ ಬರುವ "ಈ' 
(ಶೀ) ಪರದಲ್ಲಿದ್ದಾಗ, ಲೋಪವು ಬರುವದಿಲ್ಲ. 

ಉದಾ- ಜ್ಞಾನೇ(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನದಲ್ಲಿ ಜ್ಞಾನ--ಔ, 
ಮತ್ತು ಜ್ಞಾನ--ಔ (ಔಟ್‌) ಎಂದಿದ್ದಾಗ, ವೃದ್ಧಿಯು ಬರುತ್ತಿತ್ತು. ಅದನ್ನು ಬಾಧಿಸಿ 
“ನಪುಂಸಕಾಚ್ಚ” (7.111) ಎಂಬ ಸೂತ್ರವು ಪ್ರವೃತ್ತವಾಗುತ್ತದೆ. ಇಲ್ಲಿ "ಔ' ನ ಸ್ಥಾನದಲ್ಲಿ 
“ಈ (ಶೀ) ಆದೇಶವಾಗಿ ಬಂದು, ಜ್ಞಾನ--ಈ ಎ೦ದಿದ್ದಾಗ, “ಯಚಿ ಭಮ್‌” ಎಂಬ 
ಸೂತ್ರದಿಂದ ಜ್ಞಾನ ಶಬ್ದಕ್ಕೆ "ಭ' ಸಂಜ್ಞೆಯು ಬಂದು ಪ್ರಕೃತ ಸೂತ್ರವಾದ “ಯಸ್ಯೇತಿ 


240 ಲಘುಸಿದ್ಧಾಂತ ಕೌಮುದೀ 


ಚ “(6.4.248) ಎಂಬುದರಿಂದ ಜ್ಞಾನ ಶಬ್ದದಲ್ಲಿರುವ “ಅ” ಕಾರವು 
ಲೋಪವಾಗಬೇಕಿದ್ದಾಗ, ಮೇಲಿನ ವಾರ್ತಿಕ (ಔಜಃ ಶ್ಯಾಂ ಪ್ರತಿಷೇಧಃ)ದಿಂದ “ಅ' 
ಕಾರ ಲೋಪವಾಗಲಿಲ್ಲ. ಜ್ಞಾನ*ಈ ಎಂಬಲ್ಲಿ ಗುಣಸಂಧಿಯಿಂದ ಜ್ಞಾನೇ ಎಂದು 
ರೂಪವಾಗಿದೆ. ` 


(ಶಿ-ಆದೇಶವನ್ನು ವಿಧಿಸುವ ಸೂತ್ರು 
ಸೂತ್ರ- 299 ಅಶ್ಯಸೋಃ ಶಿಃ (7.1.20) 


ವೃತ್ತಿಃ-ಕ್ಷೀಬಾತ್‌ ಅನಯೋಃ ಶಿಃ ಸ್ಯಾತ್‌। 

ಪ. ಛೇ. - ಜಶ್ಶಸೋಃ ಶಿಃ। 

ಅ. ವೃ. - “ಸ್ವಮೋರ್ನಪುಂಸಕಾತ್‌” ಎಂಬ ಸೂತ್ರದಿಂದ, "ನಪುಂಸಕಾತ್‌' 
ಎ೦ಬ ಶಬ್ದವು ಅನುವೃತ್ತವಾಗುತ್ತದೆ. 

ಅರ್ಥ- ನಪುಂಸಕಲಿಜ್ಞದಲ್ಲಿ, "ಜಸ್‌' ಮತ್ತು “ಶಸ್‌' ವಿಭಕ್ತಿಗಳು ಪರದಲ್ಲಿದ್ದಾಗ, 
ಅವುಗಳಿಗೆ “ಇ' (ಶಿ) ಆದೇಶವಾಗಿ ಬರುತ್ತದೆ. 

(ಸರ್ವನಾಮ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ- 239. ಶಿ ಸರ್ವನಾಮಸ್ಥಾನಮ್‌ (1.1.42) 

ವೃತ್ತಿಃ-ಶಿ ಇತಿ ಏತದ್‌ ಉಕ್ತಸಂಜ್ನಂ ಸ್ಯಾತ್‌। 

ಅರ್ಥ- "ಶಿ' ಎಂಬ ಈ ಆದೇಶವು ಸರ್ವನಾಮಸ್ಥಾನ ಸಂಜ್ಞೆಯನ್ನು ಪಡೆಯುತ್ತದೆ. 

“ಜಸ್‌' ಮತ್ತು "ಶಸ್‌' ಗಳ ಸ್ಥಾನದಲ್ಲಿ, "ಇ'(ಶಿ) ಆದೇಶವು ಬಂದು ಸರ್ವನಾಮಸ್ಥಾನ 
ಸಂಜ್ಞೆಯನ್ನು ಪಡೆಯುವದೇ ಈ ಸೂತ್ರದ ಉದ್ದೇಶ. “ಸುಡನಪುಂಸಕಸ್ಕ” ಎಂಬ 
ಸೂತ್ರದಿಂದ ನಪುಂಸಕಲಿಜ್ಞದಲ್ಲಿ, ಸರ್ವನಾಮಸ್ಥಾನ ಸಜ್ಜೆಯು ಪ್ರಾಪ್ತವಾಗುತ್ತಿರಲಿಲ್ಲ. 
ಹಾಗೆಯೇ “ಶಸ್‌' ಗೆ ಬೇರೆಕಡೆಯಲ್ಲಿಯೂ ಸರ್ವನಾಮಸ್ಥಾನ ಸಂಜ್ಞೆಯು ಬರುತ್ತಿರಲಿಲ್ಲ. 
ಆದರೆ ನಪುಂಸಕಲಿಜ್ಗದಲ್ಲಿ "ಜಸ್‌' ಮತ್ತು "ಶಸ್‌' ಗಳಿಗೆ ಇಲ್ಲಿ ಅಪ್ರಾಪ್ತವಾದ ಈ 
ಸಂಜ್ಞೆಯು ಈ ಸೂತ್ರದಿಂದ ಮಾಡಲಾಗಿದೆ. ಇದರ ಪರಿಣಾಮವನ್ನು ಮುಂದೆ 
ನೋಡಬಹುದು. 

(ನುಮ್‌- ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ- 24೦. ನಪುಂಸಕಸ್ಯ ರುಲಚಃ (7.1.72) 

ವೃತ್ತಿಃ-ರುಲನ್ತಸ್ಯ ಅಜನ್ತತಸ್ಯ ಚ ಕ್ಷೀಬಸ್ಯ ನುಮ್‌ ಸ್ಯಾತ್‌ ಸರ್ವನಾಮಸ್ಥಾನೇ। 

ಅ. ವೃ. - “ಇದಿತೋ ನುಮ್‌ ಧಾತೋ” ಎಂಬ ಸೂತ್ರದಿಂದ "ನುಮ್‌' ಎಂಬ 
ಪದವು ಅನುವೃತ್ತವಾಗುತ್ತದೆ. ಮತ್ತು "ಉಗಿದಚಾಂ ಸರ್ವನಾಮಸ್ಥಾನೇ ಚಾಂಧಾತೋಃ?” 
ಎಂಬ ಸೂತ್ರದಿಂದ “ಸರ್ವನಾಮಸ್ಥಾನೇ' ಎ೦ಬಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಸರ್ವನಾಮಸ್ಥಾನವು ಪರದಲ್ಲಿರುವಾಗ, ನಪುಂಸಕಲಿಜ್ಗದಲ್ಲಿ ಇರುವ 


ಹಡ್ಗಿಚ್ಗ್‌ ಪ್ರಕರಣಮ್‌ (ಅ.ನ.) 241 
"ರುಲನ್ನ' ಮತ್ತು "ಅಜನ್ನ' ಶಬ್ದಗಳಿಗೆ "ನುಮ್‌' ಆಗಮವು ಬರುತ್ತದೆ. 
(ಮಿತ್‌-ಆಗಮವನ್ನು ವಿಧಿಸುವ ಪರಿಭಾಷಾ ಸೂತ್ರ) 

ಸೂತ್ರ- 241. ಮಿದಚೋಂಂತ್ಯಾತ್‌ ಪರಃ (11.47) 

ವೃತ್ತಿಃ-ಅಚಾಂ ಮಧ್ಯೇ ಯಃ ಅಂತ್ಯಃ ತಸ್ಮಾತ್ರರಃ ತಸ್ಕೆ ವ ಅಂತಾವಯವಃ 
ಮಿತ್‌ ಸ್ಯಾತ್‌! ಉಪಧಾ ದೀರ್ಫಃ ಜ್ಞಾನಾನಿ। ಪುನಃ ತದ್ವತ್‌। ಶೇಷಂ ಪುಂವತ್‌। 
ಏವಂ ಧನ-ವನ-ಫಲಾದಯಃ। 

ಪ. ಛೇ. - ಮಿತ್‌, ಅಚಃ, ಅನ್ತಾ ತ್‌. ಪರಃ 

ಅರ್ಥ- “ಅಚ್‌' ಗಳಲ್ಲಿ ಯಾವ ಒಂದು "ಅಚ್‌' ಅನ್ತ ವಾಗಿರುವುದೋ ಅದರ 
ಪರದಲ್ಲಿಯೇ ಅನ್ತಾವಯವಾಗಿ "ಮಿತ್‌' ಆಗಮವು ಬರುವದು. 

ಸೂಚನೆ: - ಒಂದು ಶಬ್ದಸಮೂಹದಲ್ಲಿ, ಹಲವು ಸ್ವರಗಳಿರಬಹುದು. ಅವುಗಳಲ್ಲಿ 
ಕೊನೆಯ ಸ್ವರವು ಯಾವದಿದೆಯೋ ಅದರಪರದಲ್ಲಿ "ಮಿತ್‌' ಆದ ಆಗಮವು 
ಅನ್ತ್ಯಾವಯವವಾಗಿ ಬರುವದು. "ಮಿತ್‌' ಆಗಮವು ಯಾವಶಬ್ದಕ್ಕೆ ಬರುತ್ತದೆಯೋ 
ಆ ಶಬ್ದವು "ಅ'ಕಾರಾನ್ರವಾಗಿ ಇರಬೇಕೆಂದಿಲ್ಲ. ಕೊನೆಯ "ಅಚ್‌' ನ ನಂತರ "ಹಲ್‌' 
ವರ್ಣವಿದ್ದರೂ, ಆ ಹಲ್‌ ವರ್ಣದ ಪೂರ್ವದಲ್ಲಿರುವ ಕೊನೆಯ “ಅಚ್‌' ನ ನಂತರ 
ಆ ಅಚ್‌ ಗೆ ಅನ್ನ್ಯಾವಯವವಾಗಿ ಬರುತ್ತದೆ. ("ಮಿತ್‌', ನಲ್ಲಿ "ಮ್‌' ಕಾರ ಮಾತ್ರ 
ಉಳಿಯುತ್ತದೆ). ಶಿ 

ಉದಾ- ಜ್ಞಾನಾನಿ (2) - ಪ್ರಥಮಾ ಮತ್ತು ದ್ವಿತಿಯಾ ವಿಭಕ್ತಿ ಬಹುಚನಗಳಲ್ಲಿ, 
ಜ್ಞಾನ--ಅಸ್‌(ಜಸ್‌) ಮತ್ತು ಜ್ಞಾನ ಅಸ್‌(ಶಸ್‌) ಎಂದಿದ್ದಾಗ, "ಅಸ್‌' ನ ಸ್ಥಾನದಲ್ಲಿ 
“ಜಶ್ಮಸೋಃ ಶ್ರಿಃ” (7.1.20) ಎಂಬ ಸೂತ್ರದಿಂದ, ಇ (ಶಿ) ಆದೇಶವು ಬರುತ್ತದೆ. 
ಜ್ಞಾನ--ಇ(ಶಿ) ಎಂದಿದ್ದಾಗ “ಶಿ ಸರ್ವನಾಮಸ್ಥಾನಮ್‌” (1.1.42) ಎ೦ಬ ಸೂತ್ರದಿಂದ, 
“ಇ'ಕಾರಕ್ಕೆ ಸರ್ವನಾಮಸ್ಥಾನ ಸಂಜ್ಞೆಯು ಬರುತ್ತದೆ. ಆಗ “ನಪುಂಸಕಸ್ಯ ರುಲಚಃ” 
(7.1.72) ಎಂಬ ಸೂತ್ರವು ಪ್ರವೃತ್ತವಾಗಿ, ಜ್ಞಾನ ಎಂಬಲ್ಲಿರುವ "ನ್‌'ಕಾರೋತ್ತರ 
ಅಂತ್ಯ "ಅ' ಕಾರದ ಪರದಲ್ಲಿ ಅದಕ್ಕೆ ಅನ್ನಾಾವಯವವಾಗಿ “ನುಮ್‌' ಆಗಮವು 
ಬರುತ್ತದೆ. "ನುಮ್‌'ನಲ್ಲಿ "ನ್‌' ಮಾತ್ರ ಉಳಿಯುತ್ತದೆ. ಜ್ಞಾನ--ನ್‌.-ಇ ಎಂದಿದ್ದಾಗ, 
“ಅಲೋತನ್ತಾ ಕ್‌ ಪೂರ್ವ ಉಪಧಾ” ಎಂಬ ಸೂತ್ರದಿಂದ, “ನ್‌' ಕಾರೋತ್ತರವರ್ತಿ 
“ಅ' ಕಾರಕ್ಕೆ ಉಪಧಾ ಸಂಜ್ಞೆಯು ಬಂದು “ಸರ್ವನಾಮಸ್ಥಾನೇ ಚಾಸಮ್ಮುದ್ಧೌ” 
ಎ೦ಬ ಸೂತ್ರದಿಂದ, ಉಪಧಾ ದೀರ್ಫವಾಗಿ ಜ್ಞಾನಾನ್‌--ಇ-ಜ್ಞಾನಾನಿ ಎಂದಾಗುತ್ತದೆ. 

ಸೂಚನೆ: - ಇದೇ ರೀತಿಯಲ್ಲಿ, ಪ್ರಥಮೈಕವಚನ, ದ್ವಿತೀಯೈಕವಚನದಲ್ಲಿಯೂ, 
“ಸು? ಮತ್ತು “ಅಮ್‌' ಪ್ರತ್ಯಯಗಳನ್ನು ಸೇರಿಸಿದಾಗ, ಅತೋಇ*ಮ್‌ (7.1.24) ಎಂಬ 
ಸೂತ್ರದಿಂದ, ಒಂದೇ ತರಹದ ರೂಪಗಳು (ಜ್ಞಾನಮ್‌, ಜ್ಞಾನಮ್‌) ಸಿದ್ಧವಾಗುತ್ತವೆ. 
ಇದೇ ರೀತಿಯಲ್ಲಿ "ಅ'ಕಾರಾಂತವಾದ ನಪುಂಸಕಲಿಜ್ಗ್ಲ- ಶಬ್ದಗಳಿಗೆ, ಮೂರೂ 
ವಚನಗಳಲ್ಲೂ ಒಂದೇ ತರಹವಾಗಿ ಇರುತ್ತವೆ. "ಅ'ಕಾರಾ೦ತವಲ್ಲದ, ಬೇರೆ ನಪುಂಸಕಲಿಜ್ಗ 


262 ಲಘುಸಿದ್ದಾಂತ ಕೌಮುದೀ 


ಶಬ್ದಗಳಿಗೆ ಬೇರೆ ಪ್ರಕ್ರಿಯೆಗಳಿಂದ, ಪ್ರಥಮಾ ಮತ್ತು ದ್ವಿತಿಯಾ ವಿಭಕ್ತಿಗಳ ಎಲ್ಲ 
ವಚನಗಳಿಗೂ ಸಮಾನವಾದ, ರೂಪಗಳೇ ಬರುತ್ತವೆ. ಇದೇ ರೀತಿಯಲ್ಲಿ, ಉಳಿದ 
ವಿಭಕ್ತಿಗಳಲ್ಲೂ "ಅ'ಕಾರಾಂತ ಪುಲ್ಲಿಜ್ನ ಶಬ್ದಗಳಿಗೆ ಬರುವ ರೂಪಗಳೇ ಬರುತ್ತವೆ. 


(ಅ-ಕಾರಾಂತ ನಪುಂಸಕಅಂಗ "ಹ್ಞಾನ' ಶಬ್ದದ ರೂಪಗಳು). 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಜ್ಞಾನಮ್‌ ಜ್ಞಾನೇ ಜ್ಞಾನಾನಿ 
ದ್ವಿತೀಯ ಜ್ಞಾನಮ್‌ ಜ್ಞಾನೇ ಜ್ಞಾನಾನಿ 
ತೃತೀಯ ಜ್ಞಾನೇನ ಜ್ಞಾನಾಭ್ಯಾಮ್‌ ಜ್ಞಾನೈಃ 
ಚತುರ್ಥೀ ಜ್ಞಾನಾಯ ಜ್ಞಾನಾಭ್ಯಾಮ್‌ ಜ್ಞಾನೇಭ್ಯಃ 
ಪಳ್ಬುಮೀ ಜ್ಞಾನಾತ್‌ ಜ್ಞಾನಾಭ್ಯಾಮ್‌ ಜ್ಞಾನೇಭ್ಯಃ 
ಷಷ್ಠೀ ಜ್ಞಾನಸ್ಯ ಜ್ಞಾನಯೋಃ ಜ್ಞಾನಾನಾಮ್‌ 
ಸಪ್ತಮೀ ಜ್ಮನಯೋಃ ಜ್ಞಾನೇಷು 
ಸಂಬೋಧನ ಹೇ ಜ್ಞಾನ! ಹೇ ಜ್ಞಾನೇ! ಹೇ ಜ್ಞಾನಾನಿ! 


(ಅದ್‌ಡ್‌ ಅದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 242. ಅದ್‌ಡ್‌ಡತರಾದಿಭ್ಯಃ ಪಣ್ಣುಭ್ಯಃ (7.1.25) 

ವೃತ್ತಿಃ-ಏಭ್ಯಃ ಕ್ಷೀಬೇಭ್ಯಃ ಸ್ವಮೋಃ ಅದ್‌ಡ್‌ ಆದೇಶಃ ಸ್ಯಾತ್‌। 

ಪ. ಛೇ. - ಅದ್‌ಡ್‌, ಡತರಾದಿಭ್ಯಃ, ಪಣ್ಣುಭ್ಯಃ। 

ಅ. ವೃ. - “ಸ್ವಮೋರ್ನಪುಂಸಕಾತ್‌” ಎಂಬ ಸೂತ್ರದಿಂದ, ವಚನ 
ವಿಪರಿಣಾಮಗೊಳಿಸಿ, “ನಪುಂಸಕೇಭ್ಯಃ' ಎಂಬ ಪದವು, ಮತ್ತು “ಸ್ವಮೋಃ' ಎಂಬ 
ಪದವೂ ಅನುವೃತ್ತವಾಗಿವೆ. 

ಅರ್ಥ-ಡತರ, ಡತಮ, ಅನ್ಯ, ಅನ್ಯತರ, ಇತರ ಈ ಐದು ಪ್ರತ್ಯಯಾನ್ತ ನಪುಂಸಕ 
ಶಬ್ದಗಳ ಪರದಲ್ಲಿ "ಸು' ಮತ್ತು "ಅಮ್‌' ಪ್ರತ್ಯಯಗಳ ಸ್ಥಾನದಲ್ಲಿ, ಅದ್‌ಡ್‌ ಆದೇಶವು 
ಬರುತ್ತದೆ. 

ಸೂಚನೆ: ಡತರ, ಡತಮ ಮೊದಲಾದವು ಪ್ರತ್ಯಯಗಳಾದ್ದರಿಂದ ಪ್ರತ್ಯಯಾಂತ 
ಶಬ್ದಗಳನ್ನು ಇಲ್ಲಿ ಗ್ರಹಿಸಬೇಕು. ಅದ್‌ಡ್‌ನಲ್ಲಿ “ಡ' ಕಾರವು ಇತ್ತಾಗಿದೆ. ಆದ್ದರಿಂದ 
"ಟೇ" ಎಂಬ ಸೂತ್ರದಿಂದ "ಟಿ'ಗೆ ಲೋಪವು ಬರುತ್ತದೆ. 

(ಆಗೆ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ- 243. ಟಃ (6.4.143) 
ವೃತಿಃ-ಡಿತಿ ಭಸ್ಯ ಟೆ ಲೋಪಃ। ಕತರತ್‌, ಕತರದ್‌।ಕತರೆ!ಕತರಾಣಿ।ಹೇ ಕತರತ್‌! 


ಶೇಷಂ ಪುಂವತ್‌। ಏವಂ ಕತರತ್‌।ಇತರತ್‌।ಅನ್ಯತ್‌!ಅನ್ಯತರತ್‌। ಅನ್ಯತಮಸ್ಯ ತು 
ಅನ್ಯತಮ ಇತ್ಯೇವ 


ಷಡ್ಲಿಣ್ಣಿ ಪ್ರಕರಣಮ್‌ (ಅ.ನ.) 243 


ವಾ॥ ಏಕತರಾತ್‌ ಪ್ರತಿಷೇಧೋ ವಕ್ತವ್ಯಃ ಏಕತರಮ್‌। 

ಅ. ವ್ಯ, - "ಟಿ ವಿಂಶತೇರ್ಡಿತಿ' ಎಂಬ ಸೂತ್ರದಿಂದ “ಡಿತಿ' ಎಂಬ ಪದವು 
“"ಅಲ್ಲೋಪೋಇನ:' ಎಂಬ ಸೂತ್ರದಿಂದ "ಲೋಪ:' ಎಂಬ ಪದವು ಅನುವೃತ್ತವಾಗುತ್ತವೆ. 
“ಭಸ್ಕ' ಎಂಬುದು ಇಲ್ಲಿ ಅಧಿಕಾರ ಸೂತ್ರವಾಗಿದೆ. 

ಅರ್ಥ- “ಡಿತ್‌' ಪರದಲ್ಲಿ ಇದ್ದಾಗ “ಭ'ಸ ಸಂಜ್ಞೆಯುಳ್ಳ ಅಂಗದ ಟಿಗೆ ಲೋಪವು 
ಬರುತ್ತದೆ. 

ಕಿಮ್‌ ಶಬದ್ದ ಮೇಲೆ “ಡತರ' ಪ್ರತ್ಯಯ ಬಂದು "ಕತರ' ಎಂದಾಗಿದೆ. 

ಉದಾ:- ಕತರತ್‌, ಕತರದ್‌ - ಪ್ರಥಮಾವಿಭಕ್ತಿ ಏಕವಚನದಲ್ಲಿ, ಇದಕ್ಕೆ "ಸು' 
ಪ್ರತ್ಯಯವನ್ನು ಸೇರಿಸಿ ಕತರ4ಸ್‌ (ಸು) ಎಂದಿದ್ದಾಗ, ಅದಕ್ಕೆ “ಅತೋ*ಮ್‌?” 
(7.1.24) ಎಂಬ ಸೂತ್ರದಿಂದ ಅಮಾದೇಶವು ಬರಬೇಕಿದ್ದಾಗ, ಅದನ್ನು ಬಾಧಿಸಿ 
“ಅದ್‌ಡ್‌ಡತರಾದಿಭ್ಯಃ ಪಣ್ಣುಭ್ಯಃ” (7.1.25) ಎಂಬ ಸೂತ್ರದಿಂದ ಅದ್‌ಡ್‌ (ಅದ್‌) 
ಆದೇಶವು ಬಂದು ಕತರ ಅದ್‌ ಎಂದಾಗುತ್ತದೆ. ಕತರ ಎಂಬಲ್ಲಿರುವ ರೇಫೋತ್ತರ 
“ಅ'ಕಾರಕ್ಕೆ "ಟಿ' ಸಂಜ್ಞೆ ಬಂದು ಅದಕ್ಕೆ “ಟೇ:” ಎಂಬ ಸೂತ್ರದಿಂದ ಲೋಪವು 
ಬಂದು ಕತರ್‌--ಅದ್‌- ಕತರದ್‌ ಎಂದಾಗುತ್ತದೆ. ಅವಸಾನವು ಪರದಲ್ಲಿದ್ದಾಗ 
“ವಾವಸಾನೇ” ಎಂಬ ಸೂತ್ರದಿಂದ “ದ'ಕಾರದ ಸ್ಥಾನದಲ್ಲಿ ವೈಕಲ್ಲಿಕವಾಗಿ ಚರ್ತ್ವವು 
ಬಂದು ಕತರತ್‌ ಎಂದಾಗುತ್ತದೆ. ಚರ್ತ್ವ ಬಾರದ ಪಕ್ಷದಲ್ಲಿ ಕತರದ್‌ ಎಂದಿರುತ್ತದೆ. 

ಉದಾ- ಕತರಮ್‌ - ದ್ವಿತಿಯಾ ವಿಭಕ್ತಿ ಏಕವಚನದಲ್ಲಿಯೂ ಕತರ4ಅಮ್‌ 
ಎಂದಿದ್ದಾಗ, ಮೇಲಿನಂತೆಯೇ ಕತರಮ್‌ ಎಂದು ರೂಪವು ಆಗುತ್ತದೆ. 

ಉದಾ- ಕತರೇ - ಪ್ರಥಮಾ ಮತ್ತು ದ್ವಿತೀಯಾ ದ್ವಿವಚನಗಳಲಿ ಕತರ-ಔ' 

ಮತ್ತು ಕತರ ಔ(ಔಟ್‌) ಎಂದಿದ್ದಾಗ, ವೃದ್ಧಿ" ಬರಬೇಕಾಗಿತ್ತು ಅದನ್ನು ಬಾಧಿಸಿ 
“ನಪುಂಸಕಾಚ್ಚ” (7.111) ಎಂಬ “ಸೂತ್ರದಿರದ ಟ್ಟ ಪ್ರತ್ಯಯದ ಸ್ಥಾನದಲ್ಲಿ "ಈ 
(ಶೀ) ಆದೇಶವು ಬಂದು ಕತರ--ಈ ಎಂದಿದ್ದಾಗ “ಯಚೆ ಭಮ್‌' ಎಂಬ "ಸೂತ್ರದಿಂದ 
ಪೂರ್ವ ಅಂಗಕ್ಕೆ “ಭ'ಸ ೦ಜ್ಞೆಯು ಬಂದು 'ಯಸ್ಯೇತಿ ಚ” ಎಂಬ ಸೂತ್ರದಿಂದ 
ರೇಘೋತ್ತರದಲ್ಲಿರುವ "ಅ 'ಕಾರಕ್ಕೆ ಲೋಪವು ಪ್ರಾಪ್ತವಾದಾಗ "ಔಜಃ ಶ್ಯಾಂ ಪ್ರತಿಷೆಢೋ 
ವಾಚ್ಯ” ಎಂಬ ವಾರ್ತಿಕದಿಂದ. ನಿಷೇಧವು ಬಂದು ಕತರ--ಈ ಎಂದಿದ್ದಾಗ, ಗುಣ 
ಬಂದು “ಕತರೇ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಕತರಾಣಿ - ಕತರ ಶಬ್ದದ ಪ್ರಥಮಾ ಮತ್ತು ದ್ವಿತೀಯಾ ಬಹುವಜನಗಳಲ್ಲ 
ಕ್ರಮವಾಗಿ ಕತರ4ಅಸ್‌(ಜಸ್‌) ಮತ್ತು ಕತರ4ಅಸ್‌(ಶಸ್‌್‌ ಎಂದಿದ್ದಾಗ, "ಅಸ್‌' ಗಳ 
ಸ್ಥಾನದಲ್ಲಿ“ಜಶ್ಶಸೋಃ ಶಿ” (7.1. 20) ಎಂಬ ಸೂತ್ರದಿಂದ ಇ(ಶಿ) ಆಡೇಶವು ಬಂದು 
ಕತರ--ಇ ಎಂದಾಗುತ್ತದೆ. “ಶಿ ಸ ಸರ್ವನಾಮಸ್ಥಾನಮ್‌” (1.1.42) ಎ೦ಬ ಸೂತ್ರದಿಂದ 
ಸರ್ವನಾಮಸ್ಥಾನ ಸಂಜ್ಞೆಯು ಬಂದು. “ನಪುಂಸಕಸ್ಕ ರುಲಚಃ” (7.172) ಎಂಬ 
ಸೂತ್ರದಿಂದ ನುಮಾಗಮ(ನ್‌) ಬಂದು ಅದು ಮಿತ್‌ ಆಗಿರುವುದರಿಂದ ರೇಫ 


244 ಲಘುಸಿದ್ಧಾಂತ ಕೌಮುದೀ 


ಪರದಲ್ಲಿರುವ ಅಂತ್ಯ ಅಕಾರದ ನಂತರ ಬಂದು, ಕತರ-ನ್‌-ಇ ಎಂದಾಗುತ್ತದೆ. 
ಕತರ4ನ್‌ ಎಂಬಲ್ಲಿ ಅಂತ್ಯ ವರ್ಣವಾದ "ನ್‌' ಕಾರಕ್ಕೆ ಪೂರ್ವದಲ್ಲಿ 
ರೇಘೋತ್ತರವರ್ತಿಯಾದ "ಅ'ಕಾರವು ಉಪಧಾ ಸಂಜ್ಞೆಯನ್ನು ಹೊಂದುತ್ತದೆ. ಮತ್ತು 
“ಸರ್ವನಾಮಸ್ಥಾನೇ ಚಾಸಮ್ಬುದ್ದೌ' ಎಂಬ ಸೂತ್ರದಿಂದ ಉಪಧಾ "ಅ'ಕಾರಕ್ಕೆ ದೀರ್ಫ 
ಬಂದು ಕತರಾನ್‌*ಇ- ಕತರಾನಿ ಎಂದಾಗುತ್ತದೆ. ರೇಫದ ಪರದಲ್ಲಿರುವ "ನ್‌'ಕಾರಕ್ಕೆ 
ಣತ್ವ ಬಂದು ಕತರಾಣಿ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ - ಹೇ ಕತರತ್‌, ಮತ್ತು ಹೇ ಕತರದ್‌- ಸಂಬೋಧನ ಪ್ರಥಮಾ 
ವಿಭಕ್ತಿಯಲ್ಲಿ ಹೇ ಕತರ4ಸ್‌(ಸು) ಎಂದಿದ್ದಾಗ, "ಅದ್‌ಡ್‌(ಅದ್‌)' ಆದೇಶ ಬಂದು, 
ಹಿಂದಿನಂತೆಯೇ ಹೇ ಕತರತ್‌, ಮತ್ತು ಹೇ ಕತರದ್‌ ಎಂದು ಎರಡು ರೂಪಗಳಾಗುತ್ತವೆ. 

ಸೂಚನೆ:- ಉಳಿದ ರೂಪಗಳು ಪುಲ್ಲಿಜ್ನ ಶಬ್ದ "ಸರ್ವ'ದಂತೆ ಇರುತ್ತವೆ. 


“ಕತರ' ಶಬ್ದದ ರೂಪಗಳು 


ವಿಭಕ್ತಿಗಳು ಎಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಕತರತ್‌, ಕತರದ್‌ ಕತರೇ ಕತರಾಣಿ 
ದ್ವಿತೀಯ ಕತರತ್‌, ಕತರದ್‌ ಕತರೇ ಕತರಾಣಿ 
ತೃತೀಯ ಕತರೇಣ ಕತರಾಭ್ಯಾಮ್‌ ಕತರ್ಗೆಃ 
ಚತುರ್ಥೀ ಕತರಸ್ಮೈ ಕತರಾಭ್ಯಾಮ್‌ ಕತರೇಭ್ಯಃ 
ಪಠ್ಣುಮೀ ಕತರಸ್ಮಾತ್‌ ಕತರಾಭ್ಯಾಮ್‌ ಕತರೇಭ್ಯಃ 
ಷಷ್ಠೀ ಕತರಸ್ಯ ಕತರಯೋಃ ಕತರೇಷಾಮ್‌ 
ಸಪ್ತಮೀ ಕತರಸ್ಮಿನ್‌ ಕತರಯೋಃ ಕತರೇಷು 
ಸಂಬೋಧನ ಹೇ ಕತರತ್‌, ಹೇ ಕತರೇ ಹೇ ಕತರಾಣಿ: 
ಹೇ ಕತರದ್‌ 


ಸೂಚನೆ 1- ಇದೇ ತರಹ ಕತಮ, ಅನ್ಯ, ಅನ್ಯತರ, ಇತರ, ಮೊದಲಾದ 
ಶಬ್ದಗಳು ರೂಪಗಳನ್ನು ತಾಳುತ್ತವೆ. 


ಸೂಚನೆ 2.- "ಅನ್ಯತಮ' ಶಬ್ದವು ಡತರಾದಿ ಐದು ಶಬ್ದಗಳಲ್ಲಿ ಬರುವದಿಲ್ಲ. 
ಅದುದರಿಂದ "ಅದ್‌ಡ್‌' ಆದೇಶವು ಬರುವದಿಲ್ಲ. ಹೀಗಾಗಿ "ಅನ್ಯತಮಮ್‌' ಎಂದೇ 
ರೂಪವಾಗುತ್ತದೆ. 

ವಾರ್ತಿಕ- “ಏಕತರಾತ್‌ ಪ್ರತಿಷೇಧೋ ವಕ್ಷವ್ಯಃ” 

ಈ ವಾರ್ತಿಕದ ಪ್ರಕಾರ ಏಕತರ ಶಬ್ದದನ೦ತರ "ಸು' ಮತ್ತು "ಅಮ್‌' 
ಪ್ರತ್ಯಯಗಳಿದ್ದರೆ, ಅವುಗಳಿಗೆ "ಅದ್‌ಡ್‌' ಆದೇಶವು ಬರುವದಿಲ್ಲ ಎಂದರ್ಥ. “ಡತರ' 
ಪ್ರತ್ಯಯಾಂತವಾಗಿರೋಣದ್ದರಿಂದ “ಏಕತರ' ಶಬ್ದಕ್ಕೂ “ಅದ್‌ಡ್‌' ಆದೇಶವು ಬರುತ್ತಿತ್ತು. 
ಈ ವಾರ್ತಿಕವು ಅದನ್ನು ನಿಷೇಧ ಮಾಡಿದೆ. ಆಗ "ಸು' ಮತ್ತು "ಔ' ಪ್ರತ್ಯಯಗಳು 


ಷಡ್ಲಿಣ್ಸ್‌ ಪ್ರಕರಣಮ್‌ (ಅ.ನ.) 245 


ಪರದಲ್ಲಿದ್ದಾಗ "ಏಕತರಮ್‌' ಎಂದೇ ರೂಪಗಳನ್ನು ತಾಳುತ್ತವೆ. ಉಳಿದ ರೂಪಗಳು 
"ಕತರ' ಶಬ್ದದ ರೂಪಗಳಂತೆಯೇ ಇರುತ್ತವೆ. 
(ಹ್ರಸ್ಥವನ್ನು ವಿಧಿಸುವ ಸೂತ್ರ) 

ಸೂತ್ರ- 244. ಕ್ರಸ್ಟೋ ನಫುಂಸಕೇ ಪ್ರಾತಿಪದಿಕಸ್ಯ (1.2.47) 

ವೃತ್ತಿಃ-ಅಜಂತಸ್ಯ ಇತ್ಯೇವ। ಶ್ರೀಪಮ್‌। ಜ್ಞಾನವತ್‌। ...... (ದ್ವೇ-2ತ್ರೀಣಿ-2/] 

ಅರ್ಥ-ನಪುಂಸಕ ಲಿಜ್ಗದಲ್ಲಿ ಅಜನ್ತ ಪ್ರಾತಿಪದಿಕಕ್ಕೇನೇ ಹ್ರಸ್ಟವು ಬರುತ್ತದೆ. 

ಸೂಚನೆ: ಎಲ್ಲೆಲ್ಲಿ ಹಸ್ವ-ದೀರ್ಫ್ಥ-ಪ್ಲುತ ಶಬ್ದಗಳಿಂದ ಅವು ವಿಧಿಸಲ್ಪಡುತ್ತವೆಯೋ 
ಆಲ್ಲಿ “ಅಚಶ್ಚ' ಎಂಬ ಪರಿಭಾಷೆಯಿಂದ "ಅಚಃ' ಎಂಬ ಪದವನ್ನು ಸೇರಿಸಿಕೊಳ್ಳಬೇಕು. 
ಇಲ್ಲೂ "ಹ್ರಸ್ವ' ಎಂಬ ಪದವು ಬಂದಿರೋಣದ್ದರಿಂದ, ಅಜನ್ನಕ್ಕೇನೇ ಹ್ರಸ್ಟವು ಬರುತ್ತದೆ 
ಎಂದು ನಿಯಮ ಮಾಡಲಾಗಿದೆ. 

ಸೂಚನೆ -ಶ್ರೀಪಮ್‌ ಜ್ಞಾನವತ್‌। ಶ್ರೀಪ (ಲಕ್ಷ್ಮೀಯನ್ನು ರಕ್ಷಣೇ ಮಾಡುವಂಥ 
ವಂಶ) "ವಿಶ್ವಪಾ' ಶಬ್ದದಂತೆ ಶ್ರಿಯಂ ಪಾತಿ ಇತಿ ಶ್ರೀಪಾ. ಇದು ಶ್ರೀ ಪೂರ್ವಕ 
“ಪಾ' ಧಾತುವಾಗಿದೆ. ನಪುಂಸಕಲಿಜ್ಞದಲ್ಲಿ, “ಹ್ರಸ್ಟೋ ನಪುಂಸಕೇ ಪ್ರಾತಿಪದಿಕಸ್ಯ” 
ಎ೦ಬ ಸೂತ್ರದಿಂದ, “ಪಾ' ಶಬ್ದದ “ಆ'ಕಾರಕ್ಕೆ ಹ್ರಸ್ತವು ಬ೦ದು ಶ್ರೀಪ ಎಂದಾಗಿದೆ. 
ಇದು ಅದನ್ತವಾಗಿದೆ. ಆದ್ದರಿಂದ “ಜ್ಞಾನ' ಶಬ್ದದಂತೆ ರೂಪಗಳನ್ನು ತಾಳುತ್ತದೆ. 

ಉದಾ- ಶ್ರೀಪಂ, ಶ್ರೀಪೇ, ಶ್ರೀಪಾಣಿ ಇತ್ಯಾದಿ. 

(ಲೋಪ(ಲುಕ್‌)ವನ್ನು ಹೇಳುವ ಸೂತ್ರ) 

ಸೂತ್ರ- 245. ಸ್ವಮೋರ್ನಪುಂಸಕಾತ್‌(7.1.23) 


ವೃತ್ತಿಃ-ಲುಕ್‌ ಸ್ಯಾತ್‌ | ವಾರಿ। 


ಪ. ಛೇ. - ಸ್ವಮೋಃ ನಪುಂಸಕಾತ್‌। 


ಅ. ವೃ. - “ಷಡ್ಫ್ರೋಲುಕ್‌” ಎಂಬ ಸೂತ್ರದಿಂದ, “ಲುಕ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- ನಪುಂಸಕಲಿಜ್ಲದ ಶಬ್ದದ ಪರದಲ್ಲಿರುವ, ಸು” ಮತ್ತು "ಅಮ್‌' ಪ್ರತ್ಯಯಗಳಿಗೆ 
“ಲುಕ್‌” ಬರುತ್ತದೆ. "ಲುಕ್‌' ಶಬ್ದವು ಲೋಪ ಎಂಬ ಅರ್ಥವನ್ನೇ ಕೊಡುತ್ತದೆ. 
ಆದರೆ, "ಲುಕ್‌' ಆದನ೦ತರವೂ, "ಲುಕ್‌' ಶಬ್ದದಿಂದ ಎಲ್ಲಿ ಲೋಪಮಾಡಲಾಗಿದೆಯೋ, 
ಅದನ್ನು ಆಶ್ರಯಿಸಿ ಆಗುವ ಕಾರ್ಯಗಳು ಆಗುವದಿಲ್ಲ. ಅಂದರೆ “ಲುಕ್‌' ಎಂದರೂ 
ಅದರ್ಶನವೆಂದೇ ಅರ್ಥ. ಆದರೆ ಲೋಪ ಮತ್ತು ಲುಕ್‌ ಮೊದಲಾದವುಗಳಲ್ಲಿ ಈ 
ಕೆಳಗಿನ ಅಂತರವಿದೆ. ಲೋಪವಾಗುವದಕ್ಕೆ ಮೊದಲು ಯಾವ ಕಾರ್ಯವಾಗುತ್ತಿತ್ತೋ 
ಆ ಕಾರ್ಯವು ಲೋಪವಾದಮೇಲೆಯೂ “ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌” 
ಎ೦ಬ ನ್ಯಾಯದಿಂದ ಆಗುತ್ತದೆ. ಆದರೆ ಪ್ರಕೃತ "ಲುಕ್‌' ಮೊದಲಾದವುಗಳು ಆಗುವುದಕ್ಕೆ 
ಮೊದಲು, ಅಂಗ-ಸಂಬಂಧಿಯಾದ ಯಾವ ಕಾರ್ಯವಾಗುತ್ತಿತ್ತೋ, ಆ ಕಾರ್ಯವು 


246 ಲಘುಸಿದ್ಧಾ೦ತ ಕೌಮುದೀ 


ಲುಕ್‌ ಮೊದಲಾದವುಗಳು ಆದಮೇಲೆ ಆಗುವದಿಲ್ಲ. “ಪ್ರತ್ಯಯಲೋಪೇ 
ಪ್ರತ್ಯಯಲಕ್ಷಣಮ್‌" ಎಂಬುದು ಪ್ರತ್ಯಯ ಲಕ್ಷಣಕ್ಕಾಗಿ ಇರುವ ಸೂತ್ರ. ಪ್ರತ್ಯಯದ 
ಲೋಪವಾದಮೇಲೂ, ಅದನ್ನು ಲೆಕ್ಕಿಸಿ ಆಗುವ ಕಾರ್ಯವು ಆಗುವದು. ತದನಂತರ 
ಇದರ ನಿಷೇಧವನ್ನು “ನ ಲುಮತಾಜ್ಗಸ್ಯ” ಎಂಬ ಸೂತ್ರದಿಂದ ಮಾಡಲಾಗಿದೆ. ಇಲ್ಲಿ 
“ಲುಕ್‌' ಮೊದಲಾದವು ಆದಮೇಲೆ ಪೂರ್ವಸೂತ್ರದ ನಿಷೇಧವನ್ನು ಮಾಡಲಾಗಿದೆ. 
ಅಲ್ಲಿ ಸ್ಮಾನಿವದ್ಭಾವ ಬರುವದಿಲ್ಲ. ನಪುಂಸಕ ಸಾಮಾನ್ಯದಲ್ಲಿ, ಇದು ಬರುತ್ತದೆ. 

ವಾರಿ (ನೀರು) ಶಬ್ದದ ರೂಪಗಳು 

ಉದಾ- ವಾರಿ - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಏಕವಚನಗಳಲ್ಲಿ ವಾರಿ4ಸು, 
ಮತ್ತು ವಾರಿ ಅಮ್‌ ಎಂದಿದ್ದಾಗ, "ಸು' ಮತ್ತು “ಅಮ್‌' ಗಳಿಗೆ "ಲುಕ್‌' (ಲೋಪ) 
ಬಂದು “ವಾರಿ” ಎಂದೇ ಉಳಿಯುತ್ತದೆ. ಇಲ್ಲಿ "ಸು' ಮತ್ತು "ಅಮ್‌' ಪ್ರತ್ಯಯಗಳು 
“ಲುಕ್‌” ಶಬ್ದದಿಂದ ಲೋಪವಾಗಿರುವದರಿಂದ ಸ್ಥಾನಿವದ್ಭಾವ ಬರುವದಿಲ್ಲ. 


(ನುಮಾಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 246. ಇಕೋಃಿ ವಿಭಕೌ (7.1.73) 
ವೃತ್ತಿಃ-ಇಗ೦ತಸ್ಯ ನುಮ್‌ ಅಚಿ ವಿಭಕ್ತೌ । ವಾರಿಣಿ। ವಾರೀಣಿ(191) ನ ಲುಮತಾ 
ಇತ್ಯಸ್ಯ ಅನಿತ್ಯತ್ವಾತ್‌ ಪಕ್ಷೇ ಸಂಬುದ್ಧಿನಿಮಿತ್ತೋ ಗುಣಃ ಹೇ ವಾರೇ!. ಹೇ ವಾರಿ॥ 
ಆಜೋನಾ, ವಾರಿಣಾ। ಫೇರ್ಜಿತಿ ಇತಿ ಗುಣೇ ಪ್ರಾಪ್ತೇ। 


ವಾ। ವೃದ್ಧ್ಯೌತ್ವತೃಜ್ವದ್ಧಾವಗುಣೇಭ್ಯೋ ನುಮ್‌ ಪೂರ್ವ ವಿಪ್ರತಿಷೇಧೇನ। 


ವಾರಿಣೇ। ವಾರಿಣಃ-2। ವಾರಿಣೋಃ-2। ನುಮಚಿರೇತಿ ನುಟ್‌। ವಾರೀಣಾಮ್‌। 
ವಾರಿಣಿ।! ಹಲಾದೌ ಹರಿವತ್‌। 

ಪ. ಛೇ.- ಇಕಃ, ಅಚಿ, ವಿಭಕೌ| 

ಅ. ವೃ. -“ನಪುಂಸಕಸ್ಯ ರುಲಚಃ” ಎಂಬ ಸೂತ್ರದಿಂದ, "ನಪುಂಸಕಸ್ಯ' ಎಂಬ 
ಪದವೂ, ಮತ್ತು “ಇದಿತೋನುಮ್ಭಾತೋಃ” ಎಂಬ ಸೂತ್ರದಿಂದ, "ನುಮ್‌' ಎಂಬ 
ಪದವು ಅನುವೃತ್ತವಾಗಿದೆ. 

ಅರ್ಥ-ಇಗಂತ ನಪುಂಸಕ ಅಜ್ಗಕ್ಕೆ ಅಜಾದಿ ವಿಭಕ್ತಿ ಪ್ರತ್ಯಯವು ಪರದಲ್ಲಿದ್ದಾಗ, 
"ನುಮ್‌'(ನ್‌) ಆಗಮವು ಬರುತ್ತದೆ. “ಮಿದಚೋಇನ್ತಾ ಸರಃ ಎಂಬ ಸೂತ್ರದಿಂದ, 
ಅನ್ತ್ಯವಾದ ಅಚ್ಚಿ (ಅಚ್‌)ನ ನಂತರ ಈ ಆಗಮವು ಬರುತ್ತದೆ. 

ಉದಾ-ವಾರಿಣೀ-ಪ್ರಥಮಾ ವಿಭಕ್ತಿ ದ್ವಿವಚದಲ್ಲಿ ವಾರಿ-ಔ ಎಂದಿದ್ದಾಗ, 
“ನಪುಂಸಕಾಚ್ಚ” ಸೂತ್ರದಿಂದ “ಈ” (ಶೀ) ಆದೇಶ ಬಂದು, ವಾರಿ ಈ(ಶೀ) ಎಂದಿದ್ದಾಗ, 
ಪ್ರಕೃತ ಸೂತ್ರವು ಪ್ರವೃತ್ತವಾಗುತ್ತದೆ. ಇಲ್ಲಿ, ವಾರಿ ಎಂಬುದು ಇಗ(ಇಕ್‌)ನ್ತ ವಾಗಿದೆ. 
ಇದರ ಪರದಲ್ಲಿ ಅಜಾದಿಯಾದ "ಔ' ಪ್ರತ್ಯಯವಿದೆ. ಆದ್ದರಿಂದ ನುಮಾಗಮ ಬಂದು 
ವಾರಿ-ನ್‌.-ಈ ಎಂದಾಗಿ, “ಅಟ್‌-ಕುಪ್ವಾಜ್‌-ನುಮ್‌ ವ್ಯವಾಯೇಃಪಿ” ಎಂಬ 
ಸೂತ್ರದಿಂದ "ನ್‌' ಕಾರಕ್ಕೆ ಣತ್ವ ಬ೦ದು ವಾರಿಣೀ ಎಂದು ರೂಪವು ಸಿದ್ಧವಾಗಿದೆ. 


ಹಡ್ಲಿಣ್ಣ್‌ ಪ್ರಕರಣಮ್‌ (ಅ.ನ.) 247 


ಸೂಚನೆ ; ದ್ವಿತಿಯಾ ವಿಭಕ್ತಿಯ ದ್ವಿವಚನದಲ್ಲಿಯೂ ಮೇಲಿನಂತೆಯೇ ಪ್ರಕ್ರಿಯೆ 
ನಡೆದು. ವಾರಿಣೀ ಎ೦ದು ರೂಪವು ಸಿದ್ಧವಾಗುತ್ತದೆ. 

ಉದಾ- ವಾರೀಣಿ - ಪ್ರಥಮಾ ಮತ್ತು ದ್ವಿತಿಯಾ ವಿಭಕ್ತಿ ಬಹುವಚನಗಳಲ್ಲಿ 
ಕ್ರಮವಾಗಿ ವಾರಿ 4ಅಸ್‌(ಜಸ್‌), ಮತ್ತು ವಾರಿ. ಅಸ್‌(ಶಸ್‌) ಎಂದಿದ್ದಾಗ, “ಅಸ್‌'ಗೆ 
“ಜಶ್ಶ್ಮಸೋಃ ಶಿ” ಸೂತ್ರದಿಂದ ಇ(ಶಿ) ಆದೇಶ ಬಂದು “ಶಿ ಸರ್ವನಾಮಸ್ಥಾನಮ್‌” 
ಎ೦ಬ ಸೂತ್ರದಿಂದ, ಸರ್ವನಾಮಸ್ಥಾನ ಸಂಜ್ಞೆ ಬ೦ದು, ವಾರಿ4ಇ(ಶಿ) ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ ನುಮಾ(ನ್‌)ಗಮ ಬಂದು ವಾರಿ4ನ್‌4ಇ(ಶಿ)ಎಂದಿದ್ದಾಗ, "ರಿ” 
ನಲ್ಲಿಯ "ಇ' ಕಾರಕ್ಕೆ ಉಪಧಾ ಸಂಜ್ಞೆಯು ಬಂದು, “ಸರ್ವನಾಮಸ್ಥಾನೇ ಚಾಸಂಬುದ್ಧೌ” 
ಎಂಬ ಸೂತ್ರದಿಂದ ಉಪಧಾ ದೀರ್ಪವಾಗಿ, ವಾರೀ--ನ್‌--ಇ(ಶಿ) ಎಂದಿದ್ದಾಗ, 
ವಾರೀನಿ ಎಂದಾಗಿ, “ಅಟ್‌-ಕುಪ್ವಾಜ್‌-ನುಮ್‌ ವ್ಯವಾಯೇಃಪಿ” ಎ೦ಬ ಸೂತ್ರದಿಂದ 
"ನ್‌' ಕಾರಕ್ಕೆ ಣತ್ವ ಬಂದು ವಾರೀಣಿ ಎಂದು ರೂಪವು ಸಿದ್ಧವಾಗಿದೆ. 

ಉದಾ- ಹೇ ವಾರೇ/ಹೇ ವಾರಿ ಸಂಬೋಧನ ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ, 
ಹೇ ವಾರಿಸ್‌ (ಸು) ಎಂದಿದ್ದಾಗ, ಪ್ರಥಮಾ ವಿಭಕ್ತಿ ಏಕವಚನದಲ್ಲಿಯಂತೆಯೇ 
ಸ್‌ ಗೆ "ಲುಕ್‌''ಲೋಪ) ಬಂದು ಹೇ ವಾರಿ ಎಂದಿದ್ದಾಗ, “ನ ಲುಮತಾಜ್ಗಸ್ಯ” 
ಎಂಬುದು ಅನಿತ್ಯವಾಗಿರುವದರಿಂದ, ಪಾಕ್ಷಿಕವಾಗಿ ಸಂಬುದ್ಧಿ ನಿಮಿತ್ತಕವಾಗಿ, ರೇಫೋತ್ತರ 
“ಇ' ಕಾರಕ್ಕೆ ಗುಣ ಬ೦ದು ಹೇ ವಾರೇ ಎ೦ದು ರೂಪವಾಗಿದೆ. ಹೇ ವಾರಿ ಎಂಬ 
ರೂಪವೂ ಪ್ರಥಮಾ ವಿಭಕ್ತಿ ಏಕವಚನದಂತೆ ಬಂದಿದೆ. 

ವಿವರಣೆ: “ಪ್ರತ್ಯಯಸ್ಯ ಲುಕ್‌ ಶ್ಲು ಲುಪಃ”, “ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌” 
ಮತ್ತು“ನ ಲುಮತಾಜ್ಞಸ್ಯ” ಎಂಬ ಈ ಮೂರು ಸೂತ್ರಗಳು ಈ ಪ್ರಸಂಗಕ್ಕೆ 
ಸಂಬಂಧಿಸಿದವು. ಪ್ರತ್ಯಯ ಲೋಪವಾದಮೇಲೂ, ಆ ಪ್ರತ್ಯಯವನ್ನು ನಿಮಿತ್ತ ಮಾಡಿ 
ಕೊಂಡು, ಕಾರ್ಯವಾಗುತ್ತದೆ ಎಂಬುದೇ "ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಂ' 
ಎಂಬುದರ ಅರ್ಥ. ಆದರೆ, "ಲುಕ್‌', “ಶ್ಲು', ಮತ್ತು "ಲುಪ್‌'ಗಳದ್ದಾರಾ ಲೋಪವಾದ 
ಮೇಲೆ ಪ್ರತ್ಯಯದ ನಿಮಿತ್ತ ಮಾಡಿಕೊಂಡು, ಅಂಗ-ಸಂಬಂಧಿಯಾದ ಕಾರ್ಯವು 
ಆಗುವದಿಲ್ಲ ಎಂಬುದೇ ನಿಷೇಧ. ಸಂಬೋಧನದ "ಸುಪ್‌' ಪ್ರತ್ಯಯದ, ಸ್ಥಾನದಲ್ಲೂ, 
"ಅಮ್‌' ಆದೇಶ ಪ್ರಾಪ್ತವಾಗಿತ್ತು, ಅದನ್ನು ಬಾಧಿಸಿ “ಸ್ವಮೋರ್ನಪುಂಸಕಾತ್‌” ಎ೦ಬ 
ಸೂತ್ರದಿಂದ, "ಲುಕ್‌' ಬಂದು "ವಾರಿ' ಎಂಬ ರೂಪವು ಸಿದ್ಧವಾಗಿದೆ. ಪ್ರತ್ಯಯದ 
ಲಕ್ಷಣದಿಂದ, ಸಂಬುದ್ಧಿಯನ್ನು ಮನ್ನಿಸಿ, “ಹ್ರಸ್ವಸ್ಯ ಗುಣಃ” ಎಂಬ ಸೂತ್ರದಿಂದ, 
ಗುಣವು ಪ್ರಾಪ್ತವಾಗಿತ್ತು, ಆದರೆ “ನ ಲುಮತಾಜ್ಞಸ್ಯ” ಎಂಬ ಸೂತ್ರದಿಂದ, 
ನಿಷೇಧವಾಗಿರುವದರಿಂದ, ಪ್ರತ್ಯಯಲಕ್ಷಣವನ್ನು ಆಶ್ರಯಿಸಿರುವ ಅಂಗ-ಕಾರ್ಯವು 
ಆಗುವದಿಲ್ಲ. ಅಂದರೆ, ವಾರಿ ಶಬ್ದದ “ಇ” ಕಾರಕ್ಕೆ ಗುಣವು ಬರುವದಿಲ್ಲ. 

ಆದರೆ ಪತಂಜಲಿಯವರು ಹಲವಾರು ಕಾರಣಗಳಿಂದ, “ನ ಲುಮತಾಜ್ಗಸ್ಥ” 
ಎ೦ಬ ಸೂತ್ರಕ್ಕೆ ನಿತ್ಯತ್ವವನ್ನು ಹೇಳುತ್ತಾರೆ. ಅ೦ದರೆ, ಕೆಲವು ಕಡೆಗೆ ಪ್ರವೃತ್ತವಾಗುತ್ತ 
ಕೆಲವುಕಡೆ ಪ್ರವೃತ್ತವಾಗುವದಿಲ್ಲ. ಆದ್ದರಿ೦ದ ಅನಿತ್ಯ. ಇಲ್ಲಿಯೂ ಅನಿತ್ಯ ಪಕ್ಷದಲ್ಲಿ, 


248 ಲಘುಸಿದ್ಧಾಂತ ಕೌಮುದೀ 


ನಿಷೇಧವಾಗದೇ “ಹ್ರಸ್ವಸ್ಯ ಗುಣಃ” ಎಂಬ ಸೂತ್ರದಿಂದ "ವಾರಿ' ಶಬ್ದದ "ಇ'ಕಾರಕ್ಕೆ 
ಗುಣವು ಬಂದು, ವಾರೇ*ಸ್‌ ಎಂದಾಗುತ್ತದೆ. ಈ ರೀತಿಯಾಗಿ ವಾರೇ4ಸ್‌ ಮತ್ತು 
ವಾರಿ4ಸ್‌ ಎಂಬ ಎರಡು ಪಕ್ಷದಲ್ಲೂ, “ಏಜ್‌ ಹ್ರಸ್ವಾತ್‌ ಸಂಬುದ್ದೇಃ” ಎಂಬ 
ಸೂತ್ರದಿಂದ, ಹಲ್‌ ವರ್ಣಕ್ಕೆ ಲೋಪ ಬಂದು ಹೇ ವಾರೇ ಮತ್ತು ಹೇ ವಾರಿ 
ಎಂದು ಎರಡು ರೂಪಗಳಾಗುತ್ತವೆ. 


ಉದಾ- ಹೇ ವಾರಿಣೀ, ಹೇ ವಾರೀಣಿ - ಸಂಬೋಧನ ಪ್ರಥಮಾ ವಿಭಕ್ತಿಯ 
ದ್ವಿವಚನ ಮತ್ತು ಬಹುವಚನರೂಪಗಳು ಪ್ರಥಮಾ ವಿಭಕ್ತಿ ದ್ವಿವಚನ- ಬಹುವಚನಗಳ 
ರೂಪಗಳಂತೆಯೇ ಹೇ ವಾರಿಣೀ, ಹೇ ವಾರೀಣಿ ಎಂದೇ ಇರುತ್ತವೆ. 


ಉದಾ- ವಾರಿ, ವಾರಿಣೀ, ವಾರೀಣಿ -ದ್ವಿತಿಯಾವಿಭಕ್ತಿಯ ಎಲ್ಲ ರೂಪಗಳೂ 
ಪ್ರಥಮಾ ವಿಭಕ್ತಿಯ ರೂಪಗಳಂತೆಯೇ ಇರುತ್ತವೆ ( ವಾರಿ, ವಾರಿಣೀ, ವಾರೀಣಿ). 

ಉದಾ-ವಾರಿಣಾ-ತೃತಿಯಾ ವಿಭಕ್ತಿ ಏಕವಚನದಲ್ಲಿ- ವಾರಿ-ಆ(ಟಾ) ಎಂದಿದ್ದಾಗ, 
“ಇಕೋಂಚಿ ವಿಭಕೌ” (7.1.73) ಎಂಬ ಸೂತ್ರದಿಂದ "ನುಮ್‌'(ನ್‌) ಪ್ರಾಪ್ತವಾಗುತ್ತದೆ. 
ಆದರೆ, “ಆಹೋನಾಸ್ತಿಯಾಮ್‌” ಎಂಬುದು ಪರಸೂತ್ರವಾಗುವದರಿಂದ, "ನಾ' 
ಆದೇಶವು ಬಂದು, ವಾರಿ೬ನಾ ಎಂದಿದ್ದಾಗ, "ನ್‌' ಕಾರಕ್ಕೆ ಣತ್ವ ಬಂದು ವಾರಿಣಾ 
ಎಂದು ರೂಪವಾಗುತ್ತದೆ. 

ಉದಾ- ವಾರಿಭ್ಯಾಮ್‌(3)- ತೃತಿಯಾ, ಚತುರ್ಥೀ ಮತ್ತು ಪಳ್ಳುಮೀ ವಿಭಕ್ತಿ 
ದ್ವಿವಚನದಲ್ಲಿ- ವಾರಿ-ಭ್ಯಾಮ್‌ ಎ೦ದಿದ್ದಾಗ, ಇವು ಹಲಾದಿ ವಿಭಕ್ತಿಗಳಾದ ಪ್ರಯುಕ್ತ, 
“ನುಮ್‌' ಆಗಮ ಬಾರದೇ ಕೇವಲ ವರ್ಣಜೋಡಣೆಯಿಂದ ವಾರಿಭ್ಯಾಮ್‌, 
ವಾರಿಭ್ಯಾಮ್‌, ವಾರಿಭ್ಯಾಮ್‌ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ವಾರಿಭಿಃ - ತೃತಿಯಾ ವಿಭಕ್ತಿ ಬಹುವಚನದಲ್ಲಿ- ವಾರಿ-ಭಿಸ್‌ ಎಂದಿದ್ದಾಗ, 
ಇದು ಹಲಾದಿ ವಿಭಕ್ತಿಯಾದ ಪ್ರಯುಕ್ತ, "ನುಮ್‌' ಆಗಮ ಬಾರದೇ ಕೇವಲ 
ವರ್ಣಜೋಡಣೆಯಿಂದ ವಾರಿಭಿಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ವಾರಿಭಿಃ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ವಾರ್ತಿಕ- ವೃದ್ಧಿ-ಔತ್ವ-ತ್ಯ ೈಜ್ವದ್ಭಾವ-ಗುಣೇಭ್ಯೋ ನುಮ್‌ ಪೂರ್ವ ವಿಪ್ರತಿಷೇಧೇನ 

ಅರ್ಥ: ಭರ ವಿಪ್ರತಿಷೇಧದಿಂದ, ವೃದ್ಧಿ, ಔತ್ವ ತೃಜ್ವದ್ಧಾವ, ಮತ್ತು ಗುಣ 
ಇವುಗಳಿಗಿಂತ ಮೊದಲು ನುಮ್‌' ಆಗಮವು ಬರುತ್ತದೆ. 'ತಾತ್ವರ್ಯವೇನೆಂದರೆ, 
ಒಮ್ಮೆಲೇ “ಅಚೊಳ್ಳ್‌ತಿ” ಎಂಬ ಸೂತ್ರದಿಂದ ವೃದ್ಧಿ, “ಮತ್ತು ಪ್ರಕೃತ ಸೂತ್ರದಿಂದ, 
“ನುಮ್‌, "ಅಚ್ಚಘೇಃ” ಸೂತ್ರದಿಂದ ಔತ್ವ, ಮತ್ತು ಇದರಿಂದ ನುಮ್‌' ಹಾಗೆಯೇ 
“ತೃಜ್ವತ್‌ ಕ್ರೋಷ್ಟು” ಎಂಬ ಸೂತ್ರದಿಂದ ತೃಜ್ವದ್ಭಾವ ಮತ್ತು ಇದರಿಂದ "ನುಮ್‌', 
ಹಾಗೆಯೇ * ಘೇರ್ಜಿತಿ” ಸೂತ್ರದಿಂದ "ಗುಣ” ಮತ್ತು ಕೋಚೆ ವಿಭಕೌ” ಎಂಬ 
ಸೂತ್ರದಿಂದ, "ನುಮ್‌' ಪ್ರಾಪವಾದಮೇಲೆ, “ವಿಪ್ರತಿಷೇಧೇ ಪರಂ ಕಾರ್ಯಮ್‌” 
ಎಂಬ ನಿಯಮದಿಂದ, ಪೂರ್ವದ "ನುಮ್‌' ಕಾರ್ಯವನ್ನು ಬಾಧಿಸಿ ಪರಕಾರ್ಯವಾದ, 


ಷಢ್ಲಿಣ್ಸ್‌ ಪ್ರಕರಣಮ್‌ (ಅ.ನ.) 249 


ಪ ದ್ಧಿ] ಮೊದಲಾದವುಗಳು ಪ್ರಾಪ್ತವಾಗುತ್ತಿತ್ತು. ಅದನ್ನು ವಾರ್ತಿಕಕಾರರು, ಈ ಮೇಲಿನ 
ವಾರ್ತಿತಿಕವನ್ನು ಮಾಡಿ ಈನಿರ್ಣಯವನ್ನು ಕೊಟ್ಟಿದಾರೆ ಅಂದರೆ, ವೃದ್ಧಿ ಮೊದಲಾದ, 
ಮತ್ತು 'ನುಮ್‌"' ಕಾರ್ಯಗಳು ಒಮ್ಮೆಲೇ ಪ್ರಾಪ್ತವಾದಾಗ, ವಿಪ್ರತಿಷೇಧವಾಗುವದರಿಂದ, 
ಮೊದಲು "ನುಮ್‌'ಆಗಮವನ್ನು ಮಾಡಬೇಕು. ಇಲ್ಲಿ "ವಾರಿ' ಶಬ್ದದಮೇಲೆ, “ಜೌ” 
ಪ್ರತ್ಯಯವು ಬಂದಾಗ, “ಫೇರ್ಜಿತಿ” ಎಂಬ ಸೂತ್ರದಿಂದ "ಗುಣವು ಮತ್ತು 
“ಕೊಂಚಿವಿಭಕ” ಎ೦ಬ ಸೂತ್ರದಿಂದ, "ನುಮ್‌' ಆಗಮವು ಒಮ್ಮೆಲೇ ಪ್ರಾಪ್ತವಾದಾಗ, 
ಪರಕಾರ್ಯವಾದ ಗುಣವೇ ಪ್ರಾಪ್ತವಾಗಬೇಕಿದೆ. ಈ ವಾರ್ತಿಕದ ನಿಯಮದಿಂದ, 
“ನುಮ್‌' ಆಗಮವೇ ಮೊದಲು ಬರುತ್ತದೆ. 

ಉದಾ- ವಾರಿಣೇ-ಚತುರ್ಥಿ ವಿಭಕ್ತಿ ಏಕವಚನದಲ್ಲಿ-ವಾರಿ--ಏ (ಜೌ)ಎಂದಿದ್ದಾಗ, 
ಇದು ಅಜಾದಿ ಪ್ರತ್ಯಯವಾಗಿರುವದರಿಂದ, ನುಮಾ (ನುಮ್‌) ಗಮ ಬಂದು 
ವಾರಿ-ನ್‌.-ಏ ಎಂದಿದ್ದಾಗ, ಣ(ನ್‌)ತ್ವ ಬಂದು ವಾರಿ*ನ್‌*ಏ ಎಂದಾಗಿ, "ನ್‌' 
ಕಾರಕ್ಕೆ ಣತ್ವ ಬಂದು ವಾರಿಣೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ವಾರಿಭ್ಯಃ (2) - ಚತುರ್ಥೀ ಮತ್ತು ಪಠಣ್ಣುಮೀ ವಿಭಕ್ತಿ ಬಹುವಚನಗಳಲ್ಲಿ- 
ವಾರಿ+ ಭ್ಯಸ್‌, ಮತ್ತು ವಾರಿ ಭ್ಯಸ್‌ ಎಂದಿದ್ದಾಗ, ಇದು ಹಲಾದಿ ವಿಭಕ್ತಿಯಾದ 
ಪ್ರಯುಕ್ತ, "ನುಮ್‌'ಆಗಮ ಬಾರದೇ ಕೇವಲ ವರ್ಣಜೋಡಣೆಯಿಂದ 
ವಾರಿಭ್ಯಸ್‌ ಎಂದಾಗಿ ರುತ್ವ- 58181190 ವಾರಿಭ್ಯಃ, ವಾರಿಭ್ಯಃ ಎಂದು 
ರೂಪಗಳಾಗುತ್ತವೆ. 

ಉದಾ- ವಾರಿಣಃ (2)- ಪಳ್ಬುಮೀ ಮತ್ತು ಷಷ್ಠೀ ವಿಭಕ್ತಿ ಏಕವಚನಗಳಲ್ಲಿ- 
ವಾರಿ. ಅಸ್‌ (ಜಸಿ) ಮತ್ತು ವಾರಿ4ಅಸ್‌ (ಜಸ್‌) ಎ೦ದಿದ್ದಾಗ, ನುಮಾ(ನ್‌)ಗಮ 
ಬಂದು ವಾರಿ4ನ್‌4ಅಸ್‌ 'ಎಂದಿದ್ದಾಗ, "ನ್‌' ಕಾರಕ್ಕೆ ಣತ್ವ ಮತ್ತು'ಸ್‌' ಕಾರಕ್ಕೆ ರುತ್ವ 
-ವಿಸರ್ಗಗಳು ಬಂದು ವಾರಿಣಃ, ವಾರಿಣಃ ಎಂದು ರೂಪಗಳಾಗುತ್ತವೆ. 

ಉದಾ- ವಾರಿಣೋಃ(2) - ಷಷ್ಠೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ- ವಾರಿ-ಓಸ್‌ 
ಎ೦ದಿದ್ದಾಗ, ಹಿಂದಿನಂತೆಯೇ ನುಮಾಗಮ ಮತ್ತು ಇತ್ವಗಳು ಬಂದು 
ವಾರಿನ್‌ಓಸ್‌- ವಾರಿಣೋಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ವಾರಿಣೋಃ, 
ವಾರಿಣೋಃ ಎ೦ದು ರೂಪಗಳಾಗುತ್ತವೆ. 

ನುಮಚಿರೇತಿ ನುಟ್‌- 

ಉದಾ- ವಾರೀಣಾಮ್‌ - ಷಷ್ಠೀ ವಿಭಕ್ತಿಯ ಬಹುವಚನದಲ್ಲಿ ವಾರಿ.-ಆಮ್‌ 
ಎ೦ದಿದ್ದಾಗ, “ಹ್ರಸ್ತನದ್ಯಾಪೋ ನುಟ್‌” ಎ೦ಬ ಸೂತ್ರದಿಂದ "ನುಟ್‌'(ನ್‌) ಪ್ರಾಪ್ತವಾಗಿ, 
ಮತ್ತು ಇಕೋಚಿ ವಿಭಕೌ” ಎ೦ಬ ಸೂತ್ರದಿಂದ "ನುಮ್‌' ಪ್ರಾಪ್ತವಾಗಿ, ಇದು 
ಪರದಲ್ಲಿ ಇರುವದರಿಂದ, "ನುಟ್‌' ಗೆ ಬಾಧ ಬಂದು "ನುಮ್‌' ಎ೦ದು ಆಗಬೇಕಾಗಿತ್ತು 
ಆದರೆ, “ನುಮಚಿರ ತೃಜ್ವದ್ಭಾವೇಭ್ಯೋ “ನುಟ್‌ಪೂರ್ವಪ್ರತಿಷೇಧೇನ” ಎಂಬ 
ನಿಯಮದಿಂದ, "ನುಟ್‌' ಆಗಮವೇ ಬಂದಿದೆ. ವಾರಿ--ನ್‌.ಆಮ್‌ ಎಂದಿದ್ದಾಗ, 
“ನಾಮಿ” ಎಂಬ ಸೂತ್ರದಿಂದ “ಇ'ಕಾರಕ್ಕೆ ದೀರ್ಫ ಬಂದು "ನ್‌' ಕಾರಕ್ಕೆ "ಣತ್ವ' 


250 ಲಘುಸಿದ್ಧಾಂತ ಕೌಮುದೀ 


ಬಂದು ವಾರೀಣಾಮ್‌ ಎ೦ಬ ರೂಪವು ಸಿದ್ಧವಾಗಿದೆ. 

ವಿಶೇಷ- “ನುಮ್‌' ಮತ್ತು "ನುಟ್‌'ಗಳಲ್ಲಿ "ನ್‌' ಕಾರ ಮಾತ್ರ ಉಳಿಯುತ್ತದೆ. 
ಹಾಗಿದ್ದರೂ "ನುಟ್‌' ಆಗಮವು “ಆಮ್‌” ಪರದಲ್ಲಿ ಇದ್ದಾಗ, ಆಗುತ್ತದೆ. ಮತ್ತು 
"ಟಿತ್‌' ಆಗಿ ಇರೋಣದ್ದರಿ೦ದ ಆದ್ಯವಯವಾಗಿ ಬರುತ್ತದೆ. ಮತ್ತು "ನುಮ್‌' ಆಗಮವು 
“ಇಗ೦ತಕ್ಕೆ' ಬರುತ್ತದೆ. ಅದು ಮಾತ್ರವಲ್ಲದೇ "ನುಮ್‌' ಆಗಮವು "ಮಿತ್‌' 
ಆಗಿರೋಣದ್ದರಿಂದ “ಮಿದಚೋಇನ್ತ್ನ್ಯಾತ್‌ ಪರಃ” ಎಂಬ ಸೂತ್ರದಿಂದ ಅಂತ್ಯವಾದ 
"'ಅಚ್‌' ನ ನಂತರ ಬರುತ್ತದೆ. “ನುಮ್‌' ಆಗಮವು ಬಂದಮೇಲೆ ಪೂರ್ವದಲ್ಲಿರುವ 
ಅಜನ್ತ ಅಜ್ಗಕ್ಕೆ ಪರದಲ್ಲಿ “ನಾಮ್‌' ಕೂಡ ಇರುವದಿಲ್ಲ. ಆದ್ದರಿಂದ “ನಾಮಿ” ಎಂಬ 
ಸೂತ್ರದಿಂದ, ದೀರ್ಫವು ಬರುವದಕ್ಕೆ ಅವಕಾಶವಿರುವದಿಲ್ಲ. ಆದ್ದರಿಂದ "ವಾರಿಣಾಮ್‌' 
ಎಂಬ ಅನಿಷ್ಟರೂಪವು ಸಿದ್ಧವಾಗುತ್ತಿತ್ತು. "ನುಟ್‌', “ಆಮ್‌' ಪರದಲ್ಲಿದ್ದಾಗಲೂ 
ಆಗುತ್ತದೆ. . ಪೂರ್ವದಲ್ಲಿ ವಾರಿ ಅಜನ್ವ-ಅಜ್ಸ ಮತ್ತು "ನಾಮ್‌' ಪರದಲ್ಲಿರುತ್ತದೆ. 
ಆದ್ದರಿಂದ “ನಾಮ್‌' ಪರದಲ್ಲಿದ್ದಾಗ ಪೂರ್ವ "ಇ' ಕಾರಕ್ಕೆ ದೀರ್ಫ ಬಂದು 
ವಾರೀಣಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ:- ವಾರಿಣಿ -ಸಪ್ತಮೀ ವಿಭಕ್ತಿ ಏಕವಚನದಲ್ಲಿ, ವಾರಿ*ನ್‌4ಇ (ಜಿ) 
ಎಂದಿದ್ದಾಗ, “ನ್‌' ಕಾರಕ್ಕೆ "ಇತ್ವ ಬಂದು ವರ್ಣಜೋಡಣೆಯಿಂದ ವಾರಿಣಿ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ - ವಾರಿಷು - ಸಪ್ತಮೀ ಬಹುವಚನದಲ್ಲಿ ವಾರಿ4ಸು (ಸುಪ್‌) ಎಂದಿದ್ದಾಗ, 
“ಆದೇಶ ಪ್ರತ್ಯಯಯೋಃ” ಎಂಬ ಸೂತ್ರದಿಂದ "ಸ್‌ ಕಾರಕ್ಕೆ "ಷತ್ತ' ಬಂದು ವಾರಿಷು 
ಎಂದು ರೂಪವಾಗುತ್ತದೆ. 


(ಇ-ಕಾರಾನ್ಷ ನಪುಂಸಕಅಣ್ಣದ "ವಾರಿ' ಶಬ್ದದ ರೂಪಗಳು) 


ವಿಭಕ್ತಿಗಳು. ಏಕವಚನ ದ್ವಿವಚನ ಬಹುವಚನ. 
ಪ್ರಥಮಾ ವಾರಿ ವಾರಿಣೀ ವಾರೀಣಿ 
ದ್ವಿತೀಯ ವಾರಿ ವಾರಿಣೀ ವಾರೀಣಿ 
ತೃತೀಯ ವಾರಿಣಾ ವಾರಿಭ್ಯಾಮ್‌ ವಾರಿಭಿಃ 
ಚತುರ್ಥೀ ವಾರಿಣೇ ವಾರಿಭ್ಯಾಮ್‌ ವಾರಿಭ್ಯಃ 
ಪಣ್ಚುಮೀ ವಾರಿಣಃ ವಾರಿಭ್ಯಾಮ್‌ ವಾರಿಭ್ಯಃ 
ಷಷ್ಠೀ ವಾರಿಣಃ ವಾರಿಣೋಃ ವಾರೀಣಾಮ್‌ 
ಸಪ್ತಮೀ ವಾರಿಣಿ ವಾರಿಣೋಃ ವಾರಿಷು 
ಸಂಬೋಧನ ಹೇ ವಾರೇ! ಹೇ ವಾರಿಣೀ। ಹೇ ವಾರೀಣಿ! 


ಹೇ ವಾರಿ! 


ಷಡ್ಲಿಣ್ಗ್‌ ಪ್ರಕರಣಮ್‌ (ಅ.ನ.) 251 


(ಅನ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 247. ಅಸ್ಥಿ-ದಧಿ-ಸಕ್ಕ 852 ಮನಜುದಾತ್ತಃ (7.175) 

ವೃತ್ತಿಃ-ಏಷಾಮ್‌ ಅನಜ್‌ ಸ್ಯಾತ್‌ ಟಾದೌ ಅಚಿ। 

ಪ. ಛೇ. - ಅಸ್ಥಿ, ದಧಿ, ಸಕ್ಕಿ, ಅಕ್ಷ್ಟಾಮ್‌, ಅನಜ್‌, ಉದಾತ್ತಃ॥ 

ಅ. ವ್ಯ. - “ಇಕೋಚಿ ವಿಭಕೌ” ಎಂಬ ಸೂತ್ರದಿಂದ "ವಿಭಕೌ' ಮತ್ತು “ಅಚಿ' 
ಎಂಬ ಎರಡು ಪದಗಳು ವಚನ ವಿಪರಿಣಾಮ ಮಾಡಿದಮೇಲೆ “ಅಕ್ಷು' ಮತ್ತು 
"ವಿಭಕ್ತಿಷು' ಹಾಗೆಯೇ “ತೃತಿಯಾದಿಷು ಭಾಷಿತ ಪುಂಸ್ಕಂ ಪುಂವದ್ಗಾಲವಸ್ಯ” ಎಂಬ 
ಸೂತ್ರದಿಂದ, “ತೃತಿಯಾದಿಷು' ಎಂಬ ಪದವೂ ಅನುವೃತ್ತವಾಗುತ್ತದೆ. 

ಅರ್ಥ- ತೃತೀಯಾದಿ ವಿಭಕ್ತಿಗಳಲ್ಲಿ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಅಸ್ಥಿ, 
ದಧಿ, ಸಕ್ಕಿ, ಮತ್ತು ಅಕ್ಷಿ ಈ ಶಬ್ದಗಳಿಗೆ, "ಅನಜ್‌' ಆದೇಶವು ಬರುತ್ತದೆ. 
“ಅನಜ್‌' ನಲ್ಲಿ "ಅನ್‌' ಮಾತ್ರ ಉಳಿಯುತ್ತದೆ. ಇದು “ಜೆ' ಆಗಿರೋಣದ್ದರಿಂದ, 
"'ಜಿಚ್ಚ' ಎಂಬ ಸೂತ್ರದಿಂದ, ಅನ್ನ್ಯವಾದ "ಇ' ಕಾರದ ಸ್ಥಾನದಲ್ಲೇ ಈ "“ಅನ್‌' 
ಆದೇಶವು ಬರುತ್ತದೆ. "ಟಾ' ಇಂದ ಆರಂಭಿಸಿ "ಸುಪ್‌' ವರೆಗೆ ತೃತಿಯಾದಿ ವಿಭಕ್ತಿಗಳು 
ಇವೆ. ಇವುಗಳಲ್ಲಿ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ ಮಾತ್ರ ಈ ಆದೇಶವು 
ಬರುತದೆ. 


(ಅ-ಕಾರದ ಲೋಪವನ್ನು (ಅಲ್ಲೋಪವನ್ನು) ವಿಧಿಸುವ ಸೂತ್ರ) 

ಸೂತ್ರ- 248. ಅಲ್ಲೋಪೋತನಃ (6.4.2934) 

ವೃತ್ತಿ$-ಅಜ್ಲಾವಯವೋತಸರ್ವನಾಮಸ್ಥಾನ-ಯಜಾದಿ-ಸ್ವಾದಿಪರಃ ಯಃ ಅನ್‌ 
ತಸ್ಯ ಅ ಕಾರಸ್ಯ ಲೋಪಃ। ದಧ್ನಾ । ದಧ್ನೇ। ದಧ್ದಃ ದದ್ನಃ ದಧ್ನೋಃ ದಧ್ನೋಕಿ 

ಪ. ಛೇ. - ಅತ್‌,(ಅತಃ), ಲೋಪಃ, ಅನಃ। 

ಅ.ವೃ. - "ಭಸ್ಯ' ಮತ್ತು “ಅಜ್ಲಸ್ಯ' ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ- ಅಸರ್ವನಾಮಸ್ಥಾನವಾದ, ಯಾದಿ (ಯ್‌-ಕಾರಾದಿ) ಮತ್ತು ಅಜಾದಿ 
ಸುಪ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ, ಪೂರ್ವಶಬ್ದರೂಪಕ್ಕೆ "ಭ' ಸಂಜ್ಞೆಯು ಬರುತ್ತದೆ. 
ಸರ್ವನಾಮಸ್ಥಾನ ಭಿನ್ನವಾದ “ಯ್‌'ಕಾರಾದಿ ಮತ್ತು ಅಜಾದಿ ಸ್ವಾದಿ 
(ಸುಪ್‌)ಪ್ರತ್ಯಯಗಳು ಪರದಲ್ಲಿದ್ದಾಗ, ಅಜ್ಲದ ಅವಯವಕ್ಕೆ ಯಾವ "“ಅನ್‌' 
ಆದೇಶವಾಗಿ ಬರುತ್ತದೋ, ಅದರ “ಅ” ಕಾರಕ್ಕೆ ಲೋಪವು ಬರುತ್ತದೆ. "ಭಸ್ಯ' 
ಎಂಬುದರಿಂದ ಸರ್ವನಾಮಸ್ಥಾನಭಿನ್ನವಾದ ಸ್ಥಳಗಳಲ್ಲಿ "ಯ್‌' ಕಾರಾದಿ ಮತ್ತು 
"ಅಜಾದಿ' ಸ್ವಾದಿಪ್ರತ್ಯಯಗಳು ಎಂಬುದು ಗೃಹೀತವಾಗುತ್ತದೆ. ಇವುಗಳು ಪರದಲ್ಲಿದ್ದಾಗ, 
ಈ ಪ್ರಕೃತ ಸೂತ್ರವು ಪ್ರವೃತ್ತವಾಗುತ್ತದೆ. "ಅನಜ್‌' ಆದೇಶದಲ್ಲಿ "ನ್‌' ಕಾರೋತ್ತರವರ್ತಿ 
"ಅ'ಕಾರವು ಅನುನಾಸಿಕವಾದುದರಿಂದ ಅದಕ್ಕೆ “ಇತ್‌' ಸಂಜ್ಞೆ ಮತ್ತು “ಜ್‌' ಕಾರಕ್ಕೆ 
“ಹಲನ್ತ್ಯಮ್‌” ಎಂಬ ಸೂತ್ರದಿಂದ "ಇತ್‌' ಸಂಜ್ಞೆ ಬಂದು ಅವು ಲೋಪವಾಗಿ 
“ಅನ್‌' ಎಂಬುದು ಮಾತ್ರ ಉಳಿಯುತ್ತದೆ. ಅನಂತರ "ಅನ್‌' ಎಂಬುದರಲ್ಲಿರುವ 


252 ಲಘುಸಿದ್ಧಾಂತ ಕೌಮುದೀ 
"ಅ' ಕಾರಕ್ಕೆ ಪ್ರಕೃತ ಸೂತ್ರದಿಂದ ಲೋಪವು ಬಂದು "ನ್‌' ಮಾತ್ರ ಉಳಿಯುತ್ತದೆ. 

ಉದಾ- ದಧ್ನಾ - ತೃತಿಯಾ ವಿಭಕ್ತಿ ಏಕವಚನದಲ್ಲಿ ದಧಿ+ಆ(ಟಾ) ಎಂದಿದ್ದಾಗ, 
ಹಿಂದಿನ ಸೂತ್ರದಿಂದ "ಅನ್‌' (ಅನಜ್‌) ಆದೇಶವು ಬಂದು ದಧ್‌--ಅನ್‌--ಆ 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ “ಅನ್‌' ನಲ್ಲಿರುವ "ಅ' ಕಾರಕ್ಕೆ ಲೋಪ ಬಂದು 
ದಧ್‌* ನ್‌+ಆ=ದದ್ದಾ ಎಂದು ರೂಪವು ಆಗುತ್ತದೆ. 

ಉದಾ - ಧಧ್ನೇ - ಚತುರ್ಥೀ ವಿಭಕ್ತಿ ಏಕವಚನದಲ್ಲಿ ದಧ್‌-ಅನ್‌.-ಏ (ಜೇ) 
ಎಂದಿದ್ದಾಗ, ಮೇಲಿನಂತೆಯೇ "ಅ' ಕಾರ ಲೋಪವಾಗಿ "ನ್‌' ಮಾತ್ರ ಉಳಿದು 
ದಧ್‌4ನ್‌+ಏಎಧಧ್ದೇ ಎಂದು ರೂಪವಾಗುತ್ತದೆ. 

ಉದಾ - ದಧ್ನಃ(2)- ಪಣ್ಣಮೀ ಮತ್ತು ಷಷ್ಠೀ ಏಕವಚನಗಳಲ್ಲಿ ದಧ್‌.-ನ್‌--ಅಸ್‌ 
(ಜಸಿ) ಎ೦ದಿದ್ದಾಗ, ದಧ್ನಸ್‌ ಎಂದಾಗಿ"ಸ್‌' ಕಾರಕ್ಕೆ ಯತ್ನ-ವಿಸರ್ಗಗಳು ಬಂದು 
ದಧ್ದಃ, ದಧ್ದಃ ಎಂದು ರೂಪಗಳಾಗುತ್ತವೆ. 

ಉದಾ- ದಧ್ನೋಃ(2)-ಷಷ್ಟೀ ಮತ್ತು ಸಪ್ತಮೀ ವಿಭಕ್ತಿ ದ್ವಿವಚನಗಳಲ್ಲಿ 
ದಧ್‌*ಅನ್‌ಓಸ್‌ ಎ೦ದಿದ್ದಾಗ, ಮೇಲಿನಂತೆಯೇ ಪ್ರಕ್ರಿಯೆಗಳಾಗಿ, ದಧ್‌.-ನ್‌-ಓಸ್‌- 
ದಧ್ನೋಸ್‌ ಎಂದಾಗಿ ಯತ್ವ-ವಿಸರ್ಗಗಳು ಬಂದು ದದ್ದೋಃ, ದಧ್ನೋಃ 
ಎಂದು ರೂಪಗಳಾಗಿವೆ. 

ಉದಾ-ದಧ್ನಾಮ್‌ - ಷಷ್ಠೀ ವಿಭಕ್ತಿ ಬಹುವಚನದಲ್ಲಿ-ದಧ್‌.ಅನ್‌--ಆಮ್‌ 
ಎಂದಿದ್ದಾಗ, ಮೇಲಿನಂತೆಯೇ ಪ್ರಕ್ರಿಯೆಗಳಾಗಿ, ದಧ್‌-ನ್‌-ಆಮ್‌ ಎಂದಾಗಿ ದಧ್ನಾಮ್‌ 
ಎಂದು ರೂಪವಾಗುತ್ತದೆ. 


ಸೂಚನೆ: ಇನ್ನು ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, ಯಾವ ವಿಕಾರಗಳು 

ಆಗದು. ಹಾಗಾಗಿ ದಧಿಬ್ಯಾಮ್‌-3 ದಧಿಭ್ಯಃ-2, ದಧಿಷು ಇತ್ಯಾದಿ ರೂಪಗಳಾಗುತ್ತವೆ. 
(ವೈಕಲ್ಪಕವಾಗಿ ಅಲ್ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ -249. ವಿಭಾಷಾ ಚೆಶ್ಯೋಃ (6.4.236) 

ವೃತ್ತಿಃ-ಅಜ್ಗಾವಯವೋಇಸರ್ವನಾಮಸ್ಥಾನಪರಃ ಯಃ ಅನ್‌ ತಸ್ಯ ಅ ಕಾರಸ್ಯ 
ಲೋಪಃ ವಾ ಸ್ಕಾತ್‌। ಜಿಶ್ಯೋಃ ಪರಯೋಃ ದದ್ದಿ ॥ದಧನಿ। ಶೇಷಂ ವಾರಿವತ್‌। 
ಏವಂ ಅಸ್ಥಿ-ಸಕ್ಕ ಚಿ! ಸುಧಿ! ಸುಧಿನೀ। ಸುಧೀನಿ। ಹೇ ಸುಧೇ!ಹೇಸುಧಿ! 

ಅ. ವೃ. - “ಅಲ್ಲೋಪೋತನಃ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಭಸ್ಕ' 
ಮತ್ತು "ಅಜ್ಞಸ್ಯ' ಎಂಬುವು ಅಧಿಕಾರಸೂತ್ರಗಳು. 

ಅರ್ಥ- ಸರ್ವನಾಮಸ್ಥಾನಭಿನ್ನವಾದ "ಯ್‌' ಕಾರಾದಿಯಾದ ಮತ್ತು ಅಜಾದಿ, 
ಸ್ವಾದಿ-ಪ್ರತ್ಯಯರೂಪವಾದ "ಜಿ' ಮತ್ತು "ಶೀ' ಪರದಲ್ಲಿದ್ದಾಗ, ಅಜ್ಲದ ಅವಯವವಾದ 
“ಅನ್‌' ನಲ್ಲಿರುವ “ಅ' ಕಾರಕ್ಕೆ ವಿಕಲ್ಪದಿ೦ದ, ಲೋಪವು ಬರುತ್ತದೆ. 

ಉದಾ- ದದ್ದಿ- ಸಪ್ತಮೀ ವಿಭಕ್ತಿ ಏಕವಚನದಲ್ಲಿ, ದಧ್‌4ಅನ್‌+ಇ (ಜಿ) 


ಷಡ್ಲಿಣ್ಲಿ ಪ್ರಕರಣಮ್‌ (ಅ.ನ.) 253 
ಎ೦ದಿದ್ದಾಗ, "ಅ' ಕಾರ ಲೋಪಾಭಾವ ಪಕ್ಷದಲ್ಲಿ, ಕೇವಲ ವರ್ಣಜೋಡಣೆಯಿಂದ 
ದಧನಿ ಎಂದು ರೂಪವಾಗುತ್ತದೆ. ವೈಕಲ್ಲಿಕ ಪಕ್ಷದಲ್ಲಿ ದಧ್‌*ಅನ್‌4ಇ (ಜಿ) ಎಂದಾಗಿ 
ಪ್ರಕೃತ ಸೂತ್ರದಿಂದ “ಅ'ಕಾರಕ್ಕೆ ಲೋಪ ಬಂದು ದಧ್‌*ನ್‌4ಇ ಎಂದಾಗಿ ದದ್ದಿ 
ಎಂದು ರೂಪವಾಗುತ್ತದೆ. 

ಸೂಚನೆ: ಉಳಿದ ರೂಪಗಳು ವಾರಿ ಶಬ್ದದಂತೆ ಇರುತ್ತವೆ. 


(ಇ-ಕಾರಾನ್ತ ನಪುಂಸಕ ದಧಿ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ದಧಿ ದಧಿನೀ ದಧೀನಿ 
ದ್ವಿತೀಯ ದಧಿ ದಧಿನೀ ದಧೀನಿ 
ತೃತೀಯ ದಧ್ನಾ ದಧಿಭ್ಯಾಮ್‌ ದದಿಭಿಃ 
ಚತುರ್ಥೀ ದಧ್ನೇ ದಧಿಭ್ಯಾಮ್‌ ದಧಿಭ್ಯಃ 
ಪಳ್ಳುಮೀ ದಧ್ನಃ ದಧಿಭ್ಯಾಮ್‌ ದಧಿಭ್ಯಃ 
ಷಷ್ಠೀ ದಧ್ನಃ ದದ್ನೋಃ ದಧ್ನಾಮ್‌ 
ಸಪ್ತಮೀ ದದ್ದಿ, ದಧನಿ ದಧ್ನೋಃ ದಧಿಷು 
ಸಂಬೋಧನ ಹೇ ದಧೇ! ಹೇ ದಧಿ!ಹೇ ದಧಿನೀ! ಹೇ ದಧೀನಿ! 


ಸೂಚನೆ: ಅಸ್ಥಿ, ಸಕ್ಕಿ, ಮತ್ತು ಅಕ್ಷಿ ಶಬ್ದಗಳು ಇದೇ ರೀತಿಯಲ್ಲಿ ನಡೆಸಲ್ಪಡುತ್ತವೆ. 
ಇಲ್ಲಗೆ “ಇ' ಕಾರಾನ್ತ ನಫು೦ಸಕಲಅ್ಲ ಶಣ್ಣಗಳು ಮುಗಿದವು. 

ಸೂಚನೆ-]: ವಿದ್ದಾನ್‌ ಎಂಬ ಅರ್ಥವುಳ್ಳಂತಹ ಸುಧೀ ಶಬ್ದವು ಪುಲ್ಲಿಂಗದಲ್ಲಿದ್ದರೂ 
ವಿದ್ವಾಂಸರಿಂದ ಕೂಡಿದ ಕುಲ ಎಂಬ ಅರ್ಥದಲ್ಲಿ ಕುಲ ಶಬ್ದಕ್ಕೆ ವಿಶೇಷಣವಾದಾಗ 
ನಪುಂಸಕ ಲಿಂಗದಲ್ಲಿ ಪ್ರಯೋಗಿಸಲ್ಪಡುತ್ತದೆ. 

ಸೂಚನೇ-2: "ಹ್ರಸ್ಟೋ ನಪುಂಸಕೇ ಪ್ರಾತಿಪದಿಕಸ್ಯ' ಎಂಬ ಸೂತ್ರದಿಂದ ಸುಧೀ 
ಶಬ್ದದಲ್ಲಿರುವ “ಈ” ಕಾರಕ್ಕೆ ಹ್ರಸ್ವ ಬ೦ದು ಸುಧಿ ಎಂದಾಗುತ್ತದೆ. 

ಉದಾ - ಹೇ ಸುಧೇ!, ಹೇ ಸುಧಿ!- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳಲ್ಲಿ 
ದಧಿ ಶಬ್ದದಂತೆ ಸುಧಿ, ಸುಧಿನೀ, ಸುಧೀನೀ ಎಂದು ಹಾಗೆಯೇ ಸಂಬೋಧನಾರ್ಥದಲ್ಲಿ 
ಹೇ ಸುಧೇ, ಹೇ ಸುಧಿ ಎಂದು ರೂಪಗಳು ಸಿದ್ಧವಾಗುತ್ತವೆ. 

(ಪುಂವದ್ಧಾವವನ್ನು ವಿಧಿಸುವ ಸೂತ್ರ) 

ಸೂತ್ರ- 2೮೦. ತೃತೀಯಾದಿಷು ಭಾಷಿತಪುಂಸ್ಥಂ ಪುಂವದ್‌ ಗಾಲವಸ್ಯ (7.1.74) 

ವೃತ್ತಿಃ-ಪ್ರವೃತ್ತಿನಿಮಿತ್ತ ಐಕ್ಕೇ ಭಾಷಿತಪುಂಸ್ಕಂ ಇಗಂತಂ ಕ್ಲೀಬ೦ ಪುಂವದ್ವಾ ಟಾದೌ 
ಅಚಿ। ಸುಧಿಯಾ। ಸುಧಿನಾ ಇತ್ಯಾದಿ! ಮಧು, ಮಧುನೀ, ಮಧೂನಿ। ಹೇ ಮಧೋ! 
ಹೇ ಮಧು! ಸುಲು। ಸುಲುನೀ। ಸುಲೂನಿ। ಸುಲ್ವ್ರಾ ಸುಲುನೇ ಇತ್ಯಾದಿ ಧಾತೃ! 


254 ಲಘುಸಿದ್ಧಾಂತ ಕೌಮುದೀ 


ಧಾತೃಣೀ। ಧಾತ್ಯಣಿ। ಹೇ ಧಾತಃ॥ಹೇ ಧಾತೃ! ಧಾತ್ರಾ, ಧಾತ್ಕುಣಾ, ಧಾತ್ಮಣಾಮ್‌। 
ಏವಂ ಜ್ಞಾತ್ರಾದಯಃ 

ಅ.ವೃ.-“ಇಕೋಂಚಿ ವಿಭಕೌ (245/7.173)” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ- ಪ್ರವೃತ್ತಿ ನಿಮಿತ್ತಗಳು ಒಂದೇ ಆಗಿರುವಾಗ ಭಾಷಿತ ಪುಂಸ್ಕವಾದ ಇಗಂತ 
ನಪುಂಸಕ ಶಬ್ದವು ವಿಕಲ್ಪದಿ೦ದ ಪುಲ್ಲಿಂಗದಂತೆ ಇರುತ್ತದೆ - ತೃತೀಯಾ ಮೊದಲಾದ 
ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ. 

ಸೂಚನೆ-1: ಪ್ರವೃತ್ತಿ ನಿಮಿತ್ತ- ಪ್ರತ್ಯೇಕ ಶಬ್ದಕ್ಕೆ ತನ್ನ ಅರ್ಥವನ್ನು ಬೋಧಿಸುವುದಕ್ಕಾಗಿ 
ಒಂದು ನಿಮಿತ್ತವು ಅವಶ್ಯಕವಾಗಿರುತ್ತದೆ. ಅದಕ್ಕೆ ಪ್ರವೃತ್ತಿ ನಿಮಿತ್ತವೆಂದು ಹೇಳುತ್ತೇವೆ. 
ಬಿಳುಪು ಎಂಬ ಅರ್ಥವನ್ನು ಬೋಧಿಸುವುದಕ್ಕಾಗಿ ಶುಕ್ಷ ಎಂಬ ಶಬ್ದವು ಪ್ರವೃತ್ತವಾಗುತ್ತದೆ. 
ಶುಕ್ಷತ್ವ ಈ ಪ್ರವೃತ್ತಿಗೆ ನಿಮಿತ್ತವಾಗಿದೆ. 

ಸೂಚನೆ-2: ವಿಪ್ರ ಎಂಬ ಅರ್ಥವನ್ನು ಬೋಧಿಸುವುದಕ್ಕಾಗಿ ಬ್ರಾಹ್ಮಣ ಶಬ್ದವು 
ಪ್ರವೃತ್ತವಾಗಿದೆ. ಇಲ್ಲಿ ಪ್ರವೃತ್ತಿಗೆ ನಿಮಿತ್ತವು ಬ್ರಾಹ್ಮಣತ್ವ ಒಂದೇ ವಿಶೇಷವನ್ನು ನಿಮಿತ್ತವಾಗಿ 
ಇಟ್ಟುಕೊಂಡು ಪ್ರವೃತ್ತವಾಗುವುದಕ್ಕೆ ಪ್ರವೃತ್ತಿ ನಿಮಿತ್ತವೆಂದು ಹೆಸರು. ಪ್ರವೃತ್ತಿ 
ನಿಮಿತ್ತವು ಪುಲ್ಲಿಂಗದಲ್ಲಿಯೂ ಇರಬಹುದು. ಆದರೆ ಅದು ಒಂದಾಗಿಯೂ ಇರಬಹುದು. 
ಹೇಗೆ ಸುಧೀ ಶಬ್ದಕ್ಕೆ ಪುಲ್ಲಿಂಗದಲ್ಲಿ ಶೋಭನಧ್ಯಾನಕತಣೃತ್ವವು ಪ್ರವೃತ್ತಿ ನಿಮಿತ್ತವಾಗಿದೆಯೋ 
ಹಾಗೆಯೇ ನಪುಂಸಕ ಲಿಂಗದಲ್ಲಿಯೂ ಶೋಭನಧ್ಯಾನಕತಣೃತ್ವ ಎಂಬ ಅರ್ಥವು 
ಪ್ರವೃತ್ತಿ ನಿಮಿತ್ತವಾಗಿದೆ. ಆದ್ದರಿ೦ದ ಪ್ರವೃತ್ತಿ ನಿಮಿತ್ತವು ಒಂದೇ ಆಗಿದೆ. 
ತಾತ್ಟರ್ಯವೇನೆಂದರೆ ಶಬ್ದಪ್ರಯೋಗಕ್ಕೆ ಕಾರಣವಾಗಿ ಅಂದರೆ ಯಾವ ನಿಮಿತ್ತದಿಂದ 
ಶಬ್ದಪ್ರಯೋಗವಾಗುತ್ತದೆಯೋ ಆ ಅರ್ಥವನ್ನೇ ಪ್ರವೃತ್ತಿ ನಿಮಿತ್ತವೆಂದು ತಿಳಿಯಬೇಕು. 

ಸೂಚನೆ-3: ಭಾಷಿತ ಪುಂಸ್ಕ- ಒಂದೇ ಪ್ರವೃತ್ತಿ ನಿಮಿತ್ತವನ್ನು ಆಶ್ರಯಿಸಿದ 
ಪುಲ್ಲಿಂಗದಲ್ಲಿ ಪ್ರವೃತ್ತವಾದ ಶಬ್ದವು ನಪುಂಸಕದಲ್ಲಿಯೂ ಪ್ರಯುಕ್ತವಾದರೆ ಅದಕ್ಕೆ 
ಭಾಷಿತ ಪುಂಸ್ಕವೆಂದು ಕರೆಯುತ್ತಾರೆ. ಗಾಲವ ಯಷಿಗಳ ಪ್ರಕಾರ ಪುಲ್ಲಿಂಗದಂತೆ 
ಆದರೆ ಇತರರ ಪ್ರಕಾರ ನಪುಂಸಕ ಲಿಂಗದಲ್ಲೂ ಇರುವುದು. ಪುಂವದಾವ ಬಂದ 
ಕಾರಣದಿಂದ ಪುಲ್ಲಿಂಗದಲ್ಲೇ ಇರಬೇಕೆಂದಿಲ್ಲ. ಆದರೆ ಪುಲ್ಲಿಂಗದಲ್ಲಿ ಯಾವ 
ಕಾರ್ಯವಾಗುತ್ತದೆಯೋ ಆ ಕಾರ್ಯ ನಪುಂಸಕ ಲಿಂಗದಲ್ಲೂ ಆಗಬೇಕು. 


ಇಲ್ಲಿ ಸುಧೀ ಶಬ್ದದ ಮೇಲೆ ಪುಂವದ್ಧಾವವಾದ ಮೇಲೆ ನಪುಂಸಕ ಲಿಂಗದಲ್ಲಿ 
ಹ್ರಸ್ವಾಂತರೂಪವನ್ನು ತಾಳಿದೆ. ಮತ್ತು ಈ ಸುಧೀ ಶಬ್ದವು ದೀರ್ಫಾ೦ತ ರೂಪದಲ್ಲೂ 
ಪ್ರಯುಕ್ತವಾಗುತ್ತದೆ. ಸುಧೀ--ಆ ಎಂದಿದ್ದಾಗ “ಅಚಿ-ಶ್ನು- ಧಾತುಬ್ರುವಾಂ-ಯ್ವೋ- 
ಇಯಜ್‌-ಉವಜೌ' ಎಂಬ ಸೂತ್ರದಿಂದ “ಇಯಜ್‌' ಪ್ರಾಪ್ತವಾಗಿ ಅದನ್ನು ಬಾಧಿಸಿ 
"ಏರನೇಕಾಚೋ*ಸಂಯೋಗಪೂರ್ವಸ್ಯ' ಎಂಬ ಸೂತ್ರದಿಂದ ಯಣ್‌ ಪ್ರಾಪ್ತವಾಗಿ 
ಅದನ್ನು "ನ ಭೂಸುಧಿಯೋ?' ಎಂಬ ಸೂತ್ರವು ನಿಷೇಧಿಸಿದ ಮೇಲೆ “ಅಚಿಶ್ನು... 
ಇಯಜ್‌ ಉವಜೌ' ಎಂಬ ಸೂತ್ರದಿಂದ ಇಯಜ್‌ ಬಂದು ಸುಧಿಯಾ ಮೊದಲಾದ 
ರೂಪಗಳು ಸಿದ್ಧವಾಗುತ್ತವೆ. ಪುಂವದ್ಗಾವವು ಬಾರದ ಪಕ್ಷದಲ್ಲಿ ಹ್ರಸ್ತವೇ ಉಳಿಯುತ್ತದೆ. 


ಷಡ್ಗಿಜ್ಞ್‌ ಪ್ರಕರಣಮ್‌ (ಅ.ನ.) 255 


ಮತ್ತು "ಇಕೋಂಚಿ ವಿಭಕೌ' ಅನ್ನುವದರಿ೦ದ ನುಮಾ(ನ್‌)ಗಮ ಬಂದು ಸುಧಿನಾ 
ಎಂದು ರೂಪವಾಗುತ್ತದೆ. ಸುಧಿಂತತಾ, ಸುಧಿನಾ ಎಂಬಂತೆ ಚತುರ್ಥೀ 
ಏಕವಚನದಲ್ಲಿ ಸುಧಿಯೇ, ಸುಧಿನೇ ಎಂದಾಗುತ್ತದೆ. ಪಂಚಮೀ ಮತ್ತು ಷಷ್ಠೀ 
ಏಕವಚನದಲ್ಲಿ ಸುಧಿಯಃ, ಸುಧಿನಃ, ಎಂದು ರೂಪವಾಗುತ್ತವೆ. ತೃತೀಯಾ ಮತ್ತು 
ಚತುರ್ಕೀ ಮೊದಲಾದ ವಿಭಕ್ತಿಗಳಲ್ಲಿ ಯಾವ ಕಾರ್ಯವಾಗುತ್ತದೋ ಅದು ಪ್ರಥಮಾ 
ಮತ್ತು ದ್ವಿತೀಯಾ ವಿಭಕ್ತಿಗಳಲ್ಲಿ ಇರುವುದಿಲ್ಲ. 


("ಈ' ಕಾರಾಂತ ಭಾಷಿತ ಪುಂಸ್ಥ ಸುಧೀ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸುಧಿ ಸುಧಿನೀ ಸುಧೀನಿ 
ದ್ವಿತೀಯ ಸುಧಿ ಸುಧಿನೀ ಸುಧೀನಿ 
ತೃತೀಯ ಸುಧಿಯಾ ಸುಧಿಭ್ಯಾಮ್‌ ಸುಧಿಭಿಃ 


ಚತುರ್ಥೀ ಸುಧಿಯೇ, ಸುಧಿನೇ ಸುಧಿಭ್ಯಾಮ್‌ ಸುಧಿಭ್ಯಃ 
ಪಣ್ಣುಮೀ ಸುಧಿಯಃ, ಸುಧಿನಃ ಸುಧಿಭ್ಯಾಮ್‌ ಸುಧಿಭ್ಯಃ 


ಷಷ್ಠೀ ಸುಧಿಯಃ, ಸುಧಿನಃ ಸುಧಿಯೋಃ, ಸುಧಿಯಾಮ್‌, 
ಸುಧಿನೋಃ ಸುಧೀನಾಮ್‌ 
ಸಪ್ತಮೀ ಸುಧಿಯಿ, ಸುಧಿನಿ  *ಸುಧಿಯೋಃ, ಸುಧಿಷು 
ಸುಧಿನೋಃ 
ಸಂಬೋಧನ ಹೇ ಸುಧೇ।, ಹೇ ಸುಧಿನೀ! ಹೇ ಸುಧೀನಿ! 
ಹೇ ಸುಧಿ! 


ಗಮನಕ್ಕೆ: ಈಗ "ಉ' ಕಾರಾಂತ ನಪುಂಸಕ ಮಧು ಮೊದಲಾದ ರೂಪಗಳಿಗೆ 
ವಾರಿ ಶಬ್ದ ದಂತೆ ರೂಪಗಳು ಸಿದ್ಧವಾಗುತ್ತವೆ ಎಂಬುದನ್ನು ವಿವರಿಸುತ್ತೇವೆ. ವಾರಿ 
ಮತ್ತು ಮಧು ಶಬ್ದಗಳ ರೂಪಗಳಲ್ಲಿ ಸ್ವಲ್ಪವೇ ಭೇದವಿದೆ. ವಾರಿ ಶಬ್ದದ ನಂತರ 
ಬರುವಂತಹ "ನುಮ್‌' ನ "ನ್‌' ಕಾರವು ರೇಫದ ಪರದಲ್ಲಿ ಇರುವುದರಿಂದ ಣತ್ವವು 
ಬರುತ್ತದೆ. ಆದರೆ ಮಧು ಶಬ್ದದ ನಂತರ ಇರುವ "ನುಮ್‌' ನ "ನ್‌' ಕಾರವು ರೇಫ 
ಅಥವಾ ಷ್‌ ಕಾರದ ನಂತರ ಇಲ್ಲದೇ ಇರುವುದರಿಂದ ಣತ್ಸವು ಇರುವುದಿಲ್ಲ. 


(ಉ ಕಾರಾಂತ ನಪುಂಸಕ ಅಂಗದ ಮಧು ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಮಧು ಮಧುನೀ ಮಧೂನಿ 
ದ್ವಿತೀಯ ಮಧು ಮಧುನೀ ಮಧೂನಿ 


ತೃತೀಯ ಮಧುನಾ ಮಧುಭ್ಯಾಮ್‌ ಮಧುಭಿಃ 


256 ಲಘುಸಿದ್ಧಾಂತ ಕೌಮುದೀ 


ಚತುರ್ಥೀ ಮಧುನೇ ಮಧುಭ್ಯಾಮ್‌ ಮಧುಭ್ಯಃ 
ಪಣ್ಞುಮೀ ಮಧುನಃ ಮಧುಭ್ಯಾಮ್‌ ಮಧುಭ್ಯಃ 
ಷಷ್ಠೀ ಮಧುನಃ ಮಧುನೋಃ ಮಧೂನಾಮ್‌ 
ಸಪ್ತಮೀ ಮಧುನಿ ' ಮಧುನೋಃ ಮಧುಷು 
ಸಂಬೋಧನ ಹೇ ಮಧೋ!। ಹೇ ಮಧುನೀ। ಹೇ ಮಧೂನಿ! 


“ಸುಲು' ಶಬ್ದದ ರೂಪಗಳು-ಸುಷ್ಠು ಲುನಾತಿ ಇತಿ ಸುಲು. ಸು-ಲೂ ಇದು 
ಅಜಂತವಾಗಿರುವುದರಿಂದ ನಪುಂಸಕ ಲಿಂಗದಲ್ಲಿ “ಹ್ರಸ್ಟೋ ನಪುಂಸಕೇ ಪ್ರಾತಿಪದಿಕಸ್ಯ' 
ಎಂಬ ಸೂತ್ರದಿಂದ ಹ್ರಸ್ತವಾಗಿ ಸುಲು ಎಂದಾಗುತ್ತದೆ. ಸುಲು ಅಂದರೆ ಯಾವುದು 
ಚೆನ್ನಾಗಿ ಕತ್ತರಿಸುತ್ತದೋ ಅದು (ಶಸ್ತ್ರ. ವಿಶೇಷ ನಿಗ್ರಹವಾಗುವುದರಿಂದ ಇದರ 
ರೂಪಗಳು ಮೂರೂ ಲಿಂಗಗಳಲ್ಲೂ ಇರುತ್ತದೆ. ಒಂದು ಅರ್ಥವನ್ನು ವಿಶೇಷವಾಗಿ 
ಸ್ವೀಕಾರಮಾಡಿರುವುದರಿಂದ ಮೂರೂ ಲಿಂಗಗಳಲ್ಲೂ ಇರುವುದರಿಂದ ಪ್ರವೃತ್ತಿ ನಿಮಿತ್ತವು 
ಒಂದೇ ಇರುತ್ತದೆ. ಇದಕ್ಕೆ ಪುಂವದ್ಭಾವವು ಬಂದಿದೆ. ಪುಲ್ಲಿಂಗದಲ್ಲಿ "ಓಃಸುಪಿ' 
ಎಂಬ ಸೂತ್ರದಿಂದ ಯಣ್‌ ಸಂಧಿ ಬಂದು ಸಲೂಃ, ಸುಲ್ವೌ, ಸುಲ್ವಃ, ಎಂದು 
ರೂಪಗಳು ಸಿದ್ಧವಾಗುತ್ತವೆ. ನಪುಂಸಕ ಲಿಂಗದಲ್ಲೂ ಸಹ ತೃತೀಯಾದಿಂದ ಆರಂಭಿಸಿ 
ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ ಪುಂವದ್ಭಾವ ಬ೦ದ ರೂಪ ಒಂದು, ಮತ್ತು 
ಪುಂವದ್ಧಾವವಿಲ್ಲದ ಪಕ್ಷದಲ್ಲಿ 'ನುಮಾಗಮ'ದಿಂದ ಕೂಡಿದ ರೂಪವು ಒಂದು ಬರುತ್ತದೆ. 


“ಉ' ಕಾರಾಂತ ಭಾಷಿತ ಪುಂಸ್ಥ ಸುಲೂ ಶಬ್ದದ ರೂಪಗಳು 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸುಲು ಸುಲುನೀ ಸುಲೂನಿ 
ದ್ವಿತೀಯ ಸುಲು ಸುಲುನೀ ಸುಲೂನಿ 
ತೃತೀಯ ಸುಲ್ವಾ, ಸುಲುನಾ ಸುಲುಭ್ಯಾಮ್‌ ಸುಲುಭಿಃ 
ಚತುರ್ಥೀ ಸುಲ್ವೇ, ಸುಲುನೇ ಸುಲುಭ್ಯಾಮ್‌ ಸುಲುಭ್ಯಃ 
ಪಠ್ಣುಮೀ ಸುಲ್ವಃ, ಸುಲುನಃ ಸುಲುಭ್ಯಾಮ್‌ ಸುಲುಭ್ಯಃ 
ಷಷ್ಠೀ ಸುಲ್ಪಃ, ಸುಲುನಃ ಸುಲ್ವೋಃ, ಸುಲ್ವಾಮ್‌, 
ಸುಲುನೋಃ ಸುಲೂನಾಮ್‌ 
ಸಪ್ತಮೀ ಸುಲ್ವಿ, ಸುಲುನಿ ಸುಲ್ವೋಃ,ಸುಲುನೋಃ ಸುಲುಷು 
ಸಂಬೋಧನ ಹೇ ಸುಲೋ! ಹೇ ಸುಲುನೀ। ಹೇ ಸುಲೂನಿ! 


ಸೂಚನೆ: ಈ ತರಹ ಮೇಲೆ ಬರೆದಿರುವ ಭಾಷಿತ-ಪುಂಸ್ಕ ಶಬ್ದಗಳ ರೂಪಗಳನ್ನು 
ವಿದ್ಯಾರ್ಥಿಗಳು ಪರಿಚಯಮಾಡಿಕೊಳ್ಳಬೇಕು. ಇಲ್ಲಿರುವ ವ್ಯತ್ಯಾಸಗಳನ್ನು 
ತಿಳಿದುಕೊಳ್ಳಬೇಕು. ಇಲ್ಲಿ ಉ ಕಾರಾ೦ತ ಶಬ್ದವು ಧಾತುವಲ್ಲವಾದರೆ ಅದು ಪುಲ್ಲಿಂಗ 


ಷಡ್ಲಿಲ್ಲಿ ಪ್ರಕರಣಮ್‌ (ಅ.ನ.) 257 


ಶಬ್ದದಲ್ಲಿ "ಓಃ ಸುಪಿ' ಎ೦ಬ ಸೂತ್ರದಿಂದ ಯಣ್‌ ಸಂಧಿಯಂತು ಆಗುವುದಿಲ್ಲ. 
ಆದರೆ ಭಾನು ಶಬ್ದದಂತೆ ರೂಪಗಳು ಇರುತ್ತವೆ. 
“ಉ' ಕಾರಾಂತ ಇತರ ಭಾಷಿತ ಪುಂಸ್ಕ ಶಬ್ದಗಳ ಉದಾಹರಣೆಗಳು- 
ಯಜು, ಸಾಧು, ಕಟು, ಮೃದು, ಸ್ವಾದು, ಗುರು, ವಿಭು. 


ಇಲ್ಲಗೆ "ಉ'ಕಾರಾ೦ತ ನಪುಂಸಕ ಅಂಗ ಶಬ್ದಗಳು ಮುಗಿದವು. 


"ಖು'ಕಾರಾ೦ತ ಸಪುಂಸಕಅಂಗ ಶಬ್ದಗಳು 

ಸೂಚನೆ-1: ಧಾತೃ- ಧಾರಣ ಮಾಡುವ ಕುಲ, ಇಲ್ಲಿ ಧಾರಣಮಾಡುವ ಎಂಬ 
ಅರ್ಥದಲ್ಲಿ ಈ ಶಬ್ದವು ಪುಲ್ಲಿಂಗದಲ್ಲಿ ಪ್ರಯುಕ್ತವಾಗಿರುತ್ತದೆ. ಮತ್ತು ಇದೇ ಅರ್ಥವುಳ್ಳ 
ಶಬ್ದವು ನಪುಂಸಕಲಿಂಗದಲ್ಲೂ ಪ್ರವೃತ್ತವಾಗುತ್ತದೆ. ಆಗ ಪ್ರವೃತ್ತಿನಿಮಿತ್ತವು ಒಂದೇ 
ಆಗಿದೆ, ಭಾಷಿತ ಪುಂಸ್ಕವಾಗಿಯೂ ಇದೆ. ಆದ್ದರಿಂದ ತೃತೀಯಾದಿ ಅಜಾದಿ ವಿಭಕ್ತಿಗಳು 
ಪರವಾದಾಗ ವಿಕಲ್ಪದಿಂದ ಪುಂವದ್ಭಾವವು ಬಂದು ಎರೆಡೆರಡು ರೂಪಗಳು ಬರುತ್ತವೆ. 

ಸೂಚನೆ-2: ಪುಲ್ಲಿಂಗದಲ್ಲಿ ತೃತೀಯಾದಿ ವಿಭಕ್ತಿಗಳಲ್ಲಿನ ಅಜಾದಿ ವಿಭಕ್ತಿಗಳು 
ಪರವಾದಾಗ ಯಣ್‌ ಸಂಧಿ ಹಾಗು ನುಮಾಗಮವು ಬರುತ್ತದೆ. 


ಖು ಕಾರಾಂತ ಭಾಷಿತಮಂಸ್ಥ ಧಾತೃ ಶಬ್ಧದ ರೂಪಗಳು 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಧಾತೃ ಥಾತೃಣೇ ಧಾತ್ಯಣಿ 
ದ್ವಿತೀಯ ಧಾತೃ ಧಾತೃಣೇ ಧಾತ್ಯಣಿ 
ತೃತೀಯ ಧಾತ್ರಾ,ಧಾತೃಣಾ ಧಾತ್ಮ ೈಭ್ಯಾಮ್‌ ಧಾತೃಭಿಃ 
ಚತುರ್ಥೀ ಧಾತ್ರೇ, ಧಾತೃಣೇ ಧಾತೃಭ್ಯಾಮ್‌ ಧಾತೃಭ್ಯಃ 
ಪಣಳ್ಳುಮೀ ಧಾತುಃ, ಧಾತೃಣಃ ಧಾತೃಭ್ಯಾಮ್‌ ಧಾತೃಭ್ಯಃ 
ಷಷ್ಠೀ ಧಾತುಃ, ಧಾತೃಣಃ ಧಾತ್ರೋಃಧಾತೃಣೋಃ ಧಾತ್ಮಣಾಮ್‌ 
ಸಪ್ತಮೀ ಧಾತರಿ,ಧಾತೃಣಿ ಧಾತ್ರೋಃಧಾತೃಣೋಃ ಧಾತೃಷು 
ಸಂಬೋಧನ ಹೇ ಧಾತಃಹೇ ಧಾತೃ!ಹೇ ಧಾತೃಣೀ! ಹೇ ಧಾತ್ಯೃಣೀ! 


ಸೂಚನೆ: ಇದೇ ತರಹ ಜ್ಞಾತೃ, ಕರ್ತೃ, ವಕ್ತೃ ಶ್ರೋತೃ, ಮೊದಲಾದ ಶಬ್ದಗಳ 
ರೂಪಗಳನ್ನು ತಿಳಿದುಕೊಳ್ಳಬೇಕು. 
ಇಲ್ಲಗೆ ಖು-ಕಾರಾನ್ತ ಶಬ್ದಗಳು ಮುಗಿದವು. 
ಓ ಕಾರಾಂತ ನಮಂಸಕಲಅಂಗ ಶಬ್ದಗಳು 
(ಏಜ್‌ ಗೆ "ಇಕ್‌' ಆದೇಶವನ್ನು ವಿಧಿಸುವ ನಿಯಮ ಸೂತ್ರ) 
ಸೂತ್ರ- 25. ಏಚ ಇಗ್ಫಸ್ಟಾದೇಶೇ (1.1.48) 
ವೃತ್ತಿಃ-ಆದಿಶ್ಯಮಾನೇಷು ಹ್ರಸ್ವೇಷು ಮಧ್ಯೇ ಏಚಃ ಇಕ್‌ ಏವ ಸ್ಕಾತ್‌। ಪಧ್ಯು 


258 ಲಘುಸಿದ್ಧಾಂತ ಕೌಮುದೀ 


ಪ್ರಧ್ಯುನೀ। ಪ್ರಧ್ಯೂನಿ। ಪ್ರಧ್ಯುನೆ ಇತ್ಯಾದಿ! ಪ್ರರಿ। ಪ್ರರಿಣೀ (ಪ್ರರೀಣಿ। ಪ್ರರಿಣಾ। ಏಕದೇಶವಿಕೃತಂ 
ಅನನ್ಯವತ್‌। ಪ್ರರಾಭ್ಯಾಮ್‌। ಸುನು। ಸುನುನೀ। ಸುನೂನಿ। ಸುನುನೇತ್ಯಾದಿ। 


ಇತ್ಯಜನ್ರಾಃ ನಪುಂಸಕ ಆಅಜಳ್ಲಾಃ 

ಪ. ಛೇ. - ಏಚಃ, ಇಕ್‌, ಹ್ರಸ್ತಾದೇಶೇ. 

ಅರ್ಥ- ಏಚ್‌(ಏ.ಓ,ಐ,ಔ) ವರ್ಣಗಳ ಸ್ಥಾನದಲ್ಲಿ ಹ್ರಸ್ವಾದೇಶವು ವಿಧಿಸಲ್ಪಟ್ಟಾಗ, 
ಅದು ಇಕ್‌ ವರ್ಣಗಳದ್ದೇ ಹ್ರಸ್ತರೂಪವಾಗಿರುತ್ತದೆ. ಏಕೆ ಈ ರೀತಿಯಾಗಿ ಹೇಳಲಾಗಿದೆ 
ಎಂದರೆ ಏಚ್‌ ವರ್ಣಗಳಿಗೆ ಹ್ರಸ್ಟಗಳಿಲ್ಲ, ಏಚ್‌ ವರ್ಣಗಳಿಗೆ ಹ್ರಸ್ವ ಬರಬೇಕಾದರೆ 
ಯಾವ ವರ್ಣಗಳು ಬರಬೇಕೆಂಬ ಪ್ರಶ್ನೆ ಬಂದಾಗ ಈ ಪ್ರಕೃತ ಸೂತ್ರವು ಒಂದು 
ನಿಯಮವನ್ನು ಮಾಡಿದೆ. “ಸ್ಥಾನೇ೦5ತರತಮಃ' ಎಂಬ ಪರಿಭಾಷೆಯಿಂದ ಏಚ್‌ 
ವರ್ಣಗಳ ಸ್ಥಾನದಲ್ಲಿ ಇಕ್‌ ವರ್ಣಗಳಿಗೆ ಹ್ರಸ್ತವರ್ಣಗಳಿವೆ. ಏಚ್‌ನಲ್ಲಿ ಏ, ಓ, ಐ, 
ಔ, ಎಂದು ನಾಲ್ಕು ವರ್ಣಗಳಿವೆ. ಹ್ರಸ್ತವರ್ಣಗಳು ಐದು ಇವೆ. (ಅ, ಇ, ಉ, ಯ, 
ಲೃ) ಇಲ್ಲಿ ಸಮ ಸಂಖ್ಯೆ ಇಲ್ಲದಿರುವುದರಿಂದ “ಯಥಾಸಂಖ್ಯಮನುದೇಶಃಸಮಾನಾಮ್‌' 
ಎ೦ಬ ಸೂತ್ರವು ಪ್ರವೃತ್ತವಾಗುವುದಿಲ್ಲ. ಆದ್ದರಿಂದ ಸ್ಥಾನಸಾಮ್ಯದ ದೃಷ್ಟಿಯಿಂದ “ಏ 
ಐ,' ಗಳ ಸ್ಥಾನದಲ್ಲಿ ಇ ಕಾರವು ಮತ್ತು ಅ ಕಾರವು, ಓ, ಔ ಗಳ ಸ್ಥಾನದಲ್ಲಿ ಉ 
ಕಾರ ಮತ್ತು ಅ ಕಾರವು ಆದೇಶವಾಗಿ ಬರುತ್ತವೆ. ಆದ್ದರಿ೦ದ ಪ್ರಕೃತ ಸೂತ್ರವು ಅ 
ಕಾರವನ್ನು ಬಿಟ್ಟು ಇಕ್‌ ವರ್ಣಗಳೇ ಆದೇಶವಾಗಿ ಬರಬೇಕು. ಅಂದರೆ ಬೇರೆ 
ವರ್ಣಣಗಳು ಬರುವದಿಲ್ಲವೆಂದು ಅರ್ಥ. ಹೀಗೆ ನಿಯಮವನ್ನು ಮಾಡುವುದಕ್ಕಾಗಿ 
ಪ್ರವೃತ್ತವಾಗಿದೆ. 

ಪ್ರಕೃಷ್ಟಾ ದ್ಯೌಃ ಯಸ್ಮಿನ್‌ ದಿನೇ, ತತ್‌ ದಿನಂ-ಪ್ರದ್ಯು (ಮೋಡವಿಲ್ಲದೆ ಸ್ವಚ್ಛವಾದ 
ಆಕಾಶವುಳ್ಳದಿನ) ಕೇವಲ ದ್ಯೋ ಶಬ್ದವು ಪುಲ್ಲಿಂಗದಲ್ಲೇ ಇರುತ್ತದೆ. ಆದರೆ ಪ್ರ 
ಉಪಸರ್ಗಪೂರ್ವಕ ದ್ಯೋ ಶಬ್ದವು ನಪುಂಸಕಲಿಂಗದಲ್ಲಿದೆ. ಆದ್ದರಿಂದ ಪ್ರದ್ಯೋ 
ನಲ್ಲಿರುವ "ಓ' ಕಾರಕ್ಕೆ ಹಸ್ತವು "ಹ್ರಸ್ಟೋ ನಪುಂಸಕೇ ಪ್ರಾತಿಪದಿಕಸ್ಯ' ಎಂಬ ಸೂತ್ರದಿಂದ 
ಬಂದಿದೆ. ಪ್ರಕೃತ ಸೂತ್ರದಿಂದ ನಿಯಮವಾಗಿ "ಸ್ಥಾನೇಂsತರತಮಃ' ಎಂಬ 
ಪರಿಭಾಷೆಯಿಂದ ಪ್ರದ್ಯೋವಿನಲ್ಲಿರುವ "ಓ'ಕಾರಕ್ಕೆ "ಉ'ಕಾರವು ಆದೇಶವಾಗಿ ಬಂದು 
ಪ್ರದ್ಯು ಎಂದಾಗುತ್ತದೆ. ಇದರ ರೂಪವು ಉ ಕಾರಾಂತ ಮಧು ಶಬ್ದದಂತೆ ಇರುತ್ತದೆ. 


ಓ ಕಾರಾಂತ ನಪುಂಸಕಲಆಂಗದ ಪ್ರದ್ಯೋ ಶಬ್ದದ ರೂಪಗಳು 


ವಿಭಕ್ತಿಗಳು. ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪ್ರದ್ಯು ಪ್ರದ್ಯುನೀ ಪ್ರದ್ಯೂನಿ 
ದ್ವಿತೀಯ ಪ್ರದ್ಯು ಪ್ರದ್ಯುನೀ ಪ್ರದ್ಯೂನಿ 
ತೃತೀಯ ಪ್ರದ್ಯುನಾ ಪ್ರದ್ಯುಭ್ಯಾಮ್‌ ಪ್ರದ್ಯುಭಿಃ 
ಚತುರ್ಥೀ  ಪ್ರದ್ಯುನೇ ಪ್ರದ್ಯುಭ್ಯಾಮ್‌ ಪ್ರದ್ಯುಭ್ಯಃ 
ಪಣಳ್ಜುಮೀ ಪ್ರದ್ಯುನಃ ಪ್ರದ್ಯುಭ್ಯಾಮ್‌ ಪ್ರದ್ಯುಭ್ಯಃ 


ಹಡಿ ಪ್ರಕರಣಮ್‌ (ಅ.ನ.) 259 


ಷಷ್ಟೀ ಪ್ರದ್ಯುನಃ ಪ್ರದ್ಯುನೋಃ ಪ್ರದ್ಯೂನಾಮ್‌ 
ಸಪ್ತಮೀ ಪ್ರದ್ಯುನಿ ಪ್ರದ್ಯುನೋಃ ಪ್ರದ್ಯುಷು 
ಸಂಬೋಧನ ಹೇ ಪ್ರದ್ಯೋ! ಹೇ ಪ್ರದ್ಯುನೀ। ಹೇ ಪ್ರದ್ಯೂನಿ! 
ಹೇ ಪ್ರದ್ಯು! 
ಇಲ್ಲಗೆ "ಓ' ಕಾರಾನ್ತ ಶಬ್ದಗಳು ಮುಗಿದವು. 
ಐ ಕಾರಾನ್ಷ ಶಬ್ಧಗಳು 
ವಿವರಣೆ: ಪ್ರರಿ-ಪ್ರಕೃಷ್ಣಃ ರಾಃ ಯಸ್ಯ ಕುಲಸ್ಯ ತತ್‌ ಪ್ರರಿ ಕುಲಮ್‌ (ಪ್ರಕೃಷ್ಣವಾದ 


ಐಶ್ವರ್ಯವುಳ್ಳ ವಂಶ) ಪುಲ್ಲಿಜ್ಗ ಶಬ್ದದಲ್ಲಿ ರೈ ಶಬ್ದ ಇದೆ. ಅದು ನಪುಂಸಕ ಲಿಜ್ಗದಲ್ಲಿ 
ಪ್ರ ಪೂರ್ವಕ ರೈ ಶಬ್ದವಾಗಿದೆ. ನಪುಂಸಕ ಲಿಜ್ಗದಲ್ಲಿ “ಹ್ರಸ್ವೋ ನಪುಂಸಕೇ ಪ್ರಾತಿಪದಿಕಸ್ಯ 
“ ಎಂಬ ಸೂತ್ರದಿಂದ, “ಎಚ ಇಪುಸ್ಟಾದೇಶೇ” ಎಂಬ ನಿಯಮದಂತೆ "ಐ' ಕಾರದ 
ಸ್ಥಾನದಲ್ಲಿ, ಹ್ರಸ್ವ "ಇ' ಕಾರ ಬಂದು “ಪ್ರರಿ' ಎಂದಾಗಿದೆ. ಇದಕ್ಕೆ "ಸುಪ್‌' ಪ್ರತ್ಯಯಗಳನ್ನು 
ಸೇರಿಸಲಾಗುತ್ತದೆ. ಈ “ಪ್ರರಿ' ಶಬ್ದಕ್ಕೆ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ವಾರಿ' 
ಶಬ್ದದಂತೆಯೂ, *“ಪ್ರರೈ' ಶಬ್ದವು “ಪ್ರರಿ' ಎಂದಾದಾಗಲೂ, "ಏಕದೇಶವಿಕೃತ' 
ನ್ಯಾಯದಿಂದ, ಹಲಾದಿ ವಿಭಕ್ತಿಗಳು (ಭ್ಯಾಮ್‌, ಭಿಸ್‌, ಭ್ಯಸ್‌, ಮತ್ತು ಸುಪ್‌) 
ಪರದಲ್ಲಿದ್ದಾಗ “ರಾಯೋ ಹಲೀ” ಎಂಬ ಸೂತ್ರದಿಂದ, "ಆ' ಕಾರಾದೇಶವು ಬಂದು, 
"ಪ್ರರಾಭ್ಯಾಮ್‌', “ಪ್ರರಾಭಿಃ' ಎಂದು ರೂಪಗಳಾಗುತ್ತವೆ. 


ಕಾರಾನ್ತ ನಪುಂಸಕ ಅಣ್ಣ "ಪ್ರರೈ' ಶಬ್ದಗಳು 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪ್ರರಿ ಪ್ರರಿಣೀ ಪ್ರರೀಣಿ 
ದ್ವಿತೀಯ ಪರಿ ಪ್ರರಿಣೀ ಪ್ರರೀಣಿ 
ತೃತೀಯ ಪ್ರರಿಣಾ ಪ್ರರಾಭ್ಯಾಮ್‌ ಪ್ರರಾಭಿಃ 
ಚತುರ್ಥೀ ಪ್ರರಿಣೇ ಪ್ರರಾಭ್ಯಾಮ್‌ ಪ್ರರಾಭ್ಯಃ 
ಪಳ್ಚುಮೀ ಪ್ರರಿಣಃ ಪ್ರರಾಭ್ಯಾಮ್‌ ಪ್ರರಾಭ್ಯಃ 
ಷಷ್ಠೀ ಪ್ರರಿಣಃ ಪ್ರರಿಣೋಃ ಪ್ರರೀಣಾಮ್‌ 
ಸಪ್ತಮೀ ಪ್ರರಿಣಿ ಪ್ರರಿಣೋಃ ಪ್ರರಾಸು 
ಸಂಬೋಧನ ಹೇ ಪ್ರರೇ!, ಹೇ ಪ್ರರಿಣೀ! ಹೇ ಪ್ರರೀಣಿ! 
ಹೇ ಪ್ರರಿ! 


ಇಲ್ಲಗೆ "ಐ' ಕಾರಂತ ಶಬ್ದಗಳು ಮುಗಿದವು. 
ಔಕಾರಾನ್ತ್ರ ಶಬ್ದಗಳು 
ವಿವರಣೆ: ಸುನು-ಸುಷ್ಠುಃ ನೌಃ ಯಸ್ಯ ತತ್‌ ಕುಲಮ್‌ (ಸುಂದರವಾದ ಹಡಗು 
ಉಳ್ಳವನ ಕುಲ). ಸ್ತೀಲಿಜ್ಗದಲ್ಲಿ "ನೌ' ಶಬ್ದವು "ಔ' ಕಾರಾನ್ತವಾಗಿದೆ. 


260 ಲಘುಸಿದ್ಧಾಂತ ಕೌಮುದೀ 


"ಸು' ಶಬ್ದವನ್ನು "ನೌ' ಶಬ್ದದಜೊತೆಗೆ ಸೇರಿಸಿ ಸಮಾಸ ಮಾಡಿದಾಗ, ನಪುಂಸಕ 
ಲಿಜ್ಲದಲ್ಲಿ "ಔ' ಕಾರಕ್ಕೆ “ಪ್ರಸ್ಟೋ ನಪುಂಸಕೇ ಪ್ರಾತಿಪದಿಕಸ್ಯ “ ಎಂಬ ಸೂತ್ರದಿಂದ, 
“ಏಚ ಇಪ್ಪಸ್ವಾದೇಶೇ” ಎಂಬ ನಿಯಮದಂತೆ "ಔ' ಕಾರದ ಸ್ಥಾನದಲ್ಲಿ, ಹ್ರಸ್ವ "ಉ' 
ಕಾರ (ಇಕ್‌) ಬಂದು."ಸುನು' ಎಂದಾಗಿದೆ. ಇದಕ್ಕೆ “ಸುಪ್‌' ಪ್ರತ್ಯಯಗಳನ್ನು 
ಸೇರಿಸಲಾಗುತ್ತದೆ. ಆಗ ಮಧು ಶಬ್ದದಂತೆ ರೂಪಗಳಾಗುತ್ತವೆ. 


ಔಕಾರಾನ್ತ ನಪುಂಸಕ ಅಣ್ಣದ "ಸುನೌ” ಶಬ್ದದ ರೂಪಗಳು 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸುನು ಸುನುನೀ ಸುನೂನಿ 
ದ್ವಿತೀಯ ಸುನು ಸುನುನೀ ಸುನೂನಿ 
ತೃತೀಯ ಸುನುನಾ ಸುನುಭ್ಯಾಮ್‌ ಸುನುಭಿಃ 
ಚತುರ್ಥೀ ಸುನುನೇ ಸುನುಭ್ಯಾಮ್‌ ಸುನುಭ್ಯಃ 
ಪಳ್ಳುಮೀ ಸುನುನಃ ಸುನುಭ್ಯಾಮ್‌ ಸುನುಭ್ಯಃ 
ಷಷ್ಠೀ ಸುನುನಃ ಸುನುನೋಃ ಸುನೂನಾಮ್‌ 
ಸಪ್ತಮೀ ಸುನುನಿ ಸುನುನೋಃ ಸುನುಷು 
ಸಂಬೋಧನ ಹೇ ಸುನೋ! ಹೇ ಸುನುನೀ ಹೇ ಸುನುನೀ। 
ಹೇ ಸುನು! 


ಇಲ್ಲಗೆ ಅಜನ್ರ ನಪುಂಸಕ ಅಣ್ಣ ಪ್ರಕರಣ ಮುಗಿಯಿತು. 
ಇಲ್ಲಗೆ ಷಡ್ಲಿಚ್ಲೆ ಪ್ರಕರಣದಲ್ಲ ಅಜನ್ತಅಣ್ಣಗಳ ಪ್ರಕರಣ (7) ಮುಗಿಯಿತು. 


8. ಹಲನ್ರ ಪುಲ್ಲಂಗ ಪ್ರಕರಣ 


(ಸೂತ್ರ 252-359 ರವರೆಗೆ) 
(ಢತ್ಯ ವಿಧಾಯಕ ಸೂತ್ರ) 

ಸೂತ್ರ- 25೭. ಸೂತ್ರ - ಹೋ ಢಃ (8.2.31) 

ವೃತ್ತಿಃ-ಹಸ್ಯ ಢಃ ಸ್ಯಾತ್‌ ರುಲಿ ಪದಾನ್ತೇ ಚ । ಲಿಟ್‌, ಲಿಡ್‌। ಲಿಹೌ। 
ಲಿಹಃಲಿಡ್ಸಾ ಕಮ್‌!ಲಿಟ್ಟು, ಲಿಟ್ಟು 

ಪ.ಛೇ - ಹಃ ಢಃ 

ಅ.ವ್ಯ- “ರುಲೋರುರಿ” ಎಂಬ ಸೂತ್ರದಿಂದ "ರುರಿ' ಎಂಬ ಪದವೂ ಮತ್ತು 
“ಸ್ಕೋಃಸ೦ಯೋಗಾದ್ಯೋರನ್ನೇಚ” ಎಂಬ ಸೂತ್ರದಿಂದ "ಅನ್ನೇ ಎಂಬ ಪದವೂ 
ಅನುವೃತ್ತವಾಗುತ್ತವೆ. “ಪದಸ್ಕ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- "ರುಲ್‌' ಪರದಲ್ಲಿರುವ ಅಥವಾ ಪದಾನ್ರದಲ್ಲಿರುವ "ಹ್‌' ಕಾರದ 
ಸ್ಥಾನದಲ್ಲಿ "ಢ್‌' ಕಾರವು ಆದೇಶವಾಗಿ ಬರುತ್ತದೆ. (ಢಃ ಎಂಬಲ್ಲಿ “ಅ” ಕಾರವು 
ಉಚ್ಚಾರಣಾರ್ಥ, ಆದ್ದರಿಂದ “ಢ್‌' ಮಾತ್ರ ಉಳಿಯುತ್ತದೆ). 

ಉದಾ- ಲಿಟ್‌, ಲಿಡ್‌ -(ನೆಕ್ಕುವವನು)ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ- "ಲಿಹ್‌' 
ಧಾತುವಿನ ಪರದಲ್ಲಿ "ಕ್ಲಿಪ್‌ ಪ್ರತ್ಯಯ ಬಂದು, ಸರ್ವಾಪಹಾರಲೋಪವಾಗಿ, ಪ್ರಾತಿಪದಿಕ 
ಸಂಜ್ಞೆ ಬಂದು, "ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ, ಲಿಹ್‌4ಸ್‌ ಎಂದಿರುತ್ತದೆ. 
“ಹಲ್ಲಾ ಕಬ್ಯೋದೀರ್ಫಾತ್‌ ಸುತಿಸ್ಯಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ, "ಸ್‌' ಕಾರಕ್ಕೆ 
ಲೋಪ ಬರುತ್ತದೆ. “ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌” ಎಂಬ ಸೂತ್ರದಿಂದ, 
ಮೇಲಿನ ರೂಪವನ್ನು ಪ್ರತ್ಯಯಾವ್ತವಾಗಿ ಭಾವಿಸಿ ಪದವೆಂದು ಸ್ವೀಕರಿಸಬೇಕು. “ಲಿಹ್‌' 
ಎಂಬುದು "ಹ್‌'ಕಾರಾನ್ರ ಪದವಾಗಿರೋಣದ್ದರಿಂದ, ಪ್ರಕೃತ ಸೂತ್ರದಿಂದ, "ಹ್‌' 
ಕಾರಕ್ಕೆ "ಢ್‌ ಕಾರವು ಆದೇಶವಾಗಿ ಬಂದು, "ಲಿಢ್‌' ಎಂದಾಗುತದೆ. ಪರದಲ್ಲಿ 
ಅವಸಾನ ಸಂಜ್ಞೆ ಇರುವದರಿಂದ, “ವಾಂವಸಾನೇ” ಎಂಬ ಸೂತ್ರದಿಂದ “ಢ್‌' 
ಕಾರಕ್ಕೆ ವಿಕಲ್ಲವಾಗಿ "ಚರ್ತ್ವ' ಬಂದು "ಲಿಟ್‌' ಎಂದಾಗುತ್ತದೆ. ಹೀಗಾಗಿ "ಲಿಟ್‌' 
ಲಿಡ್‌' ಎಂದು ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಲಿಹೌ-ಪ್ರಥಮಾ ವಿಭಕ್ತಿಯ ದ್ವಿ ವಚನದಲ್ಲಿ, ಲಿಹ್‌+ಔ-ಲಿಹೌ ಎಂದು 
ರೂಪವಾಗುತ್ತದೆ. 

ಉದಾ- ಲಿಹಃ-ಪ್ರಥಮಾ ವಿಭಕ್ತಿಯ ಬಹು ವಚನದಲ್ಲಿ, ಲಿಹ್‌-ಜಸ್‌ (ಅಸ್‌) 
ಎ೦ದಿದ್ದಾಗ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಲಿಹಃ ಎಂದು ರೂಪವಾಗುತ್ತದೆ. 

ಉದಾ-ಲಿಹಮ್‌ -ದ್ವಿತೀಯಾ ವಿಭಕ್ತಿಯ ಏಕ ವಚನದಲ್ಲಿ, ಲಿಹ್‌4ಅಮ್‌-ಲಿಹಮ್‌ 
ಎಂದು ರೂಪವಾಗುತ್ತದೆ. 


262 ಲಘುಸಿದ್ಧಾಂತ ಕೌಮುದೀ 


ಉದಾ - ಲಿಹೌ-ದ್ವಿತೀಯಾ ವಿಭಕ್ತಿ ದ್ವಿವಚನದಲ್ಲಿ-ಪ್ರಥಮಾ ವಿಭಕ್ತಿ 
ದ್ವಿವಚನದಂತೆಯೆ ಲಿಹೌ ಎಂದು ರೂಪವಾಗುತ್ತದೆ. 

ಉದಾ- ಲಿಹಃ-ದ್ದಿತೀಯಾ ವಿಭಕ್ತಿ ಬಹುವಚನದಲ್ಲಿ ಲಿಹ್‌.-ಶಸ್‌ (ಅಸ್‌) 
ಎಂದಿದ್ದಾಗ ರುತ್ವ- ವಿಸರ್ಗಗಳಿಂದ ಲಿಪಃ ಎಂದು ರೂಪವಾಗುತ್ತದೆ 

ಉದಾ- Ped - ತೃತೀಯಾ ವಿಭಕ್ತಿ ಏಕವಚನದಲ್ಲಿ ಲಿಹ್‌-ಟಾ(ಆ)-ಲಿಹಾ 
ಎಂದು ರೂಪವಾಗುತ್ತದೆ. 

ಉದಾ-ಲಿಡಾ ಮ್‌ (3) - ತೃತೀಯಾ, ಚತುರ್ಥೀ ಮತ್ತು ಪಳ್ಳುಮೀ ವಿಭಕ್ತಿ 
ದ್ವಿವಚನಗಳಲ್ಲಿ ಲಿಹ್‌- ಭ್ಯಾಮ್‌ ಎಂದಿದ್ದಾಗ, ಅಸರ್ವನಾಮಸ್ಥಾನ - ಹಲಾದಿ 
ವಿಭಕ್ತಿಯಾದ “ಭ್ಯಾಮ್‌' ಪರದಲ್ಲಿರೋಣದ್ದರಿಂದ "ಲಿಹ್‌'ಗೆ “ಸ್ವಾದಿಷ್ಟರ್ವನಾಮಸ್ಥಾನೇ” 
ಎ೦ಬ ಸೂತ್ರದಿಂದ ಪದಸಂಜ್ಞೆಯು ಬರುತ್ತದೆ. ಪ್ರಕೃತ ಸೂತ್ರದಿಂದ "ಹ್‌' ಕಾರಕ್ಕೆ 
"ಢತ್ತ' ಬಂದು, ಲಿಢ್‌.-ಭ್ಯಾಮ್‌ ಎಂದಾಗುತ್ತದೆ. “ರುಲಾಂಜ ಶೋತಂತೇ” ಎಂಬ 
ಸೂತ್ರದಿಂದ ಜಸ್ತ್ವವು ಬಂದು, ಲಿಡ್‌. ಭ್ಯಾಮ್‌-ಲಿಡ್ಭಾ $ಮ್‌(3) ಎಂದು 
ರೂಪವಾಗುತ್ತದೆ. 

ಉದಾ-ಲಿಡ್ಡಿಃ - ತೃತೀಯಾ ವಿಭಕ್ತಿ ಬಹುವಚನದಲ್ಲಿ ಲಿಹ್‌4ಭಿಸ್‌ ಎಂದಿದ್ದಾಗ, 
ಹಿಂದಿನಂತೆಯೇ ಲಿಢ್‌+ಭಿಸ್‌ ಎಂದಿದ್ದಾಗ, “ರುಲಾಂಜ ಶೋತನ್ಹೇ” ಎಂಬ 
ಸೂತ್ರದಿಂದ “ಜಶ್ಚ್ವ' ಬಂದು ಲಿಡ್‌.ಭಿಸ್‌ "ಎಂದಾಗಿ. ರುತ್ವ-ವಿಸರ್ಗಗಳಿಂದ ಲಿಡ್ಫಿಃ 
ಎಂದು ರೂಪ ವಾಗುತ್ತದೆ. 

ಉದಾ- ಲಿಹೇ - ಚತುರ್ಥೀ ವಿಭಕ್ತಿ ಏಕ ವಚನದಲ್ಲಿ ಲಿಹ್‌.-ಜೇ(ಏ)- ಲಿಹೇ 
ಎಂದು ರೂಪವಾಗುತ್ತದೆ. 

ಉದಾ- ಲಿಡ್ಕ್ಯ 8 (2) - ಚತುರ್ಥೀ ಮತ್ತು ಪಣ್ಣುಮೀ ವಿಭಕ್ತಿ ಬಹುವಚನಗಳಲ್ಲಿ 
ಲಿಹ್‌-ಭ್ಯಸ್‌ ಎಆದಿದ್ದಾಗ, “ಪದಸಂಜ್ಠೆ] ಬಂದು, ಲಿಢ್‌-ಭ್ಯಸ್‌ ಎಂದಾಗಿ, ನಂತರ 
a ಕೆಯ, "ಜ್ತ Re ಕಾರಕ್ಕೆ ರುತ್ವ-ವಿಸ ೪: ಬಂದು ಲಿಡ್ಭ್ಯ $ (2) 
ಎಂದು ರೂಪವಾಗುತ್ತದೆ. 

ಉದಾ- ಲಿಹಃ (2)-ಪಣ್ಣುಮೀ ಮತ್ತು ಷಷ್ಟೀ ವಿಭಕ್ತಿ ಏಕವಚನಗಳಲ್ಲಿ ಕ್ರಮವಾಗಿ 
ಜಸಿ (ಅಸ್‌), ಜಸ್‌(ಅಸ್‌) ಪ್ರತ್ಯಯಗಳು "ಬಂದಾಗ ಲಿಹ್‌4ಅಸ್‌ ಎಂದು 'ಇರುತ್ತದೆ. 
ಈಗ “ಸ್‌” ಕಾರಕ್ಕೆ ರುತ್ವ-ವಿಸ ರ್ಗಗಳು ಬಂದು ಲಿಹಃ (2) ಎಂದು ರೂಪಗಳಾಗುತ್ತವೆ. 

ಉದಾ- ಹೋ (2)-ಷಷ್ಠೀ ಮತ್ತು ಸಪ್ತಮೀ ವಿಭಕ್ತಿ ದ್ವಿವಚನಗಳಲ್ಲಿ ಲಿಹ್‌*ಓಸ್‌ 
ಎಂದಿದ್ದಾಗ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಲಿಹೋಃ (2) ಎಂದು 
ರೂಪಗಳಾಗುತ್ತವೆ. 

ಉದಾ-ಲಿಹಿ ಸಪ್ತಮೀ ವಿಭಕ್ತಿ ಏಕವಚನದಲ್ಲಿ ಲಿಹ್‌* ಜೆ (ಇ)-ಲಿಹಿ ಎಂದು 
ರೂಪವಾಗುತ್ತದೆ. 

ಉದಾ-ಲಿಟ್ಟು, ಲಿಟ್ಟು - ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ ಲಿಹ್‌4 ಸುಪ್‌(ಸು) 


ಹಡ್ಲಿಣ್ಸಿ ಪ್ರಕರರಣಮ್‌ (ಹ.ಪು.) 263 


ಎಂದಿದ್ದಾಗ, ತೃತೀಯಾ ವಿಭಕ್ತಿಯಂತೆಯೇ ಪ್ರಕ್ರಿಯೆ ನಡೆದು ಢತ್ವ, "ಜಶ್ಚ್ವ', ಗಳು 
ಬಂದು ಲಿಡ್‌+ಸು ಎಂದಿದ್ದಾಗ, “ಡಃಸಿಧುಟ್‌” ಎಂಬ ಸೂತ್ರದಿಂದ ವೈಕಲ್ಪಿಕವಾಗಿ 
ಸು' ಗೆ "ಧುಟ್‌' ಆಗಮವು ಆದ್ಯವಯವವಾಗಿ ಬಂದು, ಲಿಡ್‌4ಧ್‌4ಸು ಎಂದಾಗುತ್ತದೆ. 
ನಂತರ "ಡ್‌' ಕಾರ ಮತ್ತು 'ಧ್‌್‌ ಗಳು ಸೇರಿ, "ಷ್ರುತ್ವ' ಬಂದಾಗ, 
“ನಪದಾನ್ನಾಟ್ಟೋರನಾಮ್‌” ಎಂಬ ಸೂತ್ರದಿಂದ "ನಿಷೇಧ' ಬಂದು, “ಖರಿಚ” 
ಎಂಬುದರಿಂದ “ಚರ್ತ್ವ' ಬಂದು “ಡ್‌' ಕಾರಕ್ಕೆ "ಟ್‌' ಕಾರ ಬಂದು, ಲಿಟ್ಟ್ಸು ಎಂದು 
ರೂಪವಾಗುತ್ತದೆ. "ಧುಟ್‌' ಆಗಮ ಬಾರದ ಪಕ್ಷದಲ್ಲಿ ಲಿಟ್ಟು ಎಂದು ರೂಪವಿರುತ್ತದೆ. 

ಉದಾ- ಸಂಬೋಧನ ಏಕವಚನ, ದ್ವಿವಚನ ಮತ್ತು ಬಹುವಚನಗಳಲ್ಲಿ ಕ್ರಮವಾಗಿ 
ಹೇ ಲಿಟ್‌, ಹೇಲಿಡ್‌!, ಹೇ ಲಿಹೌ!, ಹೇ ಲಿಹಃ ಎಂದೇ ಪ್ರಥಮಾ ವಿಭಕ್ತಿಯಂತೆ 
ರೂಪಗಳು ಇರುತ್ತವೆ. 


(ಹ್‌- ಕಾರಾನ್ತ ಫುಲ್ಲಂಗ "ಅಹ್‌' ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಲಿಟ್‌, ಲಿಡ್‌ ಲಿಹೌ ಲಿಹಃ 

ದಿವಿ. ಲಿಹಮ್‌ ಲಿಹೌ ಲಿಹಃ 

ತೃ.ವಿ ಲಿಹಾ ಲಿಡ್ಸಾ ಮ್‌ ಲಿಡ್ಫಿಃ 

ಚ.ವಿ ಲಿಹೇ ಲಿಡ್ಭಾ ಮ್‌ ಲಿಡ್ಛ $ 

ಪ.ವಿ ಲಿಹಃ ಲಿಡ್ಭಾ ಕ್ರಮ್‌ ಲಿಡ್ಛ § 

ಷ.ವಿ ಲಿಹಃ ಲಿಹೋಃ ಲಿಹಾಮ್‌ 
ಸ.ವಿ. ಲಿಹಿ ಲಿಹೋಃ ಲಿಟ್ಟು, ಲಿಟ್ಟು 
ಸಂ.ಪ್ರವಿ ಹೇ ಲಿಟ್‌!,ಹೇ ಲಿಡ್‌! ಹೇ ಲಿಹೌ! ಹೇ ಲಿಹಃ। 


(ಹ್‌ ಕಾರಕ್ಕೆ ಫ್‌ ಕಾರವನ್ನು ವಿಧಿಸುವ ಸೂತ್ರ) 

ಸೂತ್ರ- 2೮3. ದಾದೇರ್ಧಾತೋರ್ಥಃ (6.2.32) 
ವೃತಿಃ-ರುಲಿ ಪದಾಂತೇ ಚ ಉಪದೇಶೇ ದಾದೇರ್ಧಾತೋಃ ಹಸ್ಯ ಘಃ 

ಪ. ಛೇ. - ದಾದೇಃ ಧಾತೋಃ, ಘಃ 

ಅ. ವೃ. - “ ಹೋಢಃ” ಎಂಬ ಸೂತ್ರದಿಂದ "ಹಳ ಎಂಬ ಪದವೂ, ಮತ್ತು 
“ರುಲೋರುಲಿ” ಎಂಬ ಸೂತ್ರದಿಂದ "ರುಲಿ' ಎಂಬ ಪದವೂ ಅನುವೃತ್ತವಾಗಿವೆ. 
“ಪದಸ್ಕ' ಎಂಬುದು ಅಧಿಕಾರ ಸೂತ್ರ 

ಅರ್ಥ- ಉಪದೇಶದ ಅವಸ್ಥೆಯಲ್ಲಿ “ದ್‌' ಕಾರಾದಿಯಾದ ಧಾತುವಿನ "ಹ್‌ 
ಕಾರವು ಪದಾನ್ತವಾಗಿದ್ದಾಗಲೋ ಅಥವಾ “ಹ್‌' ಕಾರದ ನಂತರ "ರುಲ್‌' 
ಪರವಾದಾಗಲೋ, "ಹ್‌' ಕಾರದ ಸ್ಥಾನದಲ್ಲಿ “ಫ್‌' ಕಾರವು ಆದೇಶವಾಗಿ ಬರುತ್ತದೆ. 


264 ಲಘುಸಿದ್ಧಾಂತ ಕೌಮುದೀ 


ಸೂಚನೆ: ಈ ಸೂತ್ರವು “ಹೋ ಢಃ” ಎಂಬ ಸೂತ್ರಕ್ಕೆ ಅಪವಾದವಾಗಿದೆ. “ಘಃ 

ಎಂಬಲ್ಲಿ "ಅ' ಕಾರವು ಉಚ್ಚಾರಣಾರ್ಥ. ಹೀಗಾಗಿ "ಫ್‌' ಮಾತ್ರ ಉಳಿಯುತ್ತದೆ. 
(ಭಷ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 2೮54. ಏಕಾಜೋ ಬಶೋ ಛಷ್‌ ರುಷಂತಸ್ಯ ಸ್ಥ್ವೋಃ (8.2.37) 

ವೃತ್ತಿಃ- ಧಾತ್ವವಯವಸ್ಯ ಏಕಾಚಃ ರುಷಂತಸ್ಯ ಬಶಃ ಭಷ್‌, ಸೇ ಧೇ ಪದಾನ್ಹೇ 
ಚ। ಧುಕ್‌, ಧುಗ್‌। ದುಹೌ। ದುಹಃ ಧುಗ್ಭಾ ಕ್ರಮ್‌! ಧುಕ್ಷು 

ಪ. ಛೇ. - ಏಕಾಚಃ, ಬಶಃ, ಭಷ್‌, ರುಷನ್ನಸ್ಯ, ಸ್ಥೊ ವ 

ಅ. ವ್ಯ - “ದಾದೇರ್ಧಾತೋರ್ಥಃ (8.2.32)” ಎಂಬ ಸೂತ್ರದಿಂದ, “ಧಾತೋಃ' 
ಎಂಬ ಪದವೂ ಮತ್ತು “ಸ್ಕೋಃ ಸಂಯೋಗಾದ್ಯೋರನ್ತೇ ಚ” ಎಂಬ ಸೂತ್ರದಿಂದ 
"ಅನ್ನೇ' ಎಂಬ ಪದವೂ ಅನುವೃತ್ತವಾಗುತ್ತದೆ. “ಪದಸ್ಯ” ಎಂಬುದು ಅಧಿಕಾರ 
ಸೂತ್ರ 

ಅರ್ಥ- ಧಾತುವಿನ ಅವಯವವಾದ "ರುಷ್‌' ಅನ್ತವಾದ "ಏಕಾಚ್‌' ನ "ಬಶ್‌' 
ವರ್ಣಕ್ಕೆ "ಭಷ್‌' ಆದೇಶವು ಬರುತ್ತದೆ - "ಸ್‌' ಕಾರ ಮತ್ತು "ಧ್‌' ಕಾರವು ಪರದಲ್ಲಿದ್ದಾಗ, 
ಅಥವಾ "ಬಶ್‌' ವರ್ಣವು ಪದಾನ್ತವಾದಾಗ,- 

ಸೂಚನೆ: ಇಲ್ಲಿ ಮೂರು ಪ್ರತ್ಯಾಹರಗಳನ್ನು ಹೇಳಲಾಗಿದೆ. 1. "ಬಶ್‌' 2. "ಭಷ್‌' 
3. “ರುಷ್‌'. “ಬಶ್‌' ಪ್ರತ್ಯಾಹಾರದಲ್ಲಿ ಬ್‌,ಗ್‌,ಡ್‌,ದ್‌ ವರ್ಣಗಳು ಇವೆ. "ಭಷ್‌' 
ಪ್ರತ್ಯಾಹಾರದಲ್ಲಿ ಭ್‌.ಫ್‌.ಢ್‌,ಧ್‌ ವರ್ಣಗಳು ಬರುತ್ತವೆ. “ರುಷ್‌' ಪ್ರತ್ಯಾಹಾರದಲ್ಲಿ 
ರು್‌,ಭ್‌, ಫ್‌, ಢ್‌, ಧ್‌ ವರ್ಣಗಳು ಇರುತ್ತವೆ. 

ಧಾತುವಿನ ಅವಯವವು "ಏಕಾಚ್‌' ಆಗಿದ್ದು ಅಂತ್ಯದಲ್ಲಿ "ರುಷ್‌' ವರ್ಣವು 
ಇರಬೇಕು. ಧಾತುವು "ಅನೇಕಾಚ್‌' ಆಗಿ ಇದ್ದರೂ, ಒಂದು ಅವಯವ ಗ್ರಹಣವನ್ನು 
ಇಲ್ಲಿ ಮಾಡಲಾಗುವದು. ಈ "ಏಕಾಚ್‌' ನಲ್ಲಿ ಇರುವ "ಬಶ್‌' ವರ್ಣದ ಸ್ಥಾನದಲ್ಲಿ 
“ಭಷ್‌' ವರ್ಣವು ಆದೇಶವಾಗಿ ಬರುವದು. ಮತ್ತು "ಸ್‌' ಕಾರ ಅಥವಾ "ಧ್ಭ್‌' 
ಕಾರವು ಪರದಲ್ಲಿ ಇರಬೇಕು. ಅಥವಾ "“ಬಶ್‌' ವರ್ಣವೇ ಪದಾನ್ತವಾಗಿ ಇರಬೇಕು. 

ಉದಾ- ದುಕ್‌-ಧುಗ್‌(ಹಾಲು ಕರೆಯುವವನು)- "ದುಹ್‌' ಪ್ರಪೂರಣೇ ಎಂಬ 
ಧಾತುವಿನ ನಂತರ, ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ, "್ವಿಪ್‌' ಪ್ರತ್ಯಯವು ಬಂದು, 
ಅದರ ಸರ್ವಾಪಾಹಾರವಾದಮೇಲೆ, "ದುಹ್‌' ಎಂದಾಗುತ್ತದೆ. ಈ ಧಾತುವು 
ಉಪದೇಶಾವಸ್ಥೆಯಲ್ಲಿ "ಧ್‌' ಕಾರಾದಿಯಾಗಿ ಇರುತ್ತದೆ. "ಸು(ಸ್‌)' ಪ್ರತ್ಯಯವನ್ನು 
ಸೇರಿಸಿದಮೇಲೆ, “ಹಲ್ವಾ ಚ್ಯೋ ದೀರ್ಪಾತ್‌...... “ ಎಂಬ ಸೂತ್ರದಿಂದ "ಸ್‌ 
ಲೋಪವಾಗುತ್ತದೆ. “ಹೋಢಃ” ಎಂಬ ಸೂತ್ರದಿಂದ ಢತ್ವ ಬರಬೇಕಾಗಿತ್ತು. ಅದನ್ನು 
ಬಾಧಿಸಿ, “ದಾದೇರ್ಧಾತೋರ್ಫಃ (8.2.32)” ಎಂಬ ಸೂತ್ರದಿಂದ, "ಹ್‌' ಕಾರಕ್ಕೆ 
"ಫ್‌' ಕಾರವು ಆದೇಶವಾಗಿ ಬಂದು, "ದುಫ್‌' ಎಂದಾಗಿದೆ. 

ಸೂಚನೆ: ಪ್ರಕೃತ ಸೂತ್ರದಿಂದ ಮುಂದಿನ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. 


ಷಡ್ಗಿಜ್ಞ್‌ ಪ್ರಕರಣಮ್‌ (ಹ.ಪು.) 265 


“ಫ್‌' ಎಂಬುದು "ರುಷ್‌' ವರ್ಣ. ಧಾತ್ವಯವಯವಾದ ರುಷನ್ತವಾದ ಏಕಾಚ್‌ 
ಎಂಬುದು "ದುಫ್‌'. "ದ್‌' ಎಂಬುದು "“ಬಶ್‌' ವರ್ಣ. ಇದಕ್ಕೆ "ಭಷ್‌' ವರ್ಣ (ದ್‌ 
ಕಾರಕ್ಕೆ ಧ್‌ ಕಾರ)ವು “ಸ್ಥಾನೆಂನ್ತರತಮಃ? ಎಂಬ ಸೂತ್ರದಿಂದ ಆದೇಶವಾಗಿ ಬಂದು 
"ದುಫ್‌' ಎಂದಾಗುತ್ತದೆ. “ರುಲಾಮ್‌ ಜಶೋತನ್ತೇ” ಎಂಬ ಸೂತ್ರದಿಂದ ಅಂತ್ಯ 
ಫ್‌' ಕಾರಕ್ಕೆ "ಗ್‌' ಕಾರ ಬಂದು, “ವಾಂವಸಾನೇ” ಎಂಬ ಸೂತ್ರದಿಂದ ವೈಕಲ್ಲಿಕ 
ಚರ್ತ್ವದಿಂದ “ಕ್‌' ಆದೇಶವು ಬರುತ್ತದೆ. ಈ ರೀತಿಯಾಗಿ ಧುಕ್‌-ಧುಗ್‌ ಎಂಬುದಾಗಿ 
ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ದುಹೌ(2) - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ - 
ಅಜಾದಿ ವಿಭಕ್ತಿಯು ಪರದಲ್ಲಿದ್ದಾಗ, ಪ್ರಕೃತಿಯ ಜೊತೆಗೆ ಪ್ರತ್ಯಯವನ್ನು ಸೇರಿಸಬೇಕು. 
ಹೀಗೆ ದುಹ್‌4ಔ ಮತ್ತು ದುಹ್‌.- ಔಟ್‌ ಎ೦ದಿದ್ದಾಗ, ಕ್ರಮವಾಗಿ ದುಹೌ(2) ಎಂದು 
ರೂಪಗಳಾಗುತ್ತವೆ. 

ಉದಾ- ದುಹಃ (2) - ಪ್ರಥಮಾವಿಭಕ್ತಿ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ 
ದುಹ್‌--ಜಸ್‌(ಅಸ್‌) ಮತ್ತು ದುಹ್‌--ಶಸ್‌(ಅಸ್‌) ಎಂದಿದ್ದಾಗ, "ಸ್‌ ಕಾರಕ್ಕೆ ರುತ್ವ- 
ವಿಸರ್ಗಗಳು ಬಂದು ಕ್ರಮವಾಗಿ ದುಹಃ (2) ಎಂದು ರೂಪಗಳಾಗುತ್ತವೆ. 

ಉದಾ- ದುಹಮ್‌ - ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ ದುಹ್‌- ಅಮ್‌-ದುಹಮ್‌ 
ಎಂದು ರೂಪವಾಗುತ್ತದೆ. 

ಉದಾ- ದುಹಾ - ತೃತೀಯಾ ವಿಭಕ್ತಿ ಏಕವಚನದಲ್ಲಿ ದುಹ್‌ *ಟಾ(ಆ)-ದುಹಾ 
ಎಂದು ರೂಪವಾಗುತ್ತದೆ. 

ಉದಾ- ದುಗಾ ಕ್‌-ದುಗ್ಳ ಇನ್ನು 'ಭ್ಯಾಮ್‌' ಮೊದಲಾದ ಹಲಾದಿ ವಿಭಕ್ತಿಗಳು 
ಪರದಲ್ಲಿದ್ದು, ದುಹ್‌.-ಭ್ಯಾಮ್‌ ಎಂದಿದ್ದಾಗ, “ಸ್ವಾದಿಷ್ಟ ಸರ್ವನಾಮಸ್ಥಾನೇ” ಎಂಬ 
ಸೂತ್ರದಿಂದ, ಪೂರ್ವರೂಪ (ಹ್‌) ಕೆ “ಪದಸಂಜ್ಞೆ' ಬಂದು ಪದಾಂತವಾಗುತ್ತದೆ. 
ಆಗ ಪ್ರಕೃತ ಸೂತ್ರದಿಂದ "ಹ್‌' ಕಾರಕ್ಕೆ "ಭಷ್‌' ವರ್ಣವಾದ "ಫ್‌' ಆದೇಶವಾಗಿ 
ಬಂದು ದುಫ್‌--ಭ್ಯಾಮ್‌ ಎಂದಿದ್ದಾಗ, “ರುಲಾಮ್ಹಶೋತನ್ಹೇ” ಎ೦ಬ ಸೂತ್ರದಿಂದ 
"ಫ್‌' ಕಾರಕ್ಕೆ "ಜಶ್‌' ವರ್ಣವಾದ "ಗ್‌' ಕಾರವು ಬಂದು, ದುಗ್‌- ಭ್ಯಾ ಇದುಗ್ಭಾಮ್‌ 
ಮತ್ತು ದುಗ್‌.-ಭ್ಯಸ್‌ ದುಗ್ಭ .ೆ ಮೊದಲಾದ ರೂಪಗಳು ಆಗುತ್ತವೆ. 

ಉದಾ- ಧುಕ್ಷು-ಸಪ್ತಮೀ ಬಹುವಚನದಲ್ಲಿ "ಸುಪ್‌' ಪ್ರತ್ಯಯವು ಪರದಲ್ಲಿ 
ಇರುವುದರಿಂದ, "ಘತ್ನ' "ಭಶ್‌' ಆದೇಶ ಮತ್ತು "ಜಶ್ವ್ವ' ಗಳು ಬಂದು, ಧುಗ್‌-ಸು 
ಎಂದಾಗಿ ನಂತರ "ಖರ್‌' ವರ್ಣವಾದ "ಸ್‌' ಕಾರವು ಪರದಲ್ಲಿರುವಾಗ "ಗ್‌' ಕಾರಕ್ಕೆ 
“ಖರಿ ಚ” ಎಂಬ ಸೂತ್ರದಿಂದ ಚರ್ತ್ವ(ಕ್‌) ಬರುತ್ತದೆ. "ಕ್‌” ಕಾರದ ಪರದಲ್ಲಿ "ಸ್‌' 
ಕಾರವು ಇರೋಣದ್ದರಿಂದ, “ಆದೇಶಪ್ರತ್ಯಯಯೋಃ” ಎ೦ಬ ಸೂತ್ರದಿಂದ “ಷತ್ವ(ಷ್‌) 
ಬಂದು, "ಕ್‌' ಕಾರ ಮತ್ತು "ಷ್‌' ಕಾರಗಳ ಸಂಯೋಗದಿಂದ ಧುಕ್ಷು ಎಂದು 
ರೂಪವು ಸಿದ್ಧವಾಗುತ್ತದೆ. 


266 ಲಘುಸಿದ್ದಾಂತ ಕೌಮುದೀ 
(ಹ್‌ ಕಾರಾನ್ರ ಪುಲ್ಲಂಗ ದುಹ್‌ ಶಣ್ಣದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಧುಕ್‌, ಧುಗ್‌ ದುಹೌ ದುಹಃ 
ದಿವಿ. ದುಹಮ್‌ ದುಹೌ ದುಹಃ 
ತೃ.ವಿ. ದುಹಾ ಧುಗ್ಳಾ ಮ್‌ ಧುಗ್ಗಿಃ 
ಚ.ವಿ. ದುಹೇ ಧುಗ್ಭಾ ಮ್‌ ಧುಗ್ಭ § 
ಪ.ವಿ. ದುಹಃ ಧುಗ್ಳಾ ಕ್ರಮ್‌ ಧುಗ್ಭ ೫ 
ಷವಿ. ದುಹಃ ದುಹೋಃ ದುಹಾಮ್‌ 
ಸೃಷ್ಟಿ ದುಹಿ ದುಹೋಃ ಧುಕ್ಸು 
ಸಂ.ಪ್ರವಿ. ಹೇಧುಕ್‌!,ಹೇಧುಗ್‌! ಹೇ ದುಹೌ! ಹೇ ದುಹಃ। 


(ವೈಕಲ್ಪಕ ಫ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 2೮ರ. ವಾ ದ್ರುಹ-ಮುಹ-ಷ್ಟ್ಣುಹ-ಕ್ಣಿಪಾಮ್‌ (8.2.33) 
ವೃತ್ತಿ-ಏಷಾಂ ಹಸ್ಯ ವಾ ಘೋ ರಲಿ ಪದಾನ್ಮೇ ಚಿ! 
ಧ್ರುಕ್‌,ಧುಗ್‌,ಧ್ರುಟ್‌,ಧ್ರುಡ್‌,ದ್ರುಹೌ। ಧುಹಃಧುಗ್ಸ್ಯಾಮ್‌, ಧುಡ್ಸಾಮ್‌ದುಕ್ತು, ಧುಟ್ಟು, 
ಧ್ರುಟ್ಟು ಏವಂ ಮುಕ್‌,ಮುಗ್‌। ಇತ್ಯಾದಿ। 

ಪ. ಛೇ. - ವಾ, ದ್ರುಹ-ಮುಹ-ಷ್ಲುಹ-ಪ್ಟಿಹಾಮ್‌। 

ಅ. ವೃ. - “ಹೋ ಢಃ” ಎಂಬ ಸೂತ್ರದಿಂದ, "ಹಃ" ಎಂಬ ಪದವು 
“ದಾದೇರ್ಧಾತೋರ್ಥಃ” ಎಂಬ ಸೂತ್ರದಿಂದ "ಘಃ' ಎಂಬ ಪದವೂ, ಮತ್ತು 
“ರುಲೋ ರುಲಿ” ಎಂಬ ಸೂತ್ರದಿಂದ "ರುಲಿ' ಎಂಬ ಪದವೂ ಮತ್ತು “ಸ್ಯೋಃ 
ಸಂಯೋಗಾದ್ಯೋರನ್ತೇ ಚ” ಎಂಬ ಸೂತ್ರದಿಂದ “ಅನ್ನೇ” ಎಂಬ ಪದವೂ 
ಅನುವೃತ್ತವಾಗಿವೆ. “ಪದಸ್ಕ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ದ್ರುಹ್‌,ಮುಹ್‌, ಷ್ಲುಹ್‌ ಮತ್ತು ಪ್ಟಿಹ್‌ ಧಾತುಗಳ "ಹ್‌' ಕಾರದ ಸ್ಥಾನದಲ್ಲಿ 
ವಿಕಲ್ಪವಾಗಿ "ಫ್‌' ಕಾರವು ಆದೇಶವಾಗಿ ಬರುತ್ತದೆ- "ರುಲ್‌' ಪರದಲ್ಲಿದ್ದಾಗ, 
ಅಥವಾ "ಹ್‌' ಕಾರವು ಪದಾನ್ನವಾಗಿದ್ದಾಗ. ಸೂತ್ರದಲ್ಲಿ ದ್ರುಹ್‌, ಮುಹ್‌, ಷ್ಣುಹ್‌ 
ಮತ್ತು ಷ್ಲಿಹ್‌ ಎಂಬಲ್ಲಿ ("ಅ' ಕಾರವು ಉಚ್ಚಾರಣಾರ್ಥವಾಗಿರೋಣದ್ದರಿಂದ ಅದನ್ನು 
ತ್ಯಜಿಸಲಾಗಿದೆ). ಈ ಸೂತ್ರವು ಈ ನಾಲ್ಕು ಧಾತುಗಳಿಗೆ ಮಾತ್ರ ಅನ್ವಯಿಸುತ್ತದೆ. 

ಉದಾ-1. ದ್ರುಹ್‌ (ದ್ರೋಹ ಮಾಡುವದು) 

ವಿವರಣೆ - "ದುಹ್‌' ನಲ್ಲಿ “ದಾದೇರ್ಧಾತೋರ್ಥಃ (8.2.32)” ಎಂಬ 
ಸೂತ್ರದಿಂದ, ನಿತ್ಯವಾಗಿ ಬರುವ "ಫ್‌' ಕಾರವನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ 
ವೈಕಲ್ಲಿಕವಾಗಿ “ಫ್‌' ಆದೇಶವಾಗಿ ಬರುತ್ತದೆ. ಉಳಿದ ಮೂರು ಶಬ್ದಗಳಲ್ಲಿ “ಹೋ 


ಹಡ್ಲಿಣ್ಣ್‌ ಪ್ರಕರಣಮ್‌ (ಹ.ಪು.) 267 


ಢಃ” ಎಂಬ ಸೂತ್ರದಿಂದ ನಿತ್ಯವಾಗಿ “ಢ್‌'ಕಾರಾದೇಶವು ಬ೦ದಮೇಲೆ ವಿಕಲ್ಪವಾಗಿ 
“ಫ್‌' ಕಾರಾದೇಶ ಬರುವದಕ್ಕಾಗಿ, ಈ ಸೂತ್ರವು ಪ್ರವೃತ್ತವಾಗಿದೆ. “ಫ್‌' ಕಾರವು 
ಬಾರದ ಪಕ್ಷದಲ್ಲಿ “ಹೋಢಃ” ಎಂಬ ಸೂತ್ರದಿಂದ “ಡಢ್‌' ಕಾರಾದೇಶವು ಬರುತ್ತದೆ. 
ಇದೇ ರೀತಿಯಲ್ಲಿ ದ್ರುಹ್‌ ನಂತರ "ಸು' ಬಂದಾಗ, "ಹ್‌' ಕಾರದ ಸ್ಥಾನದಲ್ಲಿ, "ಫ್‌' 
ಕಾರಾದೇಶ, ಮತ್ತು "ದ್‌' ಕಾರದ ಸ್ಥಾನದಲ್ಲಿ “"ಭಷ್‌(ಧ್‌)' ಬಂದು, ನಂತರ ಜಶ್ತ್ವ, 
ವಿಕಲ್ಲದಿಂದ ಚರ್ತ್ವ ಬಂದು, "ಫ್‌' ಕಾರಾದೇಶ ಪಕ್ಷದಲ್ಲಿ, ಧ್ರುಕ್‌ ಮತ್ತು ಧ್ರುಗ್‌ 
ಎಂಬ ಈ ಎರಡು ರೂಪಗಳು ಆಗುತ್ತವೆ. ಮತ್ತು "ಢ್‌' ಕಾರಾದೇಶ ಬಂದ ಪಕ್ಷದಲ್ಲಿ 
ಧ್ರುಟ್‌, ಧ್ರುಡ್‌ ಎ೦ಬ ಎರಡು ರೂಪಗಳಾಗುತ್ತವೆ. ಹೀಗೆ ಒಟ್ಟು ನಾಲ್ಕು 
ರೂಪಗಳಾಗುತ್ತವೆ. 

ಉದಾ- ಧ್ರುಫ್‌, ಧುಢ್‌, ಧ್ರುಗ್‌, ಧುಡ್‌ - ದುಹ್‌ ಶಬ್ದದ ಪ್ರಥಮಾ ಏಕವಚನದಲ್ಲಿ, 
ದ್ರುಹ್‌*-ಸ್‌(ಸು) ಎಂದಿದ್ದಾಗ, “ಹಲ್ವ್ವಾಭ್ಯೋ ದೀರ್ಫಾತ್‌..... “ ಎಂಬ ಸೂತ್ರದಿಂದ 
'ಸ್‌' ಕಾರಕ್ಕೆ ಲೋಪ ಬಂದು "ದ್ರುಹ್‌' ಎಂದಾಗುತ್ತದೆ. "ಹ್‌' ಕಾರವು 
ಪದಾನ್ತವಾಗಿರೋಣದ್ದರಿ೦ದ ಪ್ರಕೃತ ಸೂತ್ರದಿಂದ "ಹ್‌' ಕಾರಕ್ಕೆ, ವೈಕಲ್ಪಿಕವಾಗಿ “ಫ್‌' 
ಕಾರವು ಬಂದು, ದ್ರುಫ್‌ ಎಂದಾಗುತ್ತದೆ. 

“ಫ್‌' ಕಾರ ಬಾರದ ಪಕ್ಷದಲ್ಲಿ, “ಹೋಢಃ” ಎಂಬ ಸೂತ್ರದಿಂದ ಪದಾನ್ತ "ಹ್‌' 
ಕಾರಕ್ಕೆ "ಢ್‌' ಕಾರ ಬಂದು ಧ್ರುಢ್‌ ಎಂದಾಗುತ್ತದೆ. ನಂತರ “ಏಕಾಚೋ ಬಶೋ 
ಭಷ್‌ ರುಷಂತಸ್ಕ ಸ್ಥೊ ನ್‌” (8.2.37) .ಎಂಬ ಸೂತ್ರದಿಂದ ಎರಡೂ ಪಕ್ಷದಲ್ಲಿ 
"ದ್‌' ಕಾರದ ಸ್ಥಾನದಲ್ಲಿ "ಧ್‌' ಕಾರವು ಬ೦ದು ಧ್ರುಫ್‌ ಮತ್ತು ಧ್ರುಢ್‌ ಎಂದು 
ರೂಪಗಳಾಗುತ್ತವೆ. 

ಹೀಗಿರುವಾಗ “ರುಲಾಮ್ಜಶೋಇನ್ರೇ” ಎಂಬ ಸೂತ್ರದಿಂದ ಪದಾನ್ತ "ರುಲ್‌' 
ವರ್ಣಗಳಾದ "ಫ್‌' ಕಾರ “ಢ್‌' ಕಾರಗಳ ಸ್ಥಾನಗಳಲ್ಲಿ, ಕ್ರಮವಾಗಿ “ಜಶ್‌' ವರ್ಣಗಳಾದ 
'ಗ್‌' ಕಾರ ಮತ್ತು "ಡ್‌' ಕಾರಗಳು ಆದೇಶವಾಗಿ ಬಂದು, ಧ್ರುಗ್‌, ಧ್ರುಡ್‌ ಎಂದು 
ರೂಪಗಳಾಗುತ್ತವೆ. 

ಮತ್ತೆ “ವಾಂವಸಾನೇ” ಎಂಬ ಸೂತ್ರದಿಂದ "ಗ್‌' ಕಾರ ಮತ್ತು “ಡ್‌' ಕಾರಗಳ 
ಸ್ಥಾನಗಳಲ್ಲಿ ವೈಕಲ್ಲಿಕ ಚರ್ತ್ವ(ಕ್‌ ಮತ್ತು ಟ್‌) ಬಂದು ಧ್ರುಕ್‌, ಧ್ರುಟ್‌ ಎಂದು 
ರೂಪಗಳಾಗುತ್ತವೆ. ಹೀಗಾಗಿ ಒಟ್ಟು ಧ್ರುಕ್‌, ಧ್ರುಗ್‌, ಧ್ರುಟ್‌, ಧ್ರುಡ್‌ ಎಂದು ನಾಲ್ಕು 
ರೂಪಗಳಾಗುತ್ತವೆ. 

ಇದೇ ತರಹ "ಭ್ಯಾಮ್‌' ಮತ್ತು "ಭಿಸ್‌' ಮೊದಲಾದ ಹಲಾದಿ "ಸುಪ್‌' ಪ್ರತ್ಯಯಗಳು 
ಪರದಲ್ಲಿದ್ದಾಗಲೂ, “ಫ್‌' ಕಾರ ಮತ್ತು "ಢ್‌' ಕಾರಾದೇಶಗಳು ಬಂದಮೇಲೆ, ಹಿಂದಿನಂತೆ 
'ಧುಗ್ಭಾ ಕ್ರಮ್‌ ಧುಡ್ಸ್ಯಾಮ್‌' ಮೊದಲಾದ ಎರಡೆರಡು ರೂಪಗಳು ಸಿದ್ಧವಾಗುತ್ತವೆ. 
“ಸುಪ್‌' ಪ್ರತ್ಯಯಗಳು ಪರದಲ್ಲಿದ್ದಾಗ, "ಫ್‌' ಕಾರ ಬ೦ದ ಪಕ್ಷದಲ್ಲಿ, "ಧುಕ್ಷು' ಎಂಬಂತೆ 
"ಧ್ರುಕ್ಷು' ಎಂಬ ರೂಪವು ಮತ್ತು "ಢ್‌' ಕಾರಾದೇಶ ಬಂದ ಪಕ್ಷದಲ್ಲಿ “ಲಿಟ್ತ್ನು' ಮತ್ತು 
“ಲಿಟ್ಟು' ಎಂಬಂತೆ "ಧ್ರುಟ್ಟು' "ಧ್ರುಟ್ಟು' ಎಂದು ಒಟ್ಟು ಮೂರು ರೂಪಗಳು 


268 ಲಘುಸಿದ್ಧಾಂತ ಕೌಮುದೀ 


ಸಿದ್ಧವಾಗುತ್ತವೆ. ಉಳಿದ ಅಜಾದಿ ಪ್ರತ್ಯಯಗಳು ಪರದಲ್ಲಿ ಬ೦ದಾಗ, ಕೇವಲ ಅಕ್ಷರಗಳು 
ಜೋಡಿಸಲ್ಪಡುತ್ತವೆ. 


(ಹ್‌ ಕಾರಾನ್ತ ಪುಲ್ಪಂಗ ದ್ರುಹ್‌ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಧ್ರುಕ್‌, ಧುಗ್‌, ದ್ರುಹೌ ದ್ರುಹಃ 
ಧ್ರುಟ್‌, ಧ್ರುಡ್‌ 

ದ್ವಿವಿ. ದ್ರುಹಮ್‌ ದ್ರುಹೌ ದ್ರುಹಃ 

ತೃವಿ. ದ್ರುಹಾ ಧುಗ್ಬ್ಯಾಮ್‌, ಧ್ರುಗ್ಳಿಃ,ಧ್ರುಡ್ಳಿಃ 

ಚ.ವಿ. ಧ್ರುಡ್ಛ್ಯಾಮ್‌ ದ್ರುಹೇ 

| ಧುಗ್ಸ್ಯಾಮ್‌.ಧುಡ್ಸಾಮ್‌ ಧ್ರುಗ್ಭ್ಯಃ, ಧ್ರುಡ್ಫ ಃ 
ಪ.ವಿ. ದ್ರುಹಃ ಧ್ರುಗ್ಭಾಮ್‌, ಧುಗ್ಭ ಕ ಧ್ರುಡ್ಫಃ 
ಧ್ರುಡ್ಛ್ಯಾಮ್‌ 

ಷವಿ. ದುಹಃ ದ್ರುಹೋಃ, ದ್ರುಹಾಮ್‌ 

ಸ.ವಿ. ದ್ರುಹಿ ದ್ರುಹೋಃ ಧುಕ್ಟು,ಧುಟ್ಟು, 
ದುಟ್ಟು 

ಸಂ.ಪ್ರವಿ ಹೇಧುಕ್‌!,ಹೇಧ್ರುಗ್‌! ಹೇ ದ್ರುಹೌ! ಹೇ ದ್ರುಹಃ! 


ಇದೇ ತರಹ "ಮುಹ್‌' ಶಬ್ದದ ರೂಪಗಳನ್ನು ತಯಾರಿಸಬೇಕು. ಇಲ್ಲಿ ಮುಹ್‌, 
ಷ್ಲುಹ್‌ ಮತ್ತು ಪ್ಲಿಹ್‌ ಮೂರು ಧಾತುಗಳಿಗೆ, "ಬಶ್‌' ಪ್ರತ್ಯಾಹಾರ ಬಾರದೇ ಇರುವದರಿಂದ 
“ಭಶ್‌' ಆದೇಶವು ಬರುವದಿಲ್ಲ. ಇಷ್ಟೇ ಇದರಲ್ಲಿ ಇರುವ ವಿಶೇಷ. 


(ಷ್‌ ಕಾರಕ್ಕೆ ಸ್‌ ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 2೮೮. ಧಾತ್ಹಾದೇಃ ಷಃ ಸಃ (6.1.64) 

ವೃತ್ತಿಃ-ಧಾತೋಃ ಆದೇಃ ಷಸ್ಯ ಸಃ ಸ್ಯಾತ್‌। ಸ್ನುಕ್‌-ಸ್ನುಗ್‌,ಸ್ನುಟ್‌-ಸ್ನುಡ್‌। ಏವಂ 
ಸ್ನಿಕ್‌-ಸ್ನಿಗ್‌, ಸ್ನಿಟ್‌-ಸ್ನಿಡ್‌। (ವಿಶ್ವವಾಟ್‌, ವಿಶ್ವವಾಡ್‌। ವಿಶ್ವವಾಹೌ। 
ವಿಶ್ವವಾಹಃವಿಶ್ವವಾಹಮ್‌। ವಿಶ್ವವಾಹೌ)। 

ಅರ್ಥ- (ಧಾತ್ವಾದೇಃ “ಷ್‌' ಕಾರಸ್ಯ ಸ್ಥಾನೇ “ಸ್‌” ಕಾರಾದೇಶೋ ಭವತಿ.) - 
ಧಾತು ಪಾಠದಲ್ಲಿ ಇರುವ ಧಾತುವಿನ ಆದಿಯಲ್ಲಿ ಇರುವ "ಷ್‌' ಕಾರಕ್ಕೆ "ಸ್‌' 
ಕಾರವು ಆದೇಶವಾಗಿ ಬರುತ್ತದೆ. ಧಾತುವಿನ ಆದಿಯಲ್ಲಿರುವ "ಷ್‌' ಕಾರಕ್ಕೆ ಷ್‌ 
ಕಾರಾದೇಶ ಬಂದಮೇಲೆ, ಷ್ಟುತ್ವ ನಿಮಿತ್ತವಾದ ಕಾರ್ಯಗಳು ಇಲ್ಲದಿರುವುದರಿಂದ 
ಷ್ಟುತ್ವ ನಿಮಿತ್ತಕವಾದ ರೂಪಗಳು ನಾಶವಾಗಿ "ಸ್‌' ಕಾರ ನಿಮಿತ್ತವಾದ ರೂಪಗಳು 
ಬರುತ್ತವೆ. ಈ ನಿಯಮವನ್ನು ವ್ಯಾಕರಣಶಾಸ್ತ್ರದಲ್ಲಿ “ನಿಮಿತ್ತಾಪಾಯೇ 
ನೈಮಿತ್ತಿಕಸ್ಕಾಪ್ಯಪಾಯಃ” ಎಂದು ಹೇಳುತ್ತಾರೆ. 


ಷಡ್ಲಿಣ್ಸ ಪ್ರಕರಣಮ್‌ (ಹ.ಪು.) 269 


ಅಂದರೆ ನಿಮಿತ್ತ ನಾಶವಾಗೋಣದ್ದರಿದ ನೈಮಿತ್ತಿಕದ ನಾಶವೂ ಆಗುತ್ತದೆ. 
(ನೈಮಿತ್ತಿಕವೆಂದರೆ - ನಿಮಿತ್ತದ ಕಾರಣದಿಂದ ಉತ್ಪನ್ನವಾದ ಎಂದು ಅರ್ಥ). 

ಹ್ಹಿಹ್‌(ಸ್ನಿಹ್‌) -(ಸ್ನೇಹ ಮಾಡುವದು) 

ಉದಾ- ಸ್ನಿಹ್‌ - "ಹ್ಹಿಹ್‌' ಎ೦ಬುದು ಧಾತುಪಾಠದಲ್ಲಿರುವ ಧಾತುವಿನ ರೂಪ. 
ಇಲ್ಲಿ “ಷ್‌' ಕಾರವನ್ನು ನಿಮಿತ್ತ ಮಾಡಿಕೊಂಡು, "ನ್‌' ಕಾರದ ಸ ಸ್ಥಾನದಲ್ಲಿ “ರಷಾಭ್ಯಾಂ 
ನೋ ಣಃ ಸಮಾನಪದ್ದೇ” ಎಂಬ ಸೂತ್ರದಿಂದ “ಇತ್ನ'ವು ಬಂದಿದೆ. ಈಗ ಪ್ರಕೃತ 
ಸೂತ್ರದಿಂದ "ಷ್‌' ಕಾರದ ಸ ಸ್ಥಾನದಲ್ಲಿ "ಸ್‌ ಕಾರವು ಬಂದು " ಷತ್ವ'ವು ನಾಶವಾಗಿದೆ. 
ಆದ್ದರಿಂದ ನೈಮಿತ್ತಿಕವಾದ “ಷ್‌' ಕಾರವು ನಾಶವಾಗುತ್ತದೆ. ಅಂದರೆ, ಪೂರ್ವದಲ್ಲಿದ್ದ 
ನ್‌್‌ ಕಾರವೇ ಉಳಿದು "ಸ್ಲಿಹ್‌' ಎಂದೇ ಉಳಿಯುತ್ತದೆ. 

ಸ್ನುಕ್‌-ಸ್ನುಗ್‌, ಸ್ನುಟ್‌-ಸ್ನುಡ್‌, ಸ್ನಿಕ್‌-ಸ್ನಿಗ್‌, ಸ್ನಿಟ್‌-ಸ್ನಿಡ್‌-ಪ್ಡಿಹ್‌ ಮತ್ತು ಷ್ಟುಹ್‌ 
ಧಾತುಗಳಲ್ಲಿ ಪ್ರಕೃತ ಸೂತ್ರದಿಂದ, "ಸ್‌' ಕಾರಾದೇಶ ಮತ್ತು “ನಿಮಿತ್ತಾಪಾಯೇ 
ಸೀಯ ಸತ ಪಾಯಃ” ಎಂಬ ನಿಯಮದಿಂದ “ಣ್‌' ಕಾರಕ್ಕೆ "ನ್‌್‌ ಕಾರ ಬಂದು 

ಸ್ನಿಹ್‌ ಮತ್ತು ಸ್ನುಹ್‌ ಎಂದಾಗಿವೆ. ಇವುಗಳ ಪರದಲ್ಲಿರುವ ದೀಸ್‌ )' ಪ್ರತ್ಯಯವು 
ಲೋಪವಾದಾಗ, ಹೋ ಢಃ” ಎಂಬ ಸೂತ್ರದಿಂದ ಢತ್ವ ಪ ಪ್ರಾಪ್ತವಾದಾಗ, ಇದನ್ನು 
ಬಾಧಿಸಿ “ವಾ ದ್ರುಹ-ಮುಹ-ಷ್ಲುಹ-ಸ್ಟಿಹಾಮ್‌” (8.233) ಎಂಬ ಸೂತ್ರದಿಂದ 
ವೈಕಲ್ಲಿಕ “ಫ್‌' ಕಾರಾದೇಶ, ಜಶ್ವ « ಮತ್ತು ವೈಕಲ್ಲಿಕ ಚರ್ತ್ವ ಗಳು ಬಂದು ಸ್ನಿಕ್‌- 
ಸ್ನಿಗ್‌ ಮತ್ತು ಸ್ನುಕ್‌-ಸ್ನುಗ್‌ ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. 

“ಫ್‌' ಜ್‌ ಕ ಪಕ್ಷದಲ್ಲಿ, “ಹೋ ಢಃ” ಹ ಸೂತ್ರದಿಂದ “ಢ್‌' 
ಕಾರಾದೇಶ ಬಂದು , ನಂತರ ಜತ್ತ ವೈಕಲ್ಪಿಕ ಚರ್ತ್ವ ಬಂದು ಸ್ನಿಟ್‌-ಸ್ನಿಡ್‌, ಮತ್ತು 
ಸ್ನುಟ್‌- ಸ್ನುಡ್‌ ಎಂಬ ಈ ತಂಡ ರೂಪಗಳು ಸಿದ್ಧವಾಗುತ್ತವೆ. 

ಇದೇ ತರಹ ಹಿಂದಿನಂತೆ ಸುಪ್‌(ಸು) ಪ್ರತ್ಯಯ ಸೇರಿಸಿದಾಗ, ಮೇಲಿನ ನಾಲ್ಕು 
ರೂಪಗಳಾಗುತ್ತವೆ. ಉಳಿದ ಪ್ರತ್ಯಯಗಳೆಲ್ಲ ದ್ರುಹ್‌ ಶಬ್ದದ ಪ್ರತ್ಯಯದಂತೆಯೇ ಇರುವುವು. 


(ವಿಶ್ವವಾಟ್‌ ಶಬ್ದದ ರೂಪಗಳು) 

ಉದಾ- ವಿಶ್ವವಾಟ್‌, ವಿಶ್ವವಾಡ್‌: ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ- "ವಿಶ್ವಂ 
ವಹತಿ ಇತಿ ವಿಶ್ವವಾಟ್‌' ಎಂಬುದು ವಿಗ್ರಹ. ವಿಶ್ವ ಪೂರ್ವಕ "ವಹ್‌' ಧಾತುವಿನ 
ನಂತರ "ಣ್ಲಿ' ಪ್ರತ್ಯಯಾದಿ ಕಾರ್ಯಗಳಾದಮೇಲೆ ಇದು ಕೃದಂತವಾಗುತ್ತದೆ. 

ಹೀಗೆ - ವಿಶ್ವವಾಹ್‌*ಸು(ಸ್‌) ಎಂದಿದ್ದಾಗ, “ಸು' ಲೋಪವಾಗಿ, “ಹೋಡಢಃ” 
ಎ೦ಬ ಸೂತ್ರದಿಂದ ಢತ್ವ ಬಂದು ಅದಕ್ಕೆ “ಜಶ್ವ್ವ (ಡ್‌)' ಬಂದಮೇಲೆ, ಆ “ಡ್‌' 
ಕಾರಕ್ಕೆ ವೈಕಲ್ಲಿಕ “ಚರ್ತ್ವ(ಟ್‌)' ಬಂದು ವಿಶ್ವವಾಟ್‌- ವಿಶ್ವವಾಡ್‌ ಎಂದು ಎರಡು 
ರೂಪಗಳು ಸಿದ್ಧವಾಗುತ್ತವೆ. 

ಇನ್ನು ಔ, ಜಸ್‌, ಅಮ್‌, ಔಟ್‌ ಪ್ರತ್ಯಯಗಳನ್ನು ಸೇರಿಸಿದಾಗ, ವಿಶ್ವವಾಹೌ। 
ವಿಶ್ವವಾಹಃ। ವಿಶ್ವವಾಹಮ್‌। ವಿಶ್ವವಾಹೌ ಎಂದು ರೂಪಗಳಾಗುತ್ತವೆ. 


270 ಲಘುಸಿದ್ಧಾಂತ ಕೌಮುದೀ 


(ಸಂಪ್ರಸಾರಣ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ - 257. ಇಗ್ಯಣಃ ಸಂಪ್ರಸಾರಣಮ್‌। (11.45) 

ವೃತ್ತಿಃ-ಯಣಃ ಸ್ಥಾನೇ ಪ್ರಯುಜ್ಯಮಾನೋ ಯಃ ಇಕ್‌, ಸಃ ಸಂಪ್ರಸಾರಣ 
ಸಂಜ್ಯಃ ಸ್ಯಾತ್‌। 

ಪ. ಛೇ. - ಇಕ್‌, ಯಣಃ, ಸಂಪ್ರಸಾರಣಮ್‌। 

ಅರ್ಥ- “ಯಣ್‌' (ಯ್‌.ವ್‌,ರ್‌.ಲ್‌) ಸ್ಥಾನದಲ್ಲಿ ಕ್ರಮವಾಗಿ ಆದೇಶವಾಗಿ ಬರುವ, 
"ಇಕ್‌' (ಇ,ಉ,ಖ,ಲೃ) ಗಳಿಗೆ ಸಂಪ್ರಸಾರಣ ಸಂಜ್ಞೆ ಬರುತ್ತದೆ. ಅಂದರೆ- ಎಲ್ಲೆಲ್ಲಿ 
ಸಂಪ್ರಸಾರಣ ಶಬ್ದವು ಪ್ರಯೋಗಿಸಲ್ಪಡುತ್ತದೆಯೋ, ಅಲ್ಲಲ್ಲಿ "ಯಣ್‌' (ಯ,ವ್‌,ರ್‌.ಲ್‌) 
ಸ್ಥಾನದಲ್ಲಿ “ಇಕ್‌' (ಇ,ಉ,ಯ,ಲೃ) ವರ್ಣಗಳು ಕ್ರಮವಾಗಿ ಆದೇಶವಾಗಿ ಬರುತ್ತವೆ. 
ಇದು "ಯಣ್‌' ಸಂಧಿಗೆ ವಿಪರೀತ ಕ್ರಮದಲ್ಲಿದೆ. 

(ಊರ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 2೮8. ವಾಹ ಊರ್‌ (6.4.1932) 

ವೃತ್ತೀಃ-ಭಸ್ಯ ವಾಹಃ ಸಂಪ್ರಸಾರಣಂ೦ ಊಹ್‌। 

ಪ. ಛೇ. - ವಾಹಃ, ಊಠ್‌। 

ಅ. ವೃ. - “ವಸೋಃ ಸಂಪ್ರಸಾರಣಮ್‌” ಎಂಬ ಸೂತ್ರದಿಂದ “ಸಂಪ್ರಸಾರಣಮ್‌' 
ಎಂಬ ಪದವು ಅನುವೃತ್ತವಾಗಿದೆ. “ಭಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-"ಭ್‌' ಸ೦ಜ್ಞೆಯುಳ್ಳ "ವಾಹ್‌' ಧಾತುವಿಗೆ ಸಂಪ್ರಸಾರಣ ಸ೦ಜ್ಞೆಯುಳ್ಳ 
“ಊಠ್‌(ಊ)' ಆದೇಶವಾಗಿ ಬರುತ್ತದೆ. "ಊಠ್‌(ಊ)' ಆದೇಶವನ್ನು ಸಾಕ್ಷಾತ್ತಾಗಿ 
ಮಾಡದೇ ಸಂಪ್ರಸಾರಣ ಸಂಜ್ಞೆಯನ್ನು ಕೊಡುವದರ ಫಲವೆಂದರೆ, 
ಸಂಪ್ರಸಾರಣವಾದಮೇಲೆ “ಸಂಪ್ರಸಾರಣಾಚ್ಚ” ಎಂಬ ಮುಂದಿನ ಸೂತ್ರದಿಂದ 
“ಪೂರ್ವರೂಪವನ್ನು' ಮಾಡಲಾಗುತ್ತದೆ. 

(ಪೂರ್ವರೂಪವನ್ನು ವಿಧಿಸುವ ಸೂತ್ರ) 
ಸೂತ್ರ- 2೮೨. - ಸಂಪ್ರಸಾರಣಾಜ್ಚ (6.1108) 

ವೃತ್ತಿ-ಸಂಪ್ರಸರಣಾತ್‌ ಅಚಿ ಪೂರ್ವರೂಪಮೇಕಾದೇಶಃ ಸ್ಕಾತ್‌। “ಏತ್ಯೇಧತ್ಕೂಡ್ಲು” 
ಇತಿ ವೃದ್ಧಿ॥ ವಿಶ್ವೌಹಃ, ಇತ್ಯಾದಿ। 

ಪ. ಛೇ. - ಸಂಪ್ರಸಾರಣಾತ್‌, ಚ। 

ಅ. ವೃ. -“ಇಕೋಯಣಚಿ” ಎಂಬ ಸೂತ್ರದಿಂದ “ಅಜೆ' ಎಂಬ ಪದವೂ 
ಮತ್ತು “ಅಮಿಪೂರ್ವಃ” ಎಂಬ ಸೂತ್ರದಿಂದ “ಪೂರ್ವಃ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. “ಏಕಃ ಪೂರ್ವಪರಯೋಃ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-ಸಂಪ್ರಸಾರಣಕ್ಕಿಂತ "ಅಚ್‌' ಪರದಲ್ಲಿದ್ದಾಗ, ಪೂರ್ವ- ಪರಗಳ ಸ್ಥಾನದಲ್ಲಿ, 
ಪೂರ್ವರೂಪವು ಏಕಾದೇಶವಾಗಿ ಬರುತ್ತದೆ. 


ಹಡ್ಲಿಣ್ಸ್‌ ಪ್ರಕರಣಮ್‌ (ಹ.ಪು.) 271 


ಉದಾ- ವಿಶ್ನೌಹಃ: - ದ್ವಿತೀಯಾ ಬಹುವಚನದಲ್ಲಿ - ವಿಶ್ವವಾಹ್‌ ಶಬ್ದದ 
ಪರದಲ್ಲಿ "ಶಸ್‌(ಅಸ್‌)' ಸೇರಿಸಿದಾಗ, ವಿಶ್ವವಾಹ್‌- ಅಸ್‌ ಎಂದಿರುತ್ತದೆ. ಅಸ್‌ 
ಪರದಲ್ಲಿರೋಣದ್ದರಿಂದ “ಯಚಿ ಭಮ್‌” ಎಂಬ ಸೂತ್ರದಿಂದ "ವಿಶ್ವವಾಹ್‌' ಶಬ್ದಕ್ಕೆ 
“ಭ್‌' ಸಂಜ್ಞೆ ಬರುತ್ತದೆ. “ವಾಹ ಊಠ್‌” ಎಂಬ ಸೂತ್ರದಿಂದ "ವಾಹ್‌' ನಲ್ಲಿರುವ 
"ವ್‌' ಗೆ ಸಂಪ್ರಸಾರಣ ಸಂಜ್ಞೆಯುಳ್ಳ “"ಊಠ್‌(ಊ)' ಆದೇಶವು ಬರುತ್ತದೆ. ಆಗ 
ವಿಶ್ವ-ಊ*ಆಹ್‌--ಅಸ್‌ ಎಂದಿರುತ್ತದೆ. ಆಗ ಪ್ರಕೃತ ಸೂತ್ರದಿಂದ ಊ--ಆ ವರ್ಣಗಳು 
ಸೇರಿದಾಗ, ಪೂರ್ವರೂಪ ಏಕಾದೇಶದಿಂದ "ಊ' ಎಂದಾಗುತ್ತದೆ. ಹೀಗೆ 
ವಿಶ್ವಃಊಹ್‌4ಅಸ್‌ ಎಂದಿದ್ದಾಗ, “ಎತ್ಯೇಧತ್ಕೂಡ್ಲು” ಎ೦ಬ ಸೂತ್ರದಿಂದ ವಿಶ್ವಃಊಹ್‌ 
ಗಳಲ್ಲಿರುವ "ಅ' ಕಾರ ಮತ್ತು "ಊ' ಕಾರಗಳ ಸ್ಥಾನದಲ್ಲಿ ವೃದ್ಧಿ ಬಂದು, 
ವಿಶ್ವೌಹ* ಅಸ್‌-ವಿಶ್ವೌಹಸ್‌ ಎಂದಾಗಿ, ನಂತರ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು 
ಬಂದು ವಿಶ್ನೌಹಃ ಎಂದು ರೂಪವಾಗುತ್ತದೆ. 


ಇದೇ ತರಹ ವಿಶ್ವೌಹ್‌ ಜೊತೆಗೆ ಪರದಲ್ಲಿರುವ ಅಜಾದಿ ವಿಭಕ್ತಿಗಳನ್ನು ಸೇರಿಸಿದಾಗ, 
ಆಯಾ ಇಷ್ಟ ರೂಪಗಳು ಸಿದ್ಧಿಸುತ್ತವೆ. ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಹೋ 
ಢಃ” ಎಂಬ ಸೂತ್ರದಿ೦ದ ಢತ್ಸವು ಬಂದು, “ರುಲಾಂ ಜಶೋನ್ನೇ” ಎಂಬ ಸೂತ್ರದಿಂದ 
ಅದಕ್ಕೆ "ಜಶ್ತ್ವ' ಮಾಡಿದಾಗ, "ಡ್‌' ವರ್ಣವು ಬರುತ್ತದೆ. "ಸುಪ್‌'ನಲ್ಲಿ "ಧುಟ್‌' 
ಬಂದಾಗ, "ದ್ರುಹ್‌' ಶಬ್ದದಂತೆ ಮೂರು ರೂಪಗಳು ಉಂಟಾಗುತ್ತವೆ. 


(ಹ್‌ ಕಾರಾನ್ತ ಪುಲ್ಲಂಗ ವಿಶ್ವವಾಹ್‌ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 

ಪ್ರವಿ. ವಿಶ್ವವಾಟ್‌.ವಿಶ್ವವಾಡ್‌ ವಿಶ್ವವಾಹೌ ವಿಶ್ವವಾಹಃ 

ದ್ವಿವಿ. ವಿಶ್ವವಾಹಮ್‌ ವಿಶ್ವವಾಹೌ ಎಿಶ್ವ್‌ೌಹಃ 

ತೃವಿ. ವಿಶ್ವೌಹಾ ವಿಶ್ವವಾಡ್ಸಾ ಮ್‌ ವಿಶ್ವವಾಡ್ದಿ; 9 

ಚ.ವಿ. ವಿಶ್ನೌಹೇ ವಿಶ್ವವಾಡ್ಸಾ ಕಮ್‌ ವಿಶ್ವವಾಡ್ಛ ಣೆ 

ಪ.ವಿ. ವಿಶ್ಲೌಹಃ ವಿಶ್ವವಾಡ್ಸಾ ಮ್‌ ವಿಶ್ವವಾಡ್ಛ § 

ಷ.ವಿ. ವಿಶ್ವ್‌ಹಃ ವಿಶ್ವ್‌ಹೋಃ ವಿಶ್ವಾಹಾಮ್‌ 

ಸ.ವಿ. ವಿಶ್ವೌಹಿ ವಿಶ್ವಾಹೋಃ ವಿಶ್ವವಾಟ್ಪು, ವಿಶ್ವವಾಟ್ಸು 
ಸಂ.ಪ್ರವಿ ಹೇವಿಶ್ವವಾಟ್‌! ಹೇವಿಶ್ವವಾಹೌ! ಹೇವಿಶ್ವವಾಹಃ!ಹೇವಿಶ್ವವಾಡ್‌! 


(ಆಮ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ - 2೮೦. ಚತುರನಡುಹೋರಾಮುದಾತ್ತಃ (7.1.೨8) 
ವೃತ್ತಿಃ-ಅನಯೋಃ ಆಮ್‌ ಸ್ಯಾತ್‌ ಸರ್ವನಾಮಸ್ಥಾನೇ ಪರೆ! 
ಪ. ಛೇ. - ಚತುರನಡುಹೋಃ, ಆಮ್‌, ಉದಾತ್ತಃ। 


ಅ. ವೃ. - “ಇತೋತತ್‌ ಸರ್ವನಾಮಸ್ಥಾನೇ” ಎಂಬ ಸೂತ್ರದಿಂದ 


272 ಲಘುಸಿದ್ಧಾಂತ ಕೌಮುದೀ 


“ಸರ್ವನಾಮಸ್ಥಾನೇ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಸರ್ವನಾಮ' ಸ್ಥಾನವು ಪರದಲ್ಲಿದ್ದಾಗ, "ಚತುರ್‌' ಮತ್ತು "ಅನಡುಹ್‌' 
ಶಬ್ದಗಳಿಗೆ "ಆಮ್‌(ಆ)' ಆಗಮವು ಬರುತ್ತದೆ. ಇಲ್ಲಿ "ಮ್‌' ಕಾರವು "ಇತ್‌' ಆಗಿದೆ. 
ಆದುದರಿಂದ ಇದು "ಮಿತ್‌' ಆದ ಆಗಮವಾಗಿಯೂ ಇದೆ. “ಮಿದಜೋಇನ್ವ್ಯಾತ್‌ 
ಪರಃ” ಎಂಬ ಸೂತ್ರದಿಂದ ಅಂತ್ಯವಾದ "ಅಚ್‌' ನ ನಂತರ ಈ ಆಗಮವು ಬರುತ್ತದೆ. 
ಸೂತ್ರದಲ್ಲಿ "ಉದಾತ್ತಃ' ಎಂಬ ಪದವು "ಉದಾತ್ತ' ಸ್ವರವನ್ನು ವಿಧಾನ ಮಾಡುತ್ತದೆ. 
ಲಘು ಸಿದ್ಧಾನ್ತ ಕೌಮುದಿಯಲ್ಲಿ ಸ್ವರ ಪ್ರಕರಣವು ಇಲ್ಲದಿರುವುದರಿಂದ, ಇದರ ಬಗ್ಗೆ 
ಹೆಚ್ಚೇನೂ ಹೇಳುವದಿಲ್ಲ. 


(ನುಮ್‌ ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ- 261. ಸೂತ್ರ - ಸಾವನಡುಹಃ (7.1.82) 

ವೃತ್ತಿಃ- ಅಸ್ಯ ನುಮ್‌ ಸ್ಯಾತ್‌ ಸೌ ಪರೇ। ಅನಡ್ವಾನ್‌। 

ಪ. ಛೇ. - ಸೌ, ಅನಡುಹಃ 

ಅ. ವೃ - “ಆಚ್ಛೇನದ್ಯೋರ್ನುಮ್‌” ಎಂಬ ಸೂತ್ರದಿಂದ "ನುಮ್‌' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಸು(ಸುಪ್‌) ಪ್ರತ್ಯಯವು ಪರದಲ್ಲಿದ್ದಾಗ, “ಅನಡುಹ್‌' ಶಬ್ದಕ್ಕೆ "ನುಮ್‌' 
ಆಗಮವು ಬರುತ್ತದೆ. ಇದು "ಮಿತ್‌' ಆಗಿರೋಣದ್ದರಿ೦ದ, ಅಂತ್ಯವಾದ "ಅಚ್‌(ಸ್ವರ)' 
ನ ನಂತರ ಬರುತ್ತದೆ. ಈ ಸೂತ್ರವು ಈ ಶಬ್ದಕ್ಕೆ ಮಾತ್ರ ಮೀಸಲಾಗಿದೆ. 

ಉದಾ - ಅನಡ್ವಾನ್‌: (ಎತ್ತು/ವೃಷಭ)-"ಅನಡುಹ್‌' ಶಬ್ದದ ಪರದಲ್ಲಿ 
ಪ್ರಥಮೈಕವಚನ ಪ್ರತ್ಯಯವಾದ ಸು' ನಲ್ಲಿ "ಉ' ಕಾರ ಲೋಪವಾದಮೇಲೆ 
ಅನಡುಹ್‌4ಸ್‌ ಎಂದಿದ್ದಾಗ, “ಚತುರನಡುಹೋರಾಮುದಾತ್ತಃ (7.1.98)” ಎಂಬ 
ಸೂತ್ರದಿಂದ, “ಆಮ್‌(ಆ)' ಆಗಮವು ಅಂತ್ಯ "ಅಚ್‌' ಆದ “ಡ್‌'ಕಾರೋತ್ತರ "ಉ' 
ಕಾರದ ನಂತರ ಮತ್ತು "ಹ್‌' ಕಾರದ ಪೂರ್ವದಲ್ಲಿ ಬಂದು, ಅನಡು--ಆ.ಹ್‌*ಸ್‌ 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ನುಮ್‌(ನ್‌)' ಆಗಮವು ಅಂತ್ಯ “ಅಚ್‌' ಆದ 
"ಆ' ಕಾರದ ನಂತರ ಬಂದು, ಅನಡು--ಆ*-ನ್‌.-ಹ್‌-ಸ್‌ ಎಂದಾಗುತ್ತದೆ. "ಡು4ಆ 
ಎಂಬಲ್ಲಿ "ಯಣ್‌' ಸಂಧಿಯಿಂದ ಅನಡ್ವಾ*ನ್‌ 4ಹ್‌4ಸ್‌ ಎಂದಿದ್ದಾಗ, ಅಂತ್ಯ "ಸ್‌' 
ಕಾರಕ್ಕೆ “ಹಲ್ಹಾಭ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ತಮ್‌ ಹಲ್‌” ಎಂಬ ಸೂತ್ರದಿಂದ 
ಲೋಪವಾಗುತ್ತದೆ. "ಹ್‌' ಕಾರವು “ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ 
ಲೋಪವಾಗಿ ಅನಡ್ವಾ.-ನ್‌-ಅನಡ್ವಾನ್‌ ಎಂದು ರೂಪವಾಗುತ್ತದೆ. 

ಉದಾ- ಅನಡ್ವಾಹೌ - ಪ್ರಥಮಾ ದ್ವಿವಚನದಲ್ಲಿ - "ಔ' ಪ್ರತ್ಯಯವು ಬಂದು, 
ಅನಡುಹ್‌.ಔ ಎಂದಿದ್ದಾಗ, “ಚತುರನಡುಹೋರಾಮುದಾತ್ತಃ (7.1.98)” ಎಂಬ 
ಸೂತ್ರದಿಂದ, "ಆಮ್‌(ಆ)' ಆಗಮವು ಬಂದು, ಅನಡು*ಆ+ಹ್‌+ಔ ಎಂದಾಗುತ್ತದೆ. 
“ಅನಡು' ಎಂಬಲ್ಲಿ "ಯಣ್‌' ಸಂಧಿಯಿಂದ ಅನಡ್ವಾಹ್‌- ಔಎಅನಡ್ಡಾಹೌ ಎಂದು 


ಷಡ್ಗಿಜ್‌ ಪಕರಣಮ್‌ (ಹ.ಪು.) 273 


ರೂಪವಾಗುತ್ತದೆ. (ಇಲ್ಲಿ "ಸ್‌(ಸು)' ಪರದಲ್ಲಿ ಇಲ್ಲದೇ ಇರೋಣದ್ದರಿಂದ, ಪ್ರಕೃತ 
ಸೂತ್ರದಿಂದ "ನುಮ್‌' ಆಗಮವು ಬಂದಿಲ್ಲು. ಇದೇ ರೀತಿಯಲ್ಲಿ ಅನಡ್ವಾಹಃ, 
ಅನಡ್ವಾಹಮ್‌, ಅನಡ್ವಾಹ್‌, ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ - ಅನಡುಹಃ - ದ್ವಿತೀಯಾ ಬಹುವಚನದಲ್ಲಿ "ಶಸ್‌(ಅಸ್‌) ಪ್ರತ್ಯಯವು 
ಬಂದು, ಅನಡುಹ್‌4ಅಸ್‌ ಎಂದಿರುವಾಗ, (ಸರ್ವನಾಮಸ್ಥಾನ ಸಂಜ್ಞೆ ಬಾರದೇ 
ಇರೋಣದ್ದರಿಂದ “ಆಮ್‌' ಆಗಮವು ಬರುವದಿಲ್ಲ). "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು 
ಬಂದು ಅನಡುಹಃ ಎಂಬ ರೂಪವು ಸಿದ್ಧಿಸುತ್ತದೆ. 


(ಅಮ್‌ ಆಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ- 262. ಅಮ್‌ ಸಂಬುದ್ಧೌ (7.199) 

ವೃತ್ತಿಃ-ಹೇ ಅನಡ್ವನ್‌। ಹೇ ಅನಡ್ವಾಹೌ। ಹೇ ಅನಡ್ವಾಹಃ ಅನಡುಹಃಅನಡುಹಾ। 

ಅ. ವೃ. - “ಚತುರನಡುಹೋರಾಮುದಾತ್ತಃ (7.1.98)” ಎಂಬ ಸೂತ್ರದಿಂದ, 
"ಚತುರನಡುಹೋಃ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಸಂಬುದ್ಧಿಯಲ್ಲಿ ಅನಡುಹ್‌ ಶಬ್ದಕ್ಕೆ "ಅಮ್‌' ಆಗಮವು ಬರುತ್ತದೆ. 

ಉದಾ - ಹೇ ಅನಡ್ಡನ್‌!-ಸಂಬುದ್ಧಿಯಲ್ಲಿ ಅನಡುಹ್‌4ಸ್‌ ಎಂದಿದ್ದಾಗ, ಪ್ರಕೃತ 
ಸೂತ್ರದಿಂದ "ಅಮ್‌(ಅ)' ಆಗಮವು ಬಂದು, ಅನಡು* ಅ ಹ್‌*ಸ್‌ ಎಂದಾಗುತ್ತದೆ. 
ಡು--ಆ ಎಂಬಲ್ಲಿ "ಯಣ್‌' ಸಂಧಿಯಿರಿದ ಅನಡ್ವ*ಹ್‌.-ಸ್‌ ಎಂದಾಗಿ, ನಂತರ 
“ಸಾವನಡುಹಃ (7.1.82)” ಎಂಬ ಸೂತ್ರದಿಂದ "ನುಮ್‌(ನ್‌)' ಆಗಮವು ಬಂದು, 
ಅನಡ್ವ--ನ್‌-ಸ್‌-ಹ್‌ ಎಂದಿದ್ದಾಗ, "ಸ್‌ ಕಾರಕ್ಕೆ “ಹಲ್ವಾ ಚ್ಯೋ ದೀರ್ಫ್ಪಾತ್‌ 
ಸುತಿಸ್ಯಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ "ಲೋಪ' ಬರುತ್ತದೆ. “ಸಂಯೋಗಾನ್ನಸ್ಯ 
ಲೋಪಃ”ಎಂಬ ಸೂತ್ರದಿಂದ "ಹ್‌' ಕಾರಕ್ಕೆ ಲೋಪವಾಗಿ ಹೇ ಅನಡ್ಡನ್‌। ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಇನ್ನು ಮುಂದೆ ಅಜಾದಿ ವಿಭಕ್ತಿ ಪ್ರತ್ಯಯಗಳು ಬಂದಾಗ, ಕೇವಲ ಅಕ್ಷರ 
ಜೋಡಣೆಯಿಂದ ಮತ್ತು "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದಲೂ ಅನಡುಹಾ, 
ಅನಡುಹೇ ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 

(ಸ್‌ ಕಾರ ಮತ್ತು ಹ್‌ ಕಾರಗಳಗೆ “ದ್‌' ಕಾರವನ್ನು ವಿಧಿಸುವ ಸೂತ್ರ) 

ಸೂತ್ರ-263. ವಸು-ಸ್ರಂಸು ಧ್ವಂಸ್ಟನಡುಹಾಂ ದಃ (8.2.72) 

ವೃತ್ತಿಃ- ಸಾನ್ತವಸ್ವಂತಸ್ಯ ಸ್ರಂಸಾದೇಶ್ವ ದಃ ಸ್ಯಾತ್‌ ಪದಾಂತೇ। ಅನಡುದ್ಯಾಮ್‌ 
ಇತ್ಯಾದಿ! ಸಾಂತೇತಿ ಕಿಮ್‌? ವಿದ್ವಾನ್‌! ಪದಾಂತೇ ಕಿಮ್‌9-ಸ್ರಸ್ತಮ್‌, ಧ್ವಸ್ತಮ್‌। 

ಪ. ಛೇ. - ವಸು-ಸ್ತಂಸು-ಧ್ವಂಸು-ಅನಡುಹಾಂ, ದಃ 

ಅ. ವೃ.- “ಸಸಜುಷೋರುಃ” ಎಂಬ ಸೂತ್ರದಿಂದ ಸಮಾಸೈಕದೇಶವಾದ "ಸಃ 
ಎಂಬ ಪದವು ಅನುವೃತ್ತವಾಗುತ್ತದೆ. “ಪದಸ್ಯ ಎಂಬುದು ಅಧಿಕಾರ ಸೂತ್ರ. 


274 ಲಘುಸಿದ್ಧಾಂತ ಕೌಮುದೀ 


ಅರ್ಥ- “ಸ್‌' ಕಾರಾಂತವಾದ “ವಸು' ಪ್ರತ್ಯಯಾಂತ ಶಬ್ದ, ಸ್ರಂಸ್‌- ಧ್ವಂಸ್‌- 
ಮತ್ತು ಅನಡುಹ್‌ ಶಬ್ದಗಳ ಸ್ಥಾನದಲ್ಲಿ 'ದ್‌' ಕಾರವು ಪದಾಂತದಲ್ಲಿ ಆದೇಶವಾಗಿ 
ಬರುತ್ತದೆ. 

ವಸು ಎಂಬುದು ಪ್ರತ್ಯಯ. ಆದುದ್ದರಿಂದ, “ಪ್ರತ್ಯಯಗ್ರಹಣೇ ತದನ್ತ ಗ್ರಹಣಮ್‌' 
ಎ೦ಬ ನಿಯಮಕ್ಕನುಸಾರವಾಗಿ "ವಸು' ಪ್ರತ್ಯಯಾಂತ ಶಬ್ದವನ್ನು ತೆಗೆದುಕೊಳ್ಳಬೇಕು. 
“ಅಲೋನ್ರ್ಯಸ್ಯ” ಎಂಬ ಪರಿಭಾಷಾ ಸೂತ್ರದ ಪ್ರಕಾರ, ಎಲ್ಲ ಷಷ್ಟ್ಯಂತವಾದ 
ಶಬ್ದಗಳ ಅಂತ್ಯ ಅಕ್ಷರಕ್ಕೆ ಆದೇಶ ಎಂದು ತಿಳಿಯಬೇಕು. 

ಉದಾ- ಅನಡುದ್ಧಾ ಮ್‌ - "ಅನಡುಹ್‌' ಶಬ್ದದ ಮೇಲೆ ತೃತೀಯಾ, ಚತುರ್ಥೀ 
ಮತ್ತು ಪಣಳ್ಬುಮೀ ವಿಭಕ್ತಿಗಳ ದ್ವಿವಚನದಲ್ಲಿ, ಭ್ಯಾಮ್‌ ಎಂಬ ಪ್ರತ್ಯಯವು ಬರುತ್ತದೆ. 
ಪದಸಂಜ್ಞೆ ಬಂದಮೇಲೆ, ಪ್ರಕೃತ ಸೂತ್ರದಿಂದ "ಹ್‌' ಕಾರದ ಸ್ಥಾನದಲ್ಲಿ "ದ್‌' ಕಾರವು 
ಆದೇಶವಾಗಿ ಬಂದು ಅನಡು-ದ್‌--ಭ್ಯಾಮ್‌೬ಅನಡುದ್ಧಾ $ವರ್‌ ಎಂದು 
ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ತೃತೀಯಾ ಬಹುವಚನದಲ್ಲಿ ಅನಡುದ್ಧಿಃ, ಚತುರ್ಥೀ 
ಮತ್ತು ಪಣ್ಣುಮೀ ಬಹು ವಚನಗಳಲ್ಲಿ "ಅನಡುದ್ಭ ಃ' ಎಂದೂ, ಸಪ್ತಮೀ ಬಹುವಚನದಲ್ಲಿ 
ಅನಡುತ್ತು ಎಂದು ರೂಪಗಳಾಗುತ್ತವೆ. 


(ಹ್‌ ಕಾರಾನ ಪುಲ್ಲಿಂಗ ಅನಡುಹ್‌ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಅನಡ್ಸಾನ್‌ ಅನಡ್ವಾಹೌ ಅನಡ್ಡಾಹಃ 
ದ್ವಿವಿ. ಅನಡ್ವಾಹಮ್‌ ಅನಡ್ಡಾಹೌ ಅನಡುಹಃ 
ತೃ.ವಿ. ಅನಡುಹಾ ಅನಡುದ್ಧಾ ಮ್‌ ಅನಡುದ್ದಿಃ 
ಚ.ವಿ. ಅನಡುಹೇ ಅನಡುದ್ಧಾ ಕಮ್‌ ಅನಡುದ್ಧ .ೆ 
ಪ.ವಿ. ಅನಡುಹಃ ಅನಡುದ್ಧಾ ಮ್‌ ಅನಡುದ್ಧ 4 
ಷವಿ. ಅನಡುಹಃ ಅನಡುಹೋಃ ಅನಡುಹಾಮ್‌ 
ಸ.ವಿ. ಅನಡುಹಿ ಅನಡುಹೋಃ ಅನಡುತ್ತು 
ಸಂ.ಪ್ರವಿ ಹೇ ಅನಡ್ಡನ್‌! ಹೇ ಅನಡ್ವಾಹೌ। ಹೇ ಅನಡ್ವಾಹಃ। 


ಸಾಂತೇತಿ ಕಿಮ್‌? ವಿದ್ವಾನ್‌! 

ಉದಾ- ವಿದ್ವಾನ್‌- ಎಂಬ ಶಬ್ದದ ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಪ್ರಕೃತ 
ಸೂತ್ರದಲ್ಲಿ “ಸಾಂತ” ಎಂಬ ಶಬ್ದವನ್ನು ಏಕೆ ಅನುವೃತ್ತಿ ಮಾಡಲಾಗಿದೆ? ಎಂದರೆ, 
ಈ ಶಬ್ದವನ್ನು ಪ್ರಯೋಗ ಮಾಡದಿದ್ದರೆ- ಸಾಂತ ಮತ್ತು ಅಸಾಂತ ಶಬ್ದಗಳ 
ಸ್ಥಾನದಲ್ಲೂ "ದ್‌' ಕಾರದ ಆದೇಶವು ಬರುತ್ತಿತ್ತು. "ವಿದ್ವಸ್‌' ಶಬ್ದವು "ವಸು' 
ಪ್ರತ್ಯಯಾಂತವಾಗಿ ಇರೋಣದ್ದರಿಂದ ಅದು ಸಾಂತವಾಗಿಯೇ ಇದೆ. ಆದರೆ 'ಸು' 
ವಿಭಕ್ತಿಯನ್ನು ಸೇರಿಸಿದಾಗ, “ವಿದ್ವಾನ್‌' ಎಂದು ರೂಪ ತಾಳಿದಮೇಲೆ, "ನ್‌' ಕಾರದ 
ಸ್ಥಾನದಲ್ಲಿ “ದ್‌” ಕಾರದ ಆದೇಶವು ಬಂದು, "ಎದ್ವಾತ್‌' ಎಂದು ಅನಿಷ್ಟ ರೂಪವು 


ಷಡ್ಗಿಣ ಪ್ರಕರಣಮ್‌ (ಹ.ಪು.) 275 


ಸಿದ್ದವಾಗುತ್ತಿತ್ತು. "ಸಾಂತ' ಎಂದು ಹೇಳಿದಮೇಲೂ ಅದು "“ವಸು' 
ಪ್ರತ್ಯಯಾಂತವಾಗಿದ್ದರೂ, "ದ್‌' ಕಾರಾದೇಶ ಮಾಡುವ ಸಂದರ್ಭದಲ್ಲಿ ಅದು 
ಸಾಂತವಾಗಿಯೇ ಇರಬೇಕಾಗುತ್ತದೆ. 

ಪದಾನ್ತೇ ಕಿಮ್‌? 

ಉದಾ- ಸ್ರಸ್ತಮ್‌, ಧ್ವಸ್ತಮ್‌ ಎಂಬಲ್ಲಿ, ಪದಾ೦ತೇ ಎಂದು ಸೂತ್ರದ ವೃತ್ತಿಯಲ್ಲಿ 
ಇಲ್ಲದಿದ್ದರೆ, ಪದಾ೦ತ ಮತ್ತು ಅಪದಾಂತಗಳಲ್ಲೂ "ಸ್‌' ಕಾರದ ಸ್ಥಾನದಲ್ಲಿ 

"ದ್‌' ಕಾರವು ಆದೇಶವಾಗಿ ಬರುತ್ತಿತ್ತು. ಸ್ರಸ್‌*ತಮ್‌ ಮತ್ತು ದ್ವಸ್‌.-ತಮ್‌ 
ಎಂಬಲ್ಲಿ, "ಸ್‌' ಕಾರವು ಪದಾ೦ತವಾಗಿಲ್ಲ. ಇಲ್ಲಿ "ದ್‌' ಕಾರಾದೇಶವು ಬಂದಿದ್ದರೆ- 
ಸತ್ತಮ್‌ ಮತ್ತು ದ್ವತ್ತಮ್‌ ಎಂಬ ಅನಿಷ್ಟ ರೂಪಗಳು ಆಗಿರುತ್ತಿದ್ದವು 

(ಮೂರ್ಧನ್ಯ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 264. ಸಹೇಃ ಸಾಢಃ ಸಃ ( 8.3.೮6) 

ವೃತ್ತಿಃ-ಸಾಡ್‌-ರೂಪಸ್ಯ ಸಹೇಃ ಸಸ್ಯ ಮೂರ್ಧನ್ಯಾದೇಶಃ। ತುರಾಷಾಟ್‌। 
ತುರಾಸಾಹೌ। ತುರಾಸಾಹಃ 

ಅ. ವೃ.- “ಅಪದಾನ್ತಸ್ಯ ಮೂರ್ಧನ್ಯಃ” ಎಂಬ ಸೂತ್ರದಿಂದ “ಮೂರ್ಧನ್ಯ? 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಸಾಡ್‌' ರೂಪವನ್ನು ಹೊಂದಿರುವ "ಸಹ್‌' ಧಾತುವಿನ "ಸ್‌ ಕಾರಕ್ಕೆ 
ಮೂರ್ಧನ್ಯಾದೇಶವು ಬರುತ್ತದೆ. 

“ಸಾಡ್‌' ರೂಪವೆಂದರೆ "ಸಹ್‌' ಧಾತುವಿನ ಮೇಲೆ "ಕ್ವಿಪ್‌' ಪ್ರತ್ಯಯವು ಬಂದು, 
ದೀರ್ಪ, ಡತ್ವ ಜಶ್ತ ವಳು ಬಂದಮೇಲೆ, "ಸಾಡ್‌' ಎಂದಾಗುತ್ತದೆ. ಆಗ ಈ ಸೂತ್ರವು 
ಪ್ರವೃತ್ತವಾಗುತ್ತದೆ. 

ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು - “ಹೋ ಢಃ” ಎಂಬ ಸೂತ್ರದಿಂದ 
ಢತ್ವವು, ಪದಾಂತ "ಹ್‌' ಕಾರದ ಸ್ಥಾನದಲ್ಲಿದ್ದಾಗಲೂ ಅಥವಾ “ರುಲ್‌' 
ಪರದಲ್ಲಿದ್ದಾಗಲೂ ಆಗುತ್ತದೆ. ಈ ತರಹ "ಸ್‌' ಕಾರದ ಸ್ಥಾನದಲ್ಲಿ, ಮೂರ್ಧನ್ಯ 
ವರ್ಣಗಳಾದ ಖಕಾರ, ಟವರ್ಗ, ರೇಫ ಮತ್ತು ಷ-ಕಾರಗಳು ಎಲ್ಲವೂ ಪ್ರಾಪ್ತವಾಗುತ್ತವೆ. 
“ಸ್ಥಾನೇಇನ್ತ್ನರತಮಃ” ಎಂಬ ಸೂತ್ರದಿಂದ “ಈಷದ್ವಿವೃತ' ಪ್ರಯತ್ನವುಳ್ಳ "ಸ್‌' ಕಾರದ 
ಜೊತೆಗೆ, ಅಂತಹದ್ದೇ ಪ್ರಯತ್ನವುಳ್ಳ "ಷ್‌'ಕಾರವು ಆದೇಶವಾಗಿ ಬರುತ್ತದೆ. ಈ 
ತರಹ ಎಲ್ಲೆಲ್ಲಿ “ಹೋ ಢಃ” ಎ೦ಬ ಸೂತ್ರದಿಂದ "ಢ್‌' ಕಾರವು ಬರುತ್ತದೋ ಅಲ್ಲಲ್ಲಿ 
'ಷ್‌' ಕಾರವು ಆದೇಶವಾಗಿ ಬರುತ್ತದೆ. ಬೇರೆ ಕಡೆಗೆ ಬರುವದಿಲ್ಲ. ಆದುದರಿಂದ 
“ಅಜಾದಿ' ವಿಭಕ್ತಿಗಳು ಪರದಲ್ಲಿದ್ದಾಗ, "ಷ್‌' ಕಾರವು ಆದೇಶವಾಗಿ ಬರುವದಿಲ್ಲ. 

ಉದಾ:- ತುರಾಷಾಟ್‌- ತುರಾಷಾಡ್‌ (ಇಂದ್ರ: "ತುರಂ ಸಾಹಯತೇ ಇತಿ 
ತುರಾಷಾಟ್‌' ಎ೦ದು ವಿಗ್ರಹ. "ತುರ್‌' ಪೂರ್ವಕ ಣ್ಯನ್ತ "ಸಹ್‌' ಧಾತುವಿನ ನಂತರ 
'ಕ್ವಿಪ್‌' ಬಂದು ಸರ್ವಾಪಹಾರವಾಗಿ, "ಣಿ' ಲೋಪವಾಗಿ ದೀರ್ಫ ಬಂದಾಗ, 


ಅರ್ಥ- “ಸ್‌' ಕಾರಾಂತವಾದ "ವಸು' ಪ್ರತ್ಯಯಾಂತ ಶಬ್ದ, ಸ್ರಂಸ್‌- ಧ್ವಂಸ್‌- 
ಮತ್ತು ಅನಡುಹ್‌ ಶಬ್ದಗಳ ಸ್ಥಾನದಲ್ಲಿ "ದ್‌' ಕಾರವು ಪದಾಂತದಲ್ಲಿ ಆದೇಶವಾಗಿ 
ಬರುತ್ತದೆ. 

ವಸು ಎಂಬುದು ಪ್ರತ್ಯಯ. ಆದುದ್ದರಿಂದ, "ಪ್ರತ್ಯಯಗ್ರಹಣೇ ತದನ್ತ ಗ್ರಹಣಮ್‌' 
ಎ೦ಬ ನಿಯಮಕ್ಕನುಸಾರವಾಗಿ "ವಸು' ಪ್ರತ್ಯಯಾಂತ ಶಬ್ದವನ್ನು ತೆಗೆದುಕೊಳ್ಳಬೇಕು. 
“ಅಲೋಕನ್ತ PN ಎಂಬ ಪರಿಭಾಷಾ ಸೂತ್ರದ ಪ್ರಕಾರ, ಎಲ್ಲ ಷಷ್ಠ ಕ೦ತವಾದ 
ಶಬ್ದಗಳ ಅಂತ್ಯ ಅಕ್ಷರಕ್ಕೆ ಆದೇಶ ಎಂದು ತಿಳಿಯಬೇಕು. 

ಉದಾ- ಅನಡುದ್ಭ್ಯ್ಯಾಮ್‌ - "ಅನಡುಹ್‌' ಶಬ್ದದ ಮೇಲೆ ತೃತೀಯಾ, ಚತುರ್ಥೀ 
ಮತ್ತು ಪಣ್ವುಮೀ ವಿಭಕ್ತಿಗಳ ದ್ವಿವಚನದಲ್ಲಿ, ಭ್ಯಾಮ್‌ ಎ೦ಬ ಪ್ರತ್ಯಯವು ಬರುತ್ತದೆ. 
ಪದಸಂಜ್ಞೆ ಬಂದಮೇಲೆ, ಪ್ರಕೃತ ಸೂತ್ರದಿಂದ "ಹ್‌' ಕಾರದ ಸ್ಥಾನದಲ್ಲಿ "ದ್‌' ಕಾರವು 
ಆದೇಶವಾಗಿ ಬಂದು ಅನಡುದ್‌ 4ಭ್ಯಾವತ್‌-ಅನಡುದ್ದಾ ವರ್‌ ಎಂದು 
ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ತೃತೀಯಾ ಬಹುವಚನದಲ್ಲಿ ಅನಡುದ್ದಿಃ$, ಚತುರ್ಥೀ 
ಮತ್ತು ಪಣ್ಣಮೀ ಬಹು ವಚನಗಳಲ್ಲಿ "ಅನಡುದ್ಭ್ಯಃ' ಎಂದೂ, ಸಪ್ತಮೀ ಬಹುವಚನದಲ್ಲಿ 
ಅನಡುತ್ತು ಎಂದು ರೂಪಗಳಾಗುತ್ತವೆ. 


(ಹ್‌ ಕಾರಾನ್ತ ಪುಲ್ಲಂಗ ಅನಡುಹ್‌ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಅನಡ್ವಾನ್‌ ಅನಡ್ವಾಹೌ ಅನಡ್ವಾಹಃ 
ದ್ವಿವಿ. ಅನಡ್ವಾಹಮ್‌ ಅನಡ್ವಾಹೌ ಅನಡುಹಃ 
ತೃ.ವಿ. ಅನಡುಹಾ ಅನಡುದ್ಧಾ ಕಮ್‌ ಅನಡುದ್ದಿಃ 
ಚ.ವಿ. ಅನಡುಹೇ ಅನಡುದ್ಧಾ ಕಮ್‌ ಅನಡುದ್ಧ 8 
ಪ.ವಿ. ಅನಡುಹಃ ಅನಡುದ್ದಾ ಮ್‌ ಅನಡುದ್ಧ ಣೆ 
ಷ.ವಿ. ಅನಡುಹಃ ಅನಡುಹೋಃ ಅನಡುಹಾಮ್‌ 
ಸ.ವಿ. ಅನಡುಹಿ ಅನಡುಹೋಃ ಅನಡುತ್ತು 
ಸಂ.ಪ್ರವಿ ಹೇ ಅನಡ್ವನ್‌! ಹೇ ಅನಡ್ಡಾಹೌ!। ಹೇ ಅನಡ್ವಾಹಃ। 


ಸಾಂತೇತಿ ಕಿಮ್‌ ವಿದ್ವಾನ್‌। 


ಉದಾ- ವಿದ್ವಾನ್‌- ಎಂಬ ಶಬ್ದದ ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಪ್ರಕೃತ 
ಸೂತ್ರದಲ್ಲಿ 'ಸಾಂತ' ಎಂಬ ಶಬ್ದವನ್ನು ಏಕೆ ಅನುವೃತ್ತಿ ಮಾಡಲಾಗಿದೆ? ಎಂದರೆ, 
ಈ ಶಬ್ದವನ್ನು ಪ್ರಯೋಗ ಮಾಡದಿದ್ದರೆ- ಸಾಂತ ಮತ್ತು ಅಸಾಂತ ಶಬ್ದಗಳ 
ಸ್ಥಾನದಲ್ಲೂ “ದ್‌' ಕಾರದ ಆದೇಶವು ಬರುತಿತ್ತು "ವಿದಸ್‌' ಶಬ್ದವು "ವಸು' 
ಹ; ಎಬಿ 0 ಸ್ಟ್‌ ಎ 
ಪ್ರತ್ಯಯಾಂತವಾಗಿ ಇರೋಣದ್ದರಿಂದ ಅದು ಸಾಂತವಾಗಿಯೇ ಇದೆ. ಆದರೆ “ಸು' 
ವಿಭಕ್ತಿಯನ್ನು ಸೇರಿಸಿದಾಗ, “ವಿದ್ವಾನ್‌” ಎಂದು ರೂಪ ತಾಳಿದಮೇಲೆ, "ನ್‌' ಕಾರದ 
ಸ್ಥಾನದಲ್ಲಿ "ದ್‌' ಕಾರದ ಆದೇಶವು ಬಂದು, “ವಿದ್ವಾತ್‌' ಎಂದು ಅನಿಷ್ಟ ರೂಪವು 


ಷಡ್ಲಿಜ್ಸ್‌ ಪ್ರಕರಣಮ್‌ (ಹ.ಪು.) 275 


ಸಿದ್ದವಾಗುತ್ತಿತ್ತು. “ಸಾಂತ' ಎಂದು ಹೇಳಿದಮೇಲೂ ಅದು "“ವಸು' 
ಪ್ರತ್ಯಯಾಂತವಾಗಿದ್ದರೂ, "ದ್‌' ಕಾರಾದೇಶ ಮಾಡುವ ಸಂದರ್ಭದಲ್ಲಿ ಅದು 
ಸಾಂತವಾಗಿಯೇ ಇರಬೇಕಾಗುತ್ತದೆ. 

ಪದಾನ್ಹೇ ಕಿಮ್‌? 

ಉದಾ- ಸ್ರಸ್ತಮ್‌, ಧ್ವಸ್ತಮ್‌ ಎಂಬಲ್ಲಿ, ಪದಾಂತೇ ಎ೦ದು ಸೂತ್ರದ ವೃತ್ತಿಯಲ್ಲಿ 
ಇಲ್ಲದಿದ್ದರೆ, ಪದಾಂತ ಮತ್ತು ಅಪದಾಂತಗಳಲ್ಲೂ “ಸ್‌” ಕಾರದ ಸ್ಥಾನದಲ್ಲಿ 

"ದ್‌' ಕಾರವು ಆದೇಶವಾಗಿ ಬರುತ್ತಿತ್ತು ಸ್ರಸ್‌-ತಮ್‌ ಮತ್ತು ದ್ವಸ್‌.-ತಮ್‌ 
ಎಂಬಲ್ಲಿ, "ಸ್‌' ಕಾರವು ಪದಾಂತವಾಗಿಲ್ಲ. ಇಲ್ಲಿ "ದ್‌' ಕಾರಾದೇಶವು ಬಂದಿದ್ದರೆ- 
ಸ್ರತ್ತಮ್‌ ಮತ್ತು ದ್ವತ್ತಮ್‌ ಎ೦ಬ ಅನಿಷ್ಟ ರೂಪಗಳು ಆಗಿರುತ್ತಿದ್ದವು 

(ಮೂರ್ಧನ್ಯ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 264. ಸಹೇಃ ಸಾಢಃ ಸಃ ( 8.3.೮6) 

ವೃತ್ತಿಃಸಾಡ್‌-ರೂಪಸ್ಯ ಸಹೇಃ ಸಸ್ಯ ಮೂರ್ಧನ್ಯಾದೇಶಃ। ತುರಾಷಾಟ್‌। 
ತುರಾಸಾಹೌ। ತುರಾಸಾಹಃ। 

ಅ. ವೃ.- “ಅಪದಾನ್ನಸ್ಯ ಮೂರ್ಧನ್ಯಃ” ಎಂಬ ಸೂತ್ರದಿಂದ "ಮೂರ್ಧನ್ಯಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಸಾಡ್‌' ರೂಪವನ್ನು ಹೊಂದಿರುವ "ಸಹ್‌' ಧಾತುವಿನ "ಸ್‌' ಕಾರಕ್ಕೆ 
ಮೂರ್ಧನ್ಯಾದೇಶವು ಬರುತ್ತದೆ. 

“ಸಾಡ್‌' ರೂಪವೆಂದರೆ "ಸಹ್‌' ಧಾತುವಿನ ಮೇಲೆ "ಕ್ವಿಪ್‌' ಪ್ರತ್ಯಯವು ಬಂದು, 
ದೀರ್ಫ, ಡತ್ವ, ಜಶ್ತ್ವಗಳು ಬಂದಮೇಲೆ, "ಸಾಡ್‌' ಎಂದಾಗುತ್ತದೆ. ಆಗ ಈ ಸೂತ್ರವು 
ಪ್ರವೃತ್ತವಾಗುತ್ತದೆ. 

ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು - “ಹೋ ಢಃ” ಎಂಬ ಸೂತ್ರದಿಂದ 
ಢತ್ವವು, ಪದಾಂತ "ಹ್‌' ಕಾರದ ಸ್ಥಾನದಲ್ಲಿದ್ದಾಗಲೂ ಅಥವಾ "“ರುಲ್‌' 
ಪರದಲ್ಲಿದ್ದಾಗಲೂ ಆಗುತ್ತದೆ. ಈ ತರಹ "ಸ್‌' ಕಾರದ ಸ್ಥಾನದಲ್ಲಿ, ಮೂರ್ಧನ್ಯ 
ವರ್ಣಗಳಾದ ಖಕಾರ, ಟವರ್ಗ, ರೇಫ ಮತ್ತು ಷ-ಕಾರಗಳು ಎಲ್ಲವೂ ಪ್ರಾಪ್ತವಾಗುತ್ತವೆ. 
“ಸ್ಥಾನೇಂನ್ತರತಮಃ” ಎಂಬ ಸೂತ್ರದಿಂದ “ಈಷದ್ವಿವೃತ' ಪ್ರಯತ್ನವುಳ್ಳ "ಸ್‌' ಕಾರದ 
ಜೊತೆಗೆ, ಅಂತಹದ್ದೇ ಪ್ರಯತ್ನವುಳ್ಳ "ಷ್‌'ಕಾರವು ಆದೇಶವಾಗಿ ಬರುತ್ತದೆ. ಈ 
ತರಹ ಎಲ್ಲೆಲ್ಲಿ “ಹೋ ಢಃ” ಎ೦ಬ ಸೂತ್ರದಿಂದ "ಢ್‌' ಕಾರವು ಬರುತ್ತದೋ ಅಲ್ಲಲ್ಲಿ 
'ಷ್‌' ಕಾರವು ಆದೇಶವಾಗಿ ಬರುತ್ತದೆ. ಬೇರೆ ಕಡೆಗೆ ಬರುವದಿಲ್ಲ. ಆದುದರಿಂದ 
“ಅಜಾದಿ' ವಿಭಕ್ತಿಗಳು ಪರದಲ್ಲಿದ್ದಾಗ, "ಷ್‌' ಕಾರವು ಆದೇಶವಾಗಿ ಬರುವದಿಲ್ಲ. 

ಉದಾ:- ತುರಾಷಾಟ್‌- ತುರಾಷಾಡ್‌ (ಇಂದ್ರ): “ತುರಂ ಸಾಹಯತೇ ಇತಿ 
ತುರಾಷಾಟ್‌' ಎಂದು ವಿಗ್ರಹ. "ತುರ್‌' ಪೂರ್ವಕ ಣ್ಯನ್ಷ "ಸಹ್‌' ಧಾತುವಿನ ನಂತರ 
“ಕ್ವಿಪ್‌' ಬಂದು ಸರ್ವಾಪಹಾರವಾಗಿ, "ಣಿ' ಲೋಪವಾಗಿ ದೀರ್ಫ ಬಂದಾಗ, 


'ತುರಾಸಾಹ್‌' ಎಂದು ರೂಪವಾಗುತ್ತದೆ. ಇದರಮೇಲೆ, "ಸುಪ್‌(ಸ್‌) ಪ್ರತ್ಯಯ ಬಂದು, 
ಅದರ ಲೋಪವಾಗಿ, “ಹೋ ಢಃ” ಎಂಬ ಸೂತ್ರದಿಂದ ಢತ್ವ ಬಂದಮೇಲೆ, ಜಶ್ತ್ವ 
ಬಂದು ತುರಾಸಾಡ್‌ ಎಂದು ರೂಪವಾಗುತ್ತದೆ. ಪ್ರಕೃತ ಸೂತ್ರದಿಂದ "ಸಾಡ್‌' ನ 
“ಸ್‌' ಕಾರದ ಸ್ಥಾನದಲ್ಲಿ “ಷ್‌' ಕಾರವು ಆದೇಶವಾಗಿ ಒಂದು; ತುರಾಷಾಡ್‌ ಎಂದು 
ರೂಪವಾಗುತ್ತದೆ. “ಡ್‌' ಕಾರಕ್ಕೆ “ವಾಂವಸಾನೇ” ಎಂಬ ಸೂತ್ರದಿಂದ ವೈಕಲ್ಪಿಕವಾಗಿ 
ಚರ್ತ್ವ ಬಂದು, ತುರಾಷಾಟ್‌ ಎಂದು ರೂಪವಾಗುತ್ತದೆ. ಹೀಗೆ ಕೃತಾ 
ತುರಾಷಾಡ್‌ ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. 


(ಹ್‌ ಕಾರಾನ್ತ ಪುಲ್ಲಂಗ ತುರಾಸಾಹ್‌ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ತುರಾಷಾಟ್‌,ತುರಾಷಾಡ್‌ ತುರಾಸಾಹೌ ತುರಾಸಾಹಃ 
ದ್ವಿವಿ. . ತುರಾಸಾಹಮ್‌ ತುರಾಸಾಹೌ ತುರಾಸಾಹಃ 
ತೃ.ವಿ. ತುರಾಸಾಹಾ ತುರಾಷಾಡ್ಸಾ ಕಮ್‌ ತುರಾಷಾಡ್ಭಿಃ 
ಚ.ವಿ. ತುರಾಸಾಹೇ ತುರಾಷಾಡ್ಸಾ ಕಮ್‌ ತುರಾಷಾಡ್ಛ # 
ಪ.ವಿ. ತುರಾಸಾಹಃ ತುರಾಷಾಡ್ಸಾ ಕಮ್‌ ತುರಾಷಾಡ್ಛ § 
ಷ.ವಿ. ತುರಾಸಾಹಃ ತುರಾಸಾಹೋಃ ತುರಾಸಾಹಾಮ್‌ 
ಸ.ವಿ. ತುರಾಸಾಹಿ ತುರಾಸಾಹೋಃ ತುರಾಷಾಟ್ತು, 

ತುರಾಷಾಟ್ಸು 
ಸಂ.ಪ್ರವಿ ಹೇ ತುರಾಷಾಟ್‌। ಹೇ ತುರಾಸಾಹೌ! ಹೇ ತುರಾಸಾಹಃ 

ಹೇ ತುರಾಷಾಡ್‌! 


ಇಲ್ಲಗೆ "ಹ್‌' ಕಾರಾಂತ ಶಬ್ದಗಳು ಮುಗಿದವು. 
"ವ್‌' ಕಾರಾಂತ ಶಬ್ದಗಳು ಆರಂಭವಾಗುತ್ತವೆ. 
(ಈ ಕಾರಾದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 2೮೮. - ದಿವ ಹತ್‌ (7.184) 
ವೃತ್ತಿಃ-ದಿವ್‌ ಇತಿ ಪ್ರಾತಿಪದಿಕಸ್ಯ ಔತ್‌ ಸ್ಯಾತ್‌ ಸೌ (ಪರೇ)ಸುದ್ಯೌಃ। ಸುದಿವೌ। 
ಪ. ಛೇ. - ದಿವಃ, ಔತ್‌। 
ಅ. ವೃ. -“ಸಾವನಡುಹಃ” ಎಂಬ ಸೂತ್ರದಿಂದ, "ಸೌ ಎಂಬ ಪದವು 
ಅನುವ ೈತ್ತವಾಗುತ್ತದೆ. 
ಅರ್ಥ- “ಸು(ಸ್‌)' ಪ್ರತ್ಯಯವು ಪರದಲ್ಲಿದ್ದಾಗ, “ದಿವ್‌' ಎಂಬ ಪ್ರಾತಿಪದಿಕಕ್ಕೆ 
(ಅಂತ್ಯವರ್ಣಕ್ಕೆ) “೫' ಕಾರಾದೇಶವು ಬರುತ್ತದೆ." 


ಉದಾ- ಸುದ್ಯೌಃ - "ಸುದಿವ್‌' ಶಬ್ದದ ಮೇಲೆ "ಸು' ಸೇರಿಸಿದಾಗ, ಪ್ರಕೃತ 
ಸೂತ್ರದಿಂದ “ವ್‌' ಕಾರದ ಸ್ಥಾನದಲ್ಲಿ, "ಔ'. ಕಾರವು ಆದೇಶವಾಗಿ ಬಂದು, ಸುದಿ ಹಾಸ್‌ 


ಷಢ್ಲಿಣ್ಣಿ ಪ್ರಕರಣಮ್‌ (ಹ.ಪು.) 277 


ಎಂದಾಗುತ್ತದೆ. ದಿ-ಔ ಎಂಬಲ್ಲಿ ಯಣಾದೇಶವು ಬಂದು, 'ದ್ಯೌ? ಎಂದಾಗುತ್ತದೆ. 
"ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಸುದ್ಯೌಃ ಎಂದು ರೂಪವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಕೇವಲ ವರ್ಣಗಳು ಮಾತ್ರ 
ಜೋಡಿಸಲಾಗುತ್ತದೆ. ಹೀಗಾಗಿ ಸುದಿವೌ, ಸುದಿವಃ ಎ೦ಬ ರೂಪಗಳು ಆಗುತ್ತವೆ. 

(ಉ ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 266. ದಿವ ಉತ್‌ (6.1.13) 

ವೃತ್ತಿಃ-ದಿವಃ ಅನ್ನಾದೇಶಃ ಉಕಾರಃ ಸ್ಯಾತ್‌ ಪದಾನ್ನೇ। ಸುದ್ಯುಭ್ಯಾಮ್‌। ಇತ್ಯಾದಿ। 
ಚತ್ವಾರಃ ಚತುರಃ ಚತುರ್ಭಿಃ ಚತುರ್ಭ್ಯಃ ಜು 

ಪ. ಛೇ. - ದಿವಃ, ಉತ್‌। 

ಅ. ವೃ. -“ಏಜಃ ಪದಾನ್ತಾದತಿ” ಎಂಬ ಸೂತ್ರದಿಂದ ಸಪ್ತಮೀ ಏಕವಚನಕ್ಕೆ 
ವಿಪರಿಣಾಮಗೊಳಿಸಿ "ಪದಾನ್ತೇ' ಎಂಬ ಶಬ್ದವು ಅನುವೃತ್ತವಾಗುತ್ತದೆ. 

ಅರ್ಥ- ಪದದ ಅಂತ್ಯದಲ್ಲಿ "ದಿವ್‌' ಶಬ್ದಕ್ಕೆ "ಉ' ಕಾರವು ಅಂತಾದೇಶವಾಗಿ 
ಬರುತ್ತದೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ "ಸುದಿವ್‌' ಶಬ್ಧಕ್ಕೆ 
“ಸ್ವಾದಿಷ್ಟಸರ್ವನಾಮಸ್ಥಾನೇ” ಎಂಬ ಸೂತ್ರದಿಂದ "ಪದ-ಸ೦ಜ್ಞೆಯು' ಬರುತ್ತದೆ. 
ಆಗ "ವ್‌' ಕಾರದ ಸ್ಥಾನದಲ್ಲಿ "ಉ' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- ಸುದ್ಯುಭ್ಯಾಮ್‌ - "ಸುದಿವ್‌' ಶಬ್ದದಮೇಲೆ "ಭ್ಯಾಮ್‌' ಪ್ರತ್ಯಯ 
ಸೇರಿಸಿದಾಗ, ಅದಕ್ಕೆ "ಪದ-ಸಂಜ್ಞೆ'ಯು ಬಂದು ಪ್ರಕೃತ ಸೂತ್ರದಿಂದ, "ವ್‌' ಕಾರಕ್ಕೆ 
"ಉ' ಕಾರಾದೇಶವು ಬಂದು ಸುದೀ-ಉ- ಭ್ಯಾಮ್‌ ಎಂದಿದ್ದಾಗ, "ಈ' ಕಾರ "ಉ' 
ಕಾರಗಳಿಗೆ "ಯಣ್‌' ಸಂಧಿಯಾಗಿ "ಸುದ್ಯುಭ್ಯಾಮ್‌' ಎಂಬ ರೂಪವು ಸಿದ್ಧಿಸುತ್ತದೆ. 

(ವ್‌ - ಕಾರಾನ್ರ ಪುಲ್ಪ್ಲಂಗ ಸುದಿವ್‌ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಸುದ್ಯೌಃ ಸುದಿವೌ ಸುದಿವಃ 
ದ್ವಿವಿ. ಸುದಿವಮ್‌ ಸುದಿವೌ ಸುದಿವಃ 
ತೃವಿ. ಸುದಿವಾ ಸುದ್ಯುಭ್ಯಾಮ್‌ ಸುದ್ಯುಭಿಃ 
ಚ.ವಿ. ಸುದಿವೇ ಸುದ್ಯುಭ್ಯಾಮ್‌ ಸುದ್ಯುಭ್ಯಃ 
ಪ.ವಿ. ಸುದಿವಃ ಸುದ್ಯುಭ್ಯಾಮ್‌ ಸುದ್ಯುಭ್ಯಃ 
ಷವಿ. ಸುದಿವಃ ಸುದಿವೋಃ ಸುದಿವಾಮ್‌ 
ಸ.ವಿ. ಸುದಿವಿ ಸುದಿವೋಃ ಸುದ್ಯುಷು 


ಸಂ.ಪ್ರವಿ ಹೇ ಸುದ್ಯೌಃ। ಹೇ ಸುದಿವೌ। ಹೇ ಸುದಿವಃ! 


ಈಗ ರೇಫಾಂತ ಶಬ್ಧಗಳು ಆರಂಫವಾಗುತ್ತವೆ. 

ಚತ್ವಾರಃ - “ಚತುರ್‌' ಶಬ್ದವು ರೇಫಾಂತವಾಗಿದ್ದು ನಿತ್ಯ ಬಹುವಚನವಾಗಿಯೇ 
ಇರುತ್ತದೆ. 

ಉದಾ- ಚತ್ವಾರಃ - `“ಚತುರ್‌' ಶಬ್ದಕ್ಕೆ ಪ್ರಥಮಾ ಬಹುವಚನದಲ್ಲಿ "ಜಸ್‌(ಅಸ್‌)' 
ಪ್ರತ್ಯಯವನ್ನು ಸೇರಿಸಿದಾಗ, ಚತುರ್‌೪ಅಸ್‌ ಎಂದಾಗಿ “ಚತುರನಡುಹೋರಾಮುದಾತ್ರ 
(7.1.98) ಎಂಬ ಸೂತ್ರದಿಂದ, ಹಾಗೂ “ಮಿದಚೋಇನ್ತಾ ತ್‌ ಪರಃ” ಎಂಬ 
ಪರಿಭಾಷೆಯಿಂದ ಅಂತ್ಯವಾದ "ಅಚ್‌' ಎಂದರೆ "ತ್‌' ಕಾರದ 'ಪರದಲ್ಲಿರುವ ಉ' 
ಕಾರದ ನಂತರ 'ಆಮ್‌(ಆ)' ಆಗಮವು ಬಂದು, ಚತು--ಆ--ರ್‌--ಅ(ಅಸ್‌ ) ಎಂದಿದ್ದಾಗ, 
“ಉ' ಕಾರ "ಆ' ಕಾರಗಳಿಗೆ "ಯಣ್‌' 

ಸಂಧಿಯಿಂದ ಚತ್ವಾರ್‌ಅಸ್‌ ಎಂದಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು 
"ಚತ್ವಾರಃ' ಎಂದು ರೂಪವಾಗುತ್ತದೆ. 

ಉದಾ- ಚತುರಃ - ದ್ವಿತೀಯಾ ವಿಭಕ್ತಿ ಬಹುವಚನದಲ್ಲಿ - ಚತುರ್‌. ಶಸ್‌(ಅಸ್‌) 
ಎಂದಿದ್ದಾಗ, "ಸ "ಸ್‌ ಕಾರಕ್ಕೆ ರುತ್ವ-ವಿಸ ಸರ್ಗಗಳು ಬಂದು ಚತುರಃ ಎಂದು ರೂಪವಾಗುತ್ತದೆ. 

ಉದಾ- ಚತುರ್ಭಿಃ - "ತೃತೀಯಾ ವಿಭಕ್ತಿ ಬಹುವಚನದಲ್ಲಿ - ಚತುರ್‌ ಭಿಸ್‌ 
ಎ೦ದಿದ್ದಾಗ, "ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಚತುರ್ಭಿಃ ಎಂದು ರೂಪವಾಗುತ್ತದೆ. 

ಉದಾ- ಚತುರ್ಭ್ಯಃ(2) -ಚತುರ್ಥೀ ಮತ್ತು ಪಂಚಮೀ ಬಹು ವಚನಗಳಲ್ಲಿ 
ಚತುರ್‌. ಭ್ಯಸ್‌, ಚತುರ್‌*ಭ್ಯಸ್‌ ಎಂದಿದ್ದಾಗ, ಹಿಂದಿನಂತೆ ಹ್‌ ಕಾರಕ್ಕೆ ರುತ್ವ- 
ಬ್ಗ ಚತುರ್ಭ್ಯಃ (೨) ಎಂದು ರೂಪಗಳಾಗುತ್ತವೆ. 


(ನುಟ್‌(ನ್‌) ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ - 268. ಷಟ್‌ ಚತುಭಣ್ಯಶ್ಚ (7.155) 

ವೃತ್ತಿಃಏಭ್ಯಃ ಆಮಃ ನುಡಾಗಮಃ(ಸ್ಯಾತ್‌)| 

ಪ. ಛೇ. - ಷಟ್‌, ಚತುರ್ಭ;ಃ, ಚ। 

ಅ. ವೃ. -“ಆಮಿ ಸರ್ವನಾಮ್ನಃ ಸುಟ್‌” ಎಂಬ ಸೂತ್ರದಿಂದ “ಆಮಿ” ಎಂಬ 
ಪದವು ಮತ್ತು “ಹ್ರಸ್ವ ನದ್ಯಾಪೋ ನುಟ್‌” ಎಂಬ ಸೂತ್ರದಿಂದ "ನುಟ್‌' ಎಂಬ 
ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- “ಷಟ್‌ ಸಂಜ್ಞೆಯುಳ್ಳ ಮತ್ತು “ಚತುರ್‌' ಶಬ್ದಗಳ ಮೇಲೆ ಇರುವ 
“ಆಮ್‌' ಗೆ "ನುಟ್‌(ನ್‌)' ಆಗಮವು ಬರುತ್ತದೆ. ಇಲ್ಲಿ ನುಡಾಗಮವು “ಟಿತ್‌' ಆಗಿ 
ಇರೋಣದ್ದರಿಂದ "ಆಮ್‌' ಶಬ್ದದ ಆದ್ಯವಯವವಾಗಿ ಬರುತ್ತದೆ. 

(ತ್ವ ವನ್ನು ವಿಧಿಸುವ ಸೂತ್ರ) 
ಸೂತ್ರ - 267. ರಷಾಭ್ಯಾಂ ನೋ ಣಃ ಸಮಾನಪದೇ (8.4.1) 
ವೃತ್ತಿಃ-”ಅಚೋರಹಾಭ್ಯಾಂ ದ್ವೇ” ಚತುಣಾನ್ಞಮ್‌। ಚತುರ್ಣಾಮ್‌। 


ಷಡ್ಗಿಣ್ಸೆ ಪ್ರಕರಣಮ್‌ (ಹ.ಪು.) 279 


ಪ. ಛೇ. - ರಷಾಭ್ಯಾಂ, ನಃ, ಣಃ, ಸಮಾನಪದೇ। 

ಅರ್ಥ- "ರೇಫ' ಮತ್ತು "ಷ್‌' ಕಾರದ ನಂತರ ಇರುವ "ನ್‌' ಕಾರಕ್ಕೆ "ಣ್‌' 
ಕಾರವು ಆದೇಶವಾಗಿ ಬರುತ್ತದೆ- ಸಮಾನ ಪದದಲ್ಲಿ ಮಾತ್ರ ಭಿನ್ನವಾದ ಪದಗಳಲ್ಲಿದ್ದರೆ 
“ಇತ್ತ' ಬರುವದಿಲ್ಲ. 

ಉದಾ-ಹರಿರ್ನಯತಿ- ಹರಿಃ--ನಯತಿ ಎಂಬಲ್ಲಿ "ಹರಿರ್ನಯತಿ” ಎಂದೇ 
ಸಂಧಿಯಾಗುತ್ತದೆ ಹೊರತು, "ಹರಿರ್ಣಯತಿ' ಎಂದು ರೂಪವಾಗುವದಿಲ್ಲ. ಏಕೆಂದರೆ 
ಅಸಮಾನ ಪದವಾಗಿರೋಣದ್ದರಿಂದ. “ಅಟ್ಕುಪ್ಪಾಜ್‌ ನುಮ್‌ ವ್ಯವಾಯೇಇಪಿ” ಎಂಬ 
ಸೂತ್ರದಿಂದ "ರೇಫ' ಅಥವಾ "“ಷ್‌' ಕಾರಗಳಿಗೆ ಅವ್ಯವಹಿತೋತ್ತರವಾಗಿಯೇ “ಣ್‌' 
ಕಾರವು ಇರಬೇಕೆಂದಿಲ್ಲ. “ರೇಫ' "ಷ್‌' ಕಾರ ಮತ್ತು "ನ್‌' ಕಾರಗಳ ಮಧ್ಯದಲ್ಲಿ 
"ಅಟ್‌' ಪ್ರತ್ಯಾಹಾರಾ೦ತರ್ಗತ ವರ್ಣಗಳು, ಕ-ವರ್ಗ, ಪ-ವರ್ಗ, “ಆಜ್‌” ಮತ್ತು' 
“ನುಮ್‌' ಇವುಗಳೆಲ್ಲವೂ ಇದ್ದರೂ ಅಥವಾ ಇವುಗಳಲ್ಲಿ ಕೆಲವು ಇದ್ದರೂ ಣತ್ವ 
ಬರುತ್ತದೆ. 

ಉದಾ- ಚತುರ್ಣ್ಣಾಮ್‌,ಚತುರ್ಣಾಮ್‌ - ಚತುರ್‌ ಶಬ್ದದ ನಂತರ ಷಷ್ಠೀ 
ಬಹುವಚನದಲ್ಲಿ, “ಆಮ್‌' ಪ್ರತ್ಯಯವನ್ನು ಸೇರಿಸಿದಾಗ, “ಷಟ್ಟತುರ್ಭ್ಯಶ್ನ” ಎಂಬ 
ಸೂತ್ರದಿಂದ “ಆಮ್‌' ಗೆ ನುಡಾ(ನ್‌)ಗಮವು ಆದ್ಯವಯವವಾಗಿ ಬರುತ್ತದೆ. ಆಗ 
ಚತುರ್‌--ನ್‌--ಆಮ್‌ ಎಂದಾಗಿ ಪ್ರಕೃತ ಸೂತ್ರದಿಂದ "ಇತ್ವ' ಬಂದು "ಚತುರ್ಣ್ಣಾಮ್‌' 
ಅಥವಾ "ಚತುರ್ಣಾಮ್‌' ಎಂದು ರೂಪವಾಗುತ್ತದೆ. “ಅಚೋರಹಾಭ್ಯಾಮ್‌ ದ್ವೇ” 
ಎಂಬ ಸೂತ್ರದಿಂದ ಚತುರ್ಣ್ಣಾಮ್‌ ಎಂಬಲ್ಲಿ "ಣ್‌' ಕಾರಕ್ಕೆ ವೈಕಲ್ಲಿಕವಾಗಿ ದ್ವಿತ್ವ 
ಬಂದಿದೆ. 


(ರೇಫಕ್ಕೆ ವಿಸರ್ಗವನ್ನು ನಿಯಮವಾಗಿ ವಿಧಿಸುವ ಸೂತ್ರ) 

ಸೂತ್ರ - 269. ರೋಃಸುಪಿ (8.3.16) 

ವೃತ್ತಿಃ-ರೋಃ ಏವ ವಿಸರ್ಗಃ ಸುಪಿ। ಷತ್ವಮ್‌। ಷಸ್ಯ ದ್ವಿತ್ವೇ ಪ್ರಾಪ್ತೇ 

ಅ. ವೃ. - “ಖರವಸಾನಯೋರ್ವಿಸರ್ಜನೀಯಃ” ಎಂಬ ಸೂತ್ರದಿಂದ 
"ವಿಸರ್ಜನೀಯಃ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಸಪ್ತಮೀ” ಬಹುವಚನ ಪ್ರತ್ಯಯವಾದ "ಸುಪ್‌' ಪರದಲ್ಲಿದ್ದಾಗ, 
ರು(ರೇಫ)ವಿನ ಸ್ಥಾನಕ್ಕೇನೇ "ವಿಸರ್ಗವು' ಬರುತ್ತದೆಯೇ ಹೊರತು ಬೇರೆ ವರ್ಣಗಳ 
ಸ್ಥಾನಕ್ಕೆ ಬರುವದಿಲ್ಲ. "ಸಿದ್ದೇ ಸತಿ ಆರಭ್ಯಮಾಣೋ ವಿಧಿ: ನಿಯಮಾಯ ಭವತಿ” 
ಎಂಬ ನಿಯಮದ ಪ್ರಕಾರ ಇದು ನಿಯಮ ಸೂತ್ರವಾಗಿದೆ. ಅಂದರೆ ಒಂದು 
ಕಾರ್ಯವು ಸಿದ್ಧವಾಗಿದ್ದರೂ, ಅದೇ ಕಾರ್ಯಕ್ಕಾಗಿ ಮತ್ತೊಂದು ಸೂತ್ರವಾದರೆ, 
ವಿಶೇಷ ನಿಯಮಕ್ಕಾಗಿ (ಅದು ಬಂದೇ ಬರಬೇಕು ಎಂಬ ಉದ್ದೇಶದಿಂದ) ರಚಿಸಲಾಗಿದೆ 
ಎಂದು ತೀಳಿಯಬೇಕು. "ರು' (ರೇಫ) ವಿನ ಸ್ಥಾನದಲ್ಲಿ “ಖರವಸಾನಯೋ- 
ರ್ವಿಸರ್ಜನೀಯಃ” ಎಂಬ ಸೂತ್ರದಿಂದ, "ವಿಸರ್ಗ()' ರೂಪವಾದ ಆದೇಶವು 


280 ಲಘುಸಿದ್ಧಾಂತ ಕೌಮುದೀ 


ಸಿದ್ಧವಾಗಿದೆ. ಹಾಗಿದ್ದರೂ ಪ್ರಕೃತ ಸೂತ್ರವು ಪ್ರವೃತ್ತವಾಗಿದೆ. "ಸುಪ್‌' ಪ್ರತ್ಯಯವು 
ಪರದಲ್ಲಿದ್ದಾಗ, ವಿಸರ್ಗವಾಗಬೇಕಾದರೆ ಪೂರ್ವದಲ್ಲಿರುವ ರೇಫಕ್ಕೇನೇ ವಿಸರ್ಗ ()ವು 
ಬರುತ್ತದೆ ಬೇರೆ ವರ್ಣಗಳಿಗಲ್ಲವೆಂದು ಈ ಸೂತ್ರವು ತಿಳಿಸುತ್ತದೆ. 

ಉದಾ- ಚತುರ್ಷು- ಚತುರ್‌.--ಸು (ಸುಪ್‌) ಎಂದಿದ್ದಾಗ, “ಸು' ಪ್ರತ್ಯಯದ 
ಪೂರ್ವದಲ್ಲಿರುವ 'ರೇಫ' ದ ಸ್ಥಾನದಲ್ಲಿ ವಿಸರ್ಗವು ಬರುವದಿಲ್ಲ. ಏಕೆಂದರೆ, “ಚತುರ್‌' 
ನಲ್ಲಿರುವ ರೇಫವು "ರು' ಆದೇಶಕ್ಕೆ ಸಂಬಂದ್ಧ ಪಟ್ಟದ್ದಲ್ಲ. ಅಂದರೆ ಸ್ವತಃ ರೇಫಾಂತವಾದ 
ಶಬ್ದ. ಆದ್ದರಿಂದ ಚತುರ್ಷು ಎಂದೇ ರೂಪವಿರುತ್ತದೆ. 


(ದ್ವಿತ್ಚವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - 27೦. ಶರೋಜಿ (8.4.49) 

ವೃತ್ತಿಃ-ಅಚಿ ಪರೆ ಶರಃ ನ ದ್ವೇ ಸ್ತಃ ಚತುರ್ಷು। 

ಪ. ಛೇ. - ಶರಃ, ಅಚಿ! 

ಅ. ವ್ಯ.-“ನಾದಿನ್ಯಾಕ್ರೋಶೇ ಪುತ್ರಸ್ಯ” ಎಂಬ ಸೂತ್ರದಿಂದ. "ನ' ಎಂಬ ಪದವೂ 
ಮತ್ತು “ಅಚೋರಹಾಭ್ಯಾಂ ದ್ವೇ” ಎಂಬ ಸೂತ್ರದಿಂದ "ದ್ವೇ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- "ಅಚ್‌' ಪರದಲ್ಲಿದ್ದಾಗ, "ಶರ್‌' ವರ್ಣಕ್ಕೆ ದ್ವಿತ್ಹವು ಬರುವದಿಲ್ಲ. 

ಉದಾ- ಚತುರ್ಷು-ಚತುರ್‌* ಸು ಎಂದಿದ್ದಾಗ, “ಆದೇಶಪ್ರತ್ಯಯಯೋಃ?” ಎಂಬ 
ಸೂತ್ರದಿಂದ, "ಷತ್ನ' ಬಂದು "ಚತುರ್‌+೬ಷು' ಎಂದಿದ್ದಾಗ, “ಅಚೋರಹಾಭ್ಯಾಂ 
ದ್ವೇ” ಎಂಬ ಸೂತ್ರದಿಂದ "ಷ್‌' ಕಾರಕ್ಕೆ ವೈಕಲ್ಲಿಕವಾಗಿ ದ್ವಿತ್ವವು ಪ್ರಾಪ್ತವಾಗುತ್ತದೆ. 
ಪ್ರಕೃತ ಸೂತ್ರವು ಅದನ್ನು ನಿಷೇಧಿಸುತ್ತದೆ. ಪ್ರಕೃತ "ಅಚ್‌' ನ ಪರದಲ್ಲಿ ರೇಫವಿದ್ದು, 
ಅದರ ಪರದಲ್ಲಿ "ಯರ್‌' ವರ್ಣವಾದ "ಷ್‌' ಕಾರವು ಇರುತ್ತದೆ. ಅದುದರಿಂದ 
"ದ್ವಿತ್ವ' ಬರುವದಕ್ಕೆ ಅವಕಾಶವಿದೆ. ಆದರೆ ಪ್ರಕೃತ ಸೂತ್ರದಿಂದ ಅದು 
ನಿಷೇಧಿಸಲ್ಪಟ್ಟಿದ್ದರಿ೦ದ, 'ದ್ವಿತ್ವ'ವು ಬರುವದಿಲ್ಲ. (ಯಾಕೆಂದರೆ "ಶರ್‌' ವರ್ಣದ ಪರದಲ್ಲಿ 
"ಅಚ್‌' ವರ್ಣವು ಇದೆ). ಹೀಗೆ ಚತುರ್‌+ಸು ಎಂದಿದ್ದಾಗ, ರೇಫದ ಸ್ಥಾನದಲ್ಲಿ 
“ಖರವಸಾನಯೋರ್ವಿಸರ್ಜನೀಯಃ” ಎ೦ಬ ಸೂತ್ರದಿಂದ, ವಿಸರ್ಗವು ಪ್ರಾಪ್ತವಾಗಿತ್ತು. 
ಆದರೆ “ರೋಃ ಸುಪಿ (8.3.16) ಎಂಬ ಸೂತ್ರದಿಂದ ಅದು ನಿಷೇಧಿಸಲ್ಪಟ್ಟಿದೆ. 
ರೇಫ'ವನ್ನು “ಇಣ್‌' ಪ್ರತ್ಯಾಹಾರಾಂತರ್ಗತ ವರ್ಣವೆಂದು ಬಾವಿಸಿ 
“ಆದೇಶಪ್ರತ್ಯಯಯೋಃ” ಸೂತ್ರದಿಂದ, “ಷತ್ವ' ಬಂದು, ಚತುರ್ಷು ಎಂದಾಗುತ್ತದೆ. 

(ರೇಫಾಂತ ಚತುರ್‌ ಶಬ್ದದ ರೂಪಗಳು) 
ವಿಭಕ್ತಿಗಳು ಬಹುವಚನ 
ಪ್ರವಿ. ಚತ್ವಾರಃ 
ದ್ವಿವಿ. ಚತುರಃ 


ಷಡ್ಲಿಕ್ಲ್‌ ಪ್ರಕರಣಮ್‌ (ಹ.ಪು.) 281 


ತೃ.ವಿ. ಚತುರ್ಭಿಃ 
ಚಿ.ವಿ. ಚತುರ್ಭ್ಯಃ 
ಪ.ವಿ. ಚತುರ್ಭ್ಯಃ 
ಷವಿ. ಚತುರ್ಣ್ಣಾಮ್‌, ಚತುರ್ಣಾಮ್‌ 
ಸ.ವಿ. ಚತುರ್ಷು 


(ಇಲ್ಲಗೆ ರೇಫಾಂತ ಶಬ್ದಗಳು ಮುಗಿದವು) 
“ಮ್‌' ಕಾರಾಂತ ಶಬ್ದಗಳು ಆರಂಭವಾಗುತ್ತವೆ. 
(ನ್‌ ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 271. ಮೋ ನೋ ಧಾತೋಃ (8.2.64) 

ವೃತ್ತಿಃ-ಧಾತೋಃ ಮಸ್ಯ ನಃ ಸ್ಯಾತ್‌ ಪದಾನ್ಹೇ। ಪ್ರಶಾನ್‌। 

ಪ. ಛೇ. - ಮಃ, ನಃ, ಧಾತೋಃ 

ಅ. ವೃ-“ಸ್ಕ್ಯೋಃ ಸಂಯೋಗಾದ್ಯೋರನ್ತೇ ಚ” ಎಂಬ ಸೂತ್ರದಿಂದ "ಅನ್ನೇ' 
ಎಂಬುದು ಅನುವೃತ್ತವಾಗುತ್ತದೆ. “ಪದಸ್ಕ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-ಪದಾಂತದಲ್ಲಿರುವ ಧಾತುವಿನ "ಮ್‌' ಕಾರಕ್ಕೆ "ನ್‌' ಕಾರವು ಆದೇಶವಾಗಿ 
ಬರುತ್ತದೆ. '` 

ವಿಶೇಷ- "ಸು'ವಿನ ಲೋಪವಾದಮೇಲೆ, ಹಾಗೆಯೇ "ಭ್ಯಾಮ್‌' ಮೊದಲಾದ 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಮ್‌' ಕಾರವು ಪದಾ೦ತವಾಗಿರುತ್ತದೆ. ಆದ್ದರಿಂದ 
ಪ್ರಕೃತ ಸೂತ್ರದಿಂದ "ಮ್‌' ಕಾರದ ಸ್ಥಾನದಲ್ಲಿ "ನ್‌' ಕಾರವು ಆದೇಶವಾಗಿ ಬರುತ್ತದೆ. 
ಮತ್ತು ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಪದ-ಸಂಜ್ಞೆ!ಯು ಬರುವದಿಲ್ಲವಾದ್ದರಿಂದ 
"ಮ್‌' ಕಾರವು ಹಾಗೆಯೇ ಉಳಿಯುತ್ತದೆ. 

ಉದಾ- ಪ್ರಶಾನ್‌ - ಪ್ರ-ಪೂರ್ವಕ "ಶಮ್‌' ಧಾತುವು “ಪ್ರಶಾಮ್‌' ಎಂದಾಗುತ್ತದೆ. 
ಅದಕ್ಕೆ "ಸು' ಪ್ರತ್ಯವು ಸೇರಿ, ಪ್ರಶಾಮ್‌.-ಸು ಎಂದಿರುತ್ತದೆ. ಈ “ಸು” ವಿಗೆ ಲೋಪ 
ಬರುತ್ತದೆ. ಪೂರ್ವದಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ನ್‌' 
ಕಾರವು ಆದೇಶವಾಗಿ ಬಂದು, “ಪ್ರಶಾನ್‌' ಎಂದು ರೂಪವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಕೇವಲ ವರ್ಣಜೋಡಣೆ ಮಾತ್ರದಿಂದ 
ರೂಪಗಳ ಸಿದ್ಧಿಯಾಗುತ್ತದೆ. 

("ಮ್‌' ಕಾರಾ೦ತ ಪುಲ್ಲಂಗ ಪ್ರಶಾಮ್‌ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪ್ರಶಾನ್‌ ಪ್ರಶಾಮೌ ಪ್ರಶಾಮಃ 


ದ್ವಿತೀಯಾ  ಪ್ರಶಾಮಮ್‌ ಪ್ರಶಾಮೌ ಪ್ರಶಾಮಃ 


280 ಲಘುಸಿದ್ಧಾಂತ ಕೌಮುದೀ 


ಸಿದ್ಧವಾಗಿದೆ. ಹಾಗಿದ್ದರೂ ಪ್ರಕೃತ ಸೂತ್ರವು ಪ್ರವೃತ್ತವಾಗಿದೆ. "ಸುಪ್‌' ಪ್ರತ್ಯಯವು 
ಪರದಲ್ಲಿದ್ದಾಗ, ವಿಸರ್ಗವಾಗಬೇಕಾದರೆ ಪೂರ್ವದಲ್ಲಿರುವ ರೇಫಕ್ಕೇನೇ ವಿಸರ್ಗ (ವು 
ಬರುತ್ತದೆ ಬೇರೆ ವರ್ಣಗಳಿಗಲ್ಲವೆಂದು ಈ ಸೂತ್ರವು ತಿಳಿಸುತ್ತದೆ. 

ಉದಾ- ಚತುರ್ಷು- ಚತುರ್‌*ಸು (ಸುಪ್‌) ಎಂದಿದ್ದಾಗ, “ಸು' ಪ್ರತ್ಯಯದ 
ಪೂರ್ವದಲ್ಲಿರುವ "ರೇಫ' ದ ಸ್ಥಾನದಲ್ಲಿ ವಿಸರ್ಗವು ಬರುವದಿಲ್ಲ. ಏಕೆಂದರೆ, "ಚತುರ್‌' 
ನಲ್ಲಿರುವ ರೇಫವು "ರು' ಆದೇಶಕ್ಕೆ ಸಂಬ೦ದ್ಧ ಪಟ್ಟದ್ದಲ್ಲ. ಅಂದರೆ ಸ್ವತಃ ರೇಫಾ೦ತವಾದ 
ಶಬ್ದ. ಆದ್ದರಿಂದ ಚತುರ್ಷು ಎಂದೇ ರೂಪವಿರುತ್ತದೆ. 


(ದ್ದಿತ್ಚವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - 27೦. ಶರೋಚಿ (8.4.49) 

ವೃತ್ತಿಃ-ಅಚಿ ಪರೆ ಶರಃ ನ ದ್ವೇ ಸ್ತಃ ಚತುರ್ಷು। 

ಪ. ಛೇ. - ಶರಃ, ಅಚಿ। 

ಅ. ವೃ.-“ನಾದಿನ್ಯಾಕ್ರೋಶೇ ಪುತ್ರಸ್ಯ” ಎಂಬ ಸೂತ್ರದಿಂದ. 'ನ' ಎಂಬ ಪದವೂ 
ಮತ್ತು “ಅಚೋರಹಾಭ್ಯಾಂ ದ್ವೇ” ಎಂಬ ಸೂತ್ರದಿಂದ “ದ್ವೇ” ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- "ಅಚ್‌' ಪರದಲ್ಲಿದ್ದಾಗ, “ಶರ್‌' ವರ್ಣಕ್ಕೆ ದ್ವಿತ್ಹವು ಬರುವದಿಲ್ಲ. 

ಉದಾ- ಚತುರ್ಷು-ಚತುರ್‌.ಸು ಎಂದಿದ್ದಾಗ, “ಆದೇಶಪ್ರತ್ಯಯಯೋಃ” ಎಂಬ 
ಸೂತ್ರದಿಂದ, “ಷತ್ವ' ಬಂದು “ಚತುರ್‌.-ಷು' ಎಂದಿದ್ದಾಗ, “ಅಚೋರಹಾಭ್ಯಾಂ 
ದ್ವೇ” ಎಂಬ ಸೂತ್ರದಿಂದ "ಷ್‌' ಕಾರಕ್ಕೆ ವೈಕಲ್ಟಿಕವಾಗಿ ದ್ವಿತ್ವವು ಪ್ರಾಪ್ತವಾಗುತ್ತದೆ. 
ಪ್ರಕೃತ ಸೂತ್ರವು ಅದನ್ನು ನಿಷೇಧಿಸುತ್ತದೆ. ಪ್ರಕೃತ "ಅಚ್‌' ನ ಪರದಲ್ಲಿ ರೇಫವಿದ್ದು, 
ಅದರ ಪರದಲ್ಲಿ "ಯರ್‌' ವರ್ಣವಾದ "ಷ್‌' ಕಾರವು ಇರುತ್ತದೆ. ಅದುದರಿಂದ 
“ದ್ವಿತ್ವ' ಬರುವದಕ್ಕೆ ಅವಕಾಶವಿದೆ. ಆದರೆ ಪ್ರಕೃತ ಸೂತ್ರದಿಂದ ಅದು 
ನಿಷೇಧಿಸಲ್ಪಟ್ಟಿದ್ದರಿ೦ದ, “ದ್ವಿತ್ವ'ವು ಬರುವದಿಲ್ಲ. (ಯಾಕೆಂದರೆ "ಶರ್‌' ವರ್ಣದ ಪರದಲ್ಲಿ 
“ಅಚ್‌' ವರ್ಣವು ಇದೆ). ಹೀಗೆ ಚತುರ್‌4ಸು ಎಂದಿದ್ದಾಗ, ರೇಫದ ಸ್ಥಾನದಲ್ಲಿ 
“ಖರವಸಾನಯೋರ್ವಿಸರ್ಜನೀಯಃ” ಎ೦ಬ ಸೂತ್ರದಿಂದ, ವಿಸರ್ಗವು ಪ್ರಾಪ್ತವಾಗಿತ್ತು. 
ಆದರೆ “ರೋಃ ಸುಪಿ (8.3.16)” ಎಂಬ ಸೂತ್ರದಿಂದ ಅದು ನಿಷೇಧಿಸಲ್ಪಟ್ಟಿದೆ. 
ರೇಘವನ್ನು "ಇಣ್‌' ಪ್ರತ್ಯಾಹಾರಾಂತರ್ಗತ ವರ್ಣವೆಂದು ಬಾವಿಸಿ 
“ಆದೇಶಪ್ರತ್ಯಯಯೋಃ? ಸೂತ್ರದಿಂದ, “ಷತ್ನ' ಬಂದು, ಚತುರ್ಷು ಎಂದಾಗುತ್ತದೆ. 

(ರೇಫಾಂತ ಚತುರ್‌ ಶಬ್ದದ ರೂಪಗಳು) 
ವಿಭಕ್ತಿಗಳು ಬಹುವಚನ 
ಪ್ರವಿ. ಚತ್ವಾರಃ 
ದ್ವಿವಿ. ಚತುರಃ 


ಷಡ್ಲಿಕ್‌ ಪ್ರಕರಣಮ್‌ (ಹ.ಪು.) ಕ 281 


ತೃ.ವಿ. ಚತುರ್ಭಿಃ 
ಚ.ವಿ. ಚತುರ್ಭ್ಯಃ 
ಪ.ವಿ. ಚತುರ್ಭ್ಯಃ 
ಷವಿ. ಚತುರ್ಣಾಮ್‌, ಚತುರ್ಣಾಮ್‌ 
ಸ.ವಿ. ಚತುರ್ಷು 


(ಇಲ್ಲಗೆ ರೇಫಾಂತ ಶಬ್ದಗಳು ಮುಗಿದವು) 
“ಮ್‌' ಕಾರಾಂತ ಶಬ್ಧಗಳು ಆರಂಭವಾಗುತ್ತವೆ. 
(ನ್‌ ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 271. ಮೋ ನೋ ಧಾತೋಃ (8.2.64) 

ವೃತ್ತಿಃ-ಧಾತೋಃ ಮಸ್ಯ ನಃ ಸ್ಯಾತ್‌ ಪದಾನ್ಹ್ನೇ। ಪ್ರಶಾನ್‌। 

ಪ. ಛೇ. - ಮಃ, ನಃ, ಧಾತೋಃ 

ಅ. ವೃ-“ಸ್ಕ್ಯೋಃ ಸಂಯೋಗಾದ್ಯೋರನ್ತೇ ಚ” ಎಂಬ ಸೂತ್ರದಿಂದ “ಅನ್ನೇ” 
ಎಂಬುದು ಅನುವೃತ್ತವಾಗುತ್ತದೆ. “ಪದಸ್ಕ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-ಪದಾಂತದಲ್ಲಿರುವ ಧಾತುವಿನ "ಮ್‌' ಕಾರಕ್ಕೆ "ನ್‌' ಕಾರವು ಆದೇಶವಾಗಿ 
ಬರುತ್ತದೆ. ` 

ವಿಶೇಷ- “ಸು'ವಿನ ಲೋಪವಾದಮೇಲೆ, ಹಾಗೆಯೇ "ಭ್ಯಾಮ್‌' ಮೊದಲಾದ 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಮ್‌' ಕಾರವು ಪದಾಂತವಾಗಿರುತ್ತದೆ. ಆದ್ದರಿಂದ 
ಪ್ರಕೃತ ಸೂತ್ರದಿಂದ “ಮ್‌' ಕಾರದ ಸ್ಥಾನದಲ್ಲಿ "ನ್‌' ಕಾರವು ಆದೇಶವಾಗಿ ಬರುತ್ತದೆ. 
ಮತ್ತು ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಪದ-ಸಂಜ್ಞೆ!ಯು ಬರುವದಿಲ್ಲವಾದ್ದರಿಂದ 
"ಮ್‌' ಕಾರವು ಹಾಗೆಯೇ ಉಳಿಯುತ್ತದೆ. 

ಉದಾ- ಪ್ರಶಾನ್‌ - ಪ್ರ-ಪೂರ್ವಕ "ಶಮ್‌' ಧಾತುವು “ಪ್ರಶಾಮ್‌' ಎಂದಾಗುತ್ತದೆ. 
ಅದಕ್ಕೆ "ಸು' ಪ್ರತ್ಯವು ಸೇರಿ, ಪ್ರಶಾಮ್‌.-ಸು ಎಂದಿರುತ್ತದೆ. ಈ "ಸು ವಿಗೆ ಲೋಪ 
ಬರುತ್ತದೆ. ಪೂರ್ವದಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ನ್‌' 
ಕಾರವು ಆದೇಶವಾಗಿ ಬಂದು, "ಪ್ರಶಾನ್‌' ಎಂದು ರೂಪವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಕೇವಲ ವರ್ಣಜೋಡಣೆ ಮಾತ್ರದಿಂದ 
ರೂಪಗಳ ಸಿದ್ಧಿಯಾಗುತ್ತದೆ. 

("ಮ್‌' ಕಾರಾ೦ತ ಪುಲ್ಪಂಗ ಪ್ರಶಾಮ್‌ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪ್ರಶಾನ್‌ ಪ್ರಶಾಮೌ ಪ್ರಶಾಮಃ 


ದ್ವಿತೀಯಾ ಪ್ರಶಾಮಮ್‌ ಪ್ರಶಾಮೌ ಪ್ರಶಾಮಃ 


ಕಾ) 


ತೃತೀಯಾ ಪ್ರಶಾಮಾ ಪ್ರಶಾನ್ಸ್ಯಾಮ್‌ ಪ್ರಶಾನ್ಫಿಃ 
ಚತುರ್ಥೀ ಪ್ರಶಾಮೇ ಪ್ರಶಾನ್ಸಾ ಮ್‌ ಪ್ರೆಶಾನ್ಸ 8 
ಪಣ್ಣುಮೀ  ಪ್ರಶಾಮಃ ಪ್ರಶಾನ್ಸ್ಯಾಮ್‌ ಪ್ರಶಾನ್ಸ್ಯಃ 
ಷಷ್ಠೀ ಪ್ರಶಾಮಃ ಪ್ರಶಾಮೋಃ ಪ್ರಶಾಮಾಮ್‌ 
ಸಪ್ತಮೀ ಪ್ರಶಾನಿ ಪ್ರಶಾಮೋಃ ಪ್ರಶಾನ್ಸು 
ಸಂಬೋಧನ ಹೇ ಪ್ರಶಾನ್‌! ಹೇ ಪ್ರಶಾಮೌ। ಹೇ ಪ್ರಶಾಮಃ। 


(ಕ- ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 272. ಕಿಮಃ ಕಃ (7.2103) 

ವೃತ್ತಿಃ-ಕಿಮಃ ಕಃ ಸ್ಯಾತ್‌ ವಿಭಕೌ। ಕಃ, ಕೌ, ಕೇ। ಇತ್ಯಾದಿ। ಶೇಷಂ ಸರ್ವವತ್‌। 

ಅ. ವ್ಯ.- “ಅಷ್ಟನ ಆ ವಿಭಕೌ” ಎಂಬ ಸೂತ್ರದಿಂದ "ವಿಭಕೌ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ-ವಿಭಕ್ತಿ ಪ್ರತ್ಯಯವು ಪರದಲ್ಲಿದ್ದಾಗ, "ಕಿಮ್‌' ಶಬ್ದದ ಸ್ಥಾನದಲ್ಲಿ "ಕ' 
ಆದೇಶವು ಬರುತ್ತದೆ. 

ಯಾವದೇ ವಿಭಕ್ತಿ ಪ್ರತ್ಯಯವು ಪರದಲ್ಲಿದ್ದಾಗಲೂ "ಮ್‌' ಕಾರಾಂತ “ಕಿಮ್‌' 
ಶಬ್ದದ ಸ್ಥಾನದಲ್ಲಿ ಅ-ಕಾರಾಂತ "ಕ' ಆದೇಶವಾಗಿ ಬರುತ್ತದೆ. "ಕ' ಎಂಬುದು 
“ಅನೇಕಾಲ್‌' ಆಗಿರುವದರಿಂದ, “ಅನೇಕಾಲ್‌ ಶಿತ್‌ ಸರ್ವಸ್ಯ” ಎಂಬ ಸೂತ್ರದಿಂದ, 
ಸಂಪೂರ್ಣ “ಕಿಮ್‌' ಶಬ್ದದ ಸ್ಥಾನದಲ್ಲಿ ಆದೇಶವು ಬರುತ್ತದೆ. ಅಂದರೆ ಹಲಂತ 
“ಕಿಮ್‌' ಶಬ್ದವು ಅಜ೦ತವಾಗುತ್ತದೆ. ಈ “ಕಿಮ್‌' ಶಬ್ದವು “ಸರ್ವಾದಿ' ಗಣದಲ್ಲೂ 
ಬರುವದರಿಂದ, ಅದಕ್ಕೆ “ಸರ್ವಾದೀನಿ ಸರ್ವನಾಮಾನಿ” ಎಂಬ ಸೂತ್ರದಿಂದ 


“ಸರ್ವನಾಮ' ಸಂಜ್ಞೆಯು ಬರುತ್ತದೆ. ಆದುದರಿಂದ ಇದರ ರೂಪಗಳು 'ಸರ್ವ' 
ಶಬ್ದದಂತೆ ಆಗುತ್ತವೆ. 


ಉದಾ- ಕಃ, ಕೌ, ಕೇ - "ಕಿಮ್‌' ಶಬ್ದದಮೇಲೆ ವಿಭಕ್ತಿ ಪ್ರತ್ಯಯಗಳು ಬಂದಾಗ, 
ಪ್ರಕೃತ ಸೂತ್ರವಾದ “ಕಿಮಃ ಕಃ” ಎಂಬ ಸೂತ್ರದಿಂದ, "ಕ' ಆದೇಶವು ಬರುತ್ತದೆ. 
ಅ-ಕಾರಾಂತ “ಕ' ಶಬ್ದದಮೇಲೆ "ಸ್‌(ಸು)'ಸೇರಿಸಿ ಕ4ಸ್‌(ಸು) ಎಂದಿದ್ದಾಗ, "ಸ್‌' 
ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು, ಕಕ; ಎಂದು ರೂಪವಾಗುತ್ತದೆ. ಇದೇ 
ರೀತಿಯಲ್ಲಿ ಕ*ಔ ಎಂದಿದ್ದಾಗ, "ವೃದ್ಧಿ' ಬಂದು “ೌ' ಎಂದಾಗುತ್ತದೆ. ಕ-ಜಸ್‌(ಅಸ್‌) 
ಎಂದಿದ್ದಾಗ, "ಸರ್ವೇ' ಎಂಬಂತೆ “ಕೇ' ಎಂದಾಗುತ್ತದೆ. ಹೀಗೆ "ಕಿಮ್‌' ಶಬ್ದದ 
ಇತರ ರೂಪಗಳು ಕೂಡ "ಸರ್ವ ಶಬ್ದದಂತೆಯೇ ರೂಪ ತಾಳುತ್ತವೆ. 

ಸೂಚನೆ: ತದ್‌, ತದ್‌, ಯದ್‌, ಏತದ್‌, ಇದಮ್‌, ಅದಸ್‌, ಏಕ, ದ್ವಿ, ಯುಷ್ಕದ್‌, 


ಅಸ್ಮದ್‌, ಭವತು ಮತ್ತು ಕಿಮ್‌ ಈ ಶಬ್ದಗಳ ಮೇಲೆ ಸಂಬೋಧನ ರೂಪಗಳು 
ಇರುವದಿಲ್ಲ. 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ಪು.) 


ವಿಭಕ್ತಿಗಳು 
ಪ್ರಥಮಾ 

ದ್ವಿತೀಯಾ 
ತೃತೀಯಾ 
ಚತುರ್ಥೀ 


("ಮ್‌' ಕಾರಾಂತ ಪುಲ್ಲಿಂಗ “ಕಿಮ್‌' ಶಬ್ದದ ರೂಪಗಳು) 


ಏಕವಚನ ದ್ವಿವಚನ ಬಹುವಚನ 

ಕಃ ಕೌ ಕೇ 

ಕಮ್‌ ಕೌ ಕಾನ್‌ 

ಕೇನ ಕಾಭ್ಯಾಮ್‌ ೈಃ 

ಕಸ್ಮೈ ಕಾಭ್ಯಾಮ್‌ ಕೇಭ್ಯಃ 

ಕಸ್ಮಾತ್‌,ಕಸ್ಮಾದ್‌ ಕಾಭ್ಯಾಮ್‌ ಕೇಭ್ಯಃ 

ಕಸ್ಯ ಕಯೋಃ ಕೇಷಾಮ್‌ 

ಕಸ್ಮಿನ್‌ ಕಯೋಃ ಕೇಷು 
("ಮ್‌' ಕಾರಾಂತ ಸ್ತ್ರೀಲ್ಲಂಗ “ಕಿಮ್‌' ಶಬ್ದದ ರೂಪಗಳು) 

ಏಕವಚನ ದ್ವಿವಚನ ಬಹುವಚನ 

ಕಾ ಕೇ ಕಾಃ 

ಕಾಂ ಕೇ ಕಾಃ 

ಕಯಾ ಕಾಭ್ಯಾಮ್‌ ಕಾಭಿಃ 

ಕಸ್ಯ ಕಾಭ್ಯಾಮ್‌ ಕಾಭ್ಯಃ 

ಕಸ್ಯಾಃ ಕಾಭ್ಯಾಮ್‌ ಕಾಭ್ಯಃ 

ಕಸ್ಯಾಃ ಕಯೋಃ ಕಾಸಾಂ 

ಕಸ್ಯಾಂ ಕಯೋಃ ಕಾಸು 
("ಮ್‌' ಕಾರಾ೦ತ ನಪುಂಸಕ "ಕಿಮ್‌' ಶಬ್ಣದ ರೂಪಗಳು) 

ಏಕವಚನ ದ್ವಿವಚನ ಬಹುವಚನ 

ಕಿಮ್‌ ಕೇ ಕಾನಿ 

ಕಿಮ್‌ ಕೇ ಕಾನಿ 

ಕೇನ ಕಾಭ್ಯಾಮ್‌ ೈಃ 

ಕಸ್ಥೆ ೈ ಕಾಭ್ಯಾಮ್‌ ಕೇಭ್ಯಃ 

ಕಸ್ಮಾತ್‌ ಕಾಭ್ಯಾಮ್‌ ಕೇಭ್ಯಃ 

ಕಸ್ಯ ಕಯೋಃ ಕೇಷಾಮ್‌ 

ಕಯೋಃ ಕೇಷು 


283 


284 ಲಘುಸಿದ್ಧಾಂತ ಕೌಮುದೀ 


(ಮ್‌ ಕಾರಾಂತ ಪುಲ್ಲಂಗ “ಇದಮ್‌' ಶಣ್ಣ) 
ಸೂಚನೆ: ಈ ಶಬ್ದವು ಸರ್ವಾದಿ ಗಣದಲ್ಲಿ ಪಠಿತವಾಗಿರುವುದರಿ೦ದ “ಸರ್ವಾದೀನಿ 
ಸರ್ವನಾಮಾನಿ” ಎಂಬ ಸೂತ್ರದಿಂದ ಇದಕ್ಕೆ “ಸರ್ವನಾಮ' ಸಂಜ್ಞೆಯು ಬರುತ್ತದೆ. 
(ಮ್‌ ಕಾರಕ್ಕೆ "ಮ್‌' ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ - 273.ಇದಮೋ ಮಃ (7.2.108) 


ವೃತ್ತಿಃ-ಸ ಸೌ। ತೃದಾದ್ಯ ತ್ವ-ಅಪವಾದಃ 


ಪ. ಛೇ. - ಇಡು. 

ಅ. ವ್ಯ.- “ತದೋಃ ಸಃ ಸ್‌ ಎ೦ಬ ಸೂತ್ರದಿಂದ, "ಸೌ” ಎಂಬ 
ಶಬ್ದದ ಅನುವ ೈತ್ರಿಯಾಗುತ್ತದೆ. 

ಅರ್ಥ-"ಸು' ಪ್ರತ್ಯಯವು ಪರದಲ್ಲಿದ್ದಾಗ, “ಇದಮ್‌' ಶಬ್ದದ "ಮ್‌' ಕಾರಕ್ಕೆ 
"ಮ್‌' ಕಾರವೇ ಆದೇಶವಾಗಿ' ಬರುತ್ತದೆ. 

ಇದರಿಂದ ಏನು ಲಾಭವೆಂದು ಕೇಳಿದರೆ - “ಇದಮ್‌' ಶಬ್ದವು “ತ್ಯದಾದಿ' 
ಗಣದಲ್ಲಿ ಪಠಿತವಾಗಿದೆ. ಆದ್ದರಿಂದ “ತ್ಯದಾದೀನಾಮಃ” ಎಂಬ ಸೂತ್ರದಿಂದ, “ಇದಮ್‌' 
ಶಬ್ದದ "ಮ್‌' ಕಾರದ ಸ್ಥಾನದಲ್ಲಿ ಅ-ಕಾರ ಆದೇಶವಾಗಿ ಬರುವ ಸಂದರ್ಭವಿತ್ತು. 
ಈ “ಅತ್ವ'ವನ್ನು ಬಾಧಿಸಿ, ಪ್ರಕೃತ ಸೂತ್ರದಿಂದ, "ಮ್‌' ಕಾರದ ಸ್ಥಾನದಲ್ಲಿ "ಮ್‌ 
ಕಾರವೇ ಆದೇಶವಾಗಿ ಬಂದಿದೆ. 

(ಅಯ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 274. ಇದೋಯ್‌ ಪುಂಸಿ (7.2.11) 

ವೃತ್ತಿಃಇದಮಃ ಇದಃ ಅಯ್‌ ಸೌ ಪುಂಸಿ। ಅಯಮ್‌ ತ್ಯದಾದ್ಯತ್ವೇ। 

ಪ. ಛೇ.- ಇದಃ ಅಯ್‌, ಪುಂಸಿ। 

ಅ. ವೃ.-“ಇದಮೋ ಮಃ” ಎಂಬ ಸೂತ್ರದಿಂದ “ಇದಮಃ' ಎಂಬ ಪದವೂ 
ಮತ್ತು “ಯಃ ಸೌ” ಎಂಬ ಸೂತ್ರದಿಂದ "ಸೌ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ-"ಸು' ಪರದಲ್ಲಿದ್ದಾಗ, ಪುಲ್ಲಿಂಗದಲ್ಲಿ “ಇದಮ್‌” ಶಬ್ದದ “ಇದ್‌' ಎಂಬ 
ಶಬ್ದ-ಸ್ವರೂಪಕ್ಕೆ "ಅಯ್‌ ಆದೇಶವು ಬರುತ್ತದೆ. 

ಉದಾ: ಅಯಮ್‌- "ಮ್‌' ಕಾರಾಂತ “ಇದಮ್‌' ಶಬ್ದಕ್ಕೆ "ಸು(ಸ್‌)' ಸೇರಿಸಿ, 
ಇದಮ್‌. ಸು(ಸ್‌) ಎಂದಿದ್ದಾಗ, “ತೃದಾದೀನಾಮಃ” ಎಂಬ ಸೂತ್ರದಿಂದ, ಪ್ರಾಪ್ತವಾಗುವ 

ಅ-ಕಾರವನ್ನು ಬಾಧಿಸಿ “ಸದಮೋ ಮಃ” ಎಂಬ ಸೂತ್ರದಿಂದ ಮ್‌್‌ ಕಾರದ 
ಸ್ಥಾನದಲ್ಲಿ “ಮ್‌'ಕಾರವೇ ಆದೇಶವಾಗಿ ಬರುತ್ತದೆ. ಹೀಗೆ ಇದಮ್‌4ಸ್‌ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ “ಇದ್‌' ಪರ್ಯಂತ `ಶಬ್ದ-ಸ್ವರೂಪ ಕ್ಕೆ "ಅಯ್‌' ಆದೇಶವು 
ಬಂದು, ಅಯ್‌-.-ಅಮ್‌.-ಸ್‌ ಎಂದಿದ್ದಾಗ, “ಹಲ್ವಾ. 'ಭ್ಯೋ ದೀರ್ಫಾತ್‌ ಸುತಿಸ್ಮ ೈಪೃಕ್ಷಮ್‌ 
ಹಲ್‌” ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು, "ಅಯಮ್‌ ಎಂದಾಗುತ್ತದೆ. 


ಹಡ್ಲಿಣ್ಣ್‌ ಪ್ರಕರಣಮ್‌ (ಹ.ಪು.) 285 


(ಪರರೂಪ ವಿಧಾಯಕ ಸೂತ್ರ) 
ಸೂತ್ರ - 275. ಅತೋ ಗುಣೇ (6.197) 
ವೃತ್ತಿಃ-ಅಪದಾನ್ರಾತ್‌ ಅತಃ ಗುಣೇ ಪರರೂಪಮ್‌ ಏಕಾದೇಶಃ ಸ್ಯಾತ್‌। 
ಪ. ಛೇ. -ಅತಃ, ಗುಣೇ। 

ಅ. ವ್ಯ.- “ಉಸ್ಕಪದಾನ್ಹಾತ್‌” ಎಂಬ ಸೂತ್ರದಿಂದ "ಅಪದಾನ್ಹಾತ್‌' ಎಂಬ 
ಪದವೂ ಮತ್ತು “ಏಜಃ ಪದಾನ್ಮಾದತಿ” ಎಂಬ ಸೂತ್ರದಿಂದ “ಅತಿ” ಎಂಬ ಪದವೂ 
ಅನುವೃತ್ತವಾಗುತ್ತದೆ. “ಎಕಃ ಪೂರ್ವ-ಪರಯೋಃ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-ಅಪದಾನ್ತವಾದ ಅ-ಕಾರಕ್ಕಿಂತ ಗುಣಾಕ್ಷರವು (ಅ,ಇ,ಉ) ಪರದಲ್ಲಿರುವ 
ಪೂರ್ವ-ಪರಗಳ ಸ್ಥಾನದಲ್ಲಿ ಪರರೂಪವು ಏಕಾದೇಶವಾಗಿ ಬರುತ್ತದೆ. 

(ಮ್‌-ಕಾರಾದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 276. ಶ್ಚ (7.2.109) 
ವೃತ್ತಿಃಇದಮಃ ದಸ್ಯ ಮಃ ಸ್ಯಾತ್‌ ವಿಭಕ್ತೌ ಇಮೌ। ಇಮೇ। ಇತ್ಯಾದೇಃ 
ಸಂಬೋಧನಂ ನಾಸ್ತಿ ಇತಿ ಉತ್ಪರ್ಗಃ। 
ಪ. ಛೇ. - ದಃ, ಚ। 
ಅ. ವೃ.- “ಅಷ್ಟನ ಆ ವಿಭಕೌ” ಎಂಬ ಸೂತ್ರದಿಂದ "ವಿಭಕೌ' ಎಂಬ ಪದವೂ, 
“ಇದಮೋ ಮಃ” ಎಂಬ ಸೂತ್ರನಿಂದ "ಮಃ' ಎಂಬ ಪದವೂ, ಅನುವ್ಯ ತ್ತವಾಗುತ್ತವೆ. 

ಅರ್ಥ-“ಇದಮ್‌' ಶಬ್ದದ "ದ್‌' ಕಾರದ ಸ ಸ್ಥಾನದಲ್ಲಿ “ಮ್‌” ಕಾರವು ಆದೇಶವಾಗಿ 
ಬರುತ್ತದೆ - ವಿಭಕ್ತಿ ಪ್ರತ್ಯಯಗಳು ಪರದಲ್ಲಿದ್ದಾಗ. | 

ಉದಾ- ಇಮೌ - “ಇದಮ್‌” ಶಬ್ದದಮೇಲೆ ಪ್ರಥಮಾ ದ್ವಿವಚನದ "ಔ' ಪ್ರತ್ಯಯವು 
ಪರದಲ್ಲಿದ್ದು, ಇದಮ್‌--ಔ ಎಂದಿದ್ದಾಗ, “ತ್ಯದಾದೀನಾಮಃ” ಎಂಬ ಸೂತ್ರದಿಂದ, 
"ಮ್‌' ಕಾರದ ಸ್ಥಾನದಲ್ಲಿ ಅತ್ವ(ಅ-ಕಾರಾದೇಶ)ವು ಬಂದು, ಇದ+ಅ+ಔ ಎಂದಾಗುತ್ತದೆ. 
ಇದ.-ಅ ಎಂಬಲ್ಲಿ, “ಅತೋ ಗುಣೇ (6.1.97)” ಎಂಬ ಸೂತ್ರದಿಂದ, ಪೂರ್ವದಲ್ಲಿರುವ 
"ಇದ' ಶಬ್ದದ ಅ-ಕಾರ ಮತ್ತು ಪರದಲ್ಲಿರುವ ಅತ್ವದ ಅ-ಕಾರಗಳ ಸ್ಥಾನದಲ್ಲಿ 
ಪರರೂಪ “ಅ' ಕಾರವೇ ಆದೇಶವಾಗಿ ಬಂದು, “ಇದ' ಎಂದಾಗಿ, ಇದಃಔ 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ, “ದ್‌' ಕಾರದ ಸ್ಥಾನದಲ್ಲಿ "ಮ್‌' ಕಾರವು ಆದೇಶವಾಗಿ 
ಬಂದು, ಇಮ-ಔ ಎಂದಾಗುತ್ತದೆ. ಹೀಗೆ ಇವು. ಔ ಎಂದಿದ್ದಾಗ, ವೃದ್ಧಿಸಂಧಿಯಿಂದ 
ಇಮೌ ಎಂದು ರೂಪವಾಗುತ್ತದೆ. 

ಉದಾ- ಇಮೌ -ಇದೇ ರೀತಿಯಲ್ಲಿ ದ್ವಿತೀಯಾ ವಿಭಕ್ತಿ ದ್ವಿವಚನದಲ್ಲೂ "ಔಟ್‌ (ಔ)' 
ಪ್ರತ್ಯಯವು ಪರದಲ್ಲಿದ್ದಾಗ, ಇಮೌ ಎಂದು ರೂಪವಾಗುತ್ತದೆ. 

ಉದಾ- ಇಮೇ- ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ "ಜಸ್‌(ಅಸ್‌)' ಪ್ರತ್ಯಯ 
ಪರದಲ್ಲಿದ್ದಾಗ, “ತ್ಯದಾದೀನಾಮಃ” ಎಂಬ ಸೂತ್ರದಿ೦ದ, ಅತ್ವ “ಅತೋ "ಗುಣೇ 


286 ಲಘುಸಿದ್ಧಾಂತ ಕೌಮುದೀ 


(6.1.97)” ಎಂಬ ಸೂತ್ರದಿಂದ, ಪರರೂಪ ಮತ್ತು "ಸರ್ವನಾಮ' ಸಂಜ್ಞೆ 
ಪಡೆಯುವುದರಿಂದ, “ಜಸಃ ಶೀ” ಎ೦ಬ ಸೂತ್ರದಿಂದ ಜಸ್‌' ನಲ್ಲಿರುವ “ಅಸ್‌' ನ 
ಸ್ಥಾನದಲ್ಲಿ “ಶೀ(ಈ)' ಆದೇಶ ಬಂದು, ಪ್ರಕೃತ ಸೂತ್ರದಿಂದ “ಮತ್ತ” ಬಂದು, 
ಇದು ಈ ಎ೦ದಿದ್ದಾಗ, "ಅ' ಕಾರ “ಈ' 'ಕಾರಗಳ ಸ್ಥಾನದಲ್ಲಿ "ಗುಣ' ಬಂದು, 
“ಇಮೇ' ಎಂಬ ರೂಪವು ಸಿದ್ಧಿಸುತ್ತದೆ. 

ವಿಶೇಷ: -“ತ್ಯದಾದೇಃ ಸಂಬೋಧನಂ ನಾಸ್ತಿ ಇತಿ ಉತ್ಸರ್ಗಃ” -(ತ್ಯದಾದಿ- 
ಗಣ-ಶಬ್ದಗಳಿಗೆ ಸಂಬೋಧನದ ರೂಪವಿಲ್ಲ). 

ಉದಾ- ಇಮಮ್‌ - ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ "ಅಮ್‌' ಪ್ರತ್ಯಯವು 
ಪರದಲ್ಲಿದ್ದಾಗ, “ತ್ಯದಾದೀನಾಮಃ” ಎಂಬ ಸೂತ್ರದಿಂದ, ಅತ್ವ, “ಅತೋ ಗುಣೇ 
(6.1.97)” ಎಂಬ ಸೂತ್ರದಿಂದ, ಪರರೂಪ, ಹಾಗೂ “ದಶ್ಚ” ಎಂಬ ಸೂತ್ರದಿಂದ 
"ಮತ್ನ' ಬಂದು, ಇಮ4ಅಮ್‌ ಎಂದಿದ್ದಾಗ, “ಅಮಿ ಪೂರ್ವಃ” ಎಂಬ ಸೂತ್ರದಿಂದ 
ಪೂರ್ವರೂಪ ಬಂದು ಇಮಮ್‌ ಎಂದು ರೂಪವಾಗುತ್ತದೆ. 

ಉದಾ- ಇಮಾನ್‌-ದ್ವಿತೀಯಾ ವಿಭಕ್ತಿ ಬಹುವಚನದಲ್ಲಿ- “ಶಸ್‌(ಅಸ್‌)' ಪ್ರತ್ಯಯ 
ಪರದಲ್ಲಿದ್ದಾಗ, “ತ್ಯದಾದೀನಾಮಃ” ಎಂಬ ಸೂತ್ರದಿಂದ, ಅತ್ವ, “ಅತೋ ಗುಣೇ 
(6.197)” ಎಂಬ ಸೂತ್ರದಿಂದ, ಪರರೂಪ, ಹಾಗೂ “ದಶ್ಚ” ಎಂಬ ಸೂತ್ರದಿಂದ 
"ಮತ್ನ' ಬಂದು, ಇಮ--ಅಸ್‌ ಎಂದಿದ್ದಾಗ, “ಪ್ರಥಮಯೋಃ ಪೂರ್ವ ಸವರ್ಣಃ” 
ಎಂಬ ಸೂತ್ರದಿಂದ, ಪೂರ್ವ ಸವರ್ಣದೀರ್ಫ ಬಂದು, ಇಮಾಸ್‌ ಎಂದಾಗಿ, 
“ತಸ್ಮಾಚ್ಛಸೋಃ ನಃ ಪುಂಸಿ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ "ನ್‌' ಕಾರ ಬಂದು 
ಇಮಾನ್‌ ಎಂದು ರೂಪವಾಗುತ್ತದೆ. 

(ಅನ್‌ ಆದೇಶ ವಿಧಾಯಕ ಸೂತ್ರ) 

ಸೂತ್ರ- 277. ಅನಾಪ್ಯಕಃ (7.2.12) 


ವೃತ್ತಿಃ-ಅಕಕಾರಸ್ಯ (ಕ-ಕಾರವಲ್ಲದ) ಇದಮಃ ಇದಃ ಅನ್‌ ಆಪಿ ವಿಭಕ್ತಾ” ಆಪ್‌ 
ಇತಿ ಪ್ರಶ್ಯಾಹಾರಃ ಅನೇನ। 


ಪ. ಫೇ - ಅನ್‌, ಆಪಿ, ಅಕಃ। 

ಅ. ವೃ. ಷ್ಯನು ಮಃ” ಎಂಬ ಸೂತ್ರದಿಂದ “ಇದಮಃ' ಎಂಬ ಪದವೂ, 
“ಇದೋಉಯ್‌ ಪುಂಸಿ” ಎಂಬ ಸೂತ್ರದಿಂದ “ಇದಳ' ಎಂಬ ಪದವೂ ಮತ್ತು 
“ಅಷ್ಟನ ಆ ಜೆ ಎಂಬ ಸೂತ್ರದಿಂದ "ವಿಭಕೌ' ಎಂಬ ಪದವೂ ಅನುವೃ; ತವಾಗುತ್ತವೆ. 


ಅರ್ಥ- “ಆಪ್‌' ಪ್ರತಾ ಹಾರದ ವಿಭಕ್ತಿ ಪ್ರತ ಯವು ಪರದಲ್ಲಿದ್ದಾಗ, “ಅಕಚ್‌' 
ಪ್ರತ್ಯಯದಲ್ಲಿರುವ "ಕ' ಕಾರ 'ರಹಿತವಾದ "ಇದಮ್‌" ಶಬ್ದದ "ಇದ್‌". ಎಂಬ ಸಾ ಸ್ಥಾನದಲ್ಲಿ 
"ಅನ್‌" ಆದೇಶವು ಬರುತ್ತದೆ. 


[ಗಮನಿಸಿರಿ--ಇದಮ್‌' ಶಬ್ದದಲ್ಲಿ “ಅವ್ಯಯ-ಸರ್ವನಾಮ್ನಾಂ ಅಕಚ್‌ ಪ್ರಾಕ್‌ 
ಟೇಃ” ಎಂಬ ಸೂತ್ರದಲ್ಲಿ “ಅಕಚ್‌? ಇಲ್ಲದಿದ್ದರೆ, ಆಗ ಈ ಸೂತ್ರವು "ಪ್ರವ್ಯ ತ್ತವಾಗುತ್ತಿತ್ತು. 


ಷಡ್ಲಿಜ್ಜ್‌ ಪ್ರಕರಣಮ್‌ (ಹ.ಪು.) 287 


ಏಕೆಂದರೆ- "ಅಕಚ್‌' ಪ್ರತ್ಯಯದ ನಂತರ “ಇದಮ್‌' ಶಬ್ದವು “ಇದಕಮ್‌' ಎಂದೇ 
ಆಗುತ್ತಿತ್ತು. ಅರ್ಥಾತ್‌ "ಕ' ಕಾರಯುಕ್ತವಾಗುತ್ತಿತ್ತು]. 

ಸೂತ್ರದಲ್ಲಿ "ಅಕಃ' ಎಂಬುದರ ಅರ್ಥ - ನ ಕಃ-ಅಕಃ ಎಂದು. ಅಂದರೆ ಎಲ್ಲಿ 
"ಕ ಕಾರವು ಇಲ್ಲವೋ ಅಲ್ಲಿ ಎಂದು ಅರ್ಥ. "ಆಪಿ' ಎಂದರೆ-"ಆಪ್‌'ನ "ಸಪ್ತಮೀ' 
ವಿಭಕ್ತಿ ಎಂದು ಅರ್ಥ. “ಆಪ್‌' ಎಂಬುದು ಪ್ರತ್ಕಾಹಾರವಾಗಿದೆ. ಇದು "ಟಾ' ಎಂಬಲ್ಲಿನ 
"ಆ' ದಿಂದ ಆರಂಭ ಮಾಡಿ, ಸಪ್ತಮೀ ಬಹುವಚನದ "ಸುಪ್‌' ಪ್ರತ್ಯಯದ ವರೆಗಿನ 
ಪ್ರತ್ಯಯಗಳನ್ನು ಗಹಿಸುತ್ತದೆ. 

ಉದಾ- ಅನೇನ - ತೃತೀಯಾ ಏಕವಚನ - "ಇದಮ್‌' ಶಬ್ದದಮೇಲೆ ತೃತೀಯಾ 
ಏಕವಚನದ ಪ್ರತ್ಯಯವಾದ "ಟಾ(ಆ)” ವನ್ನು ಸೇರಿಸಿದಾಗ, ಇದಮ್‌4ಟಾ(ಆ) 
ಎಂದಿರುತ್ತದೆ. “ತ್ಯದಾದೀನಾಮಃ” ಎ೦ಬ ಸೂತ್ರದಿಂದ, "ಮ್‌' ಕಾರ ಸ್ಥಾನದಲ್ಲಿ 
“ಅತ್ವ' ಬಂದು, ಇದ. ಅ--ಟಾ(ಆ) ಎ೦ದಿದ್ದಾಗ, ಪರರೂಪವಾಗಿ ಇದ--ಆ ಎಂದಿದ್ದಾಗ, 
“ದಶ್ಶ” ಎಂಬ ಸೂತ್ರದಿಂದ, ಪ್ರಾಪ್ತವಾದ "ಮತ್ಹ'ವನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ 
'ಇದ' ಎಂಬಲ್ಲಿಯ “ಇದ್‌' ನ ಸ್ಥಾನದಲ್ಲಿ "ಅನ್‌' ಆದೇಶವು ಬಂದು, 
ಅನ್‌--ಅ--ಆಐಅನ--ಆ ಎಂದಾಗುತ್ತದೆ. ಈಗ “ಟಾಜಸಿಜಸಾಮಿನಾತ್ಸಾ ಃ” ಎಂಬ 
ಸೂತ್ರದಿಂದ "ಟಾ' ದಲ್ಲಿರುವ “ಆ' ಗೆ “ಇನ' ಎಂಬ ಆದೇಶ ಬಂದು, ಅನ4ಇನ 
ಎಂದಾಗಿ, "ಅ' ಕಾರ “ಇ' ಕಾರಗಳಿಗೆ "ಗುಣ' ಬಂದು "ಅನೇನ' ಎಂಬ ರೂಪವು 
ಸಿದ್ಧಿಸುತ್ತದೆ. 

(ಇದಮ್‌ ಶಬ್ದದಲ್ಲರುವ "ಇದ್‌' ಭಾಗಕ್ಕೆ ಲೋಪ ವಿಧಾಯಕ ಸೂತ್ರ) 
ಸೂತ್ರ - 278. ಹಲ ಲೋಪಃ (7.2.13) 

ವೃತ್ತಿಃ-ಅಕಕಾರಸ್ಯ ಇದಮಃ ಇದಃ ಲೋಪಃ ಆಪಿ ಹಲಾದೌ। ಪರಿಭಾಷಾ - “ನ 
ಅನರ್ಥಕೇ ಅಲೋಂತ್ಯವಿಧಿಃ ಅನಭ್ಯಾಸ ವಿಕಾರೇ?। 

ಅ. ವೃ.-“ಅನಾಪ್ಯಕಃ” ಎಂಬ ಸೂತ್ರದಿಂದ, "ಅಕಃ' ಮತ್ತು “ಆಪಿ' ಎಂಬ 
ಪದಗಳು, ಮತ್ತು “ಇದಮೋ ಮಃ” ಎಂಬ ಸೂತ್ರದಿಂದ "ಇದಮಃ' ಎಂಬ ಪದವು, 
“ಇದೋಇಯ್‌ ಪುಂಸಿ” ಎಂಬ ಸೂತ್ರದಿಂದ "ಇದಃ' ಎ೦ಬ ಪದವು, “ಅಷ್ಟನ ಆ 
ವಿಭಕೌ” ಎಂಬ ಸೂತ್ರದಿಂದ "ವಿಭಕೌ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- "ಅಕಚ್‌' ಪ್ರತ್ಯಯದ "ಕ್‌' ಕಾರದಿಂದ ರಹಿತವಾದ “ಇದಮ್‌' ಶಬ್ದದ 
“ಇದ್‌' ಎಂಬುದಕ್ಕೆ "ಲೋಪ' ಬರುತ್ತದೆ. "ಆಪ್‌' ಪ್ರತ್ಯಾಹಾರಾಂತರ್ಗತವಾದ ಹಲಾದಿ 
ವಿಭಕ್ತಿಗಳು ಪರವಾದಾಗ. ಈ ಸೂತ್ರವು (ಪ್ರಕೃತ) ಹಲಾದಿ ವಿಭಕ್ತಿಯಲ್ಲಿ “ಅನಾಪ್ಯಕಃ” 
ಎ೦ಬ ಸೂತ್ರವನ್ನು ಬಾಧಿಸುತ್ತದೆ. ಅಜಾದಿಯಲ್ಲಿಯೇ ಪ್ರವೃತ್ತವಾಗುವದು ಎಂದೂ 
ಇಲ್ಲ. ಆದ್ದರಿಂದ, ಅಜಾದಿಯಲ್ಲಿ “ಅನಾಪ್ಯಕಃ” ಎಂಬ ಸೂತ್ರದಿಂದ “ಅನ್‌” ಆದೇಶವು 
ಆಗುತ್ತದೆ. ತೃತೀಯಾದಿಂದ ಸಪ್ತಮೀ ವಿಭಕ್ತಿಗಳಲ್ಲಿರುವ ಹಲಾದಿ ವಿಭಕ್ತಿಗಳು 
ಪರದಲ್ಲಿದ್ದಾಗಲೂ ಪ್ರವೃತ್ತವಾಗುವದು. 


288 ಲಘುಸಿದ್ಧಾಂತ ಕೌಮುದೀ 


“ತ್ಯದಾದೀನಾಮಃ” ಎಂಬ ಸೂತ್ರದಿಂದ “ಅತ್ವ” ಬಂದಮೇಲೆ, “ಇದ' ಶಬ ದಲ್ಲಿರುವ 
"ಇದ್‌" ನ ಲೋಪವಾದಮೇಲೆ, ಕೇವಲ ಆ ಕಾರ ಮಾತ್ರ ಉಳಿಯುವದು. 
“ನಾನರ್ಥಕೇ ಅಲೋಕನ್ತ್ಯಸ್ಯ ಎಧಿಃ ಅನಭ್ಯಾಸ ವಿಕಾರೇ” ಎಂಬುದು ಒಂದು 
ಪರಿಭಾಷೆ. ಅನರ್ಥಕದಲ್ಲಿ ನಿರರ್ಥಕ ಮತ್ತು ಅರ್ಥವುಳ್ಳವುಗಳಲ್ಲಿ ನಿರ್ಣಯ ಮಾಡುವಾಗ 
“ಅಲೋತಕನ್ತ್ಯಸ” ಎಂಬ ಪರಿಭಾಷೆಯು ಪ್ರವ್ಯ ತ್ರವಾಗುವದಿಲ್ಲ. ಆದರೆ ಅಭ್ಯಾಸದ 
ವಿಕಾರವು ಅನರ್ಥಕವಾದಾಗಲೂ ಪ್ರವೃತ್ತವಾಗುತ್ತದೆ. 

ನಿರರ್ಥಕ ಮತ್ತು ಸಾರ್ಥಕಗಳ ನಿರ್ಣಯ ಮಾಡುವದಕ್ಕಾಗಿ ಪರಿಭಾಷೆಗಳು 
ಇವೆ. "ಸ ಇಮುದಾಯೋಹ್ಯರ್ಥವಾನ್‌ ತಸ್ಪೈಕದೇಶೋಇನರ್ಥಕಃ' ಅಂದರೆ ಸಮುದಾಯವು 
ಅರ್ಥವುಳ್ಳದ್ದು, ಆದರೆ ಹಬ ಏಕ ಭಾಗವು ಅನರ್ಥಕವಾಗಿರುತ್ತದೆ. 

ಉದಾ- "ಇದಮ್‌' ಎಂಬುದು ವರ್ಣಗಳ ಸಮುದಾಯ. ಇದು ಅರ್ಥವತಾಗಿದೆ 
ಮತ್ತು "ಇದ್‌' ಎಂಬುದು ಏಕದೇಶವಾಗಿರೋಣದ್ದರಿ೦ದ ಮತ್ತು "ಅಮ್‌' ಎಂಬುದೂ 
ಏಕದೇಶವಾಗಿರೋಣದ್ದರಿಂದ ಎರಡೂ ನಿರರ್ಥಕಗಳಾಗಿವೆ. 


ಇದ. ಭ್ಯಾಮ್‌ ಮೊದಲಾದ ತೃತೀಯಾದಿ ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, 
“ಅನಾಪ್ಯಕಃ” ಎಂಬ ಸೂತ್ರವನ್ನು ಬಾಧಿಸಿ “ಹಲಿ ಲೋಪಃ” ಎಂಬ (ಪ ಪ್ರಕೃತ) 
ಸೂತ್ರದಿಂದ “ಇದ್‌' ಭಾಗದ ಲೋಪವಾಗುತ್ತದೆ. ನಂತರ “ಅಲೋನ್ತ ಸ್ಮ” ಎಂಬ 
ಸೂತ್ರವು ಪ್ರವ ತವಾಗಿ: ಅಂತ್ಯ ಸ್ಥಾನಕ್ಕೆ ಲೋಪವಾಗಬೇಕಾಗಿತ್ತು ಆದರೆ "ಬಾನರ್ಥಕೇ 
ಅಲೋನ ನ್ರ್ಯಸ್ಯ ವಿಧಿಃ ಅನಭ್ಯಾಸ ಕಾರೇ” ಎಂಬ ನಿಯಮದ ಪ್ರಕಾರ ಇಲ್ಲಿ 
“ಅಲೋತನ ನ್ರ್ಯಸ್ಯ” ಪರಿಭಾಷೆಯು ಪ್ರವೃತ್ತವಾಗುವದಿಲ್ಲ. ಆದುದರಿಂದ ಸಂಪೂರ್ಣವಾದ 
“ಇದ್‌' ಶಬ್ದವು ಲೋಪವಾಗುತ್ತದೆ. 


(ಅತಿದೇಶ ಸೂತ್ರ) 
ಸೂತ್ರ- 279. ಆದ್ಯಂತವದೇಕಸ್ಕಿನ್‌ (1.1.21) 
ವೃತ್ತೀ-ಏಕಸ್ಮಿನ್‌ ಕ್ರಿಯಾಮಾಣಂ ಕಾರ್ಯಂ ಆದೌ ಇವ ಅಂತ ಇವ ಚ ಸ್ಯಾತ್‌। 
“ಸುಖ “ಚ” ಇತಿ ದೀರ್ಥಃ ಆಭ್ಯಾಮ್‌-3| 
ಪ. ಛೇ. - ಆದಿಃ, ಅನ್ನವತ್‌, ಏಕಸ್ಮಿನ್‌। 
ಅರ್ಥ-ಆದಿ ಮತ್ತು ಅ೦ತವನ್ನು ಸ್ವೀಕರಿಸಿ ಆಗುವ ಕಾರ್ಯವು ಕೇವಲ ಒಂದನ್ನೇ 
ಸ್ವೀಕರಿಸಿ ಅಂದರೆ, ಒಂದೇ ವರ್ಣದ ಆದಿಯನ್ನೋ ಅಥವಾ ಅಂತವನ್ನೋ 


ಸ್ವೀಕರಿಸಿದಾಗ ಆಗುತ್ತದೆ. ಈ ಸೂತ್ರದಿಂದ ಆಗತವ ಕಾರ್ಯವನ್ನು 
pe ;ಪದೇಶಿವದ್ಧಾವ'ವೆಂದು ಕರೆಯುತ್ತಾರೆ. ಅಂದರೆ, ಹೇಗೆ ಒಬ್ಬ ವಿಗೆ ಒಬ್ಬನೇ 
ಮಗನಿದ್ದರೆ, ಅವನನ್ನೇ ಜೇಷ್ಠನೆಂದೂ, ಮಧ್ಯಮನೆಂದೂ, ಕನಿಷ್ಠನೆಂದೂ ಕರೆಯುತ್ತಾರೆ. 

ಆದಿ ಮತ್ತು ಅಂತ ಶಬ್ದಗಳು ಸಾಪೇಕ್ಷವಾಗಿವೆ. ಅಂದರೆ, ಒಂದು ಮತ್ತೊಂದನ್ನು 
ಅಪೇಕ್ಷಿಸುತ್ತದೆ. ಯಾವಾಗ ಕೊನೆಯ 'ವರ್ಣವಿರುವದಿಲ್ಲವೋ ಆಗ ಆದ್ಯ ತಗಳ 
ನಿಶ್ಚಯವಾಗುವದಿಲ್ಲ. “ಯಸ್ಮಾತ್‌ ಪೂರ್ವಂ ನಾಸ್ತಿಸಃ ಆದಿಃ', “ಯಸ್ಮಾತ್‌ ಪೂರ್ವಮಸ್ತಿ 


ಹಡ್ಲಿಣ್ಸಿ ಪ್ರಕರಣಮ್‌ (ಹ.ಪು.) 289 


ಪರಂ ಚ ನಾಸ್ತಿ, ಸಃ ಅಂತಃ 

“ಇದಮ್‌' ಶಬ್ದದಲ್ಲಿ "ಇದ್‌' ಭಾಗದ ಲೋಪವಾದಮೇಲೆ "ಅ' ಕಾರವು ಮಾತ್ರ 
ಉಳಿಯುತ್ತದೆ. ನಂತರ “ಸುಪಿ ಚ” ಎಂಬ ಸೂತ್ರದಿಂದ ದೀರ್ಥವಾಗಿ "ಆ' 
ಎಂದಾಗುತ್ತದೆ. ಇಲ್ಲಿ ಕೇವಲ ಅ-ಕಾರವಿರೋಣದ್ದರಿಂದ, “ಸುಪಿ ಚ” ಎಂಬ 
ಸೂತ್ರದಿಂದ ಅದಂತ ಅಂಗಕ್ಕೆ ದೀರ್ಫ ಬರುವ ಅವಕಾಶವಿಲ್ಲ. ಆದ್ದರಿಂದ ಪ್ರಕೃತ 
ಸೂತ್ರದಿಂದ “"ಅ' ಕಾರವನ್ನೇ ಅದಂತವಾಗಿ ಪರಿಗಣಿಸಲಾಗಿದೆ. ಇದನ್ನೇ 
"ವ್ಯಪದೇಶಿವದ್ಭಾವ' ಎನ್ನುತ್ತಾರೆ. 

ಉದಾ- ಆಭ್ಯಾಮ್‌- "ಇದಮ್‌' ಶಬ್ದದಮೇಲೆ ತೃತೀಯಾ, ಚತುರ್ಥೀ ಮತ್ತು 
ಪಣ್ಣುಮೀ ವಿಭಕ್ತಿ ದ್ವಿವಚನಗಳಲ್ಲಿ "ಭ್ಯಾಮ್‌' ಬಂದಮೇಲೆ, ಅತ್ವ, ಪರರೂಪಗಳಾದಮೇಲೆ, 
ಇದ4ಭ್ಯಾಮ್‌ ಎಂದಿರುತ್ತದೆ. ಆಗ ಪ್ರಕೃತ ಸೂತ್ರದಿಂದ, “ಇದ್‌' ಭಾಗ ಲೋಪವಾದಾಗ, 
ಅ+ಭ್ಯಾಮ್‌ ಎಂದಿರುತ್ತದೆ. ಅಗ ವ್ಯಪದೇಶಿವದ್ಭಾವದಿಂದ ಅದಂತವಾಗಿ “ಸುಪಿ 
ಚ” ಎಂಬ ಸೂತ್ರದಿಂದ "ಅ ಕಾರಕ್ಕೆ ದೀರ್ಫ ಬಂದು ಆ--ಭ್ಯಾಮ್‌-ಆಭ್ಯಾಮ್‌ 
ಎಂದು ರೂಪವಾಗುತ್ತದೆ. 


(ಐಸ್‌ ಆದೇಶವನ್ನು ನಿಷೇಧಿಸುವಸೂತ್ರ) 

ಸೂತ್ರ- 258೦. ನೇದಮದಸೋರಕೋಃ (7.1.1) 

ವೃತ್ತಿಃ-ಅಕಕಾರಯೋಃ ಇದಮ್‌ ಆದಸೋಃ ಭಿಸಃ ಐಸ್‌ ನ। ಏಭಿಃ ಅಸ್ಮೈ! 
ಏಭ್ಯಃ॥ ಅಸ್ಮಾತ್‌। ಅಸ್ಯ ಅನಯೋಃ-2। ಏಷಾಮ್‌। ಅಸ್ಮಿನ್‌। ಏಷು। 

ಪ. ಛೇ. - ನ, ಇದಮ್‌, ಅದಸೋಃ, ಅಕೋ 

ಅ. ವೃ.-“ಅತೋ ಭಿಸ್‌ ಐಸ್‌” ಎಂಬ ಸೂತ್ರದಿಂದ "ಭಿಸಃ' ಮತ್ತು "ಐಸ್‌' 
ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ-"ಅಕಚ್‌' ನಲ್ಲಿ "ಕ್‌' ಕಾರ ಇಲ್ಲದೇ ಇರುವ “ಇದಮ್‌' ಮತ್ತು "ಅದಸ್‌' 
ಶಬ್ದಗಳ ಪರದಲ್ಲಿರುವ "ಭಿಸ್‌' ನ ಸ್ಥಾನದಲ್ಲಿ "ಐಸ್‌' ಆದೇಶ ಬರುವದಿಲ್ಲ. “ಅತೋ 
ಭಿಸ ಐಸ್‌” ಎಂಬ ಸೂತ್ರದಲ್ಲಿ ಬರುವ "ಐಸ್‌' ಆದೇಶದ ನಿಷೇಧವನ್ನು ಇಲ್ಲಿ 
ಹೇಳಲಾಗಿದೆ. 

ಉದಾ- ಏಭಿಃ- "ಇದಮ್‌' ಶಬ್ದದಮೇಲೆ ತೃತೀಯಾ ಬಹುವಚನದ "ಭಿಸ್‌' 
ಪ್ರತ್ಯಯವು ಬಂದಾಗ, "ಅತ್ವ ಮತ್ತು “ಪರರೂಪ' ಗಳಾದಮೇಲೆ ಇದ- ಭಿಸ್‌ ಎಂದಿದ್ದಾಗ, 
“ಹಲಿ ಲೋಪಃ” ಎಂಬ ಸೂತ್ರದಿಂದ “ಇದ್‌' ಎಂಬ ಶಬ್ದಸ್ವರೂಪವು ಲೋಪವಾಗಿ 
“ಅ' ಮಾತ್ರ ಉಳಿದು, ಅ4ಭಿಸ್‌ ಎಂದಿರುತ್ತದೆ. ಇದು ಹ್ರಸ್ವ "ಅ' ಕಾರಾ೦ತವಾದಮೇಲೆ, 
“ಅತೋ ಭಿಸ ಐಸ್‌” ಎ೦ಬ ಸೂತ್ರದಿಂದ "ಐಸ್‌' ಆದೇಶ ಬರುವ ಪ್ರಸಂಗವಿತ್ತು 
ಆದರೆ ಪ್ರಕೃತ ಸೂತ್ರದಿಂದ ಅದು ನಿಷೇಧಿಸಲ್ಪಟ್ಟಿದ್ದರಿ೦ದ, “ಅ” ಕಾರದಸ್ಥಾನದಲ್ಲಿ 
“ಬಹುವಚನೇ ರುಲ್ಕೇತ್‌' ಎಂಬ ಸೂತ್ರದಿಂದ “ಎತ್ವ' ಬಂದು "ಏಭಿಸ್‌' ಎಂದಾಗಿ 
ನಂತರ ರುತ್ವ-ವಿಸರ್ಗಗಳಿಂದ “ಏಭಿಃ' ಎಂದು ರೂಪವಾಗುತ್ತದೆ. 


ಉದಾ- ಅಸೆ ೈ “ಇದಮ್‌' ಶಬ್ದದ ಮೇಲೆ ಚತುರ್ಥೀ ಏಕವಚನ ಪ್ರತ್ಯಯವಾದ 
“ಜೇ(ಏ)' ಪರದಲ್ಲಿದ್ದಾಗ, "ಅತ್ನ' ಮತ್ತು “ಪರರೂಪ'ಗಳಾದ ಮೇಲೆ ಇದ--ಜೇ(ಏ) 
ಎ೦ದಿದ್ದಾಗ, “ಸರ್ವನಾಮ' ಸಂಜ್ಞೆಯು ಬಂದು, "ಸರ್ವನಾಮ್ನಃ ಸ್ಮೈ' ಸೂತ್ರದಿಂದ 
“ಜೇ(ಏ)'ಗೆ 'ಸ್ಮೈ' ಆದೇಶವಾಗಿ ಬಂದು ಇದ-ಸ್ಕೈ ಎಂದಿರುತ್ತದೆ. "ಅಜಾದಿ' ಪ್ರತ್ಯಯದ 
ಸ್ಥಾನದಲ್ಲಿ "ಹಲಾದಿ' ಪ್ರತ್ಯಯವು ಬಂದದ್ದರಿಂದ, “ಹಲಿ ಲೋಪಃ” ಎಂಬ ಸೂತ್ರದಿಂದ, 
"ಇದ್‌' ಶಬ್ದಸ್ತ್ವರೂಪದ ಲೋಪವಾಗಿ ಅ ಸ್ಮೈಎಅಸ್ಕೈ ಎಂಬ ರೂಪ ಸಿದ್ಧವಾಗುತ್ತದೆ. 

ಉದಾ- ಏಭ್ಯಃ- “ಇದಮ್‌' ಶಬ್ದದ ಮೇಲೆ ಚತುರ್ಥೀ ಹಾಗೂ ಪಳ್ಜುಮೀ 
ಬಹುವಚನ ಪ್ರತ್ಯಯವಾದ "ಭ್ಯಸ್‌' ಪರದಲ್ಲಿದ್ದಾಗ, "ಇದಮ್‌' ಶಬ್ದಕ್ಕೆ "ಅತ್ವ' ಮತ್ತು 
“ಪರರೂಪ'ಗಳಾದಮೇಲೆ ಇದ. ಭ್ಯಸ್‌ ಎಂದಿದ್ದಾಗ, “ಹಲಿ ಲೋಪಃ” ಎಂಬ 
ಸೂತ್ರದಿಂದ, “ಇದ್‌” ಶಬ್ದ; ಸ್ವರೂಪದ ಲೋಪವಾಗಿ ಅ-ಭ್ಯಸ್‌ ಎಂದಿರುತ್ತದೆ. ನಂತರ 
"ಅ' ಕಾರಕ್ಕೆ “ಬಹುವಚನೇ ರುಲ್ಯೇತ್‌' ಎಂಬ ಸೂತ್ರದಿಂದ "ಏತ್ವ' ಬಂದು "ಏಭ್ಯಸ್‌' 
ಎಂದಾಗಿ ನಂತರ ರುತ್ನ-ವಿಸರ್ಗಗಳಿಂದ "ಏಭ್ಯಃ' ಎ೦ದು ರೂಪವಾಗುತ್ತದೆ. 

ಉದಾ- ಅಸ್ಮಾತ್‌ - "ಇದಮ್‌' ಶಬ್ದದ ಮೇಲೆ ಪಣ್ಣುಮೀ ಏಕವಚನ ಪ್ರತ್ಯಯವಾದ 
“ಜಸಿ(ಅಸ್‌)' ಬಂದ ನಂತರ “ಇದಮ್‌' ಶಬ್ದಕ್ಕೆ "ಅತ್ಸ' ಮತ್ತು "ಪರರೂಪ'ಗಳಾದಮೇಲೆ, 
ಇದ4ಅಸ್‌ ಎಂದಿದ್ದಾಗ, “ಇದಮ್‌' ಎಂಬುದು "ಅದಂ೦ತ' ವಾಗಿರುತ್ತದೆ. ಆಗ 
“ಜಸಿಜ್ಯೋಃ ಸ್ಮಾತ್‌ ಸ್ಮಿನೌ” ಎಂಬ ಸೂತ್ರದಿಂದ, "ಅಸ್‌' ಗೆ "ಸ್ಮಾತ್‌' ಆದೇಶವಾಗಿ 
ಬಂದು, ಇದ-ಸ್ಮಾತ್‌ ಎಂದಿರುತ್ತದೆ. “ಹಲಿ ಲೋಪಃ” ಎಂಬ ಸೂತ್ರದಿಂದ, “ಇದ್‌' 
ಶಬ್ದಸ್ಥರೂಪದ ಲೋಪವಾಗಿ ಅ+ಸ್ಮಾತ್‌-ಅಸ್ಮಾತ್‌ ಎಂದು ರೂಪವಾಗುತ್ತದೆ. 

ಉದಾ- ಅಸ್ಯ - 'ಇದಮ್‌' ಶಬ್ದದ ಮೇಲೆ ಷಷ್ಠೀ ಏಕವಚನ ಪ್ರತ್ಯಯವಾದ 
“ಜಸ್‌(ಅಸ್‌)' ಪರದಲ್ಲಿದ್ದಾಗ, “ಇದವ್‌' ಶಬ್ದ ಕ 'ಅತ್ವ' ಮತ್ತು “ಪರರೂಪ'ಗಳಾದಮೇಲೆ, 
ಇದ4ಅಸ್‌ ಎಂದಿದ್ದಾಗ, “ಟಾ ಜಸಿಜಸಾಮ್‌ ಇನಾತ್ಸಾ ಕಿ” ಎಂಬ ಸೂತ್ರದಿಂದ 
“ಅಸ್‌' ಗೆ "ಸ' ಆದೇಶವಾಗಿ ಇದ--ಸ್ಯ ಎಂದಿದ್ದಾಗ, “ಹಲಿ ಲೋಪಃ” ಎಂಬ 
ಸೂತ್ರದಿಂದ, “ಇದ್‌' ಶಬ್ಧಸ್ವರೂಪದ ಲೋಪವಾಗಿ ಅ+ಸ್ಕ-ಅಸ್ಯ ಎಂದಾಗುತ್ತದೆ. 

ಉದಾ- ಅನಯೋಃ- "ಇದಮ್‌' ಶಬ್ದದ ಮೇಲೆ ಷಷ್ಠೀ ಮತ್ತು ಸಪ್ತಮೀ 
ದ್ವಿವಚನ ಪ್ರತ್ಯಯವಾದ “ಸ್‌ ಪರದಲ್ಲಿದ್ದಾಗ, “ಇದಮ್‌” ಶಬ್ಧಕ್ಕೆ “ಅತ್ವ' ಮತ್ತು 
“ಪರರೂಪ'ಗಳಾದಮೇಲೆ ಇದ--ಓಸ್‌ ಎ೦ದಿದ್ದಾಗ, “ಅನಾಪ್ಯಕಃ” ಎಂಬುದರಿಂದ 
“ಇದ್‌' ಶಬ್ದ ಸ್ವರೂಪಕ್ಕೆ "ಅನ್‌' ಆದೇಶವಾಗಿ ಬಂದು, ಅನ್‌4ಅ+ಓಸ್‌ ಎಂದಿರುತ್ತದೆ. 
ನಂತರ “ಓಸಿ ಚ” ಎಂಬ ಸೂತ್ರದಿಂದ "“ಅ' ಕಾರಕ್ಕೆ "ಏ' ಕಾರಾದೇಶವಾಗಿ ಬಂದು, 
ಅನ್‌--ಏ-ಓಸ್‌ ಎಂದಿದ್ದಾಗ, “ಏ' ಕಾರಕ್ಕೆ “ಏಚೋತಯವಾಯಾವಃ” ಎಂಬ 
ಸೂತ್ರದಿಂದ “ಅಯ್‌' ಆದೇಶವಾಗಿ ಬಂದು, ಅನ್‌. ಅಯ್‌..ಓಸ್‌ ಎಂದಿದ್ದಾಗ, 
“ಅನಯೋಸ್‌' ಎಂದಾಗಿ ನಂತರ ರುತ್ವ-ವಿಸರ್ಗಗಳಿ೦ಂದ "ಅನಯೋಃ' ಎಂದು 
ರೂಪವಾಗುತ್ತದೆ. 


ಉದಾ- ಏಷಾಮ್‌-“ಇದಮ್‌' ಶಬ್ದದಮೇಲೆ "ಷಷ್ಟೀ' ಬಹುವಚನದ "“ಆಮ್‌' 


ಷಡ್ಗಿ್ಗ ಪ್ರಕರಣಮ್‌ (ಹ.ಪು.) 291 


ಪ್ರತ್ಯಯ ಸೇರಿಸಿದಾಗ, ಹಿಂದಿನಂತೆ “"ಅತ್ಹ' ಮತ್ತು ಪರರೂಪಗಳು ಬಂದಮೇಲೆ, 
ಇದ ಆಮ್‌ ಎಂದಿದ್ದಾಗ, "ಸರ್ವನಾಮ ಸಂಜ್ಞೆ ಬಂದು ಅದಂತವಾಗಿರುವುದರಿಂದ 
“ಆಮಿ ಸರ್ವನಾಮ್ನಃ ಸುಟ್‌” ಎಂಬ ಸೂತ್ರದಿಂದ "ಸುಟ್‌(ಸ್‌)' ಆಗಮ ಬಂದು, 
ಇದ+ಸ್‌4ಆಮ್‌ ಎಂದಿದ್ದಾಗ, ಇದ.--ಸಾಮ್‌ ಎಂದಾಗುತ್ತದೆ. “ಹಲಿ ಲೋಪಃ” 
ಎಂಬ ಸೂತ್ರದಿಂದ, “ಇದ್‌' ಶಬ್ದಸ್ವರೂಪದ ಲೋಪವಾಗಿ ಅ ಸಾಮ್‌ ಎಂದಿದ್ದಾಗ, 
“ಬಹುವಚನೇ ರುಲ್ಕೇತ್‌' ಎಂಬ ಸೂತ್ರದಿಂದ "ಅ' ಕಾರಕ್ಕೆ "ಏತ್ನ' ಬಂದು, ಏ+ಸಾಮ್‌ 
ಎಂದಿದ್ದಾಗ, “ಆದೇಶಪ್ರತ್ಯಯಯೋಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ 
ಬಂದು, ಏ.ಷಾಮ್‌-ಏಷಾಮ್‌ ಎಂದು ರೂಪವಾಗುತ್ತದೆ. 

ಉದಾ- ಅಸ್ಮಿನ್‌-"ಇದಮ್‌' ಶಬ್ದದಮೇಲೆ "ಸಪ್ತಮೀ' ಏಕವಚನದ "ಜಿ(ಇ)' 
ಪ್ರತ್ಯಯ ಸೇರಿಸಿದಾಗ, ಹಿಂದಿನಂತೆ "ಅತ್ನ' ಮತ್ತು ಪರರೂಪಗಳು ಬಂದಮೇಲೆ, 
ಇದ*ಜಿ(ಇ) ಎಂದಿದ್ದಾಗ, “ಜಸಿಜ್ಯೋಃ ಸ್ಮಾತ್‌ ಸ್ಮಿನೌ” ಎ೦ಬ ಸೂತ್ರದಿಂದ, ಜೆ(ಇ) 
ಗೆ "ಸ್ಮಿನ್‌' ಆದೇಶ ಬಂದು, ಇದ-ಸ್ಮಿನ್‌ ಎಂದಿದ್ದಾಗ, ಹಿಂದಿನಂತೆ “ಹಲಿ ಲೋಪಃ” 
ಎಂಬ ಸೂತ್ರದಿಂದ, "ಇದ್‌' ಶಬ್ದಸ್ವರೂಪದ ಲೋಪವಾಗಿ ಅ-ಸ್ಮಿನ್‌ಅಸ್ಮಿನ್‌ ಎಂದು 
ರೂಪವಾಗುತ್ತದೆ. 

ಉದಾ- ಏಷು- “ಇದಮ್‌' ಶಬ್ದದಮೇಲೆ "ಸಪ್ತಮೀ' ಬಹುವಚನದ "ಸುಪ್‌(ಸು)' 
ಪ್ರತ್ಯಯ ಸೇರಿಸಿದಾಗ, ಹಿಂದಿನಂತೆ "ಅತ್ವ' ಮತ್ತು ಪರರೂಪಗಳು ಬಂದಮೇಲೆ 
ಇದ--ಸು ಎ೦ದಿದ್ದಾಗ, ಹಿಂದಿನಂತೆ “ಹಲಿ ಲೋಪಃ” ಎಂಬ ಸೂತ್ರದಿಂದ, "ಇದ್‌' 
ಶಬ್ದಸ್ಥರೂಪದ ಲೋಪವಾಗಿ, ಅ+ಸು ಎಂದಿದ್ದಾಗ, “ಬಹುವಚನೇ ರುಲ್ಯೇತ್‌' 
ಎಂಬ ಸೂತ್ರದಿಂದ "ಅ' ಕಾರಕ್ಕೆ "ಏತ್ವ' ಬಂದು, ಏ-ಸು ಎಂದಿದ್ದಾಗ, 
“ಆದೇಶಪ್ರತ್ಯಯಯೋಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ ಬಂದು, ಏ4ಷು-ಏಷು 
ಎ೦ದು ರೂಪವಾಗುತ್ತದೆ. 

(ಮ್‌ ಕಾರಾಂತ ಪುಲ್ಲಂಗ "ಇದಮ್‌' ಶಬ್ದದರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 

ಪ್ರಥಮಾ ಅಯಮ್‌ ಇಮೌ ಇವೇ 

ದ್ವಿತೀಯಾ ಇಮಮ್‌, ಏನಮ ಇಮ್‌ೌ, ಏನ್‌ ಇಮಾನ್‌, ಏನಾನ್‌ 

ತೃತೀಯಾ ಅನೇನ,ಏನೇನ ಆಭ್ಯಾಮ್‌ ಏಭಿಃ 

ಚತುರ್ಥೀ ಅಸೆ ೈ ಆಭ್ಯಾಮ್‌ ಏಭ್ಯಃ 

ಪಣ್ಣುಮೀ ಅಸ್ಮಾತ್‌ ಆಭ್ಯಾಮ್‌ ಏಭ್ಯಃ 

ಷಷ್ಲೀ ಅಸ್ಯ ಅನಯೋಃ, ಏಷಾಮ್‌ 
ಏನಯೋಃ 

ಸಪ್ತಮೀ ಅಸ್ಮಿನ್‌ ಅನಯೋಃ, ಏಷು 


292 ಲಘುಸಿದ್ಧಾಂತ ಕೌಮುದೀ 
(ಮ್‌ ಕಾರಾಂತ ಸ್ತ್ರೀಲ್ಲಂಗ "ಇದಮ್‌" ಶಬ್ದದರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 

ಪ್ರಥಮಾ ಇಯಮ್‌ ಕಃ ಇಮಾಃ 

ದ್ವಿತೀಯಾ ಇಮಾಮ್‌, ಏನಾಮ್‌ ಇಮೇ, ಏನೇ ಇಮಾಃ, ಏನಾಃ 

ತೃತೀಯಾ ಅನಯಾ,ಏನಯಾ ಆಭ್ಯಾಮ್‌ ಅಭಿಃ 

ಚತುರ್ಥೀ ಅಸ್ಕೆ J ಆಭ್ಯಾಮ್‌ ಆಭ್ಯಃ 

ಪಣಳ್ಟುಮೀ ಅಸ್ಯಾಃ ಆಭ್ಯಾಮ್‌ ಆಭ್ಯಃ 

ಷಷ್ಠೀ ಅಸ್ಯಾಃ ಅನಯೋಃ, ಆಸಾಮ್‌ 
ಏನಯೋಃ 

ಸಪ್ತಮೀ ಅಸ್ಯಾಂ ಅನಯೋಃ, ಆಸು 

' ಏನಯೋಃ 
(ಮ್‌ ಕಾರಾ೦ತ ನಪುಂಸಕ ಅಂಗ"'ಇದಮ್‌' ಶಬ್ದದರೂಪಗಳು 

ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 

ಪ್ರಥಮಾ ಇದಮ್‌ ಇಮೇ ಇಮಾನಿ 

ದ್ವಿತೀಯಾ ಇದಮ್‌ ಇಮೇ ಇಮಾನಿ 

ತೃತೀಯಾ  ಅನೇನ,ಏನೇನ ಆಭ್ಯಾಮ್‌ ಏಭಿಃ 

ಚತುರ್ಥೀ ಅಸೆ ೈ ಆಭ್ಯಾಮ್‌ ಏಭ್ಯಃ 

ಪಣ್ಣುಮೀ ಅಸ್ಮಾತ್‌ ಆಭ್ಯಾಮ್‌ ಏಭ್ಯಃ 

ಷಷ್ಠೀ ಅಸ್ಯ ಅನಯೋಃ, ಏಷಾಮ್‌ 
ಏನಯೋಃ 

ಸಪ್ತಮೀ ಅಸ್ಮಿನ್‌ ಅನಯೋಃ, ಏಷು 
ಏನಯೋಃ 


(ಏನ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ-281. ಧ್ವಿತೀಯಾಟೌಸ್ಲ್ವೇನಃ (2.4.34) 

ವೃತ್ತಿ ದಮ್‌-ಏತದೋಃ ಅನ್ವಾದೇಶೇ। ಕಿಚ್ಬ್‌ತ್‌ ಕಾರ್ಯಂ ವಿಧಾತುಮ್‌ 
ಉಪಾತ್ರಸ ್ಥ ಕಾರ್ಯಾಂತರಂ ವಧಾತುಲ ಪುನಃ ಉಪಾದಾನಂ ಅನ್ವಾದೇಶಃ। ಯಥಾ- 
ಅನೇನ ವ್ಯಾಕರಣಮಧೀತಂ ಏನಂ ಛಂದೋಧಧ್ಯಾ ಪಯೇತಿ। ಅನಯೋಃ ಪವಿತ್ರಂ- 
ಕುಲಂ ಏನಯೋಃ ಪ್ರಭೂತಂ ಸ್ವಂ ಇತಿ ಏನಮ್‌। ಏನೌ। ಏನಾನ್‌। ಏನೇನ। 
ಏನಯೋಃ। ರಾಜಾ। 


ಪ. ಛೇ. - ದ್ವಿತೀಯಾ, ಟಾ, ಓಸ್ತು, ಏನಃ। 


ಹಡ್ಲಿಣ್ಣಿ ಪ್ರಕರಣಮ್‌ (ಹ.ಪು.) 293 


ಅ. ವ್ಯ-“ಇದಮೋಂನ್ವಾದೇಶೇ$ ಶನುದಾತ್ತಃ ತೃತೀಯಾದೌ” ಎಂಬ ಸೂತ್ರದಿಂದ 
"ಇದಮಃ' ಮತ್ತು "ಅನ್ವಾದೇಶೇ' ಎಂಬ ಪದಗಳು, ಹಾಗೆಯೇ “ಏತದಸ್ತ್ರ ತಸೂಸಪದೌ 
ಚಾನುದಾತೌ” ಎಂಬ ಸೂತ್ರದಿಂದ, "ಏತದಃ' ಎಂಬ ಪದವೂ ಅನುವೃತ್ತವಾಗುತ್ತದೆ. 

ಅರ್ಥ-ದ್ವಿತೀಯಾ ವಿಭಕ್ತಿ, "ಟಾ' ಮತ್ತು "ಓಸ್‌' ಈ ಪ್ರತ್ಯಯಗಳು ಪರದಲ್ಲಿದ್ದಾಗ, 
"ಇದಮ್‌' ಮತ್ತು “ಏತದ್‌' ಶಬ್ದಗಳ ಸ್ಥಾನದಲ್ಲಿ, “ಎನ' ಎಂಬ ಆದೇಶವು ಅನ್ವಾದೇಶದಲ್ಲಿ 
ಬರುತ್ತದೆ.ಯಾವದಾದರೂ ಕೆಲಸದ ಬಗ್ಗೆ, ಒಬ್ಬನನ್ನು ಕುರಿತು ಹೇಳಿದಮೇಲೆ ಮತ್ತೊಮ್ಮೆ 
ಅವನನ್ನೇ ಕುರಿತು ಹೇಳುವಾಗ, ಆ ಕ್ರಿಯೆಗೆ “ಅನ್ವಾದೇಶ'ವೆಂದು ಹೆಸರು. 


ಉದಾ: “ಅನೇನ ವ್ಯಾಕರಣಮ್‌ ಅಧೀತಮ್‌, ಏನಮ್‌ ಚಂದೋಧ್ಯಾಪಯ' 
ಅಂದರೆ ಇವನಿಂದ ವ್ಯಾಕರಣವು ಕಲಿಯಲ್ಪಟ್ಟಿದೆ, ಇವನಿಗೆ (ಇವನನ್ನು) ವೇದವನ್ನು 
ಕಲಿಸಿರಿ. ಎಂಬಲ್ಲಿ, ಅನೇನ(ಇವನಿಂದ) ಎಂಬ ಶಬ್ದದಿಂದ ಹೇಳಲ್ಪಟ್ಟ ವ್ಯಕ್ತಿಯೇ, 
"ಏನಮ್‌' (ಇವನಿಗೆ) ಅನ್ಹಾದೇಶವೆನ್ನುತ್ತಾರೆ. ಅನ್ವಾದೇಶದಲ್ಲಿ ಎರಡನೇ ಸಲ ಹೇಳಲ್ಪಟ್ಟ 
'ಇದಮ್‌' ಮತ್ತು "ಏತದ್‌' ಶಬ್ದಗಳ ಸ್ಥಾನದಲ್ಲಿ ಅಮ್‌, ಔಟ್‌, ಶಸ್‌ ಮತ್ತು ಟಾ, 
ಓಸ್‌ ಇವು ಪರದಲ್ಲಿದ್ದಾಗ, "ಎನ' ಆದೇಶವು ಬಂದು, “ಇಮಮ್‌, ಇಮಾನ್‌, 
ಅನೇನ, ಅನಯೋಃ ಹಾಗೂ ಏತಮ್‌, ಏತೌ, ಏತಾನ್‌, ಏತೇನ, ಏತಯೋಃ 
ಇವುಗಳ ಸ್ಥಾನದಲ್ಲಿ ಕ್ರಮವಾಗಿ ಏನಮ್‌, ಏನೌ, ಏನಾನ್‌, ಏನೇನ, ಏನಯೋಃ 
ಎಂಬ ಅನ್ವಾದೇಶ ರೂಪಗಳು ಸಿದ್ಧವಾಗುತ್ತವೆ. 


(ಇಲ್ಲಗೆ "ಮ್‌' ಕಾರಾ೦ತ ಶಬ್ದಗಳು ಮುಗಿದವು) 
(ನ್‌ ಕಾರಾಂತ ಶಬ್ದಗಳು ಆರಂಭವಾಗುತ್ತವೆ) 
ರಾಜ್ಯ-ದೀಪ್ಲೌ ಎಂಬ ಧಾತುವಿನ ಮೇಲೆ "ಕನಿನ್‌' ಪ್ರತ್ಯಯ ಬಂದು, "ರಾಜನ್‌' 
ಶಬ್ದವು ಸಿದ್ಧವಾಗಿದೆ. ಈ ಪ್ರತ್ಯಯವು "ಕೃತ್‌' ಪ್ರಕರಣಕ್ಕೆ ಸೇರಿದೆ. ಆದುದರಿಂದ 
“ಕೃತ್ತದ್ಧಿತ ಸಮಾಸಾಶ್ಚ” ಎಂಬ ಸೂತ್ರದಿಂದ ಪ್ರಾತಿಪದಿಕ ಸಂಜ್ಞೆಯು ಬಂದಿದೆ. 
ಉದಾ- ರಾಜಾ - "ರಾಜನ್‌' ಶಬ್ದದಮೇಲೆ ಪ್ರಥಮಾ ಏಕವಚನದಲ್ಲಿ "ಸ್‌(ಸು)' 
ಪ್ರತ್ಯಯ ಸೇರಿಸಿದಾಗ, ರಾಜನ್‌4ಸ್‌ ಎಂದಿರುತ್ತದೆ. ಆಗ “ಅಲೋಇನ್ತ್ಯಾತ್‌ ಪೂರ್ವ 
ಉಪಧಾ” ಎಂಬ ಸೂತ್ರದಿಂದ “ಜ್‌' ಕಾರೋತ್ತರ "ಅ' ಕಾರಕ್ಕೆ "ಉಪಧಾ' ಸಂಜ್ಞೆ 
ಬ೦ದು “ಸರ್ವನಾಮಸ್ಥಾನೇಚಾಸಮ್ದದ್ಧೌ” ಎಂಬ ಸೂತ್ರದಿಂದ ಉಪಧಾ ಕೈ "ದೀರ್ಫ' 
ಬಂದು ರಾಜಾನ್‌*ಸ್‌ ಎಂದಿರುತ್ತದೆ. “ಹಲ್‌ ಜ್ಯಾಭ್ಯೋ ಸುತಿಸ್ಯಪೃಕ್ಷಂ ಹಲ್‌” 
ಎ೦ಬ ಸೂತ್ರದಿಂದ ಅಪೃಕ್ಷವಾದ "ಸ್‌' ಕಾರಕ್ಕೆ ಲೋಪ ಬರುತ್ತದೆ. “ನಲೋಪಃ 
ಪ್ರಾತಿಪದಿಕಾನ್ಷಸ್ಯ ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ ಬಂದು "ರಾಜಾ' 
ಎಂದು ರೂಪವಾಗುತ್ತದೆ. 
ಉದಾ- ರಾಜಾನೌ, ರಾಜಾನಃ, ರಾಜಾನಮ್‌, ರಾಜಾನೌ- "ರಾಜನ್‌' ಶಬ್ದದಮೇಲೆ 
ಪ್ರಥಮಾ ದ್ವಿ- ವಚನದಲ್ಲಿ "ಔ' ಪ್ರತ್ಯಯವನ್ನು ಸೇರಿಸಿದಾಗ ರಾಜನ್‌--ಔ ಎಂದಿದ್ದಾಗ, 
“ಉಪಧಾಸಂಜೆ? ಹಾಗೂ “ಉಪಧಾದೀರ್ಫ' ಬಂದು, ರಾಜಾನ್‌.ಔ ಎಂದಾಗಿ 
ವರ್ಣ ಜೋಡಣೆಯಿಂದ "ರಾಜಾನೌ' ಎಂಬ ರೂಪವು ಸಿದ್ಧಿಸುತ್ತದೆ. 


294 ಲಘುಸಿದ್ಧಾಂತ ಕೌಮುದೀ 


ಇದೇ ರೀತಿಯಲ್ಲಿ ರಾಜನ್‌ ಶಬ್ದದ ಪರದಲ್ಲಿ ಪ್ರಥಮಾ ಬಹುವಚನ ಪ್ರತ್ಯಯ 
"ಜಸ್‌(ಅಸ್‌)', ದ್ವಿತೀಯಾ ಏಕವಚನ ಪ್ರತ್ಯಯ "ಅಮ್‌' ಹಾಗೂ ದ್ವಿ ವಚನ ಪ್ರತ್ಯಯ 
“ಔ (ಔಟ್‌)' ಗಳು ಬಂದು ರಾಜನ್‌ ಅಸ್‌, ರಾಜನ್‌--ಅಮ್‌, ರಾಜನ್‌. ಔ, 
ಎಂದಿದ್ದಾಗ, ಹಿಂದಿನಂತೆ "ಉಪಧಾಸಂಜ್ಞೆ', "ಉಪಧಾದೀರ್ಫ್ಥ'ಗಳು ಬಂದು ರಾಜಾನಃ, 
ರಾಜಾನಮ್‌ ಮತ್ತು ರಾಜಾನೌ ಎಂಬ ರೂಪಗಳು ಸಿದ್ಧಿಸುತ್ತವೆ. 


(ನ್‌ ಲೋಪವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ -282. ನ ಹೆ-ಸಂಬುದ್ಧ್ಯ್ಯೋಃ ( 8.2.8) 

ವೃತ್ತಿಃ-ನಸ್ಕ ಲೋಪಃ ನ ಜೌ ಸಮ್ದುದ್ಧೌ ಚ। ಹೇ ರಾಜನ್‌! 

ವಾ| ಜಣವುತ್ತರಪದೇ ಪ್ರತಿಷೇಧೋ ವಕ್ತವ್ಯಃ ಬ್ರಹ್ಮನಿಷ್ಠಃ ರಾಜಾನೌ। ರಾಜಾನಃ 
ರಾಜ್ಞಃ 

ಪ.'ಛೇ. - ನ, ಜಿ, ಸಂಬುಧ್ಯೋಃ। 

ಅರ್ಥ- "ಜೌ ಮತ್ತು ಸಂಬುದ್ಧಿ ಪ್ರತ್ಯಯಗಳು ಪರದಲ್ಲಿದ್ದಾಗ, 'ನ್‌' ಕಾರಕ್ಕೆ 
ಲೋಪವು ಬರುವದಿಲ್ಲ. "ರಾಜನ್‌' ಶಬ್ದದಮೇಲೆ ಸಂಬುದ್ಧಿಯ “ಸ್‌(ಸು)' 
ಪರದಲ್ಲಿದ್ದಾಗ, “ಹಲ್ವಾ ಭ್ಯೋ ಸುತಿಸ್ಕಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ, ಅಪೃಕ್ಷವಾದ 
"ಸ್‌' ಕಾರಕ್ಕೆ ಲೋಪ ಬಂದು "ರಾಜನ್‌' ಎಂದಿದ್ದಾಗ, “ನಲೋಪಃ ಪ್ರಾತಿಪದಿಕಾನ್ನಸ್ಯ” 
ಎ೦ಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ ಬರಬೇಕಾಗಿದ್ದಾಗ, ಪ್ರಕೃತ ನಿಷೇಧ 
ಸೂತ್ರವು ಪ್ರವೃತ್ತವಾಗಿದೆ. ಈ ನಿಷೇಧವನ್ನು ನಿಷೇಧಿಸುವ ವಾರ್ತಿಕವು ಹೀಗಿದೆ. 

ವಾ। ಜಇಾವುತ್ತರಪದೇ ಪ್ರತಿಷೇಧೋ ವಕ್ತವ್ಯಃ - 

ಈ ವಾರ್ತಿಕವು ಉತ್ತರಪದವನ್ನು ಪರದಲ್ಲಿ ಉಳ್ಳ "ಜಿ(ಇ)' ಪ್ರತ್ಳಯವು ಪರದಲ್ಲಿದ್ದಾಗ 
“ನಲೋಪಃ ಪ್ರಾತಿಪದಿಕಾನ್ನಸ್ಯ” ಎಂಬ ಸೂತ್ರದಿಂದ ನಿಷೇಧಿಸಲ್ಪಟ್ಟ "ನ್‌' ಕಾರ 
ಲೋಪವನ್ನು ನಿಷೇಧಿಸುತ್ತದೆ. ಅಂದರೆ “ನ ಜಿಸಂಬುದ್ಧೊ 8 ( 8.2.8)” ಎಂಬ 
ಸೂತ್ರದ ನಿಷೇಧವನ್ನು ಹೇಳಬೇಕು. ಆಗ- 

ಉದಾ- "ಬ್ರಹ್ಮನಿಷ್ಯಃ' ಎಂಬಲ್ಲಿ ಬ್ರಹ್ಮನ್‌+ಜಿ(ಇ)+ನಿಷ್ಠಃ ಎ೦ದಿದ್ದಾಗ, "ನ್‌' ಕಾರದ 
ಲೋಪದ ನಿಷೇಧಕ್ಕೆ ನಿಷೇಧವು ಬರಲಿಲ್ಲ. ಅಂದರೆ "ನ್‌' ಕಾರದ ಲೋಪವು 
ಆಗಿಯೇ ಆಗುತ್ತದೆ. ಆಗ ಬ್ರಹ್ಮ*ಇ-ನಿಷ್ಠಃ ಎಂದಿರುತ್ತದೆ. ಇದರಿಂದ ಬ್ರಹ್ಮನಿಷ್ಠಃ 
ಎಂಬ ರೂಪವು ಸಿದ್ಧವಾಗಿದೆ. 

ಈ ವಾರ್ತಿಕದ ಪ್ರಕಾರ ಉತ್ತರಪದದಿಂದ ಕೂಡಿದ “ಜಿ(ಇ)' ಪ್ರತ್ಯಯವು 
ಪರದಲ್ಲಿದ್ದಾಗ ಮಾತ್ರ "ನ್‌' ಕಾರ ಲೋಪವನ್ನು ಹೇಳುತ್ತದೆ. “ನ ಜಿಸಂಬುದ್ಧ್ಳೋಃ 
(8.2.8)” ಎಂಬಲ್ಲಿನ “ಜ(ಇ)' ಮತ್ತು ಸಂಬುದ್ದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, "ನ್‌' 
ಲೋಪವನ್ನು ನಿಷೇಧಿಸಲಾಗಿದೆ. ವಾರ್ತಿಕದಲ್ಲಿ ಹೇಳಿರುವ “ಜಿ(ಇ)' ಉತ್ತರಪದದಿಂದ 
ಕೂಡಿದ “ಜಿಇ)' ಆಗಿದೆ, ಆದ್ದರಿಂದ ಅಲ್ಲಿ ಮಾತ್ರ "ನ್‌' ಲೋಪ ನಿಷೇಧದ 
ನಿಷೇಧವನ್ನು ಹೇಳಿದಂತಾಗುತ್ತದೆ]. 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ಪು.) 295 


ಉದಾ - ಹೇ ರಾಜನ್‌! - "ರಾಜನ್‌' ಶಬ್ದದಮೇಲೆ ಸಂಬೋಧನ ಪ್ರಥಮಾ 
ಪ್ರತ್ಯಯವಾದ "ಸ್‌(ಸು)' ವನ್ನು ಸೇರಿಸಿದಾಗ, ಹೇ ರಾಜನ್‌4ಸ್‌ ಎಂದಿರುತ್ತದೆ. ಆಗ 
“ಹಲ್‌ ಜ್ಯಾಭ್ಯೋ ದೀರ್ಫಾತ್‌ ಸುತಿಸ್ಕಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ ಅಪ್ಪಕ್ತವಾದ 
"ಸ್‌ ಕಾರಕ್ಕೆ ಲೋಪ ಬಂದು ಹೇ ರಾಜನ್‌! ಎಂಬ ಸಂಬೋಧನ ಪ್ರಥಮಾ 
ವಿಭಕ್ತಿಯ ರೂಪವು ಸಿದ್ಧಿಸುತ್ತದೆ. 

“ಸರ್ವನಾಮಸ್ಥಾನೇಚಾಸಂಬುದ್ಧೌ” ಎಂಬ ಸೂತ್ರದಲ್ಲಿ "ಅಸಂಬುದ್ಧೌ' ಎಂದು 
ಹೇಳಿರೋಣದರಿಂದ (ಉಪಧಾ) ದೀರ್ಪವು ಬರಲಿಲ್ಲ. “ನಲೋಪಃ ಪ್ರಾತಿಪದಿಕಾನ್ಸಸ್ಕ” 
ಎಂಬ ಸೂತ್ರದಿಂದ ಬರಬೇಕಾದ "ನ್‌' ಕಾರದ ಲೋಪವು “ನ ಜಿಸಂಬುದ್ಧ್ಯೋಃ 
(8.2.8)” ಎಂಬ ಸೂತ್ರದಿಂದ ನಿಷೇಧಿಸಲ್ಪಟ್ಟಿದೆ. ಹೀಗಾಗಿ ಹೇ ರಾಜನ್‌! ಎಂಬ 
ಸಂಬೋಧನ ಪ್ರಥಮಾ ವಿಭಕ್ತಿಯ ರೂಪವು ಸಿದ್ಧವಾಗಿದೆ. 

ಉದಾ-ರಾಜ್ಯಃ- "ರಾಜನ್‌' ಶಬ್ದದಮೇಲೆ ದ್ವಿತೀಯಾ ವಿಭಕ್ತಿ ಬಹುವಚನ 
ಪ್ರತ್ಯಯವಾದ “ಶಸ್‌(ಅಸ್‌)' ಪರದಲ್ಲಿದ್ದಾಗ, ರಾಜನ್‌--ಶಸ್‌(ಅಸ್‌) ಎಂದಿರುತ್ತದೆ. 
“ಯಚಿ ಭಮ್‌” ಎಂಬ ಸೂತ್ರದಿಂದ "ರಾಜನ್‌' ಶಬ್ದಕ್ಕೆ "ಭ' ಸಂಜ್ಞೆ ಬರುತ್ತದೆ. ಇಲ್ಲಿ 
“ಅಲ್ಲೋಪೋತನಃ” ಎಂಬ ಸೂತ್ರವು ಪ್ರವೃತ್ತವಾಗುತ್ತದೆ. ರಾಜ್‌4ಅನ್‌4ಅಸ್‌ 
ಎ೦ದಿದ್ದಾಗ, ಅಂಗಾವಯವವಾದ "ಅಸರ್ವನಾಮ' ಸ್ಥಾನಕ್ಕೆ ಪರದಲ್ಲಿ “ಅನ್‌' ಇರುತ್ತದೆ. 
ಆ “ಅನ್‌' ನಲ್ಲಿರುವ “ಅ' ಕಾರಕ್ಕೆ “ಅಲ್ಲೋಪೋತನಃ” ಎ೦ಬ ಸೂತ್ರದಿಂದ "ಲೋಪ' 
ಬಂದು, ರಾಜ್‌--ನ್‌--ಅಸ್‌ ಎಂದಿದ್ದಾಗ, `ರಾಜ್‌--ನ್‌ ಎಂಬಲ್ಲಿ, “ಸ್ತೋಃ ಶ್ವುನಾಶ್ಚು” 
ಎಂಬ ಸೂತ್ರದಿಂದ, “ಶ್ಥುತ್ಥ' ಬಂದು "ನ್‌' ಕಾರಕ್ಕೆ “ಇ*' ಕಾರ ಬಂದು, 
ರಾಜ್‌-ಇ್‌್‌.ಅಸ್‌(ಅ) ಎಂದಾಗುತ್ತದೆ. ಆಗ “ಜ್‌' ಮತ್ತು "ಇ ಈ ಎರಡು 
ವ್ಯಂಜನಗಳು ಕೂಡಿ ರಾಜ್ಜ್‌ಃಅಸ್‌(ಅ) ಎಂದಾಗಿ ಮುಂದೆ ರುತ್ವ-ವಿಸರ್ಗಗಳಿಂದ 
ರಾಜ್ಞಃ ಎಂದು ರೂಪವಾಗುತ್ತದೆ. 

ಉದಾ- ರಾಜ್ಞಾ "ರಾಜನ್‌' ಶಬ್ದದಮೇಲೆ ತೃತೀಯಾ ವಿಭಕ್ತಿ ಏಕವಚನ 
ಪ್ರತ್ಯಯವಾದ "ಟಾ(ಆ)' ಬಂದು, ರಾಜನ್‌-ಟಾ(ಆ) ಎಂದಿದ್ದಾಗ, ಹಿಂದಿನಂತೆ, 
“ಅ' ಕಾರ ಲೋಪ, ಶ್ಚುತ್ವ, ನಂತರ “ಜ್‌' ಮತ್ತು “ಇ್‌' ಈ ಎರಡು ವ್ಯಂಜನಗಳು 
ಕೂಡಿ ರಾಜ್ಞ್‌-೮-ರಾಜ್ಞಾ ಎಂದು ರೂಪವಾಗುತ್ತದೆ. 

ಇದೇ ರೀತಿಯಲ್ಲಿ, ಅಜಾದಿ ವಿಭಕ್ತಿ ಪ್ರತ್ಯಯಗಳು ಪರದಲ್ಲಿದ್ದಾಗ, ಚತುರ್ಥೀ 
ವಿಭಕ್ತಿ ಏಕವಚನದಲ್ಲಿ ರಾಜನ್‌-ಜೌಎ) ಎಂದಿದ್ದಾಗ, ರಾಜ್ಞೇ ಎಂದೂ, ಹಾಗೆಯೇ 
ರಾಜ್ಞಃ, ರಾಜ, ರಾಜೋಃ, ರಾಜ್ಲಾಮ್‌, ಇತ್ತಾದಿ ರೂಪಗಳಾಗುತವೆ. 

ಇ ಇ ಇ ಇ p) 

ವಿಶೇಷ: ರಾಜ್ಞಾಮ್‌ ಎಂಬಲ್ಲಿ ವ್ಯಂಜನಾಂತವಾದ ಅಂಗವಿರುವುದರಿಂದ, 
“ಹ್ರಸ್ವನದ್ಯಾಪೋ ನುಟ್‌” ಎ೦ಬ ಸೂತ್ರದಿಂದ ನುಡಾಗಮವೂ, ಮತ್ತೆ “ನಾಮಿ” 
ಎ೦ಬ ಸೂತ್ರದಿಂದ ದೀರ್ಫವೂ ಬರಲಿಕ್ಕೆ ಸುತರಾಂ ಅವಕಾಶವಿಲ್ಲ. 


296 ಲಘುಸಿದ್ಧಾಂತ ಕೌಮುದೀ 


(ನ-ಲೋಪಕ್ಕೆ ಅಸಿದ್ಧತ್ವವನ್ನು ನಿಯಮಿಸುವ ಸೂತ್ರ) 
ಸೂತ್ರ-283.ಸೂತ್ರ -ನಲೋಪಃ ಸುಪ್‌-ಸ್ಟರ-ಸಂಖ್ಯಾ-ತುಗ್ದಿಧಿಷು ಕೃತಿ (8.೦.೦) 
ವೃತ್ತಿಕ-ಸುಬ್ಬಿಧೌ ಸ್ವರವಿಧೌ ಸಂಜ್ಞಾವಿಧೌ ಕೃತಿ ತುಗ್ನಿಧೌ ಚ ನ ಲೋಪಃ $ ಅಸಿದ್ಧಿ 
ನ ಅನ್ಯತ್ರ ರಾಜಾಶ್ವಃ "ಇತ್ಯಾದೌ। ಇತಿ ಅಸಿದ್ಧಾತ್‌ ಆತ್ಮಂ, ಏತ್ವಂ, ಐಸ್ತ್ವಂ ಚ ನ| 
ರಾಜಾಭ್ಯಾಮ್‌। ಸ ರಾಜಭ್ಯಃ ರಾಜಭ್ಯಃ। ರಾಜನ. ರಾಜ್ನೆ ರಾಜಸು। ಯಜ್ಞಾ 
ಯುಜ್ದಾನೌ ಯಜ್ವಾನಃ। 
ಪ. ಛೇ. - ನಲೋಪಃ, ಸುಪ್‌, ಸ್ವರ, ಸಂಜ್ಞಾ, ತುಗ್ವಿಧಿಷು, ಕೃತಿ! 


ಅ. ವೃ.-“ಪೂರ್ವತ್ರಾ ್ರಾಸಿದ್ಧಮ್‌” ಎಂಬ ಸೂತ್ರದಿಂದ ಲಿಂಗ ವಿಪರಿಣಾಮ ಮಾಡಿ 
'ಅಸಿದ್ದ' ಎ ಪದವು ಅನುವೃತ್ತವಾಗುತ್ತದೆ. 


ರ -ಸುಪ್‌ವಿಧಿ, ಸ್ವರವಿಧಿ, ಸಂಜ್ಞಾವಿಧಿ ಮತ್ತು ಕೃತ್‌ ಗೆ ಪರದಲ್ಲಿ "ತುಕ್‌' 
ಆಗಮದ ವಿಧಿ ಇರುವಾಗ. “ನ್‌' ಕಾರದ ಲೋಪವು ಅಸಿದ್ದವಾಗುತ್ತದೆ. ಬೇರೆಕಡೆಯಲ್ಲಿ 
ಅಲ್ಲ. 

ಇಲ್ಲಿ "ಸುಪ್‌' ಆಶ್ರಯವನ್ನು ಮನ್ನಿಸಿ ಉಂಟಾಗುವ “ಸುಪ್‌' ವಿಧಿಯು 
ಮಾಡಲಾಗುತ್ತದೆ. “ನಲೋಪಃ ಪ್ರಾತಿಪದಿಕಾನ್ನಸ್ಯ” ಎಂಬ ಸೂತ್ರದಿಂದ "ನ್‌' ಕಾರದ 
ಲೋಪವಾದ ಮೇಲೂ ಈ ಸೂತ್ರದಿಂದ "ನ್‌' ಕಾರದ ಲೋಪವು ಅಸಿದ್ಧವಾಗಿರುತ್ತದೆ. 

ಅಂದರೆ ಲೋಪವಾಗದೇ ಇರುವ ಹಾಗೆ ನಿಯಮವನ್ನು ಮಾಡುತ್ತದೆ. "ನ್‌' 
ಕಾರದ ಲೋಪವು ಅಸಿದ್ಧವಾದಮೇಲೆ, “ಸುಪಿ ಚ” ಎಂಬ ಸೂತ್ರದಿಂದ ಆತ್ಮವೂ, 
“ಬಹುವಚನೇ ರುಲ್ಯೇತ್‌” ಎಂಬ ಸೂತ್ರದಿಂದ ಏತ್ವವೂ ಮತ್ತು “ಅತೋ ಭಿಸ 
ಐಸ್‌” ಎಂಬ ಸೂತ್ರದಿಂದ "ಐಸ್‌' ಮೊದಲಾದವು ಆಗುವದಿಲ್ಲ. ಇದನ್ನು ಕೆಳಗಿನ 
ಉದಾಹರಣೆ ಸ್ಪಷ್ಟಪಡಿಸುವುದು. 

ಉದಾ- ರಾಜಾಶ್ವಃ ಎಂಬಲ್ಲಿ "ಸುಪ್‌'ನ ವಿಧಿ, "ಸ್ವರ'ದ ವಿಧಿ, “ಸ೦ಜ್ಞೆಯ ವಿಧಿ 
ಮತ್ತು "ಕೃತ್‌' ಪರದಲ್ಲಿದ್ದಾಗ, ಬರುವ ತುಗಾಗಮವಿಧಿಗಳಲ್ಲೂ "ನ್‌' ಕಾರದ ಲೋಪವು 
ಅಸಿದ್ದವಾಗೋಣದ್ದರಿಂದ “ರಾಜ್ಯ ಅಶ್ವಃ' ಎಂಬುದರ ಸಮಾಸದಲ್ಲಿ ರಾಜನ್‌--ಅಶ್ವಃ 
ಎ೦ದಿರುವಾಗ, "ನ್‌' ಕಾರದ ಲೋಪವಾಗಿ, ರಾಜ--ಅಶ್ವಃ ಎಂದಾಗುತ್ತದೆ. ಈಗ 
ದೀರ್ಫ ಮಾತ್ರ ಮಾಡಲಾಗುತ್ತದೆ. ಆದರೆ ಮೇಲೆ ಹೇಳಿದ ವಿಧಿಗಳಲ್ಲ. ಆದುದರಿಂದ 
“ನ್‌' ಕಾರದ ಲೋಪವು ಅಸಿದ್ಧವಾಗಲಿಲ್ಲ. ಆದುದರಿಂದ ಸವರ್ಣದೀರ್ಫವು ಬಂದು 
ರಾಜಾಶ್ವಃ ಎಂದಾಗಿದೆ. “ನ್‌' ಕಾರದ ಲೋಪವು ಅಸಿದ್ಧವಾಗಿದ್ದರೆ, ದೀರ್ಫವು 
ಬರುತ್ತಿರಲಿಲ್ಲ. 

ಉದಾ- 1 ರಾಜಭ್ಯಾಮ್‌- ರಾಜನ್‌ ಶಬ್ದದ ಮೇಲೆ ತೃತೀಯಾ ದ್ವಿವಚನದ 
ಪ್ರತ್ಯಯವಾದ “ಭ್ಯಾಮ್‌' ಬಂದು, ರಾಜನ್‌* ಭ್ಯಾಮ್‌ ಎ೦ದಿದ್ದಾಗ, “ಸ್ವಾದಿಷ್ಟ 
ಸರ್ವನಾಮಸ್ಥಾನೇ” ಎಂಬ ಸೂತ್ರದಿಂದ ರಾಜನ್‌" ಶಬ್ದಕ್ಕೆ "ಪದಸಂಜ್ಞೆ' ಬಂದು, 
ಮತ್ತು ಪದಾನ್ತ "ನ್‌' ಕಾರಕ್ಕೆ “ನಲೋಪಃ ಪ್ರಾತಿಪದಿಕಾನ್ವಸ್ಯ" ಎ೦ಬ ಸೂತ್ರದಿಂದ 


ಹಡ್ಗಿಷ್ಸ್‌ ಪ್ರಕರಣಮ್‌ (ಹ.ಪು.) 297 


ಲೋಪ ಬಂದು, ರಾಜ*ಭ್ಯಾಮ್‌ ಎಂದಾಗಿದೆ. ಈಗ “ಸುಪಿ ಚ” ಎ೦ಬ ಸೂತ್ರದಿಂದ 
"ರಾಜ' ಎಂಬಲ್ಲಿರುವ “ಅ” ಕಾರಕ್ಕೆ ದೀರ್ಫವು ಬರಬೇಕಾಗಿತ್ತು. ಯಾಕೆಂದರೆ ಆ 
ಸೂತ್ರದಲ್ಲಿ ಹ್ರಸ್ವ “ಅ” ಕಾರಕ್ಕೆ ದೀರ್ಪ ಹೇಳಲಾಗಿದೆ. "ನ್‌' ಕಾರ ಲೋಪವಾದಮೇಲೆ 
ರಾಜ ಎ೦ಬ ಹ್ರಸ್ವ "ಅ' ಕಾರಾಂತ ಶಬ್ದವಾಗಿತ್ತು. ಅದನ್ನು ದೀರ್ಫ ಮಾಡುವದಕ್ಕಾಗಿ, 
ಪ್ರಕೃತ ಸೂತ್ರವು ಪ್ರವೃತ್ತವಾಗಿದೆ. ನಮಗೆ ಮೊದಲು “ಸುಪಿ ಚ” ಎಂಬ ಸೂತ್ರದಿಂದ 
'ಸುಪ್‌' ವಿಧಿಯಾದ ದೀರ್ಫವನ್ನು ಮಾಡಬೇಕಾಗಿದೆ. ಆದ್ದರಿಂದ ಈ ಸೂತ್ರದಿಂದ 
"ನ್‌' ಕಾರದ ಲೋಪವನ್ನು ಅಸಿದ್ದಗೊಳಿಸಲಾಗಿದೆ. ಯಾವಾಗ "ನ್‌' ಕಾರ ಲೋಪವು 
ಅಸಿದ್ಧವಾಯಿತೋ ಆಗ, “ಪಿ ಚ” ಎಂಬ ಸೂತ್ರದಿಂದ “ಹ್ರಸ್ವ ಅ-ಕಾರಾಂತ 
ಶಬ್ದವು ಕಾಣಿಸುವದಿಲ್ಲ. ಅದುದರಿಂದ ದೀರ್ಫ್ಥವು ಮಾಡಲ್ಲಡಲಿಲ್ಲ. ಈ ಸೂತ್ರವು 
ಇರದಿದ್ದರೆ, “ಸುಪಿ ಚೆ” ಎಂಬ ಸೂತ್ರದಿಂದ, ದೀರ್ಪವಾಗಿ "ರಾಜಾಭ್ಯಾಮ್‌ ಎಂಬ 
ಅನಿಷ್ಟ ರೂಪವು ಬರುತ್ತಿತ್ತು. “ನಲೋಪಃ ಪ್ರಾತಿಪದಿಕಾನ್ತಸ್ಯ” ಎಂಬ ಸೂತ್ರವು 
ತ್ರಿಪಾದಿಯಲ್ಲಿ ಇರೋಣದ್ದರಿ೦ದ “ಪೂರ್ವತ್ರಾಸಿದ್ಧಮ್‌” ಎಂಬ ಸೂತ್ರದಿಂದಲೇ 
ಅಸಿದ್ಧವಾಗುತ್ತಿತ್ತು. ಹಾಗಿದ್ದಾಗ, ಮತ್ತೆ ಈ ಸೂತ್ರವು ಯಾಕೆ ಪ್ರವೃತ್ತವಾಯಿತು? 
ಎಂದರೆ - "ನ್‌' ಲೋಪ ಅಸಿದ್ದವಾಗುವದಾದರೆ, "ಈ ಎಲ್ಲ ವಿಧಿಗಳಲ್ಲಿಯೂ 
ಆಗಲಿ. ಬೇರೆಕಡೆಗೆ ಆಗುವದು ಬೇಡ ಎಂದು ನಿಯಮವನ್ನು ಮಾಡುವದಕ್ಕಾಗಿ. 
ಆದುದರಿಂದ, ರಾಜ4ಅಶ್ವಃ ಎಂಬಲ್ಲಿ, ಮೇಲೆ ಹೇಳಿದ ವಿಧಿಗಳು ಇರುವದಿಲ್ಲ. 
ಆದುದರಿಂದ, "ನ್‌' ಲೋಪವು ಅಸಿದ್ಧವಾಗಿಲ್ಲ. ಆದುದರಿಂದ ದೀರ್ಫ ಬಂದು 
ರಾಜಾಶ್ವಃ ಎಂದು ರೂಪವು ಸಿದ್ಧವಾಗಿದೆ. 

ಉದಾ- ರಾಜಭಿಃ - ತೃತೀಯಾ ವಿಭಕ್ತಿ ಬಹುವಚನದಲ್ಲಿ ರಾಜನ್‌- ಭಿಸ್‌ 
ಎಂದಿದ್ದಾಗ, ಪದಸಂಜ್ಞೆ "ನ್‌' ಕಾರ ಲೋಪ, "ಭಿಸ್‌' ಗೆ "ಐಸ್‌' ಆದೇಶ, ಮತ್ತು 
"ನ್‌' ಕಾರದ ಲೋಪಕ್ಕೆ ಅಸಿದ್ಧತ್ವ ಬರೋಣದ್ದರಿಂದ, "ಐಸ್‌' ಆದೇಶ ಬಾರದಿರೋಣ, 
ಮೊದಲಾದ ಪ್ರಕ್ರಿಯೆ 'ಆದಮೇಲೆ, "ಸ್‌ ಕಾರಕ್ಕೆ ರುತ್ನ-ವಿಸರ್ಗಗಳು ಬಂದು ರಾಜಭಿಃ 
ಎಂದು ರೂಪವಾಗುತ್ತದೆ. 

ಉದಾ- ರಾಜಭ್ಯಃ(2)-ಚತುರ್ಥೀ ಮತ್ತು ಪಳ್ಟ್ಳುಮೀ ಬಹುವಚನಗಳಲ್ಲಿ 
ರಾಜನ್‌--ಭ್ಯಸ್‌ ಎಂದಿದ್ದಾಗ, "ಪದಸಂಜ್ಞೆ, "ನ್‌' ಕಾರದ ಲೋಪ, “ಬಹುವಚನೇ 
ರುಲ್ಕೇತ್‌” ಎ೦ಬ ಸೂತ್ರದಿಂದ "ಏತ್ವ'ದ ಪ್ರಾಪ್ತಿ ಮತ್ತು "ನ್‌' ಕಾರಲೋಪಕ್ಕೆ ಅಸಿದ್ದತ್ವವು 
ಬಂದು, "ಏತ್ವ' ಬಾರದೇ ಇರುವ ಪ್ರಕ್ರಿಯೆಗಳಾದಮೇಲೆ, "ಸ್‌' ಕಾರಕ್ಕೆ ರುತ್ವ- 
ವಿಸರ್ಗಗಳು ಬಂದು ರಾಜಭ್ಯಃ(2) ಎಂದು ರೂಪಗಳಾಗುತ್ತವೆ. 

ಉದಾ- ರಾಜ್ಞಿ ರಾಜನಿ-ಸಪ್ತಮೀ ಏಕವಚನದಲ್ಲಿ ರಾಜನ್‌+ಜೆ(ಇ) ಎಂದಿದ್ದಾಗ, 
“ಭ'ಸ೦ಜ್ಞೆ ಬಂದು, “ಅಲ್ಲೊಪೋತನಃ” ಎಂಬ ಸೂತ್ರದಿಂದ "ಅನ್‌' ಶಬ್ದದ "ಅ' 
ಕಾರಕ್ಕೆ ನಿತ್ಯವಾಗಿ ಲೋಪವು ಪ್ರಾಪ್ತವಾಗಿತ್ತು. ಅದನ್ನು ಬಾಧಿಸಿ, “ವಿಭಾಷಾ ಜಿ 
ಶ್ಯೋಃ” ಎ೦ಬ ಸೂತ್ರದಿಂದ ವಿಕಲ್ಲದಿಂದ "ಅ' ಕಾರದ ಲೋಪವು ಮಾಡಲಾಗಿದೆ. 

ತದನಂತರ ರಾಜ್‌4ನ್‌+ಇ ಎಂದಿದ್ದಾಗ, ಶ್ಚುತ್ವ ಬಂದು, ನಂತರ “ಇ ಕಾರ 


298 ಲಘುಸಿದ್ಧಾಂತ ಕೌಮುದೀ 


ಬಂದು, ಹಾಗೆಯೇ "ಜ್‌' ಕಾರದ ಜೊತೆಗೆ ಕೂಡಿಕೊಂಡು, 'ಜ್ಞ್‌ ಆಗುತ್ತದೆ. ಅನಂತರ, 
ರಾಜ್ಜ್‌ಇ-ರಾಜ್ಞಿ ಎಂದಾಗುತ್ತದೆ. "ಅ' ಕಾರ ಲೋಪವಾಗದೇ ಇರುವ ಪಕ್ಷದಲ್ಲಿ 
ಕೇವಲ ವರ್ಣಸ೦ಯೋಗದಿಂದ ರಾಜನಿ ಎಂದು ರೂಪವಾಗುತ್ತದೆ. 

ಉದಾ- ರಾಜಸು-ಸಪ್ತಮೀ ಬಹುವಚನದಲ್ಲಿ ರಾಜನ್‌*-ಸು (ಸುಪ್‌) 
ಎ೦ದಿದ್ದಾಗಲೂ, "ಏತ್ವ'ದ ಅಭಾವ ಬರೋಣದ್ದರಿಂದ, "ಷತ್ವ'ವೂ ಬಾರದೇ ರಾಜಸು 
ಎಂದೇ ಉಳಿಯುತ್ತದೆ. 


"ನ್‌' ಕಾರಾಂತ ರಾಜನ್‌ ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ರಾಜಾ ರಾಜಾನೌ ರಾಜಾನಃ 
ದ್ವಿತೀಯಾ ರಾಜಾನಮ್‌ ರಾಜಾನೌ ರಾಜ್ಞಃ 
ತೃತೀಯಾ ರಾಜ್ಞಾ ರಾಜಭ್ಯಾಮ್‌ ರಾಜಭಿಃ 
ಚತುರ್ಥೀ ರಾಜ್ನೇ ರಾಜಭ್ಯಾಮ್‌ ರಾಜಭ್ಯಃ 
ಪಣ್ಣುಮೀ ರಾಜ್ಯ ರಾಜಭ್ಯಾಮ್‌ ರಾಜಭ್ಯಃ 
ಷಷ್ಠೀ ರಾಜ್ಯ ರಾಜ್ಞೋಃ ರಾಜ್ನಾಮ್‌ 
ಸಪ್ತಮೀ ರಾಜ್ಞಿ ರಾಜನಿ ರಾಜ್ದೋಃ ರಾಜಸು 
ಸಂಬೋಧನ ಹೇ ರಾಜನ್‌! ಹೇ ರಾಜಾನೌ। ಹೇ ರಾಜಾನಃ। 


ಉದಾ- ಯ ಜ್ಞಾ ಯಜ್ಞಾನೌ। ಯಜ್ವಾನಃಯಜ್ವಾನಮ್‌। ಯಜ್ವಾನೌ - ಯಜ್ಜನ್‌ 
ಶಬ್ದದಮೇಲೆ ಪ್ರಥಮಾ ವಿಭಕ್ತಿಯ 3 ವಚನಗಳು ಮತ್ತು ದ್ವಿತೀಯಾ ವಿಭಕ್ತಿಯ 
ಏಕವಚನ ಮತ್ತು ದ್ವಿವಚನ ವಿಭಕ್ತಿಗಳು ಸೇರಿದಾಗ (ಸು, ಔ, ಜಸ್‌, ಅಮ್‌, ಔಟ್‌) 
ಉಪಧಾ ದೀರ್ಫ್ಥ, ಮತ್ತು "ಸು' ದಲ್ಲಿರುವ "ಸ್‌' ಕಾರದ ಲೋಪ ಹಾಗೂ "ನ್‌' 
ಕಾರದ ಲೋಪವಾದಮೇಲೆ ಯಜ್ಞಾ ಯಜ್ಞಾನೌ। ಯಜ್ಞಾನಃ॥ಯಜ್ಞಾನಮ್‌। ಯಜ್ಞಾನೌ 
ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 


(ಅ-ಕಾರ ಲೋಪವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ - 284. ನ ಸಂಯೋಗಾದ್‌ ವಮಂತಾತ್‌ (6.4.137) 

ವೃತ್ತಿವಮಂತಸಂಯೋಗಾತ್‌ ಅನಃ "ಅ'ಕಾರಸ್ಯ ಲೋಪಃ ನ। ಯಜ್ಜನಃ ಯಜ್ಞನಾ। 
ಯಜ್ವಭ್ಯಾಮ್‌। ಬ್ರಹ್ಮಣಃ ಬ್ರಹ್ಮಣಾ। 

ಅ. ವೃ. - “ಅಲ್ಲೋಪೋತನಃ” ಎಂಬ ಸೂತ್ರದಿಂದ “ಅನಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- *ವ್‌' ಕಾರಾಂತ ಸಂಯೋಗ ಮತ್ತು "ಮ್‌' ಕಾರಾಂತ ಸಂಯೋಗ, 
ಇವುಗಳಿಗಿಂತ ಪರದಲ್ಲಿರುವ "ಅನ್‌' ಶಬ್ದದ "ಅ' ಕಾರಕ್ಕೆ ಲೋಪ ಬರುವದಿಲ್ಲ. 


ಷಡ್ಲಿಣ್ಣಿ ಪ್ರಕರಣಮ್‌ (ಹ.ಪು.) 299 


ಯಜ್‌--ವ್‌.ಅನ್‌ ಎಂಬಲ್ಲಿ "ಜ್‌' ಮತ್ತು "ವ್‌' ಕಾರಗಳು ಸಂಯುಕ್ತವಾಗಿವೆ. 
ಸಂಯುಕ್ತಾಕ್ಷರದಲ್ಲಿ “ವ್‌' ಕಾರವು ಕೊನೆಯಲ್ಲಿದೆ. ಆದುದರಿಂದ - “ಅಲ್ಲೋಪೋತನಃ” 
ಎಂಬ ಸೂತ್ರದಿಂದ ಪ್ರಾಪ್ತವಾದ "ಅ' ಕಾರದ ಲೋಪಕ್ಕೆ ನಿಷೇಧವು ಬರುತ್ತದೆ. 

ಉದಾ- ಯಜ್ಜನಃ - ದ್ವಿತೀಯಾವಿಭಕ್ತಿ ಬಹುವಚನದಲ್ಲಿ ಯಜ್ಜನ್‌+ಶಸ್‌(ಅಸ್‌) 
ಎಂದಿದ್ದಾಗ, “ಅಲ್ಲೋಪೋತನಃ” ಎಂಬ ಸೂತ್ರದಿಂದ, "ಅ' ಕಾರದ ಲೋಪವು 
ಪ್ರಾಪ್ತವಾಯಿತು. ಮತ್ತು ಪ್ರಕೃತಸೂತ್ರದಿಂದ ಲೋಪದ ನಿಷೇಧವೂ ಆಗಿದೆ. ಆದ್ದರಿಂದ 
ಯಜ್ವನ್‌* ಅಸ್‌ಯಜ್ವನಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು 
ಯಜ್ಜನಃ ಎಂದು ರೂಪವಾಗುತ್ತದೆ. 

ಇದೇ ರೀತಿಯಲ್ಲಿ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಇದೇ ಪ್ರಕ್ರಿಯೆಯಿಂದ 
ಆಯಾ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಪದಸಂಜ್ಠೆ ಬಂದು, "ನ್‌' ಕಾರಕ್ಕೆ 
ಲೋಪವಾಗಬೇಕಾಗಿದ್ದಾಗ, ಅದರ ಲೋಪವು ಅಸಿದ್ಧವಾಗೋಣದ್ದರಿಂದ “ಸುಪಿಚ” 
ಎಂಬ ಸೂತ್ರದಿಂದ ದೀರ್ಫ ಬಂದು, “ಅತೋ ಭಿಸ ಐಸ್‌” ಎಂಬ ಸೂತ್ರದಿಂದ 
"ಐಸ್‌' ಆದೇಶ ಬಂದು, ಅನಂತರ “ಬಹುವಚನೇ ರುಲ್ಯೇತ್‌” ಎಂಬ ಸೂತ್ರದಿಂದ 
ಏತ್ವ ಬಾರದೇ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು, ಆಯಾ ರೂಪಗಳು 
ಸಿದ್ಧವಾಗುತ್ತವೆ. 


'ವ್‌' ಕಾರಾಂತ ಸಂಯೋಗವುಳ್ಳ "ನ್‌' ಕಾರಾ೦ತ ಯಜ್ಞನ್‌ ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಯಜ್ವಾ ಯಜ್ವಾನೌ ಯಜ್ವಾನಃ 
ದ್ವಿತೀಯಾ  ಯಜ್ಞಾನಮ್‌ ಯಜ್ವಾನೌ ಯಜ್ಜನಃ 
ತೃತೀಯಾ ಯಜ್ಜನಾ ಯಜ್ವಭ್ಯಾಮ್‌ ಯಜ್ಜಭಿಃ 
ಚತುರ್ಥೀ ಯಜ್ಜನೇ ಯಜ್ವಭ್ಯಾಮ್‌ ಯಜ್ವಭ್ಯಃ 
ಪಳ್ಳುಮೀ ಯಜ್ಜನಃ ಯಜ್ಜಭ್ಯಾಮ್‌ ಯಜ್ಜಭ್ಯಃ 
ಷಷ್ಟೀ ಯಜ್ಜನಃ ಯಜ್ವನೋಃ ಯಜ್ವನಾಮ್‌ 
ಸಪ್ತಮೀ ಯಜ್ಞನಿ ಯಜ್ಜನೋಃ ಯಜ್ಞಸು 
ಸಂಬೋಧನ ಹೇ ಯಜ್ಜನ್‌! ಹೇ ಯಜ್ಞಾನೌ! ಹೇ ಯಜ್ಞಾನಃ। 
"ಮ್‌" ಕಾರಾಂತ ಸ೦ಯೋಗವುಳ್ಳ "ನ್‌' ಕಾರಾಂತ "ಬ್ರಹ್ಮನ್‌' ಶಬ್ದದ ರೂಪಗಳು 
ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಬ್ರಹ್ಮಾ ಬ್ರಹ್ಮಾಣೌ ಬ್ರಹ್ಮಾಣಃ 


ದ್ವಿತೀಯಾ ಬ್ರಹ್ಮಾಣಮ್‌ ಬ್ರಹ್ಮಾಣೌ ಬ್ರಹ್ಮಣಃ 


300 ಲಘುಸಿದ್ಧಾಂತ ಕೌಮುದೀ 


ತೃತೀಯಾ ಬ್ರಹ್ಮಣಾ ಬ್ರಹ್ಮಭ್ಯಾಮ್‌ ಬ್ರಹ್ಮಭಿಃ 

ಚತುರ್ಥೀ ಬ್ರಹ್ಮಣೇ ಬ್ರಹ್ಮಭ್ಯಾಮ್‌ ಬ್ರಹ್ಮಭ್ಯಃ 

ಪಣ್ಟುಮೀ ಬ್ರಹ್ಮಣಃ ಬ್ರಹ್ಮಭ್ಯಾಮ್‌ ಬ್ರಹ್ಮಭ್ಯಃ 

ಷಷ್ಠೀ ಬ್ರಹ್ಮಣಃ ಬ್ರಹ್ಮಣೋಃ ಬ್ರಹ್ಮಣಾಮ್‌ 

ಸಪ್ತಮೀ ಬ್ರಹ್ಮಣಿ ಬ್ರಹ್ಮಣೋಃ ಬ್ರಹ್ಮಸು 

ಸಂಬೋಧನ ಹೇ ಬ್ರಹ್ಮನ್‌! ಹೇ ಬ್ರಹ್ಮಾಣೌ! ಹೇ ಬ್ರಹ್ಮಾಣ! 
(ನಿಯಮಸೂತ್ರ) 


ಸೂತ್ರ - 265. ಇನ್‌-ಹನ್‌-ಪೂಷಾರ್ಯಮ್ಣಾಂ ಶೌ ( 6.4.12) 
ವೃತ್ತಿಃ-ಎಷಾ೦ ಶೌ ಏವ ಉಪಧಾಯಾಃ ದೀರ್ಫಃ ನ ಅನ್ಯತ್ರ ಇತಿ ನಿಷೇಧೇ 
ಪ್ರಾಪ್ಲೇ- 

ಅ. ವೃ-“ನೋಪಧಾಯಾಃ” ಎಂಬ ಸೂತ್ರದಿಂದ "ಉಪಧಾಯಾಃ' ಎಂಬ 
ಪದವೂ, ಮತ್ತು “ಢ್ರಲೋಪೇ ಪೂರ್ವಸ್ಯ ದೀರ್ಫೋಇಣಃ” ಎಂಬ ಸೂತ್ರದಿಂದ 
"ದೀರ್ಫಃ' ಎಂಬ ಪದವು ಅನುವೃತ್ತವಾಗುತ್ತದೆ. “ಅಜ್ಗಸ್ಯ” ಎಂಬುದು ಅಧಿಕಾರಸೂತ್ರ 

ಅರ್ಥ-"ಇನ್‌' ಎಂಬುದನ್ನು ಅಂತ್ಯದಲ್ಲಿ ಉಳ್ಳ ಶಬ್ದ, "ಹನ್‌' ಎಂಬುದನ್ನು 
ಅಂತದಲ್ಲಿಯುಳ್ಳ ಶಬ್ದ ಹಾಗೆಯೇ "ಪೂಷನ್‌' ಮತ್ತು "ಅರ್ಯಮನ್‌' ಶಬ್ದಗಳ 
ಉಪಧೆಗೆ “ಶಿ” ಪರದಲ್ಲಿದ್ದಾಗ ಮಾತ್ರವೇ ದೀರ್ಫ ಬರುತ್ತದೆ. ಬೇರೆಕಡೆಗೆ ಬರುವದಿಲ್ಲ. 
ಯಾವಾಗ ನಪುಂಸಕಲಿಂಗದಲ್ಲಿ, ಪ್ರಾತಿಪದಿಕದ ಪರದಲ್ಲಿ, "ಜಸ್‌' ಮತ್ತು "ಶಸ್‌' 
ಪ್ರತ್ಯಯಗಳು ಬರುತ್ತವೆಯೋ ಆಗ, ಅವುಗಳಿಗೆ "ಶಿ' ಆದೇಶ ಬರುತ್ತದೆ. ಈ 
ಸಂದರ್ಭದಲ್ಲಿಯೇ ಉಪಧೆಗೆ ದೀರ್ಫ್ಥವನ್ನು ವಿಧಿಸಲಾಗಿದೆ. 

"ಶಿ' ಎಂಬುದು ಸರ್ವನಾಮಸ್ಥಾನವಾಗಿರೋಣದ್ದರಿ೦ದ, “ಸರ್ವನಾಮಸ್ಥಾನೇ 
ಚಾsಸಂಬುದ್ದೌ” ಎಂಬ ಸೂತ್ರದಿಂದಲೇ ಅಲ್ಲಿ ದೀರ್ಪವಾಗುವ ಅವಕಾಶವಿದೆ. 
ಹಾಗಾದರೆ ಮತ್ತೆ ದೀರ್ಪವನ್ನು ವಿಧಿಸಲಿಕ್ಕಾಗಿ ಈ ಸೂತ್ರವು ಪ್ರವೃತ್ತಿಸಲಿಕ್ಕೆ 
ಕಾರಣವೇನೆಂದರೆ, ನಿಯಮ ಮಾಡುವದಕ್ಕಾಗಿ. ಅದು ಯಾಕೆಂದರೆ, “ಇನ್‌', "ಹನ್‌', 
"ಪೂಷನ್‌' ಮತ್ತು "ಅರ್ಯಮನ್‌' ಈ ಶಬ್ದಗಳಲ್ಲಿ "ದೀರ್ಫ' ವಾಗಬೇಕಾದರೆ "ಶಿ' 
ಪರದಲ್ಲಿದ್ದಾಗ ಮಾತ್ರ ಆಗುತ್ತದೆ. ಬೇರೆಕಡೆಯಲ್ಲಿ ಆಗುವದಿಲ್ಲ ಎಂದು ಅರ್ಥ. 
"ಸಿದ್ಧೇ ಸತಿ ಆರಭ್ಯಾಮಾಣೋ ವಿಧಿಃ ನಿಯಮಾಯ ಭವತಿ' ಎಂಬುದು ನ್ಯಾಯ. 

(ಸಂಬುದ್ಧಿ ನ್ನ "ಸು' ಪರದಲ್ಲದ್ದಾಗ ಉಪಧೆಗೆ ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ - 286. ಸೌ ಚ (6.4.13) 

ವೃತ್ತಿಃ-ಇನ್ನಾದೀನಾ೦ ಉಪಧಾಯಾಃ ದೀರ್ಫಃ ಅಸಂಬುದ್ಧೌ ಸೌ। ವೃತ್ರಹಾ। 
ಹೇ ವೃತ್ರಹನ್‌! 

ಅ.ವೃ. -ಇನ್‌-ಹನ್‌-ಪೂಷಾರ್ಯಮ್ಹಾಂ ಶೌ (6.4.12)” ಎಂಬ ಸೂತ್ರದಿಂದ 


ಷಡ್ಗಿಜ್‌ ಪ್ರಕರಣಮ್‌ (ಹ.ಪು.) 301 


"ಇನ್‌-ಹನ್‌-ಪೂಷಾರ್ಯಮ್ಹಾಂ' ಎಂಬ ಪದವೂ, “ನೋಪಧಾಯಾಃ” ಎಂಬ 
ಸೂತ್ರದಿಂದ "ಉಪಧಾಯಾಃ' ಎಂಬ ಪದವೂ, “ಡಢ್ರಲೋಪೇ ಪೂರ್ವಸ್ಯ 
ದೀರ್ಫೋಇಣಃ” ಎ೦ಬ ಸೂತ್ರದಿಂದ "ದೀರ್ಫಃ' ಎಂಬ ಪದವೂ, “ಸರ್ವನಾಮಸ್ಥಾನೇ 
ಚಾ*ಸಂಬುದ್ಧಾ” ಎಂಬ ಸೂತ್ರದಿಂದ "ಅಸಂಬುದ್ಧೌ”' ಎಂಬ ಪದವೂ, 
ಅನುವೃತ್ತವಾಗುತ್ತದೆ. “ಅಜ್ಗಸ್ಯ” ಎಂಬುದು ಅಧಿಕಾರಸೂತ್ರ. 

ಅರ್ಥ- “ಇನ್‌' ಎಂಬುದನ್ನು ಅಂತವಾಗಿಯುಳ್ಳ ಮತ್ತು "ಹನ್‌' ಎಂಬುದನ್ನು 
ಅಂತವಾಗಿಯುಳ್ಳ ಹಾಗೂ "ಪೂಷನ್‌' ಮತ್ತು “ಅರ್ಯಮನ್‌' ಶಬ್ದಗಳ ಅಂಗಗಳ 
ಉಪಧೆಗೆ ಸಂಬುದ್ಧಿಭಿನ್ನವಾದ "ಸು' ಪರದಲ್ಲಿದ್ದಾಗ, ಮಾತ್ರವೇ ದೀರ್ಫ್ಥ ಬರುತ್ತದೆ. 
ಬೇರೆ ವಿಭಕ್ತಿಗಳು ಪರದಲ್ಲಿದ್ದಾಗ ಬರುವದಿಲ್ಲ. 

ಇದಕ್ಕಿಂತ ಮೊದಲು ಪ್ರಕ್ರಿಯೆಯು ಹೀಗಿತ್ತು-“ಸರ್ವನಾಮಸ್ಥಾನೇ ಚಾಂಸಂಬುದ್ಧೌ” 
ಎಂಬ ಸೂತ್ರದಿಂದ, ಸರ್ವನಾಮಸ್ಥಾನ ಅಥವಾ ಸು,ಔ,ಜಸ್‌, ಅಮ್‌, ಔಟ್‌ ಈ 
ಪ್ರತ್ಯಯಗಳು ಪರದಲ್ಲಿದ್ದಾಗ, ಉಪಧೆಗೆ ದೀರ್ಫ್ಥವು ಪ್ರಾಪ್ತವಾಗಿತ್ತು. ಅದನ್ನು 
ನಿಷೇಧಿಸುವದಕ್ಕಾಗಿಯೇ ಸೂತ್ರಕಾರರು “ಇನ್‌-ಹನ್‌-ಪೂಷಾರ್ಯಮ್ದಾಂ ಶೌ 
(6.4.12)” ಎಂಬ ಸೂತ್ರವನ್ನು ಮಾಡಿದ್ದಾರೆ. ಮೇಲೆ ಹೇಳಿದ ನಾಲ್ಕು ಶಬ್ದಗಳಿಗೆ 
“ಶಿ ಪರದಲ್ಲಿದ್ದಾಗ ಮಾತ್ರ ದೀರ್ಫವು ಬರುತ್ತದೆ. ಇನ್ನಂತವಾದ ಶಬ್ದಗಳ ವಿಷಯದಲ್ಲಿ 
“ಸು' ಮೊದಲಾದ ಪ್ರತ್ಯಯಗಳು ಪರದಲ್ಲಿದ್ದಾಗ, ದೀರ್ಫ ಬರುವದು ತಪ್ಪಿದಂತಾಗುತ್ತದೆ. 
ಹೀಗಾದಾಗ, ಔ,ಜಸ್‌, ಅಮ್‌, ಔಟ್‌ ಈ ಪ್ರತ್ಯಯಗಳು ಪರದಲ್ಲಿದ್ದಾಗ, ದೀರ್ಫ 
ನಿಷೇಧವಾಗುವದು ಪಾಣಿನೀಯವರ ಅಭಿಮತವಾಗಿತ್ತು. ಆದರೆ "ಸು' ಪರದಲ್ಲಿದ್ದಾಗ, 
ದೀರ್ಫ ನಿಷೇಧವು ಅವರಿಗೆ ಅಭಿಮತವಾಗಿಲ್ಲ. ಅದುದರಿಂದ "ಸು' ಪರದಲ್ಲಿದ್ದಾಗ, 
ದೀರ್ಪ ಬರುವದಕ್ಕಾಗಿ ಅವರು ಈ ಸೂತ್ರವನ್ನು ರಚಿಸಿರುವರು. ಇದರಿಂದ 
ತಿಳಿಯುವದೇನೆಂದರೆ, “ಇನ್‌' ಶಬ್ದದ ವಿಷಯದಲ್ಲಿ ಉಪಧೆಗೆ ದೀರ್ಫ ನಿಷೇಧವಿದೆ. 
ಆದರೂ "ಸು' ಪರದಲ್ಲಿದ್ದಾಗ, ದೀರ್ಫ್ಥವು ಬಂದೇ ಬರುತ್ತದೆ. 

ಉದಾ- ವೃತ್ರಹಾ- ವೃತ್ತಂ ಹತವಾನ್‌ ಇತಿ ವೃತ್ರಹಾ(ಇಂದ್ರನು) - ಪ್ರಥಮಾ 
ವಿಭಕ್ತಿ ಏಕವಚನದಲ್ಲಿ ವೃತ್ರಹನ್‌--ಸು(ಸ್‌) ಎಂದಿದ್ದಾಗ, “ಉಪಧಾಸಂಜ್ಠೆ ಬಂದು, 

"ನ್‌' ಕಾರಾಂತ ವೃತ್ರಹನ್‌ ಶಬ್ದದ ಉಪಧೆಗೆ ದೀರ್ಫ ಪ್ರಾಪ್ತವಾಗಿತ್ತು, ಆದರೆ 
“ಇನ್‌-ಹನ್‌-ಪೂಷಾರ್ಯಮ್ಹಾಂ ಶೌ (6.4.12)” ಎಂಬ ಸೂತ್ರದ ನಿಯಮದಿಂದ 
ದೀರ್ಫಕ್ಕೆ ನಿಷೇಧ ಪ್ರಾಪ್ತವಾಯಿತು. ಇದನ್ನೂ ಬಾಧಿಸಿ “ಸೌ ಚ (6.4.13)” ಎಂಬ 
ಸೂತ್ರದಿಂದ ದೀರ್ಫವು ಬಂದು ವೃತ್ರಹಾನ್‌*ಸ್‌ ಎಂದಾಗುತ್ತದೆ. ಈಗ "ಸ್‌' ನ 
ಲೋಪವು “ಹಲ್ವಾ ಭ್ಯೋ ದೀರ್ಫಾತ್‌ ಸುತಿಸ್ಯಪ್ರಕ್ತಂ ಹಲ್‌” ಎಂಬ ಸೂತ್ರದಿಂದ 
ಆಗುತ್ತದೆ. "ನ್‌' ಕಾರದ ಲೋಪವು “ನಲೋಪಃ ಪ್ರಾತಿಪದಿಕಾಂತಸ್ಯ” ಎಂಬ ಸೂತ್ರದಿಂದ 
ಆಗುತ್ತದೆ. ಆಗ ವೃತ್ರಹಾ ಎಂಬ ರೂಪವು ಸಿದ್ಧಿಸುತ್ತದೆ. 

ಉದಾ- ಹೇ ವೃತ್ತಹನ್‌! - ಈ ರೂಪವು ಹೇ ರಾಜನ್‌ ಎಂಬಂತೆ ಸಿದ್ಧವಾಗುತ್ತದೆ. 


302 ಲಘುಸಿದ್ಧಾಂತ ಕೌಮುದೀ 


(ಣತ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ - 267. ಏಕಾಖುತ್ತರಪದೇ ಣಃ ( 8.4.12) 

ವೃತ್ತಿಃ-ಎಏಕಾಚ್‌ ಉತ್ತರಪದಂ ಯಸ್ಯ ತಸ್ಮಿನ್‌ ಸಮಾಸೇ ಪೂರ್ವಪದಸ್ಥ ನಿಮಿತ್ತಾತ್‌ 
ಪರಸ್ಯ ಪ್ರಾತಿಪದಿಕಾಂತಿ-ನುಮ್‌ ವಿಭಕ್ತಿಸ್ಥಸ್ಯ ನಸ್ಯ ಣಃ ವೃತ್ರಹಣೌ। 

ಅ.ವೃ.-“ಪೂರ್ವಪದಾತ್‌ ಸಂಜ್ಞಾಯಾಮಗಃ” ಎಂಬ ಸೂತ್ರದಲ್ಲಿ "ಪೂರ್ವಪದಾತ' 
ಎಂಬುದರ ವಿಭಕ್ತಿ ವಿಪರಿಣಾಮ ಮಾಡಿ ಪೂರ್ವಪದಾಭ್ಯಾಮ್‌ ಎಂಬ ಪದವನ್ನು 
ಹಾಗೂ “ರಷಾಭ್ಯಾಂ ನೋ ಣಃ ಸಮಾನಪದೇ” ಮತ್ತು ಪ್ರಾತಿಪದಿಕಾಂತ “ನುಮ್‌ 
ವಿಭಕ್ತಿಷುಚ” ಎ೦ಬ ಸೂತ್ರಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಯಾವದಕ್ಕೆ ಒಂದೇ ಅಚ್‌ ಉಳ್ಳ ಉತ್ತರಪದ ಇದೆಯೋ ಅಂಥ 
ಸಮಾಸದಲ್ಲಿ ಪೂರ್ವಪದದಲ್ಲಿರುವ ನಿಮಿತ್ತವಾದ “ಯ” ಕಾರ, ರೇಫ ಮತ್ತು "ಷ್‌ 
ಕಾರಗಳ ಪರದಲ್ಲಿ ಪ್ರಾತಿಪದಿಕಾಂತ, ನುಮ್‌(ನ್‌) ಹಾಗೂ ವಿಭಕ್ತಿಯಲ್ಲಿರುವ "ನ್‌' 
ಕಾರಕ್ಕೆ "ಣ್‌' ಕಾರವು ಬರುತ್ತದೆ. 

ಗಮನಿಸಬೇಕಾದ ಅಂಶ - "ನ್‌' ಕ್ಕೆ “ಇತ್ವ' ಬರಬೇಕಾದರೆ ಪೂರ್ವದಲ್ಲಿ "ಯ' 
ಕಾರ, ರೇಫ, ಮತ್ತು "ಷ್‌' ಕಾರಗಳು ಇದ್ದೇ ಇರುತ್ತವೆ. ಅವುಗಳ ಪರದಲ್ಲಿ "ನ್‌' 
ಕಾರಕ್ಕೆ ಣತ್ಸವು ಬರುತ್ತದೆ. ಆದರೆ ಆ "ನ್‌' ಕಾರವು ಪ್ರಾತಿಪದಿಕಾಂತವಾಗಿಯೂ 
ಇರಬಹುದು, ಅಥವಾ "ನುಮ್‌' ಗೆ ಸಂಬಂಧಿಸಿದ್ದಾಗಿಯೂ ಇರಬಹುದು, ಅಥವಾ 
ವಿಭಕ್ತಿಗೆ ಸಂಬ೦ಧಿಸಿದ್ದಾಗಿಯೂ ಇರಬಹುದು. ಇನ್ನೊಂದು ಅಂಶವೆಂದರೆ, 
ನಿಮಿತ್ತದಿಂದ ಕೂಡಿದ ಪದದ ಜೊತೆಗೆ ಸಮಾಸವಾಗಿಯೂ ಇರಬೇಕು ಹೀಗಿದ್ದಾಗ 
ಮಾತ್ರ "ಣ್‌'ತ್ವವು ಬರುತ್ತದೆ, ಇಲ್ಲದಿದ್ದರೆ ಇಲ್ಲ. 

ಉದಾ- ವೃತ್ರಹಣೌ -(ಇಬ್ಬರು ಇಂದ್ರರು) - ಪ್ರಥಮಾ ಮತ್ತು ದ್ವಿತೀಯಾ 
ದ್ವಿವಚನಗಳಲ್ಲಿ ವೃತ್ರ*ಹನ್‌ ಎಂದಿದ್ದಾಗ, ಸಮಾಸವಾಗುತ್ತದೆ. ಆಲ್ಲಿ ಪೂರ್ವಪದದಲ್ಲಿ 
'ತ್ರ' ಎಂಬಲ್ಲಿ ರೇಫವಿದೆ. ಮತ್ತು ಉತ್ತರಪದದಲ್ಲಿ ಒಂದೇ ಅಚ್‌ ಉಳ್ಳ "ಹನ್‌" 
ಎಂಬ ಶಬ್ದವು ಇದೆ. "ಹನ್‌' ಶಬ್ದದಲ್ಲಿರುವ “ನ್‌' ಕಾರವು ಪ್ರಾತಿಪದಿಕಾ೦ತವಾಗಿದೆ. 
ಆದ್ದರಿಂದ "ನ್‌' ಕಾರಾಕ್ಕೆ ಣತ್ವವು ಬಂದು ವೃತ್ರಹಣ್‌-ಔ ಎಂದಿರುತ್ತದೆ. ವರ್ಣ 
ಜೋಡಣೆಯಿಂದ ವೃತ್ರಹಣೌ ಎಂಬ ರೂಪವು ಸಿದ್ಧಿಸುತ್ತದೆ. 


(ಕುತ್ಸವನ್ನು ವಿಧಿಸುವ ಸೂತ್ರ) 
ಸೂತ್ರ- ೭66. ಹೋ ಹನ್ತೇಜಾಕ್‌ರ್ಣಿನ್ನೇಷು (7.3.54) 
ವೃತ್ತಿಃ-ಇೆತಿ ಣಿತಿ ಪ್ರತ್ಯಯೇ ನಕಾರೇ ಚ ಪರೇ ಹಂತೇಃ ಹಕಾರಸ್ಯ ಕುತ್ಚಮ್‌। 
ವೃತ್ರಫ್ನಕಿ ಇತ್ಯಾದಿ। ಏವಂ ಶಾಜೆನ್‌, ಯಶಸ್ವಿನ್‌, ಅರ್ಯಮನ್‌, ಪೂಷನ್‌। 
ಅ. ವೃ. -“ಚಜೋಃ ಕು ಫಿಣ್ಯತೋಃ” ಎಂಬ ಸೂತ್ರದಿಂದ "ಕು? ಎಂಬ 
ಶಬ್ದವು ಅನುವೃತ್ತವಾಗುತ್ತದೆ. “ಅಂಗಸ್ಯ” ಎಂಬುದು ಅಧಿಕಾರ ಸೂತ್ರ. 
ಅರ್ಥ- ಇತ್‌ ಣಿತ್‌ ಪ್ರತ್ಯಯಗಳು ಹಾಗೂ "ನ್‌' ಕಾರಕ್ಕೆ ಪರದಲ್ಲಿರುವ "ಹನ್‌' 


ಹಡ್ಗಿಚ್ಗ್‌ ಪ್ರಕರಣಮ್‌ (ಹ.ಪು.) 303 


ಧಾತುವಿನ "ಹ್‌' ಕಾರದ ಸ್ಥಾನದಲ್ಲಿ "ಕ್‌' ವರ್ಗವು ಆದೇಶವಾಗಿ ಬರುತ್ತದೆ. 

ಉದಾ- ವೃತ್ರಫ್ನಃ(3) - ದ್ವಿತೀಯಾ ಬಹುವಚನ ಹಾಗೂ ಪಂಚಮೀ, ಷಷ್ಠೀ 
ಬಹುವಚನಗಳಲ್ಲಿ ಕ್ರಮವಾಗಿ ವೃತ್ರಹನ್‌--ಶಸ್‌(ಅಸ್‌), ವೃತ್ರಹನ್‌.-ಜಸಿ(ಅಸ್‌) ಹಾಗೂ 
ವೃತ್ರಹನ್‌-ಜಸ್‌(ಅಸ್‌) ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 'ನ್‌' ಕಾರಕ್ಕೆ ಣತ್ವವು 
ಪ್ರಾಪ್ತವಾಗುತ್ತದೆ ಆದರೆ, ಣತ್ವ ವಿಧಾಯಕ ಸೂತ್ರವು ತ್ರಿಪಾದಿಯಲ್ಲಿ ಇದೆ. ಆದುದರಿಂದ 
“ಪೂರ್ವತ್ರಾಸಿದ್ಧಮ್‌” ಎಂಬ ನಿಯಮದಿಂದ, “ಅಲ್ಲೋಪೋಇನಃ” ಎಂಬ ಸೂತ್ರದ 
ದೃಷ್ಟಿಯಲ್ಲಿ ಣತ್ವ ವಿಧಾನವು ಅಸಿದ್ಧವಾಗುತ್ತದೆ. ಹೀಗಾಗಿ ಮೊದಲನೆಯ “ಅ' ಕಾರ 
ಲೋಪವಾದಮೇಲೆ ವೃತ್ರಹ್‌ನ್‌--ಅಸ್‌ ಎಂದಿರುತ್ತದೆ. ಆಗಲೂ ಣತ್ವವು ಬರುವದಿಲ್ಲ. 
ಯಾಕೆಂದರೆ ಈ ಸಮಯದಲ್ಲಿ ಉತ್ತರಪದದಲ್ಲಿ ಇರುವ "ಹನ್‌' ಮಾತ್ರ ಉಳಿದಿರುತ್ತದೆ. 
ಆದರೆ ಅದು ಏಕಾಚ್‌ ಆಗಿಲ್ಲ. ಈಗ "ನ್‌' ಕಾರವು ಪರದಲ್ಲಿದೆ ಎಂದು ಭಾವಿಸಿ 
ಪ್ರಕೃತ ಸೂತ್ರದಿಂದ “ಹ್‌' ಕಾರದ ಸ್ಥಾನದಲ್ಲಿ ಸ್ಥಾನ-ಪ್ರಯತ್ನ-ಸಾಮೃದಿಂದ "ಕ್‌ 
ವರ್ಗದ "ಫ್‌' ಆದೇಶವಾಗಿ ಬಂದು, ವೃತ್ರಫ್‌ನ್‌--ಅಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ 
ರುತ್ವ-ವಿಸರ್ಗಗಳು ಬಂದು ವೃತಘ್ನಃ(3) ಎಂಬ ರೂಪವು ಸಿದ್ಧವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಪ್ರಕ್ರಿಯೆಯು ಇದೇ ರೀತಿಯಲ್ಲಿರುತ್ತದೆ. 
ಹಲಾದಿ ವಿಭಕ್ತಿಗಳು ಪರದಲ್ಲಿರುವ "ನ್‌' ಕಾರಕ್ಕೆ “ನ ಲೋಪಃ ಪ್ರಾತಿಪದಿಕಾನ್ನಸ್ಯ” 
ಎಂಬ ಸೂತ್ರದಿಂದ ಲೋಪವು ಬರುತ್ತದೆ. 

ಹನ್ನನ್ತ “ವೃತ್ರಹನ್‌' ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ವೃತ್ರಹಾ ವೃತ್ರಹಣೌ ವೃತ್ರಹಣಃ 
ದ್ವಿತೀಯಾ ವೃತ್ರಹಣಮ್‌ ವೃತ್ರಹಣೌ ವೃತ್ರಪ್ನಃ 
ತೃತೀಯಾ ವೃತ್ರಘ್ನಾ ವೃತ್ರಹಭ್ಯಾಮ್‌ ವೃತ್ರಹಭಿಃ 
ಚತುರ್ಥೀ ವೃತ್ರಫ್ನೇ ವೃತ್ರಹಭ್ಯಾಮ್‌ ವೃತ್ರಹಭ್ಯಃ 
ಪಳ್ಳುಮೀ ವೃತ್ರಪ್ನಃ ವೃತ್ರಹಭ್ಯಾಮ್‌ ವೃತ್ರಹಭ್ಯಃ 
ಷಷ್ನೀ ವೃತ್ರಪ್ನಃ ವೃತ್ರಘ್ನೋ $ ವೃತ್ರಘ್ನಾಮ್‌ 
ಸಪ್ತಮೀ ವೃತ್ತಹಣಿ/ವೃತ್ತನ್ನಿ ವೃತ್ರಘ್ನೋಃ ವೃತ್ರಹಸು 
ಸಂಬೋಧನ ಹೇ ವೃತ್ರಹನ್‌! ಹೇ ವೃತ್ರಹಣೌ। ಹೇ ವೃತ್ರಹಣಃ। 


(ತೃ ಎಂಬ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - ೭8೨. ಮಘವಾ ಬಹುಲಮ್‌ ( 6.4.126) 
ವೃತ್ತಿಃ॥ಮಘವನ್‌ ಶಬ್ದಸ್ಯ ವಾ ತೃ ಇತಿ ಅಂತಾದೇಶಃ। ಯತ ಇತ್‌! 
ಅ. ವೃ. -“ಅರ್ವಣಸ್ತಸಾವನಇಃ” ಎಂಬ ಸೂತ್ರದಿಂದ "ತೃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 


304 ಲಘುಸಿದ್ಧಾಂತ ಕೌಮುದೀ 


ಅರ್ಥ- ಮಘವನ್‌ ಶಬ್ಧಕ್ಕೆ ವಿಕಲ್ಲದಿಂದ "ತೃ' ಎಂಬುದು ಅಂತಾದೇಶವಾಗಿ 
ಬರುತ್ತದೆ. ತ್ರ ಎಂಬಲ್ಲಿ ತ್‌.ಯ ಎಂಬ ಎರಡು ಅಕ್ಷರಗಳಿವೆ. ಆದುದರಿಂದ ಇದು 
ಅನೇಕಾಲ್‌ ಆಗುತ್ತದೆ. “ಅನೇಕಾಲ್‌ ಶಿತ್‌ ಸರ್ವಸ್ಯ” ಎಂಬ ಸೂತ್ರದಿಂದ “ತ್ಕ' 
ಎಂಬುದು ಸರ್ವಾದೇಶವಾಗಿ ಬರಬೇಕಾಗಿತ್ತು ಆದರೆ, "ತೃ' ಎಂಬುದನ್ನು ಇಲ್ಲಿ 
ಅನೇಕಾಲ್‌ ಆಗಿ ಭಾವಿಸಲಾಗಿಲ್ಲ. ಅದಕ್ಕೆ “ನಾನುಬಂಧಕೃತಮ್‌ ಅನೇಕಾಲ್ತ್ವಮ್‌' 
ಎ೦ಬ ಪರಿಭಾಷೆಯು ಪ್ರಮಾಣವಾಗಿದೆ. ಅಂದರೆ ಅನುಬಂಧವನ್ನು ತೆಗೆದುಕೊಂಡು 
ಅನೇಕಾಲ್‌ತ್ವವನ್ನು ಮಾಡುವದಿಲ್ಲ. “ತ' ನಲ್ಲಿ "ಯ' ಕಾರವು “ಉಪದೇಶೇಇಜನುನಾಸಿಕ 
ಇತ್‌” ಎಂಬುದರಿಂದ "ಇತ್‌ ಸಂಜ್ಞೆಯನ್ನು ಹೊಂದುತ್ತದೆ. ಆದ್ದರಿಂದ “ತ್‌' ಎಂಬ 
ಒಂದೇ ಅಕ್ಷರ ಉಳಿಯುತ್ತದೆ. ಆದುದರಿಂದ ಇದು ಸರ್ವಾದೇಶವಾಗಿ ಬಾರದೇ 
“ಅಲೋ. ನ್ರ್ಯಸ್ಯ” ಎಂಬ ಸೂತ್ರದಿಂದ "ಮಘವನ್‌' ಶಬ್ದದ ಅಂತ್ಯ ವರ್ಣವಾದ 
"ನ್‌' ಕಾರದ ಸ್ಥಾನದಲ್ಲಿ ತೃ(ತ್‌) ಆದೇಶವು ಬರುತ್ತದೆ. 

ಕೃಚತ್ವವೃತ್ತಿ ಕೃಚಿದಪ್ರವೃತ್ತಿಃ ಕ್ಷಚಿದ್ದಿಭಾಷಾ ಕ್ಷಚಿದನ್ಯದೇವಃ। 

ವಿಧೇರ್ವಿಧಾನಮ್‌ ಬಹುದಾ ಸಮೀಕ್ಷ ಕೆ 

ಚತುರ್ವಿಧಮ್‌ ಬಾಹುಲಕಂ ವದಸ್ತಿ। 


(ನುಮಾಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ -29೦.  ಉಗಿದಜಾಂ ಸರ್ವನಾಮಸ್ಥಾನೇ*ಧಾತೋಃ (7.170) 

ವೃತ್ತಿಃ -ಅಧಾತೋಃ ಉಗಿತಃ ನಲೋಪಿನಃ ಅಳ್ಜುತೇಶ್ವ ನುಮ್‌ ಸ್ಯಾತ್‌ 
ಸರ್ವನಾಮಸ್ಥಾನೇ ಪರೇ। ಮಘವಾನ್‌। ಮಘವಂತೌ।: ಮುಘವಂ೦ಂತಃ। ಹೇ 
ಮಫಘವನ್‌॥ ಮಘವದ್ಭಾ ಮ್‌! ತೃತ್ವಾಭಾವೇ-ಮಘವಾ। ಸುಟೀ ರಾಜವತ್‌!। 

ಪ. ಛೇ.-ಉಗಿದಚಾಂ, ಸರ್ವನಾಮಸ್ಸ್ಥಾನೇ, ಅಧಾತೋಃ 

ಅ. ವೃ-“ಇದಿತೋನುಮ್‌ ಧಾತೋಃ” ಎಂಬ ಸೂತ್ರದಿಂದ "ನು' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- ಸರ್ವನಾಮಸ್ಥಾನವು ಪರದಲ್ಲಿದ್ದಾಗ, ಧಾತುಭಿನ್ನವಾದ "ಉಗಿತ್‌'ಗೆ 
ಹಾಗೂ "ನ್‌' ಕಾರ ಲೋಪವಾಗುವಂಥ "“ಅಳ್ಜು' ಧಾತುವಿಗೆ "ನುಮ್‌' ಆಗಮವು 
ಬರುತ್ತದೆ. ಸರ್ವನಾಮಸ್ಥಾನವು ಪರದಲ್ಲಿದ್ದಾಗ, "ನುಮ್‌' ಆಗಮವು ಬರುತ್ತದೆ; 
ಆದರೆ ಯಾವದರ ನ೦ತರ ಆಗಮವು ಬರುತ್ತದೋ ಅದು ಧಾತು ಆಗಿರಬಾರದು. 
ಮತ್ತು "ಉಕ್‌' (ಉ,ಖ,ಲೃ) ಪ್ರತ್ಕಾಹಾರವನ್ನು “ಇತ್‌' ಸಂಜ್ಞೆಯುಳ್ಳದ್ದಾಗಿಯೂ 
ಅಥವಾ “ನ್‌' ಕಾರ ಲೋಪವುಳ್ಳಂಥಾದ್ದಾಗಿರುವಂಥ "ಅರ್ಥ್‌" ದಾತುವಾಗಿರಬೇಕು 
ಎಂಬುದು ಇದರ ಅಭಿಪ್ರಾಯ. 

ಉದಾ- ಮಘವಾನ್‌-(ಇಂದ್ರನು) - ಪ್ರಥಮಾ ಏಕವಚನದಲ್ಲಿ ಮಘವನ್‌4ಸು 
(ಸ್‌) ಎಂದಿದ್ದಾಗ, “ಮಘವಾ ಬಹುಲಮ್‌” ಎಂಬ ಸೂತ್ರದಿಂದ "ನ್‌' ಕಾರದ 
ಸ್ಥಾನದಲ್ಲಿ "ತೃ(ತ್‌)' ಆದೇಶವು ಬಂದು ಮಘವತ್‌--ಸ್‌ ಎಂದಿರುತ್ತದೆ. ಪ್ರಕೃತ 


ಷಡ್ಗಿಲ್ಲ್‌ ಪ್ರಕರಣಮ್‌ (ಹ.ಪು.) 305 


ಸೂತ್ರದಿಂದ "ನುಮ್‌(ನ್‌) ಆಗಮ ಬರುತ್ತದೆ. ಅದು "ಮಿತ್‌' ಆಗಿ ಇರೋಣದ್ದರಿಂದ 
“ಮಿದಜೋಇನ್ತ್ಯಾತ್‌ ಪರಃ” ಎಂಬ ಸೂತ್ರದಿಂದ "ವ್‌' ಕಾರದ ನಂತರ ಇರುವ 
"ಅ' ಕಾರದ ನಂತರ ಬಂದು ಮಘವನ್‌ತ್‌4ಸ್‌ ಎಂದಾಗುತ್ತದೆ. “ಹಲ್ಜಾಭ್ಯೋ 
ದೀರ್ಫಾತ್‌ ಸುತಿಸ್ಕಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ "ಸ್‌' ಗೆ ಲೋಪ ಬರುತ್ತದೆ. 
“ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ ಕೊನೆಯ “ತ್‌' ಗೆ ಲೋಪ 
ಬಂದು ಮಘವನ್‌ ಎಂದಾಗುತ್ತದೆ. ನಂತರ ಪ್ರಕೃತ ಸೂತ್ರದಿಂದ "ವ್‌' ಕಾರದ 
ನಂತರ ಇರುವ "ಅ' ಕಾರಕ್ಕೆ ದೀರ್ಫ ಬಂದು "ಮಘವಾನ್‌' ಎಂದಾಗುತ್ತದೆ. 


ಇಲ್ಲಿ ತ್ರಿಪಾದಿಯಲ್ಲಿ ಪರದಲ್ಲಿರುವ “ಸಂಯೋಗಾನ್ವಸ್ಯ ಲೋಪಃ” ಎಂಬ ಸೂತ್ರದಿಂದ 
ಆಗಿರುವ "ತ್‌' ಕಾರ ಲೋಪವು ತ್ರಿಪಾದಿಯ ಪೂರ್ವದಲ್ಲಿರುವ “ನಲೋಪಃ 
ಪ್ರಾತಿಪದಿಕಾಂತಸ್ಯ” ಎಂಬ ಸೂತ್ರದ ದೃಷ್ಟಿಯಲ್ಲಿ ಅಸಿದ್ದವಾಗೋಣದ್ದರಿಂದ, "ನ್‌' 
ಕಾರಕ್ಕೆ ಲೋಪವು ಬರುವದಿಲ್ಲ. ಯಾಕೆಂದರೆ "ನ್‌' ಕಾರದ ಲೋಪವಾಗಬೇಕಾದರೆ 
“ನ್‌' ಕಾರವು ಅಂತ್ಯದಲ್ಲಿ ಇರಬೇಕಾಗಿತ್ತು. ಆದರೆ "ತ್‌' ಕಾರದ ಲೋಪವು 
ಅಸಿದ್ಧವಾಗಿರೋಣದ್ದರಿಂದ "ನ್‌' ಕಾರವು ಅಂತ್ಯವರ್ಣವಾಗುವದಿಲ್ಲ. 

ಉದಾ- ಮಫವನ್ಫೌ - ಪ್ರಥಮಾ ಮತ್ತು ದ್ವಿತೀಯಾ ದ್ವಿವಚನಗಳಲ್ಲಿ ಮಘವನ್‌-.ಔ, 
ಮತ್ತು ಮಘವನ್‌4ಔಟ್‌(ಔ) ಎಂದಿದ್ದಾಗ, "ತೃ(ತ್‌)' ಅಂತಾದೇಶವಾಗಿ ಬಂದು, 
ಮಘವನ್‌4ತ್‌4+ಔ ಎಂದಿದ್ದಾಗ, ನುಮಾಗಮ ಬಂದಮೇಲೆ ಮಘವನೌ ಎಂದು 
ರೂಪವು ಸಿದ್ಧವಾಗುತ್ತದೆ. } 

ನಾಂತ ಉಪಧೆ ಇಲ್ಲದ್ದರಿಂದ ದೀರ್ಫವು ಬರಲಿಲ್ಲ. ಹೀಗೆಯೇ ದ್ವಿತೀಯಾ 
ವಿಭಕ್ತಿ ದ್ವಿವಚನದಲ್ಲಿ ಮಘವಂತೌ ಎಂದು ರೂಪವಾಗುತ್ತದೆ. 

ಇದೇ ರೀತಿಯಲ್ಲಿ ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ ಮಘವಂತಃ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: ಸರ್ವನಾಮವಲ್ಲದ "ಶಸ್‌(ಅಸ್‌)' ಮೊದಲಾದ ಪ್ರತ್ಯಯಗಳು ಬಂದಾಗ, 
ನುಮಾಗಮವು ಬರುವದಿಲ್ಲ. ಅದುದರಿಂದ ಮಘವತಃ, ಮಘವತಾ ಎಂದು 
ರೂಪಗಳಾಗುತ್ತವೆ. ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, “ರುಲಾ೦ ಜಶೋಪನ್ಹೇ” 
ಎಂಬ ಸೂತ್ರದಿಂದ "ತ್‌' ಕಾರಕ್ಕೆ "ಜಶ್ಚ್ವ' ಬಂದು "ದ್‌' ಕಾರವಾಗುತ್ತದೆ. ಹೀಗೆ 
ಮಘವದ್ಭಾ ಕ್ರಮ್‌, ಮಘವದ್ಧಿಃ ಇತ್ಯಾದಿ ರೂಪಗಳಾಗುತ್ತವೆ. 

ಇಲ್ಲಿ ಗಮನಿಸಬೆಕಾದ ವಿಷಯ- “ತ್ಯ(ತ್‌)' ಆದೇಶವು ಬಹುಲ ಅಥವಾ ವಿಕಲ್ಪ 
ಎ೦ಬ ಅರ್ಥದಲ್ಲಿ ಇರುತ್ತದೆ. ಆದೇಶವಿಲ್ಲದ ಪಕ್ಷದಲ್ಲಿ, "ಸುಟ್‌'(ಸು,ಔ,ಜಸ್‌,ಅಮ್‌, 
ಔಟ್‌) ಗಳಿದ್ದಾಗ, ರಾಜನ್‌ ಶಬ್ದದಂತೆ ಮಘವಾ, ಮಫಘವಾನೌ, ಮಘವಾನಃ, 
ಮಘವಾನಮ್‌, ಮಘಫವಾನೌ, ಎಂಬ ರೂಪಗಳನ್ನು ಪಡೆಯುತ್ತದೆ. “ಶಸ್‌(ಅಸ್‌)' 
ಬಂದಾಗ “ಭ' ಸಂಜ್ಞೆ (ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ) ಸಂಪ್ರಸಾರಣ ಬರುತ್ತದೆ. 
ಮತ್ತು ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ತ್‌' ಕಾರಕ್ಕೆ "ಜಶ್ತ್ವ' ವು ಬರುತ್ತದೆ. 


306 ಲಘುಸಿದ್ಧಾಂತ ಕೌಮುದೀ 


(ಸಂಪ್ರಸಾರಣವನ್ನು ವಿಧಿಸುವ ಸೂತ್ರ) 
ಸೂತ್ರ - 291. _ ಶ್ಚ್ಪ-ಯುವ- -ಮಘೋನಾಮತದ್ಧಿತೇ ( 6.4.1933) 
ವೃತ್ತಿಃ-ಅನ್ನನ್ನಾನಾ೦ ಭಾನಾ೦ ಏಷಾಂ ಅತದ್ದಿತೇ ಸಂಪ್ರಸಾರಣಮ್‌। ಮಘೋನಃ। 
ಮಘೋನಾ। ಮಘವಭ್ಯಾಮ್‌ ಮ್‌। ಏವಂ ಶ್ಚನ್‌, ಯುವನ್‌। 

ಪ. ಛೇ. - ಶ್ವ-ಯುವ- ಮಘೋನಾಮ್‌, ಅತದ್ಧಿತೇ। 

ಅ. ವೃ - “ಅಲ್ಲೋಫೋಇನಃ” ಎಂಬ ಸೂತ್ರದಿಂದ ವಿಭಕ್ತಿ ವಿಪರಿಣಾಮ 
ಮಾಡಿ "ಅನಾಮ್‌' ಎಂಬ ಶಬ್ದವನ್ನು ಅನುವೃತ್ತಿ ಮಾಡಲಾಗಿದೆ. “ವಸೋಃ 
ಸಂಪ್ರಸಾರಣಮ್‌” ಎಂಬುದರಿಂದ " ಸಂಪ್ರಸಾರಣಮ್‌' ಶಬ್ದವು ಅನುವೃತ್ತವಾಗಿದೆ. 
“ಭಸ್ಯ'ವು ಅಧಿಕಾರ ಸೂತ್ರ. ಇದು ಬಹುವಚನದಲ್ಲಿ ವಿಪರಿಣಾಮಗೊಳಿಸಲಾಗಿದೆ. 

ಅರ್ಥ-"ಅನ್‌'ಶಬ್ದವನ್ನು ಅಂತದಲ್ಲಿಯುಳ್ಳ "ಭ' ಸ ಸಂಜ್ಮಕಗಳಾದ ಶ್ಚನ್‌,ಯುವನ್‌, 
ಮತ್ತು ಮಘವನ್‌ ಶಬ್ದಗಳ ಪರದಲ್ಲಿ ತದ್ದಿತಭಿನ್ನ ಪ್ರತ್ಯಯಗಳಿದ್ದಾಗ, ಸಂಪ್ರಸಾರಣವು 
ಬರುತ್ತದೆ. ಸಂಪ್ರಸಾರಣವೆಂದರೆ ಯ.ವ್‌,ರ್‌,ಲ್‌ ಇವುಗಳ ಸ್ಥಾನದಲ್ಲಿ ಕ್ರಮವಾಗಿ 
ಇ,ಉ,ಯ,ಲ್ಕ ವರ್ಣಗಳು ಆದೇಶವಾಗಿ ಬರುತ್ತವೆ. 

ಉದಾ- ಮಘೋನಃ-ಮಘವನ್‌ ಶಬ್ದದಮೇಲೆ ತೃತ್ವ-ಅಭಾವ ಪಕ್ಷದಲ್ಲಿ, 
ಅಸರ್ವನಾಮ ಸ್ಥಾನವಾದ “ಶಸ್‌(ಅಸ್‌)' ಪರದಲ್ಲಿದ್ದಾಗ, “ಭ' ಸಂಜ್ಞೆಯು ಬರುತ್ತದೆ. 
ಪ್ರಕೃತ ಸೂತ್ರದಿಂದ "ವ್‌' ಕಾರದ ಸ್ಥಾನದಲ್ಲಿ ಸಂಪ್ರಸಾರಣ “"ಉ' ಕಾರ ಬಂದು, 
ಮಫಘವು--ಅನ್‌*-ಅಸ್‌ ಎಂದಿರುತ್ತದೆ. ಉ+ಅ ವರ್ಣಗಳಿಗೆ “ಸಂಪ್ರಸಾರಣಾಚ್ಚ” ಎಂಬ 
ಸೂತ್ರದಿಂದ ಪೂರ್ವರೂಪವಾಗಿ "ಉ' ಕಾರ ಬರುತ್ತದೆ. ಮಘ.ಉ ಎಂಬಲ್ಲಿ ಗುಣ 
ಬಂದು, ಮಘೋ-ನ್‌.- ಅಸ್‌ಮಘೋನಸ್‌ ಎಂದಾಗುತ್ತದೆ. ನಂತರ "ಸ್‌'ಕಾರಕ್ಕೆ 
ರುತ್ವ-ವಿಸರ್ಗಗಳು ಬಂದು ಮಘೋನಃ ಎಂದು ರೂಪವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಪ್ರಕ್ರಿಯೆಯು ಹೀಗೆಯೇ ಇರುತ್ತದೆ. 

ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, “ನ ಲೋಪ $ ಪ್ರಾತಿಪದಿಕಾನ್ತಸ್ಯ” ಎಂಬ 
ಸೂತ್ರದಿಂದ ನ್‌ ಕಾರಕ್ಕೆ ಲೋಪ ಬಂದು ಮಘವ--ಭ್ಯಾಮ್‌-ಮಘವಭ್ಯಾಮ್‌ 
ಎಂದು ತೃತೀಯಾ, ಚತುರ್ಥೀ ಮತ್ತು ಪಳಣ್ಗುಮೀ ವಿಭಕ್ತಿಗಳ ದ್ವಿವಚನ ರೂಪಗಳು, 
ಮತ್ತು ಇದೇ ವಿಭಕ್ತಿಗಳ ಬಹುವಚನ ರೂಪಗಳಾದ ಮಘವಭಿಃ, ಮಘವಭ್ಯಃ 
ಮಘವಭ್ಯಃ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 

ಇನ್ನು ತೃತ್ವ ಪಕ್ಷದಲ್ಲಿ "ತ್‌' ಇರೋಣದ್ದರಿಂದ ಮಫವದ್ಬಾ ಮ್‌, ಮಫವದ್ಳಿಃ 
ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 

“ನ್‌' ಕಾರಾನ್ತ ಮಘವನ್‌ ಶಬ್ಧಕ್ಕೆ ತೃತ್ವ(ತ್‌) ಪಕ್ಷದಲ್ಲಿ ರೂಪಗಳು 
ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಮಫಘವಾ ಮಘವನ್ನೌ ಮಘವನ್ನಃ 
ದ್ವಿತೀಯಾ  ಮಘವನ್ನಮ್‌ ಮಘವನೌ ಮಘವತಃ 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ಪು.) 307 


ತೃತೀಯಾ ಮಘವತಾ ಮಫಘವದ್ಭಾ ಕಮ್‌ ಮಫವದ್ಳಿಃ 
ಚತುರ್ಥೀ  ಮಘವತೇ ಮಘವದ್ಭಾ ಕ್‌ ಮಘವದ್ಧ 8 
ಪಳ್ಳುಮೀ ಮಘವತಃ ಮಘವದ್ಭಾ ಮ್‌ ಮಘವದ್ಭ ಣೆ 
ಷಷ್ಟೀ ಮಘವತಃ ಮಘವತೋಃ ಮಘವತಾಮ್‌ 
ಸಪ್ತಮೀ ಮಫವತಿ ಮಫಘವತೋಃ ಮಘವತ್ತು 
ಸಂಬೋಧನ ಹೇ ಮಫಘವನ್‌!। ಹೇ ಮಫಘವನೌ/ ಹೇ ಮಘವನ್ನಃ। 
"ನ್‌' ಕಾರಾನ್ತ ಮಘವನ್‌ ಶಬ್ದಕ್ಕೆ ತೃತ್ವ(ತ್‌)-ಅಭಾವ ಪಕ್ಷದಲ್ಲ ರೂಪಗಳು 
ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಮಘವಾ ಮಫಘವಾನೌ ಮಘವಾನಃ 
ದ್ವಿತೀಯಾ  ಮಘವಾನಮ್‌ ಮಫಘವಾನೌ ಮಘೋನಃ 
ತೃತೀಯಾ  ಮಘೋನಾ ಮಘವಭ್ಯಾಮ್‌ ಮಘವಭಿಃ 
ಚತುರ್ಥೀ ಮಘೋನೇ ಮಘವಭ್ಯಾಮ್‌ ಮಘವಭ್ಯಃ 
ಪಳಣ್ಗುಮೀ ಮಘೋನಃ ಮಘವಭ್ಯಾಮ್‌ ಮಫವಭ್ಯಃ 
ಷಷ್ಠೀ ಮಘೋನಃ | ಮಘೋನೋಃ ಮಘೋನಾಮ್‌ 
ಪಮೀ ಮಘೋನಿ ಮಘೋನೋಃ ಮಫಘವಸು 


PAN 


೦ಬೋಧನ ಹೇ ಮಫವನ್‌! ಹೇ ಮಫವಾನೌ! ಹೇ ಮಘವಾನಃ। 
ಶನ್‌ ಮತ್ತು ಯುವನ್‌ ಶಬ್ದಗಳಿಗೆ ರೂಪಗಳನ್ನು ಇದೇ ರೀತಿಯಲ್ಲಿ ಸಿದ್ಧಪಡಿಸಬೇಕು. 


ಶ್ವನ್‌ ಶಬ್ದದ ಪರದಲ್ಲಿ ಶಸ್‌ ಮೊದಲಾದ ಅಜಾದಿ ಪ್ರತ್ಯಯಗಳು ಬಂದಾಗ, 
ಪ್ರಕೃತ ಸೂತ್ರದಿಂದ ಸಂಪ್ರಸಾರಣವು ಆಗುತ್ತದೆ. ಅಂದರೆ "ಶ್ವ' ಎಂಬಲ್ಲಿರುವ “ವ್‌' 
ಕಾರಕ್ಕೆ ಸಂಪ್ರಸಾರಣರೂಪವಾದ "ಉ' ಕಾರ ಬಂದು, ಶ್‌*ಉ- ಅನ್‌. ಅಸ್‌ 
ಎಂದಿರುತ್ತದೆ. "ಉ' ಕಾರ "ಅ' ಕಾರಗಳು ಸೇರಿದಾಗ ಪೂರ್ವರೂಪ ಬಂದು, 
ಶ್‌4ಉನ್‌ಅಸ್‌=ಶುನಸ್‌ ಎಂದಾಗುತ್ತದೆ. "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು 
ಶುನಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಯುವನ್‌ ಶಬ್ದಕ್ಕೂ ಸರ್ವನಾಮ ಸ್ಥಾನಗಳಾದ ಸು, ಔ, ಜಸ್‌, ಅಮ್‌, ಔ ಗಳ 
ವರೆಗೆ ಯುವಾ, ಯುವಾನೌ, ಯುವಾನಃ, ಯುವಾನಮ್‌ ಯುವಾನೌ ಎಂದು 
ರಾಜನ್‌ ಶಬ್ದದಂತೆ ರೂಪಗಳಾಗುತ್ತವೆ. ಅಜಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, 
“ಯುವನ್‌' ನಲ್ಲಿರುವ "ವ್‌' ಕಾರಕ್ಕೆ ಸಂಪ್ರಸಾರಣ ರೂಪವಾದ "ಉ' ಕಾರವು 
ಬ೦ದು, ಯುಉ--ಅನ್‌ ಎಂದಿದ್ದಾಗ, ಪೂರ್ವರೂಪವಾಗಿ ಯು ಉನ್‌ ಎಂದಾಗಿ, 
ಸವರ್ಣದೀರ್ಪದಿಂದ ಯೂನ್‌ ಎಂದಾಗುತ್ತದೆ. ಯೂನ್‌+೬ಅಸ್‌ ಎಂದಿದ್ದಾಗ, 
ಯೂನಸ್‌ ಎಂದಾಗಿ "ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳು ಬ೦ದು ಯೂನಃ ಎಂದಾಗುತ್ತದೆ. 


308 ಲಘುಸಿದ್ಧಾಂತ ಕೌಮುದೀ 


ವಿಶೇಷ - ಯುವನ್‌ ಶಬ್ದದಲ್ಲಿ ಮೊದಲನೆಯ ವ್ಯಂಜನ ವರ್ಣವು "ಯ್‌' 
ಕಾರ, ಎರಡನೆಯ ವ್ಯಂಜನ ವರ್ಣವು "ವ್‌' ಕಾರ, ಇವುಗಳಲ್ಲಿ ಯಾವ ವರ್ಣಕ್ಕೆ 
ಸಂಪ್ರಸಾರಣ ಬರುತ್ತದೆ ಎಂಬುದನ್ನು ಮುಂದಿನ ಸೂತ್ರವು ಸ್ಪಷ್ಟಪಡಿಸುತ್ತದೆ. 

(ಸಂಪ್ರಸಾರಣವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ- 292. ನ ಸಂಪ್ರಸಾರಣೇ ಸಂಪ್ರಸಾರಣಮ್‌। (6.1.37) 

ವೃತ್ತಿಃ-ಸಂಪ್ರಸಾರಣೇ ಪುರತಃ ಪೂರ್ವಸ್ಯ ಯಣಃ ಸಂಪ್ರಸಾರಣಂ ನ ಸ್ಯಾತ್‌। 
ಇತಿ "ಯ್‌'ಕಾರಸ್ಕ ನ ಇತ್ವಮ್‌। ಅತ ಏವ ಜ್ಞಾಪಕಾತ್‌ ಅಂತ್ಯಸ್ಯ ಯಣಃ ಪೂರ್ವೇ 
ಸಂಪ್ರಸಾರಣಮ್‌। ಯೂನಃ ಯೂನಾ। ಯುವಭ್ಯಾಮ್‌। ಇತ್ಯಾದಿ ಅರ್ವಾ! ಹೇ 
ಅರ್ವನ್‌॥ 

ಅರ್ಥ- ಸಂಪ್ರಸಾರಣವು ಪರದಲ್ಲಿದ್ದಾಗ, ಸಂಪ್ರಸಾರಣವು ಆಗುವದಿಲ್ಲ. ಇದರ 
ಅರ್ಥ ಒಂದುಸಲ ಸಂಪ್ರಸಾರಣವಾದಮೇಲೆ, ಅದಕ್ಕೆ ಪೂರ್ವದಲ್ಲಿ 
ಸಂಪ್ರಸಾರಣವಾಗುವ ಅವಕಾಶವಿದ್ದರೂ ಸಂಪ್ರಸಾರಣವಾಗುವದಿಲ್ಲ. 

ಯುವನ್‌ ಶಬ್ದದಲ್ಲಿ "ವ್‌' ಕಾರಕ್ಕೆ "ಉ' ಕಾರ ಬಂದು ಸಂಪ್ರಸಾರಣವಾಗಿರುತ್ತದೆ. 
ಈ ಸಂಪ್ರಸಾರಣವು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ "ಯಣ್‌'ಗೆ ಸಂಪ್ರಸಾರಣವಾಗುವ 
ಅವಕಾಶವಿರುತ್ತದೆ. ಅಂದರೆ, "ಯ್‌' ಕಾರಕ್ಕೆ ಸಂಪ್ರಸಾರಣ ಬರುವ ಅವಕಾಶವಿರುತ್ತದೆ. 
ಇದನ್ನು ಪ್ರಕೃತ ಸೂತ್ರವು ನಿಷೇಧಿಸಿದೆ. 

ಉದಾ- ಅರ್ವಾ-(ಕುದುರೆ) - ಪ್ರಥಮಾ ವಿಭಕ್ತಿ ಏಕವಚನದಲ್ಲ ಅರ್ವನ್‌-ಸು(ಸ್‌) 
ಎಂದಿದ್ದಾಗ, "ಸ್‌' ಕಾರ ಲೋಪವಾಗಿ, ಉಪಧಾ ದೀರ್ಫವಾಗಿ, "ನ್‌' ಲೋಪ 
ಬ೦ದು, ಅರ್ವಾ ಎಂದು ರೂಪವಾಗುತ್ತದೆ. ಇದರ ವಿವರಣೆಯನ್ನು ಮುಂದಿನ 
ಸೂತ್ರದ ಅಡಿಯಲ್ಲಿ ಕೊಡಲಾಗಿದೆ. 

ಉದಾ - ಹೇ ಅರ್ವನ್‌! - ಸಂಬೋಧನದಲ್ಲಿ "ರಾಜನ್‌' ಶಬ್ದದಂತೆ ಹೇ 
ಅರ್ವನ್‌! ಎಂಬ ರೂಪವು ಸಿದ್ಧವಾಗುತ್ತದೆ. 


(ಧ್ವಿವಚನಾದಿಗಳಲ್ಲ ಅರ್ವನ್‌ ಶಬ್ಞಕ್ಕೆ 'ತೃ' ವರ್ಣವನ್ನು 
ಅ೦ತಾದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ - 293. ಅರ್ವಣಸ್ತ್ಪಸಾವನಇಃ। (6.4.127) 

ವೃತ್ತಿಃ-ನಇಗಾ ರಹಿತಸ್ಯ ಅರ್ವನ್‌-ಇತ್ಯಸ್ಯ ಅಜ್ಜಸ್ಯ ತೃ ಇತಿ ಅನ್ತಾದೇಶಃ, ನ ತು 
ಸೌ। ಅರ್ವಂತೌ। ಅರ್ವಂತಃ ಅರ್ವದ್ಭಾ 4೧ ಇತ್ಯಾದಿ! 

ಪ. ಛೇ. - ಅರ್ವಣಃ, ತೃ-ಅಸೌ, ಅನಯಃ 

ಅ. ವೃ.-“ಅಜ್ಗಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- "ನಇ್‌್‌' ಪ್ರತ್ಯಯರಹಿತವಾದ "ಅರ್ವನ್‌' ಎಂಬ ಅಜ್ಗಕ್ಕೆ “ತ್ಯ' ಎಂಬ 
ಅನ್ನಾದೇಶವು ಬರುತ್ತದೆ. ಆದರೆ “ಸು' ಪರದಲ್ಲಿದ್ದರೆ ಬರುವದಿಲ್ಲ. 


ಷಡ್ಗಿಲ್ಲ ಪ್ರಕರಣಮ್‌ (ಹ.ಪು.) 309 


ಸೂತ್ರ - "ತೃ' ಎಂಬಲ್ಲಿ, ತ್‌*ಯು ಎ೦ಬ ಎರಡು ವರ್ಣಗಳಿವೆ. ಇದು ಅನೇಕಾಲ್‌ 
ಆಗಿರೋಣದರಿಂದ “ಅನೇಕಾಲ್‌ ಶಿತ್‌ ಸರ್ವಸ್ಯ” ಎಂಬ ಸೂತ್ರದಿಂದ 
ಸರ್ವಾದೇಶವಾಗಿ ಬರಬೇಕಾಗಿತ್ತು. ಆದರೆ “ನಾನುಬ೦ಧಕೃತಮ್‌ ಅನೇಕಾಲ್ತ್ವಮ್‌' 
ಎಂಬ ಪರಿಭಾಷೆಗನುಸಾರವಾಗಿ "ತೃ' ವನ್ನು "ಅನೇಕಾಲ್‌' ಆಗಿ ಭಾವಿಸದೇ "ಏಕಾಲ್‌' 
ಆಗಿ ಭಾವಿಸಲಾಗಿದೆ. ಆದ್ದರಿಂದ “ಅಲೋಕನ್ರ್ಯಸ್ಯ” ಎಂಬ ಸೂತ್ರದ ಪ್ರಕಾರ "ಅರ್ವನ್‌' 
ಶಬ್ದದ ಅನ್ನ್ಯ"ನ್‌' ಕಾರದ ಸ್ಥಾನದಲ್ಲಿ “ತ್ಯ(ತ್‌)' ಆದೇಶವಾಗಿ ಬಂದು ಅರ್ವತ್‌ 
ಎಂದು ರೂಪವಾಗಬೇಕಾಗಿತ್ತು. ಆದರೆ ಪ್ರಕೃತ ಸೂತ್ರದ ಪ್ರಕಾರ ಪ್ರಥಮಾ ವಿಭಕ್ತಿ 
ಪ್ರತ್ಯಯವಾದ "ಸು(ಸ್‌)' ಪರದಲ್ಲಿದ್ದಾಗ “ತ್ಯ(ತ್‌)' ಕಾರವು ಬಾರದೇ "ಅರ್ವನ್‌' 
ಎಂದೇ ಉಳಿದು, ನಂತರ ಉಪಧಾ-ದೀರ್ಥವಾಗಿ "ಅರ್ವಾನ್‌' ಎಂದಿದ್ದಾಗ- 

ಉದಾ - ಅರ್ವಾ- ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಅರ್ವಾನ್‌.-ಸು ಎ೦ದಿದ್ದಾಗ 
ಲ “ಹಲ್ವಾ ನ್ಯೂ ದೀರ್ಫಾತ್‌ ಸುತಿಸ್ಯಪೃಕ್ಷಂ ಹಲ್‌” ಎಂಬುದರಿಂದ “ಸ್‌” ಗೆ 
ಲೋಪ ಬಂದು, “ನ ಲೋಪಃ ಪ್ರಾತಿಪದಿಕಾನ್ನಸ್ಯ” ಎಂಬ ಸೂತ್ರದಿಂದ "ನ್‌' 
ಲೋಪವಾಗಿ ನಂತರ ಉಪಧಾ ದೀರ್ಫವಾಗಿ ಅರ್ವಾ ಎಂದು ರೂಪವಾಗುತ್ತದೆ. 

ಪ್ರಥಮಾ ವಿಭಕ್ತಿ ಏಕವಚನದ "ಸು' ಪ್ರತ್ಯಯವನ್ನು ಮಾತ್ರ ಬಿಟ್ಟು, ಇನ್ನುಳಿದ 
'ಸುಪ್‌' ಪ್ರತ್ಯಯಗಳು ಪರದಲ್ಲಿದ್ದಾಗ "ತ್‌' ಕಾರವು ಬಂದು ಅರ್ವತ್‌ ಎಂದಾಗಿ, 
“ಉಗಿದಚಾಮ್‌ ಸರ್ವನಾಮಸ್ಥಾನೇಂಧಾತೋಃ” ಎಂಬ ಸೂತ್ರದಿಂದ "ನುಮ್‌(ನ್‌)' 
ಅಗಮವು ಬಂದು, ಅರ್ವನ್‌ಔ ಎಂದಿದ್ದಾಗ, "ನ್‌' ಕಾರಕ್ಕೆ ಅನುಸ್ವಾರ ಮತ್ತು 
ಪರಸವರ್ಣ ಬಂದು ಅರ್ವನ್ರೌ, ಅರ್ವನ್ಹಃ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಸೂಚನೆ: ಸರ್ವನಾಮಸ್ಥಾನಗಳಲ್ಲಿ ಮಾತ್ರ ನುಮಾಗಮವು ಬರುತ್ತದೆ, ಆದರೆ 
ಬೇರೆಕಡೆಗಳಲ್ಲಿ ಬರುವದಿಲ್ಲ. 

(ಆ-ಕಾರಾನ್ತ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 294. ಪಥಿಮತ್ಯ ಕೊಳುಕ್ತಾಮಾತ್‌ ( 7.185) 

ವೃತ್ತಿಃ-ಎಷಾ೦ ಅಕಾರಃ ಅಂತಾದೇಶಃ ಸ್ಯಾತ್‌ ಸೌ ಪರೇ। 

ಪ. ಛೇ. - ಪಥಿಮತ್ಥ 5೮ನುಕ್ತಾಮ್‌, ಅತ್‌! 

ಅ. ವೃ- “ಸಾವನಡುಹಃ” ಎಂಬ ಸೂತ್ರದಿಂದ "ಸೌ' ಎಂಬುದು 
ಅನುವೃತ್ತವಾಗುತ್ತದೆ. 

ಅರ್ಥ- ಪಥಿನ್‌, ಮಥಿನ್‌ ಮತ್ತು ಯಭುಕ್ಷಿನ್‌ ಶಬ್ದಗಳಿಗೆ "ಸು' ಪ್ರತ್ಯಯವು 
ಪರದಲ್ಲಿದ್ದಾಗ, "ಆ' ಕಾರವು ಅನ್ಹಾದೇಶವಾಗಿ ಬರುತ್ತದೆ. 

"ನ್‌' ಕಾರದ ಸ್ಥಾನದಲ್ಲಿ "ಆ' ಆದೇಶವು “ಅಲೋಪ್ನ್ಯಸ್ಯ” ಎಂಬ ಸೂತ್ರದ 
ಪ್ರಕಾರ “ಸು' ಪ್ರತ್ಯಯವು ಪರದಲ್ಲಿದ್ದಾಗಲೂ ಬರುತ್ತದೆ. 


310 ಲಘುಸಿದ್ಧಾಂತ ಕೌಮುದೀ 


(ಅ-ಕಾರಾದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 29೮. ಇತೋತ್‌ ಸರ್ವಸಾಮಸ್ಥಾನೇ (7.1.86) 
ವೃತ್ತಿಃ-ಪಥ್ಯಾದೇಃ “ಇ'ಕಾರಸ್ಯ "ಅ'ಕಾರಃ ಸರ್ವನಾಮಸ್ಥಾನೇ ಪರೇ। 
ಪ. ಛೇ. - ಇತಃ, ಅತ್‌, ಸರ್ವನಾಮಸ್ಥಾನೇ। 
ಅ. ವೃ. - “ಪಥಿಮತ್ಥ ಕುಕ್ತಾಮಾತ್‌ (7.1.85)” ಎಂಬ ಸೂತ್ರದಿಂದ 
“ಪಥಿಮತ್ಥ ಕಡುಕ್ತಾಮ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 
ಅರ್ಥ-ಪಥಿನ್‌, ಮಧಿನ್‌ ಮತ್ತು ಯಭುಕ್ಷಿನ್‌ ಶಬ್ದಗಳ "ಇ' ಕಾರದ ಸ್ಥಾನದಲ್ಲಿ 
“ಅ' ಕಾರಾದೇಶವು ಬರುತ್ತದೆ- ಸರ್ವನಾಮಸ್ಥಾನವು ಪರದಲ್ಲಿದ್ದಾಗ. 
(ನ್ಠ- ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 296. ಥೋ ನ್ಮಃ (7.187) 
ವೃತ್ತಿಃ-ಪಥಿಮಥೋಃ ಥಸ್ಯ ನ -ಆದೇಶಃ ಸರ್ವನಾಮಸ್ಥಾನೇ। ಪನ್ನಾಃ। ಪನ್ಮಾನೌ। 
ಪನ್ಮಾನಃ। 
ಪ. ಛೇ. - ಥಃ, ನಃ 
ಅ. ವೃ್ಯ-“ಪಥಿಮತ್ಯ *ಜುಕ್ನಾಮಾತ್‌ (7.1.85)” ಎಂಬ ಸೂತ್ರದಿಂದ 
“ಪಥಿಮತ್ಥ 6೮ುಕ್ತಾಮ್‌' ಎಂಬ ಪದವು ಅನುವೃ ತ್ತವಾಗುತ್ತದೆ. 
ಅರ್ಥ-ಪಥಿನ್‌, ಮಥಿನ್‌ ಮತ್ತು ಯಭುಕ್ಷಿನ್‌ ಶಬ್ದಗಳ “ಥ್‌' ಕಾರದ ಸ ಸ್ಥಾನದಲ್ಲಿ 
“ನ್ಧ' ಆದೇಶವು ಬರುತ್ತದೆ- ಸರ್ವನಾಮಸ್ಥಾನವು ಪರದಲ್ಲಿದ್ದಾಗ. 


ಉದಾ- ಪನ್ಮಾಃ - (ಮಾರ್ಗ) - ಪ್ರಥಮಾ ವಿಭಕ್ತಿ ಏಕ ವಚನದಲ್ಲಿ, ಪಧಿನ್‌*ಸು 
(ಸ್‌) ಎಂದಿದ್ದಾಗ -ಪಥಿಮತ್ಥ ಕೆ ಸುಕ್ಷಾಮಾತ್‌ (7.1.85)” ಎಂಬ ಸೂತ್ರದಿಂದ, 
ಪಥಿನ್‌ ಶಬ್ದದ. “ನ್‌” ಕಾರದ ಸ್ಥಾನದಲ್ಲಿ "ಆ' ಕಾರವು ಆದೇಶವಾಗಿ ಬಂದು, 
ಪಥಿ*ಆ*ಸ್‌' ಎಂದಿದ್ದಾಗ, “ಇತೋತ್‌. ಸರ್ವನಾಮಸ್ಥಾನೇ” (7.1.86) ಎಂಬ 
ಸೂತ್ರದಿಂದ "ಥಿ' ಯ ಛಃ ಕಾರದ ಸ್ಥಾನದಲ್ಲಿ “ಅ' ಕಾರವು ಆದೇಶವಾಗಿ ಬಂದು, 
ಪಥ. ಆಸ್‌ ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ “ಥ' ಗೆ "ನ್ಧ' ಆದೇಶ ಬಂದು, 
ಪನ್ಮ-ಆ*ಸ್‌ ಎಂದಾಗಿ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು, ಪನ್ಮಾಃ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ - ಪನ್ಶಾನೌ(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿ ವಚನಳಲ್ಲಿ 
ಪಧಿನ್‌4ಔ ಮತ್ತು ಪಧಿನ್‌*ಔಟ್‌(ಔ) ಎಂದಿದ್ದಾಗ, “ಇತೋತತ್‌ ಸರ್ವನಾಮಸ್ಥಾನೇ” 
(7.186) ಎಂಬ ಸೂತ್ರದಿಂದ “ಥಿ' ಯ “ಇ' ಕಾರದ ಸ್ಥಾನದಲ್ಲಿ "ಅ' ಕಾರವು 
ಆದೇಶವಾಗಿ ಬಂದು, ಪಥನ್‌.-ಔ ಎಂದಾಗುತ್ತದೆ. ಆಮೇಲೆ ಪ್ರಕೃತ ಸೂತ್ರದಿಂದ, 
“ಥ್‌' ಕಾರಕ್ಕೆ "ನ್ಮ್‌' ಆದೇಶ ಬಂದು, ಪನ್ನನ್‌ಔ ಎಂದಾಗುತ್ತದೆ. “ಸರ್ವನಾಮಸ್ಥಾನೇ 
ಚಾಸಮ್ದುದ್ಧೌ” ಎ೦ಬ ಸೂತ್ರದಿಂದ ಉಪಧಾ-ದೀರ್ಫ ಬಂದು, ಪನ್ಮಾನ್‌+ಔ=ಪನ್ನಾನೌ 


ಷಡ್ಲಿಜ್ಲ್‌ ಪ್ರಕರಣಮ್‌ (ಹ.ಪು.) 313 


(2) ಎಂದು ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ 
ಪನ್ಮಾನಃ ಎಂದೂ, ಹಾಗೆಯೇ ದ್ವಿತೀಯಾ ಏಕವಚನದಲ್ಲಿ ಪನ್ಮಾನಮ್‌ ಎಂದೂ 
ರೂಪಗಳಾಗುತ್ತವೆ. 

(ಈ ಲೋಪವನ್ನು ವಿಧಿಸುವ ಸೂತ್ರ) 


ಸೂತ್ರ - 297. ಭಸ್ಯ ಟೇರ್ಲೊೋಪಃ ( 7.186) 

ವೃತ್ತಿಃ-ಭಸ್ಯ ಪಥ್ಯಾದೇಃ ಟೇಃ ಲೋಪಃ । ಪಥಃ, ಪಥಾ! ಪಥಿಭ್ಯಾಮ್‌। ಏವಂ 
ಮಧಿನ್‌ ಯಭುಕ್ಷಿನ್‌| | 

ಪ. ಛೇ. - ಭಸ್ಮ. ಟೇಃ, ಲೋಪಃ 

ಅ. ವೃ- “ಪಥಿಮತ್ಥ *ಡುಕ್ಷಾಮಾತ್‌ (7.185)” ಎಂಬ ಸೂತ್ರದಿಂದ 
“ಪಧಿಮತ್ನ 5೮ನುಕ್ಷಾಮ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-“ಭ' ಸಂಜ್ಞೆಯುಳ್ಳ ಪಥಿನ್‌, ಮಥಿನ್‌ ಮತ್ತು ಯಭುಕ್ಷಿನ್‌ ಶಬ್ದಗಳ "ಟಿ'ಗೆ 
ಲೋಪ ಬರುತ್ತದೆ. 

ಸೂಚನೆ: ದ್ವಿತೀಯಾ ಬಹುವಚನವಾದ “ಶಸ್‌'ನಿಂದಾರಂಭಿಸಿ "ಸುಪ್‌' ಪ್ರತ್ಯಯದ 
ವರೆಗೆ ಇರುವ 16 ಪ್ರತ್ಯಯಗಳು ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ "ಭ' ಸಂಜ್ಞೆಯನ್ನು 
ಹೊಂದುತ್ತವೆ. ಮತ್ತು "ಪಥಿನ್‌' ಮೊದಲಾದವುಗಳಲ್ಲಿ “ಅಜೋನನ್‌ತ್ಯಾದಿ ಟಿ” ಎಂಬ 
ಸೂತ್ರದಿಂದ ಕೊನೆಯ ವರ್ಣವಾದ ,"ಅಚ್‌' ಮತ್ತು ಅದರ ಜೊತೆಗೆ ಕೂಡಿರುವ 
ವ್ಯಣ್ಣನ ವರ್ಣವು ಅಂದರೆ “ಇನ್‌' ಗೆ "ಟಿ' ಸಂಜ್ಞೆಯು ಬರುತ್ತದೆ. 

ಉದಾ: ಪಥಃ-ದ್ವಿತೀಯಾ ಬಹುವಚನದಲ್ಲಿ ಪಧಿನ್‌೬ಶಸ್‌ (ಅಸ್‌) ಎಂದಿದ್ದಾಗ, 
ಇದು ಸರ್ವನಾಮಸ್ಥಾನವಾಗದೇ ಇರೋಣದರಿಂದ "ಆ' ಕಾರಾದೇಶ, "ಅ' ಕಾರಾದೇಶ 
ಮತ್ತು “ಇನ್ಕ್‌' ಆದೇಶ ಮೊದಲಾದವು ಯಾವದೂ ಬರುವದಿಲ್ಲ. ಪಥಿನ್‌ನಲ್ಲಿರುವ 
ಕೊನೆಯ “ಅಚ್‌' ಆದ “ಇ' ಕಾರವು ಮತ್ತು ಅದರಜೊತೆಗೆ ಕೂಡಿದ "ನ್‌' ಕಾರ 
ಅಂದರೆ, “ಇನ್‌'ಗೆ “ಅಜೋನನ್‌ತ್ಯಾದಿ ಟಿ” ಎಂಬ ಸೂತ್ರದಿಂದ "ಟಿ' ಸಂಜ್ಞೆ ಬರುತ್ತದೆ. 
ನಂತರ ಪ್ರಕೃತ ಸೂತ್ರದಿಂದ "ಟಿ' ಗೆ ಲೋಪ ಬಂದು, ಪಥ--ಅಸ್‌ ಎಂದಾಗುತ್ತದೆ, 
ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಪಥಃ ಎಂಬ ರೂಪವು ಸಿದ್ಧವಾಗುತ್ತದೆ. ಹೀಗೆಯೇ 
ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಟಿ'ಗೆ ಲೋಪ ಬಂದು ಪಥಾ, ಪಥೇ, ಪಥಃ(3), 
ಪಥೋಃ(2), ಪಥಾಮ್‌, ಪಥಿ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ಸುಪ್‌ ವಿಭಕ್ತಿಗಳು ಪರದಲ್ಲಿದ್ದಾಗ, “ನ ಲೋಪಃ ಪ್ರಾತಿಪದಿಕಾನ್ತಸ್ಯ” 
ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ ಬಂದು, ಪಥಿಭ್ಯಾಮ್‌(3),ಪಧಿಭಿಃ, 
ಪಧಿಭ್ಯಃ(2), ಪಥಿಷು ಎಂಬ ರೂಪಗಳಾಗುತ್ತವೆ. 

“ನ್‌' ಕಾರಾನ್ತ ಪಥಿನ್‌ ಶಬ್ದದ ರೂಪಗಳು 

ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪನ್ಮಾಃ ಪನ್ಮಾನೌ ಪನ್ಮಾನಃ 


312 ಲಘುಸಿದ್ಧಾಂತ ಕೌಮುದೀ 


ದ್ವಿತೀಯಾ ಪನ್ಮಾನಮ್‌ ಪನ್ಮಾನೌ ಪಥಃ 
ತೃತೀಯಾ ಪಥಾ ಪಧಿಭ್ಯಾಮ್‌ ಪಧಿಭಿಃ 
ಚತುರ್ಥೀ ಪಥೇ ಪಧಿಭ್ಯಾಮ್‌ ಪಧಿಭ್ಯಃ 
ಪಣ್ಣುಮೀ ಪಥಃ ' ಪಥಿಭ್ಯಾಮ್‌ ಪಧಿಭ್ಯಃ 
ಷಷ್ಠೀ ಪಥಃ ಪಥೋಃ ಪಥಾಮ್‌ 
ಸಪ್ತಮೀ ಪಥಿ ಪಥೋಃ ಪಥಿಷು 
ಸಂಬೋಧನ ಹೇ ಪನ್ನಾಃ ಹೇ ಪನ್ಮಾನೌ! ಹೇ ಪನ್ಮಾನಃ! 


(ಷಟ್‌ ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ- 298. ಹ್ಣಾನ್ತಾ ಷಟ್‌(1.1.24) 

ವೃತ್ತಿಃ-ಷಾನ್ಹಾಃ ನಾನ್ಹಾಃ ಚ ಸಂಖ್ಯಾ ಷಟ್‌ ಸಂಜ್ಞಾ ಸ್ಯಾತ್‌। ಪಣ್ಣುನ್‌ ಶಬ್ದಃ 
ನಿತ್ಯಂ ಬಹುವಚನಾಂತಃ ಪಣ್ಟು ಪಣ್ಟುಪಣ್ಣುಬಿಃ। ಪಣ್ಚುಬಗ್ಳಃ! ಪಣ್ಚುಬಗೈಃ। 
ನುಟ್‌(ನುಡಾಗಮ)। 

ಪ. ಛೇ. - ಷ್ಣಾನ್ನಾ, ಷಟ್‌! 

ಅ.ವೃ.- “ಬಹುಗಣ ವತುಡತಿ ಸಂಖ್ಯಾ” ಎ೦ಬ ಸೂತ್ರದಿಂದ "ಸಂಖ್ಯಾ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಷ್‌' ಕಾರಾನ್ತ ಮತ್ತು "ನ್‌' ಕಾರಾನ್ತ ಸಂಖ್ಯಾವಾಚಕ ಶಬ್ದಗಳಿಗೆ, "ಷಟ್‌' 
ಸಂಜ್ಞಾ ಬರುತ್ತದೆ. “ಷಟ್‌' ಸಂಜ್ಞೆ ಬಂದದ್ದರಿಂದ “ಷಡ್ಫ್ರ್ಯೋ ಲುಕ್‌” ಮತ್ತು 
“ಷಟ್‌ ಚತುರ್ಭ್ಯಶ್ನ” ಮೊದಲಾದ ಸೂತ್ರಗಳು ಪ್ರವೃತ್ತವಾಗುತ್ತವೆ. “ಪಣ್ಬುನ್‌' ಶಬ್ದವು 
ಯಾವಾಗಲೂ ಬಹುವಚನಾನ್ಸವಾಗಿದೆ. 

ಉದಾ- ಪಣ್ಟು-(ಐದು) - ಪ್ರಥಮಾ ಮತ್ತು ದ್ವಿತೀಯಾ ಬಹುವಚನಗಳಲ್ಲಿ 
ಪಣ್ಞಾನ್‌+ಜಸ್‌(ಅಸ್‌) ಮತ್ತು ಪಳಣ್ಗುನ್‌4ಶಸ್‌(ಅಸ್‌) ಎಂದಿದ್ದಾಗ, ಇದು "ನ್‌' 
ಕಾರಾನ್ತವಾಗಿರೋಣದ್ದರಿಂದ, ಪ್ರಕೃತ ಸೂತ್ರದಿಂದ "ಷಟ್‌' ಸಂಜ್ಞೆ ಬಂದು “ಷಡ್ಫ್ರ್ಯೋ 
ಲುಕ್‌” ಎ೦ಬ ಸೂತ್ರದಿಂದ "ಜಸ್‌(ಅಸ್‌)' ಗೆ ಲೋಪ ಬಂದು "ಪಣ್ಬುನ್‌' ಎಂದು 
ರೂಪವಾಗಿ, “ನ ಲೋಪಃ ಪ್ರಾತಿಪದಿಕಾನ್ನಸ್ಯ” ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ 
ಲೋಪ ಬಂದು, ಪಠ್ಯ ಎಂದು ರೂಪವಾಗುತ್ತದೆ. 

ಹಲಾದಿ ಪ್ರತ್ಯಯಗಳಾದ "ಭಿಸ್‌' ಮತ್ತು "ಭ್ಯಸ್‌' ಪರದಲ್ಲಿದ್ದಾಗ, "ನ್‌' ಕಾರ 
ಲೋಪವಾಗಿ, ಪಳಣ್ಗುಭಿಃ ಮತ್ತು ಪಣ್ಗುಭ್ಯಃ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

(ದೀರ್ಥವನ್ನು ವಿಧಿಸುವ ಸೂತ್ರ) 

ಸೂತ್ರ - 299. ನೋಪಧಾಯಾಃ (6.4.7) 

ವೃತ್ತಿಃ-ನಾನ್ನಸ್ಯ ಉಪಧಾಯಾಃ ದೀರ್ಫಃ ನಾಮಿ। ಪಇಗ್ವಾನಾಮ್‌। ಪಣ್ಣುಸು। 


ಹಡ್ಗಿಣ್ಜ್‌ ಪ್ರಕರಣಮ್‌ (ಹ.ಪು.) 313 


ಪ. ಛೇ. - ನ, ಉಪಧಾಯಾಃ 

ಅ. ವೃ.- “ಡಲೋಪೇ ಪೂರ್ವಸ್ಯ ದೀರ್ಫೋಇಣಃ” ಎಂಬ ಸೂತ್ರದಿಂದ 
“ದೀರ್ಫಃ' ಎಂಬ ಪದವು ಮತ್ತು “ನಾಮಿ”ಎಂಬ ಸೂತ್ರವು ಅನುವೃತ್ತವಾಗುತ್ತವೆ. 
“ಅಜ್ಞಸ್ಯ” ಎಂಬುದು ಅಧಿಕಾರ ಸೂತ್ರ 

ಅರ್ಥ-"ನ್‌' ಕಾರಾನ್ತ ಉಪಧೆಗೆ ದೀರ್ಫವು ಬರುತ್ತದೆ. “ನಾಮ್‌' ಎಂಬ ಪದವು 
ಪರದಲ್ಲಿದ್ದಾಗ. 

ಉದಾ- ಪಣಗ್ಜಾನಾಮ್‌- ಷಷ್ಠೀ ವಿಭಕ್ತೀ ದ್ವಿವಚನದಲ್ಲಿ ಪಳ್ಬುನ್‌-ಆಮ್‌ 
ಎಂದಿದ್ದಾಗ, “ಷ್ಲಾನ್ತಾ ಷಟ್‌(1.1.24)” ಎಂಬ ಸೂತ್ರದಿಂದ "ಷಟ್‌' ಸಂಜ್ಞೆ ಬಂದು, 
“ಷಟ್‌ ಚತುರ್ಭ್ಯಶ್ಚ” ಎಂಬ ಸೂತ್ರದಿಂದ ನುಡಾಗಮವನ್ನು ಹೊಂದಿ, 
ಪಣ್ಣುನ್‌--ನ್‌-ಆಮ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಉಪಧಾ ದೀರ್ಫವಾಗಿ 
ಪಣಇಗಸ್ಸಾನ್‌*ನಾಮ್‌ ಎಂದಿದ್ದಾಗ, "ನಾಮ್‌' ಎಂಬುದು ನುಡಾಗಮದಿಂದ 
ಕೂಡಿರೋಣದ್ದರಿಂದ ನಾಮ್‌' ಎಂಬುದು ಹಲಾದಿಯಾಗುತ್ತದೆ. “ಸ್ವಾದಿಷ್ಟ 
ಸರ್ವನಾಮಸ್ಥಾನೇ ಎಂಬ ಸೂತ್ರದಿಂದ ಇದಕ್ಕೆ ಪದಸಂಜ್ಞೆ ಬಂದು, “ನ ಲೋಪಃ 
ಪ್ರಾತಿಪದಿಕಾನ್ತಸ್ಯ” ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ ಬಂದು, 
ಪಳಇಗ್ವಾ-ನಾಮ್‌-ಪಣಇಗ್ವಾನಾಮ್‌ ಎಂದು ರೂಪವಾಗುತ್ತದೆ. 

ಉದಾ-ಪಣ್ಳುಸು - ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ ಪಣ್ಣುನ್‌--ಸು ಎಂದಿದ್ದಾಗ, 
“ನ ಲೋಪಃ ಪ್ರಾತಿಪದಿಕಾನ್ನಸ್ಯ” ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ ಬಂದು, 
ಪಣ್ಣುಸು ಎಂದು ರೂಪವಾಗುತ್ತದೆ. 

(ಆತ್ಮವನ್ನು (ಆ-ಕಾರವನ್ನು) ವಿಧಿಸುವ ಸೂತ್ರ) 

ಸೂತ್ರ- 3೦೦. ಅಷ್ಟನ ಆ ವಿಭಕ್ತೌ ( 7.2.54) 

ವೃತ್ತಿಃ-ಹಲಾದೌ ವಾ ಸ್ಕಾತ್‌। 

ಪ. ಛೇ. - ಅಷ್ಟನಃ, ಆ, ವಿಭಕೌ| 

ಅ. ವೃ.- “ರಾಯೋಹಲಿ” ಎಂಬ ಸೂತ್ರದಿಂದ "ಹಲಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ-ಹಲಾದಿ ವಿಭಕ್ತಿಯು ಪರದಲ್ಲಿದ್ದಾಗ, “ಅಷ್ಟನ್‌' ಶಬ್ದಕ್ಕೆ ವಿಕಲ್ಲದಿಂದ “ಆ' 
ಕಾರವು ಅನ್ತಾದೇಶವಾಗಿ ಬರುತ್ತದೆ. 

(ಔಶ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 3೦1. ಅಷ್ಟಾಛ್ಯ ಔಶ್‌ (7.121) 

ವೃತ್ತಿಃ-ಕೃತಾಕಾರಾತ್‌ ಅಷ್ಟನಃ ಜಶ್ಯಸೋಃ ಔಶ್‌। ಅಷ್ಟಭ್ಯ ಇತಿ ವಕ್ಷವ್ಯೇ 
ಕೃತಾತ್ವನಿರ್ದೇಶಃ ಜಸ್‌-ಶಸೋಃ ವಿಷಯೇ ಆತ್ಮಂ ಜ್ಞಾಪಯತಿ। ಅಷ್ಟೌ ಅಷ್ಟೌ 
ಅಷ್ಟಾಭಿಃ। ಅಷ್ಟಾಭ್ಯಃ ಅಷ್ಟಾಭ್ಯಃ ಅಷ್ಟಾನಾಮ್‌। ಅಷ್ಟಾಸು! ಆತ್ವಾಭಾವೇ-ಅಷ್ಟ ಪಣ್ಬುವತ್‌। 


314 ಲಘುಸಿದ್ಧಾಂತ ಕೌಮುದೀ 


ಪ. ಛೇ. ಅಷ್ಟಾಭ್ಯಃ, ಔಶ್‌। 

ಅ.ವೃ-“ಜಶ್ತಸೋಃ ಶಿ” ಸೂತ್ರದಿಂದ ಜಶ್ತಸೋಃ ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಆ-ಕಾರಾದೇಶವನ್ನು ಹೊಂದಿದ “ಅಷ್ಟನ್‌' ಶಬ್ದದ ಪರದಲ್ಲಿ ಇರುವ 
“ಜಸ್‌(ಅಸ್‌)' ಮತ್ತು "ಶಸ್‌(ಅಸ್‌)' ಗಳ ಸ್ಥಾನದಲ್ಲಿ "ಔಶ್‌(ಔ) ಆದೆಶವು ಬರುತ್ತದೆ. 
ಇದು "ಶಿತ್‌' ಆಗಿರೋಣದ್ದರಿಂದ, “ಅನೇಕಾಲ್‌ ಶಿತ್‌ ಸರ್ವಸ್ಯ” ಎಂಬ ಸೂತ್ರದ 
ಪ್ರಕಾರ ಸರ್ವಾದೇಶವಾಗಿ ಬರುತ್ತದೆ. ಅಂದರೆ ಪ್ರಥಮಾ ಮತ್ತು ದ್ವಿತೀಯಾ 
ಬಹುವಚನಗಳಲ್ಲಿ "ಜಸ್‌(ಅಸ್‌)' ಮತ್ತು "ಶಸ್‌(ಅಸ್‌)' ಗಳ ಸ್ಥಾನದಲ್ಲಿ “ಔಶ್‌(ಔ) 
ಆದೇಶವಾಗಿ ಬ೦ದು ಅಷ್ಟೌ ಅಷ್ಟೌ ಎಂದು ರೂಪಗಳಾಗುತ್ತವೆ. “ಷಡ್ಫೊ ಲುಕ್‌” 
ಎ೦ಬ ಸೂತ್ರಕ್ಕೆ ಇದು ಅಪವಾದವಾಗಿದೆ. 

ಉದಾ- ತೃತೀಯಾ ಬಹುವಚನದಲ್ಲಿ ಆಷ್ಟನ್‌-ಭಿಸ್‌ ಎಂದಿದ್ದಾಗ, ಆತ್ವ ಪಕ್ಷದಲ್ಲಿ 
ಅಷ್ಟಾಭಿಃ ಎಂದೂ ಆತ್ವಾಭಾವ ಪಕ್ಷದಲ್ಲಿ ಅಷ್ಟಭಿಃ ಎಂದು ಎರಡು ರೂಪಗಳಾಗುತ್ತವೆ. 

ಉದಾ- ಚತುರ್ಥೀ ಮತ್ತು ಪಳ್ಳುಮೀ ವಿಭಕ್ತಿ ಬಹುವಚನಗಳಲ್ಲಿ ಅಷ್ಟನ್‌- ಭ್ಯಸ್‌ 
ಎ೦ದಿದ್ದಾಗ, ಮೇಲಿನಂತೆ ಅಷ್ಟಾಭ್ಯಃ ಮತ್ತು ಅಷ್ಟಭ್ಯಃ ಎಂದು ಎರಡು ರೂಪಗಳಾಗುತ್ತವೆ. 

ಸೂಚನೆ: ಅಷ್ಟನ್‌ ಶಬ್ದವು ನಿತ್ಯ ಬಹುವಚನಾಂತವಾಗಿರುತ್ತದೆ. 


(ನಿತ್ಯ ಬಹುವಚನಾಂತವಾದ `ನ್‌' ಕಾರಾಂತ ಅಷ್ಟನ್‌ ಶಬ್ದದ ರೂಪಗಳು) 


ವಿಭಕ್ತಿ ಆತ್ವ ಪಕ್ಷ ಆತ್ವಾಭಾವ ಪಕ್ಷ 
ಪ್ರಥಮಾ ಅಷ್ಟೌ ಅಷ್ಟ 

ದ್ವಿತೀಯಾ ಅಷ್ಟು ಅಷ್ಟ 

ತೃತೀಯಾ ಅಷ್ಟಾಭಿಃ ಅಷ್ಟಭಿಃ 
ಚತುರ್ಥೀ ಅಷ್ಟಾಭ್ಯಃ ಅಷ್ಟಭ್ಯಃ 
ಪಣ್ಣುಮೀ ಅಷ್ಟಾಭ್ಯಃ ಅಷ್ಟಭ್ಯಃ 

ಷಷ್ಠೀ ಅಷ್ಟಾನಾಮ್‌ ಅಷ್ಟಾನಾಮ್‌ 
ಸಪ್ತಮೀ ಅಷ್ಟಾಸು ಅಷ್ಟಸು 


(ಕ್ವಿನ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ- 302.  ಬುತ್ತಿಗ್‌-ದಧೃಕ್‌-ಸ್ರಗ್‌-ದಿಗುಷ್ಟಿಗಷ್ಣಾ-ಯುಈ- 
ಕ್ರುಷಾ್ವಾಂ (3.2.59) 
ವೃತ್ತಿಃ-ಏಭ್ಯಃ (ಯತ್ವಿಕ್‌-ದಧೃಕ್‌-ಸಕ್‌-ದಿಕ್‌-ಉಷ್ಟಿಕ್‌-ಅಇಳ್ಸೆ-ಯುಜಿ- 
ಕ್ರುಣಸ್ಸಾಮ್‌) ಕ್ವಿನ್‌। ಅಇಗ್ಟೋಃ ಸುಪಿ ಉಪಪದೇ। ಯುಜಿ-ಕೃಇಸ್ಟೋಃ ಕೇವಲಯೊಃ 
ಕೃಣಗ್ಸೇಃ ನಲೋಪ ಅಭಾವಶ್ವ ನಿಪಾತ್ಮತೇಕನಾವಿತೌ। 
ಪ. ಛೇ. - ಬತ್ವಿಕ್‌,ದಧೃಕ್‌,ಸಕ್‌,ದಿಕ್‌,ಉಪ್ಪಿಕ್‌,ಅಇಬ್ವು,ಯುಜಿ,ಕ್ರುಇಗ್ವಾಂ। 


ಷಡ್ಲಿಣಿ ಪ್ರಕರಣಮ್‌ (ಹ.ಪು.) 315 


ಅ. ವೃ- “ಸ್ಪೃಶೋಇನುದಕೇ ಕ್ವಿನ್‌” ಎಂಬ ಸೂತ್ರದಿಂದ *್ವಿನ್‌' ಶಬ್ದವು 
ಅನುವೃತ್ತವಾಗಿದೆ. 

ಅರ್ಥ- "ಸುಪ್‌' ಉಪಪದವಾಗಿರುವ ಖತುಪೂರ್ವಕ "ಯಜ್‌' ಧಾತು, ದ್ವಿತ್ವವನ್ನು 
ಹೊಂದಿರುವ ದೃಶ್‌ ಧಾತುವಿನ ದದೃಶ್‌, ಸ್ರಜ್‌, ದಿಶ್‌, ಉತ್‌ ಪೂರ್ವಕ ಸ್ನಿಹ್‌ 
ಧಾತು, ಉಪಪದರಹಿತವಾದ ಯುಜ್‌, ಮತ್ತು ಕ್ರುಡ್‌್‌ ಧಾತುವಿನ ನಂತರ "ಕ್ವಿನ್‌' 
ಪ್ರತ್ಯಯವು ಬರುತ್ತದೆ. ಮತ್ತು ಕ್ರುನ್ಸ್‌ ನಲ್ಲಿರುವ "ನ್‌' ಕಾರಕ್ಕೆ ಲೋಪಾಭಾವದ 
ನಿಪಾತನವು ಸಹ ಆಗಿರುತ್ತದೆ. ಇಲ್ಲಿ ನಿಪಾತನವೆಂದರೆ ಪಾಣಿನಿಯವರು ಹೇಗೆ 
ಶಬ್ದವನ್ನು ಉಚ್ಚರಿಸಿದ್ದಾರೋ ಹಾಗೆಯೇ ಸ್ವೀಕರಿಸಬೇಕು. ಅದರಲ್ಲಿ ಯಾವ 
ಬದಲಾವಣೆಯನ್ನೂ ಮಾಡಬಾರದು. 

ಕ್ವಿನ್‌ ಪ್ರತ್ಯಯದಲ್ಲಿ "ಕ್‌' ಕಾರವು “ಲಶಕ್ಷತದಿತೇ” ಎ೦ಬ ಸೂತ್ರದಿಂದ “ಇತ್‌' 
ಸಂಜ್ಞೆಯನ್ನು ಹೊಂದಿದೆ. “ನ್‌” ಕಾರವು ವಲನ ಕಮ್‌” ಎಂಬುದರಿಂದ "ಇತ್‌' 


ಇ 


ಸಂಜ್ಯಕವಾಗಿದೆ. “ಇ' ಕಾರವು ಉಚ್ಚಾರಣಾರ್ಥ. ವ್‌” ಕಾರವು “ವೇರಪೃಕ್ಷಸ್ಯ” ಎಂಬ 


ಸೂತದಿಂದ ಲೋಪವಾಗುತ್ತದೆ. "ಆದ್ದರಿಂದ ಇದಕ್ಕೆ ಸರ್ವಾಪಹಾರೇ' ಎಂದು 


ಹೇಳುತ್ತಾರೆ. 
(ಕೃತ್‌ ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ -3೦3. ಕೃದತಿಣ”್‌ (3.163) 

ವೃತ್ತಿಃ-ಅತ್ರ ಧಾತ್ವಧಿಕಾರೇ ತಿಜ್‌-ಭಿನ್ನಃ ಪ್ರತ್ಯಯಃ ಕೃತ್‌-ಸ೦ಜ್ಞಃ ಸ್ಯಾತ್‌। 

ಪ. ಛೇ. - ಕೃತ್‌, ಅತಿಜ್‌। 

ಅ. ವೃ - “ತತ್ರೋಪಪದಮ್‌ ಸಪ್ತಮೀಸ್ಥಮ್‌” ಎಂಬ ಸೂತ್ರದಿಂದ “ತತ್ರ 
ಎಂಬ ಪದವು ಅನುವ್ಯ ತ್ರವಾಗುತ್ತದೆ. “ಧಾತೋಃ” ಎ೦ಬುದು ಅಧಿಕಾರ ಸೂತ್ರ. 

ಅರ್ಥ- ಧಾತುವಿನ ಅಧಿಕಾರದಲ್ಲಿ ಬರುವ “ತಿಜ್‌' ಪ್ರತ್ಯಯಗಳಿಗಿಂತ 
ಭಿನ್ನವಾದವುಗಳಿಗೆ “ಕೃತ್‌' ಸಂಜ್ಞೆಯು ಬರುತ್ತದೆ. ಇಲ್ಲಿ "ತಿಜ್‌' ಎಂದರೆ 18 ಮೂಲ 
ಆಖ್ಯಾತ ಪ್ರತ್ಯಯಗಳು. ಇವುಗಳಿಗಿಂತ ಭಿನ್ನವಾದ ಪ್ರತ್ಯಯಗಳು ಧಾತ್ಹದಧಿಕಾರದಲ್ಲಿ 
ಹೇಳಲ್ಪಟ್ಟಿದ್ದರೆ(ಛಾತುವಿನ ಪರದಲ್ಲಿ ವಿಹಿತವಾಗಿದ್ದರೆ) ಅವುಗಳಿಗೆ “ಕೃತ್‌' ಎಂಬ 
ಸಂಜ್ಞೆ ಬರುತ್ತದೆ. “ಕೃತ್ತದ್ಧಿತಸ ಮಾಸಾಶ್ಚ” ಎಂಬ ಸೂತ್ರದಿಂದ ಈ "ಕೃದನ್ತಗಳಿಗೆ 
'ಪ್ರಾತಿಪದಿಕ ಸಂಜ್ಞೆಯು” ಬೆರುತ್ತದೆ. ನ್‌ ಪ್ರ ತ್ಯಯವು ಕೃದನ್ನ ಪ್ರ ಪ್ರಕರಣದಲ್ಲಿ ಸೇರಿದೆ 
ಎಂಬುದು ಗಮನಾರ್ಹ. 

(ಅಪೃಕ್ತ “ವ್‌' ಕಾರಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 3೦4. ವೇರಪೃಕ್ತಸ್ಯ (6.1.67) 

ವೃತ್ತಿಃ-ಅಪೃಕ್ಷಸ್ಯ ವಸ್ಯ ಲೋಪಃ । 

ಪ. ಛೇ. -ವೇಃ, ಅಪ್ಪಕ್ತಸ್ಯ 


316 ಲಘುಸಿದ್ಧಾಂತ ಕೌಮುದೀ 


ಅ. ವೃ- “ಲೋಪೋವ್ಯೋರ್ವಲಿ” ಎಂಬ ಸೂತ್ರದಿಂದ "ಲೋಪಃ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಅಪೃಕ್ತ ಸಂಜ್ಞೆಯನ್ನು ಹೊಂದಿರುವ "ವ್‌' ಕಾರವು ಲೋಪವಾಗುತ್ತದೆ. 
"ಅಪೃಕ್ಷ' ವೆಂದರೆ ಏಕಾಲ್‌ ಪ್ರತ್ಯಯವು ಎಂದರ್ಥ. ಆ "ವ್‌' ಕಾರವು ಲೋಪ 
ಹೊಂದುತ್ತದೆ. 

(ಕುತ್ಣ ವಿಧಾಯಕ ಸೂತ್ರ) 

ಸೂತ್ರ - 3೦5. ಕ್ವಿನ್ಹತ್ಯಯಸ್ಯ ಕುಃ (8.2.62) 

ವೃತ್ತಿಃ-ಕ್ವಿನ್‌ ಪ್ರತ್ಯಯಃ ಯಸ್ಮಾತ್‌ ತಸ್ಯ ಕು(ಕ್‌)ವರ್ಗಃ ಅಂತಾದೇಶಃ ಪದಾಂತೇ। 
ಅಸ್ಯ ಅಸಿದ್ಧತ್ವಾತ್‌ “ಜೋಃ ಕುಃ” ಇತಿ ಕುತ್ವಮ್‌/ಯುತ್ತಿಕ್‌,ಯತ್ವಿಗ್‌ಯತ್ತಿಜೌಯತ್ತಿಗ್ಳಾ ಮ್‌) 

ಅ. ವೃ.-“ಸ್ಯೋಃ ಸಂಯೋಗಾದ್ಯೋರನ್ನೇ ಚ” ಎಂಬ ಸೂತ್ರದಿಂದ “ಅನ್ನೇ' 
ಎಂಬ ಪದವು ಅನುವೃತ್ತವಾಗುತ್ತದೆ. “ಪದಸ್ಕ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- “ಕ್ವಿನ್‌ ಪ್ರತ್ಯಯವು ಯಾವದಕ್ಕೆ ಸೇರಿಸಲಾಗಿದೆಯೋ, ಅಂತಹ ಶಬ್ದದ 
ಪದಾನ್ನದಲ್ಲಿ "ಕ್‌' ವರ್ಗವು ಅನ್ನಾದೇಶವಾಗಿ ಬರುತ್ತದೆ. 

ಸೂಚನೆ: ಈ ಪ್ರಕೃತ ಸೂತ್ರವು ತ್ರಿಪಾದಿಯಲ್ಲಿ ಪರದಲ್ಲಿ ಇರೋಣದರಿಂದ, 
“ಜೋಃ ಕುಃ” ಎಂಬ ಸೂತ್ರದ ದೃಷ್ಟಿಯಿಂದ ಅಸಿದ್ಧವಾಗುತ್ತದೆ. ಈ ಎರಡೂ 
ಸೂತ್ರಗಳು ಕುತ್ವವನ್ನೇ ವಿಧಿಸುತ್ತವೆ. ಆದರೆ “ಪೂರ್ವತ್ರಾಸಿದ್ಧಮ್‌” ಎಂಬ ಸೂತ್ರದ 
ಪ್ರಕಾರ, ಪರ ಶಾಸ್ತ್ರವು (ಈ ಪ್ರಕೃತ ಸೂತ್ರವು) ಅಸಿದ್ಧವಾಗುತ್ತದೆ. 

ಉದಾ- ಖುತ್ತಿಕ್‌,ಬತ್ತಿಗ್‌-(ಯಾಜ್ನಿಕ) - ಯತು ಪೂರ್ವಕ "ಯಜ್‌' ಧಾತುವಿನ 
ನ೦ತರ ಕ್ವಿನ್‌ ಪ್ರತ್ಯಯವನ್ನು ಸೇರಿಸಿದಾಗ, “ಜತ್ವಿಗ್‌-ದಧೃಕ್‌-ಸ್ರಗ್‌-ದಿಗುಷ್ಟಿಗಇಬ್ಬ- 
ಯುಜಿ-ಕ್ರುಇಗ್ವಾಂ” (3.2.59) ಸೂತ್ರದಿಂದ “ಕ್ವಿನ್‌' ಪ್ರತ್ಯಯದ ಎಲ್ಲ ವರ್ಣಗಳೂ 
ಲುಪ್ಪವಾಗುತ್ತವೆ. “ವಚಿಸ್ವಷಿಯಜಾದೀನಾಮ್‌ ಕಿತಿ” ಎಂಬ ಸೂತ್ರದಿಂದ "ಯಜ್‌' 
ನಲ್ಲಿರುವ "ಯ್‌' ಕಾರಕ್ಕೆ ಸಂಪ್ರಸಾರಣ ಬಂದು, "ಇ' ಕಾರವಾಗಿ ಮತ್ತು 
“ಸಂಪ್ರಸಾರಣಾಚ್ಚ” ಎಂಬ ಸೂತ್ರದಿಂದ ಪೂರ್ವರೂಪ ಬಂದು, ಯತು+ಇ+ಅ+ 
ಜ್‌-ಯತು4ಇಜ್‌ ಎಂದಾಗಿ, "ಯಣ್‌' ಸಂಧಿಯಿಂದ ಯತ್ತಿಜ್‌ ಎಂದಾಗುತ್ತದೆ. 
*ಕ್ವಿನ್‌' ಪ್ರತ್ಯಯವು "ಕೃತ್‌' ಪ್ರತ್ಯಯವಾಗಿರೋಣದ್ದರಿಂದ “ಕೃತ್ತದ್ಧಿತ ಸಮಾಸಾಶ್ಚ'” 
ಎ೦ಬ ಸೂತ್ರದಿಂದ ಪ್ರಾತಿಪದಿಕ ಸಂಜ್ಞೆ ಬರುತ್ತದೆ. ಆಮೇಲೆ “ಸುಪ್‌' ಪ್ರತ್ಯಯವನ್ನು 
ಸೇರಿಸಿದಾಗ, ಯತ್ತಿಜ್‌+ಸ್‌ ಎಂದಾಗುತ್ತದೆ. ನಂತರ “ಹಲಾ ಜ್ಯೋ ದೀರ್ಫಾತ್‌ 
ಸುತಿಸ್ಯಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬರುತ್ತದೆ. ಪ್ರಕೃತ 
ಸೂತ್ರವೂ ಮತ್ತು “ಜೋಃ ಕುಃ” ಸೂತ್ರವೂ ಪ್ರಾಪ್ತವಾಗುತ್ತದೆ. ಮೇಲೆ ಹೇಳಿದ 
ಪ್ರಕಾರ ಪರಸೂತ್ರವು ಬಾಧಿತವಾಗಿ “ಚೋಃ ಕುಃ” ಎ೦ಬ ಸೂತ್ರದಿಂದಲೇ “ಜ್‌' 
ಕಾರಕ್ಕೆ ಕುತ್ವ(ಗ್‌-ಕಾರ) ಬಂದು, ಯತ್ನಿಗ್‌ ಎಂದು ರೂಪವಾಗುತ್ತದೆ. “ವಾವಸಾನೇ” 
ಎ೦ಬ ಸೂತ್ರದಿಂದ ವೈಕಲ್ಲಿಕವಾಗಿ ಚರ್ತ್ವ ಬಂದು, ಯತ್ತಿಕ್‌ ಎಂದು ರೂಪವಾಗುತ್ತದೆ. 


ಷಡ್ಲಿಪ್ಗ್‌ ಪ್ರಕರಣಮ್‌ (ಹ.ಪು.) 317 


ಹೀಗೆ ಯತ್ನಿಕ್‌,ಯತ್ನಿಗ್‌ ಎಂದು ಎರಡು ರೂಪಗಳಾಗುತ್ತವೆ. 

ಉದಾ- ಖಯತ್ತಿಜೌ - ಪ್ರಥಮಾ ಮತ್ತು ದ್ವಿತೀಯಾ ದ್ವಿವಚನಗಳಲ್ಲಿ ಯತ್ತಿಜ್‌*ಔ 
ಮತ್ತು ಯತ್ತಿಜ್‌*ಔಟ್‌(ಔ) ಎಂದಿದ್ದಾಗ, ಯತ್ತಿಜೌ ಎಂದು ರೂಪವಾಗುತ್ತದೆ. 

ಇದೇ ರೀತಿಯಲ್ಲಿ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಖತ್ತಿಜಃ, ಯತ್ತಿಜಮ್‌, 
ಯತ್ನಿಜಃ ಯತ್ತಿಜಾ ಮೊದಲಾದ ರೂಪಗಳು ಆಗುತ್ತವೆ. ಹಲಾದಿ ವಿಭಕ್ತಿಗಳು 
ಪರದಲ್ಲಿದ್ದಾಗ ಪದಸಂಜ್ಞೆ ಬಂದು, "ಜ್‌' ಕಾರಕ್ಕೆ ಕುತ್ವ(ಗ್‌-ಕಾರ) ಆದೇಶ ಬಂದು 
ಯತ್ತಿಗ್ಸಾ ಮ್‌, ಯತ್ತಿಗ್ಗಿಃ ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಖುತ್ತಿಕ್ಷು - ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ ಸುಪ್‌ ಪ್ರತ್ಯಯವನ್ನು 
ಸೇರಿಸಿದಾಗ, ಕುತ್ವ ಬಂದಮೇಲೆ, “ಖರಿ ಚ” ಎಂಬ ಸೂತ್ರದಿಂದ ಚರ್ತ್ವ(ಕ್‌) 
ಬಂದು, “ಆದೇಶ ಪ್ರತ್ಯಯಯೋಃ? ಎಂಬ ಸೂತ್ರದಿಂದ "ಸು' ನ "ಸ್‌' ಕಾರಕ್ಕೆ ಷತ್ವ 
ಬಂದು "ಕ್‌'ಕಾರ ಮತ್ತು "ಷ್‌' ಕಾರಗಳು ಸೇರಿ “ಕ್ಟ್‌' ಎಂದಾಗಿ, ಖುತ್ತಿಕ್ಷು ಎಂದು 
ರೂಪವು ಸಿದ್ಧವಾಗುತ್ತದೆ. 

(ಹ್‌ ಕಾರಾನ್ತ ಖತ್ಚಿಹ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಯತ್ನಿಕ್‌, ಯತ್ತಿಗ್‌ ಯತ್ತಿಜೌ ಯತ್ವಿಜಃ 
ದ್ವಿತೀಯಾ  ಯತ್ತಿಜಮ್‌ , ಯತ್ತಿಜೌ ಯತ್ವಿಜಃ 
ತೃತೀಯಾ ಯತ್ನಿಜಾ ಖಯತ್ತಿಗ್ಸಾ ಕಮ್‌ ಜುತ್ತಿಗ್ಳಿಃ 
ಚತುರ್ಥೀ ಬತ್ತಿಜೇ ಯತ್ತಿಗ್ಸಾ ಮ್‌ ಯತ್ತಿಗ್ಸ .ೆ 
ಪಠಣ್ಗುಮೀ ಯತ್ಚಿಜಃ ಖಯತ್ತಿಗ್ಸಾ ಕಮ್‌ ಯತ್ತಿಗ್ಸ .ೆ 
ಷಷ್ಲೀ ಯತ್ವಿಜಃ ಯತ್ತಿಜೋಃ ಯತ್ವಿಜಾಮ್‌ 
ಸಪ್ಪಮೀ ಯತ್ತಿಜಿ ಯತ್ತಿಜೋಃ ಯತ್ತಿಕ್ಷು 
ಸಂಬೋಧನ ಹೇ ಯತ್ನಿಕ್‌!/ ಹೇ ಯತ್ತಿಜೌ! ಹೇ ಯತ್ತಿಜಃ! 
ಹೇ ಖುತ್ತಿಗ್‌! 


(ನುಮ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-306. ಯುಹೇರಸಮಾಸೇ (7.1.71) 

ವೃತ್ತಿಃ-ಯುಜೇಃ ಸರ್ವನಾಮಸ್ಥಾನೇ ನುಮ್‌ ಸ್ಯಾತ್‌ ಅಸಮಾಸೇ। ಸುಲೋಪಃ, 
ಸಂಉಯೋಗಾಂತ-ಲೋಪಃ, ಕುತ್ವೇನ ನಸ್ಯ ಜಃ 0ಉುಜ*।ಅನುಸ್ವಾರ- 
ಪರಸವರ್ಣೌ(ಯುಇಗ್ಟೌ್‌ಯುಳ್ಹಾಸಯುಗ್ಳಾ ಕಮ್‌! 

ಪ. ಛೇ. -ಯುಜೇಃ, ಅಸಮಾಸೇ। 

ಅ. ವೃ.- “ಉಗಿದಚಾಮ್‌ ಸರ್ವನಾಮಸ್ಥಾನೇಂಧಾತೋಃ” ಎ೦ಬ ಸೂತ್ರದಿಂದ 
'ಸರ್ವನಾಮಸ್ಥಾನೇ' ಎಂಬ ಪದವೂ “ಇದಿತೋ ನುಮ್‌ ಧಾತೋಃ” ಎಂಬ 


318 ಲಘುಸಿದ್ಧಾಂತ ಕೌಮುದೀ 


ಸೂತ್ರದಿಂದ "ನುಮ್‌(ನ್‌)' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ-ಸರ್ವನಾಮಸ್ಥಾನವು ಪರದಲ್ಲಿದ್ದಾಗ, "ಯುಜ್‌' ಗೆ "ನುಮ್‌(ನ್‌)'ಆಗಮವು 
ಬರುತ್ತದೆ- ಸಮಾಸವಾಗದೇ ಇದ್ದಾಗ. "ನುಮ್‌(ನ್‌)' ಇದು "ಮಿತ್‌' 
ಆಗಿರೋಣದರಿಂದ, ."ಯ್‌' ಕಾರೋತ್ತರ "ಉ' ಕಾರದ ನಂತರ ಬಂದು, 
ಕುತ್ತವಿಲ್ಲದಿದ್ದಾಗ, ಯುನ್‌ಜ್‌ ಎಂದಾಗಿ ಚುತ್ವದಿಂದ ಯುಳಇಗ್ವ್‌ ಎಂದಾಗುತ್ತದೆ. 

ಉದಾ- ಯುಜ್‌ - ಯುಜ್‌ ಧಾತುವಿನ ನಂತರ “ಜುತ್ತಿಗ್‌-ದಧೃಕ್‌-ಸ್ರಗ್‌- 
ದಿಗುಷ್ಟಿಗಣ್ವು-ಯುಜಿ-ಕ್ರುಇಗ್ಹಾಂ” (3.2.59) ಎ೦ಬ ಸೂತ್ರದಿಂದ "ಕ್ಸಿನ್‌' ಪ್ರತ್ಯಯವನ್ನು 
ಸೇರಿಸಿದಮೇಲೆ, ಇದರ ಸರ್ವಾಪಹಾರವಾಗುತ್ತದೆ. ಇದು “ಕೃತ್‌' 

ಪ್ರತ್ಯಯವಾದ್ದರಿಂದ "ಪ್ರಾತಿಪದಿಕಸಂಜ್ಞೆ' ಬರುತ್ತದೆ. ಇದಕ್ಕೆ ಸುಪ್‌ ಪ್ರತ್ಯಯವನ್ನು 
ಸೇರಿಸಿದಾಗ, ಪ್ರಕೃತ ಸೂತ್ರದಿಂದ "ನುಮ್‌(ನ್‌)' ಆಗಮ ಬಂದು, ಯುನ್‌ಜ್‌4ಸ್‌ 
ಎಂದಿರುತ್ತದೆ. “ಹಲ್ವಾ ಹ್ಯೂ ದೀರ್ಫಾತ್‌ ಸುತಿಸ್ಕಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ 
"ಸ್‌ ಕಾರಕ್ಕೆ ಲೋಪ ಬರುತ್ತದೆ. “ಜ್‌' ಕಾರಕ್ಕೆ ಸಂಯೋಗಾನ್ತ-ಲೋಪವಾಗಿ, 
“ಕ್ವಿನ್ನತ್ಯಯಸ್ಯ ಕುಃ” ಎಂಬ ಸೂತ್ರದಿಂದ "ನ್‌' ಕಾರದ ಸ್ಥಾನದಲ್ಲಿ, "ಜ್‌' ಕಾರ 
ಬ೦ದು, ಯುಜ್‌ ಎಂದು ರೂಪವಾಗುತ್ತದೆ. 

ಉದಾ- ಯುಇಸ್ಟ್‌ - "ಯುಜ್‌' ಧಾತುವಿನನಂತರ, “ಕ್ವಿನ್‌' ಪ್ರತ್ಯಯವನ್ನು 
ಸೇರಿಸಿದಮೇಲೆ, ಇದರ ಸರ್ವಾಪಹಾರವಾಗುತ್ತದೆ. ಇದು "ಕೃತ್‌' ಪ್ರತ್ಯಯವಾದ್ದರಿಂದ 
"ಪ್ರಾತಿಪದಿಕ ಸಂಜ್ಞೆ ಬರುತ್ತದೆ. ಪ್ರಥಮಾ ವಿಭಕ್ತಿ ದ್ವಿ-ವಚನದಲ್ಲಿ “ಔ' ಸೇರಿಸಿ 
ಯುಜ್‌+ಔ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ನುಮಾಗಮ ಬಂದು, ಯುನ್‌-ಜ್‌-ಔ 
ಎಂದಾಗುತ್ತದೆ. “ಚೋಃ ಕುಃ (8.2.30)” ಎಂಬ ಸೂತ್ರವು ಇಲ್ಲಿ 
ಪ್ರವೃತ್ತವಾಗದಿರೋಣದರಿಂದ "ಕುತ್ನವು' ಬರುವದಿಲ್ಲ. “ಸ್ತೋಃ ಶ್ಲುನಾಸ್ಸುಃ” ಎಂಬ 
ಸೂತ್ರದಿಂದ "ನ್‌' ಕಾರಕ್ಕೆ "ಚ್‌' ವರ್ಗದ "'ಇ*' ಕಾರ ಬಂದು, 
ಯುತ್‌ 4+ಜ್‌*ಔವಯುಇಸ್ತಿ ಎಂದು ರೂಪವಾಗುತ್ತದೆ. ಇದೇ ರೀತಿಯಲ್ಲಿ' ಉಳಿದ 
ರೂಪಗಳೂ ಸಿದ್ಧವಾಗುತ್ತವೆ. 

“ಶಸ್‌' ಮೂದಲಾದ ಪ್ರತ್ಯಯಗಳು ಅಸರ್ವನಾಮಸ್ಥಾನದ ಪರದಲ್ಲಿರುವಾಗ, 
"ನುಮ್‌(ನ್‌) ಆಗಮವು ಬರುವದಿಲ್ಲ. ಆದುದರಿ೦ದ ಯುಜಃ, ಯುಜಾ, ಯುಜೇ, 
ಯುಜಃ, ಯುಜೋಃ, ಯುಜಾಮ್‌, ಯುಜಿ ಎ೦ಬ ಇತರ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಮುಂಬರುವ “ಜೋಃ ಕುಃ (8.2.30)” 
ಎಂಬ ಸೂತ್ರದಿಂದ ಕುತ್ವ ಬಂದು "ಗ್‌' ಕಾರವು ಆದೇಶವಾಗಿ ಬರುತ್ತದೆ. ಆಗ 
ಯುಗ್ಲಾ ಮ್‌, ಯುಗಿಃ, ಯುಗ್ಗ ೬ ಯುಕು ಎಂಬ ರೂಪಗಳು ಸಿದವಾಗುತವೆ. 

ಬರಿ ಭ ಬರಿ ಊ ಧ ky) 
(ಕುತ್ವವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 
ಸೂತ್ರ- 3೦7... ಹೋಃ ಕುಃ (8.2.30) 
ವೃತ್ತಿಃ-ಚವರ್ಗಸ್ಯ ಕವರ್ಗಃ ಸ್ಯಾತ್‌ ರುಲಿ ಪದಾನ್ತೇ ಚ। ಸುಯುಕ್‌, ಸುಯುಗ್‌। 


ಷಡಿಲ್ಲ್‌ ಪ್ರಕರಣಮ್‌ (ಹ.ಪು.) 319 


ಸುಯುಜೌ। ಸುಯುಗ್ಳಾ ಕಮ್‌! ಖನ್‌। ಖಳ್‌ ಖನ್ಭ್ಯಾಮ್‌| 

ಅ.ವೃ-“ರುಲೋ ರುಲಿ” ಎಂಬ ಸೂತ್ರದಿಂದ "ರುಲಿ' ಎಂಬ ಪದವೂ, 
ಹಾಗೆಯೇ“ಸ್ಕೋಃ ಸಂಯೋಗಾದ್ಯೋರನ್ತೇ ಚ” ಎಂಬ ಸೂತ್ರದಿಂದ "ಅನ್ನೇ' ಎಂಬ 
ಪದವೂ, ಅನುವೃತ್ತವಾಗುತ್ತವೆ. “ಪದಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- "ಚ' ವರ್ಗದ ಸ್ಥಾನದಲ್ಲಿ "ಕ' ವರ್ಗವು ಯಥಾಸಂಖ್ಯವಾಗಿ ಆದೇಶವಾಗಿ 
ಬರುತ್ತದೆ, "ರುಲ್‌' ಪರದಲ್ಲಿದ್ದಾಗ. ಅಥವಾ ಪದಾನ್ನದಲ್ಲಿ. 

ಉದಾ-ಸುಯುಕ್‌, ಸುಯುಗ್‌(ಉತ್ತಮವಾದ ಯೋಗಿ)- "ಸು' ಪೂರ್ವಕ "ಯುಜ್‌' 
ಧಾತುವಿನ ನಂತರ ಕ್ಲಿಪ್‌” ಸೇರಿಸಿದಾಗ, ಪ್ರಥಮಾ ವಿಭಕ್ತಿ ಏಕವಚನ ಮತ್ತು 
ಸಂಬೋಧನ ವಿಭಕ್ತಿ ಏಕವಚನಲ್ಲಿ, ಸುಯುಜ್‌*ಕ್ವಿಪ್‌ ಎ೦ದಿದ್ದಾಗ, ಅದು 
ಸರ್ವಾಪಹಾರವಾಗಿ, "ಸುಪ್‌' ಪ್ರತ್ಯಯವನ್ನು ಸೇರಿಸಿ ಸುಯುಜ್‌+ಸು(ಸ್‌) ಎಂದಿದ್ದಾಗ, 
ಅದರ “ಸ್‌” ಕಾರಕ್ಕೆ “ಹಲ್ವಾ ಚ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ಷಮ್‌ ಹಲ್‌” ಎಂಬ 
ಸೂತ್ರದಿಂದ ಲೋಪ ಬಂದು, ಪದಾನ್ತ “ಜ್‌' ಕಾರಕ್ಕೆ "ಕುತ್ನ' ಬಂದು, ಸುಯುಗ್‌ 
ಎಂದಾಗುತ್ತದೆ. “ವಾsವಸಾನೇ” ಎಂಬ ಸೂತ್ರದಿಂದ ವಿಕಲ್ಲದಿಂದ ಚರ್ತ್ವ ಬಂದು, 
ಸುಯುಕ್‌ ಎ೦ಬ ರೂಪವು ಸಿದ್ಧವಾಗುತ್ತದೆ. ಹೀಗೆ ಎರಡುರೂಪಗಳು ಸಿದ್ಧವಾಗುತ್ತವೆ. 


ಅಜಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, ವರ್ಣಜೋಡಣೆ ಮಾತ್ರದಿಂದ ಸುಯುಜೌ, 
ಸುಯುಜಃ, ಸುಯುಜಮ್‌, ಸುಯುಜಾ, ಸುಯುಜೇ, ಸುಯುಜಃ, ಸುಯುಜೋಃ, 
ಸುಯುಜಾಮ್‌, ಸುಯುಜಿ, ಹೇ ಸುಯುಜೌ! ಹೇ ಸುಯುಜಃ। . ಎಂಬ ರೂಪಗಳು 
ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಜೋಃ ಕುಃ (8.2.30)” ಎಂಬ ಸೂತ್ರದಿಂದ 
“ಕುತ್ವ' ಬಂದು, "ಗ್‌' ಕಾರವು ಆದೇಶವಾಗಿ ಬರುತ್ತದೆ. ಆಗ, ಸುಯುಗ್ಭಾ ಮ್‌, 
ಸುಯುಗ್ಗಿತ, ಸುಯುಗ್ಭ ಕೆ ಸುಯುಕ್ಸು. 

ಉದಾ- ಖನ್‌(ಕುಂಟ)- "ಖಜಿ(ಖಜ್‌)' ಧಾತುವಿನ ಮೇಲೆ ಪ್ರಥಮಾ ವಿಭಕ್ತಿ 
ಏಕವಚನದಲ್ಲಿ "ಕ್ಟಿಪ್‌' ಪ್ರತ್ಯಯವನ್ನು ಸೇರಿಸಿದಾಗ, ಸರ್ವಾಪಹಾರ, ನುಮಾಗಮ, 
ಮತ್ತು ಪರಸವರ್ಣ ಮೊದಲಾದವುಗಳಿಂದ, ಖಇಗ್ವ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
ಇದಕ್ಕೆ “ಪ್ರಾತಿಪದಿಕ ಸಂಜ್ಞೆ ಬಂದು, "ಸು(ಸ್‌)' ಸೇರಿಸಿದಮೇಲೆ, “ಹಲ್ವಾ ಜ್ಯೋ 
ದೀರ್ಫಾತ್‌ ಸುತಿಸ್ಯಪೃಕ್ತಮ್‌ ಹಲ್‌” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ 
ಬಂದು, “ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ “ಜ್‌' ಕಾರಕ್ಕೆ ಲೋಪ 
ಬರೋಣದ್ದರಿಂದ, "ನಿಮಿತ್ತಾಪಾಯೇ ನೈಮಿತ್ತಿಕಸ್ಕಾಪ್ಯಪಾಯಃ' ಎಂಬ ನಿಯಮದಿಂದ 
“ಇ ಕಾರದ ಸ್ಥಾನದಲ್ಲಿ "ನ್‌' ಕಾರವು ಬಂದು, "ಖನ್‌' ಎಂದು ರೂಪವಾಗುತ್ತದೆ. 
“ನಲೊಪಃ ಪ್ರಾತಿಪದಿಕಾನ್ರಸ್ಯ” ಎಂಬ ಸೂತ್ರದ ದೃಷ್ಟಿಯಿಂದ "ಸಂಯೋಗಾನ್ತ' ಲೋಪವು 
ಅಸಿದ್ಧ ವಾಗೋಣದ್ದರಿಂದ, "ನ್‌' ಕಾರಕ್ಕೆ ಲೋಪವು ಬರುವದಿಲ್ಲ. ಆದರಿಂದ "ಖನ್‌' 
ಎಂದೆ ರೂಪವು ಉಳಿಯುತ್ತದೆ. 


320 ಲಘುಸಿದ್ಧಾಂತ ಕೌಮುದೀ 


ಅಜಾದಿ ವಿಭಕ್ತಿಗಳು ಪರವಾದಾಗ, "ಖಣ? ಜೊತೆಗೆ ಪ್ರತ್ಯಯಗಳನ್ನು ಸೇರಿಸುವ 
ಮಾತ್ರದಿಂದಲೇ ಖಣಗ್ವ್‌, ಖಳ್ಬುಃ, ಖಳ್ಬುಮ್‌, ಖಣಗ್ವ್‌, ಖಣ್ಬುಃ, ಖಇಗ್ವಾ, ಖಣಗ್ಲೇ, 
ಖಳ್ಬುಃ ಖಇಗ್ಹೋಃ. ಖಇಗಾಮ್‌, ಖಜ್ಞಿ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಖನ್ಭಾ ಮ್‌, ಖನ್ನಿ೬ ಖನ್ಭ್ಯಃ, ಖನ್ನು 
ಮತ್ತು ಹೇ ಖನ್‌! ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಖನ್ನು-ಸಪ್ತಮೀ ವಿಭಕ್ತಿ ಬಹುವಚನ ಪ್ರತ್ಯಯವಾದ "ಸುಪ್‌' 
ಪರದಲ್ಲಿದ್ದಾಗ, “ನಶ್ಚ” ಎ೦ಬ ಸೂತ್ರದಿಂದ, ವೈಕಲ್ಪಿಕವಾಗಿ "ಧುಟ್‌ (ಧ್‌)' ಆಗಮವು 
ಬಂದು, ಆ "ಧ್‌' ಕಾರಕ್ಕೆ ಚರ್ತ್ವದಿಂದ “ತ್‌'ಕಾರ ಬಂದು ಖನ್ನ್ಸು ಎಂಬ ವೈಕಲ್ಪಿಕ 
ರೂಪವಾಗುತ್ತದೆ. 


(ಷತ್ತ(ಷ್‌)ವನ್ನು ವಿಧಿಸುವ ಸೂತ್ರ) 
ಸೂತ್ರ - 3೦8. ವ್ರಶ್ನ-ಫ್ರಸ್ಥ-ಸೃಜ-ಮೃಜ-ಯಜ-ರಾಜ- 
ಭ್ರಾಜ-ಜ್ಛಶಾ೦ಷಃ | (8.2.36) 

ವೃತ್ತಿ-ರುಲಿ ಪದಾಂತೇ ಚ /ಜಶ್ಚ್ವ-ಚರ್ತೇ। ರಾಟ್‌, ರಾಡ್‌! ರಾಜೌ। ರಾಜಃ। 
ರಾಡ್ಭ್ರಾಮ್‌। ಏವಂ ವಿಭ್ರಾಟ್‌!ದೇವೇಟ್‌!ವಿಶ್ವಸೃಟ್‌। 

ಉಣಾದಿ ಸೂತ್ರಮ್‌-ಪರೌ ವುಜೇಃ ಷಃ ಪದಾಂತೇ। 

ಪರೌ ಉಪಪದೇ ವ್ರಜೇಃ ಕ್ಲಿಪ್‌ ಸ್ಯಾತ್‌, ದೀರ್ಫಶ್ಚ ಪದಾನ್ತೇ ಷತ್ಸಮಪಿ । 
ಪರಿವ್ರಾಟ್‌। ಪರಿವ್ರಾಜೌ। 

ಅ. ವೃ. -“ರುಲೋ ರುಲಿ” ಎಂಬ ಸೂತ್ರದಿಂದ, “ರುಲಿ” ಎಂಬ ಪದವೂ, 
ಮತ್ತು “ಸ್ಕೋಃ ಸಂಯೋಗಾದ್ಯೋರನ್ನೇಚ” ಎಂಬ ಸೂತ್ರದಿಂದ "ಅನ್ನೇ' ಎಂಬ 
ಪದವೂ ಅನುವೃತ್ತವಾಗುತ್ತವೆ. “ಪದಸ್ಕ” ಎಂಬುದು ಅಧಿಕಾರ ಸೂತ್ರ. “ಅಲೋಕನ್ತ ೫ 
ಎಂಬುದು ಇಲ್ಲಿ ಪರಿಭಾಷಾ ಸೂತ್ರವಾಗಿದೆ. 

ಅರ್ಥ-"ರುಲ್‌' ವರ್ಣವು ಪರದಲ್ಲಿದ್ದಾಗ ಅಥವಾ ಪದಾನ್ನದಲ್ಲಿದ್ದಾಗ, ವಕ್ಸ್‌, 


9 ಹದ | ಚ 


ಭ್ರಸ್ಟ್‌, ಸೃಜ್‌, ಮೃಜ್‌, ಯಜ್‌, ರಾಜ್‌ ಮತ್ತು "ಛ್‌' ಕಾರಾನ್ತ ಹಾಗೂ "ಶ್‌' ಕಾರಾನ್ರ 


ಜ 
ಧಾತುಗಳ ಸ್ಥಾನದಲ್ಲಿ, “ಷ್‌” ಕಾರವು ಅನ್ನಾದೇಶವಾಗಿ ಬರುತ್ತದೆ. 

ಸೂಚನೆ: ಈ ಮೇಲೆ ಹೇಳಿದ ಧಾತುಗಳ ಅನ್ನ್ಯ ವರ್ಣಕ್ಕೆ "ಷ್‌' ಕಾರವು 
ಆದೇಶವಾಗಿ ಬರುತ್ತದೆ. “ರುಲಾಮ್‌ ಜಶೋತನ್ತೇ” ಎಂಬ ಸೂತ್ರದಿಂದ ಅದಕ್ಕೆ 
"ಜಶ್ಚ' ಬಂದು, ಸ್ಥಾನ ಸಾಮ್ಯದಿಂದ "ಡ್‌' ಕಾರವು ಬರುತ್ತದೆ. 

ಉದಾ-ರಾಟ್‌/ರಾಡ್‌(ಪ್ರಕಾಶವುಳ್ಳವನು ಅಥವಾ ರಾಜಾ)- “ರಾಜ್ಯ' 
ಧಾತುವಿನಮೇಲೆ “ಕ್ವಿಪ್‌' ಪ್ರತ್ಯಯವನ್ನು ಸೇರಿಸಿದಾಗ, ಅದು ಸರ್ವಾಪಹಾರವಾಗಿ, 
“ಪ್ರಾತಿಪದಿಕ ಸಂಜ್ಞೆ ಬಂದು, ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ರಾಜ್‌-ಸು(ಸ್‌) 
ಎಂದಿದ್ದಾಗ, “ಹಲ್ವಾ ಚ್ಯಾ ದೀರ್ಫಾತ್‌ ಸುತಿಸ್ಕಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ 


ಷಡ್ಲಿಣ್ಣಿ ಪ್ರಕರಣಮ್‌ (ಹ.ಪು.) 321 


"ಸ್‌' ಕಾರಕ್ಕೆ ಲೋಪ ಬಂದು, ಪ್ರಕೃತ ಸೂತ್ರದಿಂದ “ಜ್‌' ಕಾರಕ್ಕೆ “ಷ್‌' ಕಾರ ಬಂದು 
ರಾಷ್‌ ಎಂದಾಗುತ್ತದೆ. “ರುಲಾಮ್‌ ಜಶೋತನ್ನೇ” ಎಂಬ ಸೂತ್ರದಿಂದ ಅದಕ್ಕೆ 
"ಜಶ್ಚ' ಬಂದು, ಸ್ಥಾನ ಸಾಮ್ಯದಿಂದ “ಡ್‌' ಕಾರವು ಬಂದು, ರಾಡ್‌ ಎಂದು 
ರೂಪವಾಗುತ್ತದೆ. “ವಾವಸಾನೇ” ಎಂಬ ಸೂತ್ರದಿಂದ ವಿಕಲ್ಲದಿಂದ “ಡ್‌' ಕಾರಕ್ಕೆ 
ಚರ್ತ್ವ(ಟ್‌) ಬ೦ದು ರಾಟ್‌ ಎಂದು ರೂಪವಾಗುತ್ತದೆ. ಹೀಗೆ ರಾಟ್‌, ರಾಡ್‌ ಎಂದು 
ಎರಡು ರೂಪಗಳಾಗಿವೆ. ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಅಥವಾ 
ಪದಾನ್ತವಾಗಿಲ್ಲದೇ ಇದ್ದಾಗ, "ಷ್‌' ಕಾರವು ಆದೇಶವಾಗಿ ಬರುವದಿಲ್ಲ. ಹೀಗಾಗಿ 
ಕೇವಲ ಪ್ರತ್ಯಯ ಜೋಡಣೆಯಿಂದ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ರಾಜೌ,ರಾಜಃ,ರಾಜಮ್‌,ರಾಜೌ, ರಾಜಃ, ರಾಜಾ, ರಾಜೇ, ರಾಜಃ, 
ರಾಜೋಃ, ರಾಜಾಮ್‌ ಮತ್ತು ರಾಜಿ ಎಂದು ರೂಪಗಳಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ರುಲ್‌' ವರ್ಣವು ಪರದಲ್ಲಿರುತ್ತದೆ. 
“ಸ್ವಾದಿಷ್ಟರ್ವನಾಮಸ್ಥಾನೇ” ಎಂಬ ಸೂತ್ರದಿಂದ "ಪದ ಸಂಜ್ಞೆ ಬಂದು ಪದಾನ್ತವೂ 
ಆಗುತ್ತದೆ. ಹೀಗಾಗಿ "ಷ್‌' ಕಾರಾದೇಶವು ಬಂದು,ಜಶ್ಚ್ವದಿಂದ ರಾಡ್ಸಾ ಮ್‌, ರಾಡ್ಫಿಃ 
ಮತ್ತು ರಾಡ್ಛ ಕ ಎಂಬ ರೂಪಗಳಾಗುತ್ತವೆ. 

ಸಪ್ತಮೀ ವಿಭಕ್ತಿಯ ಬಹುವಚನದಲ್ಲಿ, "ಸುಪ್‌(ಸು) ಸೇರಿಸಿದಾಗ, “ಢಃ ಸಿ 
ಧುಟ್‌”ಎಂಬ ಸೂತ್ರದಿಂದ "ಧುಟ್‌(ಧ್‌)' ಆಗಮ ಬಂದು, "ಧ್‌' ಕಾರ ಮತ್ತು “ಡ್‌' 
ಕಾರಗಳಿಗೆ ಚರ್ವ ಬಂದು ಧುಟ್ಟು, ಮತ್ತು ಧುಟ್ಟು ಎಂಬ ಎರಡು ರೂಪಗಳು 
ಸಿದ್ಧವಾಗುತ್ತವೆ. 

(ಹ್‌ ಕಾರಾನ್ತ ರಾಜ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ರಾಟ್‌,ರಾಡ್‌ ರಾಜೌ ರಾಜಃ 
ದ್ವಿತೀಯಾ ರಾಜಮ್‌ ರಾಜೌ ರಾಜಃ 
ತೃತೀಯಾ ರಾಜಾ ರಾಡ್ಸಾ ಕಮ್‌ ರಾಡಿಃ 
ಚತುರ್ಥೀ ರಾಜೇ ರಾಡ್ಸಾ ಮ್‌ ರಾಡ್ಛ # 
ಪಣ್ಣುಮೀ  ರಾಜಃ ರಾಡ್ಸ್ಯಾಮ್‌ ರಾಡ್ಛ್ರ್ಯಃ 
ಷಷ್ಠೀ ರಾಜಃ ರಾಜೋಃ ರಾಜಾಮ್‌ 
ಸಪ್ತಮೀ ರಾಜಿ ರಾಜೋಃ ರಾಟ್ಟು, ರಾಟ್ಸು 
ಸಂಬೋಧನ ಹೇ ರಾಟ್‌!, ಹೇ ರಾಜೌ। ಹೇ ರಾಜಃ। 
ಹೇರಾಡ್‌! 


ಇದೇ ರೀತಿಯಲ್ಲಿ ವಿಭ್ರಾಜ್‌(ವಿ ಪೂರ್ವಕ ಭ್ರಾಜ್‌ ಧಾತು), ದೇವೇಜ್‌(ದೇವ 
ಪೂರ್ವಕ "ಯಜ್‌' ಧಾತುವು ಸಂಪ್ರಸಾರಣದಿ೦ದ ದೇವೇಜ್‌ ಎಂದಾಗಿದೆ) ಮತ್ತು 


322 ಲಘುಸಿದ್ಧಾಂತ ಕೌಮುದೀ 


ವಿಶ್ವಸೃಜ್‌(ವಿಶ್ವ ಪೂರ್ವಕ ಸೃಜ್‌ ಧಾತು) ಶಬ್ದಗಳ ರೂಪಗಳು ಸಿದ್ಧವಾಗುತ್ತವೆ. 

ಉಣಾದಿ ಸೂತ್ರಮ್‌-ಪರೌ ವ್ರಜೇಃ ಷಃ ಪದಾಂತೇ- ಈ ಸೂತ್ರದ ವೃತ್ತಿಯು 
ಹೀಗಿದೆ. ಪರೌ ಉಪಪದೇ ವುಜೇಃ ಕ್ಲಿಪ್‌ ಸ್ಯಾತ್‌ ದೀರ್ಫಶ್ವ, ಪದಾನ್ತೇ ಷತ್ತಮಪಿ | 
ಪರಿವ್ರಾಟ್‌। ಪರಿವ್ರಾಜೌ। 

ಅರ್ಥ- ಪರಿ ಪೂರ್ವಕ "ವಜ್‌' ಧಾತುವಿನ ನಂತರ, ಕ್ವಿಪ್‌ ಪ್ರತ್ಯಯ ಮತ್ತು 
ಧಾತುವಿಗೆ ದೀರ್ಫ, ಹಾಗೆಯೇ ಪದಾನ್ತದಲ್ಲಿ "ಷ್‌' ಕಾರವು ಅನ್ನಾದೇಶವಾಗಿಯೂ 
ಬರುತ್ತದೆ. 

ಉದಾ- ಪರಿವ್ರಾಟ್‌/ಪರಿವ್ರಾಡ್‌(ಸನ್ಯಾಸಿ) -ಪರಿ ಪೂರ್ವಕ "ವ್ರಜ್‌' ಧಾತುವಿನ 
ನಂತರ, ಪ್ರಕೃತ ಉಣಾದಿ ಸೂತ್ರದಿಂದ ಕ್ವಿಪ್‌ ಪ್ರತ್ಯಯ, ಸರ್ವಾಪಹಾರ, ಮತ್ತು 
“ವ್ರಜ್‌' ನಲ್ಲಿರುವ ರೇಫೋತ್ತರ "ಅ' ಕಾರಕ್ಕೆ ದೀರ್ಫ, ಬಂದು ಪರಿವ್ರಾಜ್‌ ಎಂದಾಗುತ್ತದೆ. 
ಇದಕ್ಕೆ "ಪ್ರಾತಿಪದಿಕ ಸಂಜ್ಞೆ ಬಂದಿರೋಣದ್ದರಿಂದ, "ಸು(ಸ್‌)' ಪ್ರತ್ಯಯವನ್ನು 
ಸೇರಿಸಿದಾಗ, “ಹಲ್ವಾ ಕ್ಕೋ ದೀರ್ಫಾತ್‌ ಸುತಿಸ್ಕಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ 
"ಸ್‌' ಕಾರಕ್ಕೆ ಲೋಪ ಬಂದು, ಪ್ರಕೃತ ಉಣಾದಿ ಸೂತ್ರದಿಂದ "ಷ್‌' ಕಾರವು ಆದೇಶವಾಗಿ 
ಬಂದಿದೆ. “ಷ್‌' ಕಾರಕ್ಕೆ ಜಶ್ಚ್ವ(ಡ್‌) ಬಂದು, ಪರಿವ್ರಾಡ್‌ ಎಂದು ರೂಪವಾಗುತ್ತದೆ. 
“ವಾವಸಾನೇ” ಎಂಬ ಸೂತ್ರದಿಂದ ವಿಕಲ್ಲದಿಂದ ಅದಕ್ಕೆ ಚರ್ತ್ವ(ಟ್‌) ಬಂದು ಪರಿವ್ರಾಟ್‌ 
ಎಂದು ರೂಪವಾಗುತ್ತದೆ. ಹೀಗೆ ಎರಡು ರೂಪಗಳು ಸಿದ್ಧವಾಗುತ್ತವೆ. ಉಳಿದ 
ರೂಪಗಳು ಹಿಂದಿನಂತೆಯೇ ಸಿದ್ಧವಾಗುತ್ತವೆ. 


(ದೀರ್ಫಾನ್ನಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 3೦9. ವಿಶ್ವಸ್ಯ ವಸುರಾಟೋಃ ( 6.3.1268) 

ವೃತ್ತಿಃ-ವಿಶ್ವ ಶಬ್ದಸ್ಯ ದೀರ್ಫಃ ಅಂತಾದೇಶಃ ಸ್ಯಾತ್‌। ವಸೌ ರಾಟ್‌ ಶಬ್ಬೇ ಚ 
ಪರೇ। ವಿಶ್ವರಾಟ್‌, ವಿಶ್ವರಾಡ್‌। ವಿಶ್ವರಾಜೌ। ವಿಶ್ವರಾಡ್ಸಾ ಕಮ್‌! | 

ಅ. ವೃ. -“ಢ್ರಲೋಪೇ ಪೂರ್ವಸ್ಯ ದೀರ್ಫೋಇಣಃ” ಎಂಬ ಸೂತ್ರದಿಂದ 
ದೀರ್ಫಃ ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ವಸು ಮತ್ತು ರಾಟ್‌ ಶಬ್ದಗಳು ಪರದಲ್ಲಿದ್ದಾಗ ವಿಶ್ವ ಶಬ್ದಕ್ಕೆ ದೀರ್ಫ 
ಅನ್ನಾದೇಶವು ಬರುತ್ತದೆ. 

ವಿವರಣೆ- ರಾಜ್‌ ಶಬ್ದದ ಸ್ಥಾನದಲ್ಲಿ, ರಾಟ್‌ ಶಬ್ದವು ಪಠಿತವಾಗಿರೋಣದ್ದರಿಂದ 
ಪದಾನ್ತವಾಗುತ್ತದೆ. ಅದ್ದರಿಂದ ರಾಟ್‌, ರಾಡ್‌ ಗಳೆಂದು ರೂಪಗಳಾಗುತ್ತವೆ. 
ತದನಂತರವೇ ಈ ಸೂತ್ರವು ಪ್ರವೃತ್ತವಾಗುತ್ತದೆ. ಬೇರೆ ಕಡೆಗೆ ಆಗುವದಿಲ್ಲ. ಆದುದರಿಂದ 
ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ದೀರ್ಫವು ಆಗುವದಿಲ್ಲ. 

ಉದಾ- ವಿಶ್ವರಾಟ್‌, ವಿಶ್ವರಾಡ್‌ - (ಸಮಸ್ತ ಪ್ರಪಳ್ಬುದ ಒಡೆಯ) ವಿಶ್ವಪೂರ್ವಕ 
ರಾಜ್‌ ಧಾತುವಿನ ಪರದಲ್ಲಿ "ಕ್ಲಿಪ್‌' ಪ್ರತ್ಯಯವನ್ನು ಸೇರಿಸಿ ಸರ್ವಾಪಹಾರವಾದಮೇಲೆ, 
ಪ್ರಾತಿಪದಿಕ ಸಂಜ್ಞೆ ಬಂದು, ನಂತರ "ಸು(ಸ್‌)' ಸೇರಿಸಿ, ವಿಶ್ವರಾಜ್‌-ಸ್‌ ಎಂದಿದ್ದಾಗ, 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ಪು.) 323 


'ಸ್‌' ಕಾರಕ್ಕೆ ಲೋಪವಾಗಿ ವಿಶ್ವರಾಜ್‌ ಎಂದೇ ಇರುತ್ತದೆ. “ವಶ್ವ-ಭ್ರಸ್ತ-ಸೃಜ- 
ಮೃಜ-ಯಜ-ರಾಜ-ಭ್ರಾಜ-ಚ್ಛಶಾಂ ಷಃ 8.2.36)” ಎಂಬ ಸೂತ್ರದಿಂದ “ಜ್‌' 
ಕಾರಕ್ಕೆ "ಷ್‌' ಕಾರ ಆದೇಶ, ಮತ್ತು “ ರುಲಾಮ್‌ ಜಶೋನ್ಹೇ” ಎಂಬಸೂತ್ರದಿಂದ 
ಷ್‌' ಕಾರಕ್ಕೆ "ಡ್‌' ಕಾರ ಬಂದು ವಿಶ್ವರಾಡ್‌ ಎಂದು ಆಗುತ್ತದೆ. ನಂತರ ವೈಕಲ್ಪಿಕ 
ಚರ್ತ್ವದಿ೦ಂದ ವಿಶ್ವರಾಟ್‌ ಎಂದಾಗುತ್ತದೆ. ನಂತರ ಪ್ರಕೃತ ಸೂತ್ರದಿಂದ, “ರಾಡ್‌/ 
ರಾಟ್‌' ಪರದಲ್ಲಿರುವುದರಿಂದ, ವಿಶ್ವ ಶಬ್ದಕ್ಕೆ ದೀರ್ಫ ಅನ್ನಾದೇಶ ಬ೦ದು, ವಿಶ್ವರಾಡ್‌ 
ಎಂದೂ, ವೈಕಲ್ಲಿಕ ಚರ್ತ್ವದಿ೦ದ ವಿಶ್ವಾರಾಟ್‌ ಹೀಗೆ ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಇದೇ ತರಹ ಹಲಾದಿ ವಿಭಕ್ತಿಗಳು ಪರವಾದಾಗ, ಪದಾನ್ತತ್ವವು ಬಂದಿರುವುದರಿಂದ 
“ವಶ್ನ- ಭ್ರಷ್ಟ-ಸೃಜ-ಮೃಜ-ಯಜ-ರಾಜ-ಭ್ರಾಜ-ಚ್ಛಶಾಂ ಷಃ (8.2.36)” ಎಂಬ 
ಸೂತ್ರವು ಪ್ರವೃತ್ತವಾಗಿ "ಷ್‌' ಕಾರಾದೇಶ, ಡತ್ವ ಮತ್ತು ಟತ್ಸಗಳಾಗಿ, ದೀರ್ಪ್ವರೂಪ 
ಅನ್ತಾದೇಶಕ್ಕೆ ಅವಕಾಶವಾಗಿ, ವಿಶ್ವಾರಾಡ್ಭಾಮ್‌, ವಿಶ್ವಾರಾಡ್ಭಿಃ, ವಿಶ್ವಾರಾಡ್ಭ್ರಃ ಇತ್ಯಾದಿ 
ರೂಪಗಳು ಸಿದ್ಧವಾಗುತ್ತವೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದು, ವಿಶ್ವಾರಾಜ್‌*ಔ ಎಂದಿದ್ದಾಗ, ವಿಶ್ವರಾಜ್‌ 
ಎಂದು ರೂಪವಾಗುತ್ತದೆ. ಇಲ್ಲಿ "ರಾಜ್‌' ಶಬ್ದಕ್ಕೆ ಪ್ರಾತಿಪದಿಕತ್ವ ಮಾತ್ರವಿರುತ್ತದೆ. 
ಪದಾಂತತ್ವ ಇರುವದಿಲ್ಲ. ಹೀಗಾಗಿ “ವ್ರಶ್ವ-ಭ್ರಷ್ಟ-ಸೃಜ-ಮೃಜ-ಯಜ-ರಾಜ-ಭ್ರಾಜ- 
ಚ್ಛಶಾಂ ಷಃ (8.2.36)” ಎಂಬ ಸೂತ್ರವು ಪ್ರವೃತ್ತವಾಗುವದಿಲ್ಲ. ಆದ್ದರಿಂದ ಪರದಲ್ಲಿ 
ರಾಡ್‌/ರಾಟ್‌' ಶಬ್ದಗಳು ಬರುವದಿಲ್ಲ, ಹೀಗಾಗಿ ದೀರ್ಫರೂಪ, ಅನ್ನಾದೇಶಗಳು 
ಬಾರದೇ ವಿಶ್ವರಾಜೌ, ವಿಶ್ವರಾಜಃ, ವಿಶ್ವರಾಜಾ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 


(ಸ್‌ ಕಾರ-ಕ ಕಾರಗಳಗೆ ಲೋಪವನ್ನು ಹೇಳುವ ಸೂತ್ರ) 


ಸೂತ್ರ-31೦. ಸ್ಥೋಃ ಸಂಯೋಗಾದ್ಯೋರನ್ನೇ ಚ (8.2.29) 

ವೃತ್ತಿೀ-ಪದಾನ್ನೇ ರುಲಿ ಚ ಯಃ ಸಂಯೋಗಃ ತದಾದ್ಯೋಃ ಸ್ಕೋಃ(ಸಕಾರ- 
ಕಕಾರಯೋಃ) ಲೋಪಃ ಭೃಟ್‌ಸಸ್ಯ ಶ್ಲುತ್ತೇನ ಶಃ "ರುಲಾಂ ಜಶ್‌ ರುಶಿ' 
ಇತಿ ಶಸ್ಯ ಜಃ । ಭೃಜೌ। ಭೃಡ್ಛಾ ಮ್‌! "ತೃದಾದ್ಯತ್ತಮ್‌ ಪರರೂಪತ್ವಮ್‌' 

ಪ. ಛೇ. - ಸ್ಯೋಃ, ಸಂಯೋಗಾದ್ಯೋಃ, ಅನ್ನೇ, ಚ। 

ಅ. ವೃ.-“ಸಂಯೋಗಾನ್ನಸ್ಯ ಲೋಪಃ ” ಎಂಬ ಸೂತ್ರದಿಂದ “ಲೋಪಃ' ಎಂಬ 
ಪದವೂ, “ರುಲೋರುಲಿ” ಎಂಬ ಸೂತ್ರದಿಂದ "ರುಲಿ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ-ಪದಾನ್ನದಲ್ಲಿ ಅಥವಾ "ರುಲ್‌' ಪರದಲ್ಲಿದ್ದಾಗಲೂ ಸಂಯೋಗದಲ್ಲಿ 
ಇರುವ ಪ್ರಥಮ *ಸ್‌'ಕಾರ ಅಥವಾ "ಕ್‌' ಕಾರಗಳಿಗೆ ಲೋಪವು ಬರುತ್ತದೆ. 

“ಸಂಯೋಗಾನ್ನಸ್ಯ ಲೋಪಃ ” ಎ೦ಬ ಸೂತ್ರದ ದೃಷ್ಟಿಯಲ್ಲಿ ಪ್ರಕೃತ ಸೂತ್ರವು 
ತ್ರಿಪಾದಿಯಲ್ಲಿ ಪರಸೂತ್ರವಾಗಿರೋಣದರಿಂದ ಅಸಿದ್ಧವಾಗಬೇಕು. ಹಾಗಿದ್ದರೂ ಇಲ್ಲಿ 
ಈ ಸೂತ್ರವು ಪ್ರವೃತ್ತವಾಗುವದಕ್ಕೆ ಕಾರಣವೇನೆಂದರೆ, ಅಸಿದ್ಧವಾದರೂ 


324 ಲಘುಸಿದ್ಧಾಂತ ಕೌಮುದೀ 


“ಪೂರ್ವತ್ರಾಸಿದ್ಧಮ್‌” ಎಂಬುದಕ್ಕೆ ಅಪವಾದವಾಗಿದೆ ಎಂದು ತಿಳಿಯಬೇಕು. 
“ಸಂಯೋಗಾನ್ವಸ್ಯ ಲೋಪಃ * ಎಂಬ ಸೂತ್ರವು ಸಂಯೋಗದಲ್ಲಿರುವ ಅನ್ರ್ಯವರ್ಣಕ್ಕೆ 
ಲೋಪವನ್ನು ಹೇಳುತ್ತದೆ. ಆದರೆ ಇಲ್ಲಿ ಸಂಯೋಗದಲ್ಲಿರುವ ಪ್ರಥಮ ವರ್ಣಗಳಾದ 
"ಸ್‌' ಕಾರ ಮತ್ತು "ಕ್‌' ಕಾರಗಳಿಗೆ ಲೋಪವನ್ನು ಹೇಳುತ್ತದೆ. 

ಉದಾ - ಭೃಟ್‌(ಭ್ರಸ್ಟ್‌) "ಭ್ರಸ್ನ್‌' ಧಾತುವಿನಮೇಲೆ "ಕ್ವಿಪ್‌' ಪ್ರತ್ಯಯವನ್ನು 
ಸೇರಿಸಿದಮೇಲೆ, ಸಂಪ್ರಸಾರಣ ಬಂದು ಪೂರ್ವರೂಪ ಮಾಡಿದಮೇಲೆ, ಕೃದನ್ನದಲ್ಲೂ 
ಭೃಸ್ಟ್‌ ಎಂದು ರೂಪವಾಗುತ್ತದೆ. ಪ್ರಾತಿಪದಿಕ ಸಂಜ್ಞೆ ಬಂದಮೇಲೆ, "ಸು(ಸ್‌)' 
ಸೇರಿಸಿದ ನಂತರ, “ಹಲ್ವಾ ಹ್ಯೋ ದೀರ್ಫಾತ್‌ ಸುತಿಸ್ಕಪೃಕ್ಷಮ್‌ ಹಲ್‌” ಎಂಬ 
ಸೂತ್ರದಿಂದ ಅನ್ಯ "ಸ್‌' ಕಾರಕ್ಕೆ ಲೋಪ ಬಂದು, ಸಂಯೋಗದ(ಸ್ಟ್‌) ಪ್ರಥಮ 
“ಸ್‌' ಕಾರಕ್ಕೆ ಪ್ರಕೃತ ಸೂತ್ರದಿಂದ ಲೋಪ ಬಂದು, "ಭೃಜ್‌' ಎಂದು ರೂಪವಾಗುತ್ತದೆ. 
“ಜ್‌' ಕಾರದ ಸ್ಥಾನದಲ್ಲಿ, “ಪ್ರಶ್ಚ-ಭ್ರಸ್ಟ-ಸೃಜ-ಮೃಜ-ಯಜ-ರಾಜ-ಭ್ರಾಜ-ಚ್ಛಶಾಂ 
ಷಃ (8.2.36)” ಎಂಬ ಸೂತ್ರದಿಂದ "ಷ್‌' ಕಾರಾದೇಶವು ಬಂದು, “ ರುಲಾಮ್‌ 
ಜಶೋಂಇನ್ನೇ” ಎಂಬಸೂತ್ತದಿಂದ "ಷ್‌' ಕಾರಕ್ಕೆ "ಡ್‌' ಕಾರ ಬಂದು, ಭೃಡ್‌ 
ಎಂದಾಗುತ್ತದೆ. ನಂತರ "ಡ್‌' ಕಾರಕ್ಕೆ “ವಾವಸಾನೇ” ಎಂಬ ಸೂತ್ರದಿಂದ ವೈಕಲ್ಲಿಕ 
ಚರ್ತ್ವ(ಟ್‌) ಬಂದು, "ಭೃಟ್‌' ಎಂದು ರೂಪವಾಗುತ್ತದೆ. ಹೀಗಾಗಿ ಎರಡು ರೂಪಗಳು 
ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗಲೂ, ಸಂಯೋಗದ ಪ್ರಥಮ *ಸ್‌' ಕಾರಕ್ಕೆ 
ಲೋಪ ಬಂದು, ನಂತರ ಹಿಂದಿನಂತೆಯೆ "ಷತ್ನ' ಮತ್ತು "ಜಶ್ವ್ವ(ಡ್‌)' ಬಂದು, 
ಭೃಡ್ಭಾ ಮ್‌, ಭೃಡ್ಳಿಃ, ಭೃಡ್ಛ ಕ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಭೃಟ್ಟ್ಸುಭೃಟ್ಟು - ಸಪ್ತಮೀ ಬಹುವಚನದಲ್ಲಿ ಭೃಡ್‌*ಸುಪ್‌(ಸು) 
ಎಂದಿದ್ದಾಗ, “ಢಃ ಸಿ ಧುಟ್‌”() ಎಂಬ ಸೂತ್ರದಿಂದ ವೈಕಲ್ಲಿಕ "ಧುಟ್‌(ಥ್‌)' 
ಆಗಮ ಬಂದು, "ಢ್‌' ಕಾರ "ಧ್‌' ಕಾರಗಳಿಗೆ ವೈಕಲ್ಪಿಕ ಚರ್ತ್ವದಿಂದ “ಚ್‌” ಕಾರ 
“ತ್‌' ಕಾರಗಳು ಬಂದು, ಭೃಟ್ಟು, ಮತ್ತು ಭೃಟ್ಟು ಎಂದು ರೂಪಗಳಾಗುತ್ತವೆ. 

ಇನ್ನು ಮುಂದೆ ಅಜಾದಿ ಪ್ರತ್ಯಯಗಳ ಪ್ರಕ್ರಿಯೆಯ ಬಗ್ಗೆ ಹೇಳಲಾಗುತ್ತದೆ. 

ಉದಾ- ಭೃಷ್ಟೌ: ಭೃಸ್ಟ್‌ ಧಾತುವಿನಮೇಲೆ (ಔ) ಸೇರಿಸಿ ಭೃಸ್ಟ್‌-ಔ ಎಂದಿದ್ದಾಗ, 
ಪದಾನ್ರವಾಗಿಲ್ಲದೇ ಇರೋಣದ್ದರಿಂದಲೂ, ಮತ್ತು "ರುಲ್‌' ಸೇರದೇ 
ಇರೋಣದ್ದರಿಂದಲೂ "ಸ್‌' ಕಾರಕ್ಕೆ ಲೋಪವು ಬರಲಿಲ್ಲ. “ಸ್ತೋಃ ಶ್ಚುನಾಶ್ಚುಃ”() 
ಎ೦ಬ ಸೂತ್ರದಿಂದ "ಸ್‌' ಕಾರಕ್ಕೆ "ಶ್‌' ಕಾರವು ಆದೇಶವಾಗಿ ಬಂದಿದೆ. “ರುಲಾಮ್‌ 
ಜಶ್‌ ರುಸಿ” ಎಂಬ ಸೂತ್ರದಿಂದ "ಶ್‌' ಕಾರಕ್ಕೆ ಜಶ್ಚ್ವ(ಜ್‌) ಬಂದು, 
ಭೃಜ್‌ಜ್‌*ಔ=ಭ್ಯಜ್ಞೌ ಎಂದಾಗುತ್ತದೆ. 

ಇದೇ ತರಹ ಭ್ಯಜ್ಞಃ, ಭೃಜ್ಜಮ್‌, ಭೃಜೌ, ಭೃಜ್ಞ, ಭೃಜ್ಞಾ, ಭೃಜ್ಜೀ, ಭೃಜ್ಜಃ 
ಭೃಜ್ಣೋಃ,ಭೃಜ್ಜಾಮ್‌, ಭೃಜ್ಜಿ ಎಂಬ ರೂಪಗಳು ಸಿದ್ಧವಾಗುತ್ತವೆ, 


ಹಡ್ಲಿಣ್ಗ್‌ ಪ್ರಕರಣಮ್‌ (ಹ.ಪು.) 325 


ಸಂಬೋಧನ ಪ್ರಥಮಾ ವಿಭಕ್ತಿಯಲ್ಲಿ, ಹೇ ಭೃಟ್‌!, ಹೇ ಭೃಡ್‌!, ಹೇ ಭೃಜ್ಟೌ!, 
ಹೇ ಭೃಜ್ಜಃ! ಎಂದು ರೂಪಗಳಾಗುತ್ತವೆ. 


(ಸ್‌ ಕಾರವನ್ನು ವಿಧಿಸುವ ಸೂತ್ರ) 

ಸೂತ್ರ - 31. ತದೋಃ ಸಃ ಸಾವನಂತ್ಯಯೋಃ (7.2.106) 

ವೃತ್ತಿಕ-ತ್ಯದಾದೀನಾಂ ತಕಾರ-ದಕಾರಯೋಃ ಸಃ ಸ್ಯಾತ್‌ ಸೌ ಸ್ಯಃ। ತ್ಯೌತ್ಯೇ। ಸಃ 
ತೌ ತೇಃ ಯಃ ಯೌ। ಯೇ। ಏಷಃ ಏತೌ। ಏತೇ। ಏತಮ್‌। ಅನ್ವಾದೇಶೇ- 
ಏನಮ್‌। ಏನೌ। ಏನಾನ್‌। ಏನೇನ। ಏನಯೋಃ। 

ಪ. ಛೇ.-ತದೋಃ, ಸಃ, ಸೌ, ಅನನ್ತ ಯೋ 

ಅ. ವ್ಯ.- “ತ್ಯೃದಾದೀನಾಮಃ”() ಎಂಬ ಸೂತ್ರದಿಂದ “ತ್ಯದಾದೀನಾಮ್‌' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ತ್ಯದ್‌' ಮೊದಲಾದ ಸರ್ವನಾಮ ಸಂಜ್ಞೆಯನ್ನು ಹೊಂದಿರುವ ಶಬ್ದಗಳಲ್ಲಿ 
"ತ್‌' ಕಾರ "ದ್‌' ಕಾರಗಳು ಅನ್ರ್ಯವಾಗಿಲ್ಲದಿದ್ದರೆ, ಅಂಥ ವರ್ಣಗಳಿಗೆ "ಸ್‌' ಕಾರವು 
ಆದೇಶವಾಗಿ ಬರುತ್ತದೆ- ಪ್ರಥಮಾ ವಿಭಕ್ತಿಯ "ಸು' ಪ್ರತ್ಯಯವು ಪರದಲ್ಲಿದ್ದಾಗ 
ಮಾತ್ರ 

ತ್ಯದಾದಿ ಗಣಗಳಲ್ಲಿರುವ "ಹಲನ್ಹ' ಶಬ್ದಗಳಲ್ಲಿ “ತ್ಯದಾದೀನಾಮಃ” ಎಂಬ 
ಸೂತ್ರದಿಂದ ಅನ್ಯ ಹಲ್‌ ವರ್ಣದ ಸ್ಥಾನದಲ್ಲಿ “ಅ' ಕಾರವು ಆದೇಶವಾಗಿ ಬಂದು, 
ತ್ಯ*ಅ ಎಂದಿರುತ್ತದೆ. ಅನಂತರ “ಅತೋಗುಣೇ” ಎಂಬ ಸೂತ್ರದಿಂದ ಪರರೂಪ 
ಬಂದು, “ತ್ಯ' ಎಂದಾಗುತ್ತದೆ. ಇವುಗಳಲ್ಲಿ ಕೆಲವು ಶಬ್ದಗಳ ರೂಪಗಳು ಪುಲ್ಲಿಂಗ 
ಸರ್ವನಾಮ ಶಬ್ದಗಳಂತೆಯೇ ಇರುತ್ತವೆ. ಆದರೆ ತೃದ್‌, ತದ್‌, ಏತದ್‌ ಶಬ್ದಗಳ 
ಅನನ್ತ್ಯವಾದ "ತ್‌' ಕಾರಗಳ ಸ್ಥಾನದಲ್ಲಿ, "ಸ್‌' ಕಾರವು ಆದೇಶವಾಗಿ ಬರುತ್ತದೆ. 
ಅದಸ್‌ ಶಬ್ದದ ಅನಂತ್ಯವರ್ಣವಾದ "ದ್‌' ಕಾರದ ಸ್ಥಾನದಲ್ಲಿ "ಸ್‌' ಕಾರವು ಆದೇಶವಾಗಿ 
ಬರುತ್ತದೆ. 

ಉದಾ-ಸ್ಯಃ - “ತ್ಯದ್‌' ಶಬ್ದದಮೇಲೆ ಪ್ರಥಮಾ ಏಕವಚನದಲ್ಲಿ "ಸು(ಸ್‌)' 
ಸೇರಿಸಿದಮೆಲೆ “ತ್ಯದಾದೀನಾಮಃ? ಎಂಬ ಸೂತ್ರದಿಂದ ಹ್ರಸ್ವ “ಅ” ಕಾರವು "ದ್‌ 
ಕಾರದಸ್ಥಾನದಲ್ಲಿ ಬಂದು, ತ್ಯಃಅ4ಸ್‌ ಎಂದಿರುತ್ತದೆ. ತ್ಯ-ಅ ಗಳಿಗೆ ಪರರೂಪ 
ಬಂದು, ತ್ಯ*ಸ್‌ ಎಂದಾಗುತ್ತದೆ. "ತ್ಯ' ದಲ್ಲಿರುವ ಅನನ್ತ ವಾದ "ತ್‌' ಕಾರದ ಸ್ಥಾನದಲ್ಲಿ, 
ಪ್ರಕೃತ ಸೂತ್ರದಿಂದ "ಸ್‌' ಕಾರ ಬ೦ದು, ಸ್ಯ*ಸ್‌ ಎಂದಾಗಿ, ರುತ್ನ-ವಿಸರ್ಗಗಳಿಂದ 
“ಸ್ಯಃ' ಎಂದಾಗುತ್ತದೆ. 

ಉದಾ- ತ್ಯೌ, ತ್ಯೇ - ತದ್‌ ಶಬ್ದದಮೇಲೆ ಪ್ರಥಮಾ ವಿಭಕ್ತಿಯ ದ್ವಿವಚನ 
ಬಹುವಚನಗಳ ಪ್ರತ್ಯಯಗಳನ್ನು ಸೇರಿಸಿದಮೇಲೆ “ತ್ಯದಾದೀನಾಮಃ” ಎಂಬ ಸೂತ್ರದಿಂದ 
ಹ್ರಸ್ವ “ಅ” ಕಾರವು ಬಂದು, ನಂತರ ಪರರೂಪ ಬಂದು, ಸರ್ವನಾಮ ಪುಲ್ಲಿಂಗ 
ಶಬ್ದದಂತೆ ತ್ಯ್‌, ತ್ಯೇ ಎಂದು ರೂಪಗಳಾಗುತ್ತವೆ. 


326 ಲಘುಸಿದ್ಧಾಂತ ಕೌಮುದೀ 


ಉದಾ-ಸಃ, ತೌ, ತೇ - ತ್ಯದ್‌ ಶಬ್ಧವು ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ “ಸ್ಯ 
ಎಂದು ಆದಂತೆ “ತದ್‌' ಶಬ್ದವು "ಸಃ' ಎಂದಾಗಿರುವದು. 


(ದ್‌ ಕಾರಾಂತ ಫುಲ್ಲಂಗ "ತದ್‌" ಶಣ್ಣದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸಃ ತೌ ತೇ 
ದ್ವಿತೀಯಾ ತಮ್‌ ತೌ ತಾನ್‌ 
ತೃತೀಯಾ ತೇನ ತಾಭ್ಯಾಮ್‌ ೈಕಿ 
ಚತುರ್ಥೀ ತಸ್ತೆ ೈ ತಾಭ್ಯಾಮ್‌ ತೇಭ್ಯಃ 
ಪಣ್ಣುಮೀ ತಸ್ಮಾತ್‌/ತಸ್ಮಾದ್‌ ತಾಭ್ಯಾಮ್‌ ತೇಭ್ಯಃ 
ಷಷ್ಠೀ . ತಸ್ಯ ತಯೋಃ ತೇಷಾಮ್‌ 
ಸಪ್ತಮೀ ತಸ್ಮಿನ್‌ ತಯೋಃ ತೇಷು 


ಉದಾ-ಏಷಃ - ಏತದ್‌ ಶಬ್ದವೂ ಸಹ “ತ್ಯದ್‌' ಶಬ್ದದ ಪ್ರಕ್ರಿಯೆಯಂತೆಯೇ 
ರೂಪವನ್ನು ಹೊಂದುತ್ತದೆ. ಆದರೆ - 

ಪ್ರಥಮಾ ವಿಭಕ್ತಿ ಏಕವಚನದ "ಸು' ಪ್ರತ್ಯಯವು ಪರದಲ್ಲಿದ್ದಾಗ, ತ್ಯದ್‌ ಮತ್ತು 
ತದ್‌ ಶಬ್ದಗಳಲ್ಲಿ ಅನನ್ಯವಾಗಿ ಆದಿಯಲ್ಲಿರುವ “ತ್‌' ಕಾರದ ಸ್ಥಾನದಲ್ಲಿ pd 
ಕಾರವು ಆದೇಶವಾಗಿ ಬರುತ್ತದೆ. ಏತದ್‌ ಶಬ್ದದಲ್ಲಿ ಮಧ್ಯದಲ್ಲಿರುವ “ತ್‌' ಕಾರದ 
ಸ್ಥಾನದಲ್ಲಿ "ಸ್‌' ಕಾರವು ಆದೇಶವಾಗಿ ಬರುತ್ತದೆ. ಆ "ಸ್‌' ಕಾರಕ್ಕೆ “ಷ್‌' ಕಾರವು 
ಆದೇಶವಾಗಿ ಬರುತ್ತದೆ. ಅನ೦ತರ, ಹ್ರಸ್ವ ಅ-ಕಾರ, ಮತ್ತು ಪರರೂಪಗಳಾದಮೇಲೆ, 
ಏತೌ, ಏತೇ, ಏತಮ್‌, ಏತೌ, ಏತಾನ್‌, ಏತಾಭ್ಯಾಮ್‌, ಏತೈಃ ಮೊದಲಾದ ರೂಪಗಳು 
ಸಿದ್ಧವಾಗುತ್ತವೆ. “ದ್ವಿತೀಯಾಟೌಸ್ಲ್ವೇನಃ” ಎ೦ಬ ಸೂತ್ರದಿಂದ ಅನ್ವಾದೇಶದಲ್ಲಿ "ಏತದ್‌' 
ಶಬ್ದದ ಸ್ಥಾನದಲ್ಲಿ ದ್ವಿತೀಯಾ- ಅಮ್‌, ತೃತೀಯಾ-“ಟಾ(ಆ)', ಷಷ್ಟೀ ಮತ್ತು ಸಪ್ತಮೀ 
ದ್ವಿವಚನ-ಓಸ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ, "ಏನ' ಆದೇಶವು ಬಂದು ಏನಮ್‌, 
ಏನೌ, ಏನಾನ್‌, ಏನೇನ, ಏನಯೋಃ,ಏನಯೋಃ ಎಂಬ ಎರಡನೇ ರೂಪಗಳಾಗುತ್ತವೆ. 

(ಅಮ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 312. ಔಕೇಪ್ರಥಮಯೋರಮ್‌ (7.128) 

ವೃತ್ತಿಃ-ಯುಷ್ಕದಸ್ಮಭ್ಕಾಂ ಪರಸ್ಯ ಜ್‌ ಇತ್ಯೇತಸ್ಯ ಪ್ರಥಮಾ-ದ್ವಿತೀಯಯೋಃ ಚ 
ಅಮ್‌ ಆದೇಶಃ 

ಪ. ಛೇ. - ಹೇ(ಲುಪ್ತ ಷಷ್ಟೀಕ), ಪ್ರಥಮಯೋಃ, ಅಮ್‌। 

ಅ.ವೃ.- “ಯುಷ್ಮದಸ್ಮದ್ಭಾ ಮ್‌ ಜಸೋತಶ್‌” ಎಂಬ ಸೂತ್ರದಿಂದ 
"ಯುಷ್ಕದಸ್ಮದ್ಭ್ಯಾಮ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ಪು.) 327 


ಅರ್ಥ- "ಯುಷ್ಕದ್‌' ಮತ್ತು "ಅಸ್ಕದ್‌' ಶಬ್ದಗಳ ನಂತರ "ಜೌ' ಹಾಗೂ ಪ್ರಥಮಾ 
ಮತ್ತು ದ್ವಿತೀಯಾ ವಿಭಕ್ತಿಗಳ ಸ್ಥಾನದಲ್ಲಿ “ಅಮ್‌' ಆದೇಶವು ಬರುತ್ತದೆ. 

'ಜೇ' ಮೊದಲಾದ ವಿಭಕ್ತಿಗಳ ಸ್ಥಾನದಲ್ಲಿ ಆದೇಶ ಬರುವದಕ್ಕೆ ಕಾರಣವೇನೆಂದರೆ, 
“ಸ್ಥಾನಿವದ್ಬಾವೇನ ಅಮ್‌” ಎಂಬಲ್ಲೂ ಪ್ರತ್ಯಯತ್ನವು ಬರುತ್ತದೆ. “ಹಲನ್ತ್ಯಮ್‌” 
ಎಂಬ ಸೂತ್ರದಿಂದ "ಮ್‌' ಕಾರಕ್ಕೆ "ಇತ್‌' ಸಂಜ್ಞೆಯು ಬರುತ್ತದೆ. ಅದನ್ನು 
ಬಾಧಿಸುವದಕ್ಕಾಗಿ, “ನ ವಿಭಕ್ತೌ ತುಸ್ಮಾ” ಎಂಬ ನಿಷೇಧ ಸೂತ್ರವು ಹೊರಟಿದೆ. 
ಆದ್ದರಿಂದ “ಅಮ್‌' ಶಬ್ದವೇ ಆದೇಶ ರೂಪವಾಗಿ ಇರುತ್ತದೆ. ಆದ್ದರಿಂದ "ಮ್‌' 
ಕಾರಕ್ಕೆ “ಇತ್‌' ಸಂಜ್ಞೆಯು ಬರುವದಿಲ್ಲ. 

(ತ್ಫ ಮತ್ತು ಅಹ ಆದೇಶಗಳನ್ನು ವಿಧಿಸುವ ಸೂತ್ರ) 


ಸೂತ್ರ- 313. ತ್ವಾಹೌ ಸೌ ( 7.2.94) 

ವೃತ್ತಿಃ-ಅನಯೋಃ “ಮ' ಪರ್ಯಂತಸ್ಯ ತ್ವಾಹೌ(ತ್ವ ಮತ್ತುಅಹ), ಆದೇಶೌ ಸ್ವಃ 
(ಸು ಪ್ರತ್ಯಯ ಪರೇ) 

ಅ. ವೃ-“ಯುಷ್ಕ್ಮದಸ್ಮದೋರನಾದೇಶೇ?” ಎಂಬ ಸೂತ್ರದಿ೦ದ "ಯುಷ್ಠ್ಕದಸ್ಮದೋಃ' 
ಎಂಬ ಪದವು ಅನುವೃತ್ತವಾಗುತ್ತದೆ “ಮ್‌ ಪರ್ಯಂತಸ್ಯ” ಎಂಬುದು ಅಧಿಕಾರ 
ಸೂತ್ರವಾಗಿದೆ. 

ಅರ್ಥ- "ಸು(ಸ್‌)' ಪ್ರತ್ಯಯವು ಪರದಲ್ಲಿದ್ದಾಗ "ಯುಷ್ಕದ್‌' ಮತ್ತು "ಅಸ್ಮದ್‌' 
ಶಬ್ದಗಳಲ್ಲಿ "ಮ್‌' ಪರ್ಯಂತ ಭಾಗಕ್ಕೆ ಕ್ರಮವಾಗಿ “ತ್ವ' ಮತ್ತು "ಅಹ' ಎಂಬ 
ಶಬ್ದಗಳು ಆದೇಶವಾಗಿ ಬರುತ್ತವೆ. “ಯುಷ್ಕದ್‌' ಶಬ್ದದಲ್ಲಿ "ಯುಷ್ಕ್‌' ಎಂಬ ಶಬ್ದವು, 
'ಅಸ್ಮದ್‌' ಶಬ್ದದಲ್ಲಿ "ಅಸ್ಟ್‌' ಎಂಬ ಶಬ್ದವು "ಮ್‌' ಪರ್ಯಂತ ಶಬ್ದಗಳು. ಇವುಗಳಿಗೆ 
ಕ್ರಮವಾಗಿ “ತ್ವ' ಮತ್ತು "ಅಹ' ಶಬ್ದಗಳು ಆದೇಶವಾಗಿ ಬರುತ್ತವೆ ಎಂದು ಅರ್ಥ. 

(ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ- 344. ಶೇಷೇ ಲೋಪಃ ( 7.2.೨೦) 

ವೃತ್ತಿಎತಯೋಃ "ಟಿ' ಲೋಪಃ ತ್ವಮ್‌ । ಅಹಮ್‌। 

ಅ. ವೃ. - “ಯುಷ್ಕದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ "ಯುಷ್ಕದಸ್ಮದೋಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. “ಮ್‌ ಪರ್ಯಂತಸ್ಯ” ಎಂಬುದು ಅಧಿಕಾರ 
ಸೂತ್ರವಾಗಿದೆ. ಅದೇ ಅಧ್ಯಾಯ ಮತ್ತು ಪಾದದ 94 ನೆಯ ಸೂತ್ರದಿಂದ ಅಪಕರ್ಷಣ 
ಮಾಡಲಾಗಿದೆ. 

ಅರ್ಥ-"ಯುಷ್ಕದ್‌' ಮತ್ತು "ಅಸ್ಮದ್‌' ಶಬ್ದಗಳ "ಮ್‌' ಪರ್ಯಂತ ಭಾಗವನ್ನು 
ಬಿಟ್ಟು ಉಳಿದ ಭಾಗದ "ಟಿ' ಗೆ ಲೋಪವು ಬರುತ್ತದೆ. 

“ಯುಷ್ಕ್‌' ಗೆ "ತ್ವ' ಆದೇಶ ಬ೦ದು ಯುಷ್ಕದ್‌.-ಅಮ್‌ ಎಂದಿದ್ದಾಗ, 
ತ್ವ-ಅದ್‌--ಅಮ್‌ ಎಂದಿರುತ್ತದೆ. "ಅದ್‌' ಎಂಬುದು "ಟಿ' ಆಗಿರೋಣದ್ದರಿಂದ ಪ್ರಕೃತ 


328 ಲಘುಸಿದ್ಧಾಂತ ಕೌಮುದೀ 


ಸೂತ್ರದಿಂದ ಲೋಪ ಹೊಂದುತ್ತದೆ. ಆಗ ತ್ವ*ಅಮ್‌ ಎಂದಿರುತ್ತದೆ. “ಅಮಿಪೂರ್ವಃ” 
ಎಂಬ ಸೂತ್ರದಿಂದ ಪೂರ್ವರೂಪ ಬಂದು ತ್ವಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 
ಇದೇ ರೀತಿಯಲ್ಲಿ 'ಅಸ್ಟ್‌' ಗೆ "ಅಹ' ಆದೇಶ ಬಂದು, ಅಹ-4ಅದ್‌-4ಅಮ್‌ ಎಂದಿದ್ದಾಗ, 
ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಅಹಮ್‌ ಎಂದು ರೂಪವಾಗುತ್ತದೆ. 


(ಯುವ ಮತ್ತು ಅವ ಆದೇಶಗಳನ್ನು ವಿಧಿಸುವ ಸೂತ್ರ) 

ಸೂತ್ರ - 315... ಯುವಾವೌ ದ್ವಿವಚನೇ (7.2.92) 

ವೃತ್ತಿಃ-ದ್ದಯೋಃ ಉಕ್ತೌ ಅನಯೋಃ "ಮ್‌' ಪರ್ಯಂತಸ್ಯ ಯುವ-ಆವೌ ಸ್ವಃ 
ವಿಭಕೌ 

ಅ. ವೃ- “ಯುಷ್ಕದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ "ಯುಷ್ಕದಸ್ಮದೋಃ' 
ಎಂಬ ಪದವೂ “ಅಷ್ಟನ ಆ ವಿಭಕೌ” ಎಂಬ ಸೂತ್ರದಿಂದ "ವಿಭಕೌ' ಎಂಬ 
ಪದವೂ ಅನುವೃತ್ತವಾಗುತ್ತವೆ. “ಮಪರ್ಯನ್ನಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-ದ್ವಿವಚನವನ್ನು ಹೇಳುವ ವಿಭಕ್ತಿ ಪ್ರತ್ಯಯಗಳು ಪರದಲ್ಲಿರುವಾಗ, "ಯುಷ್ಕದ್‌' 
ಮತ್ತು "ಅಸ್ಮದ್‌' ಶಬ್ದಗಳಲ್ಲಿರುವ "ಮ್‌ ಪರ್ಯನ್ತ ಭಾಗಕ್ಕೆ ಕ್ರಮವಾಗಿ "ಯುವ' 
ಮತ್ತು "ಆವ' ಆದೇಶಗಳು ಬರುತ್ತವೆ. 


(ದೀರ್ಥ "ಆ' ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ- 316. ಪ್ರಥಮಾಯಾಶ್ಚ ದಧ್ವಿವಚನೇ ಭಾಷಾಯಾಮ್‌ (7.2.58) 
ವೃತ್ತಿ-ಔಜಿ ಏತಯೋಃ ಆತ್ವಂ ಲೋಕೇ। ಯುವಾಮ್‌। ಆವಾಮ್‌। 

ಪ. ಛೇ. - ಪ್ರಥಮಾಯಾಃ ಚ, ದ್ವಿವಚನೇ, ಭಾಷಾಯಾಮ್‌। 

ಅ. ವೃ- “ಯುಷ್ಕದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ "ಯುಷ್ಕದಸ್ಮದೋಃ' 
ಎಂಬ ಪದವೂ “ಅಷ್ಟನ ಆ ವಿಭಕೌ” ಎಂಬ ಸೂತ್ರದಿಂದ "ವಿಭಕೌ' ಎಂಬ 
ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ-ಲೌಕಿಕ ಭಾಷೆಯಲ್ಲಿ ಪ್ರಥಮಾ ವಿಭಕ್ತಿಯ ದ್ವಿ ವಚನವು ಪರದಲ್ಲಿದ್ದಾಗ, 
“ಯುಷ್ಮದ್‌' ಮತ್ತು "ಅಸ್ಮದ್‌' ಶಬ್ದಗಳಿಗೆ ದೀರ್ಫ "ಆ' ಕಾರವು ಆದೇಶವಾಗಿ 
ಬರುತ್ತದೆ. 

“ಅಲೋಕನ್ತ್ಯಸ್ಯ” ಎಂಬ ಸೂತ್ರದಿಂದ ಕೊನೆಯ ವರ್ಣವಾದ "ದ್‌' ಕಾರಕ್ಕೆ 
ದೀರ್ಫ "ಆ' ಕಾರವು ಆದೇಶವಾಗಿ ಬರುತ್ತದೆ ಎಂದು ಅರ್ಥ. 

ಸೂಚನೆ: ದ್ವಿತೀಯಾ ವಿಭಕ್ತಿ ದ್ವಿವಚನದಲ್ಲೂ ದೀರ್ಥ “ಆ” ಕಾರವು ಆದೇಶವಾಗಿ 
ಬರುತ್ತದೆ ಎಂಬುದನ್ನೂ ಮನಸಿನಲ್ಲಿಟ್ಟುಕೊಂಡು “ದ್ವಿಶೀಯಾಯಾಂಚ” ಎಂಬ 


ಸೂತ್ರವನ್ನು ಪ್ರತ್ಯೇಕವಾಗಿ ಮಾಡಿರುವರು. 


ಈ ಸೂತ್ರವನ್ನು ಇಷ್ಟು ದೀರ್ಫವಾಗಿ ಬರೆಯುವದಕ್ಕೆ ಬದಲಾಗಿ “ಔಜಿ 
ಭಾಷಾಯಾಮ್‌' ಎಂದೇ ಬರೆಯಬಹುದಾಗಿತ್ತು, ಆಗ ಪ್ರಥಮಾ ಹಾಗೂ ದ್ವಿತೀಯಾ 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ಪು.) 329 


ದ್ವಿವಚನಗಳಿಗೆ ಒಂದೇ ತರಹದ ಆದೇಶವು ಬರುತ್ತಿತ್ತು. ಇದಕ್ಕಾಗಿ ಮತ್ತೊಂದು 
ಸೂತ್ರವನ್ನು ಮಾಡಬೇಕಾದ ಅವಶ್ಯಕತೆ ಇರುತ್ತಿರಲಿಲ್ಲ. ಸೂತ್ರಕ್ಕೆ ಅಲ್ಪಾಕ್ಷರತ್ಸವೂ 
ಬರುತ್ತಿತ್ತು ಎಂಬುದು ಭಟ್ಟೋಜಿ ದೀಕ್ಷಿತ ಮೊದಲಾದವರ ಅಭಿಪ್ರಾಯ, 

ಉದಾ- ಯುವಾಮ್‌- "ಯುಷ್ಕದ್‌' ಶಬ್ದದಮೇಲೆ ದ್ವಿತೀಯಾ ವಿಭಕ್ತಿ ದ್ವಿವಚನದ 
ಪ್ರತ್ಯಯವಾದ "ಔ' ಬಂದು, ಯುಷ್ಕದ್‌.ಔ ಎಂದಿದ್ದಾಗ, “ಜೇ ಪ್ರಥಮಯೋರಮ್‌” 
ಎಂಬ ಸೂತ್ರದಿಂದ "ಅಮ್‌' ಆದೇಶವು ಬಂದು, ಯುಷ್ಕದ್‌* ಅಮ್‌ ಎಂದಾಗುತ್ತದೆ. 
“ಯುವಾವೌ ದ್ವಿವಚನೇ” ಎಂಬ ಸೂತ್ರದಿಂದ "ಮ್‌' ಪರ್ಯನ್ತ ಶಬ್ದ ಸ್ವರೂಪಕ್ಕೆ 
"ಯುವ' ಆದೇಶವು ಬಂದು, ಯುವ ಅದ್‌. ಅಮ್‌ ಎಂದಾಗುತ್ತದೆ. “ಅತೋಗುಣೇ” 
ಎಂಬ ಸೂತ್ರದಿಂದ "ಯುವ' ಮತ್ತು "ಅದ್‌' ಶಬ್ದಗಳ ಎರಡು "ಅ' ಕಾರಗಳಿಗೆ 
ಪರರೂಪ ಬಂದು, ಯುವದ್‌+ ಅಮ್‌ ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ "ದ್‌' 
ಕಾರಕ್ಕೆ ದೀರ್ಫ "ಆ' ಕಾರವು ಆದೇಶವಾಗಿ ಬಂದು, ಯುವ ಆ--ಅಮ್‌ ಎಂದಾಗುತ್ತದೆ. 
ಯುವ--ಆ ಶಬ್ದ ಗಳಿಗೆ ಸವರ್ಣದೀರ್ಪ ಬಂದು, ಯುವಾ--ಅಮ್‌ ಎಂದಾಗುತ್ತದೆ. 
ಆನಂತರ “ಅಮಿಪೂರ್ವಃ” ಎ೦ಬ ಸೂತ್ರದಿಂದ ಪೂರ್ವರೂಪ ಬಂದು ಯುವಾಮ್‌ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆವಾಮ್‌ : “ಅಸ್ಕದ್‌' ಶಬ್ದದಮೇಲೆ ದ್ವಿತೀಯಾ ವಿಭಕ್ತಿ ದ್ವಿವಚನದ 
ಪ್ರತ್ಯಯವಾದ “ಔ' ಸೇರಿ ಅಸ್ಮದ್‌೬ಔ ಎಂದಿದ್ದಾಗ, “ಜೇ ಪ್ರಥಮಯೋರಮ್‌” 
ಎ೦ಬ ಸೂತ್ರದಿಂದ "ಔ' ಗೆ "ಅಮ್‌' ಆದೇಶವು ಬಂದು, ಅಸ್ಮದ್‌4ಅಮ್‌ 
ಎಂದಾಗುತ್ತದೆ. “ಯುವಾವೌ ದ್ವಿವಚನೇ” ಎಂಬ ಸೂತ್ರದಿಂದ "ಮ್‌' ಪರ್ಯನ್ತ 
ಶಬ್ದ ಸ್ವರೂಪಕ್ಕೆ "ಆವ' ಆದೇಶವು ಬಂದು, ಆವ4ಅದ್‌*ಅಮ್‌ ಎಂದಾಗುತ್ತದೆ. 
“ಅತೋಗುಣೇ” ಎಂಬ ಸೂತ್ರದಿಂದ “ಆವ” ಮತ್ತು "ಅದ್‌' ಶಬ್ದಗಳ ಎರಡು "ಅ' 
ಕಾರಗಳಿಗೆ ಪರರೂಪ ಬಂದು ಆವದ್‌--ಅಮ್‌ ಎಂದಾಗುತ್ತದೆ. "ದ್‌' ಕಾರದ ಸ್ಥಾನದಲ್ಲಿ 
ಪ್ರಕೃತ ಸೂತ್ರದಿಂದ ದೀರ್ಫ "ಆ' ಕಾರವು ಆದೇಶವಾಗಿ ಬಂದು ಆವ. ಆ. ಅಮ್‌ 
ಎಂದಾಗುತ್ತದೆ. ಆವ4ಆ ಶಬ್ದಗಳಿಗೆ ಸವರ್ಣದೀರ್ಫ ಬಂದು, ಆವಾ--ಅಮ್‌ 
ಎಂದಾಗುತ್ತದೆ. ಆನಂತರ “ಅಮಿಪೂರ್ವಃ” ಎಂಬ ಸೂತ್ರದಿಂದ ಪೂರ್ವರೂಪ 
ಬ೦ದು ಆವಾಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: ಪ್ರಕೃತ ಸೂತ್ರದಲ್ಲಿ "ಭಾಷಾಯಾಮ್‌' ಎಂದು ಹೇಳಿರೋಣದ್ದರಿಂದ, 
ಲೌಕಿಕ ಭಾಷೆಯಲ್ಲಿ ಮಾತ್ರ ದೀರ್ಥ "ಆ' ಕಾರವು ಆದೇಶವಾಗಿ ಬರುತ್ತದೆ, ವೈದಿಕದಲ್ಲಿ 
ಯುವಮ್‌ ಮತ್ತು ಆವಮ್‌ ಎಂದೇ ರೂಪವಿರುತ್ತದೆ. 


(ಜಸ್‌ ಪರದಲ್ಲದ್ದಾಗ ಯೂಯ ಮತ್ತು ವಯ ಆದೇಶಗಳನ್ನು ವಿಧಿಸುವ ಸೂತ್ರ) 


ಸೂತ್ರ - 317. ಯೂಯ-ವಯ್‌ೌ ಜಸಿ (7.2.೨3) 
ವೃತ್ತಿಃ-ಅನಯೋಃ "ಮ' ಪರ್ಯಂತಸ್ಯ ಯೂಯಮ್‌। ವಯಮ್‌। 
ಅ. ವೃ.- “ಯುಷ್ಠದಸ್ಮದೋರನಾದೇಶೇ” ಎಂಬ ಸೂತ್ರದಿ೦ದ "ಯುಷ್ಠದಸ್ಮದೋಃ' 


330 ಲಘುಸಿದ್ಧಾಂತ ಕೌಮುದೀ 


ಎಂಬ ಪದವು ಅನುವೃತ್ತವಾಗುತ್ತದೆ. “ಮ ಪರ್ಯಂತಸ್ಕ” ಎಂಬುದು ಅಧಿಕಾರ 
ಸೂತ್ರವಾಗಿದೆ. 

ಅರ್ಥ-"ಜಸ್‌' ಪರದಲ್ಲಿದ್ದಾಗ, "ಯುಷ್ಕದ್‌' ಮತ್ತು "ಅಸ್ಮದ್‌' ಶಬ್ದಗಳ "ಮ್‌' 
ಪರ್ಯಂತದ ಶಬ್ದ ಸ್ವರೂಪಕ್ಕೆ ಕ್ರಮವಾಗಿ "ಯೂಯ' ಮತ್ತು "ವಯ' ಆದೇಶಗಳು 
ಬರುತ್ತವೆ. 

ಉದಾ- ಯೂಯಮ್‌: "ಯುಷ್ಕದ್‌' ಶಬ್ದದಮೇಲೆ "ಜಸ್‌(ಅಸ್‌)' ಪ್ರತ್ಯಯವನ್ನು 
ಸೇರಿಸಿ ಯುಷ್ಕದ್‌* ಅಸ್‌ ಎಂದಿದ್ದಾಗ, ಅದಕ್ಕೆ "ಅಮ್‌' ಆದೇಶ ಬಂದು, 
ಯುಷ್ಮದ್‌- ಅಮ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ಯುಷ್ಕದ್‌' ಶಬ್ದದ "ಮ್‌' 
ಪರರ್ಯಂತ(ಯುಷ್ಠ್‌)ಬಾಗಕ್ಕೆ "೦ಯೂಂತು' ಎಂಬ ಆದೇಶ ಬಂದು 
ಯೂಯ- ಅದ್‌. ಅಮ್‌ ಎಂದಾಗುತ್ತದೆ. "ಅಮ್‌' ಗೆ ಸ್ಥಾನಿವದ್ಭಾವದಿಂದ “ಜಸ್‌' 
ಎಂದು ಭಾವಿಸಲಾಗುತ್ತದೆ. ಆಗ ಪ್ರಕೃತ ಸೂತ್ರದಿಂದ ಯೂಯ-ಅದ್‌- ಅಮ್‌ 
ಎಂದೇ ಇರುತ್ತದೆ. “ಶೇಷೇ ಲೋಪಃ” ಎಂಬ ಸೂತ್ರದಿಂದ “ಅದ್‌” ಭಾಗಕ್ಕೆ "ಟಿ' 
ಲೋಪ ಬಂದು, ಯೂಯ--ಅಮ್‌ ಎಂದಾಗುತ್ತದೆ. “ಅಮಿ ಪೂರ್ವಃ” ಎಂಬ 
ಸೂತ್ರದಿಂದ ಪೂರ್ವರೂಪ ಬಂದು ಯೂಯಮ್‌ ಎಂದು ರೂಪವಾಗುತ್ತದೆ. 

ಉದಾ- ವಯಮ್‌ : "ಅಸ್ಮದ್‌' ಶಬ್ದದಮೇಲೆ "ಜಸ್‌(ಅಸ್‌)' ಪ್ರತ್ಯಯ ಸೇರಿಸಿ 
ಅಸ್ಕದ್‌.-ಅಸ್‌ ಎಂದಿದ್ದಾಗ, "ಜಸ್‌' ಗೆ "ಅಮ್‌' ಆದೇಶ ಬಂದು ಅಸ್ಮದ್‌--ಅಮ್‌ 
ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ "ಮ್‌' ಪರ್ಯಂತ(ಅಸ್ಸ್‌ ಭಾಗಕ್ಕೆ “ವಯ' 
ಆದೇಶವು ಬಂದು ವಯ ಅದ್‌. ಅಮ್‌ ಎಂದಾಗುತ್ತದೆ. “ಶೇಷೇ ಲೋಪಃ” ಎಂಬ 
ಸೂತ್ರದಿಂದ “ಅದ್‌' ಭಾಗಕ್ಕೆ "ಟಿ' ಲೋಪ ಬಂದು, ವಯ- ಅಮ್‌ ಎಂದಾಗುತ್ತದೆ. 
“ಅಮಿ ಪೂರ್ವಃ” ಎ೦ಬ ಸೂತ್ರದಿಂದ ಪೂರ್ವರೂಪ ಬಂದು ವಯಮ್‌ ಎಂದು 
ರೂಪವಾಗುತ್ತದೆ. | 

(ತಮ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 318. ತ್ವಮಾವೇಕವಚನೇ ( 7.2.97) 

ೈತ್ತಿಃ-ಏಕಸ್ಯ ಉಕ ಅನಯೋಃ “ಮ' ಪರ್ಯಂತಸ್ಯ ತ್ವ-ಮೌ ಸಃ ವಿಭಕೌ| 

ಪ. ಛೇ. - ತ್ವ-ಮೌ, ಏಕವಚನೇ। 

ಅ.ವೃ.-“ಅಷ್ಟನ ಆ ವಿಭಕೌ” ಎಂಬ ಸೂತ್ರದಿಂದ "ವಿಭಕೌ' ಎಂಬ ಪದವೂ, 
“ಯುಷ್ಮದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ "ಯುಷ್ಕದಸ್ಮದೋಃ' ಎಂಬ 
ಪದವೂ ಅನುವೃತ್ತವಾಗುತ್ತವೆ. “ಮ ಪರ್ಯಂತಸ್ಕ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ವಿಭಕ್ತಿಪ್ರತ್ಯಯಗಳು ಪರದಲ್ಲಿದ್ದಾಗ, "ಯುಷ್ಕದ್‌' ಮತ್ತು "ಅಸ್ಮದ್‌' ಶಬ್ದಗಳ 
"ಮ್‌' ಪರ್ಯಂತ ಭಾಗಕ್ಕೆ ಕ್ರಮವಾಗಿ “ತ್ವ' ಮತ್ತು "ಮ' ಗಳು ಆದೇಶವಾಗಿ 
ಬರುತ್ತವೆ- ಏಕಸಂಖ್ಯಾವಿಶಿಷ್ಠವಾಗಿದ್ದಾಗ. 


ಷಡ್ಲಿಕ್ಲ್‌ ಪ್ರಕರಣಮ್‌ (ಹ.ಪು.) 331 


(ಆತ್‌(ಆ) ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 319. ಧ್ವಿತೀಯಾಯಾಂ ಚ (7.2.87) 

ವೃತ್ತಿಃ-ಅನಯೋಃ ಆತ್‌ ಸ್ಯಾತ್‌ । ತ್ವಾಮ್‌। ಮಾಮ್‌ 

ಪ. ಛೇ. - ದ್ವಿತೀಯಾಯಾಂ, ಚ। 

ಅ. ವ್ಯ:- “ಅಷ್ಟನ ಆ ವಿಭಕೌ” ಎಂಬ ಸೂತ್ರದಿಂದ "ವಿಭಕೌ” ಎಂಬ ಪದವೂ, 
“ಯುಷ್ಮದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ "ಯುಷ್ಕದಸ್ಮದೋಃ' ಎಂಬ 
ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ-ದ್ವಿತೀಯಾ ವಿಭಕ್ತಿ ಪ್ರತ್ಯಯವು ಪರದಲ್ಲಿದ್ದಾಗ, "ಯುಷ್ಕದ್‌' ಮತ್ತು "ಅಸ್ಮದ್‌' 
ಶಬ್ದಗಳ ಅನ್ನ್ಯ ವರ್ಣವಾದ "ದ್‌' ಕಾರಕ್ಕೆ "ಆ' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- ತ್ವಾಮ್‌- “ಯುಷ್ಕದ್‌' ಶಬ್ದದಮೇಲೆ ದ್ವಿತೀಯಾವಿಭಕ್ತಿ ಏಕವಚನದ 
ಪ್ರತ್ಕಯವಾದ "ಅಮ್‌' ಪರದಲ್ಲಿದ್ದಾಗ “ಜೌ ಪ್ರಥಮಯೋರಮ್‌” ಎಂಬ ಸೂತ್ರದಿಂದ 
“ಅಮ್‌' ಆದೇಶವು ಬಂದು, ಯುಷ್ಕದ್‌*- ಅಮ್‌ ಎಂದಿರುತ್ತದೆ. “ತ್ವಮಾವೇಕವಚನೇ 
(7.2.97)” ಎಂಬ ಸೂತ್ರದಿಂದ "ಯುಷ್ಮ' ಎಂಬ ಭಾಗಕ್ಕೆ "ತ್ವ' ಆದೇಶ ಬಂದು, 
ತ್ವ-ಅದ್‌.- ಅಮ್‌ ಎಂದಾಗುತ್ತದೆ. ಇಲ್ಲಿ "ತ್ವ' ಮತ್ತು "ಅದ್‌' ಗಳಿಗೆ “ಅತೋಗುಣೇ” 
ಎಂಬ ಸೂತ್ರದಿಂದ ಪರರೂಪವು ಆದೇಶವಾಗಿ ಬಂದು ತ್ವದ್‌.-ಅಮ್‌ ಎಂದಾಗುತ್ತದೆ. 
ನಂತರ ಪ್ರಕೃತ ಸೂತ್ರದಿಂದ "ದ್‌' ಕಾರಕ್ಕೆ "ಆ' ಕಾರವು ಆದೇಶವಾಗಿಬಂದು 
ತ್ವ-ಆ--ಅಮ್‌ ಎಂದಾಗುತ್ತದೆ. ಮೊದಲ ಎರಡು ಶಬ್ದಗಳಿಗೆ ಸವರ್ಣದೀರ್ಫ್ಥ ಬಂದು, 
ತ್ವಾ-ಅಮ್‌ ಎಂದಾಗುತ್ತದೆ. ನಂತರ “ಅಮಿ ಪೂರ್ವಃ” ಎಂಬ ಸೂತ್ರದಿಂದ 
ಪೂರ್ವರೂಪವು ಬಂದು ತ್ವಾಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಮಾಮ್‌- ಅಸ್ಮದ್‌ ಶಬ್ದದಮೇಲೆ ದ್ವಿತೀಯಾ ಏಕವಚನ "“ಅಮ್‌' 
ಪ್ರತ್ಯಯವು ಸೇರಿ ಅಸ್ಮದ್‌*ಅಮ್‌ ಎಂದು ಇದ್ದಾಗ, ಮೇಲಿನಂತೆಯೇ ಪ್ರಕ್ರಿಯೆ 
ನಡೆದು, ಮಾಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: ದ್ವಿತೀಯಾ ದ್ವಿವಚನ ಪ್ರತ್ಯಯ ಇದ್ದಾಗಲೂ (ಯುಷ್ಕದ್‌..ಔ, ಮತ್ತು 
ಅಸ್ಮದ್‌+ಔ) ಎಂದಿದ್ದಾಗ, ಪ್ರಥಮಾ' ವಿಭಕ್ತಿಯಲ್ಲಿರುವಂತೆ ಯುವಾಮ್‌ ಮತ್ತು 
ಆವಾಮ್‌ ಎಂದು ರೂಪಗಳಾಗುತ್ತವೆ. 

ಉದಾ- ಯುವಾಮ್‌, ಆವಾಮ್‌ - "ಯುಷ್ಕದ್‌' ಶಬ್ದದಮೇಲೆ ದ್ವಿತೀಯಾ 
ವಿಭಕ್ತಿ ದ್ವಿವಚನದ ಪ್ರತ್ಯಯವಾದ “ಔ' ಸೇರಿ ಯುಷ್ಮದ್‌--ಔ ಎ೦ದಿದ್ದಾಗ, “ಜೇ 
ಪ್ರಥಮಯೋರಮ್‌” ಎಂಬ ಸೂತ್ರದಿಂದ "ಅಮ್‌' ಆದೇಶವು ಬಂದು 
ಯುಷ್ಕದ್‌.--ಅಮ್‌ ಎಂದಾಗುತ್ತದೆ. “ಯುವಾವೌ ದ್ವಿವಚನೇ” ಎಂಬ ಸೂತ್ರದಿಂದ 
"ಮ್‌ ಪರ್ಯನ್ತ ಶಬ್ದ ಸ್ವರೂಪಕ್ಕೆ "ಯುವ' ಆದೇಶವು ಬಂದು, ಯುವ--ಅದ್‌--ಅಮ್‌ 
ಎ೦ದಾದಮೇಲೆ, ಪ್ರಕೃತ ಸೂತ್ರದಿಂದ "ದ್‌' ಕಾರಕ್ಕೆ ದೀರ್ಪ “ಆ' ಕಾರವು ಬಂದು 
“ಅತೋಗುಣೇ” ಎ೦ಬ ಸೂತ್ರದಿಂದ "ಯುವ' ಮತ್ತು "ಅದ್‌' ಶಬ್ದಗಳ ಎರಡು 


332 ಲಘುಸಿದ್ಧಾಂತ ಕೌಮುದೀ 


"ಅ' ಕಾರಗಳಿಗೆ ಪರರೂಪ ಬಂದು ಯುವದ್‌4 ಅಮ್‌ ಎಂದಾಗುತ್ತದೆ. ನಂತರ 
ಪ್ರಕೃತ ಸೂತ್ರದಿಂದ "ದ್‌' ಕಾರಕ್ಕೆ ದೀರ್ಫ "ಆ' ಕಾರವು ಆದೇಶವಾಗಿ ಬಂದು, 
ಯುವ--ಆ ಅಮ್‌ ಎಂದಿದ್ದಾಗ, ಮೊದಲಿನ ಎರಡು ಶಬ್ದಗಳ "ಅ' ಕಾರಗಳಿಗೆ 
ಸವರ್ಣದೀರ್ಫ ಬಂದು, ಯುವಾ ಅಮ್‌ ಎಂದಿದ್ದಾಗ, “ಅಮಿ ಪೂರ್ವಃ” ಎಂಬ 
ಸೂತ್ರದಿಂದ ಪೂರ್ವರೂಪ ಬಂದು, ಯುವಾಮ್‌ ಎಂದು ರೂಪವಾಗುತ್ತದೆ. ಹಾಗೆಯೇ 
"ಅಸ್ಮದ್‌' ಶಬ್ದದಮೇಲೆ ದ್ವಿತೀಯಾ ವಿಭಕ್ತಿ ದ್ವಿವಚನದ ಪ್ರತ್ಯಯವಾದ "ಔ' ಸೇರಿ 
ಅಸ್ಕದ್‌.-ಔ ಎಂದಿದ್ದಾಗ, ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಆವಾಮ್‌ ಎಂದು 
ರೂಪವಾಗುತ್ತದೆ. 

[ಭಟ್ಟೋಜಿ ದೀಕ್ಷಿತರು ಟೀಕಿಸಿದಂತೆ ಎರಡು ಸೂತ್ರಗಳಿಂದ ಬರುವದೀರ್ಫ "ಆ' 
ಕಾರಾದೇಶವು ಒಂದೇ ಸೂತ್ರದಿಂದ ಬರಬಹುದಾಗಿತ್ತು ಎಂದು ತಾತ್ಪರ್ಯ.) 


(ನ್‌ ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 32೦. ಶಸೋನ (7.429) 

ವೃತ್ತಿಃ-ಆಭ್ಯಾಂ ಶಸಃ ನಃ ಸ್ಯಾತ್‌ ಅಮೋತಪವಾದಃ (72) ಆದೇಃ ಪರಸ್ಯ 
(20) ಸಂಯೋಗಾಂತ ಲೋಪಃ ಯುಷ್ಮಾನ್‌। ಅಸ್ಮಾನ್‌। 

ಪ. ಛೇ. - ಶಸಃ, ನ। (ಇಲ್ಲಿ ನ ಎಂಬುದು ಲುಪ್ತ ಪ್ರಥಮಾಕವಾದ ಪದವು! 

ಅ.ವೃ.-“ಯುಷ್ಮದಸ್ಮದ್ಭಾ ವಾತ್‌ ಜಸೋತಶ್‌” ಎಂಬ ಸೂತ್ರದಿಂದ 
"ಯುಷ್ಠಃ ಸ್ಮದ್ಧಾ 4ಮ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಯುಷ್ಕದ್‌' ಮತ್ತು "ಅಸ್ಮದ್‌' ಶಬ್ದಗಳ ಪರದಲ್ಲಿರುವ “ಶಸ್‌(ಅಸ್‌)' ನ 
ಸ್ಥಾನದಲ್ಲಿ, "ನ್‌” ಕಾರವು ಆದೇಶವಾಗಿ ಬರುತ್ತದೆ. ಪ್ರಕೃತ ಸೂತ್ರವು “ಜೇ 
ಪ್ರಥಮಯೋರಮ್‌” ಎಂಬ ಸೂತ್ರಕ್ಕೆ ಅಪವಾದವಾಗಿದೆ. 

ಉದಾ-ಯುಷ್ಠಾನ್‌ - "ಯುಷ್ಕದ್‌' ಶಬ್ದದ ನಂತರ “ಶಸ್‌(ಅಸ್‌)' ಪ್ರತ್ಯೆಯವನ್ನು 
ಸೇರಿಸಿ ಯುಷ್ಮದ್‌4ಅಸ್‌ ಎಂದು ಇರುವಾಗ, “ಆದೇಃ ಪರಸ್ಯ” ಎಂಬ 
ಸೂತ್ರಕ್ಕನುಗುಣವಾಗಿ “ಶಸ್‌(ಅಸ್‌)' ನಲ್ಲಿರುವ ಆದಿವರ್ಣವಾದ "ಅ' ಕಾರಕ್ಕೆ "ನ್‌' 
ಕಾರವು ಆದೇಶವಾಗಿ ಬಂದು, ಯುಷ್ಕದ್‌.-ನ್‌ಸ್‌ ಎಂದಿರುವಾಗ, “ಸಂಯೋಗಾಂತಸ್ಕ 
ಲೋಪಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪವು ಬಂದು, ಯುಷ್ಕದ್‌--ನ್‌ 
ಎ೦ದಿದ್ದಾಗ, “ದ್ವಿತೀಯಾಯಾಇ್ಬಾ” ಎಂಬ ಸೂತ್ರದಿಂದ "ದ್‌' ಕಾರದ ಸ್ಥಾನದಲ್ಲಿ 
ದೀರ್ಫ “ಆ” ಕಾರವು ಆದೇಶವಾಗಿ ಬರುತ್ತದೆ. ಆಗ, ಯುಷ್ಮ-ಆ-ನ್‌ ಎಂದಿರುತ್ತದೆ. 
ಮೊದಲ ಎರಡು “ಅ' ಕಾರಗಳಿಗೆ ಸರ್ವರ್ಣದೀರ್ಫ್ಥ ಬಂದು, ಯುಷ್ಮಾ 
*ನ್‌ಇಯುಷ್ಕಾನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಅಸ್ಮಾನ್‌ “ಅಸ್ಕದ್‌' ಶಬ್ದದ ನಂತರ "ಶಸ್‌(ಅಸ್‌)' ಪ್ರತ್ಯಯವನ್ನು ಸೇರಿಸಿ 
ಅಸ್ಮದ್‌--ಅಸ್‌ ಎಂದು ಇರುವಾಗ “ಆದೇಃ ಪರಸ್ಯ” ಎಂಬ ಸೂತ್ರಕ್ಕನುಗುಣವಾಗಿ 
"ಶಸ್‌(ಅಸ್‌)' ನಲ್ಲಿರುವ ಆದಿವರ್ಣವಾದ "“ಅ' ಕಾರಕ್ಕೆ "ನ್‌' ಕಾರವು ಆದೇಶವಾಗಿ 


ಷಡ್ಲಿಹ್ಲ್‌ ಪ್ರಕರಣಮ್‌ (ಹ.ಪು.) 333 


ಬಂದು, ಅಸ್ಕದ್‌--ನ್‌ಸ್‌ ಎಂದಿರುವಾಗ, “ಸಂಯೋಗಾಂತಸ್ಯ ಲೋಪಃ” ಎಂಬ 
ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪವು ಬಂದು, ಅಸ್ಮದ್‌4ನ್‌ ಎಂದಿದ್ದಾಗ, 
“ದ್ವಿತೀಯಾಯಾಇ್ಞಿ” ಎ೦ಬ ಸೂತ್ರದಿಂದ, "ದ್‌' ಕಾರದ ಸ್ಥಾನದಲ್ಲಿ ದೀರ್ಫ "ಆ' 
ಕಾರವು ಆದೇಶವಾಗಿ ಬರುತ್ತದೆ. ಆಗ, ಅಸ್ಮಃ-ಆ+೬ನ್‌ ಎಂದಿರುತ್ತದೆ. ಮೊದಲ 
ಎರಡು "ಅ' ಕಾರಗಳಿಗೆ ಸರ್ವರ್ಣದೀರ್ಫ ಬಂದು ಅಸ್ಮಾ*ನ್‌ಐಅಸ್ಮಾನ್‌ ಎಂದು 
ರೂಪವು ಸಿದ್ಧವಾಗುತ್ತದೆ. 

(ಯ್‌ ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ತ) 


ಸೂತ್ರ - 324. ಯೋಂಿ (7.2.6೨) 
ವೃತ್ತಿಃ-ಅನಯೋಃ "ಯ' ಕಾರಾದೇಶಃ ಸ್ಯಾತ್‌ ಅನಾದೇಶೇ ಅಜಾದೌ ಪರತಃ 
ತ್ವಯಾ। ಮಯಾ। 

ಪ. ಛೇ. - ಯಃ, ಅಚಿ। 

ಅ. ವೃ. -“ಯುಷ್ಕ್ಯದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ "ಯುಷ್ಕದಸ್ಮದೋಃ' 
ಎಂಬ ಸೂತ್ರವು ಪೂರ್ಣವಾಗಿ ಅನುವೃತ್ತವಾಗುತ್ತದೆ. ಮತ್ತು “ಅಷ್ಟನ ಆ ವಿಭಕಾ” 
ಎಂಬ ಸೂತ್ರದಿಂದ "ವಿಭಕೌ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಆದೇಶವಾಗಿ ಇಲ್ಲದಿರುವ (ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಆದೇಶ 
ಬ೦ದಿರುವದಿಲ್ಲವೋ ಅಂತಹದ್ದಕ್ಕೆ ಅನಾದೇಶವೆನ್ನುತ್ತಾರೆ). ಅಂತಹ ಶಬ್ದದ ಅಂತ್ಯ 
'ದ್‌' ಕಾರಕ್ಕೆ "ಯ್‌' ಕಾರವು “ಅಲೋಕನ್ರ್ಯಸ್ಯ” ಎಂಬ ಸೂತ್ರದಿಂದ ಆದೇಶವಾಗಿ 
ಬರುತ್ತದೆ. 

ಉದಾ- ತ್ವಯಾ- ಯುಷ್ಕದ್‌ ಶಬ್ದದಮೇಲೆ ತೃತೀಯಾ ವಿಭಕ್ತಿ ಏಕವಚನದ 
ಪ್ರತ್ಯಯವಾದ "ಟಾ(ಆ)' ಸೇರಿಸಿ ಯುಷ್ಕದ್‌--ಆ ಎಂದಿದ್ದಾಗ, “ತ್ವಮಾವೇಕವಚನೇ 
(7.2.97)” ಎಂಬ ಸೂತ್ರದಿಂದ “ಯುಷ್ಕ್‌' ಎಂಬ ಭಾಗಕ್ಕೆ “ತ್ವ' ಆದೇಶವಾಗಿ 
ಬಂದು, ತ್ವಃಅದ್‌4ಆ ಎಂದಾಗುತ್ತದೆ. ತ್ವಃಅದ್‌ ಎಂಬಲ್ಲಿ “ಅತೋಗುಣೇ” ಎಂಬ 
ಸೂತ್ರದಿಂದ ಪರರೂಪ ಬಂದು, ತ್ವದ್‌*ಆ ಎಂದಿರುತ್ತದೆ. ಆಗ, "ದ್‌' ಕಾರದ 
ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ಯ್‌' ಕಾರವು ಆದೇಶವಾಗಿ ಬಂದು, ತ್ವಯ್‌+ಆ=ತ್ವಯಾ 
ಎಂದು ರೂಪವಾಗುತ್ತದೆ. 

ಉದಾ- ಮಯಾ-ಅಸ್ಕದ್‌ ಶಬ್ದದಮೇಲೆ ತೃತೀಯಾ ವಿಭಕ್ತಿ ಏಕವಚನದ 
ಪ್ರತ್ಯಯವಾದ "“ಟಾ(ಆ)' ಸೇರಿಸಿ ಅಸ್ಕದ್‌--ಆ ಎಂದಿದ್ದಾಗ, “ತ್ವಮಾವೇಕವಚನೇ 
(7.2.97)” ಎಂಬ ಸೂತ್ರದಿಂದ "ಅಸ್ಕ್‌' ಎಂಬ ಭಾಗಕ್ಕೆ "ಮ್‌' ಆದೇಶವಾಗಿ ಬಂದು, 
ಮ್‌..-ಅದ್‌.--ಆ ಎಂದಾಗುತ್ತದೆ. ಮ್‌..ಅದ್‌ ಎಂಬಲ್ಲಿ “ಅತೋಗುಣೇ” ಎಂಬ 
ಸೂತ್ರದಿಂದ ಪರರೂಪ ಬಂದು, ಮದ್‌. ಆ ಎಂದಿರುತ್ತದೆ. ಆಗ, "ದ್‌' ಕಾರದ 
ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ಯ್‌' ಕಾರವು ಆದೇಶವಾಗಿ ಬಂದು 
ಮಯ್‌. ಅಮಯಾ ಎಂದು ರೂಪವಾಗುತ್ತದೆ. 


332 ಲಘುಸಿದ್ಧಾಂತ ಕೌಮುದೀ 


"ಅ' ಕಾರಗಳಿಗೆ ಪರರೂಪ ಬಂದು ಯುವದ್‌.. ಅಮ್‌ ಎಂದಾಗುತ್ತದೆ. ನಂತರ 
ಪ್ರಕೃತ ಸೂತ್ರದಿಂದ "ದ್‌' ಕಾರಕ್ಕೆ ದೀರ್ಫ “ಆ' ಕಾರವು ಆದೇಶವಾಗಿ ಬಂದು, 
ಯುವ ಆ*ಅಮ್‌ ಎಂದಿದ್ದಾಗ, ಮೊದಲಿನ ಎರಡು ಶಬ್ದಗಳ “ಅ” ಕಾರಗಳಿಗೆ 
ಸವರ್ಣದೀರ್ಫ ಬಂದು, ಯುವಾ ಅಮ್‌ ಎಂದಿದ್ದಾಗ, “ಅಮಿ ಪೂರ್ವಃ” ಎಂಬ 
ಸೂತ್ರದಿಂದ ಪೂರ್ವರೂಪ ಬಂದು, ಯುವಾಮ್‌ ಎಂದು ರೂಪವಾಗುತ್ತದೆ. ಹಾಗೆಯೇ 
“ಅಸ್ಕದ್‌' ಶಬ್ದದಮೇಲೆ ದ್ವಿತೀಯಾ ವಿಭಕ್ತಿ ದ್ವಿವಚನದ ಪ್ರತ್ಯಯವಾದ "ಔ' ಸೇರಿ 
ಅಸ್ಮದ್‌+ಔ ಎಂದಿದ್ದಾಗ, ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಆವಾಮ್‌ ಎಂದು 
ರೂಪವಾಗುತ್ತದೆ. 

[ಭಟ್ಟೋಜಿ ದೀಕ್ಷಿತರು ಟೀಕಿಸಿದಂತೆ ಎರಡು ಸೂತ್ರಗಳಿ೦ದ ಬರುವದೀರ್ಥ "ಆ' 
ಕಾರಾದೇಶವು ಒಂದೇ ಸೂತ್ರದಿಂದ ಬರಬಹುದಾಗಿತ್ತು ಎಂದು ತಾತ್ಪರ್ಯ.] 


(ನ್‌ ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 32೦. ಶಸೋನ (7.1.29) 

ವೃತ್ತಿಃ-ಆಭ್ಯಾಂ ಶಸಃ ನಃ ಸ್ಯಾತ್‌ ಅಮೋತಪವಾದಃ (72) ಆದೇಃ ಪರಸ್ಯ 
(20) ಸಂಯೋಗಾಂತ ಲೋಪಃ ಯುಷ್ಮಾನ್‌। ಅಸ್ಮಾನ್‌। 

ಪ. ಛೇ. - ಶಸಃ, ನ। (ಇಲ್ಲಿ ನ ಎಂಬುದು ಲುಪ್ತ ಪ್ರಥಮಾಕವಾದ ಪದವು 

ಅ.ವೃ.-“ಯುಷ್ಮದಸ್ಮದ್ಭಾ ವರ್‌ ಜಸೋತಶ್‌” ಎಂಬ ಸೂತ್ರದಿಂದ 
“ಯುಷ್ಮ! ಸ್ಮದ್ಧಾ 4ಮ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಯುಷ್ಕದ್‌' ಮತ್ತು "ಅಸ್ಮದ್‌' ಶಬ್ದಗಳ ಪರದಲ್ಲಿರುವ “ಶಸ್‌(ಅಸ್‌)' ನ 
ಸ್ಥಾನದಲ್ಲಿ, "ನ್‌' ಕಾರವು ಆದೇಶವಾಗಿ ಬರುತ್ತದೆ. ಪ್ರಕೃತ ಸೂತ್ರವು "ಜ್‌ 
ಪ್ರಥಮಯೋರಮ್‌” ಎಂಬ ಸೂತ್ರಕ್ಕೆ ಅಪವಾದವಾಗಿದೆ. 

ಉದಾ-ಯುಷ್ಕಾನ್‌ - "ಯಷ್ಕದ್‌' ಶಬ್ದದ ನಂತರ "ಶಸ್‌(ಅಸ್‌)' ಪ್ರತ್ಯಯವನ್ನು 
ಸೇರಿಸಿ ಯುಷ್ಕ್ಮದ್‌.- ಅಸ್‌ ಎಂದು ಇರುವಾಗ, “ಆದೇಃ ಪರಸ್ಯ” ಎಂಬ 
ಸೂತ್ರಕ್ಕನುಗುಣವಾಗಿ “ಶಸ್‌(ಅಸ್‌)' ನಲ್ಲಿರುವ ಆದಿವರ್ಣವಾದ “ಅ” ಕಾರಕ್ಕೆ "ನ್‌ 
ಕಾರವು ಆದೇಶವಾಗಿ ಬಂದು, ಯುಷ್ಕದ್‌.-ನ್‌ಸ್‌ ಎಂದಿರುವಾಗ, “ಸಂಯೋಗಾಂತಸ್ಯ 
ಲೋಪಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪವು ಬಂದು, ಯುಷ್ಕದ್‌--ನ್‌ 
ಎ೦ದಿದ್ದಾಗ, “ದ್ವಿತೀಯಾಯಾಣ್ಥ” ಎಂಬ ಸೂತ್ರದಿಂದ "ದ್‌' ಕಾರದ ಸ್ಥಾನದಲ್ಲಿ 
ದೀರ್ಫ್ಥ “ಆ' ಕಾರವು ಆದೇಶವಾಗಿ ಬರುತ್ತದೆ. ಆಗ, ಯುಷ್ಕಃಆ+ನ್‌ ಎಂದಿರುತ್ತದೆ. 
ಮೊದಲ ಎರಡು "ಅ' ಕಾರಗಳಿಗೆ ಸರ್ವರ್ಣದೀರ್ಫ ಬಂದು, ಯುಷ್ಮಾ 
+ನ್‌=ಯುಷ್ಠಾನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಅಸ್ಮಾನ್‌ "ಅಸ್ಕದ್‌' ಶಬ್ದದ ನಂತರ “ಶಸ್‌(ಅಸ್‌)' ಪ್ರತ್ಯಯವನ್ನು ಸೇರಿಸಿ 
ಅಸ್ಮದ್‌--ಅಸ್‌ ಎಂದು ಇರುವಾಗ “ಆದೇಃ ಪರಸ್ಯ” ಎಂಬ ಸೂತ್ರಕ್ಕನುಗುಣವಾಗಿ 
"ಶಸ್‌(ಅಸ್‌)' ನಲ್ಲಿರುವ ಆದಿವರ್ಣವಾದ "ಅ' ಕಾರಕ್ಕೆ "ನ್‌' ಕಾರವು ಆದೇಶವಾಗಿ 


ಷಡ್ಗಿಪ್ಲ್‌ ಪ್ರಕರಣಮ್‌ (ಹ.ಪು.) 333 


ಬಂದು, ಅಸ್ಮದ್‌.-ನ್‌ಸ್‌ ಎ೦ದಿರುವಾಗ, “ಸಂಯೋಗಾಂತಸ್ಯ ಲೋಪಃ” ಎಂಬ 
ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪವು ಬಂದು, ಅಸ್ಮದ್‌+*ನ್‌ ಎಂದಿದ್ದಾಗ, 
“ದ್ವಿತೀಯಾಯಾಇ್ಜಾ” ಎಂಬ ಸೂತ್ರದಿಂದ, “ದ್‌' ಕಾರದ ಸ್ಥಾನದಲ್ಲಿ ದೀರ್ಫ "ಆ' 
ಕಾರವು ಆದೇಶವಾಗಿ ಬರುತ್ತದೆ. ಆಗ, ಅಸ್ಮಃಆ4ನ್‌ ಎಂದಿರುತ್ತದೆ. ಮೊದಲ 
ಎರಡು “ಅ' ಕಾರಗಳಿಗೆ ಸರ್ವರ್ಣದೀರ್ಫ ಬಂದು ಅಸ್ಮಾ*ನ್‌-ಅಸ್ಮಾನ್‌ ಎಂದು 
ರೂಪವು ಸಿದ್ಧವಾಗುತ್ತದೆ. 

(ಯ್‌ ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ತ) 


ಸೂತ್ರ - 321  ಯೋಜಿ (7.2.8೨) 

ವೃತ್ತಿಃ-ಅನಯೋಃ "ಯ' ಕಾರಾದೇಶಃ ಸ್ಯಾತ್‌ ಅನಾದೇಶೇ ಅಜಾದೌ ಪರತಃ। 
ತ್ವಯಾ। ಮಯಾ! 

ಪ. ಛೇ. - ಯಃ, ಅಚಿ। 

ಅ. ವೃ. -“ಯುಷ್ಠದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ "ಯುಷ್ಠದಸ್ಮದೋಃ' 
ಎಂಬ ಸೂತ್ರವು ಪೂರ್ಣವಾಗಿ ಅನುವೃತ್ತವಾಗುತ್ತದೆ. ಮತ್ತು “ಅಷ್ಟನ ಆ ವಿಭಕೌ” 
ಎಂಬ ಸೂತ್ರದಿಂದ "ವಿಭಕೌ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಆದೇಶವಾಗಿ ಇಲ್ಲದಿರುವ (ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಆದೇಶ 
ಬ೦ದಿರುವದಿಲ್ಲವೋ ಅಂತಹದ್ದಕ್ಕೆ ಅನಾದೇಶವೆನ್ನುತ್ತಾರೆ). ಅಂತಹ ಶಬ್ದದ ಅಂತ್ಯ 
"ದ್‌' ಕಾರಕ್ಕೆ "ಯ್‌' ಕಾರವು “ಅಲೋಪಅನ್ತ್ಯಸ್ಯ” ಎಂಬ ಸೂತ್ರದಿಂದ ಆದೇಶವಾಗಿ 
ಬರುತ್ತದೆ. 

ಉದಾ- ತ್ವಯಾ- ಯುಷ್ಕದ್‌ ಶಬ್ದದಮೇಲೆ ತೃತೀಯಾ ವಿಭಕ್ತಿ ಏಕವಚನದ 
ಪ್ರತ್ಯಯವಾದ "ಟಾ(ಆ)' ಸೇರಿಸಿ ಯುಷ್ಠದ್‌.- ಆ ಎಂದಿದ್ದಾಗ, “ತ್ವಮಾವೇಕವಚನೇ 
(7.2.97)” ಎಂಬ ಸೂತ್ರದಿಂದ 'ಯುಷ್‌' ಎಂಬ ಭಾಗಕ್ಕೆ ತ ಆದೇಶವಾಗಿ 
ಬಂದು, ತ್ವ*ಅದ್‌.--ಆ ಎಂದಾಗುತ್ತದೆ. ತ್ವ-ಅದ್‌ ಎಂಬಲ್ಲಿ “ಅತೋಗುಣೇ” ಎಂಬ 
ಸೂತ್ರದಿಂದ ಪರರೂಪ ಬಂದು, ತ್ಹದ್‌*-ಆ ಎಂದಿರುತ್ತದೆ. ಆಗ, "ದ್‌' ಕಾರದ 
ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ಯ್‌' ಕಾರವು ಆದೇಶವಾಗಿ ಬಂದು, ತ್ವಯ್‌ +ಆ=ತ್ವಯಾ 
ಎ೦ದು ರೂಪವಾಗುತ್ತದೆ. 

ಉದಾ- ಮಯಾ-ಅಸ್ಮದ್‌ ಶಬ್ದದಮೇಲೆ ತೃತೀಯಾ ವಿಭಕ್ತಿ ಏಕವಚನದ 
ಪ್ರತ್ಯಯವಾದ "ಟಾ(ಆ)' ಸೇರಿಸಿ ಅಸ್ಮದ್‌*ಆ ಎಂದಿದ್ದಾಗ, “ತ್ವಮಾವೇಕವಚನೇ 
(7.2.97)” ಎಂಬ ಸೂತ್ರದಿಂದ “ಅಸ್ಕ್‌' ಎಂಬ ಭಾಗಕ್ಕೆ "ಮ್‌' ಆದೇಶವಾಗಿ ಬಂದು, 
ಮ್‌.-ಅದ್‌--ಆ ಎಂದಾಗುತ್ತದೆ. ಮ್‌. ಅದ್‌ ಎಂಬಲ್ಲಿ “ಅತೋಗುಣೇ” ಎಂಬ 
ಸೂತ್ರದಿಂದ ಪರರೂಪ ಬಂದು, ಮದ್‌. ಆ ಎಂದಿರುತ್ತದೆ. ಆಗ, "ದ್‌' ಕಾರದ 
ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ಯ್‌' ಕಾರವು ಆದೇಶವಾಗಿ ಬಂದು 
ಮಯ್‌. ಆಮಯಾ ಎಂದು ರೂಪವಾಗುತ್ತದೆ. 


334 ಲಘುಸಿದ್ಧಾಂತ ಕೌಮುದೀ 


(ದೀರ್ಥ 'ಆ' ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ - 322. ಯುಷ್ಕದಸ್ಕದೋರನಾದೇಶೇ (7.2.56) 

ವೃತ್ತಿಃ-ಅನಯೋಃ ಆತ್‌ ಸ್ಯಾತ್‌ ಅನಾದೇಶೇ ಹಲಾದೌ ವಿಭಕ್ಕೌ ಯುವಾಭ್ಯಾಮ್‌। 
ಆವಾಭ್ಯಾಮ್‌। ಯುಷ್ಕಾಭಿಃ। ಅಸ್ಮಾಭಿಃ। 

ಪ. ಛೇ. - ಯುಷ್ಕ್ಮದಸ್ಮದೋಃ ಅನಾದೇಶೇ। 

ಅ. ವ್ಯ. “ರಾಯೋ ಹಲಿ” ಎಂಬ ಸೂತ್ರದಿಂದ "ಹಲಿ' ಎಂಬ ಪದವೂ, ಮತ್ತು 
“ಅಷ್ಟನ ಆ ವಿಭಕಾ” ಎ೦ಬ ಸೂತ್ರದಿಂದ "ವಿಭಕೌ” ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಅನಾದೇಶವಾದ(ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಆದೇಶ ಬಂದಿರುವದಿಲ್ಲವೋ 
ಅಂತಹದ್ದಕ್ಕೆ ಅನಾದೇಶವೆನ್ನುತ್ತಾರೆ) ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಯುಷ್ಕದ್‌' 
ಮತ್ತು "ಅಸ್ಮದ್‌' ಶಬ್ದಗಳ ಅನ್ರ್ಯವರ್ಣವಾದ "ದ್‌' ಕಾರದ ಸ್ಥಾನದಲ್ಲಿ ದೀರ್ಫ "ಆ' 
ಕಾರವು “ಅಲೋತನ್ವ್ಯಸ್ಯ” ಎಂಬ ಸೂತ್ರದಿಂದ ಆದೇಶವಾಗಿ ಬರುತ್ತದೆ. 

ಉದಾ- ಆವಾಭ್ಯಾಮ್‌- ಅಸ್ಕದ್‌ ಶಬ್ದದ ಮೇಲೆ ತೃತೀಯಾ ವಿಭಕ್ತಿ ದ್ವಿವಚನದ 
ಪ್ರತ್ಯಯವಾದ “ಭ್ಯಾಮ್‌' ಸೇರಿಸಿ ಅಸ್ಕದ್‌--ಭ್ಯಾಮ್‌ ಎ೦ದಿದ್ದಾಗ, 

“ಯುವಾವೌ ದ್ವಿವಚನೇ” ಎಂಬ ಸೂತ್ರದಿಂದ "ಮ್‌' ಪರ್ಯನ್ತ ಶಬ್ದ ಸ್ಟರೂಪಕ್ಕೆ 
“ಆವ' ಆದೇಶವು ಬಂದು, ಆವ ಅದ್‌--ಭ್ಯಾಮ್‌ ಎಂದಿದ್ದಾಗ, ಮೊದಲೆರಡು ಶಬ್ದಗಳಿಗೆ 
“ಅತೋಗುಣೇ” ಎಂಬ ಸೂತ್ರದಿಂದ ಪರರೂಪ ಬಂದು, ಆವದ್‌4ಭ್ಯಾಮ್‌ 
ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ದ್‌' ಕಾರಕ್ಕೆ ದೀರ್ಫ "ಆ' ಕಾರಾದೇಶವು 
ಬಂದು, ಆವ--ಆ-ಭ್ಯಾಮ್‌ ಎಂದಾಗುತ್ತದೆ. ನಂತರ ಸವರ್ಣದೀರ್ಫ ದಿಂದ 
ಆವಾಭ್ಯಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: ಇದೇ ರೀತಿಯಲ್ಲಿ, ಚತುರ್ಥೀ ಮತ್ತು ಪಣ್ಣುಮೀ ದ್ವಿವಚನಗಳಲ್ಲೂ 
ಭ್ಯಾಮ್‌ ಪ್ರತ್ಯಯವೇ ಪರದಲ್ಲಿರೋಣದ್ದರಿ೦ದ ಮೇಲಿನಂತೆಯೆ ಪ್ರಕ್ರಿಯೆ ನಡೆದು 
ಆವಾಭ್ಯಾಮ್‌ ಎಂಬ ರೂಪವೇ ಇರುತ್ತದೆ. 

ಉದಾ- ಯುವಾಭ್ಯಾಮ್‌- “ಯುಷ್ಕದ್‌' ಶಬ್ದದ ಮೇಲೆ ತೃತೀಯಾ ವಿಭಕ್ತಿ 
ದ್ವಿವಚನದ ಪ್ರತ್ಯಯವಾದ ಭ್ಯಾಮ್‌ ಸೇರಿಸಿ ಯುಷ್ಕದ್‌--ಭ್ಯಾಮ್‌ ಎಂದಿದ್ದಾಗ, 
“ಯುವಾವೌ ದ್ವಿವಚನೇ” ಎಂಬ ಸೂತ್ರದಿಂದ "ಮ್‌' ಪರ್ಯನ್ತ ಶಬ್ದ ಸ್ವರೂಪಕ್ಕೆ 
“ಯುವ' ಆದೇಶವು ಬಂದು, ಯುವ ಅದ್‌--ಭ್ಯಾಮ್‌ ಎಂದಿದ್ದಾಗ, ಮೊದಲೆರಡು 
ಶಬ್ದಗಳಿಗೆ “ಅತೋಗುಣೇ” ಎಂಬ ಸೂತ್ರದಿಂದ ಪರರೂಪ ಬಂದು, 
ಯುವದ್‌- ಭ್ಯಾಮ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ “ದ್‌' ಕಾರಕ್ಕೆ ದೀರ್ಫ "ಆ' 
ಕಾರಾದೇಶವು ಬಂದು, ಯುವ--ಆ-ಭ್ಯಾಮ್‌ ಎಂದಾಗುತ್ತದೆ. ನಂತರ “ಸವರ್ಣದೀರ್ಥ' 
ದಿಂದ ಯುವಾಭ್ಯಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಯುಷ್ಠಾಭಿಃ - “ಯುಷ್ಕದ್‌' ಶಬ್ದದಮೇಲೆ ತೃತೀಯಾ ವಿಭಕ್ತಿ ಬಹುವಚನದ 
“ಭಿಸ್‌' ಪ್ರತ್ಯಯವನ್ನು ಸೇರಿಸಿ ಯುಷ್ಕದ್‌- ಭಿಸ್‌ ಎಂದಿದ್ದಾಗ, "ದ್‌' ಕಾರದ ಸ್ಥಾನದಲ್ಲಿ, 


ಷಡ್ಲಿಲ್ಲ್‌ ಪ್ರಕರಣಮ್‌ (ಹ.ಪು.) 335 


ಪ್ರಕೃತ ಸೂತ್ರದಿಂದ ದೀರ್ಫ "ಆ' ಕಾರವು ಆದೇಶವಾಗಿ ಬಂದು, ಯುಷ್ಠ್ಮ--ಆ--ಭಿಸ್‌ 
ಎ೦ದಿದ್ದಾಗ, “ಅ” ಕಾರ “ಆ' ಕಾರಗಳಿಗೆ “ಸವರ್ಣದೀರ್ಫ' ಬಂದು, ನಂತರ "ಸ್‌' 
ಕಾರಕ್ಕೆ ರುತ್ವ-ವಿಸರ್ಗಗಳು ಬ೦ದು, ಯುಷ್ಕಾಭಿಃ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉದಾ- ಅಸ್ಮಾಭಿಃ - "ಅಸ್ಮದ್‌' ಶಬ್ದದಮೇಲೆ ತೃತೀಯಾ ವಿಭಕ್ತಿ ಬಹುವಚನದ 
“ಭಿಸ್‌' ಪ್ರತ್ಯಯವನ್ನು ಸೇರಿಸಿ ಅಸ್ಮದ್‌- ಭಿಸ್‌ ಎಂದಿದ್ದಾಗ, "ದ್‌' ಕಾರದ ಸ್ಥಾನದಲ್ಲಿ, 
ಪ್ರಕೃತ ಸೂತ್ರದಿಂದ ದೀರ್ಫ "ಆ' ಕಾರವು ಆದೇಶವಾಗಿ ಬಂದು, ಅಸ್ಮ.-ಆ*ಭಿಸ್‌ 
ಎಂದಿದ್ದಾಗ, “ಅ” ಕಾರ "ಆ' ಕಾರಗಳಿಗೆ "ಸವರ್ಣದೀರ್ಥ' ಬಂದು, ನಂತರ "ಸ್‌' 
ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಅಸ್ಮಾಭಿಃ ಎಂಬ ರೂಪವು ಸಿದ್ಧವಾಗುತ್ತದೆ. 


(ತುಭ್ಯ ಮತ್ತು ಮಹ್ಯ ಶಬ್ದಗಳನ್ನು ಆದೇಶವಾಗಿ ವಿಧಿಸುವ ಸೂತ್ರ) 


ಸೂತ್ರ - 323. ತುಭ್ಯ-ಮಹ್ಯೌ ಜಯ (7.2.೨5) 
ವೃತ್ತಿಃ-ಅನಯೋಃ “ಮ್‌” ಪರ್ಯಂತಸ್ಯ “ಟಿ' ಲೋಪಃ। ತುಭ್ಯಮ್‌ಮಹ್ಯಮ್‌। 
ಅ.ವೃ. -“ಯುಷ್ಕದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ "ಯುಷ್ಕದಸ್ಮದೋಃ' 

ಎಂಬ ಪದವು ಅನುವೃತ್ತವಾಗುತ್ತದೆ. “ಮ ಪರ್ಯಂತಸ್ಯ” ಎಂಬುದು ಅಧಿಕಾರ 

ಸೂತ್ರವಾಗಿದೆ. 

ಅರ್ಥ- ಚತುರ್ಥೀ ವಿಭಕ್ತಿಯ ಏಕವಚನದ ಪ್ರತ್ಯಯವಾದ "ಜೌ' ಪರದಲ್ಲಿದ್ದಾಗ, 
ಯುಷ್ಕದ್‌ ಮತ್ತು ಅಸ್ಮದ್‌ ಶಬ್ದಗಳ "ಮ್‌' ಪರ್ಯಂತ ಶಬ್ದಸ್ವರೂಪಕ್ಕೆ ಕ್ರಮವಾಗಿ 
ತುಭ್ಯ ಮತ್ತು ಮಹ್ಯ ಶಬ್ದಗಳು ಆದೇಶವಾಗಿ ಬರುತ್ತವೆ. 

ಉದಾ- ತುಭ್ಯಮ್‌:- "ಯುಷ್ಕದ್‌' ಶಬ್ದದಮೇಲೆ ಚತುರ್ಥೀ ವಿಭಕ್ತಿಯ 
ಏಕವಚನದಲ್ಲಿ "ಜೇ' ಪ್ರತ್ಯಯವನ್ನು ಸೇರಿಸಿ ಯುಷ್ಕದ್‌--ಜೇ ಎಂದಿದ್ದಾಗ, “ಜೌ 
ಪ್ರಥಮಯೋರಮ್‌” ಎಂಬ ಸೂತ್ರದಿಂದ “"ಅಮ್‌' ಆದೇಶವಾಗಿ ಬಂದು, 
ಯುಷ್ಕದ್‌--ಅಮ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ಮ್‌' ಪರ್ಯಂತವಾದ 

“ಯುಷ್ಕ್‌' ಶಬ್ದ ಕ್ಕೆ “ತುಭ್ಯ' ಎಂಬ ಆದೇಶ ಬಂದು, ತುಭ್ಯ* ಅದ್‌- ಅಮ್‌ ಎಂದಿದ್ದಾಗ, 

ಮೊದಲೆರಡು ಶಬ್ದಗಳ "ಅ' ಕಾರಗಳಿಗೆ, “ಅತೋಗುಣೇ” ಎಂಬ ಸೂತ್ರದಿಂದ 

ಪರರೂಪ ಬಂದು, ತುಭ್ಯದ್‌--ಅಮ್‌ ಎಂದಿರುತ್ತದೆ. “ಶೇಷೇ ಲೋಪಃ” ಎಂಬ 
ಸೂತ್ರದಿಂದ "ಅದ್‌' ಎಂಬ "ಟಿ' ಗೆ ಲೋಪ ಬಂದು, ತುಭ್ಯ್‌* ಅಮ್‌-ತುಭ್ಯಮ್‌ 
ಎಂದು ರೂಪವಾಗುತ್ತದೆ. 

ಉದಾ- ಮಹ್ಯಮ್‌:- "ಅಸ್ಕದ್‌' ಶಬ್ದದಮೇಲೆ ಚತುರ್ಥೀ ವಿಭಕ್ತಿಯ ಏಕವಚನದಲ್ಲಿ 

"ಜೌ' ಪ್ರತ್ಯಯವನ್ನು ಸೇರಿಸಿ ಅಸ್ಕದ್‌- ಜೇ ಎಂದಿದ್ದಾಗ, “ಜೇ ಪ್ರಥಮಯೋರಮ್‌” 

ಎಂಬ ಸೂತ್ರದಿಂದ "ಅಮ್‌' ಆದೇಶವಾಗಿ ಬಂದು, ಅಸ್ಕದ್‌.-ಅಮ್‌ ಎಂದಿರುತ್ತದೆ. 

ಪ್ರಕೃತ ಸೂತ್ರದಿಂದ "ಮ್‌' ಪರ್ಯಂತವಾದ "ಅಸ್ಕ್‌' ಶಬ್ದಕ್ಕೆ “ಮಹ್ಯ' ಎಂಬ ಆದೇಶ 
ಬಂದು ಮಹ್ಯ* ಅದ್‌. ಅಮ್‌ ಎಂದಿದ್ದಾಗ, ಮೊದಲೆರಡು ಶಬ್ದಗಳ "ಅ' ಕಾರಗಳಿಗೆ 

“ಅತೋಗುಣೇ” ಎಂಬ ಸೂತ್ರದಿಂದ ಪರರೂಪ ಬಂದು, ಮಹ್ಯದ್‌*ಅಮ್‌ 


336 ಲಘುಸಿದ್ಧಾಂತ ಕೌಮುದೀ 


ಎಂದಿರುತ್ತದೆ. “ಶೇಷೇ ಲೋಪಃ” ಎಂಬ ಸೂತ್ರದಿಂದ “ಅದ್‌' ಎಂಬ "ಟಿ ಗೆ 
ಲೋಪ ಬಂದು, ಮಹ್ಯ್‌-ಅಮ್‌-ಮಹ್ಯಮ್‌ ಎಂದು ರೂಪವಾಗುತ್ತದೆ. 


`(ಅಭ್ಯಮ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 324. ಛ್ಯಸೋ*ಭ್ಯಮ್‌ (7.1.30) 

ವೃತ್ತಿಃ-ಆಭ್ಯಾಂ ಪರಸ್ಯ ಯುಷ್ಕಭ್ಯಮ್‌। ಅಸ್ಮಭ್ಯಮ್‌। 

ಪ. ಛೇ. - ಭ್ಯಸಃ, ಅಭ್ಯಮ್‌। 

ಅ. ವೃ-“ಯುಷ್ಠದಸ್ಮಭ್ಯಾಮ್‌ ಜಸೋಶ್‌” ಎಂಬ ಸೂತ್ರದಿಂದ ಯುಷ್ಠದಸ್ಕಭ್ಯಾಮ್‌ 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಯುಷ್ಕದ್‌' ಮತ್ತು "ಅಸ್ಮದ್‌' ಶಬ್ದಗಳ ನಂತರ ಇರುವ "ಭ್ಯಸ್‌' ಪ್ರತ್ಯಯದ 
ಸ್ಥಾನದಲ್ಲಿ "ಅಭ್ಯಮ್‌' ಎಂಬ ಆದೇಶವು ಅನೇಕಾಲ್‌ ಆಗಿರೋಣದ್ದರಿಂದ 
ಸರ್ವಾದೇಶವಾಗಿ ಬರುತ್ತದೆ. 

ಉದಾ- ಯುಷ್ಕಭ್ಯಮ್‌- “ಯುಷ್ಮದ್‌' ಶಬ್ದದಮೇಲೆ ಚತುರ್ಥೀ ಬಹುವಚನದಲ್ಲಿ, 
"ಭ್ಯಸ್‌' ಪ್ರತ್ಯಯವನ್ನು ಸೇರಿಸಿ, ಯುಷ್ಕದ್‌--ಭ್ಯಸ್‌ ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ 
"ಭ್ಯಸ್‌' ನ ಸ್ಥಾನದಲ್ಲಿ “ಅಭ್ಯಮ್‌' ಎಂಬುದು ಸರ್ವಾದೇಶವಾಗಿ ಬಂದು 
ಯುಷ್ಕದ್‌.- ಅಭ್ಯಮ್‌ ಎಂದಿರುತ್ತದೆ. "ಅದ್‌' ಎಂಬ "ಟಿ' ಗೆ “ಶೇಷೇ ಲೋಪಃ” 
ಎಂಬ ಸೂತ್ರದಿಂದ ಲೋಪ ಬಂದು ಯುಷ್ಕ್‌*ಅಭ್ಯಮ್‌-ಯುಷ್ಕಭ್ಯಮ್‌ ಎಂದು 
ರೂಪವಾಗುತ್ತದೆ. 

ಉದಾ- ಅಸ್ಕಭ್ಯಮ್‌- "ಅಸ್ಮದ್‌' ಶಬ್ದದಮೇಲೆ ಚತುರ್ಥೀ ಬಹುವಚನದಲ್ಲಿ, 
“ಭ್ಯಸ್‌' ಪ್ರತ್ಯಯವನ್ನು ಸೇರಿಸಿ, ಅಸ್ಮದ್‌*ಭ್ಯಸ್‌ ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ 
'ಭ್ಯಸ್‌' ನ ಸ್ಥಾನದಲ್ಲಿ "ಅಭ್ಯಮ್‌' ಎಂಬುದು ಸರ್ವಾದೇಶವಾಗಿ ಬಂದು ಅಸ್ಕದ್‌ 
+ಅಭ್ಯಮ್‌ ಎಂದಿರುತ್ತದೆ. "ಅದ್‌' ಎಂಬ "ಟಿ' ಗೆ “ಶೇಷೇ ಲೋಪಃ” ಎಂಬ 
ಸೂತ್ರದಿಂದ ಲೋಪ ಬಂದು, ಅಸ್‌ ಅಭ್ಯಮ್‌-ಅಸ್ಮಭ್ಯಮ್‌ ಎಂದು ರೂಪವಾಗುತ್ತದೆ. 

(ಅತ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 325. ಏಕವಚನಸ್ಯ ಚ (7.132) 

ವೃತ್ತಿಃ-ಆಭ್ಯಾಂ ಜಸೋಃ ಅತ್‌। ತ್ವತ್‌। ಮತ್‌। 

ಅ. ವೃ- “ಯುಷ್ಠದಸ್ಕಭ್ಯಾಮ್‌ ಜಸೋಶ್‌” ಎಂಬ ಸೂತ್ರದಿಂದ ಯುಷ್ಠದಸ್ಥಭ್ಯಾಮ್‌ 
ಎಂಬ ಪದವೂ, “ಪಣ್ಣುಮ್ಯಾ ಅತ್‌” ಎಂಬ ಪೂರ್ಣ ಸೂತ್ರವೂ ಅನುವೃತ್ತವಾಗುತ್ತದೆ. 

ಅರ್ಥ- ಯುಷ್ಕದ್‌ ಮತ್ತು ಅಸ್ಕದ್‌ ಶಬ್ದಗಳ ನಂತರ ಇರುವ “ಜಸಿ' ಪ್ರತ್ಯಯಕ್ಕೆ 
“ಅತ್‌” ಎಂಬುದು ಅನೇಕಾಲ್‌ ಆಗಿರೋಣದರಿಂದ ಸರ್ವಾದೇಶವಾಗಿ ಬರುತ್ತದೆ. 

ಉದಾ-ತ್ವತ್‌- ಯುಷ್ಕದ್‌ ಶಬ್ದದಮೇಲೆ ಪಣ್ಣುಮೀ ಏಕವಚನದಲ್ಲಿ, "ಜಸಿ(ಅಸ್‌)' 
ಪ್ರತ್ಯಯವನ್ನು ಸೇರಿಸಿ ಯುಷ್ಕದ್‌4ಅಸ್‌ ಎಂದಿದ್ದಾಗ, "ಜಸಿ(ಅಸ್‌)' ನ ಸ್ಥಾನದಲ್ಲಿ 


ಷಡ್ಗಿಲ್ಲ್‌ ಪ್ರಕರಣಮ್‌ (ಹ.ಪು.) 337 


ಪ್ರಕೃತ ಸೂತ್ರದಿಂದ "ಅತ್‌' ಆದೇಶವು ಬಂದು, ಯುಷ್ಕದ್‌--ಅತ್‌ ಎಂದಿರುತ್ತದೆ. 
“ತ್ತಮಾವೇಕವಚನೇ” ಎ೦ಬ ಸೂತ್ರದಿಂದ "ಮ್‌' ಪರ್ಯನ್ತ “ಯುಷ್ಠ್‌' ಭಾಗಕ್ಕೆ 'ತ್ರ' 
ಆದೇಶವು ಬಂದು, ತ್ವ-ಅದ್‌.-ಅತ್‌ ಎಂದಿದ್ದಾಗ, ಮೊದಲೆರಡು ಶಬ್ದಗಳಿಗೆ 
“ಅತೋಗುಣೇ” ಎಂಬುದರಿಂದ ಪರರೂಪ ಬಂದು, ತ್ವದ್‌- ಅತ್‌ ಎಂದಿದ್ದಾಗ, 
“ಶೇಷೇ ಲೋಪಃ” ಎಂಬುದರಿಂದ "ಅದ್‌' ಎಂಬ "ಟಿ' ಗೆ ಲೋಪ ಬಂದು, 
ತ್ಪ್‌*ಅತ್‌=ತ್ವತ್‌ ಎಂದು ರೂಪವಾಗುತ್ತದೆ. 

ಉದಾ- ಮತ್‌- ಅಸ್ಕದ್‌ ಶಬ್ದದಮೇಲೆ ಪಳ್ಟುಮೀ ಏಕವಚನದಲ್ಲಿ "ಜಸಿ(ಅಸ್‌)' 
ಪ್ರತ್ಯಯವನ್ನು ಸೇರಿಸಿ ಆಸ್ಕದ್‌.-ಅಸ್‌ ಎಂದಿದ್ದಾಗ, “ಜಸಿ(ಅಸ್‌)' ನ ಸ್ಥಾನದಲ್ಲಿ 
ಪ್ರಕೃತ ಸೂತ್ರದಿಂದ "ಅತ್‌' ಆದೇಶವು ಬಂದು, ಅಸ್ಮದ್‌*ಅತ್‌ ಎಂದಿರುತ್ತದೆ. 
“ತ್ವಮಾವೇಕವಚನೇ” ಎಂಬ ಸೂತ್ರದಿಂದ "ಮ್‌' ಪರ್ಯನ್ತ "ಅಸ್ಟ್‌' ಭಾಗಕ್ಕೆ "ಮ' 
ಆದೇಶವು ಬಂದು, ಮ-% ಅದ್‌. ಅತ್‌ ಎಂದಿದ್ದಾಗ, ಮೊದಲೆರಡು ಶಬ್ದಗಳಿಗೆ 
“ಅತೋಗುಣೇ” ಎಂಬುದರಿಂದ ಪರರೂಪ ಬಂದು, ಮದ್‌--ಅತ್‌ ಎಂದಿದ್ದಾಗ, 
“ಶೇಷೇ ಲೋಪಃ” ಎಂಬುದರಿಂದ “ಅದ್‌' ಎಂಬ “ಟಿ' ಗೆ ಲೋಪ ಬಂದು, 
ಮ್‌4ಅತ್‌-ಮತ್‌ ಎಂದು ರೂಪವಾಗುತ್ತದೆ. 

(ಭ್ಯಸ್‌-ಗೆ ಅತ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 326. ಪಣ್ಣುಮ್ಯಾ ಅತ್‌ (7.1.31) 

ವೃತ್ತಿಃ-ಆಭ್ಯಾಂ ಪಠ್ಗುಮ್ಯಾಃ ಭ್ಯಸಃ ಅತ್‌ ಸ್ಯಾತ್‌। ಯುಷ್ಮತ್‌। ಅಸ್ಮತ್‌। 

ಅ. ವೃ. -“೦ಯುಷ್ಕದಸ್ಮಭ್ಯಾಮ್‌ ಜಸೋತಶ್‌” ಎಂಬ ಸೂತ್ರದಿಂದ 
“ಯುಷ್ಮದಸ್ಮಭ್ಯಾಮ್‌' ಎಂಬ ಪದವೂ. “ಭ್ಯಸೋಭ್ಯಮ್‌” ಎಂಬ ಸೂತ್ರದಿಂದ ಭ್ಯಸಃ 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಯುಷ್ಕದ್‌ ಮತ್ತು ಅಸ್ಮದ್‌ ಶಬ್ದಗಳ ನಂತರ ಇರುವ ಪಳಠ್ಗುಮೀ 
ವಿಭಕ್ಷೀ ಬಹುವಚನದ “ಭ್ಯಸ್‌' ಪ್ರತ್ಯಯಕ್ಕೆ “ಅತ್‌” ಆದೇಶವು ಬರುತ್ತದೆ. 

ಉದಾ- ಯುಷ್ಕತ್‌- “ಯುಷ್ಕದ್‌' ಶಬ್ದದ ನಂತರ ಪಠಣಮೀ ಬಹುವಚನದ 
"ಭ್ಯಸ್‌' ಪ್ರತ್ಯಯವನ್ನು ಸೇರಿಸಿ ಯುಷ್ಕದ್‌. ಭ್ಯಸ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 
“ಭ್ಯಸ್‌' ಗೆ “ಅತ್‌' ಸರ್ವಾದೇಶವಾಗಿ ಬ೦ದು, ಯುಷ್ಕದ್‌ ಶಬ್ದದ “ಅದ್‌(ಟಿ)'ಗೆ 
“ಶೇಷೇ ಲೋಪಃ” ಎಂಬ ಸೂತ್ರದಿಂದ ಲೋಪ ಬಂದು, ಯುಷ್ಕ್‌*ಅತ್‌ಯುಷ್ಕತ್‌ 
ಎಂದು ರೂಪವಾಗುತ್ತದೆ. 

ಉದಾ. ಅಸ್ಮತ್‌- “ಅಸ್ಮದ್‌' ಶಬ್ದದ ನಂತರ ಪಳ್ಟುಮೀ ಬಹುವಚನದ “"ಭ್ಯಸ್‌' 
ಪ್ರತ್ಯಯವನ್ನು ಸೇರಿಸಿ, ಅಸ್ಕದ್‌-_ಭ್ಯಸ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ಭ್ಯಸ್‌' ಗೆ 
"ಅತ್‌' ಸರ್ವಾದೇಶವಾಗಿ ಬಂದು, ಅಸ್ಕದ್‌- ಅತ್‌ ಎಂದಿದ್ದಾಗ, ಅಸ್ಮದ್‌ ಶಬ್ದದ 
“ಅದ್‌(ಟಿ)'ಗೆ “ಶೇಷೇ ಲೋಪಃ” ಎಂಬ ಸೂತ್ರದಿಂದ ಲೋಪ ಬಂದು, 
ಅಸ್ಮ್‌* ಅತ್‌ಐಅಸ್ಮತ್‌ ಎಂದು ರೂಪವಾಗುತ್ತದೆ. 


338 ಲಘುಸಿದ್ಧಾಂತ ಕೌಮುದೀ 


(ಮ-ಪರ್ಯನ್ಹ ಭಾಗಕ್ಕೆ ತವ ಮತ್ತು ಮಮ ಆದೇಶಗಳನ್ನು ವಿಧಿಸುವ ಸೂತ್ರ) 
ಸೂತ್ರ - 327. ತವ-ಮಮ್‌ೌ ಅಸಿ ( 7.2.96) 

ವೃತ್ತಿ-ಅನಯೋಃ "ಮ' ಪರ್ಯಂತಸ್ಯ ತವ-ಮಮೌ ಸ್ತಃ ಜಸಿ! 

ಅ. ವೃ- “ಯುಷ್ಕದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ “ಯುಷ್ಕದಸ್ಮದೋಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. “ಮ ಪರ್ಯಂತಸ್ಯ” ಎಂಬುದು ಅಧಿಕಾರ 
ಸೂತ್ರವಾಗಿದೆ. 

ಅರ್ಥ-"ಜಸ್‌' ಪ್ರತ್ಯಯವು ಪರದಲ್ಲಿದ್ದಾಗ, "ಯುಷ್ಕದ್‌' ಮತ್ತು "ಅಸ್ಕದ್‌' ಶಬ್ದಗಳ 
"ಮ್‌' ಪರ್ಯನ್ತ ಶಬ್ದ ಸ್ವರೂಪಕ್ಕೆ ಕ್ರಮವಾಗಿ "ತವ' ಮತ್ತು “ಮಮ' ಎಂಬವು 
ಆದೇಶವಾಗಿ ಬರುತ್ತವೆ. 


(ಕಾಸ್‌ ಪ್ರತ್ಯಯಕ್ಕೆ ಅಶ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 328. ಯುಷ್ಕದಸೃದ್ಧಾ ಹಮ್‌ ಐಸೋಶ್‌। (7.2.೨7) 
ವೃತ್ತಿಃ-ತವ। ಮಮ। ಯುವಯೋಃ ಆವಯೋಃ। 


ಪ. ಛೇ. ಯುಷ್ಮದಸ್ಮದ್ಭಾ ಕ್ರಮ್‌, ಜಸಃ, ಅಶ್‌। 
ಅರ್ಥ-ಯುಷ್ಕದ್‌ ಮತ್ತು ಅಸ್ಮದ್‌ ಶಬ್ದಗಳ ನಂತರ ಇರುವ "ಜಸ್‌' ಪ್ರತ್ಯಯದ 
ಸ್ಥಾನದಲ್ಲಿ, “ಅಶ್‌(ಅ)' ಪ್ರತ್ಯಯವು ಆದೇಶವಾಗಿ ಬರುತ್ತದೆ. 

ಈ ಆದೇಶವು “ಶಿತ್‌' ಆಗಿರೋಣದ್ದರಿ೦ದ “ಆದೇಃ ಪರಸ್ಯ' ಎ೦ಬ ಸೂತ್ರವನ್ನು 
ಬಾಧಿಸಿ “ಅನೇಕಾಲ್‌ ಶಿತ್‌ ಸರ್ವಸ್ಯ” ಎಂಬ ಸೂತ್ರದಿಂದ ಸರ್ವಾದೇಶವಾಗಿ 
ಬರುತ್ತದೆ. 

ಉದಾ- ತವ- ಯುಷ್ಕದ್‌ ಶಬ್ದದಮೇಲೆ ಷಷ್ಟೀ ಏಕವಚನದ ಜಸ್‌(ಅಸ್‌) 
ಪ್ರತ್ಯಯವನ್ನು ಸೇರಿಸಿ ಯುಷ್ಕದ್‌4ಅಸ್‌ ಎಂದಿದ್ದಾಗ, “ತವ-ಮಮೌ ಜಸಿ” (7.2.96) 
ಎಂಬ ಸೂತ್ರದಿಂದ “ಯುಷ್ಕದ್‌' ಶಬ್ದದ "ಮ್‌' ಪರ್ಯನ್ತ ಯುಷ್ಮ್‌ ಎಂಬ ಶಬ್ದ 
ಸ್ವರೂಪಕ್ಕೆ “ತವ' ಎಂಬುದು ಆದೇಶವಾಗಿ ಬಂದು, ತವ--ಅದ್‌-- ಅಸ್‌ ಎಂದಾಗುತ್ತದೆ. 
ಪ್ರಕೃತ ಸೂತ್ರದಿಂದ “ಅಸ್‌' ಪ್ರತ್ಯಯಕ್ಕೆ “ಅಶ್‌(ಅ)' ಆದೇಶವಾಗಿ ಬಂದು, ತವ- ಅದ್‌. ಅ 
ಎಂದಾಗುತ್ತದೆ. ಮೊದಲೆರಡು ಶಬ್ದಗಳಿಗೆ “ಅತೋ ಗುಣೇ” ಎಂಬುದರಿಂದ ಪರರೂಪ 
ಬಂದು ತವದ್‌--ಅ ಎಂದಿರುವಾಗ, "ಅದ್‌' ಎಂಬ "“ಟಿ' ಗೆ ಲೋಪ ಬಂದು, 
ತವ್‌ಅ=ತವ ಎಂದು ರೂಪವಾಗುತ್ತದೆ. 

ಉದಾ- ಮಮ - ಅಸ್ಮದ್‌ ಶಬ್ದದಮೇಲೆ ಷಷ್ಟೀ ಏಕವಚನದ ಜಸ್‌(ಅಸ್‌) 
ಪ್ರತ್ಯಯವನ್ನು ಸೇರಿಸಿ ಅಸ್ಮದ್‌--ಅಸ್‌ ಎಂದಿದ್ದಾಗ, “ತವ-ಮಮೌ ಜಸಿ” (7.2.96) 
ಎಂಬ ಸೂತ್ರದಿಂದ "ಅಸ್ಮದ್‌' ಶಬ್ದದ "ಮ್‌' ಪರ್ಯನ್ತ ಅಸ್ಮ್‌ ಎಂಬ ಶಬ್ದ ಸ್ವರೂಪಕ್ಕೆ 
"ಮಮ' ಎಂಬುದು ಆದೇಶವಾಗಿ ಬಂದು, ಮಮ- ಅದ್‌.ಅಸ್‌ ಎಂದಾಗುತ್ತದೆ. 
ಪ್ರಕೃತ ಸೂತ್ರದಿಂದ "ಅಸ್‌' ಪ್ರತ್ಯಯಕ್ಕೆ "ಅಶ್‌(ಅ)' ಆದೇಶವಾಗಿ ಬಂದು, 


ಷಡ್ಲಿಣ್ಸ್‌ ಪ್ರಕರಣಮ್‌ (ಹ.ಪು.) 339 


ಮಮ--ಅದ್‌. ಅ ಎಂದಾಗುತ್ತದೆ. ಮೊದಲೆರಡು ಶಬ್ದಗಳಿಗೆ “ಅತೋ ಗುಣೇ” 
ಎಂಬುದರಿಂದ ಪರರೂಪ ಬಂದು, ಮಮದ್‌4+ಅ ಎಂದಿರುವಾಗ, "ಅದ್‌' ಎಂಬ 
“ಟಿ' ಗೆ ಲೋಪ ಬಂದು, ಮಮ್‌4+ಅ= ಮಮ ಎಂದು ರೂಪವಾಗುತ್ತದೆ. 

ಉದಾ- ಯುವಯೋಃ(2)- "ಯುಷ್ಮದ್‌' ಶಬ್ದದ ನಂತರ ಷಷ್ಠೀ ಮತ್ತು ಸಪ್ತಮೀ 
ದ್ವಿವಚನಗಳಲ್ಲಿ "ಓಸ್‌' ಪ್ರತ್ಯಯವನ್ನು ಸೇರಿಸಿ, ಯುಷ್ಕದ್‌*ಓಸ್‌ ಎಂದಿದ್ದಾಗ, "ಮ್‌' 
ಪರ್ಯನ್ತ ಯುಷ್ಮ್‌ ಶಬ್ದಕ್ಕೆ “ಯುವಾವೌ ದ್ವಿವಚನೇ” (7.2.92) ಎಂಬ ಸೂತ್ರದಿಂದ 
“ಯುವ' ಎಂಬ ಆದೇಶವು ಬಂದು, ಯುವ+ಅದ್‌+ಓಸ್‌ ಎಂದಿದ್ದಾಗ, 
ಮೊದಲೆರಡು ಶಬ್ದಗಳಿಗೆ “ಅತೋ ಗುಣೇ” ಎಂಬುದರಿಂದ ಪರರೂಪ ಬಂದು 
ಯುವದ್‌+ಓಸ್‌ ಎಂದಿದ್ದಾಗ, “ಶೇಷೇ ಲೋಪಃ” ಎಂಬುದರಿಂದ "ಅದ್‌' ಎಂಬ 
"ಟಿ' ಗೆ ಲೋಪವು ಬರಬೇಕಾಗಿತ್ತು. ಅದನ್ನು ಬಾಧಿಸಿ “ಯೋಇಜಿ” ಎಂಬ ಸೂತ್ರದಿಂದ 
"ದ್‌' ಕಾರದ ಸ್ಥಾನದಲ್ಲಿ "ಯ್‌' ಆದೇಶವು ಬಂದು ಯುವಯ್‌+ಓಸ್‌ ಎಂದಾಗಿ, 
ಮುಂದೆ ರುತ್ವ-ವಿಸರ್ಗಗಳಿಂದ ಯುವಯೋಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆವಯೋಃ- ಅಸ್ಮದ್‌ ಶಬ್ದದ ನಂತರ ಷಷ್ಠೀ ಮತ್ತು ಸಪ್ತಮೀ 
ದ್ವಿವಚನಗಳಲ್ಲಿ, %ಓಸ್‌' ಪ್ರತ್ಯಯವನ್ನು ಸೇರಿಸಿ, ಅಸ್ಮದ್‌*ಓಸ್‌ ಎಂದಿದ್ದಾಗ, "ಮ್‌' 
ಪರ್ಯನ್ತ ಅಸ್ಮ್‌ ಶಬ್ದಕ್ಕೆ “ಯುವಾವೌ ದ್ವಿವಚನೇ” (7.2.92) ಎಂಬ ಸೂತ್ರದಿಂದ 
"ಆವ' ಎಂಬ ಆದೇಶವು ಬಂದು, ಆವ--ಅದ್‌.--ಓಸ್‌ ಎಂದಿದ್ದಾಗ, ಮೊದಲೆರಡು 
ಶಬ್ದಗಳಿಗೆ “ಅತೋ ಗುಣೇ”' ಎಂಬುದರಿಂದ ಪರರೂಪ ಬಂದು, ಆವದ್‌4ಓಸ್‌ 
ಎಂದಿದ್ದಾಗ, “ಶೇಷೇ ಲೋಪಃ” ಎಂಬುದರಿಂದ "ಅದ್‌' ಎ೦ಬ "ಟಿ' ಗೆ ಲೋಪವು 
ಬರಬೇಕಾಗಿತ್ತು. ಅದನ್ನು ಬಾಧಿಸಿ “ಯೋಇಚಿ” ಎಂಬ ಸೂತ್ರದಿಂದ “ದ್‌' ಕಾರದ 
ಸ್ಥಾನದಲ್ಲಿ "ಯ್‌' ಆದೇಶವು ಬ೦ದು ಆವಯ್‌+ಓಸ್‌ ಎಂದಾಗಿ, ಮುಂದೆ ರುತ್ವ- 
ವಿಸರ್ಗಗಳಿಂದ ಆವಯೋಃ ಎಂದು ರೂಪವು ಸಿದ್ಧವಾಗುತ್ತದೆ. 


(ಆಕಮ್‌ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - 329. ಸಾಮ ಆಕಮ್‌ (7.1.33) 

ವೃತ್ತಿಃ-ಆಭ್ಯಾಂ ಪರಸ್ಯ ಸಾಮಃ ಆಕಮ್‌ ಸ್ಯಾತ್‌। ಯುಷ್ಮಾಕಮ್‌। ಅಸ್ಮಾಕಮ್‌। 
ತ್ವಯಿ! ಮಯಿ। ಯುವಯೋಃ ಆವಯೋಃ ಯುಷ್ಕಾಸು। ಅಸ್ಮಾಸು। 

ಅ. ವೃ- “ಯುಷ್ಮದಸ್ಮದ್ಭಾಮ್‌ ಜಸೋಶ್‌” (7.2.97) ಎಂಬ ಸೂತ್ರದಿಂದ 
“ಯುಷ್ಮದಸ್ಮದ್ಭಾ ಕಟ್‌? ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಯುಷ್ಕದ್‌ ಮತ್ತು ಅಸ್ಮದ್‌ ಶಬ್ದಗಳ ನಂತರ ಇರುವ "ಸಾಮ್‌' ಶಬ್ದ ಕೆ 
“ಆಕಮ್‌' ಆದೇಶವು ಬರುತ್ತದೆ. 

ವಿವರಣೆ-"ಯುಷ್ಕದ್‌' ಮತ್ತು "ಅಸ್ಮದ್‌' ಶಬ್ದಗಳು ಹಲನ್ತವಾಗಿರೋಣದ್ದರಿಂದ 


೬ ಎ 
“ಆಮಿ ಸರ್ವನಾಮ್ನಃ ಸುಟ್‌” ಎಂಬ ಸೂತ್ರಕ್ಕೆ ಪ್ರವೃತ್ತಿ ಇರುವದಿಲ್ಲ, ಆದ್ದರಿಂದ 
“ಯುಷ್ಕದ್‌' ಹಾಗೂ "ಅಸ್ಮದ್‌' ಶಬ್ದಗಳನ್ನು ಅಜನ್ತ ಶಬ್ದಗಳನ್ನಾಗಿ ಪರಿವರ್ತಿಸಲು 


340 ಲಘುಸಿದ್ಧಾಂತ ಕೌಮುದೀ 


"ದ್‌ ಕಾರದ ಲೋಪ ಮಾಡುವದು ಅವಶ್ಯವಾಗಿದೆ. ಆ ಕಾರಣದಿಂದಾಗಿ ಇಲ್ಲಿ 
“ಶೇಷೇಲೋಪಃ” ಎಂಬ ಸೂತ್ರದಿಂದ ವೈಕಲ್ಲಿಕವಾಗಿ "ದ್‌' ಕಾರವನ್ನು ಲೋಪ 
ಮಾಡಬಹುದಾಗಿದೆ. ಕೇವಲ "ದ್‌' ಕಾರ ಲೋಪವಾಗುವ ಈ ವೈಕಲ್ಲಿಕ ಪಕ್ಷಕ್ಕೆ 
"ಅನ್ರ್ಯಲೋಪ ಪಕ್ಷ'ವೆಂದು ಹೇಳುತ್ತಾರೆ. (ಆತ್ವ ಯತ್ನ ನಿಮಿತ್ತೇತರ ವಿಭಕ್ತೌ ಏತಯೋಃ 
ಅನ್ನ್ಯಸ್ಯ ಲೋಪಃ ಎಂಬುದು ಪ್ರಮಾಣ). “ಶೇಷೇಲೋಪಃ” ಎಂಬ ಸೂತ್ರದಿಂದ 
ಬರುವ ಎರಡನೇ "ವೈಕಲ್ಲಿಕ ಪಕ್ಷ'ವೆಂದರೆ "ಟಿ' ಲೋಪ ಪಕ್ಷ. ಆಗ "ಯುಷ್ಮ್‌' ಮತ್ತು 
“ಅಸ್ಟ್‌', ಎಂದಾದರೆ, ಆಗ ಅವು ಹಲನ್ತವಾಗುತ್ತವೆ. ಆಕಾರಣದಿಂದ, "ಸುಟ್‌' ಸಹಿತವಾದ 
ನಿರ್ದೇಶಕ್ಕೆ ಅವಕಾಶವಿರುವದಿಲ್ಲ. ಹಾಗಿದ್ದರೂ ಉ೦ಯುಷ್ಕ್ಮ್‌* ಆವರ್‌ಾ 
ಯುಷ್ಮ್‌-ಆಕಮ್‌-ಯುಷ್ಕಾಕಮ್‌ ಎಂದೂ ಅಸ್ಮ್‌-ಆಮ್‌- ಅಸ್ಕ್‌-ಆಕಮ್‌ಅಸ್ಮಾಕಮ್‌ 
ಎಂದು ರೂಪಗಳಾಗುತ್ತವೆ). ಆಗ "ದ್‌' ಕಾರಕ್ಕೆ ಲೋಪವಾದಮೇಲೆ, "ಯುಷ್ಠ' 
ಮತ್ತು "ಅಸ್ಕ' ಶಬ್ದಗಳು "ಅ' ಕಾರಾನ್ತವಾಗುತ್ತವೆ. ಆಗ “ಆಮಿ ಸರ್ವನಾಮ್ನಃ 
ಸುಟ್‌” ಎ೦ಬ ಸೂತ್ರ ಪ್ರವೃತ್ತವಾಗಿ, "ಸುಟ್‌(ಸ್‌)' ಆಗಮ, “ಆಮ್‌' ಗೆ ಆದ್ಯವಯವಾಗಿ 
ಬರುತ್ತದೆ. ಈಗ "ಸುಟ್‌(ಸ್‌)' ಸಹಿತವಾದ "“ಆಮ್‌' ಗೆ ಅಂದರೆ "ಸಾಮ್‌' ಗೆ 
"ಆಕಮ್‌' ಆದೇಶವು ಬರುತ್ತದೆ. 

ಉದಾ- ಯುಷ್ಮಾಕಮ್‌- ಯುಷ್ಕದ್‌ ಶಬ್ದದಮೇಲೆ ಷಷ್ಠೀ ಬಹುವಚನ "ಆಮ್‌' 
ಪ್ರತ್ಯಯವನ್ನು ಸೇರಿಸಿ ಯುಷ್ಕದ್‌*- ಆಮ್‌ ಎಂದಿದ್ದಾಗ, “ಶೇಷೇಲೋಪಃ” ಎಂಬ 
ಸೂತ್ರದಿಂದ ವೈಕಲ್ಜಿಕವಾಗಿ "ದ್‌' ಕಾರದ ಲೋಪವಾದಮೇಲೆ, ಇದು ಅಕಾರಾನ್ತ 
ಶಬ್ದವಾಗುತ್ತದೆ. ಆಗ “ಆಮಿ ಸರ್ವನಾಮ್ನಃ ಸುಟ್‌” ಎಂಬ ಸೂತ್ರ ಪ್ರವೃತ್ತವಾಗಿ, 
“ಸುಟ್‌(ಸ್‌)' ಆಗಮ ಆದ್ಯವಯವವಾಗಿ ಬಂದು, ಯುಷ್ಕಃಸಾಮ್‌ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ “ಆಮ್‌' ಸ್ಥಾನದಲ್ಲಿ "ಆಕಮ್‌' ಆದೇಶ ಬಂದು, ಯುಷ್ಕಃಆಕಮ್‌ 
ಎಂದಾಗುತ್ತದೆ. ನಂತರ ಸವರ್ಣದೀರ್ಪದಿಂದ ಯುಷ್ಮಾಕಮ್‌ ಎಂಬ. ರೂಪವು 
ಸಿದ್ಧವಾಗುತ್ತದೆ. " 

ಉದಾ- ಅಸ್ಮಾಕಮ್‌-ಮೇಲಿನಂತೆಯೇ ಅಸ್ಮಾಕಮ್‌ ಎಂಬ ರೂಪವೂ 


ಸಿದ್ಧ ವಾಗುತ್ತದೆ. 


ಉದಾ-ತ್ವಯಿ- ಯುಷ್ಕದ್‌ ಶಬ್ದದ ನಂತರ ಸಪ್ತಮೀ ಏಕವಚನದಲ್ಲಿ "ಜಿ(ಇ)' 
ಪ್ರತ್ಯಯವನ್ನು ಸೇರಿಸಿ ಯುಷ್ಕದ್‌4ಇ ಎಂದಿದ್ದಾಗ, “ತ್ವಮಾವೇಕವಚನೇ (7.2.97)? 
ಎ೦ಬ ಸೂತ್ರದಿಂದ "ಮ್‌' ಪರ್ಯನ್ತ ಯುಷ್ಮ ಶಬ್ದಸ್ತರೂಪಕ್ಕೆ "ತ್ಥ' ಆದೇಶ ಬಂದು, 
ತ್ವ-ಅದ್‌*-ಇ ಎಂದಿದ್ದಾಗ, ಮೊದಲೆರಡು ಶಬ್ದಗಳಿಗೆ “ಅತೋ ಗುಣೇ” ಎಂಬುದರಿಂದ 
ಪರರೂಪ ಬಂದು, ತ್ಹದ್‌--ಇ ಎಂದಿದ್ದಾಗ, “ದ್‌' ಕಾರದ ಸ್ಥಾನದಲ್ಲಿ, “ಯೋಇಚಿ” 
ಎ೦ಬ ಸೂತ್ರದಿಂದ, "ಯ್‌' ಕಾರ ಆದೇಶವಾಗಿ ಬಂದು, ತ್ವಯ್‌+ಇ=ತ್ವಯಿ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ-ಮಯಿ - ಅಸ್ಕದ್‌ ಶಬ್ದದ ನಂತರ ಸಪ್ತಮೀ ಏಕವಚನದಲ್ಲಿ “ಜೆ(ಇ)' 
ಪ್ರತ್ಯಯವನ್ನು ಸೇರಿಸಿ ಅಸ್ಮದ್‌4ಇ ಎಂದಿದ್ದಾಗ, “ತ್ವಮಾವೇಕವಚನೇ (7.2.97)? 


ಷಡ್ಗಿಣ್ಲ್‌ ಪ್ರಕರಣಮ್‌ (ಹ.ಪು.) 341 


ಎಂಬ ಸೂತ್ರದಿಂದ "ಮ್‌' ಪರ್ಯನ್ತ ಅಸ್ಮ್‌ ಶಬ್ದಸ್ವರೂಪಕ್ಕೆ "ಮ' ಆದೇಶ ಬಂದು 
ಮ-+ಅದ್‌4+ಇ ಎಂದಿದ್ದಾಗ, ಮೊದಲೆರಡು ಶಬ್ದಗಳಿಗೆ “ಅತೋ ಗುಣೇ” 
ಎಂಬುದರಿಂದ ಪರರೂಪ ಬಂದು, ಮದ್‌+ಇ ಎಂದಿದ್ದಾಗ, "ದ್‌' ಕಾರದ ಸ್ಥಾನದಲ್ಲಿ, 
“ಯೋತಚಿ” ಎಂಬ ಸೂತ್ರದಿಂದ "ಯ್‌' ಕಾರ ಆದೇಶವಾಗಿ ಬಂದು 
ಮಯ್‌4+ಇ-ಮಯಿ ಎಂದು ರೂಪವು ಸಿದ್ದವಾಗುತ್ತದೆ. 

ಉದಾ- ಯುಷ್ಠಾಸು- ಯುಷ್ಕದ್‌ ಶಬ್ದದ ಮೇಲೆ ಸಪ್ತಮೀ ಬಹುವಚನದಲ್ಲಿ, 
"ಸುಪ್‌(ಸು)' ಪ್ರತ್ಯಯವನ್ನು ಸೇರಿಸಿ, ಯುಷ್ಮದ್‌--ಸು ಎಂದಿದ್ದಾಗ, 
“ಯುಷ್ಠದಸ್ಮದೋರನಾದೇಶೇ” ಎ೦ಬ ಸೂತ್ರದಿಂದ "ದ್‌' ಕಾರದ ಸ್ಥಾನದಲ್ಲಿ ದೀರ್ಫ 
"ಆ? ಕಾರವು ಆದೇಶವಾಗಿ ಬಂದು, 'ಯುಷ್ಮ-ಆ--ಸು ಎಂದಿದ್ದಾಗ, 
ಸವರ್ಣದೀರ್ಫದಿ೦ದ ಯುಷ್ಕಾಸು ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಸ್ಮಾಸು- ಅಸ್ಕದ್‌ ಶಬ್ದದ ಮೇಲೆ ಸಪ್ತಮೀ ಬಹುವಚನದಲ್ಲಿ "ಸುಪ್‌(ಸು)' 
ಪ್ರತ್ಯಯವನ್ನು ಸೇರಿಸಿ ಅಸ್ಮದ್‌*ಸು ಎಂದಿದ್ದಾಗ, “ಯುಷ್ಕದಸ್ಮದೋರನಾದೇಶೇ? 
ಎಂಬ ಸೂತ್ರದಿಂದ "ದ್‌' ಕಾರದ ಸ್ಥಾನದಲ್ಲಿ ದೀರ್ಪ "ಆ' ಕಾರವು ಆದೇಶವಾಗಿ 
ಬಂದು, ಅಸ್ಮಃ-ಆ4+ಸು ಎಂದಿದ್ದಾಗ, ಸವರ್ಣದೀರ್ಫದಿಂದ ಅಸ್ಮಾಸು ಎಂದು ರೂಪವು 
ಸಿದ್ಧವಾಗುತ್ತದೆ. 

("ದ್‌' ಕಾರಾಂತ ಯುಷ್ಕದ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ' ದ್ವಿವಚನ ಬಹುವಚನ 
ಪ್ರಥಮಾ ತ್ವಮ್‌ ಯುವಾಮ್‌ ಯೂಯಮ್‌ 
ದ್ವಿತೀಯಾ ತ್ವಾಮ್‌ ಯುವಾಮ್‌ ಯುಷ್ಮಾನ್‌ 
ತೃತೀಯಾ ತ್ವಯಾ ಯುವಾಭ್ಯಾಮ್‌ ಯುಷ್ಕಾಭಿಃ 
ಚತುರ್ಥೀ ತುಭ್ಯಮ್‌ ಯುವಾಭ್ಯಾಮ್‌ ಯುಷ್ಕಭ್ಯಮ್‌ 
ಪಣ್ಟುಮೀ ತ್ವತ್‌ ಯುವಾಭ್ಯಾಮ್‌ ಯುಷ್ಠತ್‌ 
ಷಷ್ಠೀ ತವ ಯುವಯೋಃ ಯುಷ್ಠಾಕಮ್‌ 
ಸಪ್ತಮೀ ತ್ವಯಿ ಯುವಯೋಃ ಯುಷ್ಮಾಸು 


ಸೂಚನೆ: ದ್ವಿತೀಯಾ, ಚತುರ್ಥೀ ಮತ್ತು ಷಷ್ಠೀ ವಿಭಕ್ತಿಗಳಿಗೆ ವೈಕಲ್ಪಿಕ ರೂಪಗಳು 
ಇನ್ನು ಮುಂದೆ ಹೇಳಲಾಗುತ್ತದೆ. 
("ದ್‌' ಕಾರಾ೦ತ ಅಸ್ಕದ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಅಹಮ್‌ ಆವಾಮ್‌ ವಯಮ್‌ 
ದ್ವಿತೀಯಾ ಮಾಮ್‌ ಆವಾಮ್‌ ಅಸ್ಮಾನ್‌ 


ತ ೈತೀಯಾ ಮಯಾ ಆವಾಭ್ಯಾಮ್‌ ಅಸ್ಮಾಭಿಃ 


342 ಲಘುಸಿದ್ಧಾಂತ ಕೌಮುದೀ 


ಚತುರ್ಥೀ ಮಹ್ಯಮ್‌ ಆವಾಭ್ಯಾಮ್‌ ಅಸ್ಮಭ್ಯಮ್‌ 
ಪಣ್ಣುಮೀ ಮತ್‌ ಆವಾಭ್ಯಾಮ್‌ ಅಸ್ಕತ್‌ 
ಷಷ್ಠೀ ಮಮ, ಆವಯೋಃ ಅಸ್ಮಾಕಮ್‌ 
ಸಪ್ತಮೀ ಮಯಿ ಆವಯೋಃ ಅಸ್ಮಾಸು 


ಸೂಚನೆ: ದ್ವಿತೀಯಾ, ಚತುರ್ಥೀ ಮತ್ತು ಷಷ್ಠೀ ವಿಭಕ್ತಿಗಳಿಗೆ ವೈಕಲ್ಪಿಕ ರೂಪಗಳು 
ಇನ್ನು ಮುಂದೆ ಹೇಳಲಾಗುತ್ತದೆ. 


(ಯುಷ್ಕದ್‌ ಅಸ್ಕದ್‌ ಶಬ್ಣಗಳಗೆ ವಾಂ ಮತ್ತು 
ನೌ ಆದೇಶಗಳನ್ನು ವಿಧಿಸುವ ಸೂತ್ರ) 

ಸೂತ್ರ - 33೦. ಯುಷ್ಕದಸ್ಕದೋಃ ಷಷ್ರೀ-ಚತುರ್ಥೀ- 
ದ್ವಿತೀಯಾಸ್ಥಯೋರ್ವಾಂ-ನಾವೌ ( 8.1.20) 

ವೃತ್ತೀ-ಪದಾತ್‌ ಪರಯೋಃ ಅಪದಾದೌ ಸ್ಥಿತಯೋಃ ಷಷ್ಟ್ವಾದಿ-ವಿಶಿಷ್ಟರೋಃ 
ವಾಂ, ನೌ ಇತ್ಯಾದೇಶೌ ಸ್ವಃ 

ಪ. ಛೇ. - ಯುಷ್ಕ್ಮದಸ್ಮದೋಃ, ಷಷ್ಟೀ-ಚತುರ್ಥಿೀ-ದ್ವಿತೀಯಾಸ್ಥ! ಯೋಃ, ವಾಂ- 
ನಾವೌ। 

ಅ. ವೃ.- “ಪದಾತ್‌” ಮತ್ತು “ಅನುದಾತ್ತಮ್‌ ಸರ್ವಮಪದಾದೌ” ಎಂಬವು 
ಅಧಿಕಾರ ಸೂತ್ರಗಳು. 

ಅರ್ಥ-ಪದದ ನಂತರ ಮತ್ತು ಅಪದಾದಿಯಲ್ಲಿರುವ (ಪದದ ಆದಿಯಲ್ಲಿ 
ಇಲ್ಲದಿರುವ) ಷಷ್ಠೀ, ಚತುರ್ಥೀ ಮತ್ತು ದ್ವಿತೀಯಾ ವಿಭಕ್ತಿಗಳಿಂದ ಕೂಡಿದ “ಯುಷ್ಕದ್‌' 
ಮತ್ತು “ಅಸ್ಮದ್‌' ಶಬ್ದಗಳ ಸ್ಥಾನದಲ್ಲಿ ಕ್ರಮವಾಗಿ "ವಾಂ' ಮತ್ತು "ನೌ' ಎಂಬ 
ಆದೇಶಗಳು ಬರುತ್ತವೆ. 

ವಿವರಣೆ- ಪದಾತ್‌ ಎಂದರೆ. (ಮೊದಲನೆಯ) ಪದದ ನಂತರವೆಂದು ಅರ್ಥ. 
ಮತ್ತು ಅಪದಾದೌ ಎಂದರೆ ಪದದ ಆದಿಯಲ್ಲಿ ಇಲ್ಲದಿರುವ ಎಂದು ಅರ್ಥ. ಈ 
ಸ್ಥಿತಿಯು ಮೊದಲನೆಯ ಪದಕ್ಕೆ ಅನ್ವಯಿಸುವದಿಲ್ಲ. ಈ ಸೂತ್ರದಿಂದ ಮೇಲಿನ 
ಮೂರು ವಿಭಕ್ತಿಗಳ ದ್ವಿವಚನಗಳಿಗೆ ಮಾತ್ರ ಸಂಬಂಧಿಸಿರುತ್ತದೆ. ಏಕವಚನ, 
ಬಹುವಚನಗಳಿಗಲ್ಲ. 


(ವಸ್‌ ಮತ್ತು ನಸ್‌ ಆದೇಶಗಳನ್ನು ವಿಧಿಸುವ ಸೂತ್ರ) 


ಸೂತ್ರ - 331. ಬಹುವಚನಸ್ಯ ವಸ್‌-ನಸೌ ( 8.1.21) 


ವೃತ್ತಿಃ-ಉಕ್ತ ವಿಧಯೋಃ ಅನಯೋಃ ಷಷ್ಠ್ಯಾದಿ ಬಹುವಚನಾಂತಯೋಃ ವಸ್‌- 
ನಸೌ ಸಃ 


ಎದಿ 


ಅ. ವ್ಲ- “ಯುಷ್ಠದಸ್ಮದೋಃ ಷಷ್ಟೀ-ಚತುರ್ಥೀ-ದ್ವಿತೀಯಾಸ್ಥಯೋರ್ವಾಂ- 


ಲ್ಕ 


೬ 


ನಾವೌ” (8.1.20) ಎ೦ಬ ಸೂತ್ರದಿಂದ "ಯುಷ್ಮದಸ್ಮದೋಃ ಷಷ್ಟೀ-ಚತುರ್ಥೀ- 


ಷಡ್ಲಿಣ್ಸ್‌ ಪ್ರಕರಣಮ್‌ (ಹ.ಪು.) 343 


ದ್ವಿತೀಯಾಸ್ಥಯೋಃ' ಎಂಬುದು ಅನುವೃತ್ತವಾಗುತ್ತದೆ. “ಪದಾತ್‌” ಮತ್ತು 
“ಅನುದಾತ್ತಮ್‌ ಸರ್ವಮಪದಾದೌ” ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ- ಪದದ ನಂತರ ಮತ್ತು ಅಪದಾದಿಯಲ್ಲಿ ಇರುವ (ಪದದ ಆದಿಯಲ್ಲಿ 
ಇಲ್ಲದಿರುವ) ಷಷ್ಠೀ, ಚತುರ್ಥೀ ಮತ್ತು ದ್ವಿತೀಯಾ ವಿಭಕ್ತಿಗಳ ಬಹುವಚನದಿಂದ 
ಕೂಡಿದ "ಯುಷ್ಕದ್‌' ಮತ್ತು "ಅಸ್ನದ್‌' ಶಬ್ದಗಳ ಸ್ಥಾನದಲ್ಲಿ ಕ್ರಮವಾಗಿ “ವಸ್‌' 
ಮತ್ತು "ನಸ್‌' ಆದೇಶಗಳು ಬರುತ್ತವೆ. ಈ ಸೂತ್ರವು ಹಿಂದಿನ ಸೂತ್ರಕ್ಕೆ ಅಪವಾದವಾಗಿದೆ. 


(ತೇ ಮತ್ತು ಮೇ ಇವುಗಳನ್ನು ಆದೇಶವಾಗಿ ವಿಧಿಸುವ ಸೂತ್ರ) 


ಸೂತ್ರ - 332. ತೇಮಯಾವೇಕವಚನಸ್ಯ (8.1.22) 

ವೃತ್ತಿಃ-ಉಕ್ತ ವಿಧಯೋಃ ಅನಯೋಃ ಷಷ್ಠೀ, ಚತುರ್ಥೇಕವಚನಾಂತಯೋಃ 
ತೇ, ಮೇ ಏತೌ ಸಃ 

ಪ. ಛೇ. - ತೇಮಯ್‌, ಏಕವಚನಸ್ಯ 

ಅ. ವೃ -“ಯುಷ್ಮದಸ್ಮದೋಃ ಷಷ್ಟೀ-ಚತುರ್ಥೀ-ದ್ವಿತೀಯಾಸ್ಥಯೋರ್ವಾಂ- 
ನಾವೌ” (8.1.20) ಎಂಬ ಸೂತ್ರದಿಂದ "ಯುಷ್ಮದಸ್ಮದೋಃ ಷಷ್ಟೀ-ಚತುರ್ಥೀ- 
ದ್ವಿತೀಯಾಸ್ಕಯೋಃ' ಎಂಬುದು ಅನುವೃತ್ತವಾಗುತ್ತದೆ. “ಪದಾತ್‌” ಮತ್ತು 
“ಅನುದಾತ್ತಮ್‌ ಸರ್ವಮಪದಾದೌ” ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ- ಪದದ ನಂತರ ಮತ್ತು ಅಪದಾದಿಯಲ್ಲಿ ಇರುವ (ಪದದ ಆದಿಯಲ್ಲಿ 
ಇಲ್ಲದಿರುವ) ಷಷ್ಠೀ ಮತ್ತು ಚತುರ್ಥೀ ವಿಭಕ್ತಿಗಳ ಏಕವಚನದಿಂದ ಕೂಡಿದ, “ಯುಷ್ಠದ್‌' 
ಮತ್ತು "ಅಸ್ಮದ್‌' ಶಬ್ದಗಳಿಗೆ ಕ್ರಮವಾಗಿ “ತೇ' ಮತ್ತು "ಮೇ' ಆದೇಶಗಳು ಬರುತ್ತವೆ. 

ಈ ಸೂತ್ರವು ದ್ವಿತೀಯಾ ವಿಭಕ್ತಿಯಲ್ಲಿ “ತ್ವಾಮೌ ದ್ವಿತೀಯಾಯಾಃ” ಎಂಬ 
ಸೂತ್ರದಿಂದ ಬಾಧಿತವಾಗೋಣದರಿಂದ, ಷಷ್ಠೀ ಮತ್ತು ಚತುರ್ಥೀ ವಿಭಕ್ತಿಗಳಿಗೆ 
ಮಾತ್ರ ಅನ್ವಯಿಸುತ್ತದೆ. 

(ತ್ವಾ ಮತ್ತು ಮಾ ಆದೇಶಗಳನ್ನು ವಿಧಿಸುವ ಸೂತ್ರ) 

ಸೂತ್ರ - 333. ತ್ವಾಮೌ ದ್ವಿತೀಯಾಯಾಃ (8.1.23) 


ವೃತ್ತಿಃ-ದ್ವಿತೀಯೈಕವಚನಾ೦ತಯೋಃ ತ್ವಾ, ಮಾ, ಇತ್ಯಾದೇಶೌ ಸಃ 
ಸೂತ್ರಚತುಷ್ಟಯಸ್ಯ ಉದಾಹರಣಾನಿ ಶ್ಲೋಕದ್ವಯೇನ!॥ 

“ಕ್ರೀಶಸ್ತ್ಯಾವತು ಮಾಪೀಹ. ದತ್ತಾತ್ತೇ ಮೇಪಿ ಶರ್ಮ ಸಃ 

ಸ್ವಾಮೀ ತೇ ಮೇಪಿ ಸ ಹರಿಃ, ಪಾತು ವಾಮಪಿ ನೌ ವಿಭುಃ॥ 

ಸುಖಂ ವಾಂ ನೌ ದದಾತ್ವೀಶಃ ಪತಿರ್ವಾಮಪಿ ನೌ ಹರಿಃ 

ಸೋವ್ಯಾದ್ವೋ ನಃ ಶಿವಂ ವೋ ನೊ ದದ್ಯಾತ್‌ ಸೇವ್ಯೋತ್ರ ವಃ ಸನಃ॥ 
ವಾ. ಏಕವಾಕ್ಯೇ ಯುಷ್ಮದಸ್ಮದಾದೇಶಾ ವಕ್ತವ್ಯಾಃ। 

ಉದಾ-1. (ಏಕ ತಿಜ್‌ ವಾಕ್ಯಮ್‌)। 2. ತೇನೇಹ ನ- ಓದನಂ ಪಚ ತವ 


344 ಲಘುಸಿದ್ಧಾಂತ ಕೌಮುದೀ 


ಭವಿಷ್ಯತಿ। 3. ಇಹ ತು ಸ್ಕಾದೇವ - ಶಾಲೀನಾಂ ತೇ ಓದನಂ ದಾಸ್ಯಾಮಿ। 
ವಾ॥ 2. ಏತೇ ವಾನ್ನಾವಾದಯೋತನನ್ನಾದೇಶೇ ವಾ ವಕ್ತವ್ಯಾಃ | 
ಅನ್ವಾದೇಶೇ ತು ನಿತ್ಯಂ ಸ್ಯುಃ ಧಾತಾ ತೇ ಭಕ್ತೋಸ್ತಿ ಧಾತಾ ತವ ಭಕ್ತೋಸ್ಥಿ, 
ವಾ। ತಸ್ಮೈ ತೇ ನಮ ಇತ್ಯೇವ ಸುಪಾತ್‌, ಸುಪಾದ್‌। ಸುಪಾದೌ। 
ಅ. ವೃ. -“ಯುಷ್ಮದಸ್ಮದೋಃ ಷಷ್ಟೀ-ಚತುರ್ಥೀ-ದ್ವಿತೀಯಾಸ್ಥಯೋರ್ವಾಂ- 


ನಾವೌ” (8.1.20) ಎಂಬ ಸೂತ್ರದಿಂದ "ಯುಷ್ಮದಸ್ಮದೋಃ' ಎಂಬುದು 
ಅನುವೃತ್ತವಾಗುತ್ತದೆ. ಮತ್ತು “ತೇಮಯಾವೇಕವಚನಸ್ಯ” ಎಂಬ ಸೂತ್ರದಿಂದ 
"ಏಕವಚನಸ್ಕ' ಎಂಬ ಪದವು ಅನುವೃತ್ತವಾಗುತ್ತದೆ. “ಪದಾತ್‌” ಮತ್ತು “ಅನುದಾತ್ತಮ್‌ 
ಸರ್ವಮಪದಾದೌ” “ತೇ ಮಯಾವೇಕವಚನಸ್ಯ” ಎಂಬ ಸೂತ್ರಕ್ಕೆ ಈ ಮೇಲಿನ 
ಎರಡು ಚರಣಗಳು ಉದಾಹರಣೆಯಾಗಿವೆ. "ಯುಷ್ಕದ್‌' ಮತ್ತು "ಅಸ್ಮದ್‌' ಶಬ್ದಗಳ 
ಏಕವಚನವಾದ “ತುಭ್ಯಮ್‌' ಮತ್ತು "ಮಹ್ಯಮ್‌' ಹಾಗೆಯೇ ಷಷ್ಠೀ ಏಕವಚನವಾದ 
“ತವ' ಮತ್ತು “ಮಮ' ಸ್ಥಾನಗಳಲ್ಲಿ ಕ್ರಮವಾಗಿ “ತೇ' ಮತ್ತು "ಮೇ' ಎಂಬವು 
ಆದೇಶಗಳಾಗಿ ಬಂದಿವೆ. 

“ಯುಷ್ಮದಸ್ಮದೋಃ ಷಷ್ಟೀ-ಚತುರ್ಥೀ-ದ್ವಿತೀಯಾಸ್ಕ ಯೋರ್ವಾಂ-ನಾವೌ” 


(8.120) ಎಂಬ ಸೂತ್ರಕ್ಕೆ ಈ ಕೆಳಗಿನ ಮೂರು ಚರಣಗಳು. ಉದಾಹರಣೆಯಾಗಿವೆ. 

ಅ) ಪಾತು ವಾಮಪಿ ನೌ ವಿಭುಃ ಪ.ಛೇ- ಪಾತು ವಾಮ್‌ ಅಪಿ ನೌ ವಿಭುಃ, 
ಅನ್ವಯ- ವಿಭುಃ ವಾಮ್‌ ಅಪಿ ನೌ ಪಾತು! 

ಅರ್ಥ- ಎಲ್ಲಕಡೆಗೂ ವ್ಯಾಪ್ತನಾದ (ಪರಮಾತ್ಮನು) ನಿಮ್ಮಿಬ್ಬರನ್ನೂ ಮತ್ತು 
ನಮ್ಮಿಬ್ಬರನ್ನೂ ರಕ್ಷಿಸಲಿ. 

ಬ) ಸುಖಂ ವಾಂ ನೌ ದದಾತ್ವೀಶಃ ಪ.ಛೇ - ಸುಖಂ ವಾಮ್‌ ನೌ: ದದಾತು 
ಈಶಃ 

ಅನ್ವಯ- ಈಶಃ ವಾಂ (ಅಪಿ) ನೌ ಸುಖಂ ದದಾತು! 

ಅರ್ಥ- ಈಶ್ವರನು ನಿಮ್ಮಿಬ್ಬರಿಗೂ ಮತ್ತು ನಮ್ಮಿಬ್ಬರಿಗೂ ಸುಖವನ್ನು ಕೊಡಲಿ. 

ಕ) ಪತಿರ್ವಾಮಪಿ ನೌ ಹರಿಃ ಪ. ಛೇ- ಪತಿಃ ವಾಂ ಅಪಿ ನೌ ಹರಿಃ 
ಅನ್ವಯ- ಹರಿಃ ವಾಂ ಅಪಿ ನೌ ಪತಿಃ (ಅಸ್ತಿ 

ಅರ್ಥ- ಹರಿಯು ನಿಮ್ಮಿಬ್ಬರಿಗೂ ಮತ್ತು ನಮ್ಮಿಬ್ಬರಿಗೂ ಒಡೆಯನಾಗಿದ್ದಾನೆ. 

ವಿವರಣೆ: "ಯುಷ್ಕದ್‌' ಮತ್ತು "ಅಸ್ಕದ್‌' ಶಬ್ದಗಳ ದ್ವಿತೀಯೈಕವಚನವಾದ 
“ಯುವಾಮ್‌' ಮತ್ತು “ಆವಾಮ್‌' ಎಂಬವು, ಚತುರ್ಥೀ ದ್ವಿವಚನವಾದ 
“ಯುವಾಭ್ಯಾಮ್‌' ಮತ್ತು "ಆವಾಭ್ಯಾಮ್‌' ಎಂಬ ಪದಗಳೂ ಹಾಗೂ ಷಷ್ಠೀ 
ದ್ವಿವಚನವಾದ "ಯುವಯೋಃ' ಮತ್ತು "ಆವಯೋಃ' ಎಂಬ ಶಬ್ದಗಳಿಗೆ ಕ್ರಮವಾಗಿ 
"ವಾಮ್‌' ಮತ್ತು “ನೌ” ಎಂಬವು ಆದೇಶಗಳಾಗಿ ಬರುತ್ತವೆ. ಹೀಗಾಗಿ ಒಂದೇ 


ಷಡ್ಲಿಲ್‌ ಪ್ರಕರಣಮ್‌ (ಹ.ಪು.) 345 


ಅರ್ಥವುಳ್ಳ ಈ ಶಬ್ದಗಳಿಗೆ ಪರ್ಯಾಯಾವಾಗಿ ಬಂದು, ಎರಡೆರಡು ರೂಪಗಳಾಗಿವೆ. 

“ಬಹುವಚನಸ್ಯ ವಸ್ನಸೌ” ಸೂತ್ರಕ್ಕೆ ಈ ಕೆಳಗಿನ ಚರಣಗಳು ಉದಾಹರಣೆಯಾಗಿವೆ. 

ಸೋವ್ಯಾದ್ವೋ ನಃ ಶಿವಂ ವೋ ನೊ ದದ್ಯಾತ್‌ ಸೇವ್ಯೋತ್ರ ವಃ ಸ ನಃ 

ಪ.ಛೇ- ಸಃ, ಅವ್ಯಾತ್‌, ವಃ, ನಃ, ಶಿವಂ,ವಃ, ನಃ, ದದ್ಯಾತ್‌, ಸೇವ್ಯಃ, ಅತ್ರ, ವಃ 
ಸಃ ನಃ ಅನ್ವಯ- ಸಃ ವಃ (ತಥಾ) ನಃ ಅಸ್ಮಾನ್‌ ಅವ್ಯಾತ್‌। ವಃ ನಃ ಶಿವಂ 
ದದ್ಯಾತ್‌, ಅತ್ರ ಸಃ ವಃ ನಃ ಸೇವ್ಯಃ। 

ಬ ಆ ಶ್ರೀಹರಿಯು ನಿಮ್ಮೆಲ್ಲರನ್ನೂ ಮತ್ತು ನಮ್ಮೆಲ್ಲರನ್ನೂ ರಕ್ಷಿಸಲಿ, ಆ 
ಪರಮಾತ್ಮನು ನಿಮ್ಮೆಲ್ಲರಿಗೂ ಮತ್ತು ನಮ್ಮೆಲ್ಲರಿಗೂ ಕಲಾ ಣವನ್ನು ಖು “ಮಾಡಲಿ. 

ಇಲ್ಲಿ ಆ ಭಗವಂತನು ನಿಮ್ಮೆಲ್ಲರಿಗೆ ಮತ್ತು ನಮ್ಮೆಲ್ಲರಿಗೆ ಆರಾಧಿಸಲಡಲು 
ಯೋಗ್ಯನಾಗಿದ್ದಾನೆ. 

ವಿವರಣೆ- “ಯುಷ್ಕದ್‌' ಮತ್ತು “ಅಸ್ಮದ್‌' ಶಬ್ದಗಳ ದ್ವಿತೀಯಾ ವಿಭಕ್ತೀ 
ಬಹುವಚನಗಳಾದ "ಯುಷ್ತಾ ನ್‌್‌ ಮತ್ತು "ಅಸ್ಮಾನ್‌', ಚತುರ್ಥೀ ವಿಭಕ್ತೀ 
ಬಹುವಚನಗಳಾದ "ಯುಷ್ಮಭ್ಯಮ್‌' ಮತ್ತು "ಅಸ್ಮಭ್ಯಮ್‌' ಹಾಗೂ ಷಷ್ಠೀ 
ಬಹುವಚನಗಳಾದ “ಯುಷ್ಕಾಕಮ್‌' ಮತ್ತು "ತಿಸ್ಕಾಕಮ್‌ ಸ ಸ್ಥಾನಗಳಲ್ಲಿ ಕ್ರಮವಾಗಿ 
"ವಸ್‌(ವಃ)' ಮತ್ತು "ನಸ್‌(ನಳ)' ಗಳು ಆಡೇಶವಾಗಿ ಬಂದಿವೆ. 

ವಾ। 1. ಏಕವಾಕ್ಕೇ ಯುಷ್ಮದಸ್ಮದಾದೇಶಾ ವಕ್ತವ್ಯಾಃ। 

ಉದಾ-1. (ಏಕ ತಿಜ್‌ ವಾಕ್ಯಮ್‌)। 2. ತೇನೇಹ ನ- ಓದನಂ ಪಚ, ತವ 
ಭವಿಷ್ಯತಿ। 3. ಇಹ ತು ಸ್ಕಾದೇವ - ಶಾಲೀನಾಂ ತೇ ಓದನಂ ದಾಸ್ಯಾಮಿ! 

ಅರ್ಥ- “ಯುಷ್ಕದ್‌' ಮತ್ತು 'ಅಸ್ಮದ್‌' ಗಳ ಜಾಗದಲ್ಲಿ ಯಾವ ಅದೇಶಗಳು 
ವಿಧಿಸಲ್ಪಟ್ಟವೋ ಅವು ಒಂದೇ ವಾಕ್ಯದಲ್ಲಿ. ಇವೆ ಆದುದರಿಂದ ' ಯುಷದಸ್ಮದಾದೇಶಗಳ 
ನಿಮಿತ್ತಗಳು ಒಂದೇ ವಾಕ್ಕದಲ್ಲಿರಬೇಕು. 

ಉದಾಹರಣೆ- "ಪದಾತರಯೋಃ ಅಪದಾದೌ ಸ್ಥಿತಯೋಃ' ಎಂಬುದು ಒಂದೇ 
ವಾಕ್ಯವಾಗಿದೆ. ಈ ರೀತಿಯಲ್ಲಿ ಒಂದೇ ವಾಕ್ಯದಲ್ಲಿ ಪದದ ಪರದಲ್ಲಿ ಮತ್ತು ಪದದ 
ಆದಿಯಲ್ಲಿ ಇರದೇ ಇರುವ ರೀತಿಯಲ್ಲಿ, ಮತ್ತು ದ್ವಿತೀಯಾ, ಚತುರ್ಥೀ ಮತ್ತು 
ಷಷ್ಟ್ಯನ್ತ "ಯುಷ್ಮದ್‌' "ಅಸ್ಮದ್‌' ಶಬ್ದಗಳ ಸ್ಥಾನದಲ್ಲಿ ಕ್ರಮವಾಗಿ ವಾಮ್‌, ನೌ 
ಹಾಗೂ ವಸ್‌, ನಸ್‌, ಹಾಗೆಯೇ ತ್ವಾ ಮತ್ತು ಮಾ ಆದೇಶಗಳು ಬರುತ್ತವೆ. 

ವಾಕ್ಯವೆಂದರೆ "ಏಕತಿಜ್‌ ವಾಕ್ಯ್ಕಮ್‌' ಎಂದು ಉದಾಹರಿಸಿದ್ದಾರೆ. ಹೀಗೆಂದರೆ 
ಒಂದೇ “ತಿಜ್‌' ಪ್ರತ್ಯಯದಿ೦ದ ಹೇಳಲ್ಪಡುವ ಕರ್ತೃ, ಕರ್ಮ ಮೊದಲಾದವುಗಳಿಂದ 
ಕೂಡಿದ ಸಮೂಹ ಎಂದು ಅರ್ಥ. ಇಲ್ಲಿ "ತಿಜ್‌' ಎಂದರೆ ಕ್ರಿಯಾ ವಾಚಕ ಶಬ್ದ. 

ಉದಾ- ಬಾಲಕಃ ಮೋದಕಂ ಖಾದತಿ। ಎಂಬಲ್ಲಿ ಬಾಲಕಃ ಎಂಬುದು ಕರ್ತೃ, 
ಮೋದಕಂ ಎಂಬುದು ಕರ್ಮ, ಖಾದತಿ ಎ೦ಬುದು ಕ್ರಿಯಾಪದ. ಇದು ಒಂದೇ 


346 ಲಘುಸಿದ್ಧಾಂತ ಕೌಮುದೀ 


ವಾಕ್ಯ “ತ್ವಂ ಘಟಮ್‌ ಆನಯ], “ತ್ವಂ ಜಲಮ್‌ ಪಿಬ' ಎಂಬಲ್ಲಿ ಎರಡು ತಿಜನ್ನ 
ಪದಗಳಿವೆ. (ವೃತ್ತಿಯಲ್ಲಿ "ಓದನಂ ಪಚ' “ತವ ಭವಿಷ್ಯತಿ' ಎಂಬ ಉದಾಹರಣೆಗಳನ್ನು 
ಕೊಟ್ಟಿದ್ದಾರೆ). ಆ ಎರಡು ತಿಜನ್ನಗಳಿಂದ ಹೇಳಲ್ಪಡುವ ಕರ್ತೃಗಳು ಬೇರೆ 
ಬೇರೆಯಾಗಿದ್ದಾರೆ. 


ಇಲ್ಲಿ ತ್ವಮ್‌ ಎಂಬುದರಿಂದ ಹೇಳಲ್ಪಡುವ ವ್ಯಕ್ತಿ ಒಬ್ಬನೇ ಆಗಿರಬೇಕೆಂಬ 
ನಿಯಮವಿಲ್ಲ, ಅಂದರೆ ಒಂದು ತ್ವಮ್‌' ಶಬ್ದದಿಂದ ರಾಮನೂ ಮತ್ತೊಂದು “ತ್ವಮ್‌' 
ಶಬ್ದದಿ೦ದ ಕೃಷ್ಣನೂ ನಿರ್ದೇಶಿಸಲ್ಪಡಬಹುದು. ಹೀಗಾಗಿ ಇವೆರಡೂ ಬೇರೆ ಬೇರೆ 
ವಾಕ್ಯಗಳು. ಒಂದೇ ವಾಕ್ಕವಾಗಿದ್ದರೆ ಮಾತ್ರ ಪರ್ಯಾಯ ಶಬ್ದಗಳನ್ನು ಉಪಯೋಗ 
ಮಾಡಬಹುದಾಗಿದೆ. “ತವ' ದ ಬದಲಾಗಿ “ತೇ” ಎಂದೂ ಮತ್ತು “ಮಮ' ಎಂಬುದಕ್ಕೆ 
ಬದಲಾಗಿ “ಮೇ' ಎಂಬ ಪರ್ಯಾಯ ಪದಗಳನ್ನು ಉಪಯೋಗಿಸಬಹುದಾಗಿದೆ. 


ವಾ॥ 2. ಏತೇ ವಾನ್ನಾವಾದಯೋಂಇನನ್ವಾದೇಶೇ ವಾ ವಕ್ತವ್ಯಾಃ । 

ಅನ್ವಾದೇಶೇ ತು ನಿತ್ಯಂ ಸ್ಯುಃ ಧಾತಾ ತೇ ಭಕ್ತೋಸ್ತಿ ಧಾತಾ ತವ ಭಕ್ತೋಸಸ್ತಿ, 
ವಾ। ತಸ್ಮೈ ತೇ ನಮ ಇತ್ಯೇವ। ಸುಪಾತ್‌, ಸುಪಾದ್‌। ಸುಪಾದೌ। 

"ವಾಮ್‌' ಮತ್ತು "ನೌ' ಮೊದಲಾದವುಗಳು ಅನನ್ವಾದೇಶದಲ್ಲಿ (ಅನ್ಹಾದೇಶವಿಲ್ಲದ 
ಪಕ್ಷದಲ್ಲಿ) ವಿಕಲ್ಪವಾಗಿ ಬರುತ್ತವೆ. ಅನ್ವಾದೇಶದಲ್ಲಿ ನಿತ್ಯವಾಗಿ ಬರುತ್ತವೆ. "ಧಾತಾ ತೇ 
ಭಕ್ತೋಸಸ್ತಿ' "ಧಾತಾ ತವ ಭಕ್ತೋಶಸ್ತಿ' ಎಂಬಲ್ಲಿ, ಬ್ರಹ್ಮನು ನಿನ್ನ (ತೇ) ಭಕ್ತನಾಗಿದ್ದಾನೆ. 
ಮತ್ತು ವೈಕಲ್ಲಿಕವಾಗಿ ಬ್ರಹ್ಮನು ನಿನ್ನ(ತವ) ಭಕ್ತನಾಗಿದ್ದಾನೆ ಎಂದು. ಇಲ್ಲಿ 
ಅನ್ವಾದೇಶವಿಲ್ಲದ್ದರಿ೦ದ ವೈಕಲ್ಲಿಕ ರೂಪಗಳಾದ “ತವ” ಮತ್ತು “ತೇ' ಗಳು ಬಂದಿವೆ. 
ಅನ್ವಾದೇಶವಿದ್ದಿದ್ದರೆ- ನಿತ್ಯವಾಗಿ ಎರಡನೇ ರೂಪವಾದ “ತೇ' ಎಂಬುದೇ ಬರುತ್ತಿತ್ತು. 
ಮತ್ತೊಂದು ಉದಾಹರಣೆ ಹೇಳುವುದಾದರೆ-“ಏಷಃ ವಿದ್ಯಾರ್ಥೀ, ಏನಂ ವ್ಯಾಕರಣಮ್‌ 
ಪಾಠಯ' ಎಂಬಲ್ಲಿ ಅನ್ವಾದೇಶವಿರೋಣದ್ದರಿಂದ, “ಏತಮ್‌' ಎಂಬುದನ್ನು 
ಉಪಯೋಗಿಸದೇ “ಏನಮ್‌' ಎಂಬುದನ್ನೇ ಪ್ರಯೋಗಿಸಬೇಕು. 

ಉದಾ- ಸುಪಾತ್‌, ಸುಪಾದ್‌( ಒಳ್ಳೆಯ ಕಾಲುಗಳುಳ್ಳವನು)- ಪ್ರಥಮಾ ವಿಭಕ್ತಿ 
ಏಕವಚನದಲ್ಲಿ ಸುಪಾದ್‌--ಸು(ಸ್‌) ಎಂದಿದ್ದಾಗ, "ಹಲಾ ಚ್ಯೋ ದೀರ್ಪಾತ್‌ 
ಸುತಿಸ್ಯಪೃಕ್ತಮ್‌ ಹಲ್‌” ಎಂಬ ಸೂತ್ರದಿಂದ, "ಸ್‌ ಕಾರಕ್ಕೆ ಲೋಪ ಬಂದು, ಸುಪಾದ್‌ 
ಎಂದಾಗಿ, “ವಾsವಸಾನೇ” ಎಂಬುದರಿಂದ ವೈಕಲ್ಲಿಕ ಚರ್ವ್ವ ಬಂದು ಸುಪಾತ್‌ 
ಎಂಬ ರೂಪವು ಸಿದ್ದವಾಗಿದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಸುಪಾದೌ, ಸುಪಾದಃ, ಸುಪಾದಮ್‌, ಸುಪಾದೌ 
ಎಂಬ ರೂಪಗಳು ವರ್ಣಜೋಡಣೆಯಿಂದ ಸಿದ್ಧವಾಗುತ್ತವೆ. 


(ಪತ್‌ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - 334. ಪಾದಃ ಪತ್‌ ( 6.4130) 


ವೃತ್ತಿಃ-ಪಾತ್‌-ಶಬ್ದಾಂತಂ ಯದಜ್ಗಂ ಭಂ ತದವಯವಸ್ಯ ಪಾತ್‌ ಶಬ್ದಸ್ಯ ಪದ್‌- 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ಪು.) 347 


ಆದೇಶಃ। ಸುಪದಃ ಸುಪದಾ। ಸುಪಾದ್ಭಾ ಕ್ರಮ್‌। ಅಗ್ನಿಮತ್‌, ಅಗ್ನಿಮದ್‌। ಅಗ್ನಿಮಥೌ। 
ಅಗ್ನಿ ಮಥಃ 

ಅ. ವೃ.- “ಭಸ್ಯ” ಮತ್ತು “ಅಜ್ಞಸ್ಯ” ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ- ಪಾದ ಶಬ್ದದ ಅಂತದಲ್ಲಿ ಇರುವ “ಭ' ಸಂಜ್ಯಕ "ಪಾದ್‌' ಶಬ್ದದ 
ಸ್ಥಾನದಲ್ಲಿ, “ಪದ್‌' ಅದೇಶವು ಬರುತ್ತದೆ. 

ವಿವರಣೆ- ಅಸರ್ವನಾಮಸ್ಥಾನವಾದ ಅಜಾದಿವಿಭಕ್ತಿಗಳು ಪರದಲ್ಲಿದ್ದಾಗ, 
ತತ್ಪೂರ್ವದಲ್ಲಿರುವ ಶಬ್ದ-ಸ್ಪರೂಪಕ್ಕೆ “ಭ' ಸಂಜ್ಞೆಯು ಬರುತ್ತದೆ. ಆದ್ದರಿಂದ 
"ಶಸ್‌(ಅಸ್‌)' ಮೊದಲಾದ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ 
“ಪಾದ್‌' ಶಬ್ದ ಕ್ಕ “ಪದ್‌' ಆದೇಶವು ಬರುತ್ತದೆ. ಅಸರ್ವನಾಮಸ್ಥಾನ ಮತ್ತು ಹಲಾದಿ 
ವಿಭಕ್ತಿಗಳು ಪರದಲ್ಲಿದ್ದಾಗ, "ಪದ್‌' ಆದೇಶವು ಬರುವುದಿಲ್ಲ. “ಪದಾಜ್ಗಾಧಿಕಾರೇ 
ತಸ್ಯ ಚ ತದನ್ನಸ್ಯ ಚ' ಎಂಬ ಪರಿಭಾಷೆಯಿಂದ, "ಸುಪಾದ್‌' ಶಬ್ದಕ್ಕೇನೇ "ಪದ್‌' 
ಆದೇಶವು ಬರಬೇಕಾಗಿತ್ತು. ಆದರೆ "ನಿರ್ದಿಶ್ಯಮಾನಸ್ಯ ಆದೇಶಾ ಭವನ್ನಿ' ಎಂಬ 
ನಿಯಮದ ಪ್ರಕಾರ "ಪಾದ್‌' ಶಬ್ದಕ್ಕೆ ಮಾತ್ರ "ಪದ್‌' ಆದೇಶವು ಬಂದಿರುವುದು. 

ಉದಾ- ಸುಪದಃ - (ಒಳ್ಳೇ ಕಾಲುಗಳುಳ್ಳವನು)-ಸುಪಾದ್‌ ಶಬ್ದದಮೇಲೆ ದ್ವಿತೀಯಾ 
ಬಹುವಚನದಲ್ಲಿ "ಶಸ್‌(ಅಸ್‌)' ಪ್ರತ್ಯಯವನ್ನು ಸೇರಿಸಿ ಸುಪಾದ್‌.-ಅಸ್‌ ಎಂದಿದ್ದಾಗ, 
"ಭ' ಸಂಜ್ಞೆ ಬಂದು ಪ್ರಕೃತ ಸೂತ್ರದಿಂದ "ಪದ್‌' ಆದೇಶ ಬಂದು, 
ಸುಪದ್‌- ಅಸ್‌-ಸುಪದಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿ೦ದ ಸುಪದಃ ಎಂಬ ರೂಪವು 
ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲೇ ಸುಪದಾ, ಸುಪದೇ, ಸುಪದಃ, ಸುಪದೋಃ, 
ಸುಪದಾಮ್‌ ಮತ್ತು ಸುಪದಿ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. ಇತರ ಸ್ಥಳಗಲ್ಲಿ 
ಸ್ತ ಸಂಜ್ಞೆ ಇಲ್ಲದೇ ಇರೋಣದ್ದರಿಂದ "ಪದ್‌' ಆದೇಶವು ಬಾರದೇ ಸುಪಾದ್ಭಾ ಮ್‌, 
ಸುಪಾದ್ಧಿಃ, ಸುಪಾದ್ಭ ಕಿ: ಸುಪಾತ್ಸು ಎಂಬ ರೂಪಗಳು ಸಿದ್ಧವಾಗುತ್ತವೆ. 

(ಇಲ್ಲಗೆ "ತ್‌' ಕಾರಾನ್ತ ಶಬ್ದಗಳು ಮುಗಿದವು) 
(ಈಗ "ಥ್‌' ಕಾರಾನ್ತ ಶಬ್ದಗಳು ಆರಂಭವಾಗುತ್ತವೆ). 

ಉದಾ - ಅಗ್ನಿಮತ್‌, ಅಗ್ನಿಮದ್‌( ಅಗ್ನಿಯನ್ನು ಮಥನ ಮಾಡುವವನು ) - 
“ಅಗ್ನಿಮ್‌ ಮಥ್ಗಾತಿ ಇತಿ ಅಗ್ನಿಮತ್‌' ಅಗ್ನಿ ಶಬ್ದವನ್ನು ಪೂರ್ವದಲ್ಲಿರುವ "ಮನ್ಸ್‌' 
ಧಾತುವಿನ ನಂತರ “ಕ್ವಿಪ್‌' ಪ್ರತ್ಯಯವನ್ನು ಸೇರಿಸಿದಾಗ, ಅದು ಸರ್ವಾಪಹಾರವಾಗಿ 
“ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌” ಎಂಬ ಸೂತ್ರದಿಂದ ಅದನ್ನು "ಕಿತ್‌'ಆಗಿ 
ಭಾವಿಸಿ "'ಮನ್ಸ್‌' ನಲ್ಲಿರುವ "ನ್‌' ಕಾರಕ್ಕೆ “ಅನಿದಿತಾಮ್‌ ಹಲ ಉಪಧಾಯಾಃ ಕ್ವಿತಿ” 
ಎ೦ಬ ಸೂತ್ರದಿಂದ ಲೋಪ ಬಂದು, ಅಗ್ನಿಮಥ್‌ ಎಂದು ರೂಪವಾಗುತ್ತದೆ. ಅದಕ್ಕೆ 
'ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ ಅಗ್ನಿಮಥ್‌* ಸ್‌ ಎಂದಿರುತ್ತದೆ. “ಹಲ್ವಾ ನ್ಯೋ 
ದೀರ್ಫಾತ್‌ ಸುತಿಸ್ಯಪೃಕ್ಷಮ್‌ಹಲ್‌” ಎಂಬ ಸೂತ್ರದಿಂದ, "ಸ್‌' ಕಾರಕ್ಕೆ ಲೋಪ 
ಬಂದ ಮೇಲೆ, "ಥ್‌' ಕಾರದ ಜಾಗದಲ್ಲಿ, “ರುಲಾಮ್‌ ಜಶೋನನ್ನೇ” ಎಂಬ ಸೂತ್ರದಿಂದ 


348 ಲಘುಸಿದ್ಧಾಂತ ಕೌಮುದೀ 


“ಜಶ್ತ್ವ' ಬಂದು ಅಗ್ನಿಮದ್‌ ಎಂದು ರೂಪವಾಗುತ್ತದೆ. “ವಾತವಸಾನೇ” ಎಂಬ 
ಸೂತ್ರದಿಂದ ವೈಕಲ್ಲಿಕ ಚರ್ತ್ವ ಬಂದು ಅಗ್ನಿಮತ್‌ ಮತ್ತು ಅಗ್ನಿಮದ್‌ ಎಂಬ ರೂಪಗಳು 
ಸಿದ್ಧವಾಗುತ್ತವೆ.ಅನ೦ತರ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ವಿಕಾರವೂ 
ಆಗದೇ ಅಗ್ನಿಮಥೌ, ಅಗ್ನಿಮಥಃ, ಅಗ್ನಿಮಥಮ್‌, ಅಗ್ನಿಮಥಾ, ಅಗ್ನಿಮಥೇ, ಅಗ್ನಿಮಥಃ, 
ಅಗ್ನಿಮಥೋಃ, ಅಗ್ನಿಮಥಾಮ್‌, ಅಗ್ನಿಮಥಿ ಮತ್ತು ಅಗ್ನಿಮಥ್ಸು ಎಂಬ 
ರೂಪಗಳಾಗುತ್ತವೆ. ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ “ಸ್ವಾದಿಷ್ಟಸರ್ವನಾಮಸ್ಥಾನೇ” 
ಎಂಬ ಸೂತ್ರದಿಂದ ಪದ ಸಂಜ್ಞೆ ಬಂದು “ರುಲಾಮ್‌ ಜಶೋನಇನ್ತೇ” ಎಂಬ 
ಸೂತ್ರದಿಂದ ಜಶ್ವ ಬಂದು ಅಗ್ನಿಮದ್ಭಾ ಕ್ರಮ್‌, ಅಗ್ನಿಮದ್ಭಿಃ, ಅಗ್ನಿಮದ್ಭ ಜಿ ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 


(ಇಲ್ಲಗೆ "ಥ್‌' ಕಾರಾನ್ರ ಶಬ್ದಗಳು ಮುಗಿದವು) 
( ಈಗ 'ಜ್‌' ಕಾರಾನ್ತ ಶಬ್ದಗಳು ಆರಂಭವಾಗುತ್ತವೆ) 
("ನ್‌' ಕಾರ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ - 335. ಅನಸಿದಿತಾಂ ಹಲ ಉಪಧಾಯಾಃ ಕ್ಷಿತಿ (6.4.24) 
ವೃತ್ತಿಃ-ಹಲನ್ನಾನಾಂ ಅನಿದಿತಾ೦ ಅಜ್ಗಾನಾ೦ ಉಪಧಾಯಾಃ ನಸ್ಯ ಲೋಪಃ 
ಕಿತಿ, ಚಿತಿ ನುಮ್‌। ಸಂಯೋಗಾನ್ತಸ್ಯ ಲೋಪಃ ನಸ್ಯ ಕುತ್ವೇನ ಜಃ ಪ್ರಾಜ್‌। ಪ್ರಾಇಸ್ಸ 
ಪ್ರಾಣ್ಟಾಃ। 

ಅ. ವೃ, -“ಶ್ನಾನ್ನಲೋಪಃ” ಎಂಬ ಸೂತ್ರದಿಂದ "ನ' ಎಂಬ ಲುಪ್ಪಷಷ್ಟೀಕ 
ಪದವೂ, ಮತ್ತು ಲೋಪಃ ಎ೦ಬ ಪದವೂ ಅನುವೃತ್ತವಾಗುತ್ತವೆ. “ಅಜ್ಗಸ್ಯ” ಎಂಬವು 
ಅಧಿಕಾರ ಸೂತ್ರ. 

ಅರ್ಥ-ಯಾವುದಕ್ಕೆ “ಇ' ಕಾರವು “ಇತ್‌' ಸಂಜ್ಞೆಯಾಗಿರುವುದಿಲ್ಲವೋ ಅಂತಹ 
ಹಲನ್ತ ಅಜ್ಞಗಳ ಉಪಧೆಯ "ನ್‌' ಕಾರಕ್ಕೆ ಲೋಪವು ಬರುತ್ತದೆ- “ಕಿತ್‌' ಮತ್ತು 
“ಜಿತ್‌'ಗಳು ಪರದಲ್ಲಿರುವಾಗ. 

ಉದಾ- ಪ್ರಾಜ್‌: ಪ್ರ-ಪೂರ್ವಕ "ಅಇಗ್ಟ್‌' ಧಾತುವಿಗೆ "ಶ್ರೇಷ್ಠ ಗತಿಯುಳ್ಳವನು' 
"ಮೊದಲು ನಡೆಯುವವನು' “ಪೂರ್ವದಲ್ಲಿರುವ ದೇಶ' ಮತ್ತು "ಪೂರ್ವಕಾಲ'. 
ಎಂದು ನಾಲ್ಕು ಅರ್ಥಗಳಿವೆ. ಇಲ್ಲಿ ಕೇವಲ ಗತ್ಯರ್ಥಕವಾದ "ಅಇಗ್‌? ಧಾತುವನ್ನೇ 
ಗ್ರಹಣ ಮಾಡಲಾಗಿದೆ. ಹೀಗೆ ಪ್ರ.ಅಇಗ್ವ್‌ ಎಂದಿದ್ದಾಗ, “ಖುತ್ವಿಗ್‌-ದಧೃಕ್‌-ಸ್ರಗ್‌- 
ದಿಗ್‌-ಉಪ್ಟಿಗ್‌-ಅಇಬ್ವು-ಯುಜಿ-ಕೃಇಗ್ಟಾಮ್‌ ಚ” ಎ೦ಬ ಸೂತ್ರದಿಂದ “ಕ್ವಿನ್‌” ಪ್ರತ್ಯಯ 
ಬಂದು, ಅದು ಸರ್ವಾಪಹಾರವಾಗಿ “ಪ್ರತ್ಯಯ ಲೋಪೇ ಪ್ರತ್ಯಯ ಲಕ್ಷಣಮ್‌” 

ಎಂಬುದರಿಂದ "ಕಿನ್‌' ಪ್ರತ್ಯಯಾ೦ತವಾಗಿ, “ಕಿತ್‌' ಪರದಲ್ಲಿರೋಣದರಿಂದ, 
ಪ್ರಕೃತ ಸೂತ್ರದಿಂದ "ಅಇಗ್ಥಿ' ನಲ್ಲಿರುವ "ಇ ಕಾರದ ಸ್ಥಾನಕ್ಕೆ ಸಂಬಂಧಿಸಿದ "ನ್‌' 
ಕಾರಕ್ಕೆ ಲೋಪ ಬಂದು, ಪ್ರ. ಅಜ್‌ ಎಂದಾಗುತ್ತದೆ. ಸವರ್ಣದೀರ್ಥದಿಂದ "ಪ್ರಾಚ್‌' 
ಎಂದಾಗಿ ಪ್ರಾತಿಪದಿಕ ಸಂಜ್ಞೆಯನ್ನು ಹೊಂದಿ, "ಸು(ಸ್‌)' ಪ್ರತ್ಯಯವನ್ನು ಸೇರಿಸಿ 


ಷಡ್ಗಿಲ್ಲ್‌ ಪ್ರಕರಣಮ್‌ (ಹ.ಪು.) 349 


ಪ್ರಾಚ್‌4ಸ್‌ ಎಂದಿದ್ದಾಗ, “ಹಲ್ಹಾಭ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ಷಮ್‌ ಹಲ್‌” 
ಎ೦ಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬರುತ್ತದೆ. “ಪ್ರಾಚ್‌' ನಲ್ಲಿ “ಉಗಿದಚಾಮ್‌ 
ಸರ್ವನಾಮಸ್ಥಾನೇಂಧಾತೋಃ” ಎಂಬ ಸೂತ್ರದಿಂದ "ನುಮ್‌(ನ್‌)' ಆಗಮ ಬಂದು, 
ಅಂತ್ಯ "ಅಚ್‌' ಆದ "ಆ' ಕಾರದ ನಂತರ "ನ್‌' ಬಂದು ಪ್ರಾನ್‌. ಚ್‌ ಎಂದಾಗುತ್ತದೆ. 
“ಚ್‌' ಕಾರಕ್ಕೆ ಸಂಯೋಗಾ೦ತ ಲೋಪವಾಗಿ "ನ್‌' ಕಾರದ ಸ್ಥಾನದಲ್ಲಿ “ಕ್ವಿನ್‌ ಪ್ರತ್ಯಯಸ್ಯ 
ಕುಃ” ಎಂಬ ಸೂತ್ರದಿಂದ ಕುತ್ವಜ್‌) ಬಂದು "ಪ್ರಾಜ್‌' ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಪ್ರಾಣಗ್ಟ್‌ (2)- ಪ್ರಥಮಾ ಮತ್ತು ದ್ವಿತೀಯಾ ದ್ವಿ ವಚನಗಳಲ್ಲಿ ಪ್ರಾಚ್‌.-ಔ 
ಎ೦ದಿದ್ದಾಗ, ಸರ್ವನಾಮ ಸ್ಥಾನವು ಪರದಲ್ಲಿರೋಣದ್ದರಿಂದ "ನುಮ್‌' ಆಗಮವು 
ಬಂದು, ಪ್ರಾನ್‌-ಚ್‌-ಔ ಎಂದಾಗುತ್ತದೆ. "ನ್‌' ಕಾರದ ಸ್ಥಾನದಲ್ಲಿ “ನಶ್ಚಾಪದಾನ್ತಸ್ಯ 
ರುಲಿ” ಎಂಬ ಸೂತ್ರದಿಂದ, ಅನುಸ್ವಾರ, ಮತ್ತು ಅದರ ಸ್ಥಾನದಲ್ಲಿ “ಅನುಸ್ಟಾರಸ್ಯ 
ಯಯಿ ಪರಸವರ್ಣಃ” ಎಂಬ ಸೂತ್ರದಿಂದ “"ಇ*' ಕಾರವು ಬಂದು 
ಪ್ರಾಜ್ವ-ಔಪ್ರಾಇಗ್ವ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಹೀಗೆಯೇ ಉಳಿದ ಪ್ರಾಣ್ಜುಮ್‌ ಮೊದಲಾದ ರೂಪಗಳೆಲ್ಲವೂ ಸಿದ್ಧವಾಗುತ್ತವೆ. 


(ಅ ಕಾರ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ - 336. ಅಚಃ (6.4.1398) 

ವೃತ್ತಿಃ-ಲುಪ್ತ "ನ್‌' ಕಾರಸ್ಯ ಅಇ್ಜಾತೇಃ ಭಸ್ಯ ಅಕಾರಸ್ಯ ಲೋಪಃ। 

ಅ. ವ್ಯ- “ಅಲ್ಲೊಪೋತನಃ” ಎಂಬ ಸೂತ್ರದಿಂದ "ಅಲ್ಲೋಪಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಭಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ಲೋಪಹೊಂದಿದ "ನ್‌' ಕಾರವುಳ್ಳ "ಅಇಗ್ಸ್‌' ಧಾತುವಿನ "ಭ' ಸಂಜ್ಞೆಯುಳ್ಳ 
“ಅ' ಕಾರಕ್ಕೆ ಲೋಪವು ಬರುತ್ತದೆ. 

(ದೀರ್ಥವನ್ನು ವಿಧಿಸುವ ಸೂತ್ರ) 

ಸೂತ್ರ - 337. ಜೌ (6.9.1908) 

ವೃತ್ತೀ-ಲುಪ್ತ-ಅ ಕಾರ-ನ ಕಾರೇ ಅಳ್ಬುತೌ ಪರೆ ಪೂರ್ವಸ್ಯ ಅಣಃ ದೀರ್ಫಃ 
ಪ್ರಾಚಃ। ಪ್ರಾಚಾ। ಪ್ರಾಗ್ಭ್ಯಾಮ್‌। ಪ್ರತ್ಯಜ್‌। ಪ್ರತ್ಯಇಗ್ಟ್‌ ಪ್ರತೀಚಃ। ಪ್ರತ್ಯಗ್ಳ್ಯಾಮ್‌। ಉದಜ್‌। 
ಉದಳಇಸ್ಸಿ 

ಅ. ವ್ಯ. - “ಡೃಲೋಪೇ ಪೂರ್ವಸ್ಯ ದೀರ್ಫೋಇಣಃ” ಎ೦ಬ ಸೂತ್ರದಿಂದ 
ಪೂರ್ವಸ್ಯ, ದೀರ್ಫಃ ಮತ್ತು ಅಣಃ ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- “ಅ” ಕಾರ ಮತ್ತು "ನ್‌' ಕಾರಗಳನ್ನು ಲೋಪ ಹೊಂದಿರುವ “ಅಇಗ್ಟ್‌' 
ಧಾತುವು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ "ಅಣ್‌' ಗೆ ದೀರ್ಫವು ಬರುತ್ತದೆ. 
“ಚು(ಚೌ)' ಶಬ್ದದಿಂದ "ನ್‌' ಕಾರ ರಹಿತವಾದ "ಅಚ್‌' ಧಾತುವಿನ ಗ್ರಹಣವಾಗುತ್ತದೆ. 


350 ಲಘುಸಿದ್ಧಾಂತ ಕೌಮುದೀ 


ಉದಾ- ಪ್ರಾಚಃ- "ಪ್ರಾಚ್‌' ಶಬ್ದದಮೇಲೆ ಶಸ್‌(ಅಸ್‌) ಪ್ರತ್ಯಯವು ಬಂದು, 
ಪ್ರಾಚ್‌--ಅಸ್‌ ಎಂದಿದ್ದಾಗ, ಸರ್ವನಾಮಸ್ಥಾನವು ಪರದಲ್ಲಿಇರದೇ ಇರೋಣದ್ದರಿಂದ, 
“ಉಗಿದಚಾಮ್‌ ಸರ್ವನಾಮಸ್ಥಾನೇಂಧಾತೋಃ” ಎಂಬ ಸೂತ್ರದಿಂದ ಬರಬೇಕಾದ 
“ನುಮ್‌' ಆಗಮವು ಬರುವುದಿಲ್ಲ. “ಅಚಃ” ಎಂಬ ಸೂತ್ರದಿಂದ, ಪ್ರ.ಅಚ್‌-ಪ್ರಾಚ್‌ 
ಎಂಬಲ್ಲಿರುವ “ಅ' ಕಾರಕ್ಕೆ ಲೋಪ ಬಂದು ಪ್ರಃಚ್‌4ಅಸ್‌ ಎಂದಿರುತ್ತದೆ. ಪ್ರಕೃತ 
ಸೂತ್ರದಿಂದ "ಪ್ರ ನಲ್ಲಿರುವ “ಅ' ಕಾರಕ್ಕೆ ದೀರ್ಫ್ಥ ಬಂದು, ಪ್ರಾ.ಚ್‌.ಅಸ್‌-ಪ್ರಾಚಸ್‌ 
ಎಂದಾಗಿ ರುತ್ವ-ವಿಸರ್ಗಗಳಿಂದ ಪ್ರಾಚಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಇದೇ ರೀತಿಯಲ್ಲಿ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ ಇತರ ರೂಪಗಳು 
ಸಿದ್ಧವಾಗುತ್ತವೆ. ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಭ ಸಂಜ್ಞೆ ಬಾರದೇ ಇರುವುದರಿಂದ 
ಪ್ರಾಚ್‌ನಲ್ಲಿರುವ “ಚ್‌' ಕಾರಕ್ಕೆ ಜಶ್ತ್ವ ಬಂದು, ಅದಕ್ಕೆ "ಕುತ್ನ' ಬಂದು “ಖರಿಚ” 
ಎಂಬ ಸೂತ್ರದಿಂದ ಚರ್ತ್ವ(ಕ್‌) ಬಂದು, ಅದರ ಪರದಲ್ಲಿರುವ "ಸ್‌' ಕಾರಕ್ಕೆ “ಷ್‌' 
ಕಾರ ಬ೦ದು, ಕ್‌4ಷ್‌-ಕ್ಷ್‌ ಆಗಿ ಪ್ರಾಕ್ಷು ಎಂಬ ರೂಪವು ಸಿದ್ಧವಾಗುತ್ತದೆ. 


(ಜ್‌ ಕಾರಾನ್ತ ಪ್ರ-ಪೂರ್ವಕ "ಅಟ್‌ ್ತ' ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪ್ರಾಜ್‌ ಪ್ರಾಇಸ್ಸ್‌ ಪ್ರಾಜ್ಗುಃ 
ದ್ವಿತೀಯಾ ಪ್ರಾಣ್ಗಾಮ್‌ ಪ್ರಾಣ್‌ ಪ್ರಾಚಃ 
ತೃತೀಯಾ ಪ್ರಾಚಾ ಪ್ರಾಗ್ಸಾ ಮ್‌ ಪ್ರಾಗ್ಗಿಃ 
ಚತುರ್ಥೀ ಪ್ರಾಚೇ ಪ್ರಾಗ್ಸ್ಯ್ಯಾಮ್‌ ಪ್ರಾಭ್ಯಃ 
ಪಣ್ಳುಮೀ ಪ್ರಾಚಃ ಪ್ರಾಗ್ಭ್ಯಾಮ್‌ ಪ್ರಾಭ್ಯಃ 
ಷಷ್ಠೀ ಪ್ರಾಚಃ ಪ್ರಾಚೋಃ ಪ್ರಾಚಾಮ್‌ 
ಸಪ್ತಮೀ ಪ್ರಾಚಿ ಪ್ರಾಚೋಃ ಪ್ರಾಕ್ಷು 
ಸಂಬೋಧನ ಹೇ ಪ್ರಾಜ್‌! ಹೇ ಪ್ರಾಣ್‌! ಹೇ ಪ್ರಾಣ್ಣುಃ। 


ಉದಾ- ಪ್ರತ್ಯಜ್‌- ಪ್ರತಿ ಪೂರ್ವಕ ಅಳ್‌ ಧಾತುವಿಗೆ "ವಿಪರೀತವಾಗಿ 
ತಿಳಿದುಕೊಳ್ಳುವವನು', “ಪಶ್ಚಿಮದೇಶ' ಅಥವಾ "ಪಶ್ಚಿಮ ಕಾಲ' ಎಂದು ಅರ್ಥಗಳು. 
ಇಲ್ಲಿ ಅಇ್ಸ್‌ ಎಂಬುದೇ "ನ್‌' ಕಾರವನ್ನು ಕಳೆದುಕೊ೦ಡಮೇಲೆ "“ಅಚ್‌' ಆಗಿದೆ. 
ಪ್ರ*ಅಇಗ್ವ ಧಾತುವಿನ ರೂಪಗಳಂತೆಯೇ ಸಾಮಾನ್ಯವಾಗಿ ನಡೆಯುತ್ತವೆ. ಪ್ರ. ಅಚ್‌ 
ಎಂದಿದ್ದಾಗ, ಪ್ರಾಚ್‌ ಎಂದಾಗುತ್ತದೆ. ಪ್ರತಿ-ಅಚ್‌ ಎಂಬಲ್ಲಿ ಯಣ್‌ ಸಂಧಿಯಿಂದ 
ಪ್ರತ್ಯಚ್‌ ಎಂದಾಗುತ್ತದೆ. ನಂತರ ನುಮ್‌(ನ್‌) ಆಗಮ, ಸ೦ಂಯೋಗಾನ್ತ ಲೋಪ 
ಗಳಾದಮೇಲೆ "ಕುತ್ನ' ಬಂದು, ಪ್ರತ್ಯಜ್‌, ಪ್ರತ್ಯಣಗ್ವ್‌, ಪ್ರತ್ಯಜ್ಞುಃ ಎಂಬ ರೂಪಗಳು 
ಆಗುತ್ತವೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಪ್ರತಿ- ಅಚ್‌ ನಲ್ಲಿ "ಅ' ಕಾರಕ್ಕೆ ಲೋಪ 


ಷಡ್ಲಿಣ್‌ ಪ್ರಕರಣಮ್‌ (ಹ.ಪು.) 351 


ಬ೦ದು, ಪ್ರತಿ*ಚ್‌ ಎಂದಿರುತ್ತದೆ. "ಪ್ರತಿ' ಯಲ್ಲಿರುವ “ಇ' ಕಾರಕ್ಕೆ ದೀರ್ಫ ಬಂದು, 
ಪ್ರತೀ*ಜ್‌ ಎಂದಾಗುತ್ತದೆ. ನಂತರ ದ್ವಿತೀಯಾ ವಿಭಕ್ತಿ ಬಹುವಚನ ಪ್ರತ್ಯಯವಾದ್‌ 
ಶಸ್‌(ಅಸ್‌) ಸೇರಿಸಿದಾಗ, ಪ್ರತೀ ಚ್‌. ಅಸ್‌-ಪ್ರತೀಚಃ ಎಂದು ರೂಪವಾಗುತ್ತದೆ. 
ಹೀಗೆಯೇ ಪ್ರತೀಚಾ ಮೊದಲಾದ ಇತರ ರೂಪಗಳು ಸಿದ್ದವಾಗುತ್ತವೆ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ. ಪ್ರತ್ಯಗ್ಸಾ ಮ್‌, ಪ್ರತ್ಯಗ್ಳಿಃ ಇತ್ಯಾದಿ 
ರೂಪಗಳಾಗುತ್ತವೆ. 
(ಚ್‌ ಕಾರಾನ್ತ ಪ್ರತಿ-ಪೂರ್ವಕ "ಅಜಾಕ್ಟ್‌' ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪ್ರತ್ಯಜ್‌ ಪ್ರತ್ಯಇಗ್ಸ್‌ ಪ್ರತ್ಯಣ್ಣ್ಞಃ 
ದ್ವಿತೀಯಾ ಪ್ರತ್ಯಣ್ಞುಮ್‌ ಪ್ರತ್ಯಇಗ್ಸ್‌ ಪ್ರತೀಚಃ 
ತೃತೀಯಾ ಪ್ರತೀಚಾ ಪ್ರತ್ಯಗ್ಸ್ಯಾಮ್‌ ಪ್ರತ್ಯಗ್ಳಿ: $ 
ಚತುರ್ಥೀ ಪ್ರತೀಚೇ ಪ್ರತ್ಯಗ್ಭ್ಯಾಮ್‌ ಪ್ರತ್ಯಗ್ಭ್ಥ್ಯಃ 
ಪಣ್ಜುಮೀ ಪ್ರತೀಚಃ ಪ್ರತ್ಯಗ್ಸಾ ಮ್‌ ಪ್ರತ್ಯಗ್ಳ ೫ 
ಷಷ್ಠೀ ಪ್ರತೀಚಃ ಪ್ರತೀಚೋಃ ಪ್ರತೀಚಾಮ್‌ 
ಸಪ್ತಮೀ ಪ್ರತೀಚಿ | ಪ್ರತೀಜೋಃ ಪ್ರತ್ಯಕ್ಷ 
ಸಂಬೋಧನ ಹೇ ಪ್ರತ್ಯಜ್‌! ಹೇ ಪ್ರತ್ಯಇಸಿ! ಹೇ ಪ್ರತ್ಯಣ್ಯಃ! 


(ಈ ಕಾರಾದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - 336. ಉದ ಈತ್‌ (6.4.139೨) 

ವೃತ್ತಿಃ-ಉತ್‌-ಶಬ್ದಾತ್‌ ಪರಸ್ಯ ಲುಪ್ತನಕಾರಸ್ಯ ಅಳ್ಬುತೇಃ ಭಸ್ಯ “ಅ'ಕಾರಸ್ಯ ಈತ್‌। 
ಉದೀಚಃ। ಉದೀಚಾ। ಉದಗ್ಭಾ ಕಮ್‌! 

ಅ. ವೃ. - “ಅಚಃ” ಎಂಬ ಸೂತ್ರದಿಂದ "ಅಚ್‌' ಎಂಬ ಪದವೂ, 
“ಅಲ್ಲೋಪೋಇನಃ” ಎ೦ಬ ಸೂತ್ರದಿಂದ ವಿಭಕ್ತಿ ಪರಿಣಾಮ ಮಾಡಿ, “ಅತಃ” ಎಂಬ 
ಪದವು ಅನುವೃತ್ತವಾಗುತ್ತದೆ. “ಭಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-"ಉದ್‌' ಶಬ್ದದ ನಂತರ "ನ್‌' ಕಾರವನ್ನು ಕಳೆದುಕೊಂಡಿರುವ, “ಅಳ 
ಧಾತುವಿನ "ಭ' ಸಂಜ್ಮಕ "ಅ' ಕಾರದ ಸ್ಥಾನದಲ್ಲಿ, “ಈ” ಕಾರವು ಆದೇಶವಾಗಿ 
ಬರುತ್ತದೆ. 

[ಉದಾ- ಉದಜ್‌, ಉದಇಸ್ತಿ, ಉದಣ್ಳುಃ - ದ್ವಿತೀಯಾ ದ್ವಿ-ವಚನದವರೆಗಿನ 
ರೂಪಗಳ ಬಗ್ಗೆ-("ಉತ್‌' ಪೂರ್ವಕ "ಅರ್‌ ಧಾತುವಿಗೆ, ಮೇಲಕ್ಕೆ ಹೋಗುವವನು, 
ಉತ್ತರದೇಶ, ಉತ್ತರಕಾಲ ಇತ್ಯಾದಿ ಅರ್ಥಗಳಿವೆ). ಈ ಶಬ್ದಗಳ ಪ್ರಕ್ರಿಯೆಯು ದ್ವಿತೀಯಾ 
ದ್ವಿವಚನದ ವರೆಗೆ ಹಿಂದಿನಂತೆಯೇ ಇದೆ. "ನ್‌' ಕಾರದ ಲೋಪವು ಎಲ್ಲೆಡೆಯಲ್ಲೂ 


352 ಲಘುಸಿದ್ಧಾಂತ ಕೌಮುದೀ 


ಇದೆ. ಆದರೆ, “ನುಮ್‌' ಆಗಮವು ಸರ್ವನಾಮಸ್ಥಾನವು, ಪರದಲ್ಲಿದ್ದಾಗ ಮಾತ್ರ 
ಆಗುತ್ತದೆ. ಉದ್‌*ಅಇ ಕ್ವ ಎಂದಿದ್ದಾಗ "ನ್‌' ಕಾರ ಲೋಪವಾಗಿ 
ಉದ್‌. ಅಚ್‌ಇಉದಚ್‌ ಎಂದಿರುತ್ತದೆ. ಇದಕ್ಕೆ ಪ್ರಾತಿಪದಿಕ ಸಂಜ್ಞೆ ಬಂದಮೇಲೆ 
“ನುಮ್‌(ನ್‌)' ಆಗಮ ಬಂದು, “ಹಲ್ವಾ ಭ್ಯೋ ದೀರ್ಫಾತ್‌ ಸುತಿಸ್ಕಪೃಕ್ಷಂ ಹಲ್‌” 
ಎ೦ಬ ಸೂತ್ರದಿಂದ, "ಸು' ಪ್ರತ್ಯಯದ "ಸ್‌' ಕಾರಕ್ಕೆ ಲೋಪ ಬಂದು, ಸಂಯೋಗಾಂತ 
ಲೋಪವಾಗಿ, ನಂತರ ಕುತ್ವ ಬಂದು, ಉದಜ್‌, ಉದಣ್‌್‌, ಉದಣ್ಟುಃ ಇತ್ಯಾದಿ 
ರೂಪಗಳಾಗುತ್ತವೆ]. 

ಉದಾ- ಉದೀಚಃ(ಉತ್ತರದೇಶಗಳನ್ನು/ಉತ್ತರ ಕಾಲಗಳನ್ನು)- ದ್ವಿತೀಯಾ ವಿಭಕ್ತಿ 
ದ್ವಿ ವಚನದಲ್ಲಿ, ಉದಚ್‌4ಶಸ್‌(ಅಸ್‌) ಎಂದಿದ್ದಾಗ, "ಭ' ಸಂಜ್ಞೆ ಬಂದು, "ಅಚ್‌' 
ನ "ಅ' ಕಾರಕ್ಕೆ ಪ್ರಕೃತ ಸೂತ್ರದಿಂದ "ಈ' ಕಾರವು ಆದೇಶವಾಗಿ ಬಂದು, 
ಉದೀಚ್‌4+ಅಸ್‌=ಉದೀಚಸ್‌ ಎಂದಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಉದೀಚಃ 
ಎಂದು ರೂಪವಾಗುತ್ತದೆ. 

ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, ಉದಗ್ಳ್ಭಾ ಮ್‌, ಉದಗ್ಗಿಃ ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. 


(ಜ್‌ ಕಾರಾನ್ಷ ಉದ್‌-ಪೂರ್ವಕ "ಅರ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಉದಜ್‌ ಉದಣಇಗ್ಟ್‌ ಉದಣ್ಳುಃ 
ದ್ವಿತೀಯಾ ಉದಳ್ಳುಮ್‌ ಉದಳಇಗ್ಸ್‌ ಉದೀಚಃ 
ತೃತೀಯಾ ಉದೀಚಾ ಉದಗ್ಭಾ ಕಮ್‌ ಉದಗ್ಳಿಃ 
ಚತುರ್ಥೀ ಉದೀಚೇ ಉದಗ್ಳಾ ಕಮ್‌ ಉದಗ್ಭ .ೆ 
ಪಣ್ಟುಮೀ ಉದೀಚಃ ಉದಗಾ ಮ್‌ ಉದಗ್ಬ ಜೌ 
ಷಷ್ಠೀ ಉದೀಚಃ ಉದೀಚೋಃ ಉದೀಚಾಮ್‌ 
ಸಪ್ತಮೀ ಉದೀಚಿ ಉದೀಚೋಃ ಉದಕ್ಷು 
ಸಂಬೋಧನ ಹೇ ಉದಜ್‌! ಹೇ ಉದಇಗ್ಟ್‌! ಹೇ ಉದಳ್ಳುಃ। 


(ಸಮಿ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 339. ಸಮಃ ಸಮಿಃ (6.3.93) 
ವೃತ್ತಿಃ-ಅಪ್ರತ್ಯಯಾಂತೇಇಇ್ದಾತೌ। ಸಮ್ಯಜ್‌/ಸಮ್ಯಇಗ್ಟ್‌ ಸಮೀಚಃ। ಸಮ್ಯಗ್ಭ್ಯಾಮ್‌। 
ಅ. ವೃ.- “ವಿಷ್ಟಗ್‌-ದೇವಯೋಶ್ಚ ಟೇರದ್ರವ್ಯಣ್ಣತೌ ವ- ಪ್ರತ್ಯಯೇ” ಎಂಬ 
ಸೂತ್ರದಿಂದ “ಅಳ್ಜುತೌ' ಮತ್ತು “ವ-ಪ್ರತ್ಯಯೇ' ಎ೦ಬ ಶಬ್ದಗಳು ಅನುವೃತ್ತವಾಗುತ್ತವೆ. 
ಅರ್ಥ- "ವ್‌' ಪ್ರತ್ಯಯಾಂತ "ಅಇಗ್‌' ಧಾತುವು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ 
“ಸಮ್‌' ಶಬ್ದದ ಸ್ಥಾನದಲ್ಲಿ “ಸಮಿ” ಎಂಬ ಶಬ್ದವು ಆದೇಶವಾಗಿ ಬರುತ್ತದೆ. 


ಷಡ್ಲಿಜ್ಸ್‌ ಪ್ರಕರಣಮ್‌ (ಹ.ಪು.) 353 


ಸೂಚನೆ:-"ಸಮ್‌' ಪೂರ್ವಕ ಅಇ್ಸ್‌ ಧಾತುವಿನಮೇಲೆ "ಕ್ಲಿನ್‌' ಪ್ರತ್ಯಯವನ್ನು 
ಸೇರಿಸಿ ಅದು ಸರ್ವಾಪಹಾರವಾದಮೇಲೆ, “ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌” 
ಎ೦ಬ ಸೂತ್ರಕ್ಕನುಗುಣವಾಗಿ, “ಕ್ವಿನ್‌' ಪ್ರತ್ಯಯದ "ವ್‌' ಕಾರವು ಇದ್ದೇಇದೆ ಎಂದು 
ಭಾವಿಸಿ, ಪ್ರಕೃತ ಸೂತ್ರದಿಂದ “ಸಮಿ” ಆದೇಶ ಬಂದು, "ನ್‌' ಕಾರದ ಲೋಪ 
ಮೊದಲಾದವುಗಳು ಆಗಿ, ಸಮಿ--ಅಜ್‌-ಸಮ್ಯಚ್‌ ಎಂದಾಗುತ್ತದೆ. ಇದಕ್ಕೆ ಪ್ರಾತಿಪದಿಕ 
ಸಂಜ್ಞೆ ಬಂದು, ಮುಂದಿನ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಸಮ್ಯಜ್‌(ಒಳ್ಳೆಯ ನಡೆಯುಳ್ಳವನು) - ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ 
"ಸಮ್ಯಚ್‌' ಶಬ್ದದ ಮೇಲೆ "ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ, “ಹಲ್ವ್ಯಾಭ್ಯೋ 
ದೀರ್ಫಾತ್‌ ಸುತಿಸ್ಕಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ, "ಸು' ಪ್ರತ್ಯಯದ "ಸ್‌ 
ಕಾರಕ್ಕೆ ಲೋಪ ಬಂದು, ಸಂಯೋಗಾಂತ ಲೋಪವಾಗಿ ನಂತರ "ಕುತ್ನ' ಬಂದು, 
ಸಮ್ಯಜ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ದ್ವಿತೀಯಾ ವಿಭಕ್ತಿ ದ್ವಿವಚನದ ವರೆಗಿನ ಉಳಿದ ರೂಪಗಳಾದ ಸಮ್ಯಣಸ್ಥ್‌ 
ಸಮೃಣ್ಣುಃ, ಸಮ್ಯಣ್ಣಮ್‌, ಸಮ್ಮಇಗ್ಟ್‌ ಎಂಬವು ಹಿಂದಿನಂತೆಯೇ ಸಿದ್ಧವಾಗುತ್ತವೆ. 

ದ್ವಿತೀಯಾ ವಿಭಕ್ತಿ ಬಹುವಚನದಲ್ಲಿ ಸಮಿ ಅಚ್‌ ಎಂದಿದ್ದಾಗ, “ಅಚಃ” ಎಂಬ 
ಸೂತ್ರದಿಂದ "ಅಚ್‌' ನಲ್ಲಿರುವ “ಅ” ಕಾರಕ್ಕೆ ಲೋಪ ಬಂದು ಸಮಿಚ್‌ ಎಂದಿದ್ದಾಗ, 
“ಚೌ” ಎಂಬ ಸೂತ್ರದಿಂದ, ಸಮಿಯಲ್ಲಿನ “ಇ' ಕಾರಕ್ಕೆ ದೀರ್ಫ ಬ೦ದು ಸಮೀಚ್‌ 
ಎಂದಾಗಿ "ಶಸ್‌(ಅಸ್‌)' ಸೇರಿಸಿ ಸಮೀಜ್‌.-ಅಸ್‌ ಎ೦ದಿದ್ದಾಗ, ಸಮೀಚಸ್‌ ಎಂದಾಗಿ 
ರುತ್ವ-ವಿಸರ್ಗಗಳಿಂದ ಸಮೀಚಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಸಮೀಚಾ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಸಮ್ಯಗ್ಭ್ಯಾಮ್‌, ಸಮೃಗ್ಗಿಃ ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. 

(ಚ್‌ ಕಾರಾನ್ತ ಸಮ್‌-ಪೂರ್ವಕ "ಅಜಾಕ್ಟ್‌' ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸಮ್ಯಜ್‌ ಸಮ್ಯಣಗ್ವ್‌ ಸಮ್ಯಜ್ಜುಃ 
ದ್ವಿತೀಯಾ  ಸಮ್ಯಣ್ಣುಮ್‌ ಸಮ್ಯಳಇಗ್ಸ್‌ ಸಮೀಚಃ 
ತೃತೀಯಾ ಸಮೀಚಾ ಸಮ್ಯಗ್ಭಾ ಕ್ರಮ್‌ ಸಮ್ಯಗ್ಳಿಃ 
ಚತುರ್ಥೀ ಸಮೀಚೇ ಸಮ್ಯಗ್ಭಾ ಕಮ್‌ ಸಮ್ಯಗ್ಭ .ೆ 
ಪಣ್ಟುಮೀ ಸಮೀಚಃ ಸಮ್ಯಗ್ಭಾ ಕ್ರಮ್‌ ಸಮ್ಯಗ್ಭ ೫ 
ಷಷ್ಟೀ ಸಮೀಚಃ ಸಮೀಚೋಃ ಸಮೀಚಾಮ್‌ 
ಸಪ್ತಮೀ ಸಮೀಚಿ ಸಮೀಚೋಃ ಸಮ್ಯಕ್ಷು 
ಸಂಬೋಧನ ಹೇ ಸಮ್ಯಜ್‌! ಹೇ ಸಮ್ಯಇ್‌! ಹೇ ಸಮ್ಯಣ್ಣುಃ। 


354 ಲಘುಸಿದ್ಧಾಂತ ಕೌಮುದೀ 


(ಸಹ ಶಣ್ಣಕ್ಕೆ ಸದ್ರಿ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 34೦. ಸಹಸ್ಯ ಸಧ್ರಿಃ (6.3.95) 

ವೃತ್ತಿಃ-ತಥಾ। ಸಧ್ರ ಜ್‌! ಸದ್ರೀಚಃ॥ 

ಅ. ವೃ - “ವಿಷ್ಟಗ್ನೇವಯೋಶ್ಸ ಟೀರದ್ರವ್ಯಣ್ಣುತೌ ವ-ಪ್ರತ್ಯಯೇ” ಎಂಬ ಸೂತ್ರದಿಂದ, 
"ಅಣ್ಣುತೌ' ಮತ್ತು "ವ-ಪ್ರತ್ಯಯೇ' ಎಂಬ ಶಬ್ದಗಳು ಅನುವೃತ್ತವಾಗುತ್ತವೆ. 

ಅರ್ಥ- "ವ'ಪ್ರತ್ಯಯಾಂತ “ಅಇಗ್‌್‌' ಶಬ್ದವನ್ನು ಪರದಲ್ಲಿರುವ "ಸಹ' ಶಬ್ದದ 
ಸ್ಥಾನದಲ್ಲಿ “ಸಧ್ರಿ' ಆದೇಶವು ಬರುತ್ತದೆ. 

ಉದಾ- ಸಧ್ರ ಕಜ್‌ಜೊತೆಯಲ್ಲಿ ಹೋಗುವವನು): ಸಹ4೬ಅಇ್ಸ್‌ ಎಂದಿದ್ದಾಗ, 
“ಕ್ವಿನ್‌' ಪ್ರತ್ಯಯ ಬಂದು, ಅದು ಸರ್ವಾಪಹಾರವಾಗಿ, "ನ್‌' ಕಾರಕ್ಕೆ ಲೋಪ ಬಂದು, 
ಪ್ರಕೃತ ಸೂತ್ರದಿಂದ "ಸಹ' ಶಬ್ದಕ್ಕೆ "ಸದ್ರಿ' ಆದೇಶ ಬಂದು, ಸಧ್ರಿ೬ಅಚ್‌ ಎಂದಿದ್ದಾಗ, 
ಯಣ್‌ ಸಂಧಿಯಾಗಿ ಸಧ್ರ್ಯಚ್‌ ಎಂದಿರುತ್ತದೆ. ಇದಕ್ಕೆ ಪ್ರಾತಿಪದಿಕ ಸಂಜ್ಞೆ ಬಂದು, 
“ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ, “ಹಲ್ವಾ ಭ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ಷಂ 
ಹಲ್‌” ಎಂಬ ಸೂತ್ರದಿಂದ, "ಸು' ಪ್ರತ್ಯಯದ "ಸ್‌' ಕಾರಕ್ಕೆ ಲೋಪ ಬಂದು, 
"ನುಮ್‌(ನ್‌)' ಆಗಮ ಬಂದು, ಸಂಯೋಗಾಂತ ಲೋಪವಾಗಿ, ಅದಕ್ಕೆ "ಕುತ್ವ' 
ಬಂದಮೇಲೆ ಸಧ್ರ್ಯಜ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಇದೇ ರೀತಿಯಲ್ಲಿ ಪ್ರಾಜ್‌, ಪ್ರಾಣಗ್ವ್‌, ಪ್ರಾಣಃ ಎಂಬಂತೆ, ಸಧ್ರ್ಯಣಗ್ಟ್‌, ಸದ್ರ್ಯಷ್ಟಾಃ, 
ಸಧ್ರ್ಯಜ್ಣುಮ್‌, ಸದ್ರ್ಯಇಗ್ಟ್‌ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ದ್ವಿತೀಯಾ ವಿಭಕ್ತಿ ಬಹುವಚನ ಪ್ರತ್ಯಯವಾದ "ಶಸ್‌(ಅಸ್‌)' ಪ್ರತ್ಯಯವನ್ನು 
ಸೇರಿಸಿ ಸಹ*-ಅಸ್‌ ಎಂದಿದ್ದಾಗ, ಹಿಂದಿನಂತೆ ಪ್ರಕ್ರಿಯೆ ನಡೆದು ಸಧ್ರಿ-ಅಜ್‌ ಎಂದಿದ್ದಾಗ, 
“ಅಚ್‌' ನಲ್ಲಿರುವ "ಅ' ಕಾರಕ್ಕೆ ಲೋಪ ಬಂದು, "ಇ' ಕಾರಕ್ಕೆ ದೀರ್ಫ ಬಂದು, 
ಸದ್ರೀ*ಚ್‌ +ಅಸ್‌=ಸಧ್ರೀಚಃ ಎಂದು ರೂಪವಾಗುತ್ತದೆ. ಹೀಗೆಯೇ ಸಧ್ರೀಚಾ 
ಮೊದಲಾದ ರೂಪಗಳೂ ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಸಧ್ರ್ಯಗ್ಸ್ಯಾಮ್‌, ಸಧ್ರ್ಯಗ್ಗಿಃ ಮೊದಲಾದ 
ರೂಪಗಳು ಸಿದ್ಧವಾಗುತ್ತವೆ. 


(ಚ್‌ ಕಾರಾನ್ತ ಸಹ-ಪೂರ್ವಕ "ಅಇ್‌$' ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸಧ್ರ್ಯಜ್‌ ಸಧ್ರ್ಯಇಗ್ಟ್‌ ಸಧ್ರ್ಯಜ್ಟುಃ 
ದ್ವಿತೀಯಾ ಸಧ್ರ್ಯಣ್ಜುಮ್‌ ಸಧ್ರ್ಯಇಗ್ಸ್‌ ಸಧ್ರೀಚಃ 
ತೃತೀಯಾ ಸಧ್ರೀಚಾ ಸಧ್ರ್ಯಗ್ಭ್ಯಾಮ್‌ ಸಧ್ರಗ್ಯಿಃ 
ಚತುರ್ಥೀ ಸಧ್ರೀಚೇ ಸಧ್ರ್ಯಗ್ಭ್ಯಾಮ್‌ ಸಧ್ರ್ಯಗೃ್ಯಃ 
ಪಣ್ಬುಮೀ ಸಧ್ರೀಚಃ ಸಧ್ರ ಕೌ ಕಮ್‌ ಸಧ್ರ ಚ ೫ 


ಷಡ್ಲಿಣ್‌ ಪ್ರಕರಣಮ್‌ (ಹ.ಮ.) 355 


ಷಷ್ಟೀ ಸದ್ರೀಚಃ ಸಧ್ರೀಚೋಃ ಸಧ್ರೀಚಾಮ್‌ 
pe) ಡ್‌ ° 
ಪ್ರಮೀ ಸಧ್ರೀಚಿ ಸಧ್ರೀಜೋಃ ಸಧ್ರ್ಯಕ್ಷು 


ಸ 
ಸಂಬೋಧನ ಹೇ ಸಧ್ರ್ಯಜ್‌! ಹೇ ಸಧ್ರ್ಯಇಸ್ಸ] ಹೇ ಸಧ್ರ್ಯಜ್ಜುಃ 
(ತಿರಸ್‌ ಶಬ್ದಕ್ಕೆ ತಿರಿ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - 341. ತಿರಸಸ್ತಿರ್ಯಲೋಪೇ (6.394) 

ವೃತ್ತಿಃ-ಅಲುಪ್ತ ಅಕಾರೇ ಆಇ್ಬಾತೌ ವ-ಪ್ರತ್ಯಯಾಂತೇ ತಿರಸಃ ತಿರ್ಯ್‌-ಆದೇಶಃ। 
ತಿರ್ಯಜ್‌। ತಿರ್ಯಇಸ್ಸಿ ತಿರಸ್ವಃ। ತಿರ್ಯಗ್ಭಾ ಕಮ್‌! 

ಪ. ಛೇ. -ತಿರಸಃ, ತಿರಿ(ಲುಪ್ತ ಪ್ರಥಮಾನ್ತಮ್‌), ಅ-ಲೋಪೇ। 

ಅ. ವೃ. - “ವಿಷ್ಣಗ್ಸೇವಯೋಶ್ಚ ಟೇರದ್ರವ್ಯಜ್ಜಾತೌ ವ-ಪ್ರತ್ಯಯೇ” ಎ೦ಬ ಸೂತ್ರದಿಂದ, 
"ಅಳ್ಬುತೌ' ಮತ್ತು “ವಪ್ರತ್ಯಯೇ' ಎ೦ಬ ಶಬ್ದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಲೋಪ ಹೊಂದದಿರುವ “ಅ' ಕಾರವುಳ್ಳ ವ-ಪ್ರತ್ಯಯಾನ್ತ ಧಾತುವು 
ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ “ತಿರಸ್‌' ಶಬ್ದಕ್ಕೆ “ತಿರಿ' ಎಂಬುದು ಆದೇಶವಾಗಿ 
ಬರುತ್ತದೆ. 

ಗಮನಿಸಬೇಕು: "ಶಸ್‌' ಮೊದಲಾದ ಪ್ರತ್ಯಯಗಳು ಪರದಲ್ಲಿದ್ದಾಗ, ಪ್ರಕೃತ ಸೂತ್ರವು 
ಅನ್ವಯಿಸುವದಿಲ್ಲ, ಕಾರಣವೇನೆಂದರೆ ಅಲ್ಲಿ “ಅಚಃ”ಎಂಬ ಸೂತ್ರದಿಂದ "ಅ' ಕಾರಕ್ಕೆ 
ಲೋಪವು ಬಂದಿರುತ್ತದೆ. 

ತಿರಸ್‌ ಪೂರ್ವಕ “ಅಇ' ಧಾತುವಿಗೆ ಅಡ್ಡವಾಗಿ ನಡೆಯುವ(ಬೆಳೆಯುವ) 
ಎಂದು ಅರ್ಥ. (ಮೃಗಾದಿಗಳು ಹಾಗೂ ಖೇಚರಗಳು)-ಈ ಮೇಲಿನ ಧಾತುವಿಗೆ, 
ಕ್ವಿನ' ಪ್ರತ್ಯಯ ಬಂದು, ಸರ್ವಾಪಹಾರವಾಗಿ, "ನ್‌' ಕಾರಕ್ಕೆ ಲೋಪ ಬಂದು, 
ಪ್ರಕೃತ ಸೂತ್ರದಿಂದ “ತಿರಿ' ಆದೇಶವು ಬಂದು, ತಿರಿ*ಅಚ್‌ ಎಂದಿದ್ದಾಗ, ಪ್ರಾತಿಪದಿಕ 
ಸಂಜ್ಞೆ ಬಂದು - 

ಉದಾ- ತಿರ್ಯಜ್‌- ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ತಿರ್ಯಚ್‌4ಸು(ಸ್‌) 
ಎಂದಿದ್ದಾಗ, “ಹಲ್ವಾ ್ಕೋ ದೀರ್ಫಾತ್‌ ಸುತಿಸ್ಕಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ, 
"ಸು' ಪ್ರತ್ಯಯದ "ಸ್‌' ಕಾರಕ್ಕೆ ಲೋಪ ಬಂದು, ನಂತರ "ನುಮ್‌(ನ್‌)' ಆಗಮ 
ಬಂದು, ಸ೦ಯೋಗಾನ್ತ ಲೋಪವಾದಮೇಲೆ, ಕುತ್ತ ಮಾಡಿದಾಗ, "ತಿರ್ಯಜ್‌' 
ಎಂಬ ರೂಪವು ಸಿದ್ದವಾಗುತ್ತದೆ. 

ಅಜಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, ತಿರ್ಯಇಗ್ವ್‌, ತಿರ್ಯಇ್ಟಾಃ,, ತಿರ್ಯಇ್ಳುಮ್‌, 
ತಿರ್ಯಇಗ್ಟ್‌ ಎಂಬ ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 

ಸರ್ವನಾಮಸ್ಥಾನವಲ್ಲದ “ಶಸ್‌(ಅಸ್‌)' ಮೊದಲಾದ ಪ್ರತ್ಯಯಗಳು ಪರದಲ್ಲಿದ್ದಾಗ, 
"ಅ' ಕಾರ ಲೋಪವಾಗದೇ ಇರೋಣದರಿಂದ, ಪ್ರಕೃತ ಸೂತ್ರವು ಇಲ್ಲಿ ಅನ್ವಯಿಸುವದಿಲ್ಲ. 
ಹಾಗೂ ಪೂರ್ವದಲ್ಲಿ "ಅಣ್‌(ಅ,ಇ,ಉ)' ವರ್ಣವು ಇಲ್ಲದಿರೋಣದರಿಂದ, ದೀರ್ಪವು 


366 ಲಘುಸಿದ್ಧಾಂತ ಕೌಮುದೀ 


ಆಗುವದಿಲ್ಲ. ಹೀಗಾಗಿ ತಿರಸ್ಥಃ, ತಿರಶ್ಚಾ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, "ಭ್‌' ಸಂಜ್ಞೆ ಬಾರದೇ ಇರೋಣದ್ದರಿಂದ, 
"ಅ' ಕಾರಕ್ಕೆ ಲೋಪವು ಬರುವದಿಲ್ಲ. “ಅ” ಕಾರವು ಅಲುಪ್ತವಾಗಿರೋಣದ್ದರಿಂದ 
ಪ್ರಕೃತ ಸೂತ್ರವು ಇಲ್ಲಿ ಅನ್ವಯಿಸುತ್ತದೆ. ಆದುದರಿಂದ, ತಿರ್ಯಗ್ಭ್ಯಾಮ್‌, ತಿರ್ಯಗ್ಗಿಃ 
ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 


(ಜ್‌ ಕಾರಾನ್ತ ತಿರಸ್‌-ಪೂರ್ವಕ 'ಅಜಾಳ್ಟ್‌' ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ತಿರ್ಯಜ್‌ ತಿರ್ಯಇಸ್ಸ್‌ ತಿರ್ಯಳ್ಳುಃ 
ದ್ವಿತೀಯಾ ತಿರ್ಯಇ್ವಮ್‌ ತಿರ್ಯಇಸ್ಟ್‌ ತಿರಶ್ಚಃ 
ತೃತೀಯಾ ತಿರಶ್ಚಾ ತಿರ್ಯಗ್ಭಾ ಕಮ್‌ ತಿರ್ಯಗ್ಳಿಃ 
ಚತುರ್ಥೀ ತಿರಶ್ಚೇ ತಿರ್ಯಗ್ಳಾ ಕಮ್‌ ತಿರ್ಯಗೃ 8 
ಪಣ್ಣುಮೀ ತಿರಶ್ಚಃ ತಿರ್ಯಗ್ಭಾ ಕಮ್‌ ತಿರ್ಯಗೃ .ೆ 
ಷಷ್ಠೀ ತಿರಶ್ವಃ ತಿರಶ್ಟೋಃ ತಿರಶ್ಚಾಮ್‌ 
ಸಪ್ತಮೀ ತಿರಶ್ಚಿ ತಿರಶ್ಟೋಃ ತಿರ್ಯಕ್ಷು 


ಸಂಬೋಧನ ಹೇ ತಿರ್ಯಜ್‌! ಹೇ ತಿರ್ಯಇಗ್ಟ್‌! ಹೇ ತಿರ್ಯಳ್ಪುಃ 
(ನ್‌- ಕಾರವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - 342. ನಾಇಾಲ್ಟೇಃ ಪೂಹಾಯಾಮ್‌ ( 6.4.30) 
ವೃತ್ತೀ-ಪೂಜಾರ್ಥಸ್ಯ ಆಇಳ್ಜಾತೇಃ ಉಪಧಾಯಾಃ ನಸ್ಕ ಲೋಪಃ ನ। ಪ್ರಾಜ್‌! 
ಪ್ರಾಇಗ್ಟ್ರ್‌ ನಲೋಪಾಭಾವಾತ್‌ ಅಲೋಪಃ ನ। ಪ್ರಾಣ್ಗುಃ ಪ್ರಾಜ್ಛ್ರಾಮ್‌। ಪ್ರಾಜ್ಞುಃ । 
ಏವಂ ಪೂಜಾರ್ಥೇ ಪ್ರತ್ಯಜ್ಞಾದಯಃ ಕ್ರುಜ್‌। ಕ್ರುಇಗ್ಟ್‌] ಕ್ರುಜ್ಸಾಾಮ್‌। ಪಯೋಮುಕ್‌। 
ಪಯೋಮುಗ್‌। ಪಯೋಮುಚೌ। ಪಯೋಮುಗ್ಯಾ ಕಟ ಉಗಿತ್ವಾತ್‌ ನುಮ್‌। 

ಪ. ಛೇ. - ನ, ಅಇಸೇಃ, ಪೂಜಾಯಾಮ್‌। 

ಅ. ವೃ.-“ಅನಿದಿತಾಮ್‌ ಹಲ ಉಪಧಾಯಾಃ ಕಿತ” ಎಂಬ ಸೂತ್ರದಿಂದ 
"ಉಪಧಾಯಾಃ' ಎಂಬ ಪದವೂ, ಮತ್ತು “ಶ್ನಾನ್ನಲೋಪಃ” ಎಂಬ ಸೂತ್ರದಿಂದ 
“ನ' ಮತ್ತು “ಲೋಪಃ' ಎಂಬ ಎರಡು ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಪೂಜಾರ್ಥವುಳ್ಳ "ಅಇಗ್ಣ್‌' ಧಾತುವಿನ ಉಪಧೆಯಾಗಿರುವ "ನ್‌' ಕಾರಕ್ಕೆ 
ಲೋಪವು ಬರುವದಿಲ್ಲ."ಅಇಗ್ಥ್‌' ಧಾತುವಿಗೆ “ಪೂಜಾ' ಮತ್ತು “ಗತಿ' ಎಂಬ ಎರಡು 
ಅರ್ಥಗಳಲ್ಲಿ “ಅನಿದಿತಾಮ್‌ ಹಲ ಉಪಧಾಯಾಃ ಕ್ವಿತಿ” ಎಂಬ ಸೂತ್ರದಿಂದ, "ನ್‌' 
ಕಾರಕ್ಕೆ ಲೋಪವು ಬರಬೇಕಾಗಿತ್ತು. ಆದರೆ, ಪೂಜಾರ್ಥದಲ್ಲಿ ಪ್ರಕೃತ ಸೂತ್ರದಿಂದ 
ಅದು ನಿಷೇಧವಾಗೋಣದ್ದರಿಂದ, ಗತ್ಯರ್ಥದಲ್ಲಿ ಮಾತ್ರ "ನ್‌' ಕಾರವು ಲೋಪವನ್ನು 


ಷಡ್ಲಿಲ್ಲ್‌ ಪ್ರಕರಣಮ್‌ (ಹ.ಪು.) 35) 


ಹೊಂದುತ್ತದೆ. ಪ್ರಕೃತ ಸೂತ್ರದಿಂದ ನಕಾರ ಲೋಪದ ನಿಷೇಧವಾಗುವುದರಿಂದ, 
"ನ್‌' ಕಾರಕ್ಕೆ ಲೋಪ ಬಾರದೇ ಇರುವುದರಿಂದ, “ಉಗಿದಚಾವರ್‌ 
ಸರ್ವನಾಮಸ್ಥಾನೆಧಾತೋಃ” ಎಂಬ ಸೂತ್ರದಿ೦ದ "ನುಮ್‌' ಆಗಮವೂ ಬರುವುದಿಲ್ಲ. 
ಉಳಿದ ಪ್ರಕ್ರಿಯೆಯೆಲ್ಲ ಗತ್ಯರ್ಥಕ ಆಗಿದ್ದಾಗ, ಪ್ರಾಜ*। ಪ್ರಾಣ ಪ್ರಾಣ್ಣುಃ। 
ಪ್ರಾಇಗ್ಟಾಮ್‌ಪ್ರಾಇಸ್ರ, ರೂಪಗಳಂತೆಯೇ ಇರುತ್ತವೆ. ಯಾವಾಗ ಶಬ್ದದಲ್ಲಿಯೇ 
“ನ್‌” ಕಾರ ಲೋಪವು ಆಗುವದಿಲ್ಲವೋ ಆಗ, "ಶಸ್‌(ಅಸ್‌) ಮೊದಲಾದ 
ಪ್ರತ್ಯಯಗಳಿದ್ದಾಗಲೂ ಪ್ರಾಣ್ಣುಃ, ಪ್ರಾಇಗ್ಹಾ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದಾಗ, “ಸ್ವಾದಿಷ್ಟಸರ್ವನಾಮಸ್ಥಾನೇ” ಎಂಬ 
ಸೂತ್ರದಿಂದ ಪೂರ್ವದಲ್ಲಿರುವ ಶಬ್ದ ಸ್ವರೂಪಕ್ಕೆ ಪದ-ಸಂಜ್ಞೆ ಬಂದು, “ಚ್‌” ಕಾರಕ್ಕೆ 
ಸಂಯೋಗಾನ್ವ-ಲೋಪ ಬಂದು, "ಇ್‌' ಕಾರಕ್ಕೆ "ಚಿ' ಕಾರದ ಸ್ಥಾನಿಯಾದ "ನ್‌' 
ಕಾರಕ್ಕೆ "ಕುತ್ನ' ಬಂದು, ಪ್ರಾಜ್ಸಾಾಮ್‌, ಪ್ರಾಜ್ಜೆಃ ಎಂದು ರೂಪಗಳು ಸಿದ್ಧವಾಗುತ್ತವೆ. 


(ಚ್‌ ಕಾರಾನ್ಷ ಪೂಜಾರ್ಥಕ ಪ್ರ-ಪೂರ್ವಕ 'ಅಇಾ”$' ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪ್ರಾಜ್‌ ಪ್ರಾಜಗ್ಟ್‌ ಪ್ರಾಣಾಃ 
ದ್ವಿತೀಯಾ... ಪ್ರಾಜ್ಜಮ್‌ ಪ್ರಾಜಸ್ಥಿ ಪ್ರಾಜ್ಯಃ 
ತೃತೀಯಾ ಪ್ರಾಣಣ್ಚ ಪ್ರಾಜ್‌ಗ್ಸ್ಯಾಮ್‌ ಪ್ರಾಚ್ಛೆ: $ 
ಚತುರ್ಥೀ ಪ್ರಾಣಸ್ಟೇ ಪ್ರಾಜ್‌ಗ್ಸ್ಯಾಮ್‌ ಪ್ರಾಜ್ಛ್ಯಃ 
ಪಣ್ಣುಮೀ ಪ್ರಾಜ್ಬುಃ ಪ್ರಾಜ್‌ಗ್ಳಾ ಕಮ್‌ ಪ್ರಾಜ್ಛ್ಯಃ 
ಷಷ್ಠೀ ಪ್ರಾಣಃ ಪ್ರಾಇಸ್ಟೋಃ ಪ್ರಾಇಗ್ವಾಮ್‌ 
ಸಪ್ತಮೀ ಪ್ರಾಚಿ ಪ್ರಾಇಸ್ಟೋಃ ಪ್ರಾಜ್ಜು 
ಸಂಬೋಧನ ಹೇ ಪ್ರಾಜ್‌! ಹೇ ಪ್ರಾಣ್‌! ಹೇ ಪ್ರಾಜ್ಞ! 


ಸೂಚನೆ:-"ಇದೇ ರೀತಿಯಲ್ಲಿ ಪೂಜಾರ್ಥದಲ್ಲಿ ಪ್ರ-ಪೂರ್ವಕ "ಅಇಸ್ಥ್‌' ಧಾತುವಾದ 
ಪ್ರತ್ಯಇಗ್ಟ ಶಬ್ದಕ್ಕೆ ಪ್ರಾತಿಪದಿಕ ಸಂಜ್ಞೆ ಬ೦ದು, ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, 
ಹಿ೦ದೆ ಮಾಡಿದ "ಪ್ರಾಜ್‌' ಶಬ್ದದ ರೂಪಗಳಂತೆಯೇ ಪ್ರತ್ಯಜ್‌, ಪ್ರತ್ಯಇಗ್ವ್‌, ಪ್ರತ್ಯಣ್ಯಃ 
ಎಂದೂ, ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಪ್ರತ್ಯಗ್ಗಾ ಮ್‌ ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. ಇದೇ ರೀತಿಯಲ್ಲಿ "ಉದಇಗ್ಥ್‌' ಮತ್ತು "ಸಮಇಗ್‌' ಶಬ್ದಗಳ ರೂಪಗಳೂ 
ಸಿದ್ಧವಾಗುತ್ತವೆ. ಸಹ4ಅಇ್ಸ್‌ ಎಂದಿದ್ದಾಗ, ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, 
ಠಿ ಸಧ್ರ್ಯಣ್ಯಃ ಇತ್ಯಾದಿ ರೂಪಗಳೂ, ಮತ್ತು ಹಲಾದಿ ವಿಭಕ್ತಿಗಳು 
ಪರದಲ್ಲಿದ್ದಾಗ, ಸಧ್ರ್ಯಜ್ಸ್ಯಾಮ್‌ ಇತ್ಯಾದಿ ರೂಪಗಳೂ ಸಿದ್ಧವಾಗುತ್ತವೆ. ತಿರಸ್‌-ಅಇಗ್ಟ್‌ 
ಎಂದಿದ್ದಾಗ, ಇದೇ ರೀತಿಯಲ್ಲಿ ತಿರ್ಯಜ್‌, ತಿರ್ಯಇಗ್ಟ್‌, ತಿರ್ಯಇಳ್ಪುಃ ಇತ್ಯಾದಿ; 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ತಿರ್ಯಜ್ಭ್ಯಾಮ್‌ ರೂಪಗಳು ಸಿದ್ಧವಾಗುತ್ತವೆ. 


368 ಲಘುಸಿದ್ಧಾ೦ತ ಕೌಮುದೀ 


ಉದಾ- ಕ್ರುಜ್‌- (ಕ್ರೌಂಚ ಪಕ್ಷಿ): "ಕ್ರುಂಚ್‌' ಧಾತುವಿನಮೇಲೆ “ಯತ್ತಿಗ್‌- 
ದಧೃಕ್‌-ಸ್ರಗ್‌-ದಿಗ್‌-ಉಪ್ಟಿಗ್‌-ಅಇಣ್ವು-ಯುಜಿ-ಕೃಇಗ್ಚಾಮ್‌ ಚ” ಎಂಬ ಸೂತ್ರದಿಂದ 
ಕ್ವಿನ್ರ' ಪ್ರತ್ಯಯ ಬಂದಮೇಲೆ, ಅದು ಸರ್ವಾಪಹಾರವಾಗಿ “ಅನಿದಿತಾಮ್‌ ಹಲ 
ಉಪಧಾಯಾಃ ಕ್ವಿತಿ” ಎಂಬ ಸೂತ್ರದಿಂದ, ಪ್ರಾಪ್ತವಾದ "ನ್‌' ಕಾರದ ಲೋಪವು 
ಪ್ರಕೃತ ಸೂತ್ರದಿ೦ದಲೇ ಹೇಳಲ್ಲಟ್ಟಿರೋಣದ್ದರಿಂದ, ಕೃಇಗ್ಟ್‌ ಎಂದೇ ಉಳಿಯುತ್ತದೆ. 
ನಂತರ ಇದಕ್ಕೆ "ಪ್ರಾತಿಪದಿಕಸಂಜ್ಞೆ' ಬಂದು-ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ "ಸು(ಸ್‌)' 
ಸೇರಿಸಿದಮೇಲೆ, “ಹಲ್ವಾ ಭ್ಯೋ ದೀರ್ಫಾತ್‌ ಸುತಿಸ್ಕಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ, 
“ಸು' ಪ್ರತ್ಯಯದ "ಸ್‌' ಕಾರಕ್ಕೆ ಲೋಪ ಬಂದು, 'ಜ್‌' ಕಾರಕ್ಕೆ ಸಂಯೋಗಾನ್ತ 
ಲೋಪವಾಗುತ್ತದೆ. ಆದರೂ “ಚ್‌' ಕಾರಕ್ಕೆ “ಸನ್ನಿಯೋಗ ವಿಶೇಷದಿಂದ'(9) “ಚುತ್ವ(ಚ್‌)' 
ಬಂದು, ಕ್ರುನ್‌+ಚ್‌-ಕ್ರುನ್ನ ಎಂದಾಗುತ್ತದೆ. ನಿಮಿತ್ತವಾದ "ಚ್‌' ಕಾರ ಲೋಪವಾದಮೇಲೆ, 
ನೈಮಿತ್ತಿಕವಾದ “ಇಗ್‌' ಕಾರದ ಲೋಪವಾಗಿ, ಅದರ ಸ್ಥಾನದಲ್ಲಿ "ನ್‌' ಕಾರವು 
ಪುನಃ ಬಂದಿರುತ್ತದೆ. ಆಗ "ಕ್ರುನ್‌' ಎಂದು ರೂಪವಾಗುತ್ತದೆ. “ಕ್ಸಿನ್‌ ಪ್ರತ್ಯಯಸ್ಯ 
ಕುಃ” ಎಂಬ ಸೂತ್ರದಿಂದ ಕುತ್ವ(ಜ್‌) ಬಂದು, “ಕ್ರುಜ್‌' ಎಂದು ರೂಪವು ಸಿದ್ಧವಾಗಿದೆ. 
ಅಜಾದಿ ಪ್ರತ್ಯಯ ಪರಕ ರೂಪಗಳಾದ ಕ್ರುಇಗ್ಟ್‌, ಕ್ರುಜ್ಜುಃ ಇತ್ಯಾದಿ ರೂಪಗಳೂ, 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಕ್ರುಜ್ಛ್ಯಾಮ್‌ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಪಯೋಮುಕ್‌, ಪಯೋಮುಗ್‌:-(ಮೋಡ)- "ಪಯಸ್‌' ಶಬ್ದದಮೇಲೆ 
“ಮುಚ್‌' ಧಾತುವನ್ನು ಸೇರಿಸಿ ಪಯಸ್‌. ಮುಚ್‌ ಎಂದಿದ್ದಾಗ, ಅದಕ್ಕೆ "ಕ್ವಿಪ್‌' 
ಪ್ರತ್ಯಯವನ್ನು ಸೇರಿಸಿದಮೇಲೆ ಅದು ಸರ್ವಾಪಹಾರವಾಗಿ, ಪಯೋಮುಚ್‌ 
ಎಂದಾಗುತ್ತದೆ.ಇದಕ್ಕೆ "ಪ್ರಾತಿಪದಿಕಸಂಜ್ಞೆ' ಬಂದ ನಂತರ, "ಸು(ಸ್‌)' ಪ್ರತ್ಯಯವನ್ನು 
ಸೇರಿಸಿ ಪಯೋಮುಚ್‌4ಸ್‌ ಎಂದಿದ್ದಾಗ, “ಹಲ್ಲಾ ಚ್ಯೋ ದೀರ್ಫಾತ್‌ ಸುತಿಸ್ಯಪ್ಶಕ್ತಂ 
ಹಲ್‌” ಎಂಬ ಸೂತ್ರದಿಂದ, "ಸ್‌' ಕಾರಕ್ಕೆ ಲೋಪ ಬಂದು, “ಜೋಃ ಕುಃ” ಎಂಬ 
ಸೂತ್ರದಿಂದ “ಚ್‌' ಕಾರಕ್ಕೆ "ಕ್‌' ಕಾರ ಬಂದು, ಪಯೋಮುಕ್‌ ಎಂದಾಗಿ “ರುಲಾಮ್‌ 
ಜಶೋತನ್ತೇ” ಎಂಬ ಸೂತ್ರದಿಂದ “ಜಶ್ವ್ವ(ಗ್‌ ಬಂದು ಪಯೋಮುಗ್‌ ಎಂದು 
ರೂಪವಾಗುತ್ತದೆ, “ವಾವಸಾನೇ” ಎಂಬ ಸೂತ್ರದಿಂದ ವೈಕಲ್ಲಿಕ ಚರ್ತ್ವ “ಕ್‌' ಕಾರ 
ಬ೦ದು ಪಯೋಮುಕ್‌, ಎಂದಾಗುತ್ತದೆ. ಹೀಗೆ ಎರಡು ರೂಪಗಳಾಗುತ್ತವೆ. ಅಜಾದಿ 
ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ಬದಲಾವಣೆಯೂ ಆಗದೇ ಕೇವಲ 
ವರ್ಣಜೋಡಣೆಯಿಂದ ಪಯೋಮುಚ್‌ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಸ್ವಾದಿಷ್ಟಪರ್ವನಾಮಸ್ಥಾನೇ” ಎಂಬ ಸೂತ್ರದಿಂದ 
“ಪದ ಸಂಜ್ಞೆ ಬಂದು, “ರುಲಾಮ್‌ ಜಶೋತನ್ಹೇ” ಎಂಬ ಸೂತ್ರದಿಂದ “ಜಶ್ತ್ವ(ಗ್‌)' 
ಬಂದು, ಪಯೋಮುಗ್ಭ್ಯಾಮ್‌, ಪಯೋಮುಗ್ಗಿಃ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

(ಚ್‌ ಕಾರಾನ್ರ ಪಯೋಮುಚ್‌ ಶಬ್ದದ ರೂಪಗಳು) 

ವಿಭಕ್ತಿ ಏಕವಚನ ದಿವಚನ ಬಹುವಚನ 


ಪ್ರಥಮಾ  ಪಯೋಮುಕ್‌, ಪೆಯೋಮುಚೌ ಪಯೋಮುಚಃ 
ಪಯೋಮುಗ್‌ 


ಷಡ್ಲಿಣ್ಸ್‌ ಪ್ರಕರಣಮ್‌ (ಹ.ಪು.) 359 


ದಿತೀಯಾ ಪಯೋಮುಚಮ್‌ ಪಯೋಮುಚೌ ಪಯೋಮುಚಃ 
ತೆತೀಯಾ ಪಯೋಮುಚಾ ಪಯೋಮುಗ್ಸಾಮ್‌ ಪಯೋಮುಗ್ಳಿಃ 
ಚೆತುರ್ಥೀ ಪಯೋಮುಚೇ ಪಯೋಮುಗಾ 'ಮ್‌ ಪಯೋಮುಗ್ಭ್ಯಃ 


ಪಳ್ಳುಮೀ ಪಯೋಮುಚಃ ಪಯೋಮುಗಾ' ಗಮ್‌ ಪಯೋಮುಗ್ಗೆ ,ಃ 


ಸೀ ಪಯೋಮುಚಃ ಪಯೋಮುಚೋಃ ಪಯೋಮುಚಾ 
ಸಪೆಮೀ ಪಯೋಮುಚಿ ಪಯೋಮುಚೋಃ ಪಯೋಮುಕ್ಷು 
ಸಂಬೋಧನ ಹೇ ಪಯೋಮುಕ್‌! ಹೇ ಪಯೋಮುಚೌ!ಹೇ ಪಯೋಮುಚಃ! 
ಹೇ ಪಯೋಮುಗ್‌! 


ಇಲ್ಲಗೆ "ಚ್‌' ಕಾರಾನ್ತ ಶಬ್ದಗಳು ಮುಗಿದವು 
ಈಗ 'ತ್‌' ಕಾರಾನ್ತ ಶಬ್ದಗಳು ಆರಂಭವಾಗುತ್ತವೆ. 
("ನ್‌' ಕಾರದ ಉಪಧೆಗೆ ದೀರ್ಥವನ್ನು ಹೇಳುವ ಸೂತ್ರ) 
ಸೂತ್ರ - 343. ಸಾಂತ-ಮಹತಃ ಸಂಯೋಗಸ್ಯ (6.4.10) 

ವೃತ್ತಿಃ-ಸಾಂತ ಸಂಯೋಗಶ್ಚ ಮಹತಶ್ಚ ಯಃ "ನ್‌' ಕಾರಃ ತಸ್ಯ ಉಪಧಾಯಾ 
ದೀರ್ಥಃ ಅಸಂಬುದ್ಧಾ ಸರ್ವನಾಮಸ್ಸಾನೆ। ಮಹಾನ್‌। ಮಹಾಂತೌ। ಮಹಾಂತ 
ಹೇ ಮಹನ್‌॥ ಮಹದ್ಭಾ ಕಮ್‌! 

ಪ. ಛೇ. - ಸಾಂತ ip ಷಷ್ಠೀಕ ಪದ), ಮಹತಃ, ಸಂಯೋಗಸ್ಯ। 

ಅ. ವೃ. -“ನೋಪಧಾಯಾಃ” ಎಂಬ ಸೂತ್ರದಿಂದ "ನ' ಮತ್ತು "ಉಪಧಾಯಾಃ' 
ಎಂಬ ಪದಗಳು ಅನುವೃತ್ತವಾಗುತ್ತವೆ. “ಡಲೋಪೇ ಪೂರ್ವಸ್ಯ ದೀರ್ಫೋಇಣಃ? 
ಎಂಬ ಸೂತ್ರದಿಂದ, "ದೀರ್ಫಃ' ಎ೦ಬ ಪದವೂ, “ಸರ್ವನಾಮಸ್ಥಾನೇ ಚಾಸಂಬುದ್ಧೌ” 
ಎಂಬ ಪೂರ್ಣ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ-ಸಂಬುದ್ಧಿಭಿನ್ನವಾದ ಸರ್ವನಾಮಸ್ಥಾನದ ಪರದಲ್ಲಿ, "ಸ್‌' ಕಾರಾನ್ತ 
ಸಂಯೋಗ ಮತ್ತು "ಮಹತ್‌' ಶಬ್ದದಲ್ಲಿರುವ "ನ್‌” ಕಾರಗಳ ಉಪಧೆಗೆ ದೀರ್ಫವು 
ಬರುತ್ತದೆ. 

ಉದಾ- ಮಹ ಪೂಜಾಯಾಮ್‌: ಈ ಧಾತುವಿನಮೇಲೆ ಉಣಾದಿ ಸೂತ್ರದಿಂದ, 
ಶತೃ(ಅತ್‌)' ಪ್ರತ್ಯಯಾನ್ತ ನಿಪಾತನ ಮಾಡಿದಮೇಲೆ, "ಮಹತ್‌' ಶಬ್ದವು ಸಿದ್ಧವಾಗುತ್ತದೆ. 
ಇಲ್ಲಿ "ಯ' ಕಾರವು “ಇತ್‌' ಆಗಿರೋಣದರಿಂದ, ಇದನ್ನು “ಉಗಿತ್‌' ಎಂದು ಹೇಳುತ್ತಾರೆ. 
ಆದುದರಿಂದ “ಉಗಿದಚಾಮ್‌ ಸರ್ವನಾಮಸ್ಥಾನೇಃಧಾತೋಃ” ಎ೦ಬ ಸೂತ್ರದಿಂದ 
"ನುಮ್‌(ನ್‌)' ಆಗಮವು ಬರುತ್ತದೆ. 

ಉದಾ- ಮಹಾನ್‌(ದೊಡ್ಡವನು) - "ಮಹ್‌' ಧಾತುವಿನ ನಂತರ “ಶತೃ(ಅತ್‌)' 
ಪ್ರತ್ಯಯವನ್ನು ಸೇರಿಸಿ, ಮಹ್‌+ಅತ್‌-ಮಹತ್‌ ಎಂದಿದ್ದಾಗ, ಅದಕ್ಕೆ ಹಪ್‌ 

ಪ್ರತ್ಯವನ್ನು ಸೇರಿಸಿ, ಮಹತ್‌4ಸ್‌ ಎಂದಿದ್ದಾಗೆ, “ಉಗಿದ ಚಾವನ್‌ 
ಸರ್ವನಾಮಸ್ಥಾನೇಂಧಾತೋಃ” ಎಂಬ ಸೂತ್ರದಿಂದ 'ನುಮ(ನ್‌)' ಆಗಮವು ಬಂದು, 
ಇದು ಮಿತ್‌ ಆಗಿರೋಣದ್ದರಿ೦ದ "ಹ್‌' ಕಾರದ ನಂತರ ಇರುವ ಅನ್ನ್ಯ "ಅಚ್‌' 


360 ಲಘುಸಿದ್ಧಾ೦ತ ಕೌಮುದೀ 


ಆದ “ಅ' ಕಾರದ ನಂತರ ಬಂದು, ಮಹನ್‌ತ್‌4ಸ್‌ ಎಂದಿರುತ್ತದೆ. ಇಲ್ಲಿ "ನ್‌' 
ಕಾರವು ಉಪಧೆಯಾಗಿರುತ್ತದೆ. ಆದರೆ ಸೂತ್ರದಲ್ಲಿ "ನ್‌' ಕಾರಕ್ಕೆ ದೀರ್ಫವನ್ನು 
ಹೇಳಲಾಗಿದ್ದರೂ, ಅದು "ವ್ಯಣ್ಣುನ'ವಾದ್ದರಿಂದ ಅದಕ್ಕೆ “ದೀರ್ಫ' ಮಾಡಲು 
ಅವಕಾಶವಿರುವದಿಲ್ಲ: ಆದರಿಂದ "ನ್‌' ಕಾರವನ್ನೇ ಅನ್ತ್ಯವರ್ಣವಾಗಿ ಭಾವಿಸಿ ಅದರ 
ಪೂರ್ವದಲ್ಲಿರುವ "ಅ' ಕಾರವನ್ನು “ಉಪಧೆ' ಯಾಗಿ ಭಾವಿಸಿ, ಪ್ರಕೃತ ಸೂತ್ರದಿಂದ 
ಅದಕ್ಕೆ ದೀರ್ಫವನ್ನು ಮಾಡಿದಾಗ, ಮಹಾನ್‌ತ್‌4ಸ್‌ ಎಂದಾಗುತ್ತದೆ. ನಂತರ 
“ಹಲ್ವಾ ಭ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ, "ಸ್‌' ಕಾರಕ್ಕೆ 
ಲೋಪ ಬಂದು, “ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ “ತ್‌' ಕಾರಕ್ಕೆ 
ಲೋಪ ಬಂದು "ಮಹಾನ್‌' ಎಂಬ ರೂಪವು ಸಿದ್ಧವಾಗುತ್ತದೆ. 

ತ್ರಿಪಾದಿಯಲ್ಲಿ ಪರ ಸೂತ್ರವಾದ “ಸಂಯೋಗಾನ್ತಸ್ಯ ಲೋಪಃ” ಎಂಬ ಸೂತ್ರದಿಂದ 
ಮಾಡಲಾಗಿರುವ “ತ್‌' ಕಾರ ಲೋಪವು, ತ್ರಿಪಾದಿಯಲ್ಲಿರುವ "ಪೂರ್ವ'ಸೂತ್ರವಾದ 
“ನ ಲೋಪಃ ಪ್ರಾತಿಪದಿಕಾನ್ನಸ್ಯ” ಎಂಬ ಸೂತ್ರದ ದೃಷ್ಟಿಂರುಲ್ಲಿ 
ಅಸಿದ್ದವಾಗಿರೋಣದ್ದರಿಂದ “ನ್‌” ಕಾರಕ್ಕೆ ಲೋಪವು ಬಂದಿಲ್ಲ. ಯಾಕೆಂದರೆ "ನ್‌' 
ಕಾರದ ಲೋಪವನ್ನು ಮಾಡುವದಕ್ಕಾಗಿಯೇ "ನ್‌' ಕಾರವು ಅಂತ್ಯದಲ್ಲಿ ಇರಬೇಕಾಗಿದೆ. 
ಆದರೆ "ತ್‌' ಕಾರದ ಲೋಪವೇ ಅಸಿದ್ಧವಾಗಿರುವಾಗ, "ನ್‌' ಕಾರವು ಅಂತ್ಯದಲ್ಲಿ 
ಇರುವದು ಪೂರ್ವ ಸೂತ್ರಕ್ಕೆ ಗೊತ್ತಾಗುವದಿಲ್ಲ. 

ಉದಾ- ಮಹಾನ್ಸೌ - ಪ್ರಥಮಾ ಮತ್ತು ದ್ವಿತೀಯಾ ದ್ವಿಚನಗಳಲ್ಲಿ ಮಹತ್‌. ಔ 
ಎ೦ದಿದ್ದಾಗ, ನುಮಾಗಮ(ನ್‌) ಬಂದು, ಪ್ರಕೃತ ಸೂತ್ರದಿಂದ ದೀರ್ಫ ಬಂದು, 
ಮಹಾನ್ಸೌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಮಹಾನ್ನಃ- ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ ಮಹತ್‌. ಜಸ್‌(ಅಸ್‌) 
ಎ೦ದಿದ್ದಾಗ, ನುಮಾಗಮ(ನ್‌) ಬಂದು, ಪ್ರಕೃತ ಸೂತ್ರದಿಂದ ದೀರ್ಫ ಬಂದು, 
ಮಹಾನ ಅಸ್‌-ಮಹಾನ್ತಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಮಹಾನ್ತಃ ಎಂದು 
ರೂಪವಾಗುತ್ತದೆ. 

ಉದಾ- ಮಹಾನ್ತಮ್‌- ಮಹತ್‌ ಶಬ್ದದ ಮೇಲೆ ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ 
“ಅಮ್‌' ಸೇರಿಸಿ ಮಹತ್‌. ಅಮ್‌ ಎಂದಿದ್ದಾಗ, ನುಮಾಗಮ(ನ್‌) ಬಂದು, ಪ್ರಕೃತ 
ಸೂತ್ರದಿಂದ ದೀರ್ಫ ಬಂದು, ಮಹಾನ್ತಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಸರ್ವನಾಮಸ್ಥಾನಸಂಜ್ಞೆ ಇಲ್ಲದ ಸ್ಥಳಗಳಲ್ಲಿ, 
ನುಮಾಗಮ(ನ್‌)ವು ಬರುವದಿಲ್ಲ ಮತ್ತು ದಿರ್ಫವೂ ಬರುವದಿಲ್ಲ. ಕೇವಲ 
ವರ್ಣಜೋಡಣೆ ಮಾತ್ರದಿಂದ ಕೆಳಗಿನ ರೂಪಗಳು ಸಿದ್ಧವಾಗುತ್ತವೆ. ಪ್ರತ್ಯಯದ 
ಕೊನೆಯಲ್ಲಿ “ಸ್‌” ಕಾರವಿದ್ದರೆ ಅದಕ್ಕೆ ರುತ್ವ-ವಿಸರ್ಗಗಳು ಬರುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಮಹತ್‌ ನಲ್ಲಿರುವ *ತ್‌' ಕಾರಕ್ಕೆ ಜಶ್ತ್ವ(ದ್‌) 
ಕಾರ ಬಂದು ಮಹದ್ಭ್ಯಾಮ್‌ ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 


ಷಡ್ಲಿಲ್‌ ಪ್ರಕರಣಮ್‌ (ಹ.ಪು.) 361 


ಸಂಬೋಧನ ಪ್ರಥಮಾ ವಿಭಕ್ತಿಯಲ್ಲಿ ದೀರ್ಥವಿಲ್ಲದಿದ್ದುದರಿಂದ ಹೇ ಮಹನ್‌! 
ಎಂದೇ ರೂಪವು ಇರುತ್ತದೆ. 


(ತ್‌ ಕಾರಾನ್ತ ಮಹತ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಮಹಾನ್‌ ಮಹಾನೌ ಮಹಾನ್ತಃ 
ದ್ವಿತೀಯಾ. ಮಹಾನ್ತಮ್‌ ಮಹಾನೌ ಮಹತಃ 
ತೃತೀಯಾ ಮಹತಾ ಮಹದ್ಭಾ ತಮ್‌ ಮಹದ್ಭಿಃ 
ಚತುರ್ಥೀ ಮಹತೇ ಮಹದ್ಭಾ ಮ್‌ ಮಹದ್ಭ ೆ 
ಪಳ್ಟುಮೀ ಮಹತಃ ಮಹದ್ಭಾ ಕಮ್‌ ಮಹದ್ಭ ೫ 
ಷಷ್ಠೀ ಮಹತಃ ಮಹತೋಃ ಮಹತಾಮ್‌ 
ಸಪ್ತಮೀ ಮಹತಿ ಮಹತೋಃ ಮಹತ್ತು 
ಸಂಬೋಧನ ಹೇ ಮಹನ್‌! ಹೇ ಮಹಾನೌ| ಹೇ ಮಹಾನ್ತಃ। 


(ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ - 344. ಅತ್ಮಸಂತಸ್ಯ ಚಾಧಾತೋಃ (6.4.14) 

ವೃತ್ತಿಃ-ಅತ್ವಂತಸ್ಯ ಉಪಧಾಯಾಃ ದೀರ್ಫಃ ಧಾತುಭಿನ್ನ-ಅಸಂತಸ್ಯ ಚ ಅಸಂಬುದ್ಧೌ 
ಸೌ ಪರೇಉಗಿತ್ವಾತ್‌ ನುಮ್‌ ಧೀಮಾನ್‌। ಧೀಮಂತೌ। ಧೀಮಂತಃ ಹೇ ಧೀಮನ್‌॥ 
ಶಸಾದೌ ಮಹದ್ವತ್‌। ಭಾತೇರ್ಡವತುಃ ಡಿತ್ಪಸಾಮರ್ಥಾತ್‌ ಅಭಸ್ಯಾಪಿ ಟೇರ್ಲೋಪಃ 
ಭವಾನ್‌। ಭವಂತೌ। ಭವಂತಃ ಶತ್ರಂತಸ್ಯ ಭವನ್‌। 

ಪ. ಛೇ. - ಅತು-ಅಸಂತಸ್ಯ, ಚ, ಅಧಾತೋಃ। 

ಅ. ವ್ಯ- “ನೋಪಧಾಯಾಃ” ಎಂಬ ಸೂತ್ರದಿಂದ "ನ' ಮತ್ತು "ಉಪಧಾಯಾಃ' 
ಎಂಬ ಪದಗಳು ಅನುವೃತ್ತವಾಗುತ್ತವೆ. “ಢ್ರಲರೋಪೇ ಪೂರ್ವಸ್ಯ ದೀರ್ಫೋಇಣಃ? 
ಎಂಬ ಸೂತ್ರದಿಂದ, "ದೀರ್ಫಃ' ಎಂಬ ಪದವೂ, “ಸರ್ವನಾಮಸ್ಥಾನೇ ಚಾಸಂಬುದ್ಧೌ” 
ಎ೦ಬ ಪೂರ್ಣ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ-ಸಂಬುದ್ಧಿಭಿನ್ನವಾದ "ಸು(ಸ್‌)' ಪರದಲ್ಲಿದ್ದಾಗ, “ಅತು' ಎಂಬುದನ್ನು 
ಅಂತ್ಯದಲ್ಲಿ ಉಳ್ಳ ಶಬ್ದದ ಉಪಧೆಗೆ ದೀರ್ಪವು ಬರುತ್ತದೆ. ಹಾಗೆಯೇ ಧಾತುವನ್ನು 
ಬಿಟ್ಟು "ಅಸ್‌' ಎಂಬುದನ್ನು ಅಂತವಾಗಿಯುಳ್ಳ ಶಬ್ದದ ಉಪಧೆಗೆ ದೀರ್ಪವು ಬರುತ್ತದೆ. 

ಉದಾ- ಧೀಮಾನ್‌, ಧೀಮನ್ರೌ, ಧೀಮನ್ನಃ- ಧೀ4+ಮತುಪ್‌(ಮತ್‌)-ಧೀಮತ್‌ 
ಎಂದಿರುತ್ತದೆ. ಮತುಪ್‌ ನಲ್ಲಿರುವ "ಮತು' ಎಂಬ ಶಬ್ದವು ಅತ್ವನ್ತ (ಅತು. ಅನ್ತ) 
ಶಬ್ದವಾಗಿದೆ. ಇದಕ್ಕೆ "ಸು'(ಸ್‌) ಪರದಲ್ಲಿದ್ದಾಗ, “ಅತ್‌' ನಲ್ಲಿರುವ "ಅ' ಕಾರಕ್ಕೆ ಪ್ರಕೃತ 
ಸೂತ್ರದಿಂದ ದೀರ್ಫ ಬರುತ್ತದೆ. ಉಳಿದ ಪ್ರಕ್ರಿಯೆ ಎಲ್ಲ "ಮಹತ್‌' ಶಬ್ದದಂತೆಯೇ 


362 ಲಘುಸಿದ್ಧಾಂತ ಕೌಮುದೀ 


ನಡೆದು ಧೀಮಾನ್‌ ಎಂದು ರೂಪವಾಗುತ್ತದೆ. 
ಪ್ರಥಮಾ ದ್ವಿವಚನದಿಂದಾರಂಭಿಸಿ ಸರ್ವನಾಮಸ್ಥಾನವು ಪರದಲ್ಲಿದ್ದಾಗ, 
ನುಮಾಗಮ(ನ್‌), ವರ್ಣಜೋಡಣೆಗಳಿಂದ ಧೀಮನೌ, ಧೀಮನ್ತಃ ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. ಸರ್ವನಾಮಸ್ಥಾನ ವಲ್ಲದ, ಶಸ್‌'(ಅಸ್‌)' ಮೊದಲಾದ ಅಜಾದಿ 
ಪ್ರತ್ಯಯಗಳು ಪರದಲ್ಲಿದ್ದಾಗ, ಯಾವ ವಿಕಾರವೂ ಇರುವದಿಲ್ಲ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಧೀಮತ್‌ ನಲ್ಲಿರುವ “ತ್‌' ಕಾರಕ್ಕೆ ಜಶ್ತ್ವ(ದ್‌) 
ಕಾರ ಬಂದು, ಧೀಮದ್ಭಾ ಮ್‌ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 


(ತ್‌ ಕಾರಾನ್ತ ಧೀಮತ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಧೀಮಾನ್‌ ಧೀಮನೌ ಧೀಮನಃ 
ದ್ವಿತೀಯಾ ಧೀಮನ್ತಮ್‌ ಧೀಮನೌ ಧೀಮತಃ 
ತೃತೀಯಾ ಧೀಮತಾ ಧೀಮದ್ಭಾ ಕಮ್‌ ಧೀಮದಿಃ 
ಚತುರ್ಥೀ ಧೀಮತೇ ಧೀಮದ್ಭಾ ಕಮ್‌ ಧೀಮದ್ಭ .ೆ 
ಪಳ್ಳುಮೀ ಧೀಮತಃ ಧೀಮದ್ಭಾ ಕ್ರಮ್‌ ಧೀಮದ್ಭ .ೆ 
ಷಷ್ಠೀ ಧೀಮತಃ ಧೀಮತೋಃ ಧೀಮತಾಮ್‌ 
ಸಪ್ತಮೀ ಧೀಮತಿ ಧೀಮತೋಃ ಧೀಮತ್ತು 
ಸಂಬೋಧನ ಹೇ ಧೀಮನ್‌! ಹೇ ಧೀಮನೌ! ಹೇ ಧೀಮನ್ತಃ। 


ಉದಾ- ಭವಾನ್‌,ಭವನೌ(ತಾವು) - "ಭಾ' ಧಾತುವಿನಮೇಲೆ ಪ್ರಥಮಾ ವಿಭಕ್ತಿ 
ಏಕವಚನದಲ್ಲಿ “ಡವತು' ಪ್ರತ್ಯಯವನ್ನು ಸೇರಿಸಿ “ಕೃದನ್ನ'ವಾದಮೇಲೆ, ಭವತ್‌ 
ಎಂದಾಗುತ್ತದೆ. ಇದಕ್ಕೆ “ಪ್ರಾತಿಪದಿಕ ಸಂಜ್ಞೆ ಬಂದಮೇಲೆ, "ಸು(ಸ್‌)' ಪ್ರತ್ಯಯವನ್ನು 
ಸೇರಿಸಿದಾಗ, “ಅತ್ವನ'ವಾಗೋಣದರಿ೦ದ, ಪ್ರಕೃತ ಸೂತ್ರದಿಂದ ಉಪಧೆಗೆ ದೀರ್ಫ 
ಬಂದು, “ಉಗಿದಚಾಮ್‌ ಸರ್ವನಾಮಸ್ಥಾನೇಂಧಾತೋಃ” ಎಂಬ ಸೂತ್ರದಿಂದ, 
"ನುಮ್‌(ನ್‌)' ಆಗಮವು ಬಂದು, "ಸ್‌' ಕಾರ ಲೋಪವಾಗಿ, ಸ೦ಯೋಗಾನ್ತವಾದ 
"ತ್‌ ಕಾರಕ್ಕೆ ಲೋಪ ಬಂದು, ಭವಾನ್‌ ಎಂದು ರೂಪವು ಸಿದ್ದವಾಗುತ್ತದೆ. 

ಪ್ರಥಮಾ ವಿಭಕ್ತಿ ಏಕವಚನ ಬಿಟ್ಟು ಉಳಿದ ಸ್ಥಳಗಳಲ್ಲಿ, ದೀರ್ಫವು ಬರುವದಿಲ್ಲ. 
ಹೀಗಾಗಿ ಭವನ್ರೌ, ಭವನ್ನಃ, ಭವನ್ತಮ್‌, ಭವನ್ರೌ, ಭವತಃ, ಭವತಾ ಭವದ್ಭ್ಯಾಮ್‌ 
ಭವದ್ಭಿಃ ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಭವತ್‌ (ಆಗುವವನು) - "ಭೂ' ಧಾತುವಿನಮೇಲೆ ಶತೃ(ಅತ್‌) 
ಪ್ರತ್ಯಯವನ್ನು ಸೇರಿಸಿದಾಗಲೂ, ಭವತ್‌ ಎಂದೇ ರೂಪವು ಸಿದ್ಧವಾಗುತ್ತದೆ. ಇದು 
ಅತ್ವನ್ತ(ಅತು)ವಾಗಿ ಇಲ್ಲದಿರೋಣದ್ದರಿ೦ದ, ದೀರ್ಫ್ಥವು ಬರುವದಿಲ್ಲ. ಹೀಗಾಗಿ ಉಳಿದ 
ರೂಪಗಳೆಲ್ಲ ಹಿಂದಿನಂತೆಯೇ ಇರುತ್ತವೆ. 


ಹಡ್ಲಿಣ್ಸ್‌ ಪ್ರಕರಣಮ್‌ (ಹ.ಪು.) 363 


(ಅಭ್ಯಸ್ತ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ - 345. ಉಭೇ ಅಭ್ಯಸ್ತಮ್‌ ( 6.1೮) 
ವೃತ್ತಿಃ-ಷಾಷ್ಪ ದ್ವಿತ್ರಪ್ರಕರಣೇ ಯೇ ದ್ವೇ ವಿಹಿತೇ ತೇ ಉಭೇ ಸಮುದಿತೇ ಅಭ್ಯಸ್ತ 
ಸಂಜ್ಞೆ ಸಃ 
ಅ. ವೃ.-“ಏಕಾಚೋ ದ್ವೇ ಪ್ರಥಮಸ್ಯ” ಎಂಬ ಸೂತ್ರದಿಂದ “ದ್ವೇ” ಎಂಬ 
ಪದವು ಅನುವೃತ್ತವಾಗುತ್ತದೆ. 
ಅರ್ಥ- 6ನೇ ಅಧ್ಯಾಯದ ದ್ವಿತ್ವ ಪ್ರಕರಣದಲ್ಲಿ ಯಾವ ದ್ವಿತ್ತವು ಮಾಡಲಾಗಿದೆಯೋ, 
ಆ ಎರಡರ ಸಮುದಾಯಕ್ಕೂ "ಅಭ್ಯಸ್ತಸಂಜ್ಞೆಯು' ಬರುತ್ತದೆ. ದ್ವಿತ್ವ ಪ್ರಕರಣವು 
ಅಷ್ಟಾಧ್ಯಾಯಿಯಲ್ಲಿ 6ನೆಯ ಮತ್ತು 8ನೆಯ ಅಧ್ಯಾಯಗಳಲ್ಲಿ ಬರುತ್ತದೆ. ಈ ದ್ವಿತ್ವವು 
6ನೆಯ ಅಧ್ಯಾಯದ ದ್ವಿತ್ವ ಪ್ರಕರಣಕ್ಕೆ ಸಂಬಂಧಿಸಿದೆ. ಆದುದರಿಂದ 8ನೆಯ ಅಧ್ಯಾಯದ 
ಸೂತ್ರಗಳಿಂದ ದ್ವಿತ್ವವಾದರೆ, ಅವುಗಳಿಗೆ “ಅಭ್ಯಸ್ತ ಸಂಜ್ಞೆಯು” ಬರುವದಿಲ್ಲ. 
(ನುಮ್‌ ಆಗಮವನ್ನು ನಿಷೇಧಿಸುವ ಸೂತ್ರ) 


ಸೂತ್ರ - 346. ನಾಭ್ಯಸ್ಥಾಜ್ಞತುಃ (7.178) 


ವೃತ್ತಿಃ-ಅಭ್ಯಸ್ತಾತ್ತರಸ್ಯ ಶತುರ್ನುಮ್‌ ನ। ದದತ್‌, ದದದ್‌,, ದದತೌ। ದದತಃ 


ಪ. ಛೇ.- ನ, ಅಭ್ಯಸ್ತಾತ್‌, ಶತುಃ 

ಅ. ವೃ- “ಇದಿತೋ ನುಮ್‌ ಧಾತೋಃ” ಸೂತ್ರದಿಂದ "ನುಮ್‌' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಅಭ್ಯಸ್ತ ಸಂಜ್ಞೆಯುಳ್ಳ ಶಬ್ದಗಳ ನಂತರ ಇರುವ "ಶತೃ(ಅತ್‌)' ಪ್ರತ್ಯಯಕ್ಕೆ 
ನುಮಾಗಮವು ಬರುವದಿಲ್ಲ. ಇಲ್ಲಿ “ಉಗಿದಚಾಮ್‌ ಸರ್ವನಾಮಸ್ಥಾನೇಂಧಾತೋಃ” 
ಎಂಬ ಸೂತ್ರದಿಂದ ಬರಬೇಕಾದ "ನುಮ್‌(ನ್‌)' ಆಗಮವು ನಿಷೇಧಿತವಾಗಿದೆ. 

ಉದಾ_ ದದತ್‌, ದದದ್‌( ಕೊಡುತ್ತಿರುವವನು)- “ದಾ' ಧಾತುವಿನ ನಂತರ 
"ಶತೃ' ಪ್ರತ್ಯಯವನ್ನು ಸೇರಿಸಿದಮೇಲೆ, "ಶ್ಲು(ಲೋಪ)' ಪ್ರತ್ಯಯಬ೦ದು, ಅದಕ್ಕೆ ದ್ವಿತ್ವ 
ಬಂದಮೇಲೆ, “ಅಭ್ಯಾಸ ಸಂಜ್ಞೆಯನ್ನು ಪಡೆದು ಹ್ರಸ್ತವಾಗಿ "ಆ' ಕಾರಕ್ಕೆ ಲೋಪ 
ಮೊದಲಾದವುಗಳಾದಮೇಲೆ, ಪರರೂಪದಿಂದ ದದತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
(ದಾ*ಶತ್ಯ(ಅತ್‌)-ಶ್ಲು ಎ೦ದಿದ್ದಾಗ, "ದಾ' ಕೈ ದ್ವಿತ್ವ ಬಂದು, ದಾದಾ+ಅತ್‌ಶ್ನು 
(ಲೋಪ)-ದಾದಾ* ಅತ್‌ ಎಂದಿದ್ದಾಗ, "ದಾದಾ' ಎಂಬುದಕ್ಕೆ “ಅಭ್ಯಾಸ ಸಂಜ್ಞೆ 
ಬಂದು, ಪೂರ್ವ “ದಾ' ಕಾರಕ್ಕೆ ಹ್ರಸ್ತವಾಗಿ, ದದಾ--ಅತ್‌ ಎಂದಿದ್ದಾಗ, “ಅತೋಗುಣೇ” 
ಎಂಬ ಸೂತ್ರದಿಂದ ಪರಸವರ್ಣ ಬಂದು, ದದತ್‌ ಎಂದು ರೂಪವಾಗುತ್ತದೆ. 

ಈ ದದತ್‌ ಗೆ "ಪ್ರಾತಿಪದಿಕ ಸಂಜ್ಞೆ ಬಂದು, “ಉಭೇಂಭ್ಯಸ್ತಮ್‌” ಎಂಬ ಸೂತ್ರದಿಂದ 
ದ್ವಿತ್ವ ರೂಪಕ್ಕೆ “ಅಭ್ಯಸ್ತ ಸಂಜ್ಞೆ? ಬಂದು - 


ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ, "ಸು(ಸ್‌)' ಪ್ರತ್ಯಯ ಸೇರಿಸಿದ ಮೇಲೆ, 


ಮ) 


364 ಲಘುಸಿದ್ಧಾ೦ತ ಕೌಮುದೀ 


“ಉಗಿದಚಾಮ್‌ ಸರ್ವನಾಮಸ್ಥಾನೇಂಧಾತೋಃ" ಎಂಬ ಸೂತ್ರದಿಂದ ಬರಬೇಕಾದ 
“ನುಮ್‌(ನ್‌)' ಆಗಮವು, ಪ್ರಕೃತ ಸೂತ್ರದಿಂದ ನಿಷೇಧಸಲ್ಪಟ್ಟು, ದದತ್‌ ಎಂದು 
ರೂಪವಾಗುತ್ತದೆ. "ಸು(ಸ್‌)' ಪ್ರತ್ಯಯದ ಲೋಪವಾದಮೇಲೆ, *ತ್‌' ಕಾರಕ್ಕೆ “ರುಲಾಮ್‌ 
ಜಶೋತನ್ನೇ” ಎಂಬ ಸೂತ್ರದಿಂದ ಜಶ್ಚ್ವ(ದ್‌)' ಬಂದು, ದದದ್‌ ಎಂದಾದಮೇಲೆ, 
“ವಾವಸಾನೇ” ಎಂಬ ಸೂತ್ರದಿಂದ ವೈಕಲ್ಪಿಕವಾಗಿ ಚರ್ತ್ವ(ತ್‌) ಬಂದು ದದತ್‌ 
ಮತ್ತು ದದದ್‌ ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. 


ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ವಿಕಾರವೂ ಇರುವದಿಲ್ಲ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಜಶ್ತ್ವ' ಮಾಡಿದಾಗ, ದದತೌ, ದದತಮ್‌ 
ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 


(ತ್‌ ಕಾರಾನ್ಷ ದದತ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ದದತ್‌.ದದದ್‌ ದದತೌ ದದತಃ 
ದ್ವಿತೀಯಾ ತದತಮ್‌ ದದತೌ ದದತಃ 
ತೃತೀಯಾ ದದತಾ ದದದ್ಭಾ ಕಮ್‌ ದದದ್ದಿ; 
ಚತುರ್ಥೀ ದದತೇ ದದದ್ಭಾ ಕಮ್‌ ದದದ್ಭ ೫ 
ಪಣ್ಞುಮೀ ದದತಃ ದದದ್ದಾ ಮ್‌ ದದದ್ಭ ಣೆ 
ಷಷ್ಠೀ ದದತಃ ದದತೋಃ ದದತಾಮ್‌ 
ಸಪ್ತಮೀ ದದತಿ ದದತೋಃ ದದತ್ಸು 
ಸಂಬೋಧನ ಹೇ ದದತ್‌, ಹೇ ದದತೌ!। ಹೇ ದದತಃ! 
ಹೇ ದದದ್‌। 


(ಆಕ್ಸ್‌ ಮೊದಲಾದ 7 ಧಾತುಗಳಗೆ ಅಭ್ಯಸ್ತ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ - 347. ಜಕ್ಷಿತ್ಯಾದಯಃ ಷಟ್‌ (6.1.6) 

ವೃತ್ತಿಃ-ಷಟ್‌ ಧಾತವಃ ಅನ್ಯೇ ಜಕ್ಷಿತಿಶ್ಚ ಸಪ್ತಮ ಏತೇ ಅಭ್ಯಸ್ತ ಸಂಜ್ಞಾ ಸು 
ಜಕ್ಷತ್‌,ಜಕ್ಷದ್‌!ಜಕ್ಷತೌ। ಜಕ್ಷತ॥ ಏವಂ ಜಾಗ್ರತ್‌, ದರಿದ್ರತ್‌, ಶಾಸತ್‌, ಚಕಾಸತ್‌। 
ಗುಪ್‌, ಗುಬ್‌। ಗುಪೌ। ಗುಪಃ ಗುಬ್ಭಾ ಮ್‌! 

ಪ. ಛೇ. - ಜಕ್ಕ್‌ ಇತ್ಯಾದಯಃ, ಷಟ್‌! 

ಅ. ವೃ-“ಉಭೇಇಭ್ಯಸ್ತಮ್‌? (6.1.5) ಎ೦ಬ ಸೂತ್ರದಿಂದ “ಅಭ್ಯಸ್ತಮ್‌' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಜಾಗೃ ಮೊದಲಾದ 6 ಧಾತುಗಳಿಗೂ ಹಾಗೂ 7ನೇಯದಾದ ಜಕ್ಷ್‌ 
ಧಾತುವಿಗೂ, “ಅಭ್ಯಸ್ತ ಸಂಜ್ಞೆಯು ಬರುತ್ತದೆ. ದ್ವಿತ್ವವಿಲ್ಲದೇನೇ ಈ 7 ಧಾತುಗಳಿಗೆ 


ಷಡ್ಗಿಲ್‌ ಪ್ರಕರಣಮ್‌ (ಹ.ಪು.) 365 


“ಅಭ್ಯಸ್ತ ಸಂಜ್ಞೆಯು” ಬರುತ್ತದೆ. ಇದಕ್ಕೆ ಸಂಬಂಧಿಸಿದ ವೈಯಾಕರಣಿಗಳ ಶ್ಲೋಕವು 
ಈ ಕೆಳಗಿನಂತಿದೆ. 

ಜಕ್ಷಿ-ಜಾಗ್ಯೃ-ದರಿದ್ರಾ-ಶಾಸ್‌-ದೀಧೀಜ ್‌-ವೇವೀರ್ಜ್‌-ಚಕಾಸ್‌ ತಥಾ। 

ಅಭ್ಯಸ್ತ ಸಂಜ್ಞಾ ವಿಜ್ಞೇಯಾ ಧಾತವೋ ಮುನಿಭಾಷಿತಾಃ॥ 

ಈ 7 ಧಾತುಗಳಿಗೆ ಅಭ್ಯಸ್ತ ಸಂಜ್ಞೆ ಬಂದಮೇಲೆ, “ಶತೃ(ಅತ್‌)' ಪ್ರತ್ಯಯವನ್ನು 
ಸೇರಿಸಿದಮೇಲೆ “ನಾಭ್ಯಸ್ತಾಚ್ಛತುಃ” (7.178) ಎಂಬ ಸೂತ್ರದಿಂದ ನುಮಾಗಮವು 
ನಿಷೇಧಿಸಲ್ಪಟ್ಟಿದೆ. 

ಉದಾ- ಜಕ್ಷತ್‌(ತಿನ್ನುತ್ತಿರುವ/ನಗುತ್ತಿರುವ)- ಜಕ್ಸ್‌-ಭಕ್ಷ್‌-ಹಸನಯೋಃ ಎಂಬ 
ಅರ್ಥದಲ್ಲಿರುವ "ಜಕ್ಡ್‌' ಧಾತುವಿನಮೇಲೆ, "ಶತೃ(ಅತ್‌)' ಪ್ರತ್ಯಯವನ್ನು ಸೇರಿಸಿದಮೇಲೆ, 
ಜಕ್ಸ್‌- ಅತ್‌-ಜಕ್ಷತ್‌ ಎಂದಾಗುತ್ತದೆ. ಇದಕ್ಕೆ "ಪ್ರಾತಿಪದಿಕ ಸಂಜ್ಞೆ ಬಂದು- ಪ್ರಥಮಾ 
ವಿಭಕ್ತಿ ಏಕವಚನದಲ್ಲಿ, "ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ, ಇದಕ್ಕೆ “ಅಭ್ಯಸ್ತ 
ಸಂಜ್ಞೆ ಬರೋಣದ್ದರಿಂದ, ಪ್ರಾಪ್ತವಾದ, "ನುಮ್‌' ಆಗಮವನ್ನು, “ನಾಭ್ಯಸ್ಥಾಚ್ಛತುಃ” 
(7.1.78) ಎಂಬ ಸೂತ್ರದಿಂದ ನಿಷೇಧಿಸಲಾಗಿದೆ. "ಸ್‌' ಕಾರದ “ಲೋಪ' ವಾದಮೇಲೆ 
“ತ್‌' ಕಾರಕ್ಕೆ ಜಶ್ಹ್ವ(ದ್‌) ಬಂದು “ವಾವಸಾನೇ” ಎಂಬ 

ಸೂತ್ರದಿಂದ ವೈಕಲ್ಪಿಕವಾಗಿ ಚರ್ತ್ವ ಬಂದು, ಜಕ್ಷತ್‌ ಮತ್ತು ಜಕ್ಷದ್‌ ಎಂದು 
ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ವಿಕಾರವೂ ಆಗದೇ ಜಕ್ಷತೌ, 
ಜಕ್ಷತಃ ಇತ್ಯಾದಿ ರೂಪಗಳು ಆಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಜಶ್ತ್ವ ಮಾಡಿದಾಗ, ಜಕ್ಷದ್ಭ್ಯಾಮ್‌ ಇತ್ಯಾದಿ 
ರೂಪಗಳಾಗುತ್ತವೆ. 

ಇದೇ ರೀತಿಯಲ್ಲಿ "ಜಾಗ್ರತ್‌(ಎಚ್ಚರವಾಗಿರುವವನು)' ದರಿದ್ರತ್‌, ಶಾಸತ್‌, ಚಕಾಸತ್‌ 
ಶಬ್ದದ ರೂಪಗಳೂ ಸಿದ್ಧವಾಗುತ್ತವೆ. 

ಇಲ್ಲಗೆ "ತ್‌' ಕಾರಾನ್ತ ಶಬ್ದಗಳು ಮುಗಿದವು 
ಈಗ "ಪ್‌' ಕಾರಾನ್ತ ಶಬ್ದಗಳು ಆರಂಭವಾಗುತ್ತವೆ. 

ಉದಾ- ಗುಪ್‌,ಗುಬ್‌- (ಗೋಪಾಯತಿ ಇತಿ ಗುಪ್‌-ರಕ್ಷಣೆ ಮಾಡುವವನು)- 
ಗುಪೂ(ಗುಪ್‌) ಧಾತುವಿನಮೇಲೆ "ಕ್ಸಿಪ್‌' ಪ್ರತ್ಯಯವನ್ನು ಸೇರಿಸಿ ಗುಪ್‌-ಕ್ವಿಪ್‌ 
ಎಂದಿದ್ದಾಗ, “ಕ್ವಿಪ್‌' ಪ್ರತ್ಯಯವು ಸರ್ವಾಪಹಾರವಾದಮಲೆ "ಗುಪ್‌' ಅಷ್ಟೇ 
ಉಳಿದಿರುತ್ತದೆ. ಇದಕ್ಕೆ “ಪ್ರಾತಿಪದಿಕ ಸಂಜ್ಞೆ: ಬಂದಮೇಲೆ, "ಸು(ಸ್‌)' ಪ್ರತ್ಯಯವನ್ನು 
ಸೇರಿಸಿ, ಗುಪ್‌*ಸ್‌ ಎಂದಿದ್ದಾಗ, “ಹಲ್‌ಜ್ಯಾಭ್ಯೋ ದೀರ್ಫಾತ್‌ಸುತಿಸ್ಯಪೃಕ್ಷಮ್‌ 
ಹಲ್‌” ಎಂಬ ಸೂತ್ರದಿಂದ “ಸ್‌' ಕಾರಕ್ಕೆ ಲೋಪ ಬಂದು ನಂತರ, "ಪ್‌' ಕಾರಕ್ಕೆ 
ಜಶ್ತ್ವ ಬಂದು, ವೈಕಲ್ಲಿಕ ಚರ್ತ್ವದಿಂದ ಗುಪ್‌, ಗುಬ್‌ ಎಂಬ ಎರಡು ರೂಪಗಳು 
ಸಿದ್ಧವಾಗುತ್ತವೆ. 


366 ಲಘುಸಿದ್ಧಾಂತ ಕೌಮುದೀ 


ಅಜಾದಿ ವಿಭಕ್ತಿಗಳು ಪರವಾದಾಗ, ಯಾವ ವಿಕಾರವೂ ಇಲ್ಲದೇ ಕೇವಲ 
ವರ್ಣಸಂಯೋಜನೆಯಿಂದ ಗುಪೌ, ಗುಪಃ ಇತ್ಯಾದಿ ರೂಪಗಳಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರವಾದಾಗ, ಜಶ್ತ | ಸಂಧಿಯಿಂದ, ಗುಬ್ಭಾ ಕ್‌ ಮತ್ತು 
ಗುಬ್ಬಿಃ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 


(ಪ್‌ ಕಾರಾನ್ತ ಗುಪ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಗುಪ್‌,ಗುಬ್‌ ಗುಪೌ ಗುಪಃ 
ದ್ವಿತೀಯಾ ಗುಪಮ್‌ ಗುಪೌ ಗುಪಃ 
ತೃತೀಯಾ ಗುಪಾ ಗುಬ್ಭಾ ತಮ್‌ ಗುಬ್ಬಿಃ 
ಚತುರ್ಥೀ ಗುಪೇ ಗುಬ್ಭಾ ಕ್‌ ಗುಬ್ಬ 8 
ಪಣ್ಞುಮೀ ಗುಪಃ ಗುಬ್ಭಾ ಕಮ್‌ ಗುಬ್ಬ ೫ 
ಷಷ್ಠೀ ಗುಪಃ ಗುಪೋಃ ಗುಪಾಮ್‌ 
ಸಪ್ತಮೀ ಗುಪಿ ಗುಪೋಃ ಗುಪ್ಪು 
ಸಂಬೋಧನ ಹೇ ಗುಪ್‌!, ಹೆ ಗುಪೌ! ಹೇ ಗುಪಃ 
ಹೇ ಗುಬ್‌! 


ಇಲ್ಲಗೆ ಪ್‌-ಕಾರಾನ ಶಬ್ದಗಳು ಮುಗಿದವು 
(ಇನ್ನು ಮುಂದೆ ಶ್‌-ಕಾರಾನ್ಷ ಶಬ್ದಗಳು ಆರಂಭವಾಗುತ್ತವೆ) 
(ಕರ್ಜಾ್‌ ಮತ್ತು ಕ್ವಿನ್‌ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 
ಸೂತ್ರ - 348. ತ್ಯದಾದಿಷು ದೃಶೋನಾಲೋಕನೇ ಕಜಾಕ್‌ ಚ (3.2.60) 
ವೃತ್ತಿಃ-ತ್ಯದಾದಿಷು ಉಪಪದೇಷು ಅಜ್ಜಾನಾರ್ಥಾತ್‌ ದೃಶೇಃ ಕಣ್‌ ಸ್ಯಾತ್‌ 
ಚಾತ್‌ ಕ್ವಿನ್‌। 
ಪ. ಛೇ. - ತ್ಯದಾದಿಷು, ದೃಶಃ, ಅನಾಲೋಕನೇ, ಕಣ್‌, ಚ। 
ಅ. ವೃ.-“ಸ್ಪೃಶೋಇನುದಕೇ ಕ್ವಿನ್‌” ಎಂಬ ಸೂತ್ರದಿಂದ “ಕ್ವಿನ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 
ಅರ್ಥ- “ತ್ಯದ್‌' ಮೊದಲಾದ ಶಬ್ದಗಳು ಉಪಪದವಾದಾಗ, ಜ್ಞಾನ ಭಿನ್ನಾರ್ಥವಾದ 
“ದೃಶ್‌' ಧಾತುವಿನ ನಂತರ, "ಕಇಗ್‌' ಮತ್ತು "ಕ್ಲಿನ್‌ ಪ್ರತ್ಯಯಗಳು ಬರುತ್ತವೆ. ಸೂತ್ರದಲ್ಲಿ 
ಚ- ಕಾರದ ಪ್ರಯೋಗವಿರೋಣದ್ದರಿಂದ, ಮೇಲಿಂದ ಮೇಲೆ ಎರಡೂ ಪ್ರತ್ಯಯಗಳೂ 
ಬರುತ್ತವೆ. “ಕಇಗ್‌(ಅ)' ಪ್ರತ್ಯಯ ಬಂದಾಗ, ಕೇವಲ ಅ-ಕಾರ ಮಾತ್ರ ಉಳಿಯುತ್ತದೆ. 
ಧಾತುವಿನ ಜೊತೆಗೆ ಸೇರಿಕೋಂಡು ಅ-ಕಾರಾನ್ತ ಪುಲ್ಲಿಂಗ ಶಬ್ದವಾಗುತ್ತದೆ. 


ಉದಾ- "ದೃಶ್‌' ಧಾತುವನ್ನು “ತ್ಯದ್‌' ಉಪಪದದ ಜೊತೆಗೆ ಸೇರಿಸಿ, ಅದಕ್ಕೆ 


ಷಡ್ಗಿಲ್‌ ಪ್ರಕರಣಮ್‌ (ಹ.ಪು.) 367 


"ಕರ್‌ಅ)' ಪ್ರತ್ಯಯವನ್ನು ಸೇರಿಸಿದಾಗ, “ತಾದ್ಯಶ' ಎಂದು ಅ-ಕಾರಾನ್ತ ಪುಲ್ಲಿಂಗ 
ಶಬ್ದವಾಗುತ್ತದೆ. ತಾದೃಶಃ, ತಾದೃಶೌ, ತಾದೃಶಾಃ ಎಂದು ಪ್ರಥಮಾ ವಿಭಕ್ತಿಯ 
ರೂಪಗಳು ಸಿದ್ಧವಾಗುತ್ತವೆ. 

ಸ್ತ್ರೀ ಪ್ರತ್ಯಯವಾದ "ಜೇಪ್‌(ಈ)' ಸೇರಿಸಿದಾಗ, “ಟಿಡ್ಡಾಣಇ್‌... ಕಣ್‌ ಕ್ಷರಪಃ” 
ಎ೦ಬ ಸೂತ್ರವು ಪ್ರವೃತ್ತವಾಗಿ, ತಾದೃಶೀ ಎಂದು ರೂಪವು ಸಿದ್ಧವಾಗುತ್ತದೆ. 

ನಪುಂಸಕ ಲಿಂಗದಲ್ಲಿ ಪುಲ್ಲಿಂಗದಲ್ಲಿ ಹೇಗೋ ಹಾಗೆ, ಅ-ಕಾರಾನ್ತ ಶಬ್ದವಾಗಿ, 
ತಾದೃಶಮ್‌, ತಾದೃಶೇ, ತಾದೃಶಾನಿ ಎಂದು ರೂಪಗಳಾಗುತ್ತವೆ. 

ಕ್ವಿನ್‌ ಪ್ರತ್ಯಯವು ಬಂದಾಗ, ಅದು ಸರ್ವಾಪಹಾರವಾಗಿ “ದೃಶ್‌' ಎಂದು 
“ಹಲನ್ತ' ಶಬ್ದವಾಗುತ್ತದೆ. “ಕ್ವಿನ್‌ ಆಗಲಿ ಅಥವಾ "ಕ್‌ ಪ್ರತ್ಯಯವಾಗಲಿ, ತೃದಾದಿಯಲ್ಲಿ 
ಅವುಗಳಿಗೆ ಆ-ಕಾರಾನ್ನಾದೇಶವು ಬರುತ್ತದೆ ಎಂಬುದನ್ನು ಮುಂದಿನ ಸೂತ್ರದಲ್ಲಿ 
ಹೇಳಲಾಗಿದೆ. 


(ಆ-ಕಾರವನ್ನು ಅಂತಾದೇಶವಾಗಿ ವಿಧಿಸುವ ಸೂತ್ರ) 


ಸೂತ್ರ - 349. ಆ ಸರ್ವನಾಮ್ನಃ (6.9.91) 
ವೃತ್ತಿಃ-ಸರ್ವನಾಮ್ನಃ “ಆ'ಕಾರಃ ಅ೦ತಾದೇಶಃ ಸ್ಯಾತ್‌ “ದೃಗ್‌-ದೃಶ್‌-ವತುಷು?] 
ತಾದ್ಯಕ್‌, ತಾದೃಗ್‌। ತಾದೃಶೌ। ತಾದೃಶಃ। ತಾದೃಗ್ಭ್ಯಾಮ್‌। ವೃಶ್ಚ ಇತಿ ಷಃ ಜಶ್ತ್ವ- 
ಚತ್ವೇ । ವಿಟ್‌, ಎಡ್‌। ವಿಶೌ..ವಿಶಃ ವಿಡ್ಛ್ಯಾಮ್‌। 
ಅ. ವೃ. - “ದೃಗ್‌-ದೃಶ್‌-ವತುಷು” ಎಂಬ ಸೂತ್ರವು ಅನುವೃತ್ತವಾಗಿದೆ. 
ಅರ್ಥ- “ದೃಗ್‌, ದೃಶ್‌, ಶಬ್ದಗಳು, ಮತ್ತು "ವತು' ಪ್ರತ್ಯಯ ಪರದಲ್ಲಿದ್ದಾಗ, 
“ಸರ್ವನಾಮ ಸಂಜ್ಞೆ ಯುಳ್ಳ ಶಬ್ದಗಳಿಗೆ ಆ- ಕಾರವು ಅನ್ನಾದೇಶವಾಗಿ ಬರುತ್ತದೆ. 
ಉದಾ. ತಾದೃಕ್‌, ತಾದೃಗ್‌(ಅದರಂತಿರುವ) - "ತದ್‌' (ತ್ಯದಾದಿ) ಉಪಪದದ 
ನಂತರ “ದೃಶ್‌' ಧಾತುವನ್ನು ಸೇರಿಸಿದಮೇಲೆ, “ತ್ಯದಾದಿಷು ದೃಶೋ5ನಾಲೋಕನೇ 
ಕಇ್‌ಚ” (3.2.60) ಎಂಬ ಸೂತ್ರಕ್ಕನುಸಾರವಾಗಿ, "ಕ್ವಿನ್‌' ಪ್ರತ್ಯಯವನ್ನು 
ಸೇರಿಸಿದಮೇಲೆ, ಅದು ಸರ್ವಾಪಹಾರವಾಗಿ "ದೃಶ್‌' ಎಂದೇ ಪರದಲ್ಲಿ ಉಳಿದು, 
"ತದ್‌' ದಲ್ಲಿರುವ "ದ್‌' ಕಾರದ ಸ್ಥಾನದಲ್ಲಿ "ಆ' ಕಾರವು ಆದೇಶವಾಗಿ ಬಂದು, 
"ತಾದೃಶ್‌' ಎಂದಾಗುತ್ತದೆ. ನಂತರ ಇದಕ್ಕೆ "ಪ್ರಾತಿಪದಿಕ ಸಂಜ್ಞೆ ಬಂದು, "ಸು(ಸ್‌)' 
ಸೇರಿಸಿ ತಾದೃಶ್‌4ಸ್‌ ಎಂದಿದ್ದಾಗ, “ಹಲ್ವಾ ್ಯೋ ದೀರ್ಪಾತ್‌ ಸುತಿಸ್ಯಪೃಕ್ತತಮ್‌ 
ಹಲ್‌” ಎಂಬ ಸೂತ್ರದಿಂದ "ಸ್‌' ಕಾರ ಲೋಪವಾಗಿ “ತಾದೃಶ್‌' ಎಂದೇ ಇರುತ್ತದೆ. 
ನಂತರ “ಕ್ವಿನ್‌ ಪ್ರತ್ಯಯಸ್ಯ ಕುಃ” ಎಂಬ ಸೂತ್ರದಿಂದ "ಶ್‌' ಕಾರಕ್ಕೆ ಕುತ್ನ(ಕ್‌)', 
ಮತ್ತು “ವಶ್ವ-ಬಸ್ತ.... ಷಃ” ಎಂಬ ಸೂತ್ರದಿಂದ 'ಷತ್ನ' ಎರಡೂ ಒಟ್ಟಿಗೇ ಪ್ರವೃತ್ತವಾದಾಗ, 
“ಕ್ವಿನ್‌ ಪ್ರತ್ಯಯಸ್ಯ ಕುಃ” ಎ೦ಬ ಸೂತ್ರವು ಪರ-ತ್ರಿಪಾದಿಯಾಗಿರೋಣದರಿಂದ ಅದು 
ಅಸಿದ್ದವಾಗುತ್ತದೆ. ಆದ್ದರಿಂದ ಇನ್ನೊಂದು ಸೂತ್ರವಾದ “ವ್ರಶ್ವ-ಭ್ರಸ್ಟ... ಷಃ” ಎಂಬ 
ಸೂತ್ರವೇ ಪ್ರವೃತ್ತವಾಗಿ, "ಷತ್ತ(ಷ್‌)' ವು ಆದೇಶವಾಗಿ ಬಂದು, "ತಾದೃಷ್‌' 


368 ಲಘುಸಿದ್ಧಾಂತ ಕೌಮುದೀ 


ಎಂದಾಗುತ್ತದೆ. “ಷ್‌' ಕಾರಕ್ಕೆ ಜಶ್ಚ(ಡ್‌) ಬಂದು, ಆ “ಡ್‌' ಕಾರಕ್ಕೆ ಕುತ್ವ(ಗ್‌) 
ಬಂದು “ವಾವಸಾನೇ” ಎಂಬ ಸೂತ್ರದಿಂದ ವೈಕಲ್ಲಿಕ "ಚರ್ವ್ವ' ಬಂದು, ತಾದ್ಯಕ್‌, 
ಮತ್ತು ತಾದೃಗ್‌ ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ, 


ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ವಿಕಾರಗಳೂ ಆಗದೇ ತಾದ್ಯಶೌ, 
ತಾದೃಶಃ ಇತ್ಯಾದಿ ರೂಪಗಳಾಗುತ್ತವೆ. 

ಇನ್ನು ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಷತ್ವ(ಷ್‌)' ಜಶ್ಚ್ವ(ಡ್‌), ಕುತ್ಸ(ಗ್‌) 
ಗಳು ಬಂದು, ತಾದೃಗ್ಭಾ ಮ್‌, ತಾದೃಗ್ಳಿಃ, ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ವಿಶೇಷ [“ತ್ಯದ್‌, ತದ್‌, ಯದ್‌, ಏತದ್‌, ಇದಮ್‌ (ಅದಸ್‌ ಶಬ್ದದ ಏಕವಚನ 
ಮತ್ತು ದ್ವಿವಚನ), ಯುಷ್ಕದ್‌, ಅಸ್ಮದ್‌, ಭವತು, ಕಿಮ್‌, ಈ ಶಬ್ದಗಳು ತ್ಯದಾದಿಗಣ 
ಪಠಿತಗಳಾಗಿವೆ. ಇವುಗಳ ಮೇಲೂ “ಕಣ್‌” ಮತ್ತು “ಕ್ವಿನ್‌' ಪ್ರತ್ಯಯಗಳು ಬರುತ್ತವೆ. 
ದೃಗ್‌, ದೃಶ್‌ ಮತ್ತು ವತು ಈ ಪ್ರತ್ಯಯಗಳು ಪರದಲ್ಲಿದ್ದಾಗಲೂ “ಆ” ಕಾರವು 
ಅಂತಾದೇಶವಾಗಿ ಬರುತ್ತದೆ]. 

ಉದಾ- ತ್ಯಾದೃಶಃ, ತ್ಯಾದ್ಯಕ್‌ — “ತ್ಯದ್‌' ಶಬ್ದದಿಂದ ತಾದೃಶಃ ಮತ್ತು ತಾದೃಕ್‌ 
ಎಂಬ ಶಬ್ದಗಳು ಆಗುತ್ತವೆ. (ಅವನಂತೆ ಕಾಣುವ ಎಂದು ಅರ್ಥ). "ಯದ್‌' 
ಶಬ್ದದಿ೦ದ ಯಾದೃಶಃ ಮತ್ತು ಯಾದ್ಯಕ್‌ (ಯಾವರೀತಿ ಕಾಣುವವನು) ಎಂಬ 
ರೂಪಗಳು ಆಗುತ್ತವೆ. 


"ಏತದ್‌' ಶಬ್ದದಿಂದ ಏತಾದೃಶಃ, ಏತಾದೃಕ್‌( ಈ ರೀತಿ ಕಾಣುವವನು) ಎಂಬ 
ರೂಪಗಳು ಆಗುತ್ತವೆ. 


“ಇದಮ್‌' ಶಬ್ದದಿಂದ ಈದೃಶಃ ಮತ್ತು ಈದೃಕ್‌ ( ಇಂತಹ ) ಎಂಬ ರೂಪಗಳು 
ಆಗುತ್ತವೆ. 

"ಯುಷದ್‌' ಶಬ್ದದಿಂದ ಯುಷ್ಕಾದೃಶಃ, ಮತ್ತು ಯುಷ್ಮಾದೃಕ್‌(. ನಿಮ್ಮಂತಹ) 
ಎ೦ಬ ರೂಪಗಳು ಆಗುತ್ತವೆ. 

'ಅಸ್ಮದ್‌' ಶಬ್ದದಿಂದ ಅಸ್ಮಾದೃಶಃ ಮತ್ತು ಅಸ್ಮಾದೃಕ್‌ (ನಮ್ಮಂತಹ) ಎಂಬ 
ರೂಪಗಳು ಆಗುತ್ತವೆ. 

“ಭವತ್‌' ಶಬ್ದದಿಂದ, ಭವಾದೃಶಃ ಮತ್ತು ಭವಾದ್ಯಕ್‌ (ತಮ್ಮಂತಹ) ಎಂಬ 
ರೂಪಗಳು ಆಗುತ್ತವೆ. 


“ಕಿಮ್‌' ಶಬ್ದದಿಂದ ಕೀದೃಶಃ ಮತ್ತು ಕೀದೃಕ್‌( ಯಾರಂತೆ) ಎಂಬ ರೂಪಗಳು 
ಆಗುತವೆ. 


“ಇದಮ್‌' ಮತ್ತು ಕಿಮ್‌ ಶಬ್ದಗಳಿಗೆ ಆ-ಕಾರವು ಆದೇಶವಾಗಿ ಬಾರದೇ "ಈಶ್‌' 
ಮತ್ತು “ಕೀ? ಶಬ್ದಗಳು ಆದೇಶವಾಗಿ ಬರುತ್ತವೆ]. 


ಉದಾ- ವಿಟ್‌,ವಿಡ್‌(ವೈಶ್ಯನು) - "ವಿಶ್‌' ಧಾತುವಿನ ಮೇಲೆ "ಕ್ಲಿನ್‌ ಪ್ರತ್ಯಯವನ್ನು 


ಷಡ್ಲಿಲ್ಲ್‌ ಪ್ರಕರಣಮ್‌ (ಹ.ಪು.) 369 


ಸೇರಿಸಿ, ವಿಶ್‌-ಕ್ವಿನ್‌ ಎ೦ದಿದ್ದಾಗ, “ಕ್ವಿನ್‌' ಪ್ರತ್ಯಯವು ಸರ್ವಾಪಹಾರವಾಗಿ, "ವಿಶ್‌ 
ಮಾತ್ರ ಉಳಿಯುತ್ತದೆ. ಅದಕ್ಕೆ "ಪ್ರಾತಿಪದಿಕ ಸಂಜ್ಞೆ ಬಂದು, "ಸು(ಸ್‌)' ಸೇರಿಸಿ 
ವಿಶ್‌.ಸ್‌ ಎಂದಿದ್ದಾಗ, “ಹಲ್ವಾ ಚ್ಕೋ ದೀರ್ಫಾತ್‌ ಸುತಿಸ್ಯಪೃಕ್ಷತಮ್‌ ಹಲ್‌” 
ಎ೦ಬ ಸೂತ್ರದಿಂದ "ಸ್‌' ಕಾರ ಲೋಪವಾಗಿ, "ವಿಶ್‌' ನಲ್ಲಿರುವ "ಶ್‌' ಕಾರಕ್ಕೆ 
“ವಶ್ನ-ಭಸ್ವ..... ಷಃ” ಎಂಬ ಸೂತ್ರದಿಂದ “ಷತ್ನ' ಬಂದು, "ವಿಷ್‌' ಎಂದಾಗಿ, "ಷ್‌' 
ಕಾರಕ್ಕೆ ಜಶ್ವ್ವದಿಂದ "ಡ್‌' ಕಾರ, ಹಾಗೆಯೇ “ವಾಂವಸಾನೇ” ಎಂಬ ಸೂತ್ರದಿಂದ 
ವೈಕಲ್ಪಿಕ "ಚರ್ತ್ವ' ಬಂದು "ವಿಟ್‌' "ವಿಡ್‌' ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಅಜಾದಿ ವಿಭಕ್ತಿಗಳು ಪರವಾದಾಗ, ಯಾವ ವಿಕಾರವೂ ಆಗದೇ ವಿಶೌ, ವಿಶಃ, 
ವಿಶಮ್‌, ವಿಶಾ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಷತ್ವ, ಜಶ್ಚ್ವಗಳಾಗಿ ಎಡ್ಭಾ ಮ್‌, 
ವಿಡ್ಛಿಃ.....ವಿಟ್ಟ್ಸು ವಿಟ್ಟು ಇತ್ಯಾದಿ ರೂಪಗಳಾಗುತ್ತವೆ. 


(ಕ್‌ - ವರ್ಗವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 


ಸೂತ್ರ - 35೦. ನಶೇರ್ವಾ ( 8.2.63) 

ವೃತ್ತಿಃ-ನಶೇಃ ಕವರ್ಗಃ ಅಂತಾದೇಶಃ ವಾ ಪದಾಂತೇ। ನಕ್‌, ನಗ್‌, ನಟ್‌, 
ನಡ್‌। ನಶೌ। ನಶಃ ನಗ್ಭ್ಯಾಮ್‌। ನಡ್ಭಾ ಮ್‌। 

ಪ. ಛೇ. - ನಶೇಃ, ವಾ। 

ಅ. ವೃ.-“ಕ್ವಿನ್‌ ಪ್ರತ್ಯಯಸ್ಯ ಕುಃ” ಎಂಬ ಸೂತ್ರದಿಂದ "ಕುಃ' ಎಂಬ ಪದವೂ, 
“ಸ್ಕೋಃ ಸಂಯೋಗಾದ್ಯೋರನ್ನೇ ಚ” ಎಂಬ ಸೂತ್ರದಿಂದ “ಅನ್ನೇ” ಎಂಬ ಪದವೂ 
ಅನುವೃತ್ತವಾಗುತ್ತವೆ, “ಅಲೋತನ್ತ್ಯಸ್ಯ” ಎಂಬ ಸೂತ್ರದಿಂದ “ಅನ್ನ್ಯಸ್ಯ' ಎಂಬುದರ 
ಉಪಸ್ಥಿತಿ ಇರುತ್ತದೆ. “ಪದಸ್ಯ” ಎಂಬುದು ಅಧಿಕಾರ ಸೂತ್ರ 

ಅರ್ಥ- ಪದಾನ್ನದಲ್ಲಿ "ನಶ್‌' ಶಬ್ದಕ್ಕೆ ವಿಕಲ್ಲವಾಗಿ "ಕ್‌' ವರ್ಗವು ಅನ್ಹಾದೇಶವಾಗಿ 
ಬರುತ್ತದೆ. 

ಉದಾ- ನಕ್‌, ನಗ್‌, ನಟ್‌, ನಡ್‌ (ನಾಶವುಳ್ಳವನು/ ನಶ್ವರವಾದ) - "ನಶ್‌' 
ಧಾತುವಿನಮೇಲೆ “ಕ್ವಿಪ್‌' ಪ್ರತ್ಯಯವನ್ನು ಸೇರಿಸಿದಾಗ, ಅದು ಸರ್ವಾಪಹಾರವಾಗಿ, 
“ನಶ್‌' ಎಂದೇ ಉಳಿದಿರುತ್ತದೆ. ಅದಕ್ಕೆ "ಪ್ರಾತಿಪದಿಕ ಸಂಜ್ಞೆ" ಬಂದಮೇಲೆ, "ಸು(ಸ್‌)' 
ಸೇರಿಸಿದಾಗ ನಶ್‌4೬ಸ್‌ ಎಂದಿರುತ್ತದೆ. ಆಗ, “ಹಲ್ವಾ ಜ್ಯೂ ದೀರ್ಪಾತ್‌ 
ಸುತಿಸ್ಯಪೃಕ್ತತಮ್‌ ಹಲ್‌” ಎ೦ಬ ಸೂತ್ರದಿಂದ "ಸ್‌' ಕಾರ ಲೋಪವಾಗಿ, "ನಶ್‌' 
ನಲ್ಲಿರುವ “ಶ್‌' ಕಾರಕ್ಕೆ “ವ್ರಶ್ವ-ಭ್ರಸ್ವ.... ಷಃ” ಎಂಬ ಸೂತ್ರದಿಂದ "ಷತ್ನ' ಬಂದು 
"ನಷ್‌' ಎಂದಾಗಿ, ನಂತರ “ಷ್‌' ಕಾರಕ್ಕೆ “ಜಶ್ವ್ವ(ಡ್‌)' ಕಾರ ಬಂದು, ನಡ್‌ ಎಂದು 
ರೂಪವಾಗುತ್ತದೆ. ಈಗ ಪ್ರಕೃತ ಸೂತ್ರದಿಂದ, "ನಶ್‌' ನಲ್ಲಿರುವ "ಶ್‌' ಕಾರಕ್ಕೆ ವಿಕಲ್ಲದಿಂದ 
ಕುತ್ಸ(ಗ್‌) ಬ೦ದು,"ನಗ್‌' ಎಂದಾಗುತ್ತದೆ. ನಂತರ "ನಡ್‌' ಮತ್ತು "ನಗ್‌' ಈ ಎರಡು 
ರೂಪಗಳಿಗೆ “ವಾಂವಸಾನೇ” ಎಂಬ ಸೂತ್ರದಿಂದ ವೈಕಲ್ಲಿಕ ಚರ್ತ್ವ ಬಂದು, ನಕ್‌ 


370 ಲಘುಸಿದ್ಧಾಂತ ಕೌಮುದೀ 


ಮತ್ತು ನಗ್‌ ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. ಪ್ರಕೃತ ಸೂತ್ರದಿಂದ 
ಕುತ್ಸ(ಗ್‌) ಬಾರದ ಪಕ್ಷದಲ್ಲಿ, "ಡ್‌' ಕಾರವು ಹಾಗೆಯೇ ಇರುತ್ತದೆ. ಅದಕ್ಕೆ “ವಾಇವಸಾನೇ” 
ಎ೦ಬ ಸೂತ್ರದಿಂದ ವೈಕಲ್ಪಿಕ “ಚರ್ತ್ವ' ಬಂದು "ನಟ್‌' "ನಡ್‌' ಎಂದು ಎರಡು 
ರೂಪಗಳಾಗುತ್ತವೆ. 'ಹೀಗಾಗಿ ನಕ್‌, ನಗ್‌, ನಟ್‌, ನಡ್‌ ಎ೦ಬ ನಾಲ್ಕು ರೂಪಗಳು 
ಸಿದ್ಧವಾಗುತ್ತವೆ. 

ಅಜಾದಿ ವಿಭಕ್ತಿಗಳು ಪರವಾದಾಗ, ಯಾವ ವಿಕಾರವೂ ಆಗದೇ ನಶೌ, ನಶಃ, 
ನಶಮ್‌, ನಶಾ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ವಾಂವಸಾನೇ” ಎಂಬ ಸೂತ್ರಕ್ಕೆ 
ಅವಕಾಶವಿಲ್ಲದೇ ಇರೋಣದರಿಂದ “ಡ್‌' ಕಾರಾನ್ತ ಮತ್ತು "ಗ್‌' ಕಾರಾನ್ತ ಶಬ್ದಗಳೇ 
ಇರುತ್ತವೆ. ನಗ್ಭಾಮ್‌, ನಡ್ಭಾ ಕ್ರಮ್‌-ನಟ್ಟು, ನಟ್ಟು, ನಕ್ಷು ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. 

(ಕ್ಷನ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ - 351.  ಸ್ಪೃಶೋಜನುದಕೇ ಕ್ವಿನ್‌ (3.2.58) 

ವೃತ್ತಿಃ-ಅನುದಕೇ ಸುಪಿ ಉಪಪದೇ ಸ್ಪಶೇಃ ಕಿನ್‌ ಫೃತಸ್ಪೃಕ್‌, ಫೃತಸ್ಪೃಗ್‌। 
ಫೃತಸ್ಪೃಶೌ। ಫೃತಸ್ತೃಶಃ। ದಧ್ಯಕ್‌, ದಧ್ಯಗ್‌। ದಧೃಷೌ। ದಧ್ಯಗ್ಭಾ ಸ್‌ ರತ್ನಮುಟ್‌, 
ರತ್ನಮುಡ್‌। ರತ್ನಮುಷೌ। ರತ್ನಮುಡ್ಭಾ ಮ್‌। ಷಟ್‌, ಷಡ್‌। ಷಡ್ಗಿಃ। ಷಡ್ಫ್ಯಃ। ಷಣ್ಣಾಮ್‌। 
ಷಟ್ಸುಷಟ್ಟು) ರುತ್ನಂ ಪ್ರತಿ ಷಟ್ತ್ವಸ್ಯ ಅಸಿದ್ಧತ್ವಾತ್‌ “ಸಸಜುಷೋರುಃ” ಇತಿ ರುತ್ವಮ್‌। 

ಪ. ಛೇ. - ಸ್ಪೃಶಃ, ಅನುದಕೇ, ಕ್ವಿನ್‌। 

ಅ. ವೃ- “ಸುಪಿ ಸ್ತಃ” ಎಂಬ ಸೂತ್ರದಿಂದ "ಸುಪಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

(ಸೂಚನೆ - ಕ್ವಿನ್‌ ಪ್ರತ್ಯಯವನ್ನು ಸೇರಿಸೋಣದರಿಂದ ಕುತ್ವ ಬರುವುದಕ್ಕೆ 
ಅವಕಾಶವಿರುತ್ತದೆ). 

ಅರ್ಥ-"ಉದಕ' ಶಬ್ದ! ಕ್ಕಿಂತ ಭಿನ್ನವಾದ ಸುಬನ್ತವು ಉಪಪದವಾಗಿದ್ದಾಗ, "ಸ್ಪೃಶ್‌' 
ಧಾತುವಿನಮೇಲೆ “ಕ್ವಿನ್‌' ಪ್ರತ್ಯಯವು ಬರುತ್ತದೆ. 

ಉದಾ- ಫೃತಸ್ಪೃಕ್‌, ಫೃತಸ್ಪ್ಯಗ್‌, (ತುಪ್ಪವನ್ನು ಸ್ಪರ್ಶಿಸುವವನು) - "ಘೃತ' 
ಶಬ್ದಪೂರ್ವಕವಾದ, "ಸ್ಪೃಶ್‌' ಧಾತುವಿನ ನಂತರ, ಪ್ರಕೃತ ಸೂತ್ರದಿಂದ "ಕ್ಸಿನ್‌ 
ಪ್ರತ್ಯಯವನ್ನು ಸೇರಿಸಿ, ಅದು ಸರ್ವಾಪಹಾರವಾದಾಗ, ಫೃತಸ್ಪೃಶ್‌ ಎಂದಿರುತ್ತದೆ. 
ಇದಕ್ಕೆ "ಪ್ರಾತಿಪದಿಕ ಸಂಜ್ಞೆ ಬಂದು, "ಸು(ಸ್‌)' ಸೇರಿಸಿದಾಗ, ಫೃತಸ್ಪೃಶ್‌*ಸ್‌ 
ಎಂದಿರುತ್ತದೆ. “ಹಲ್ಹಾ ಭ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ತತಮ್‌ ಹಲ್‌” ಎಂಬ 
ಸೂತ್ರದಿಂದ "ಸ್‌'ಕಾರ ಲೋಪವಾಗಿ, ಘೃತಸ್ಟೃಶ್‌ ಎಂದೇ ಉಳಿದಿರುತ್ತದೆ. 
ಅನ್ತ್ಯವರ್ಣವಾದ "ಶ್‌' ಕಾರಕ್ಕೆ “ವ್ರಶ್ವ-ಭ್ರಸ್ವ.... ಷಃ” ಎಂಬ ಸೂತ್ರದಿಂದ "ಷತ್ವ' 


ಜ 
ಬಂದು ಘೃತಸ್ಪೃಷ್‌ ಎಂದಾಗುತ್ತದೆ. ಈ “ಷ್‌' ಕಾರಕ್ಕೆ ಜಶ್ತ್ವ(ಡ್‌)” ಕಾರ ಬಂದು, 


ಷಡ್ಲಿಚ್ಸ್‌ ಪ್ರಕರಣಮ್‌ (ಹ.ಪು.) 371 


ಫೃತಸ್ಪೃಡ್‌ ಎಂದಾಗುತ್ತದೆ. “ಕ್ವಿನ್‌ ಪ್ರತ್ಯಯಸ್ಯ ಕುಃ” ಎಂಬ ಸೂತ್ರದಿಂದ “ಡ್‌' 
ಕಾರಕ್ಕೆ ಕುತ್ವ(ಕ್‌)' ಕಾರ ಬಂದು ಘೃತಸ್ಪೃಗ್‌ ಎಂದಾಗುತ್ತದೆ. “ವಾಂವಸಾನೇ” ಎಂಬ 
ಸೂತ್ರದಿಂದ ಕುತ್ನ(ಕ್‌) ಕಾರ ಬಂದು, ಫೃತಸ್ಪೃಕ್‌ ಎಂದಾಗುತ್ತದೆ. ಚರ್ತ್ವ ಬಾರದ 
ಪಕ್ಷದಲ್ಲಿ ಫೃತಸ್ಪೃಗ್‌ ಎಂದೇ ಇರುತ್ತದೆ. ಹೀಗಾಗಿ ಎರಡು ರೂಪಗಳಾಗಿವೆ. 


ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ವಿಕಾರಗಳೂ ಆಗದೇ ಫೃತಸ್ಪೃಶೌ, 
ಫೃತಸ್ಪೃಶಃ ಇತ್ಯಾದಿ ರೂಪಗಳಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಷತ್ವ, ಜಶ್ವ್ವ ಮತ್ತು ಕುತ್ವಗಳಿಂದ 
ಫೃತಸ್ಪೃಗ್ಳಾಾಮ್‌, ಫೃತಸ್ಪೃಗ್ಳಿಃ ಇತ್ಯಾದಿ ರೂಪಗಳಾಗುತ್ತವೆ. 

(ಇಲ್ಲಗೆ 'ಶ್‌' ಕಾರಾನ್ತ ಶಬ್ದಗಳ ಸಿರೂಪಣಿ ಮುಗಿಯಿತು) 
(ಇನ್ನು ಮುಂದೆ "ಷ್‌' ಕಾರಾನ್ತ ಶಬ್ದಗಳ ನಿರೂಪಣೆ ಮಾಡಲಾಗುತ್ತದೆ). 

ಉದಾ-ದಧೃಕ್‌, ದಧೃಗ್‌ (ತಿರಸ್ಕರಿಸುವವನು) - “ದೃಷ್‌' ಧಾತುವಿನಮೇಲೆ 
“ಯತ್ನಿಗ್‌-ದಧ್ಯಕ್‌-ಸ್ಪಗ್‌-ದಿಗ್‌-ಉಷ್ಟಿಗ್‌-ಅಇ್ಬು-ಯುಜಿ-ಕೃಇಸ್ಟಾಮ್‌ ಚ” ಎಂಬ 
ಸೂತ್ರದಿಂದ "ಕ್ಲಿನ್‌' ಪ್ರತ್ಯಯ ಬಂದಮೇಲೆ, ಅದು ಸರ್ವಾಪಹಾರವಾಗಿ "ದಧೃಷ್‌' 
ಎಂದಾಗುತ್ತದೆ. ಅದಕ್ಕೆ "ಪ್ರಾತಿಪದಿಕ ಸಂಜ್ಞೆ ಬಂದಮೇಲೆ "ಸು(ಸ್‌)' ಪ್ರತ್ಯಯವನ್ನು 
ಸೇರಿಸಿದಾಗ, ದಧೃಷ್‌.ಸ್‌ ಎಂದಿರುತ್ತದೆ. “ಹಲ್ವಾ ಚೋ ದೀರ್ಫಾತ್‌ ಸುತಿಸ್ಕಪೃಕ್ಷಮ್‌ 
ಹಲ್‌” ಎಂಬ ಸೂತ್ರದಿಂದ ."ಸ್‌' ಕಾರ ಲೋಪವಾಗಿ "ಷ್‌' ಕಾರಕ್ಕೆ ಜಶ್ವ್ವ(ಡ್‌) 
ಬಂದು, ಅದರ ಸ್ಥಾನದಲ್ಲಿ, “ಕ್ವಿನ್‌ ಪ್ರತ್ಯಯಸ್ಯ ಕುಃ” ಎಂಬ ಸೂತ್ರದಿಂದ ಕುತ್ಸ(ಗ್‌) 
ಬಂದು, "ದದೃಗ್‌' ಎಂದು ರೂಪವಾಗುತ್ತದೆ. “ವಾಂವಸಾನೇ” ಎ೦ಬ ಸೂತ್ರದಿಂದ 
ವೈಕಲ್ಲಿಕ “ಚರ್ತ್ವ(ಕ್‌)' ಬ೦ದು, "ದಧ್ಯಕ್‌' ಮತ್ತು "ದಧೃಗ್‌' ಎಂಬ ಎರಡು ರೂಪಗಳು 
ಸಿದ್ಧವಾಗುತ್ತವೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ವಿಕಾರವೂ ಉಂಟಾಗದೇ ದಧ್ಯಷೌ, 
ದಧೃಷಃ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, 
ಜಶ್ಚ್ವ(ಡ್‌), ಮತ್ತು ಕುತ್ಸ(ಗ್‌), ಬಂದು ದಧ್ಯಗ್ಸಾ ಮ್‌, ದಧ್ಯಗ್ಗಿಃ ಇತ್ಯಾದಿ 
ರೂಪಗಳಾಗುತ್ತವೆ. 

ಉದಾ- ರತ್ನಮುಟ್‌, ರತ್ನಮುಡ್‌(ರತ್ನವನ್ನು ಅಪಹಾರ ಮಾಡುವವನು)ರತ್ನಾನಿ 
ಮುಷ್ಟಾತಿ ಇತಿ ರತ್ನಮುಟ್‌- "ಮುಷ್‌' ಧಾತುವಿನಮೇಲೆ 'ಕ್ವಿಪ್‌' ಪ್ರತ್ಯಯವನ್ನು 
ಸೇರಿಸಿ ಸರ್ವಾಪಹಾರವಾದಮೇಲೆ, ಅದಕ್ಕೆ "ಪ್ರಾತಿಪದಿಕ ಸಂಜ್ಞೆ ಬಂದು, 
ಮುಷ್‌4ಸು(ಸ್‌) ಎಂದಿದ್ದಾಗ, “ಹಲಾ ಹಖ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ಷಮ್‌ ಹಲ್‌” 
ಎಂಬ ಸೂತ್ರದಿಂದ "ಸ್‌' ಕಾರ ಲೋಪವಾಗಿ, “ರುಲಾಮ್‌ ಜಶೋತನ್ನೇ? 
ಎಂಬುದರಿಂದ ಜಶ್ಚ್ವ(ಡ್‌) ಬಂದು, "ರತ್ನಮುಡ್‌' ಎಂದಾಗುತ್ತದೆ. “ವಾಂವಸಾನೇ” 
ಎ೦ಬ ಸೂತ್ರದಿಂದ ವೈಕಲ್ಲಿಕ “ಚರ್ತ್ವ' ಬಂದು, "ರತ್ನಮುಟ್‌' ಎಂದಾಗಿ, 'ರತ್ನಮುಟ್‌' 
ಮತ್ತು “ರತ್ನಮುಡ್‌' ಎಂದು ಎರಡು ರೂಪಗಳು ಸಿದ್ಧವಾಗುತ್ತವೆ. ಅಜಾದಿ ವಿಭಕ್ತಿಗಳು 


4 


372 ಲಘುಸಿದ್ಧಾಂತ ಕೌಮುದೀ 


ಪರದಲ್ಲಿದ್ದಾಗ, ಯಾವ ವಿಕಾರವೂ ಉಂಟಾಗದೇ ರತ್ನಮುಷೌ, ರತ್ನಮುಷಃ ಇತ್ಯಾದಿ 
ರೂಪಗಳು ಸಿದ್ಧವಾಗುತ್ತವೆ. ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಜಶ್ತ್ವ(ಡ್‌), ಬಂದು, 
ರತ್ನಮುಡ್ಭಾ ಮ್‌, ರತ್ನಮುಡ್ಳಿಃ ಇತ್ಯಾದಿ ರೂಪಗಳಾಗುತ್ತವೆ. 

ಉದಾ- ಷಟ್‌(ಸಂಖ್ಯಾವಾಚಕವಾದ ಆರು)- ಇದು ಯಾವಾಗಲೂ 
ಬಹುವಚನದಲ್ಲಿಯೇ ಇರುತ್ತದೆ. “ಷ್ಣಾನ್ನಾಷಟ್‌” ಎಂಬ ಸೂತ್ರದಿಂದ “ಷಟ್‌' ಸಂಜ್ಞೆ 
ಬರುತ್ತದೆ. “ಜಸ್‌' ಮತ್ತು "ಶಸ್‌' ಗಳಿಗೆ “ಷಡ್ಫ್ರ್ಯೋ ಲುಕ್‌” ಎಂಬ ಸೂತ್ರದಿಂದ 
ಲೋಪ ಬರುತ್ತದೆ. "ಡ್‌' ಕಾರಕ್ಕೆ “ವಾಂವಸಾನೇ” ಎಂಬ ಸೂತ್ರದಿಂದ ವೈಕಲ್ಲಿಕ 
ಚರ್ತ್ವ(ಟ್‌) ಬಂದು, "ಷಟ್‌' ಮತ್ತು ಷಡ್‌ ಎಂದು ಪ್ರಥಮಾ ಮತ್ತು ದ್ವಿತೀಯಾ 
ಬಹುವಚನದಲ್ಲೂ ರೂಪಗಳಾಗುತ್ತವೆ. ಹಲಾದಿ ವಿಭಕ್ತಿಗಳಾದ ಭಿಸ್‌, ಭ್ಯಸ್‌, ಭ್ಯಾಮ್‌ 
ಮತ್ತು ಸುಪ್‌ ಗಳು ಪರದಲ್ಲಿದ್ದಾಗ, ಷಡ್ಗಿಃ$, ಷಡ್ಫ್ಯಃ, ಷಣ್ಣಾಮ್‌ ಮತ್ತು ಷಟ್ಟು 
ಎಂಬ ರೂಪಗಳಾಗುತ್ತವೆ. 


(ರೇಫಾನ್ತ ಮತ್ತು "ವ್‌' ಕಾರಾನ್ಹ ಧಾತುಗಳ ಉಪಧೆಗೆ 
ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ - 352. ರ್ವೋರುಪಧಾಯಾ ದೀರ್ಫ ಇಕಃ (8.2.76) 


ವೃತ್ತಿ-ರೇಫ-ವಾಂತಯೋಃ ಧಾತ್ವೋಃ ಇಕಃ ದೀರ್ಫಃ ಪದಾಂತೇ। ಪಿಪಠೀಃ। 
ಪಿಪಠಿಷೌ। ಪಿಪಟೀರ್ಭ್ಯಾಮ್‌। 

ಪ. ಛೇ. - ರ್ವೋಃ, ಉಪಧಾಯಾಃ, ದೀರ್ಫ್ಥಃ, ಇಕಃ 

ಅ. ವೃ- “ಸಿಪಿ ಧಾತೋಃ ರುರ್ವಾ” ಎಂಬ ಸೂತ್ರದಿಂದ “ಧಾತೋಃ' ಎಂಬ 
ಪದವೂ, “ಸ್ಕೋಃ ಸಂಯೋಗಾದ್ಯೋರನ್ನೇ ಚ” ಎಂಬ ಸೂತ್ರದಿಂದ “ಅನ್ನೇ' ಎಂಬ 
ಪದವೂ ಅನುವೃತ್ತವಾಗುತ್ತದೆ. “ಪದಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ಪದಾನ್ನದಲ್ಲಿ ಇರುವ ರೇಫಾನ್ತ ಅಥವಾ "ವ್‌' ಕಾರಾನ್ತ' ಧಾತುವಿನ 
ಉಪಧಾರೂಪವಾದ "“ಇಕ್‌(ಇ,ಉ,ಖ, ಲೃ) ಗೆ ದೀರ್ಫ್ಥವು ಬರುತ್ತದೆ. 

ಉದಾ- ಪಿಪಠೀಃ -(ಓದುವ ಇಚ್ಛೆಯುಳ್ಳವನು)- “ಪಠ್‌' ಧಾತುವಿನಮೇಲೆ 
"ಸನ್‌' ಪ್ರತ್ಯಯವನ್ನು ಸೇರಿಸಿದಮಲಲೆ ದ್ವಿತ್ವ ಕಾರ್ಯಮಾಡಿ, ಅದಕ್ಕೆ ಅಭ್ಯಾಸ ಮತ್ತು 
ಆ ಅಭ್ಯಾಸಕ್ಕೆ ಇತ್ವ ಮಾಡಿದಮೇಲೆ, ಇಡಾಗಮ ಮತ್ತು "ಸನ್‌' ನಲ್ಲರುವ 'ಸ್‌' 
ಕಾರಕ್ಕೆ, “ಷತ್ವ(ಷ್‌)' ಮಾಡಿದಮೇಲೆ, ಪಿಪಠಿಷ್‌ ಎಂದಾಗುತ್ತದೆ. ಇದಕ್ಕೂ ಮೊದಲು 
“ಸನಾದ್ಯಂತಾ ಧಾತವಃ” ಎಂಬ ಸೂತ್ರದಿಂದ "ಧಾತು ಸಂಜ್ಞೆ ಬಂದು ನಂತರ' 
“ಕ್ವಿಪ್‌' ಪ್ರತ್ಯಯ ಸೇರಿಸಿದಮೇಲೆ ಅದಕ್ಕೆ ಸರ್ವಾಪಹಾರವಾಗಿ ಪಿಪಠಿಷ್‌ ಎಂಬುದಕ್ಕೆ 
"ಪ್ರಾತಿಪದಿಕ ಸಂಜ್ಞೆ ಬಂದು, ಪಿಪಠಿಷ್‌4ಸು(ಸ್‌) ಎಂದಾಗುತ್ತದೆ. “ಹಲ್ಜಾಭ್ಯೋ 
ದೀರ್ಫಾತ್‌ ಸುತಿಸ್ಕಪ್ಶಕ್ತಮ್‌ ಹಲ್‌” ಎಂಬ ಸೂತ್ರದಿಂದ "ಸ್‌' ಕಾರ ಲೋಪವಾಗಿ, 
ಪಿಪಠಿಷ್‌ ಎಂದಾಗುತ್ತದೆ. ಪರತ್ರಿಪಾದಿಯಾದ “ಆದೇಶ ಪ್ರತ್ಯಯಯೋಃ” ಎಂಬ 
ಸೂತ್ರದಿಂದ ಆಗುವ “ಷತ್ವ' ವು ಪೂರ್ವತ್ರಿಪಾದಿಯಾದ “ಸಸಜುಷೋ ರುಃ” ಎಂಬ 


ಷಡ್ಗಿಪ್‌ ಪ್ರಕರಣಮ್‌ (ಹ.ಪು.) 373 


ಸೂತ್ರದ ದೃಷ್ಟಿಯಲ್ಲಿ ಅಸಿದ್ಧವಾಗೋಣದ್ದರಿಂದ, "ಷ್‌' ಕಾರಕ್ಕೆ "ಸ್‌' ಕಾರ ಬಂದು, 
ಪಿಪಠಿಸ್‌ ಎಂದಾಗಿ "ಸ್‌' ಕಾರಕ್ಕೆ "ರುತ ) ಬಂದು, ಪಿಪಠಿರ್‌ ಎಂದಾಗುತ್ತದೆ. ಪ್ರಕೃತ 
ಸೂತ್ರದಿಂದ "ಠ್‌' ಕಾರದ ನಂತರ ಇರುವ ಉಪಧೆಯಾದ "ಇ? ಕಾರಕ್ಕೆ ದೀರ್ಫ 
ಬಂದು, ಪಿಪಠೀರ್‌ ಎಂದಾಗುತ್ತದೆ. ನಂತರ “ಖರವಸಾನಯೋ-ರ್ವಿಸರ್ಜನೀಯಃ?” 
ಎ೦ಬ ಸೂತ್ರದಿಂದ ರೇಫಕ್ಕೆ ವಿಸರ್ಗ ಬಂದು, ಪಿಪಠೀಃ ಎಂದು ರೂಪವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ರುತ್ವ, ಮತ್ತು ದೀರ್ಫಗಳು ಆಗದೇ ಯಾವ 
ವಿಕಾರವೂ ಇಲ್ಲದೇ ಪಿಪಠಿಷೌ ಇತ್ಯಾದಿ ರೂಪಗಳಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಪ್ರಕೃತ ಸೂತ್ರದಿಂದ ಉಪಧೆಯಾದ “ಇ' 
ಕಾರಕ್ಕೆ “ದೀರ್ಫ' ಬಂದು, ಪಿಪಠೀರ್ಭ್ಯಾಮ್‌ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

("ಸ್‌' ಕಾರಕ್ಕೆ ಮೂರ್ಥನ್ಯಾದೇಶ(ಷ್‌) ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ - 353. ನುಮ್‌ ವಿಸರ್ಜನೀಯಶವಣ್ಯವಾಯೇಪಿ (8.3.58) 
ವೃತ್ತಿಃ-ಏತೌ ಪ್ರತ್ಯೇಕಂ ವ್ಯವಧಾನೇಪಿ ಇಣ್‌-ಕುಭ್ಯಾಂ ಪರಸ್ಯ ಸಸ್ಯ 
ಮೂರ್ಧನ್ಯಾದೇಶಃ ಷ್ಟುತ್ವೇನ ಪೂರ್ವಸ್ಯ ಷಃ ಪಿಪಠೀಷ್ಟು। ಪಿಪಠೀಃಷು। ಚಿಕೀಃ। 
ಚಿಕೀರ್ಷೌ। ಚಿಕೀಭಾಣ್ಯಮ್‌। ಚಿಕೀರ್ಷುಃ ವಿದ್ವಾನ್‌! ವಿದ್ದಾಂಸೌ। ಹೇ ವಿದ್ವನ್‌। 

ಪ. ಛೇ. - ನುಮ್‌, ವಿಸರ್ಜನೀಯ-ಶರ್‌, ವ್ಯವಾಯೇ, ಅಪಿ। 

ಅ. ವೃ. - “ಇಣ್ಕೋಃ” ಎಂಬುದು ಅಧಿಕಾರ ಸೂತ್ರ. “ಸಹೇಃ ಸಾಢಃ ಸಃ” 
ಎಂಬ ಸೂತ್ರದಿಂದ "ಸಃ' ಎಂಬ ಪದವೂ “ಅಪದಾನ್ತಸ್ಯ ಮೂರ್ಧನ್ಯಃ” ಎಂಬ 
ಸೂತ್ರದಿಂದ “ಮೂರ್ಧನ್ಯಃ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- "ನುಮ್‌' ವಿಸರ್ಜನೀಯ ಮತ್ತು ಶರ್‌ ಇವುಗಳಲ್ಲಿ ಯಾವದಾದರೂ 
ಒಂದರಿಂದಲೂ ವ್ಯವಹಿತವಾದಾಗಲೂ, “ಇಣ್‌' ಮತ್ತು ಕ್‌-ವರ್ಗ ಇವುಗಳ 
ಪರದಲ್ಲಿರುವ "ಸ್‌' ಕಾರಕ್ಕೆ ಮೂರ್ಧನ್ಯಾದೇಶ(ಷ್‌)ವು ಬರುತ್ತದೆ. 

“ಆದೇಶ ಪ್ರತ್ಯಯಯೋಃ? ಸೂತ್ರದಿಂದ ಷತ್ವ ಮಾಡುವುದಕ್ಕಾಗಿ "ಸ್‌' ಕಾರ 
ಮತ್ತು "ಇಣ್‌' ಅಥವಾ ಕ್‌-ವರ್ಗದ ಮಧ್ಯದಲ್ಲಿ ಯಾವ ಬೇರೆ ವರ್ಣದಿಂದಲೂ 
ವ್ಯವಹಿತವಾಗಬಾರದು. ಅದಕ್ಕಾಗಿಯೇ “ಇಣ್‌' ಮತ್ತು ಕ್‌-ವರ್ಗಗಳು 'ಷತ್ವ' 
ಬರುವದಕ್ಕಾಗಿ ನಿಮಿತ್ತಗಳಾಗಿವೆ. ಹಾಗೆ ವ್ಯವಧಾನವಾಗಬೇಕಾದರೆ, “ನುಮ್‌' 

"ವಿಸರ್ಜನೀಯ(ವಿಸರ್ಗ)' ಮತ್ತು "ಶರ್‌' ಪ್ರತ್ಯಾಹಾರದಲ್ಲಿಯ ವರ್ಣಗಳಿಂದ 
ವ್ಯವಧಾನವಾಗಬಹುದು ಎಂದು ಅರ್ಥ. 

ಉದಾ-ಪಿಪಠೀಷ್ಟು, ಪಿಪಠೀಃಷು ಎಂಬಲ್ಲಿ ಪಿಪಠಿಷ್‌ ಶಬ್ದದ ಸಪ್ತಮೀ 
ಬಹುವಚನದಲ್ಲಿ ಪಿಪಠಿಷ್‌.ಸು ಎಂದಿದ್ದಾಗ, “ಸಸಜುಷೋ ರುಃ” ಎಂಬ ಸೂತ್ರದಿಂದ 
ರುತ್ವರ್‌) ಮಾಡಿ “ವರ್ವೋರುಪಧಾಯಾ ದೀರ್ಫ ಇಕಃ” ಎಂಬ ಸೂತ್ರದಿಂದ 
ದೀರ್ಪವಾದಮೇಲೆ, ಪಿಪಠೀರ್‌4+ಸು ಎಂದಾಗುತ್ತದೆ. ಮುಂದೆ ರೇಫಕ್ಕೆ 


374 ಲಘುಸಿದ್ಧಾಂತ ಕೌಮುದೀ 


“ಖರವಸಾನಯೋರ್ವಿಸರ್ಜನೀಯಃ” ಎಂಬ ಸೂತ್ರದಿಂದ ವಿಸರ್ಗವು ಬರುತ್ತದೆ. 
ನಂತರ ವಿಸರ್ಗದ ಸ್ಥಾನದಲ್ಲಿ “ವಿಸರ್ಜನೀಯಸ್ಕ ಸಃ” ಎಂಬ ಸೂತ್ರದಿಂದ, "ಸ್‌' 
ಕಾರಾದೇಶವು ಪ್ರಾಪ್ತವಾಗಬೇಕಿದ್ದಾಗ, ಅದನ್ನು ಬಾಧಿಸಿ “ವಾ ಶರಿ” ಎಂಬ ಸೂತ್ರದಿಂದ 
ವೈಕಲ್ಲಿಕ ವಿಸರ್ಗವು ಆದೇಶವಾಗಿ ಬರುತ್ತದೆ. ಆಗ ಪಿಪಠೀಃ-ಸು ಮತ್ತು ಪಿಪಠೀಸ್‌4ಸು 
ಎಂದಾಗುತ್ತವೆ. ಈಗ “ಆದೇಶ ಪ್ರತ್ಯಯಯೋಃ” ಎಂಬ ಸೂತ್ರದಿಂದ "ಸುಪ್‌' ನ 
"ಸ್‌' ಕಾರಕ್ಕೆ "ಷ್‌' ಕಾರ ಬರಬೇಕಾಗಿದೆ. ಆದರೆ "ಈ'ಕಾರ ಮತ್ತು "ಸ್‌' ಕಾರಗಳ 
ಮಧ್ಯದಲ್ಲಿ ಒಂದೆಡೆ ವಿಸರ್ಗವೂ ಮತ್ತೊಂದು ಕಡೆಗೆ "ಸ್‌' ಕಾರವೂ 
ವ್ಯವಹಿತವಾಗಿರುತ್ತದೆ. ಆದುದರಿಂದ ಈ ಸೂತ್ರವು ಪ್ರವೃತ್ತವಾಗುವುದಿಲ್ಲ. ಆದುದರಿಂದ 
ಪ್ರಕೃತ ಸೂತ್ರವು ಪ್ರವೃತ್ತವಾಗಿ ಈ ಎರಡು ವರ್ಣಗಳು ಎರಡೂ ರೂಪಗಳಲ್ಲಿ 
ವ್ಯವಹಿತವಾಗಿದ್ದರೂ "ಸ್‌'ಕಾರಕ್ಕೆ ಷತ್ವವು ಬ೦ದೇ ಬರುತ್ತದೆ. ಆದುದರಿಂದ 
ಪಿಪಠೀಸ್‌4ಷು ಮತ್ತು ಪಿಪಠೀಃ+ಷು ಎಂದಿದ್ದಾಗ, ಷ್ಟುತ್ವ ಸಂಧಿಯಿಂದ "ಸ್‌' ಕಾರಕ್ಕೆ 
“ಷ್‌' ಕಾರವು ಬಂದು ಪಿಪಠೀಷ್ಟು ಎಂದು ಮೊದಲನೆಯ ರೂಪವು ಸಿದ್ಧವಾಗುತ್ತದೆ. 
ಎರಡನೆಯ ರೂಪದಲ್ಲಿ ವಿಸರ್ಗನಂತರ ಇರುವ "ಸ್‌' ಕಾರಕ್ಕೆ ಷತ್ವ ಬಂದು ಪಿಪಠೀಃಷು 
ಎಂದು ಎರಡನೆಯ ರೂಪವು ಸಿದ್ಧವಾಗಿದೆ. 


(ಷ್‌ ಕಾರಾ೦ತ ಹಿಪಠಿಷ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪಿಪಠೀಃ ಪಿಪಠಿಷೌ ಪಿಪಠಿಷಃ 
ದ್ವಿತೀಯಾ ಪಿಪಠಿಷಮ್‌ ಪಿಪಠಿಷೌ ಪಿಪಠಿಷಃ 
ತೃತೀಯಾ ಪಿಪಠಿಷಾ ಪಿಪಠೀರ್ಭ್ಯಾಮ್‌ ಪಿಪಠೀರ್ಭಿಃ 
ಚತುರ್ಥೀ ಪಿಪಠಿಷೇ ಹಿಪಠೀರ್ಭ್ಯಾಮ್‌ ಪಿಪಠೀರ್ಭ್ಯಃ 
ಪಣ್ಟುಮೀ ಖಪಠಿಷಃ ಪಿಪಠೀರ್ಭ್ಯಾಮ್‌ ಏಪಠೀರ್ಭ್ಯಃ 
ಷಷ್ಠೀ ಪಿಪಠಿಷಃ ಪಿಪಠಿಷೋಃ ಪಿಪಠಿಷಾಮ್‌ 
ಸಪ್ತ್ಪಮ್ಬಿ ಪಿಪಠಿಷಿ ಪಿಪಠಿಷೋಃ ಹಿಪಠೀಷ್ಟು, 
ಹಿಪಠೀಃಷು 
ಸಂಬೋಧನ ಹೇ ಪಿಪಠೀಃ। ಹೇ ಪಿಪಠಿಷೌ! ಹೇ ಪಿಪಠಿಷಃ। 


ಉದಾ- ಚಿಕೀಃ (ಮಾಡುವ ಇಚ್ಛೆಯುಳ್ಳವನು) - ಕರ್ತುಮ್‌ ಇಚ್ಛತಿ ಇತಿ 
ಚಿಕೀರ್ದತಿ- “ಕೃ' ಧಾತುವಿನಮೇಲೆ "“ಸನ್‌' ಪ್ರತ್ಯಯವನ್ನು ಸೇರಿಸಿದ ಮೇಲೆ ದ್ವಿತ್ವ 
ಮೊದಲಾದವುಗಳನ್ನು ಮಾಡಿದಮೇಲೆ, ಚಿಕೀರ್ಷ್‌ ಎಂದಿರುತ್ತದೆ ಇದಕ್ಕೆ “ಧಾತು 
ಸಂಜ್ಞೆ ಬ೦ದು, ಚಿಕೀರ್ಷ್‌*ಕ್ವಿಪ್‌ ಎ೦ದಿದ್ದಾಗ, ಅದುಕ್ವಿಪ್‌) ಸರ್ವಾಪಹಾರವಾಗಿ 
ಚಿಕೀರ್ಷ್‌ ಎಂದೇ ಉಳಿಯುತ್ತದೆ. ಇದಕ್ಕೆ "ಪ್ರಾತಿಪದಿಕ ಸಂಜ್ಞೆ? ಬಂದಮೇಲೆ "ಸು(ಸ್‌)' 
ಸೇರಿಸಿದಾಗ, “ಹಲ್ವಾ ಚ್ಯಾ ದೀರ್ಫಾತ್‌ ಸುತಿಸ್ಕಪೃಕ್ಷಮ್‌ ಹಲ್‌” ಎ೦ಬ ಸೂತ್ರದಿಂದ 
"ಸ್‌' ಕಾರಕ್ಕೆ ಲೋಪ ಬಂದಮೇಲೆ, “ಷ್‌' ಕಾರವು ಅಸಿದ್ಧವಾಗಿರುವುದರಿಂದ ಈ 


ಷಡ್ಲಿಣ್ಸ್‌ ಪ್ರಕರಣಮ್‌ (ಹ.ಪು.) 375 


ಕಾರವು ಕಾಣಿಸಿಕೊಳ್ಳುತ್ತದೆ. ಆ "ಸ್‌' ಕಾರಕ್ಕೆ “ರಾತ್‌ ಸಸ್ಯ” ಎಂಬ ಸೂತ್ರದ ಪ್ರಕಾರ 
“ಸಂಯೋಗಾಂತಸ್ಯ ಲೋಪಃ” ಎಂಬ ಸೂತ್ರದಿಂದ ಲೋಪವಾಗಿ ಚಿಕೀರ್‌ 
ಎಂದಿರುತ್ತದೆ. ಈ ರೇಫಕ್ಕೆ ವಿಸರ್ಗ ಬಂದು ಚಿಕೀಃ ಎಂಬ ರೂಪವು ಸಿದ್ಧವಾಗುತ್ತದೆ. 


(ಷ್‌ ಕಾರಾಂತ ಚಿಕೀರ್ಷ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ _ ಬಹುವಚನ 
ಪ್ರಥಮಾ ಚಿಕೀಃ ಚಿಕೀರ್ಷೌ ಚಿಕೀರ್ಷಃ 
ದ್ವಿತೀಯಾ ಚಿಕೀರ್ಷಮ್‌ ಚಿಕೀರ್ಷೌ ಚೆಕೀರ್ಷಃ 
ತೃತೀಯಾ ಚಿಕೀರ್ಷಾ ಚಿಕೀರ್ಭ್ಯಾಮ್‌ ಚಿಕೀರ್ಭಿಃ 
ಚತುರ್ಥೀ ಚಿಕೀರ್ಷೇ ಚಿಕೀರ್ಭ್ಯಾಮ್‌ ಚಿಕೀರ್ಭ್ಯಃ 
ಪಳ್ಜುಮೀ ಚಿಕೀರ್ಷಃ ಚಿಕೀರ್ಭ್ಯಾಮ್‌ ಚಿಕೀರ್ಭ್ಯಃ 
ಷಷ್ಲೀ ಚಿಕೀರ್ಷಃ ಚಿಕೀರ್ಸೋಃ ಚಿಕೀರ್ಷಾಮ್‌ 
ಸಪ್ತಮಿ ಚಿಕೀರ್ಷಿ ಚಿಕೀರೋಃ ಚಿಕೀರ್ಷು 
ಸಂಬೋಧನ ಹೇ ಚಿಕೀಃ। ಹೇ ಚಿಕೀರ್ಷೌ! ಹೇ ಚಿಕೀರ್ಷಃ! 


ಸೂಚನೆ: ಸನಾದ್ಯನ್ನವಾದ ಈ ರೂಪವು ಧಾತುಸಂಜ್ಞೆಯನ್ನು ಹೊಂದುವುದಕ್ಕೆ 
ಮೊದಲು ದೀರ್ಫವಾಗಿದೆ. ಆದುದರಿಂದ "ಸು' ಮೊದಲಾದ ಪ್ರತ್ಯಯಗಳು 
ಬ೦ದಮೇಲೂ ದೀರ್ಫ ಬರುತ್ತದೆ ಎಂಬ ಪ್ರಶ್ನೆ ಉದ್ಭವಿಸುವುದಿಲ್ಲ. 

ಅಜಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ ಯಾವ ವ್ಯತ್ಯಾಸವೂ ಇರುವದಿಲ್ಲ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಷ್‌' ಕಾರಕ್ಕೆ "ಸಂಯೋಗಾಂತ ಲೋಪ' 
ಮಾಡಿದಾಗ, ಮೇಲಿನ ರೂಪಗಳು ಸಿದ್ಧವಾಗಿರುತ್ತವೆ. 

ಇಲ್ಲಗೆ “ಷ್‌' ಕಾರಾಂತ ಶಬ್ದಗಳು ಮುಗಿದವು. 
" ಇನ್ನು ಮುಂದೆ "ಸ್‌' ಕಾರಾ೦ತ ಶಬ್ದಗಳು ಆರಂಛವಾಗುತ್ತವೆ. 

ಉದಾ- ವಿದ್ವಾನ್‌ (ತಿಳಿದವನು) - “ವಿದ್‌' ಜ್ಞಾನೇ ಎಂಬ ಧಾತುವಿನ ಮೇಲೆ 
"'ವಸು' ಪ್ರತ್ಯಯವನ್ನು ಸೇರಿಸಿದಾಗ "ವಿದ್ಧಸ್‌' ಎಂಬ ಶಬ್ದವು ನಿಷ್ಠನ್ನವಾಗುತ್ತದೆ. 
ಇದಕ್ಕೆ "ಪ್ರಾತಿಪದಿಕ ಸಂಜ್ಞೆ? ಬಂದಮೇಲೆ, “ಸು(ಸ್‌)' ಪ್ರತ್ಯಯವನ್ನು ಸೇರಿಸಿ 
“ಉಗಿದಚಾಂ ಸರ್ವನಾಮಸ್ಥಾನೇಂಧಾತೋಃ” ಎಂಬ ಸೂತ್ರದಿಂದ "ನುಮ್‌(ನ್‌)' 
ಪ್ರತ್ಯಯವು ಆಗಮವಾಗಿ ಬರುವಾಗ “ಮಿದಚೋಇನ್ತ್ಯಾತ್‌ ಪರಃ” ಎಂಬ ಸೂತ್ರದಿಂದ 
ಅಂತ್ಯ ಅಚ್‌ ಆದ "ಅ' ಕಾರ ಬಂದು, ವಿದ್ವನ್‌ಸ್‌.--ಸ್‌ ಎಂದಿರುತ್ತದೆ. “ಸಾಂತಮಹತಃ 
ಸಂಂಶೋಗಸ್ಯ” ಎಂಬ ಸೂತ್ರದಿಂದ "ನ್‌' ಕಾರದ ಪೂರ್ವದಲ್ಲಿರುವ 
ಉಪಧಾರೂಪವಾದ “ಅ' ಕಾರಕ್ಕೆ ದೀರ್ಫ ಬಂದು, ವಿದ್ವಾನ್‌ಸ್‌.-ಸ್‌ ಎಂದಿರುತ್ತದೆ. 
ಕೊನೆಯ "ಸ್‌ ಕಾರಕ್ಕೆ “ಹಲ್ವಾ ಜೋ ದೀರ್ಫಾತ್‌ ಸುತಿಸ್ಕಪೃಕ್ಷ್ತಮ್‌ ಹಲ್‌” ಎಂಬ 


ಸೂತ್ರದಿಂದ ಲೋಪ ಬಂದಮೇಲೆ ಇನ್ನೊಂದು "ಸ್‌' ಕಾರಕ್ಕೆ ಸಂಯೋಗಾಂತ 


376 ಲಘುಸಿದ್ಧಾ೦ತ ಕೌಮುದೀ 


ಲೋಪ ಬಂದು ವಿದ್ವಾನ್‌ ಎಂದು ರೂಪವು ಸಿದ್ಧವಾಗುತ್ತದೆ. ಮುಂದೆ ಸರ್ವನಾಮ 
ಸ್ಥಾನವು ಪರದಲ್ಲಿದ್ದಾಗ, “ನುಮ್‌(ನ್‌)' ಹಾಗೂ ದೀರ್ಫಗಳು ಬಂದು, “ನಶ್ಚಾಪದಾನ್ತಸ್ಯ 
ರುಲಿ” ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಅನುಸ್ವಾರ ಬಂದು, ವಿದ್ವಾಂಸೌ, ವಿದ್ವಾಂಸಃ 
ಇತ್ಯಾದಿ ರೂಪಗಳಾಗುತ್ತವೆ. 


(ಸಂಪ್ರಸಾರಣವನ್ನು ವಿಧಿಸುವ ಸೂತ್ರ) 
ಸೂಚನೆ: ಅಸರ್ವನಾಮಸ್ಥಾನವು ಪರದಲ್ಲಿದ್ದಾಗ, ಪ್ರಕೃತ ಸೂತ್ರವು ಪ್ರವೃತ್ತವಾಗುತ್ತದೆ. 
ಸೂತ್ರ - 354.ವಸೋಃ ಸಂಪ್ರಸಾರಣಮ್‌ (6.4.131) 
ವೃತ್ತಿಃ-ವಸ್ವಂತಸ್ಯ ಭಸ್ಯ ಸಂಪ್ರಸಾರಣಂ ಸ್ಯಾತ್‌। ವಿದುಷಃ”262. ವಸುಸ್ತಂಸ್ಥಿತಿ” 


ಅ. ವೃ. - “ಭಸ್ಯ” ಮತ್ತು “ಅ೦ಗಸ್ಕ” ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ-"ವಸು' ಪ್ರತ್ಯಯಾ೦ತವಾದ "ಭ” ಸಂಜ್ಞೆಯುಳ್ಳ ಅಂಗಕ್ಕೆ ಸಂಪ್ರಸಾರಣವು 
ಬರುತ್ತದೆ. 

“ಸೂಚನೆ: "ಭ' ಸಂಜ್ಞೆಯ ಲಕ್ಷಣಗಳನ್ನು ಇಲ್ಲಿ ಸ್ಮರಿಸಿಕೊಳ್ಳಬೇಕು. ಸಂಪ್ರಸಾರಣ 
ಎಂದರೆ “ಇಗ್ಯಣಃ ಸಂಪ್ರಸಾರಣಂ' ಎಂದು ತಿಳಿಯಬೇಕು. 

ಉದಾ-ವಿದುಷು- ವಿದ್ವಸ್‌(ವಿದ್‌-ವಸ್‌) ಶಬ್ದದಮೇಲೆ "ಶಸ್‌(ಅಸ್‌)' ಪ್ರತ್ಯಯವನ್ನು 
ಸೇರಿಸಿದಮೇಲೆ “ಭ' ಸಂಜ್ಞೆ ಬಂದು, ವಿದ್‌.-ವಸ್‌.-ಅಸ್‌ ಎಂದಿದ್ದಾಗ, ಪ್ರಕೃತ 
ಸೂತ್ರದಿಂದ “ವ್‌' ಕಾರಕ್ಕೆ "ಉ' ಕಾರ (ಸಂಪ್ರಸಾರಣ) ಬಂದು, ವಿದ್‌4ಉ+ಅಸ್‌4ಅಸ್‌ 
ಎ೦ದಿದ್ದಾಗ, ಉ-ಕಾರ ಅ-ಕಾರಗಳು ಸೇರಿ, “ಸಂಪ್ರಸಾರಣಾಚ್ಚ” ಎಂಬ ಸೂತ್ರದಿಂದ 
ಪೂರ್ವರೂಪವನ್ನ್ನು ಪಡೆದು, "ಉಸ್‌' ಎಂದಾಗುತ್ತದೆ. ಆಗ 
ವಿದ್‌. ಉಸ್‌. ಅಸ್‌-ವಿದುಸ್‌.-ಅಸ್‌ ಎಂದಿರುತ್ತದೆ. “ಆದೇಶ ಪ್ರತ್ಯಯಯೋ*' ಎಂಬ 
ಸೂತ್ರದಿಂದ “ಇಣ್‌' ಪ್ರತ್ಯಯಾಂತರ್ಗತವಾದ "ಉ' ಕಾರದ ಪರದಲ್ಲಿರುವ 
ಆದೇಶರೂಪವಾದ "ಸ್‌' ಕಾರಕ್ಕೆ "ಷತ್ವ' ಬಂದು, ವಿದುಷ್‌.ಅಸ್‌-ವಿದುಷಸ್‌ 
ಎಂದಿರುತ್ತದೆ. ನಂತರ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ವಿದುಷಃ ಎಂದು 
ರೂಪವಾಗಿದೆ. ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗಲೂ, ಇದೇ ರೀತಿಯಲ್ಲಿ 
ವಿದುಷಾ, ವಿದುಷೇ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಭ' ಸಂಜ್ಞೆ ಇಲ್ಲದೇ ಇರೋಣದರಿಂದ, 
ಸಂಪ್ರಸಾರಣವು ಬರುವುದಿಲ್ಲ. ಆದರೆ “ಸ್ವಾದಿಷ್ಟಸರ್ವನಾಮಸ್ಥಾನೇ” ಎಂಬ ಸೂತ್ರದಿಂದ 
“ಪದಸಂಜ್ಞೆ ಬಂದು, “ವಸು-ಸ್ರಂಸು-ದ್ವಂಸ್ಟನಡುಹಾಮ್‌ ದಃ” ಎಂಬ ಸೂತ್ರದಿಂದ 
'ಸ್‌' ಕಾರದ ಸ್ಥಾನದಲ್ಲಿ "ದ್‌' ಕಾರವು ಆದೇಶವಾಗಿ ಬಂದು, ವಿದ್ವದ್ಭಾಮ್‌, 
ವಿದ್ವದ್ಧಿಃ ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 

ಸಪ್ತಮೀ ಬಹುವಚನ ಪ್ರತ್ಯಯವಾದ "ಸುಪ್‌' ಪರದಲ್ಲಿದ್ದಾಗ, "ದ್‌' ಕಾರದ 
ಸ್ಥಾನದಲ್ಲಿ “ಖರಿಚ' ಎಂಬ ಸೂತ್ರದಿಂದ ಚರ್ತ್ವ ದಿಂದ "ತ್‌' ಕಾರವು ಆದೇಶವಾಗಿ 


ಷಡ್ಲಿಣ್ಣಿ ಪ್ರಕರಣಮ್‌ (ಹ.ಪು.) 377 


ಬಂದು ವಿದ್ವತ್ಸು ಎಂದು ರೂಪವಾಗುತ್ತದೆ. ಸಂಬೋಧನ ಏಕವಚನದಲ್ಲಿ 
“ಸಾ೦ತಮಹತಃ ಸಂಯೋಗಸ್ಯ” ಎಂಬ ಸೂತ್ರವು ಪ್ರವೃತ್ತವಾಗದೇ, ಉಪಧೆಯಾದ 
"ಅ' ಕಾರಕ್ಕೆ ದೀರ್ಫವು ಬರುವುದಿಲ್ಲ. 


(ಸ್‌ ಕಾರಾನ್ತ ವಿದ್ಧಸ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ವಿದ್ವಾನ್‌ ವಿದ್ವಾಂಸೌ ವಿದ್ವಾಂಸಃ 
ದ್ವಿತೀಯಾ ವಿದ್ವಾಂಸಮ್‌ ವಿದ್ವಾಂಸೌ ವಿದುಷಃ 
ತೃತೀಯಾ ವಿದುಷಾ ವಿದ್ವದ್ಭ್ಯಾಮ್‌ ವಿದ್ದದ್ದಿಃ 

“ಭಿ ೦ 
ಚತುರ್ಥೀ ವಿದುಷೇ ವಿದ್ವದ್ಭಾ ಮ್‌ ವಿದ್ಧದ್ಧ 8 
pd ್‌ಂ ಲ 
ಪಣ್ಣುಮೀ ವಿದುಷಃ ವಿದ್ದದ್ಭಾ ಕಮ್‌ ಎದ್ವದ್ಧ § 
ಷಷ್ಠೀ ವಿದುಷಃ ವಿದುಷೋಃ ವಿದುಷಾಮ್‌ 
ಸಪ್ತಮಿ ವಿದುಷಿ ವಿದುಷೋಃ ವಿದ್ವತ್ಸು 
ಸಂಬೋಧನ ಹೇ ವಿದ್ವನ್‌! ಹೇ ವಿದ್ವಾಂಸೌ। ಹೇ ವಿದ್ವಾಂಸಃ। 


("ಸ್‌' ಕಾರಾನ್ಷ ಇಯಸುನ್‌ ಪ್ರತ್ಯಯಾನ್ತ ಶ್ರೇಯಸ್‌ ಶಬ್ದದ ರೂಪಗಳು) 
[ಸೂಚನೆ: ವಿದ್ವಸ್‌ ಶಬ್ದದಂತೆಯೇ ಇಯಸುನ್‌ ಪ್ರತ್ಯಯಾನ್ತವಾದ ಶ್ರೇಯಸ್‌ 
ಶಬ್ದದ ರೂಪ ಇರುತ್ತವೆ. ಆದರೆ "ಸಂಪ್ರಸಾರಣ' ಮತ್ತು ಪದಾನ್ನದಲ್ಲಿ "ದ್‌' ಕಾರವು 
ಬರದು. ಉದಾ- ಶ್ರೇಯಾನ್‌(ಮಂಗಳವನ್ನುಂಟು ಮಾಡುವ ಅಥವಾ ಒಳ್ಳೆಯದಾದ)] 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಶೇಯಾನ್‌ ಶ್ರೇಯಾಂಸೌ ಶ್ರೇಯಾಂಸಃ 
ದ್ವಿತೀಯಾ ಶ್ರೆಯಾಂಸಮ್‌ ಶ್ರೆಯಾಂಸೌ ಶ್ರೇಯಸಃ 

ತೃತೀಯಾ ಶ್ರೇಯಸಾ ಶ್ರೇಯೋಭ್ಯಾಮ್‌ ಶ್ರೇಯೋಭಿಃ 
ಚತುರ್ಥೀ ಶ್ರೇಯಸೇ ಶ್ರೇಯೋಭ್ಯಾಮ್‌ ಶ್ರೇಯೋಭ್ಯಃ 
ಪಣ್ಣಾಮೀ ಶ್ರೇಯಸಃ ಶ್ರೇಯೋಭ್ಯಾಮ್‌ ಶ್ರೇಯೋಭ್ಯಃ 

ಷಷ್ಠೀ ಶ್ರೇಯಸಃ ಶ್ರೇಯಸೋಃ ಶ್ರೇಯಸಾಮ್‌ 
ಸಪ್ತಮಿ ಶ್ರೇಯಸಿ ಶ್ರೇಯಸೋಃ ಶ್ರೇಯಸ್ಸು ಶ್ರೇಯಃಸು 
ಸಂಬೋಧನ ಹೇ ಶ್ರೇಯನ್‌! ಹೇ ಶ್ರೇಯಾಂಸೌ! ಹೇ ಶ್ರೇಯಾಂಸಃ! 


(ಅಸುಜ೯್‌ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - 355. ಪುಂಸೋ ಸುಣ್‌ (7.489) 


ವೃತ್ತಿಃ-ಸರ್ವನಾಮಸ್ಥಾನೇ ವಿವಕ್ಷಿತೇ ಪುಂಸಃ ಅಸುಜ್‌(ಅಸ್‌) ಸ್ಯಾತ್‌। ಪುಮಾನ್‌! 


378 ಲಘುಸಿದ್ಧಾಂತ ಕೌಮುದೀ 


ಹೇ ಪುಮನ್‌॥ ಪುಮಾಂಸೌ। ಪುಂಸಃ ಪುಂಭ್ಯಾಮ್‌। ಪುಂಸು। (304) “ಯದುಶಸನೇ” 
ಇತಿ ಅನಜ್‌। ಉಶನಾ। ಉಶನಸೌ। 

ವಾ॥ ಅಸ್ಯ ಸಂಬುದ್ಧೌ ವಾ ಅನಜಕೆ, ನಲೋಪಶ್ಚ ವಾ ವಾಚಃ 

ಹೇ ಉಶನ, ಹೇ ಉಶನನ್‌। ಹೇ ಉಶನಸೌ। ಉಶನೋಭ್ಯಾಮ್‌। ಉಶನಸ್ಸು 
ಅನೇಹಾ। ಅನೇಹಸೌ। ಹೇ ಅನೇಹಃ ವೇದಾಃ ವೇದಸೌ। ಹೇ ವೇದಃ ವೇದೋಭ್ಯಾಮ್‌। 

ಪ. ಛೇ. -ಪುಂಸಃ, ಅಸುಜ್‌(ಅಸ್‌)। 

ಅ. ವೃ-“ಇತೋಂತ್‌ ಸರ್ವನಾಮಸ್ಥಾನೇ” ಸೂತ್ರದಿಂದ "ಸರ್ವನಾಮಸ್ಥಾನೇ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಸರ್ವನಾಮಸ್ಥಾನ ಸಂಜ್ಞೆಯುಳ್ಳ ಪ್ರತ್ಯಯದ ವಿವಕ್ಷ ಇದ್ದಾಗ, “ಪುಂಸ್‌' 
ಶಬ್ದಕ್ಕೆ "ಅಸುಜ್‌(ಅಸ್‌)' ಆದೇಶವು ಬರುತ್ತದೆ. 

ಸೂಚನೆ: "ಅಸುಜ್‌' ಎಂಬುದು "ಜಿತ್‌' ಆಗಿರುವುದರಿಂದ, “ಜಿಚ್ಚ” ಎಂಬ 
ಸೂತ್ರದ ಪ್ರಕಾರ “ಪುಂಸ್‌' ಶಬ್ದದ "ಸ್‌'ಕಾರಕ್ಕೆ ಈ ಆದೇಶವು ಬರುತ್ತದೆ. 

ಉದಾ- ಪುಮಾನ್‌(ಪುರುಷನು) “ಪೂಣ್‌” ಧಾತುವಿನಮೇಲೆ “ಡುಮ್‌ಸುನ್‌' 
ಪ್ರತ್ಯಯವನ್ನು ಸೇರಿಸಿದಾಗ, "ಡ್‌' ಕಾರ ಮತ್ತು "ಟಿ' ಸಂಜ್ಞೆಯುಳ್ಳ “ಉನ್‌' 
ಲೋಪವಾದಮೇಲೆ, “ಉಮ್ತ್‌' ಅಷ್ಟೇ ಉಳಿದು, ಪೂ (ಪೂಇ್‌್‌).-ಉಮ್ಸ್‌ ಎಂದಿದ್ದಾಗ, 
ಪರರೂಪ ಬಂದು ಪುಮ್ಸ್‌ ಎಂದಾಗುತ್ತದೆ. ಇದಕ್ಕೆ “ಪ್ರಾತಿಪದಿಕ ಸಂಜ್ಞೆ ಬಂದು, 
"ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ, “ಸರ್ವನಾಮಸ್ಥಾನ ಸಂಜ್ಞೆ ಬಂದು ಅದರ 
'ಸ್‌' ಕಾರಕ್ಕೆ ಪ್ರಕೃತ ಸೂತ್ರದಿಂದ “ಅಸುಜ್‌' ಆದೇಶ ಬಂದು ಪುಮ್‌..-ಅಸ್‌--ಸ್‌ಎ 
ಪುಮಸ್‌.-ಸ್‌ ಎಂದಾಗುತ್ತದೆ. “ಉಗಿದಚಾಂ ಸರ್ವನಾಮ ಸ್ಥಾನೇಂಧಾತೋಃ” ಎಂಬ 
ಸೂತ್ರದಿಂದ "ನುಮ್‌(ನ್‌)' ಆಗಮ ಬಂದು, ಪುಮನ್‌ಸ್‌.-ಸ್‌ ಎಂದಾಗುತ್ತದೆ. 
“ಸಾಂತಮಹತಃ ಸ೦ಯೋಗಸ್ಯ” ಎಂಬ ಸೂತ್ರದಿಂದ ಉಪಧೆಗೆ ದೀರ್ಫ ಬಂದು, 
ಪುಮಾನ್‌ಸ್‌4ಸ್‌ ಎಂದಾಗುತ್ತದೆ. ಕೊನೆಯ "ಸ್‌' ಕಾರಕ್ಕೆ “ಹಲ್ವಾ ಜ್ಯೋ ದೀರ್ಪಾತ್‌ 
ಸುತಿಸ್ಯಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ ಲೋಪ ಬಂದು, ಪುಮಾನ್‌ ಜೊತೆಗೆ 
ಇರುವ "ಸ್‌' ಕಾರಕ್ಕೆ ಸಂಯೋಗಾನ್ವ-ಲೋಪ ಬಂದು, ಪುಮಾನ್‌ ಎಂದು ರೂಪವು 
ಸಿದ್ಧವಾಗುತ್ತದೆ. ಈಗ ಸರ್ವನಾಮಸ್ಥಾನ ಅಜಾದಿ ವಿಭಕ್ತಿ ಪರದಲ್ಲಿರೋಣದ್ದರಿಂದ 
“ಅಸುಜ್‌' ಆದೇಶ, ದೀರ್ಫ ಮತ್ತು “ನಶ್ಚಾಪದಾನ್ನಸ್ಯ ರುಲಿ” ಎಂಬ ಸೂತ್ರದಿಂದ 
“ನ್‌'ಕಾರಕ್ಕೆ ಅನುಸ್ವಾರ ಬಂದು, ಪುಮಾಂಸೌ, ಪುಮಾಂಸಃ... ರೂಪಗಳು ಸಿದ್ಧವಾಗುತ್ತವೆ. 

ಅಸರ್ವನಾಮಸ್ಥಾನ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಅಸುಜ್‌' ಆದೇಶ 
ಮತ್ತು ದೀರ್ಥಗಳು ಬರುವದಿಲ್ಲ. ಕೇವಲ "ನ್‌' ಕಾರಕ್ಕೆ ಮಾತ್ರ ಅನುಸ್ವಾರ ಬಂದು 
ಪುಮ್ಲಃ, ಪುಮ್ಸಾ ಇತ್ಯಾದಿ ರೂಪಗಳಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಸ್ವಾದಿಷ್ಟಸರ್ವನಾಮಸ್ಥಾನೇ” ಎಂಬ 
ಸೂತ್ರದಿಂದ “ಪದಸಂಜ್ಞೆ! ಬಂದು, "ಸ್‌' ಕಾರಕ್ಕೆ ಸಂಯೋಗಾನ್ತ ಲೋಪವಾಗುತ್ತದೆ. 


ಷಡ್ಗಿಣ' ಪ್ರಕರಣಮ್‌ (ಹ.ಪು.) 379 


“ಮೋನನುಸ್ವಾರಃ” ಎಂಬ ಸೂತ್ರದಿಂದ ಅನುಸ್ಥಾರ ಹಾಗೂ “ವಾ ಪದಾನ್ತಸ್ಕ” 
ಎ೦ಬ ಸೂತ್ರದಿಂದ ವೈಕಲ್ಲಿಕ ಪರಸವರ್ಣ ರೂಪದಲ್ಲಿ "ಮ್‌' ಕಾರವು ಬರುತದೆ. 
ಪುಂಭ್ಯಾಮ್‌, ಪುಂಭಿಃ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 


(ಸ್‌ ಕಾರಾನ್ತ ಫುಮ್ಸ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪುಮಾನ್‌ ಪುಮಾಂಸೌ ಪುಮಾಂಸಃ 
ದ್ವಿತೀಯಾ ಪುಮಾಂಸಮ್‌ ಪುಮಾಂಸೌ ಪುಂಸಃ 
ತೃತೀಯಾ ಪುಂಸಾ ಪುಂಭ್ಯಾಮ್‌ ಪುಂಭಿಃ 
ಚತುರ್ಥೀ ಪುಂಸೇ ಪುಂಭ್ಯಾಮ್‌ ಪುಮ್ಳ § 
ಪಳಣ್ಗುಮೀ ಪುಂಸಃ ಪುಂಭ್ಯಾಮ್‌ ಪುಮ್ಫ § 
ಷಷ್ಲೀ ಪುಂಸಃ ಪುಂಸೋಃ ಪುಂಸಾಮ್‌ 
ಪಮಿ ಪುಂ ಪುಂಸೋಃ ಪುಮ್ಸು 


ಸಿ 

€ ಪುಮನ್‌! ಹೇ ಪುಮಾಂಸೌ! ಹೇ ಪುಮಾಂಸಃ 

ಸೂಚನೆ: ಪರಸವರ್ಣ ಬಾರದ ಪಕ್ಷದಲ್ಲಿ ಪುಂಭ್ಯಾಮ್‌, ಪುಂಭಿಃ ಇತ್ಯಾದಿ 
ರೂಪಗಳಾಗುತ್ತವೆ. 

ಉದಾ- ಉಶನಾ (ಶುಕ್ರಾಚಾರ್ಯರು)-"ಸ್‌' ಕಾರಾನ್ತವಾದ "ಉಶನಸ್‌' ಶಬ್ದದ 
ಮೇಲೆ "ಸು(ಸ್‌)' ಪ್ರತ್ಯಯವನ್ನು ಸೇರಿಸಿ, “ರುದುಶನಸ್‌-ಪುರುದಂಸೋತನೇಹಸಾಂ 
ಚ” ಎಂಬ ಸೂತ್ರದಿಂದ "ಸ್‌' ಕಾರದ ಸ್ಥಾನದಲ್ಲಿ "ಅನಜ್‌' ಆದೇಶವು ಬಂದು, 
ಉಶನನ್‌ಸ್‌ ಎಂದಿದ್ದಾಗ, “ಸರ್ವನಾಮಸ್ಥಾನೇ ಚಾಸಂಬುದ್ಧೌ” ಎಂಬ ಸೂತ್ರದಿಂದ 
ಉಪಧೆಗೆ ದೀರ್ಫ ಬಂದು, ಉಶನಾನ್‌*ಸ್‌ ಎಂದಾಗುತ್ತದೆ. ನಂತರ “ಹಲ್ವಾ ಜ್ಯೋ 
ದೀರ್ಫಾತ್‌ ಸುತಿಸ್ಯಪೃಕ್ತಮ್‌ ಹಲ್‌” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ 
ಬಂದು, “ನಲೋಪಃ ಪ್ರಾತಿಪದಿಕಾನ್ತಸ್ಯ” ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ 
ಬಂದು ಉಶನಾ ಎಂದು ರೂಪವು ಸಿದ್ಧವಾಗುತ್ತದೆ. 

ಅಜಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, "ಅನಜ್‌' ಆದೇಶವೂ ಬರುವದಿಲ್ಲ, 
ಮತ್ತು ಉಪಧಾದೀರ್ಥವೂ ಬರುವದಿಲ್ಲ. ಆದ್ದರಿಂದ ಉಶನಸೌ, ಉಶನಸಃ ಇತ್ಯಾದಿ 
ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಪದಸಂಜ್ಞೆ ಬಂದು "ಸ್‌' ಕಾರಕ್ಕೆ ರುತ್ವ, 
ಮತ್ತು “ಹಶಿ ಚ” ಎಂಬುದರಿಂದ ಉತ್ಪ(ಉ) ಬಂದು, ಗುಣಸಂಧಿಯಿಂದ 
ಉಶನೋಭ್ಯಾಮ್‌, ಉಶನೋಭಿಃ ಇತ್ಯಾದಿ ರೂಪಗಳು ಆಗುತ್ತವೆ. 

ಸಪ್ತಮೀ ಬಹುವಚನದ ಪ್ರತ್ಯಯವಾದ “ಸುಪ್‌(ಸು)' ಪರದಲ್ಲಿದ್ದಾಗ, “ವಾ 
ಶರೀ” ಎಂಬ ಸೂತ್ರದಿಂದ ವೈಕಲ್ಲಿಕ ವಿಸರ್ಗವು ಆದೇಶವಾಗಿ ಬಂದು, ಉಶನಃಸು, 


PL 
೦ 

38 

೩ 

8 


380 


ಉಶನಸ್ಸು ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. 


ಸೂಚನೆ: ಸಂಬೋಧನ ಪ್ರಥಮಾವಿಭಕ್ತಿಯಲ್ಲಿ ಎರಡು ರೂಪಗಳು ಬರುತ್ತವೆ. 
ಇದನ್ನು ಕೆಳಗಿನ ವಾರ್ತಿಕವು ಸ್ಪಷ್ಟಪಡಿಸುತ್ತದೆ. 

ವಾ॥ ಅಸ್ಯ ಸಂಬುದ್ಧೌ ವಾ ಅನಜ್‌, ನಲೋಪಶ್ಚ ವಾ ವಾಚ್ಯಃ- 

ಅರ್ಥ- “ಉಶನಸ್‌' ಶಬ್ದದ ನಂತರ ಸಂಬುದ್ಧಿ ಏಕವಚನದ ಪ್ರತ್ಯಯವು 
ಪರದಲ್ಲಿದ್ದಾಗ, ವಿಕಲ್ಪದಿ೦ದ "ಅನಜ್‌' ಆದೇಶವು ಮತ್ತು ವಿಕಲ್ಲದಿಂದ "ನ್‌' ಕಾರಕ್ಕೆ 
ಲೋಪವು ಬರುತ್ತದೆ. "ಅನಜ್‌' ಆದೇಶ ಬಂದಾಗ "ನ್‌' ಕಾರಕ್ಕೆ ಲೋಪ ಬರುವ 
ಪಕ್ಷದಲ್ಲಿ ಹೇ ಉಶನ। ಎಂದೂ, ಲೋಪ ಬಾರದ ಪಕ್ಷದಲ್ಲಿ, ಹೇ ಉಶನನ್‌! 
ಎಂದೂ ರೂಪಗಳಾಗುತ್ತವೆ. "ಅನಜ್‌' ಆದೇಶವೇ ಬಾರದ ಪಕ್ಷದಲ್ಲಿ "ಸ್‌' ಕಾರಕ್ಕೆ 
ರುತ್ವ-ವಿಸರ್ಗಗಳು ಬಂದು ಹೇ ಉಶನಃ। ಎಂದು ರೂಪವಾಗಿ ಒಟ್ಟು ಮೂರು 
ರೂಪಗಳಾಗುತ್ತವೆ. 


ಲಘುಸಿದ್ಧಾಂತ ಕೌಮುದೀ 


(ಸ್‌ ಕಾರಾನ್ಷ ಉಶನಸ್‌ ಶಣ್ಣದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಉಶನಾ ಉಶನಸೌ ಉಶನಸಃ 
ದ್ವಿತೀಯಾ  ಉಶನಸಮ್‌ ಉಶನಸೌ ಉಶನಸಃ 
ತೃತೀಯಾ ಉಶನಸಾ ಉಶನೋಭ್ಯಾಮ್‌ ಉಶನೋಭಿಃ 
ಚತುರ್ಥೀ ಉಶನಸೇ ಉಶನೋಭ್ಯಾಮ್‌ ಉಶನೋಭ್ಯಃ 
ಪಳ್ಳುಮೀ ಉಶನಸಃ ಉಶನೋಭ್ಯಾಮ್‌ ಉಶನೋಭ್ಯಃ 
ಷಷ್ಠೀ ಉಶನಸಃ ಉಶನಸೋಃ ಉಶನಸಾಮ್‌ 
ಸಪ್ತಮಿ ಉಶನಸಿ ಉಶನಸೋಃ ಉಶನಸ್ಸು ' 
ಸಂಬೋಧನ ಹೇ ಉಶನ! ಉಶನಸೌ, ಹೇ ಉಶನಸಃ॥ 
ಹೇ ಉಶನನ್‌! ಹೇ ಉಶನಃಿ 


ಉದಾ- ಅನೇಹಾ(ಸಮಯ)- ಈ "ಸ್‌' ಕಾರಾನ್ರ ಶಬ್ದವು ಮೇಲಿನ 
ಉಶನಸ್‌ ಶಬ್ದದಂತೆಯೇ ನಡೆಯುತ್ತದೆ. 


(ಸ್‌ ಕಾರಾನ್ತ ಅನೇಹಸ್‌ ಶನ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಅನೇಹಾ ಅನೇಹಸೌ ಅನೇಹಸಃ 
ದ್ವಿತೀಯಾ ಅನೇಹಸಮ್‌ ಅನೇಹಸೌ ಅನೇಹಸಃ 
ತೃತೀಯಾ ಅನೇಹಸಾ ಅನೇಹೋಭ್ಯಾಮ್‌ ಅನೇಹೋಭಿಃ 
ಚತುರ್ಥೀ ಅನೇಹಸೇ ಅನೇಹೋಭ್ಯಾಮ್‌ ಅನೇಹೋಭ್ಯಃ 


ಷಡ್ಗಿಲ್ಲ್‌ ಪ್ರಕರಣಮ್‌ (ಹ.ಪು.) 381 


ಪಣ್ಞಾಮೀ ಅನೇಹಸಃ ಅನೇಹೋಭ್ಯಾಮ್‌ ಅನೇಹೋಭ್ಯಃ 
ಷಷ್ಟೀ ಅನೇಹಸಃ ಅನೇಹಸೋಃ ಅನೇಹಸಾಮ್‌ 
ಪ್ರಮಿ ಅನೇಹಸಿ ಅನೇಹಸೋಃ ಅನೇಹಃಸು,ಅನೇಹಸ್ಸು 


ಚ. ಪ್‌ 


೦ಬೋಧನ ಹೇ ಅನೇಹಃ। ಹೇ ಅನೇಹಸೌ!। ಹೇ ಅನೇಹಸಃ। 
ಉದಾ-ವೇಧಾಃ (ಬ್ರಹ್ಮನು)-“ವಿ-ಪೂರ್ವಕ ಧಾ-ಧಾತುವಿನ ಜೊತೆಗೆ "ಅಸಿ(ಅಸ್‌)” 
ಪ್ರತ್ಯಯವನ್ನು ಸೇರಿಸಿದಾಗ, "ವೇಧಸ್‌' ಎಂದು ರೂಪವಾಗುತ್ತದೆ. ಇದಕ್ಕೆ "ಪ್ರಾತಿಪದಿಕ' 
ಸಂಜ್ಞೆ ಬ೦ದು, "ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ, “ಅತ್ಸಸಂತಸ್ಯ ಚಾಧಾತೋಃ” 
ಎಂಬ ಸೂತ್ರದಿಂದ ಉಪಧೆಗೆ ದೀರ್ಫ ಬಂದು ವೇಧಾಸ್‌*ಸ್‌ ಎಂದಿರುತ್ತದೆ. 
ಪ್ರತ್ಯಯರೂಪವಾದ ಕೊನೆಯ "ಸ್‌' ಕಾರಕ್ಕೆ, ಸಂಯೋಗಾನ್ತ ಲೋಪ ಬಂದು, 
ವೇಧಾಸ್‌ ಎಂದು, "ಸ್‌'ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ವೇಧಾಃ ಎಂದು ರೂಪವಾಗುತ್ತದೆ. 
ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವದೇ ವಿಕಾರವಿಲ್ಲದೆ ಕೆಳಗಿನ ರೂಪಗಳು 
ಸಿದ್ಧವಾಗುತ್ತವೆ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಸ್‌' ಕಾರಕ್ಕೆ ರುತ್ವ ಮತ್ತು ಉತ್ಪಗಳು 
ಬಂದು, ಗುಣಸಂಧಿಯಿಂದ ಕೆಳಗಿನ ರೂಪಗಳು ಸಿದ್ಧವಾಗುತ್ತವೆ. 
(ಸ್‌ ಕಾರಾನ್ತ ವೇಧಸ್‌ ಶದ ರೂಪಗಳು) 


ವಿಭಕ್ತಿ ಏಕವಚನ : ದ್ವಿವಚನ ಬಹುವಚನ 
ಪ್ರಥಮಾ ವೇಧಾಃ ವೇಧಸೌ ವೇಧಸಃ 
ದ್ವಿತೀಯಾ ವೇಧಸಮ್‌ ವೇಧಸೌ ವೇಧಸಃ 
ತೃತೀಯಾ ವೇಧಸಾ ವೇಧೋಭ್ಯಾಮ್‌ ವೇಧೋಭಿಃ 
ಚತುರ್ಥೀ ವೇಧಸೇ ವೇಧೋಭ್ಯಾಮ್‌ ವೇಧೋಭ್ಯಃ 
ಪಳ್ಳುಮೀ ವೇಧಸಃ ವೇಧೋಭ್ಯಾಮ್‌ ವೇಧೋಭ್ಯಃ 

ಷಷ್ಠೀ ವೇಧಸಃ ವೇಧಸೋಃ ವೇಧಸಾಮ್‌ 
ಸಪಮಿ ವೇಧಸಿ ವೇಧಸೋಃ ವೇಧಃಸು, ವೇಧಸ್ಪು 
ಸಂಜೋಧನ ಹೇ ವೇಧಃ! ಹೇ ವೇಧಸೌ। ಹೇವೇಧಸಃ! 


(ಔ-ಕಾರಾದೇಶ ಮತ್ತು ಸು-ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ - 356. ಅದಸ ಈ ಸುಲೋಪಶ್ಚ (7.2.10೦7) 
ವೃತ್ತಿಃ-ಅದಸಃ ಔಕಾರಃ ಅನ್ಹಾದೇಶಃ ಸ್ಯಾತ್‌ ಸೌ ಪರೇ ಸುಲೋಪಶ್ಚ (310) 
ತದೋರಿತಿ ಸಃ ಅಸೌ। ತೃದಾದ್ಯತ್ತಮ್‌। ಪರರೂಪತ್ವಮ್‌। ವೃದ್ಧಿಃ। 
ಪ. ಛೇ. - ಅದಸಃ ಔ, ಸುಲೋಪಃ ಚ। 
ಅ. ವ್ಯ- “ತದೋಃ ಸಃ ಸಾವನನ್ತ ಕಯೋಫಿ” ಎಂಬ ಸೂತ್ರದಿಂದ "ಸೌ' ಎಂಬ 


382 ಲಘುಸಿದ್ಧಾಂತ ಕೌಮುದೀ 
ಶಬ್ದವು ಅನುವೃತ್ತವಾಗುತ್ತದೆ. 

ಅರ್ಥ- “ಸು(ಸ್‌)' ಪ್ರತ್ಯಯವು ಪರದಲ್ಲಿದ್ದಾಗ, “ಅದಸ್‌' ಶಬ್ದಕ್ಕೆ ಔ-ಕಾರವು 
ಅನ್ನಾದೇಶವಾಗಿ ಬರುತ್ತದೆ. ಮತ್ತು "ಸು(ಸ್‌)' ಗೆ ಲೋಪವು ಬರುತ್ತದೆ. 

ಉದಾ- ಅಸೌ(ದೂರದಲ್ಲಿ ಇರುವವನನ್ನು ಸೂಚಿಸುವ(ಅವನು))- "ಅದಸ್‌' 
ಶಬ್ದದಮೇಲೆ "ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ, ಅದಸ್‌4ಸ್‌ ಎಂದಿರುತ್ತದೆ. 
ಇದು ಸರ್ವಾದಿಗಣದಲ್ಲಿ ಸೇರಿದ ತ್ಯದಾದಿಗಣದ ಶಬ್ದವಾಗಿರೋಣದರಿಂದ, 
ಸರ್ವನಾಮ ಸಂಜ್ಞೆಯನ್ನು ಪಡೆದಿರುತ್ತದೆ. ಆದ್ದರಿಂದ “ತ್ಯದಾದೀನಾಮಃ” ಎಂಬ 
ಸೂತ್ರದಿಂದ ಬರಬೇಕಾದ ಅತ್ವವನ್ನು ಬಾಧಿಸಿ, ಪ್ರಕೃತ ಸೂತ್ರದಿಂದ “ಅದಸ್‌' ಶಬ್ದದ 
ಅನ್ನ್ಯ "ಸ್‌' ಕಾರದ ಸ್ಥಾನದಲ್ಲಿ ಔ- ಕಾರವು ಬರುತ್ತದೆ ಮತ್ತು ಪ್ರತ್ಯಯದ "ಸ್‌' 
ಕಾರವೂ ಲೋಪವಾಗಿ ಅದ. ಔ ಎಂದಿರುತ್ತದೆ. ವೃದ್ಧಿಸಂಧಿಯಿಂದ ಅದೌ 
ಎಂದಾಗುತ್ತದೆ. ಇಲ್ಲಿ "ರಲೋಪ' ಎ೦ಬ ಶಬ್ದವು ಪ್ರಯೋಗಿಸಲ್ಪಟಿದ್ದರಿಂದ, 
“ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌' ಎಂಬ ನಿಯಮದಿಂದ ಪ್ರತ್ಯಯವಾದ "ಸು(ಸ್‌)' 
ಇರುವಂತೆ ಭಾವಿಸಿ “ತದೋಃ ಸಃ ಸಾವನನ್ತ್ಯಯೋಃ” ಎಂಬ ಸೂತ್ರದಿಂದ "ದ್‌' 
ಕಾರದ ಸ್ಥಾನದಲ್ಲಿ "ಸ್‌' ಕಾರವು ಆದೇಶವಾಗಿ ಬಂದು ಅಸೌ ಎಂಬ ರೂಪವು 
ಸಿದ್ಧವಾಗುತ್ತದೆ. 


(ಉ-ಕಾರ, ಊ-ಕಾರ ಮತ್ತು ಮ್‌- ಕಾರವನ್ನು ವಿಧಿಸುವ ಸೂತ್ರ) 

ಸೂತ್ರ - 357. ಅದಸೊಣಸೇರ್ದಾದು ದೋ ಮಃ (8.2.80) 

ವೃತ್ತಿಃ-ಅದಸಃ ಅಸಾಂತಸ್ಯ ದಾತ್‌ ಪರಸ್ಯ ಉದೂತೌ ದಸ್ಯ ಮಶ್ಚ ಆಂತರತಮ್ಯಾದ್‌, 
ಹ್ರಸ್ತಸ್ಯ ಉಃ, ದೀರ್ಪಸ್ಯ ಊಃ ಅಮೂ। (152) ಜಸಃ ಶೀ। ಗುಣಃ। 

ಪ. ಛೇ. - ಅದಸಃ,ಅಸೇಃದಾತ್‌.ಉ.ದಃ,ಮಃ, ಚ। 

ಅರ್ಥ- ಅಂತ್ಯದಲ್ಲಿ "ಸ್‌" ಕಾರವಿಲ್ಲದಿರುವ "ಅದಸ್‌' ಶಬ್ದದ "ದ್‌' ಕಾರದ 
ಪರದಲ್ಲಿರುವ ಹ್ರಸ್ವ ವರ್ಣಕ್ಕೆ "ಉ' ಕಾರವೂ, ಮತ್ತು ದೀರ್ಫ ವರ್ಣಕ್ಕೆ "ಊ' 
ಕಾರವೂ ಅದೇಶವಾಗಿ ಬರುತ್ತವೆ. ಮತ್ತು "ದ್‌' ಕಾರಕ್ಕೆ "ಮ್‌' ಕಾರವೂ ಅದೇಶವಾಗಿ 
ಬರುತ್ತದೆ, 

ಉದಾ- ಅಮೂ(ಅವರಿಬ್ದರು)- "'ಅದಸ್‌' ಶಬ್ದದಮೇಲೆ ಪ್ರಥಮಾ ದ್ವಿವಚನದಲ್ಲಿ 
ಅದಸ್‌.-ಔ ಎಂದಿದ್ದಾಗ, “ತ್ಯದಾದೀನಾಮಃ” ಎ೦ಬ ಸೂತ್ರದಿಂದ "ಸ್‌' ಕಾರಕ್ಕೆ "ಅ' 
ಕಾರ ಆದೇಶವಾಗಿ ಬಂದು, ಅದ ಅ +ಔ ಎಂದಿದ್ದಾಗ, ಅ-ಕಾರ ಉ-ಕಾರಗಳಿಗೆ 
ಪರರೂಪ ಬಂದು, ಅದ4ಔ ಎಂದಾಗುತ್ತದೆ. ನಂತರ ಇದಕ್ಕೆ ವೃದ್ಧಿ ಬ೦ದು, ಅದೌ 
ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ “ಸ್ಥಾನೇ ಅನ್ತರತಮಃ” ಎ೦ಬ ಸೂತ್ರದಿಂದ 
ಪ್ರಮಾಣ ಸಾದೃಶ್ಯದಿಂದ “' ಕಾರದ ಸ್ಥಾನದಲ್ಲಿ (ದೀರ್ಪ) ಊ ಕಾರವು ಆದೇಶವಾಗಿ 
ಬಂದು ಅದ್‌.-ಊ ಎಂದಿರುತ್ತದೆ. "ದ್‌' ಕಾರದ ಸ್ಥಾನದಲ್ಲಿ “ಮ್‌' ಕಾರವು ಆದೇಶವಾಗಿ 
ಬಂದು, ಅಮ್‌.-ಊ-ಅಮೂ ಎಂದು ರೂಪವಾಗುತ್ತದೆ. 


ಷಡ್ಗಿಣ್‌ ಪ್ರಕರಣಮ್‌ (ಹ.ಪು.) 383 


(ಈತ್‌ ಆದೇಶವನ್ನೂ ಮತ್ತು "ಮ' ತ್ಫವನ್ನು ವಿಧಿಸುವ ಸೂತ್ರ) 
ಸೂತ್ರ - 3ರ8. ಏತ ಈದ್‌ ಬಹುವಚನೇ (8.2.81) 
ವೃತ್ತಿಃ-ಅದಸಃ ದಾತ್‌ ಪರಸ್ಕ ಏತಃ ಈತ್‌, ದಸ್ಯ ಚ ಮಃ ಬಹ್ಹರ್ಥೊೋಕೌ| 
ಅಮಿ "aD “ಪೂರ್ವತ್ರಾಸಿದ್ದಂ” ಇತಿ ವಿಭಕ್ತಿಕಾರ್ಯಂ "ಪಾಕ್‌, ಪಶ್ಚಾತ್‌ "ಉತ್ಪಮತ್ತನ। 
ಅಮುಮ್‌। ಅಮೂ। ಅಮೂನ್‌। ಮತ್ವೇ ಕೃತೇ ಘಿ ಸಂಜ್ಞಾಯಾಂ ನಾ” ಭಾವಃ । 


ಪ. ಛೇ. - ಏತಃ ಈತ್‌, 4 


ಅ. ವೃ.-“ಅದಸೋಸೇರ್ದಾದು ದೋ ಮಃ? (8.2.80) ಎಂಬ ಸೂತ್ರದಿಂದ 
"ಅದಸಃ', "ದಾತ್‌' ಮತ್ತು "ಮಃ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 
ಅರ್ಥ- "ಅದಸ್‌' ಶಬ್ದದ ಬಹುವಚನದಲ್ಲಿ, "ದ್‌' ಕಾರದ ನಂತರ ಇರುವ ಏ- 
ಕಾರಕ್ಕೆ ಈ- ಕಾರವೂ ಮತ್ತು "ದ್‌' ಕಾರಕ್ಕೆ ಮ್‌- ಕಾರವೂ ಆದೇಶವಾಗಿ ಬರುತ್ತವೆ. 
ಉದಾ-ಅಮೀ(ದೂರದಲ್ಲಿರುವ (ಬಹಳ ಜನರಾದ) ಅವರು)- "ಅದಸ್‌' ಶಬ್ದದ 
ಮೇಲೆ "ಜಸ್‌(ಅಸ್‌)' ಸೇರಿಸಿದಾಗ, ಅದಸ್‌--ಅಸ್‌ ಎಂದಿರುತ್ತದೆ. ಈಗ 
“ತೃದಾದೀನಾಮಃ” ಎಂಬ ಸೂತ್ರದಿಂದ, “ಸ್‌' ಕಾರಕ್ಕೆ ಅತ್ವ ಬಂದು, “ದ.ಅತ 
ಅಸ್‌ ಎಂದಿರುತ್ತದೆ. “ಆತೋಗುಣೇ? ಎಂಬ ಸೂತ್ರದಿಂದ "ಅದ4ಅ ಎಂಬಲ್ಲಿಯ 
ಎರಡು ಅ-ಕಾರಗಳಿಗೆ "ಪರರೂಪ' ಬಂದು ಅದ--ಅಸ್‌ ಎಂದಾಗುತ್ತದೆ. "ಜಸಃ 
ಶೀ” ಎಂಬ ಸೂತ್ರದಿಂದ ev: ನ ಸ್ಥಾನದಲ್ಲಿ “ಶೀ(ಈ)' ಬಂದು ಅದ. ಈ 
ಎಂದಿದ್ದಾಗ, "ಗುಣ ಸಂಧಿಯಿಂದ” “ಅದೇ' ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ 
“ಅದೇ' ನಲ್ಲಿರುವ ಏ-ಕಾರಕ್ಕೆ ಈ-ಕಾರ ಬಂದು "ಅದೀ' ಎಂದಾಗುತ್ತದೆ. ಇದೇ 
ಸೂತ್ರದಿಂದ "ದ್‌' ಕಾರಕ್ಕೆ "ಮ್‌' ಕಾರವು ಬಂದು, ಅಮೀ ರೂಪವು ಸಿದ್ಧವಾಗುತ್ತದೆ. 
ಉದಾ- ಅಮುಮ್‌-“ಪೂರ್ವತ್ರಾಸಿದ್ಧಂ” ಇತಿ ವಿಭಕ್ತಿಕಾರ್ಯಂ ಪ್ರಾಕ್‌, ಪಶ್ಚಾತ್‌ 
ಉತ್ಸಮತ್ನೇ।- ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ ಅದಸ್‌4ಅಮ್‌ ಎಂದಿದ್ದಾಗ, 
ಹಿಂದಿನಂತೆ “ತ್ಯದಾದೀನಾಮಃ” ಎಂಬ ಸೂತ್ರದಿಂದ, "ಸ್‌' ಕಾರಕ್ಕೆ ಅತ್ವ, 
“ಅತೋಗುಣೇ” ಎಂಬ ಸೂತ್ರದಿಂದ "ಪರರೂಪ' ಬಂದಮೇಲೆ, ಅದ--ಅಮ್‌ 
ಎಂದಿರುತದೆ. ನಂತರ “ಅಮಿಪೂವಾಃ” ಎಂಬ ಸೂತ್ರದಿಂದ “ಪೂರ್ವರೂಪ' 
ಬಂದಮೇಲೆ, ಅದೇ ಸಮಯದಲ್ಲಿ “ಅದಸೋ*ಸೇರ್ದಾದು ದೋ ಮಃ” (8.2.80) 
ಎಂಬ ಸೂತ್ರದಿಂದ ಉತ್ವ ಮತ್ತು ಮತ್ವ ಗಳು ಒಮ್ಮೆಲೇ ಪ್ರಾಪ್ತವಾದಾಗ, 
“ಪೂರ್ವತ್ರಾಸಿದ್ಧಮ್‌” ಎಂಬ ನಿಯಮದಿಂದ ಉತ್ಪ- ಮತ್ತ. ವಿಧಾಯಕ ಸೂತ್ರಕ್ಕೆ 
ಅಸಿದ್ಧಿ (ತ್ರಿಪಾದಿಯಲ್ಲಿರುವುದರಿಂದ) ಬಂದಾಗ, “ಅಮಿಪೂವಾಃ” ಎಂಬ ಸೂತ್ರದಿಂದ 
ವಿಭಕ್ತಿ ಕಾರ್ಯವನ್ನು ಮೊದಲು ಮಾಡಿದನಂತರ, ಮೊದಲು ಅಸಿದ್ದವಾಗಿದ್ದ ಸೂತ್ರಕ್ಕೆ 
ಪ್ರವೃತ್ತಿ ಬಂದು, ಉತ್ತ-ಮತ್ತಗಳು ಬಂದು, ಅಮುಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉದಾ- ಅಮೂ (ದೂರದಲ್ಲಿರುವ ಅವರಿಬ್ಬರನ್ನು)-ಅಮೂ ಎಂಬ ದ್ವಿತೀಯಾ 
ವಿಭಕ್ತಿ ದ್ವಿವಚನದ ಈ ರೂಪವು ಪ್ರಥಮಾವಿಭಕ್ತಿ ದ್ವಿವಚನದಂತೆಯೇ ಸಿದ್ಧವಾಗುತ್ತದೆ. 


384 ಲಘುಸಿದ್ಧಾಂತ ಕೌಮುದೀ 


ಉದಾ- ಅಮೂನ್‌ (ದೂರದಲ್ಲಿರುವ ಅವರನ್ನು [ಬಹಳ ಜನರನ್ನು]) - ಅದಸ್‌ 
ಶಬ್ದದಮೇಲೆ ದ್ವಿತೀಯಾ ವಿಭಕ್ತಿ ಬಹುವಚನದ ಪ್ರತ್ಯಯವಾದ "ಶಸ್‌ (ಅಸ್‌)'ನ್ನು 
ಸೇರಿಸಿ ಅದಸ್‌.-ಅಸ್‌ ಎಂದಿದ್ದಾಗ, “ತೃದಾದೀನಾಮಃ” ಎಂಬ ಸೂತ್ರದಿಂದ, "ಸ್‌' 
ಕಾರಕ್ಕೆ ಅತ್ವ “ಅತೋಗುಣೇ” ಎಂಬ ಸೂತ್ರದಿಂದ "ಪರರೂಪ' ಬಂದಮೇಲೆ, 
ಅದ--ಅಸ್‌ ಎಂದಿರುತ್ತದೆ. ಇಲ್ಲಿಯೂ “ಪೂರ್ವತ್ರಾಸಿದ್ಧಮ್‌” ಎಂಬ ನಿಯಮದಿಂದ, 
ಉತ್ಪ-ಮತ್ವ ಗಳು ಅಸಿದ್ಧವಾಗುವುದರಿಂದ ಮೊದಲು ವಿಭಕ್ತಿ ಕಾರ್ಯವಾದ ಮೇಲೆ, 
“ಪ್ರಥಮಯೋಃ ಪೂರ್ವಸವರ್ಣಃ” ಎಂಬ ಸೂತ್ರದಿಂದ "ಪೂರ್ವಸವರ್ಣದೀರ್ಫವು' 
ಬಂದು, ಅದಾಸ್‌ ಎಂದಿರುತ್ತದೆ, “ತಸ್ಮಾಚ್ಛಸೋಃ ನಃ ಪುಂಸಿ ಎ೦ಬ ಸೂತ್ರದಿಂದ 
"ಸ್‌' ಕಾರಕ್ಕೆ "ನ್‌” ಕಾರವು ಆದೇಶವಾಗಿ ಬಂದು ಅದಾನ್‌ ಎಂದಾಗುತ್ತದೆ. ಈಗ 
“ಅದಸೋ*ಸೇರ್ದಾದು ದೋ ಮಃ” (8.2.80) ಎಂಬ ಸೂತ್ರದಿಂದ, ಆ-ಕಾರದ 
ಸ್ಥಾನದಲ್ಲಿ ಊ- ಕಾರವು ಆದೇಶವಾಗಿ ಬಂದು "ದ್‌' ಕಾರದ ಸ್ಥಾನದಲ್ಲಿ "ಮ್‌' 
ಕಾರವು ಆದೇಶವಾಗಿ ಬಂದು, ಅಮೂನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

(ಮು ಭಾವದ ಅಸಿದ್ಧಿಯನ್ನು ನಿಷೇಧಿಸುವ ಸೂತ್ರ) 

ಸೂತ್ರ - 359. ನಮುನೇ (8.2.3) 

ವೃತ್ತೀ-”ನಾ” ಭಾವೇ ಕರ್ತವ್ಯೇ ಕೃತೇ ಚ ಮು-ಭಾವೋ ನಾಸಿದ್ಧಃ ಅಮುನಾ। 
ಅಮೂಭ್ಯಾಮ್‌-3। ಅಮೀಭಿಃ। ಅಮುಷ್ಟೆ। ಅಮೀಭ್ಯಃ-2। ಅಮುಷ್ಕಾತ್‌। ಅಮುಷ್ಯ। 
ಅಮುಯೋಃ-2। ಅಮೀಷಾಮ್‌। ಅಮುಷ್ಮಿನ್‌। ಅಮೀಷು। 

ಅ. ವೃ-“ಪೂರ್ವತ್ರಾಸಿದ್ಧಮ್‌” ಎಂಬ ಸೂತ್ರದಿಂದ “ಅಸಿದ್ಧಮ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- “ನಾ” ಆದೇಶವು ಮಾಡಬೇಕಾಗಿದ್ದಾಗ, ಅಥವಾ ಮಾಡಿದ್ದಾಗಲೂ 
ಮು- ಭಾವವು ಅಸಿದ್ಧವಾಗುವುದಿಲ್ಲ. (ಅಂದರೆ "ಮ್‌' ಚ "ಉ' ಶಚ ತಯೋಃ 
ಸಮಾಹಾರಃ "ಮು' ಎಂದರ್ಥ "ಮು' ಎಂಬುದು ಲುಪ್ತ ಪ್ರಥಮಾನ್ತ ಎಂದು 
ತಿಳಿಯಬೇಕು). 

ಉದಾ- ಅಮುನಾ-ತೃತೀಯಾ ವಿಭಕ್ತಿ ಏಕವಚನದಲ್ಲಿ ಅದಸ್‌--ಟ(ಆ) 
ಎ೦ದಿದ್ದಾಗ, “ತ್ಯದಾದೀನಾಮಃ” ಎಂಬ ಸೂತ್ರದಿಂದ, "ಸ್‌' ಕಾರಕ್ಕೆ ಅತ್ವ, 
“ಅತೋಗುಣೇ” ಎ೦ಬ ಸೂತ್ರದಿಂದ "ಪರರೂಪ' ಮಾಡಿದಮೇಲೆ, ಅದ+ಆ 
ಎಂದಿರುತ್ತದೆ. “ಅದಸೋತಸೇರ್ದಾದು ದೋ ಮಃ” (8.2.80), ಮತ್ತು “ಟಾ 
ಜಸಿಜಸಾಮಿನಾತ್‌ ಸ್ಕಾಃ”(7.1.12) ಎ೦ಬ ಸೂತ್ರಗಳು ಒಮ್ಮೆಲೇ ಪ್ರವೃತ್ತವಾದಾಗ, 
“ಅದಸೋಸೇರ್ದಾದು ದೋ ಮಃ” (8.2.80), ಎಂಬುದು ಪರಸೂತ್ರವಾಗಿದ್ದರೂ, 
ಉತ್ಪ-ಮತ್ವಗಳ ನಿಷೇಧಕ್ಕೆ ನಿಷೇಧವು ಪ್ರಕೃತ ಸೂತ್ರದಿಂದ ಬಂದಿರೋಣದರಿಂದ, 
“ಪೂರ್ವತ್ರಾಸಿದ್ಧಮ್‌” ಎಂಬ ನಿಯಮಕ್ಕೆ ಇಲ್ಲಿ ಅಪವಾದವು ಇರುತ್ತದೆ. ಅಂದರೆ 
ಉತ್ಪ-ಮತ್ವಗಳು ಬಂದೇ ಬರುತ್ತವೆ. ಆಗ ಅಮು+ಆ ಎಂದಿರುತ್ತದೆ. ಇದೇ ರೀತಿ 
ಪ್ರಕೃತ ಸೂತ್ರವು ತ್ರಿಪಾದಿಯಲ್ಲಿದ್ದರೂ, ಮೊದಲು ಉತ್ಪ-ಮತ್ತಗಳಾಗಿ ಅನಂತರ 


ಷಡ್ಲಿತ್ಸ್‌ ಪ್ರಕರಣಮ್‌ (ಹ.ಪು.) 385 


“ಆಜೋನಾಸ್ತಿಯಾಂ? ಸೂತ್ರದಿಂದ "ಆ' ಗೆ "ನಾ' ಬಂದು, ಅಮು4ನಾ-ಅಮುನಾ 
ಎಂಬ ರೂಪವು ಸಿದ್ಧವಾಗುತ್ತದೆ. 
ಉದಾ- ಅಮೂಭ್ಯಾಮ್‌-3- ತೃತೀಯಾ, ಚತುರ್ಥೀ ಮತ್ತು ಪಳ್ಳುಮೀ ವಿಭಕ್ತಿ 
ದ್ವಿವಚನಗಳಲ್ಲಿ ಅದಸ್‌- ಭ್ಯಾಮ್‌ ಎಂದಿದ್ದಾಗ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು 
ಅದ--ಭ್ಯಾಮ್‌ ಎಂದಿರುತ್ತದೆ. ಆಗ “ಸುಪಿ ಚ್‌ ಎ೦ಬ ಸೂತ್ರದಿಂದ ದ್‌ ಕಾರೋತ್ತರ 
“ಅ” ಕಾರಕ್ಕೆ ದೀರ್ಫ ಬಂದು, ಅದಾ. ಭ್ಯಾಮ್‌ ಎಂದಾಗುತ್ತದೆ. “ಅದಸೋತಸೇರ್ದಾದು 
ದೋ ಮಃ” (8.2.80) ಸೂತ್ರದಿಂದ “ಆ' ಕಾರಕ್ಕೆ "ಗೂ? ಕಾರ ಮತ್ತು "ದ್‌'ಕಾರಕ್ಕೆ 
"ಮ್‌' ಕಾರ ಬಂದು, ಅಮೂಃಭ್ಯಾಮ್‌-ಅಮೂಭ್ಯಾಮ್‌ ರೂಪವು ಸಿದ್ದವಾಗುತ್ತದೆ: 
ಉದಾ-ಅಮೀಭಿಃ-ತೃತೀಯಾ ವಿಭಕ್ತಿ ಬಹುವಚನದಲ್ಲಿ ಅದಸ್‌4ಭಿಸ್‌ ಎಂದಿದ್ದಾಗ, 
“ತ್ಯದಾದೀನಾಮಃ” ಎಂಬ ಸೂತ್ರದಿಂದ, "ಸ್‌' ಕಾರಕ್ಕೆ ಅತ್ವ “ಅತೋಗುಣೇ” ಎಂಬ 
ಸೂತ್ರದಿಂದ "ಪರರೂಪ' ಬಂದಮೇಲೆ, ಅದ- ಭಿಸ್‌ ಎಂದಿರುತ್ತದೆ. “ಅತೋಭಿಸ 
ಐಸ್‌” ಎಂಬ ಸೂತ್ರದಿಂದ "ಐಸ್‌' ಪ್ರಾಪ್ತವಾಗಬೇಕಾಗಿದ್ದಾಗ, “ನೇದಮದಸೋರಕೋಃ?” 
ಎ೦ಬ ಸೂತ್ರದಿಂದ ನಿಷೇಧವಾಗಿ “ಏತ ಈದ್‌ ಬಹುವಚನೇ 8.2.81)” ಎಂಬ 
ಸೂತ್ರದಿಂದ ಈತ್ವ-ಮತ್ವಗಳು ಬಂದು, ಅಮೀಭಿಃ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉದಾ-ಅಮುಷ್ಕೈ- ಚತುರ್ಥೀ ಏಕವಚನದಲ್ಲಿ ಅದಸ್‌--ಜೌ(ಏ) ಎಂದಿದ್ದಾಗ, 
“ತ್ಯದಾದೀನಾಮಃ” ಎಂಬ ಸೂತ್ರದಿಂದ, “ಸ್‌” ಕಾರಕ್ಕೆ ಅತ್ವ “ಅತೋಗುಣೇ” ಎಂಬ 
ಸೂತ್ರದಿಂದ "ಪರರೂಪ' ಬಂದಮೇಲೆ ಅದ--ಏ ಎಂದಿರುತ್ತದೆ. ಆಗ “ಸರ್ವನಾಮ್ನಃ 
ಸ್ಕೈ” ಎಂಬ ಸೂತ್ರದಿಂದ "ಸ್ಮೈ' ಆದೇಶವು ಬಂದು, ಉತ್ಸ-ಮತ್ನಗಳು ಮತ್ತು "ಸ್‌' 
ಕಾರಕ್ಕೆ ಷತ್ವ ಬಂದು ಅಮುಷ್ಕೈ ಎಂದು ರೂಪವಾಗುತ್ತದೆ. 
ಉದಾ-ಅಮೀಭ್ಯಃ-2- ಈ ರೂಪವೂ ಕೂಡ ಅಮೀಭಿಃ ಎಂಬಂತೆಯೇ ಆಗುತ್ತದೆ. 
ಷಸ ಭಾ ಪಳ್ಳ್ಯುಮೀ ಏಕವಚನದಲ್ಲಿ ಅದಸ್‌..ಜಸಿ(ಅಸ್‌) ಎ೦ದಿದ್ದಾಗ, 
ಅತ್ವ ಮತ್ತು ಪರರೂಪಗಳು' ಬಂದು ಅದ--ಅಸ್‌ ಎಂದಿರುತ್ತದೆ. “ಜಸಿಜ್ಯೋಃ 
ಸಾತ್‌ ಸತ ಎಂಬ ಸೂತ್ರದಿಂದ "ಸ್ಮಾತ್‌' ಆದೇಶವಾಗಿ ಬಂದು, "ಸ್‌' ಕಾರಕ್ಕೆ 
ಷತ್ವ ಬಂದಮೇಲೆ ಅಮುಷ್ಕಾತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 
ಉದಾ-ಅಮುಷ್ಯ - ಷಷ್ಠೀ ಏಕವಚನದಲ್ಲಿ ಅದಸ್‌4ಜಸ್‌(ಅಸ್‌) ಎಂದಿದ್ದಾಗ, 
"ಅತ್ವ' ಮತ್ತು ಪರರೂಪಗಳು ಬಂದು, ಅದ ಅಸ್‌ ಎಂದಿರುತ್ತದೆ. 
“ಟಾಜಸಿಜಸಾಮನಾತ್ಸ್ಯಾಃ ಕ” ಎಂಬ ಸೂತ್ರದಿಂದ "ಸ್ರ ಆದೇಶವಾಗಿ ಬಂದು, ನಂತರ 
ಉತ್ಪ-ಮತ್ವಗಳು ಬಂದು ಮತ್ತು "ಸ್‌' ಕಾರಕ್ಕೆ ಷತ್ವ ಬಂದು ಅಮುಷ್ಯ ಎಂದಾಗುತ್ತದೆ. 
_ ಉದಾ-ಅಮುಯೋಃ(2)- ಷ ಷಷ್ಠೀ ಮತ್ತು ಸಪ್ತಮೀ ದ್ವಿ ವಚನದಲ್ಲಿ ಅದಸ್‌4ಓಸ್‌ 
ಎ೦ದಿದ್ದಾಗ, "ಅತ್ನ' ಮತ್ತು ಪರರೂಪಗಳು ಬಂದಮೇಲೆ. ಅದ4ಓಸ್‌ ಎಂದಿರುತ್ತದೆ. 
“ಓಸಿಚ”” ಸೂತ್ರದಿಂದ ' “ಎ” ಕಾರಾದೇಶವು ಬಂದು ಅದೇ೬ಓಸ್‌ ಎಂದಿದ್ದಾಗ, 
ಯಾನ್ತಾದೇಶ ಬಂದು ಅದಯೋಸ್‌ ಎಂದಿದ್ದಾಗ, ಹಿಂದಿನಂತೆ ಉತ್ಪ- -ಮತ್ತಗಳು 


386 ಲಘುಸಿದ್ಧಾಂತ ಕೌಮುದೀ 


ಬಂದು ಅಮುಯೋಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಅಮುಯೋಃ ಎಂದು 
ರೂಪವಾಗುತ್ತದೆ. 

ಉದಾ- ಅಮೀಷಾಮ್‌- ಷಷ್ಠೀ ಬಹುವಚನದಲ್ಲಿ ಅದಸ್‌- ಆಮ್‌ ಎಂದಿದ್ದಾಗ, 
ಹಿಂದಿನಂತೆಯೇ ಅತ್ವ ಮತ್ತು ಪರರೂಪಗಳು ಬಂದು, ಅದ4ಆಮ್‌ ಎಂದಿರುತ್ತದೆ. 
“ಆಮಿಸರ್ವನಾಮ್ನಃ ಸುಟ್‌” ಸೂತ್ರದಿಂದ ಸುಡಾಗಮ(ಸ್‌) ಬಂದು, ಅದ--ಸಾಮ್‌ 
ಎಂದಿರುತ್ತದೆ. “ಬಹುವಚನೇ ರುಲ್ಕೇತ್‌” ಎಂಬ ಸೂತ್ರದಿಂದ "ಏ' ಕಾರ ಬಂದು, 
ಅದೇ4+ಷಾಮ್‌ ಎಂದಿರುತ್ತದೆ. ನಂತರ “ಎತಈತ್‌ ಬಹುವಚನೇ” ಎಂಬ ಸೂತ್ರದಿಂದ, 
“ಏ' ಕಾರಕ್ಕೆ ಈ ಕಾರ, ಮತ್ತು "ದ್‌' ಕಾರಾಕ್ಕೆ "ಮ್‌' ಕಾರ ಬಂದು, ಅಮೀ* ಸಾಮ್‌ 
ಎಂದಿದ್ದಾಗ, "ಸ್‌' ಕಾರಕ್ಕೆ ಷತ್ತ ಬಂದು ಅಮೀಷಾಮ್‌ ಎಂದು ರೂಪವಾಗುತ್ತದೆ. 

ಉದಾ- ಅಮುಷ್ಮಿನ್‌ - ಸಪ್ತಮೀ ಏಕವಚನದಲ್ಲಿ ಅದಸ್‌+ಜಿ(ಇ) ಎಂದಿದ್ದಾಗ 
ಹಿಂದಿನಂತೆಯೇ ಅತ್ವ ಮತ್ತು ಪರರೂಪಗಳು ಬಂದು ಅದ-*-ಇ ಎಂದಿರುತ್ತದೆ, 
“ಜಸಿಜ್ಯೋಃ ಸ್ಮಾತ್‌ ಸ್ಮಿನೌ” ಎಂಬ ಸೂತ್ರದಿಂದ "ಸ್ಮಿನ್‌' ಆದೇಶ ಬಂದಮೇಲೆ, 
ಉತ್ಪ-ಮತ್ತಗಳು ಹಾಗೂ ಸ್‌” ಕಾರಕ್ಕೆ ಷತ್ತವೂ ಬಂದಮೇಲೆ ಅಮುಷ್ಮಿನ್‌ ಎಂದು 
ರೂಪವು ಸಿದ್ಧವಾಗುತ್ತದೆ 

ಉದಾ-ಅಮೀಷು-ಸಪ್ತಮೀ ಬಹುವಚನದಲ್ಲಿ ಅದಸ್‌--ಸುಪ್‌(ಸು) ಎಂದಿದ್ದಾಗ 
ಹಿಂದಿನಂತೆಯೇ ಅತ್ವ ಮತ್ತು ಪರರೂಪಗಳನ್ನು ಮಾಡಿದಮೇಲೆ ಅದ--ಸು ಎಂದಿದ್ದಾಗ, 
“ಎತಈದ್‌ ಬಹುವಚನೇ” ಎಂಬ ಸೂತ್ರದಿಂದ, "ಏ'ಕಾರಕ್ಕೆ “ಈ” ಕಾರ, ಮತ್ತು 
"ದ್‌' ಕಾರಕ್ಕೆ "ಮ್‌' ಕಾರ ಬಂದು, ಆಮೀಸು ಎಂದಾಗಿ “ಆದೇಶಪ್ರತ್ಯಯಯೋಃ” 
ಎ೦ಬ ಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ ಬಂದು ಅಮೀಷು ಎಂದು ರೂಪವಾಗುತ್ತದೆ. 


(ಸ್‌ ಕಾರಾನ್ತ ಅದಸ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಅಸೌ ಅಮೂ ಅಮೀ 
ದ್ವಿತೀಯಾ ಅಮುಮ್‌ ಅಮೂ ಅಮೂನ್‌ 
ತೃತೀಯಾ ಅಮುನಾ ಅಮೂಭ್ಯಾಮ್‌ ಅಮೀಭಿಃ 
ಚತುರ್ಥೀ ಅಮುಷ್ಕೈ ಅಮೂಭ್ಯಾಮ್‌ ಅಮೀಭ್ಯಃ 
ಪಣ್ಞುಮೀ ಅಮುಷ್ಕಾತ್‌ ಕ ಅಮೂಭ್ಯಾಮ್‌ ಅಮೀಭ್ಯಃ 
ಅಮುಷ್ಕಾದ್‌ 
ಷಷ್ಠೀ ಅಮುಷ್ಯ ಅಮುಯೋಃ ಅಮೀಷಾಮ್‌ 
ಸಪ್ತಮಿ ಅಮುಷಿನ್‌ ಅಮುಯೋಃ ಅಮೀಷು 


ಸೂಚನೆ: ತ್ಯದಾದಿಗಣ ಪಠಿತ ಶಬ್ದಗಳಿಗೆ ಸಂಬೋಧನವಿರುವುದಿಲ್ಲ. 
ಇತಿ ಹಲನ್ತಾಃ ಪುಂಆಅಜಳ್ಥಾಃ ಶಬ್ದಾಃ | ಹಲನ್ಹ ಪುಲ್ಪ್ಲಂಗ ಪ್ರಕರಣವು ಮುಗಿದುದು 


9. ಪಲಸ್ತಾಃ ಸ್ರೀಅಜ್ಲ ಶಬ್ದಾಃ 
(ಸೂತ್ರ 360೦-362 ರವರೆಗೆ) 
( ಹ್‌- ಕಾರಕ್ಕೆ ಧ್‌-ಕಾರವನ್ನು ವಿಧಿಸುವ ಸೂತ್ರ) 


ಸೂತ್ರ - 360. ನಹೋ ಧಃ (8.2.34) 

ವೃತ್ತಿಃ- ನಹಃ ಹಸ್ಯ ಧಃ ಸ್ಕಾತ್‌ ರುಲಿ ಪದಾಂತೇ ಚ। 

ಪ. ಛೇ.- ನಹಃ ಧಃ 

ಅ.ವೃ.- “ರುಲೋ ರುಲಿ(8-2-26)” ಎಂಬ ಸೂತ್ರದಿಂದ "ರುಲಿ' ಎಂಬ 
ಪದವು ಮತ್ತು “ಸ್ಯೋಃ ಸಂಯೋಗಾದ್ಯೋರನ್ನೇ ಚ(8-2-29)” ಎಂಬ ಸೂತ್ರದಿಂದ 
"ಅನ್ನೇ ಎಂಬ ಪದವೂ ಅನುವೃತ್ತವಾಗುತ್ತವೆ. “ಪದಸ್ಕ” ಎಂಬುದು ಅಧಿಕಾರ 
ಸೂತ್ರ 

ಅರ್ಥ- "ನಹ್‌' ಶಬ್ದದ "ಹ್‌'ಕಾರಕ್ಕೆ "ಧ್‌'ಕಾರವು ಆದೇಶವಾಗಿ ಬರುತ್ತದೆ. 
"ರುಲ್‌' ವರ್ಣವು ಪರದಲ್ಲಿದ್ದಾಗ, ಅಥವಾ "ಹ್‌' ಕಾರವು ಪದಾನ್ತದಲ್ಲಿದ್ದಾಗ. 

(ದೀರ್ಥವನ್ನು ವಿಧಿಸುವ ಸೂತ್ರ) 


ಸೂತ್ರ - 361 ನಹಿ-ವೃತಿ-ವೃಹಿ-ವ್ಯಧಿ-ರುಚಿ-ಸಹಿ-ತನಿಷು ಕಃ (6.3.14) 

ವೃತ್ತಿಃ- ಕ್ವಿಬಂತೇಷು ಪೂರ್ವಪದಸ್ಯ ದೀರ್ಫ್ಥಃ ಉಪಾನದ್‌। ಉಪಾನಹೌ। 
ಉಪಾನತ್ಪು ಕ್ವನ್ನಂತತ್ವಾತ್‌ ಕುತ್ವೇನ ಘಃ ಉಷ್ಪಿಕ್‌, ಉಷ್ಟಿಗ್‌! ಉಷ್ಟಿಹೌ । ಉಷ್ಟಿಗ್ಳ್ಯಾ ಮ್‌। 
ದ್ಯೌಃ ದಿಷೌ! ದಿವಃ ದ್ಯುಭ್ಯಾಮ್‌। ಗೀಃ। ಗಿರೌ। ಗಿರಃ ಗೀರ್ಭ್ಯಾಮ್‌। ಏವಂ ಪೂಃ 
ಚತಸ್ರಃ ಚತಸೃಣಾಮ್‌। | % ಕಾಃ। ಸರ್ವಾವತ್‌। 

ಅ.ವೃ. - “ಢ್ರಲೋಪೇ ಪೂರ್ವಸ್ಯ ದೀರ್ಪೋಣಃ(6-3-111)” ಸೂತ್ರದಿಂದ 
“ಪೂರ್ವಸ್ಯ' ಮತ್ತು "ದೀರ್ಫಃ' ಎಂಬ ಪದಗಳು ಅನುವೃ ತ್ತವಾಗುತ್ತವೆ. 

ಅರ್ಥ-"ಕ್ವಿಪ್‌' ಪ್ರತ್ಯಯಾನ್ತವಾದ "ನಹ್‌', "ವೃತ್‌', "ವೃಷ್‌', "ವ್ಯಧ್‌', “ರುಚ್‌', 
"ಸಹ್‌', ತನ್‌ ಈ ಏಳು ಧಾತುಗಳು ಪರದಲ್ಲಿದ್ದಾಗ ಪೂರ್ವಪದದ ಅನ್ರ್ಯ ವರ್ಣಕ್ಕೆ 
"ದೀರ್ಥ'ವು ಬರುತ್ತದೆ. 

“ಅಲೋಕನ್ತ್ಯಸ್ಯ” ಸೂತ್ರದಿಂದ ಪೂರ್ವಪದದ ಅನ್ನ್ಯ ವರ್ಣವಾದ "ಅ' ಕಾರಕ್ಕೆ 
ದೀರ್ಫವು ಆದೇಶವಾಗಿ ಬರುತ್ತದೆ. ಇಲ್ಲಿ ಪೂರ್ವಪದವು "ಉಪ' ಎಂಬ "ಅ 
ಕಾರಾನ್ತ ಉಪಸರ್ಗವಾಗಿದೆ. 

ಉದಾ- ಉಪಾನತ್‌, ಉಪಾನದ್‌ (ಪಾದುಕೆ)- ಉಪ ಪೂರ್ವಕ "ನಹ್‌' ಧಾತುವಿನ 
ನಂತರ “ಕ್ವಿಪ್‌' ಪ್ರತ್ಯಯವು ಬ೦ದು, ಪ್ರಕೃತ ಸೂತ್ರದಿಂದ "ಉಪ' ಎಂಬ ಉಪಸರ್ಗದ 
ಅನ್ರ್ಯ "ಈ ಕಾರಕ್ಕೆ ದೀರ್ಫವು ಆದೇಶವಾಗಿ ಬಂದು "ಉಪಾನಹ್‌' ಎಂದಾಗಿದೆ. 
ಇದಕ್ಕೆ "ಪ್ರಾತಿಪದಿಕ' ಸ ಸಂಜ್ಞೆ ಬಂದ ಮೇಲೆ "ಸ್‌'(ಸು) ಪ್ರತ್ಯಯವನ್ನು ಸೇರಿಸಿದಾಗ, 


388 ಲಘುಸಿದ್ಧಾಂತ ಕೌಮುದೀ 


“ಹಲ್ವಾ ಭ್ಯೋ ........ ಸುತಿಸ್ಕಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ ಅದಕ್ಕೆ ಲೋಪ 
ಬಂದು ಉಪಾನಹ್‌ ಎಂದಿರುತ್ತದೆ. ಅನ್ನ್ಯ "ಹ್‌' ಕಾರದ ಸ್ಥಾನದಲ್ಲಿ “ನಹೋ 
ಧಃ" ಸೂತ್ರದಿಂದ "ಧ್‌' ಕಾರವು ಆದೇಶವಾಗಿ ಬಂದು ಅದಕ್ಕೆ “ಜಶ್ತ್ವ'ವು ಬಂದು 
“ದ್‌” ಕಾರವಾಗಿ ಮತ್ತೆ ವೈಕಲ್ಲಿಕ 'ಚತ್ತ' ಬಂದು “ತ್‌' ಕಾರವಾಗಿ "ಉಪಾನತ್‌' 
ಮತ್ತು ಉಪಾನದ್‌' ಎಂದು ಎರಡು ರೂಪಗಳು ಸಿದ್ಧವಾಗುತ್ತವೆ. 

“ಅಜಾದಿ' "ಸುಪ್‌' ಪ್ರತ್ಯಯಗಳು ಪರವಾದಾಗ, "ಧ್‌' ಕಾರವು ಆದೇಶವಾಗಿ 
ಬರುವುದಿಲ್ಲ. ಆದ್ದರಿಂದ "ಹ್‌' ಕಾರದ ಮುಂದೆ ಆ ಪ್ರತ್ಯಯಗಳು ಸೇರಿಕೊಂಡು 
ಉಪಾನಹೌ, ಉಪಾನಹಃ ಇತ್ಯಾದಿ ರೂಪಗಳು ಆಗುತ್ತವೆ. 

“ಹಲಾದಿ' ಪ್ರತ್ಯಯಗಳು ಪರದಲ್ಲಿದ್ದಾಗ, "ಹ್‌' ಕಾರಕ್ಕೆ "ಧ್‌' ಕಾರವು ಆದೇಶವಾಗಿ 
ಬರುತ್ತದೆ. "ರುಲಾಂ ಜಶೋನ್ಹೇ” ಸೂತ್ರದಿಂದ "ಧ್‌' ಕಾರಕ್ಕೆ "ಜಶ್ತ ವು ಬಂದು 
"ಉಪಾನದ್ಭ್ಯಾಮ್‌' ಮೊದಲಾದ ರೂಪಗಳಾಗುತ್ತವೆ. 

"ಸುಪ್‌'(ಸಪ್ತಮೀ ಬಹುವಚನ) ಪ್ರತ್ಯಯವು ಪರದಲ್ಲಿದ್ದಾಗ "ಹ್‌' ಕಾರಕ್ಕೆ "ಧ್‌' 
ಕಾರವು ಬಂದು, “ಖರಿ ಚ” ಸೂತ್ರದಿಂದ "ಚರ್ತ' ಬ೦ದು, "ಉಪಾನತ್ನು' ಎಂದಾಗುತ್ತದೆ. 

(ಹ್‌-ಕಾರಾನ್ತ ಸ್ತ್ರೀಅ೦ಗ “ಉಪಾನಹ್‌' ಶಬ್ದದ ರೂಪಗಳು). 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಉಪಾನತ್‌, ಉಪಾನಹೌ ಉಪಾನಹಃ 
ಉಪಾನದ್‌ 
ದ್ವಿವಿ. ಉಪಾನಹಮ್‌ ಉಪಾನಹೌ ಉಪಾನಹಃ 
ತೃ.ವಿ. ಉಪಾನಹಾ ಉಪಾನದ್ಭಾ ಕಮ್‌ ಉಪಾನದ್ಧಿಃ 
ಚ.ವಿ. ಉಪಾನಹೇ ಉಪಾನದ್ಭಾ ಕ್ರಮ್‌ ಉಪಾನದ್ಭ . 
ಪ.ವಿ. ಉಪಾನಹಃ ಉಪಾನದ್ಭಾ ಕಮ್‌ ಉಪಾನದ್ಭ ೫ 
ಷವಿ. ಉಪಾನಹಃ ಉಪನಹೋಃ ಉಪಾನಹಾಮ್‌ 
ಸವಿ. ಉಪಾನಹಿ ಉಪನಹೋಃ ಉಪಾನತ್ಸು 
ಸಂ.ಪ್ರವಿ ಹೇ ಉಪಾನತ್‌! ಹೇಉಪಾನಹೌ! ಹೇ ಉಪಾನಹಃ! 
ಹೇ ಉಪಾನದ್‌! 


ಉದಾ- ಉಷ್ಟಿಕ್‌', “ಉಷ್ಟಿಗ್‌' (ಇದು ಒಂದು ವೈದಿಕ ಛಂದಸ್ಸಿನ ಹೆಸರು)- 
"ಉತ್‌' ಪೂರ್ವಕ “ಹ್ಹಿಹ್‌' ಧಾತುವಿನ ನಂತರ “ಜುತ್ವಿಗ್ದದೃಕ್‌ಸ್ರಗ್‌ 
ದಿಗುಷ್ಟಿಗಇಐ್ಹುಯುಜಿಕ್ರುಇಗ್ಹಾಂ ಚ” ಸೂತ್ರದಿಂದ "ಕ್ವಿನ್‌ ಪ್ರತ್ಯಯಾನ್ತ "ಉಷ್ಲಿಕ್‌' ಶಬ್ದದ 
"ನಿಪಾತನ' ವಾಗಿದೆ. ಇದಕ್ಕೆ "ಪ್ರಾತಿಪದಿಕ' ಸಂಜ್ಞೆ ಬಂದ ಮೇಲೆ - 

"ಪ್ರಥಮಾ' ವಿಭಕ್ತಿ ಏಕವಚನದಲ್ಲಿ "ಸ್‌'(ಸು) ಪ್ರತ್ಯಯದ ಲೋಪವಾದ ಮೇಲೆ 
“ಕ್ವಿನ್‌ ಪ್ರತ್ಯಯಸ್ಯ ಕುಃ” ಸೂತ್ರದಿಂದ "ಕುತ್ವ' ಮಾಡಿದಾಗ “ಫ್‌' ಕಾರಾದೇಶ ಬಂದು 


ಹಡ್ಲಿಣ್ಣ್‌ ಪ್ರಕರಣಮ್‌ (ಹ.ಸ್ತ್ರೀ.) 389 
"ಜಶ್ರ ಎ ಮಾಡಿದಾಗ, "ಗ್‌' ಕಾರ ಆದೇಶವಾಗಿ ಬಂದು, ಅದಕ್ಕೆ ವೈಕಲ್ಪಿಕ “ಚರ್ತ' 
ಮಾಡಿದಾಗ, “ಕ್‌' ಕಾರಾದೇಶ ಬಂದು, "ಉಪ್ಟಿಕ್‌', "ಉಷ್ಟಿಗ್‌' ಎಂಬ ರೂಪಗಳು 
ಸಿದ್ಧವಾಗುತ್ತವೆ. 

“ಅಜಾದಿ' ಪ್ರತ್ಯಯಗಳು ಪರದಲ್ಲಿದ್ದಾಗ, "ಹ್‌' ಕಾರವು "ಅಚ್‌' ಗಳ ಜೊತೆಗೆ 
ಸೇರಿಕೊಂಡು ಉಷ್ಠಿಹೌ, ಉಷ್ಟಿಹಃ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

“ಹಲಾದಿ' ಪ್ರತ್ಯಯಗಳು ಪರದಲ್ಲಿದ್ದಾಗ “ಕುತ್ವ' ಬಂದು “ಫ್‌' ಕಾರವಾಗುತ್ತದೆ. 
ಅದಕ್ಕೆ "ಜಪಶ್ತ ಎ ಬಂದು, "ಗ್‌' ಕಾರವಾಗಿ ಉಷ್ಟಿಗ್ಸಾ ಕ್ರಮ್‌ ಇತ್ಯಾದಿ ರೂಪಗಳಾಗುತ್ತವೆ. 

(ಪ್‌-ಕಾರಾನ್ತ ಉಷ್ಟಿಹ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಉಷ್ಟಿಕ್‌, ಉಷ್ಟಿಗ್‌  ಉಷ್ಟಿಹೌ ಉಷ್ಟಿಹಃ 
ದ್ವಿವಿ. ಉಷ್ಟಿಹಮ್‌ ಉಷ್ಟಿಹೌ ಉಷ್ಟಿಹಃ 
ತೃ.ವಿ. ಉಷ್ಟಿಹಾ ಉಷ್ಟಿಗ್ಸಾ ಮ್‌ ಉಷ್ಣಿಗ್ಳ ಜಿ 
ಚ.ವಿ. ಉಷ್ಟಿಹೇ ಉಷ್ಟಿಗ್ಳಾ ಮ್‌ ಉಷ್ಣಿಗ್ಳ ಣೆ 
ಪ.ವಿ. ಉಷ್ಟಿಹಃ ಉಷ್ಟಿಗ್ಸಾ ಕಮ್‌ ಉಷ್ಟಿಭ್ಯಃ 
ಷ.ವಿ. ಉಷ್ಟಿಹಃ ಉಷ್ಟಿಹೋಃ ಉಷ್ಟಿಹಾಮ್‌ 
ಸ.ವಿ. ಉಷ್ಟಿಹಿ ಉಷ್ಟಿಹೋಃ ಉಷ್ಟಿಕ್ತು 
ಸಂ.ಪ್ರವಿ ಹೇ ಉಷ್ಟಿಕ್‌, ಹೇ ಉಷ್ಟೀಹೌ! ಹೇ ಉಷ್ಟಿಹಃ! 
ಹೇ ಉಷ್ಟಿಗ್‌! 


ಉದಾ-"ದ್ಯೌಃ (ಆಕಾಶ ಅಥವಾ ಸ್ವರ್ಗ)- ಈ "ವ್‌' ಕಾರಾನ್ತ "ದಿವ್‌' ಶಬ್ದ 
ಪ್ರಾತಿಪದಿಕವಾಗಿದೆ. “ದಿವ್‌' ಶಬ್ದವು ಸ್ತ್ರೀಲ್ಲಿಂಗದಲ್ಲಿದೆ ಮತ್ತು "ಸುದಿವ್‌' ಶಬ್ದವು 
ಪುಲಿಂಗದಲ್ಲಿದೆ. ಇದರ ರೂಪವು "ಸುದಿವ್‌' ಶಬ್ದದಂತೆಯೇ ದ್ಯೌಃ, ದಿವೌ, ದಿವಃ 
ಇತ್ಯಾದಿ ರೂಪಗಳನ್ನು ತಾಳುತ್ತದೆ. 
ಇಲ್ಲಗೆ "ಹ್‌' ಕರಾಂತ ಶಬ್ದಗಳು ಮುಗಿದವು. 


ಜತತು 
(ವ್‌-ಕಾರಾನ್ತ ಶಬ್ದಗಳು ಪ್ರಾರಂಭವಾಗುತ್ತವೆ. 
(ವ್‌-ಕಾರಾನ್ತ ಸ್ತೀಅ೦ಗ ದಿವ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ದ್ಯೌಃ ದಿವೌ ದಿವಃ 
ದ್ವಿ.ವಿ. ದಿವಮ್‌ ದಿವೌ ದಿವಃ 
ತೃ.ವಿ. ದಿವಾ ದುಭ್ಯಾಮ್‌  ದ್ಯುಭಿಃ 


390 ಲಘುಸಿದ್ಧಾಂತ ಕೌಮುದೀ 


ಚ.ವಿ ದಿವೇ ದ್ಯುಭ್ಯಾಮ್‌ ದ್ಯುಭ್ಯಃ 
ಪ.ವಿ ದಿವಃ ದ್ಯುಭ್ಯಾಮ್‌ ದ್ಯುಭ್ಯಃ 
ಷಿ. ದಿವಃ ದಿವೋಃ ದಿವಾಮ್‌ 
ಸವಿ. ದಿವಿ ದಿವೋಃ ದ್ಯುಷು 
ಸಂ.ಪ್ರವಿ ಹೇ ದ್ಯೌಃ। ಹೇ ದಿವೌ!। ಹೇ ದಿವಃ! 


ರೇಫಾನ್ತ ಸ್ತ್ರೀಅಂಗ ಶಬ್ದಗಳು 


ಉದಾ-್‌"ಗೀಃ'(ವಾಣಿ-ಮಾತು)- ಇದು ರೇಫಾನ್ತ ಸ್ತ್ರೀಲಿ೦ಗವಾಗಿದೆ. ಈ ಶಬ್ದವು 
“ಗೃ' ಧಾತುವಿನ ಮೇಲೆ “ಕ್ವಿಪ್‌' ಪ್ರತ್ಯಯವನ್ನು ಸೇರಿಸಿ " ಸೆರ್ವಾಪಹಾರ ಲೋಪ 
"ಇತ್ತ" ಮತ್ತು "ರ'ಪ ರವಾಗಿ “ಗಿರ್‌' "ಎಂದಾಗಿದೆ. ಇದಕ್ಕೆ "ಪ್ರಾತಿಪದಿಕ' ಸಂಜ್ಞೆ Sa 
ನಂತರ “ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ “ಹಲ್ಲಾ ಭ್ಯೋ ರುಸ ಸುತಿಸ್ಕಪೃಕ್ಷಮ್‌ 
ಹಲ್‌” ಎಂಬ ಸೂತ್ರದಿಂದ ಆಯು ಲೋಪವಾಗಿ 'ರ್ಭ್ರೋರುಪಧಾಯಾ ದೀರ್ಫ್ಥ 
ಇಕಃ” ಸೂತ್ರದಿಂದ ಪದಾನ್ತದ "ಉಪಧೆ' ಗೆ ದೀರ್ಫ ಬಂದು, "ಗೀರ್‌' ಎಂದಾಗುತ್ತದೆ. 
“ರೇಫ' ಕೈ ವಿಸರ್ಗ ಬಂದು "ಗೀಃ' ಎಂದಾಗುತ್ತದೆ. 

“ಅಜಾದಿ' ವಿಭಕ್ತಿಗಳು ಪರದಲ್ಲಿರುವಾಗ "ದೀರ್ಫ್ಥ' ಬರುವುದಿಲ್ಲ. 

“ಹಲಾದಿ' ವಿಭಕ್ತಿಗಳು ಪರದಲ್ಲಿರುವಾಗ ಪದಾನ್ತ್ರದಲ್ಲಿರುವುದರಿಂದ 
“ರ್ವೋರುಪಧಾಯಾ ದೀರ್ಫ್ಥ ಇಕಃ” ಸೂತ್ರದಿಂದ "ದೀರ್ಥ' ವಾಗುತ್ತದೆ. 

(ರೇಫಾನ್ತ ಸ್ತ್ರೀಅ೦ಗ “ಗೀರ್‌' ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಗೀಃ ಗಿರೌ ಗಿರಃ 
ದ್ವಿವಿ. ಗಿರಮ್‌ ಗಿರೌ ಗಿರಃ 
ತ್ಯ.ವಿ. ಗಿರಾ ಗೀರ್ಭ್ಯಾಮ್‌ ಗೀರ್ಭಿಃ 
ಚ.ವಿ ಗಿರೇ ಗೀರ್ಭ್ಯಾಮ್‌ ಗೀರ್ಭ್ಯಃ 
ಪ.ವಿ ಗಿರಃ ಗೀರ್ಭ್ಯಾಮ್‌ ಗೀರ್ಭ್ಯಃ 
ಷವಿ ಗಿರಃ ಗಿರೋಃ ಗಿರಾಮ್‌ 
ಸ.ವಿ ಗಿರಿ ಗಿರೋಃ ಗೀರ್ಷು 
ಸಂ.ಪ್ರವಿ ಹೇ ಗೀಃ। ಹೇ ಗಿರೌ! ಹೇ ಗಿರಃ! 


"ಪುರ್‌'(ನಗರ) ಶಬ್ದದ ರೂಪಗಳು ಇದೇ ರೀತಿಯಲ್ಲಿ ಪೂಃ, ಪುರ್‌, ಪುರಃ 
ಇತ್ಯಾದಿ ರೂಪಗಳನ್ನು ಪಡೆಯುತ್ತವೆ. 

ಉದಾ-"ಚತಸ್ರಃ'(ನಾಲ್ಕು)- “ಚತುರ್‌' ಶಬ್ದಕ್ಕೆ ಪುಲ್ಲಿಂಗದಲ್ಲಿ "ಚತ್ವಾರಃ', "ಚತುರಃ' 
ಮೊದಲಾದ ಬಹುವಚನ ರೂಪಗಳಿರುತ್ತವೆ. ಸೀಲಿಂಗದಲ್ಲಿ “ತ್ರಿಚತುರೋಃ ಸಿ ಸ್ತ್ರಿಯಾಂ 


ಷಡ್ಲಿಣ್‌ ಪ್ರಕರಣಮ್‌ (ಹ.ಸ್ತೀ.) 391 


ತಿಸೃಚತಸ್ಕ” ಸೂತ್ರದಿಂದ "ಚತಸ್ಕ' ಆದೇಶ ಬಂದು "ಚತಸ್ರಃ? ಎಂದು ಬಹುವಚನದ 
ರೂಪವು ಸಿಗುತ್ತದೆ. 

ಚತಸ್ರ ಶಬ್ದದಮೇಲೆ ಪ್ರಥಮಾ ಮತ್ತು ದ್ವಿತೀಯಾ ಬಹುವಚನಗಳಲ್ಲಿ ಜಸ್‌(ಅಸ್‌) 
ಮತ್ತು ಶಸ್‌(ಅಸ್‌) ಪ್ರತ್ಯಯಗಳನ್ನು ಸೇರಿಸಿದಾಗ, ಚತಸ್ಕ4ಅಸ್‌ ಎಂದಿರುತ್ತದೆ. 
"ಯ' ಕಾರಕ್ಕೆ “ಅಚಿರಯತಃ” ಎಂಬ ಸೂತ್ರದಿಂದ ರೇಫಾ(ರ್‌)ದೇಶವು ಬಂದು, 
ಚತಸ್‌.-ರ್‌. ಅಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿ೦ದ ಚತಸ್ರಃ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಸೂಚನೇ: ಇಲ್ಲಿ “ಇಕೋಯಣಚಿ” ಎಂಬ ಸೂತ್ರದಿಂದ "ಯಣ್‌' ಸಂಧಿ 
ಮಾಡಿದರೂ ಚತಸ್ರಃ ಎಂದಾಗುತ್ತದೆ. ಆದರೆ "ಜಸ್‌' ಇದ್ದಾಗ ಅದಕ್ಕೆ ಬಾಧಕವಾಗಿ 
“ಯತೋಜ ಸರ್ವನಾಮಸ್ಥಾನಯೋಃ” ಎಂಬ ಸೂತ್ರದಿಂದ ಗುಣವೂ ಬರಬೇಕಾಗಿತ್ತು. 
ಆದುದರಿಂದ "“ಅಚಿರಯತಃ” ಎಂಬ ಸೂತ್ರವು ಪ್ರಾಪ್ತವಾಗಿದೆ. ಹಲಾದಿ ವಿಭಕ್ತಿಗಳು 
ಪರದಲ್ಲಿದ್ದಾಗ, ಚತಸೃಭಿಃ, ಚತಸೃಭ್ಯಃ ಇತ್ಯಾದಿ ರೂಪಗಳಾಗುತ್ತವೆ. 

ಷಷ್ಠೀ ಬಹುವಚನದಲ್ಲಿ "ಆಮ್‌' ಪರದಲ್ಲಿದ್ದಾಗ ಪೂರ್ವವರ್ಣಕ್ಕೆ ಹ್ರಸ್ವ, ಮತ್ತು 
ನುಡಾಗಮ ಬಂದು ಚತಸೃಣಾಮ್‌ ಎಂದು ರೂಪವಾಗುತ್ತದೆ. 

ಸಪ್ತಮೀ ಬಹುವಚನದಲ್ಲಿ ಸುಪ್‌ ಪರದಲ್ಲಿದ್ದಾಗ, “ಆದೇಶಪ್ರತ್ಯಯಯೋಃ?” 
ಎಂಬ ಸೂತ್ರದಿಂದ ಷತ್ವ ಬಂದು, ಚತಸೃಷು ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಕಾ(ಯಾವಳು, ಯಾವಗ?)-"ಮ್‌' ಕಾರಾನ್ತ ಸ್ರೀಲಿ೦ಂಗ "ಕಿಮ್‌' 
ಶಬ್ದದಮೇಲಿರುವ ವಿಭಕ್ತಿ ಪ್ರತ್ಯಯವು ಪರದಲ್ಲಿದ್ದಾಗ, “ಕಿಮ್‌' ಶಬ್ದಕ್ಕೆ 
ಪುಲ್ಲಿಂಗದಲ್ಲಿರುವಂತೆ “ಕಿಮಃ ಕಃ” ಎಂಬ ಸೂತ್ರದಿಂದ "ಕ್‌ ಆದೇಶ ಬಂದು 
“ಅಜಾದ್ಯದಷ್ಟಾಪ್‌” ಎಂಬ ಸೂತ್ರದಿಂದ "ಟಾಪ್‌(ಆ)' ಬಂದು ಕ*ಆ ಎಂದಾಗುತ್ತದೆ. 
ಸವರ್ಣದೀರ್ಪದಿಂದ "ಕಾ' ಎಂದಾದಮೇಲೆ ಕಾ-*ಸ್‌ ಎಂದಿರುತ್ತದೆ. “ಹಲ್ವಾಭ್ಯೋ 
... ಸುತಿಸ್ಕಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ 'ಸ್‌' ಕಾರಕ್ಕೆ ಲೋಪ ಬಂದು, "ಕಾ' 
ರೂಪವು ಸಿದ್ಧವಾಗುತ್ತದೆ. ಇದು ಸ್ತ್ರೀಲಿಂಗ “ಸರ್ವಾ” ಶಬ್ದದಂತೆ ನಡೆಯುತ್ತದೆ. 

(ಮ್‌- ಕಾರಾನ್ತ ಸ್ತ್ರೀಅಂಗ ಕಿಮ್‌ ಶಬ್ದ) 
(ಮ್‌- ಕಾರಾನ್ತ ಸ್ತ್ರೀಅಂಗ ಕಿಮ್‌ ಶಬ್ದದ ರೂಪಗಳು) 
ಸೂಚನೆ - ಈ ಶಬ್ದಕ್ಕೆ ಸಂಬೋಧನ ರೂಪವಿಲ್ಲ 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಕಾ ಕೇ ಕಾಃ 

ದ್ವಿವಿ. ಕಾಮ್‌ ಕೇ ಕಾಃ 

ತೃ.ವಿ. ಕಯಾ ಕಾಭ್ಯಾಮ್‌ ಕಾಭಿಃ 
ಚ.ವಿ. ಕಸ್ಯೆ J ಕಾಭ್ಯಾಮ್‌ ಕಾಭ್ಯಃ 


ಪ.ವಿ ಕಸಾ ಕಾಭ್ಯಾಮ್‌ ಕಾಭ್ಯಃ 
ಷವಿ. ಕಸ್ಯಾಃ ಕಯೋಃ ಕಾಸಾಮ್‌ 
ಸ. ವಿ. ಕಸ್ಕಾಮ್‌ ಕಯೋಃ ಕಾಸು 


(ದ್‌-ಕಾರಕ್ಕೆ ಯ್‌- ಆದೇಶವನ್ನು ವಿಧಿಸುವ ಸೂತ್ರ). 
ಸೂತ್ರ - 362. ಯಃ। ಸೌ (7.2.10) 

ವೃತ್ತಿಃ-ಇದಮಃ ದಸ್ಯ ಯಃ ಇಯಮ್‌। ತೃದಾದ್ಯತ್ವಮ್‌। ಪರರೂಪತ್ವಮ್‌। ಟಾಪ್‌। 
ದಶ್ವ ಇತಿ ಮಃ ಇಮೇ। ಇಮಾಃ ಇಮಾಮ್‌। ಅನಯಾ। (277) ಹಲಿ ಲೋಪಃ 
ಆಭ್ಯಾಮ್‌। ಆಭಿಃ। ಅಸ್ಯೈ ಅಭ್ಯಃ ಅಸ್ಯಾಃ ಅನಯೋಃ। ಆಸಾಮ್‌। ಅಸ್ಕಾಮ್‌। ಆಸು। 
ತ್ಯದಾದ್ಯತ್ವಮ್‌। ಟಾಪ್‌। ಸ್ಕಾ ತ್ಯೇ ತ್ಯಾಃ। ಏವಂ ತದ್‌, ಏತದ್‌। ವಾಕ್‌। ವಾಗ್‌! 
ವಾಚೌ। ವಾಗ್ಳಾ ಕಮ್‌! ವಾಕ್ಷು ಅಪ್‌ ಶಬ್ದಃ ನಿತ್ಯ-ಬಹುವಚನಾಂತಃ (206) ಅಪ್ಪನ್ನಿತಿ 
ದೀರ್ಫಃ ಆಪಃ ಅಪಃ 

ಅ. ವೃ. -“ಇದಮೋ ಮಃ(7-2-108)” ಸೂತ್ರದಿಂದ “ಇದಮಃ' ಎಂಬ 
ಪದವು ಮತ್ತು “ದಶ್ಚ(7-2-109)” ಸೂತ್ರದಿಂದ "ದಃ' ಎಂಬ ಪದಗಳು 
ಅನುವೃತ್ತವಾಗುತ್ತವೆ. 

ಅರ್ಥ-"ಸು' ಪ್ರತ್ಯಯವು ಪರದಲ್ಲಿದ್ದಾಗ, “ಇದಮ್‌' ಶಬ್ದದ “ದ್‌” ಕಾರಕ್ಕೆ "ಯ್‌' 
ಕಾರವು ಆದೇಶವಾಗಿ ಬರುತ್ತದೆ. 

[ವಿಶೇಷ-"ಇದಮ್‌' ಶಬ್ದಕ್ಕೆ ಪುಲ್ಲಿಂಗದಲ್ಲಿ “ಇದೋ*ಯ್‌ ಪುಂಸಿ” ಎಂಬ 
ಸೂತ್ರದಿಂದ “ಇದ್‌' ಪರ್ಯನ್ತ ಶಬ್ದ-ಸ್ವರೂಪಕ್ಕೇನೇ “ಅಯ್‌” ಆದೇಶ 
ಬರೋಣದ್ದರಿಂದ “ಇದ್‌' ಎಂಬಾದೇ ಉಳಿದಿರುವದಿಲ್ಲ. ಹೀಗಾಗಿ ಇಲ್ಲಿ ಪ್ರಕೃತ 
ಸೂತ್ರವು ಅನ್ವಯಿಸುವದಿಲ್ಲ]. 

ನಪುಂಸಕ ಲಿಂಗದಲ್ಲಿ “ಸು' ಪ್ರತ್ಯಯವು ಲೋಪವಾಗೋಣದ್ದರಿಂದ, ಪ್ರಕೃತ 
ಸೂತ್ರವು ಅನ್ವಯಿಸುವದಿಲ್ಲ. 

ಹೀಗಾಗಿ ಈ ಸೂತ್ರವು ಸ್ತೀಲಿಂಗದಲ್ಲಿ ಮಾತ್ರ ಪ್ರವೃತ್ತಿಸುತ್ತದೆ]. 


ಉದಾ- ಇಯಮ್‌(ಒಬ್ಬ ಸೀ ವ್ಯಕ್ತಿಯನ್ನು ಸೂಚಿಸುವ ಇವಳು ಎಂಬ ಏಕವಚನ 
ಶಬ್ದ)-ಇವಳು)- ಪ್ರಥಮಾ ೫1 ಏಕವಚನದಲ್ಲಿ ಇದಮ್‌4ಸು(ಸ್‌) ಎಂದಿದ್ದಾಗ, 
ತ್ಯದಾದ್ಯತ್ವವನ್ನು ಬಾಧಿಸಿ “ಮ್‌' "ಕಾರಕ್ಕೆ “ಮ್‌' "ಕಾರವೇ ಆದೇಶವಾಗಿ ಬರುತ್ತದೆ. 
ಪ್ರಕೃತ ಸೂತ್ರದಿಂದ "ದ್‌' ಕಾರಕ್ಕೆ ಯ್‌” ಕಾರವು ಆದೇಶವಾಗಿ ಬಂದು, 
ಇಯ್‌--ಅ-ಮ್‌. ಸ್‌ ಎಂದಿದ್ದಾಗ, “ಹಲ್ಲಾ ್ಯೋ... ಸುತಿಸ್ಕಪೃಕ್ತಮ್‌ ಹಲ್‌” 
ಸೂತ್ರದಿಂದ "ಸ್‌ ಕಾರಕ್ಕೆ ಲೋಪ ಬ೦ದು ಇಯಮ್‌ ಎಂಬ ರೂಪವು ಸಿದ್ದವಾಗುತ್ತದೆ. 

ಉದಾ- ಇಮೇ (ಇಬ್ಬರು ಸ್ತ್ರೀ ವ್ಯಕ್ತಿಗಳನ್ನು ಸೂಚಿಸುವ ದ್ವಿವಚನ ಶಬ್ದ)- 
ಪ್ರಥಮಾ ಮತ್ತು ದ್ವಿತೀಯಾ Q ವಔನಗಳಲ್ಲಿ ಇದಮ್‌. ಔ ಎಂದಿದ್ದಾಗ, “ತ್ಯ ದಾದ್ಯತ್ನ' 


ಷಡ್ಗಿಲ್ಲ್‌ ಪ್ರಕರಣಮ್‌ (ಹ.ಸ್ತೀ.) 393 


ದಿಂದ ಅಂತ್ಯ "ಮ್‌' ಕಾರಕ್ಕೆ "ಅ' ಕಾರ ಬಂದು ಇಡಲ ಎ೦ದಿದ್ದಾಗ, 
ಪರರೂಪ ಬಂದು ಇದ--ಔ ಎಂದಾಗುತ್ತದೆ. “ಅಜಾದ್ಯದಷ್ಟಾಪ್‌” ಎಂಬ ಸೂತ್ರದಿಂದ 
“ಟಾಪ್‌(ಆ)' ಪ್ರತ್ಯಯವು ಪರದಲ್ಲಿ ಬರದು, ಇದನ ಎಂದಿದ್ದಾಗ, ಸವರ್ಣ 
ದೀರ್ಪದಿಂದ ಇದಾಔ ಎಂದಾಗುತ್ತದೆ. “ದಶ್ಚ” ಎಂಬ ಸೂತ್ರದಿಂದ "ದ್‌' ಕಾರಕ್ಕೆ 
"ಮ್‌' ಕಾರ ಬಂದು ಇಮಾ4ಔ ಎಂದಿದ್ದಾಗ, ನಾ ಆಪಃ” ಎಂಬ ಸೂತ್ರದಿಂದ 
"ಔ' ಕಾರಕ್ಕೆ "ಶೀ(ಈ)' ಕಾರ ಆದೇಶವಾಗಿ ಬಂದು, ವ ಎಂದಿದ್ದಾಗ, 
ಗುಣಸಂಧಿಯಿಂದ ಇಮೇ ಎಂದು ರೂಪವು ಸಿದ್ಧವಾಗುತ್ತದೆ. 


ಉದಾ- ಇಮಾಃ (ಹಲವು ಸ್ತ್ರೀ ವ್ಯಕ್ತಿಗಳನ್ನು ಸ ಬಹುವಚನ ಶಬ್ದ) - 
ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ” ಇದಮ್‌. “ಜಸ್‌(ಅಸ್‌)' ಎಂದಿದ್ದಾಗ, ತ್ಯದಾದ್ಯತ್ವ 

ದಿಂದ ಅಂತ್ಯ "ಮ್‌' ಕಾರಕ್ಕೆ "ಅ' ಕಾರ ಬಂದು, ಇದ4ಅಅಸ್‌: ಇದಾ ಅಸ್‌ 
ಎಂದಿದ್ದಾಗ, “ಅಜಾದ್ಯದಷ್ಟಾಪ್‌” ಎಂಬ ಸೂತ್ರದಿಂದ "ಟಾಪ್‌(ಆ)' ಪ್ರ ಪ್ರತ್ಯಯವನ್ನು 
ವಿಭಕ್ತಿಪ್ರತ್ಯಯಕ್ಕೆ ಪೂರ್ವದಲ್ಲಿ ಸೇರಿಸಿದಮೇಲೆ, ಇದಾ4ಆ4ಅಸ್‌ ಎಂದಿದ್ದಾಗ, “ದ್‌' 
ಕಾರಕ್ಕೆ ಹಿಂದಿನಂತೆ ಮತ್ವ ಬಂದು ಇಮಾ--ಆ--ಅಸ್‌ ಎಂದಿದ್ದಾಗ, ಸವರ್ಣ 
ದೀರ್ಫದಿಂದ ಇಮಾ*-ಅಸ್‌ ಎಂದಿದ್ದಾಗ, ಪೂರ್ವಸವರ್ಣದೀರ್ಫದಿಂದ ಇಮಾಸ್‌ 
ಎಂದಾಗಿ ರುತ್ವ-ವಿಸರ್ಗಗಳಿಂದ ಇಮಾಃ ಎಂಬ ರೂಪವು ಸಿದ್ಧಿಸುತ್ತದೆ. 

ಉದಾ- ಅನಯಾ - ತೃತೀಯಾ ಏಕವಚನದಲ್ಲಿ ಇದಮ್‌--ಟಾ(ಆ) ಎಂದಿದ್ದಾಗ, 
ತ್ಯದಾದ್ಯತ್ತದಿ೦ದ "ಮ್‌' ಕಾರಕ್ಕೆ "ಅ' ಕಾರ ಬಂದು, ಇದ--ಅ--ಆ ಎಂದಿದ್ದಾಗ, 
ಮೊದಲ ಎರಡು ಅ-ಕಾರಗಳಿಗೆ ದೀರ್ಫ್ಥದಿಂದ ಇದಾ ಆ ಎಂದಿರುತ್ತದೆ. 

“ಅಜಾದ್ಯದಷ್ಟಾಪ್‌” ಎಂಬ ಸೂತ್ರದಿಂದ "ಟಾಪ್‌(ಆ)' ಪ್ರತ್ಯಯವನ್ನು ವಿಭಕ್ತಿ 
ಪ್ರತ್ಯಯಕ್ಕೆ ಪೂರ್ವದಲ್ಲಿ ಸೇರಿಸಿದಮೇಲೆ, ಇದಾ* ಆ ಎಂದಿದ್ದಾಗ, “ಅನಾಪ್ಯಕಃ” 
ಎಂಬ ಸೂತ್ರದಿಂದ "ಇದ್‌' ಎಂಬ ಶಬ್ದಸ್ವರೂಪಕ್ಕೆ "ಅನ್‌' ಆದೇಶ ಬಂದು, ಅನಾ ಆ 
ಎಂದಾಗುತ್ತದೆ. “ಆಜಿಚಾಪಃ” ಎಂಬ ಸೂತ್ರದಿಂದ "ಆ' ಕಾರದ ಸ್ಥಾನದಲ್ಲಿ "ಏ' 
ಕಾರ ಬಂದು ಅನೇ4ಆ ಎಂದಾಗುತ್ತದೆ. “ಂಚೋ*ಯವಾಯಾವಃ” ಎಂಬ 
ಸೂತ್ರದಿಂದ ಏ- ಕಾರಕ್ಕೆ "ಅಯ್‌' ಆದೇಶ ಬಂದು ಅನಯ್‌. ಆ-ಅನಯಾ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಭ್ಯಾಮ್‌ - ತೃತೀಯಾ ವಿಭಕ್ತಿ ದ್ವಿವಚನದಲ್ಲಿ ಇದಮ್‌--ಭ್ಯಾಮ್‌ 
ಎಂದಿದ್ದಾಗ, ತ್ಯದಾದ್ಯ ತೃದಿಂದ ಮ್‌ ಕಾರಕ್ಕೆ "ಅ' ಕಾರ ಬಂದು ಇದ--ಅ--ಭ್ಯಾಮ್‌ 
ಎಂದಿರುತ್ತದೆ. "ಮೂದಲ ಎರಡು ಅ-ಕಾರಗಳಿಗೆ ದೀರ್ಫ ಬಂದು ಇದಾ+ಭ್ಯಾಮ್‌ 
ಎಂದಿದ್ದಾಗ, “ಅಜಾದ್ಯದಷ್ಟಾಪ್‌ ” ಎ೦ಬ ಸೂತ್ರದಿಂದ "ಟಾಪ್‌(ಆ)' ಪ್ರತ್ಯಯವನ್ನು 
ವಿಭಕ್ತಿಪ್ರತ್ಯಯಕ್ಕೆ ಪೂರ್ವದಲ್ಲಿ ಸೇರಿಸಿದ ಮೇಲೆ, ಇದಾ4ಆ4+ಭ್ಯಾಮ್‌ ಎಂದಿದ್ದಾಗ. 
ಸವರ್ಣದೇಘ್ಫ ಬಂದು ಇದಾ ಭ್ಯಾಮ್‌ ಎಂದಿರುತ್ತದೆ. “ಹಲಿ ಲೋಪ ” ಎಂಬ 
ಸೂತ್ರದಿಂದ ಇದ್‌ ಎಂಬ ಶಬ್ದಸ್ಟರೂಪಕ್ಕೆ ಲೋಪ ಬಂದು ಆ-ಭ್ಯಾಮ್‌- ಎಆಭ್ಯಾಮ್‌ 
ಎಂಬ ರೂಪವು ಸಿದ್ಧವಾಗುತ್ತದೆ. 


394 ಲಘುಸಿದ್ಧಾಂತ ಕೌಮುದೀ 


ಉದಾ- ಆಭಿಃ - ತೃತೀಯಾವಿಭಕ್ತಿ ಬಹುವಚನದಲ್ಲಿ ಇದಮ್‌- ಭಿಸ್‌ ಎಂದಿದ್ದಾಗ 
ಹಿಂದಿನಂತೆ ಪ್ರಕ್ರಿಯೆ ನಡೆದು ಆಭಿಸ್‌ ಎ೦ದಿದ್ದಾಗ, ಆಭಿಸ್‌ ಎಂದಾಗಿ "ಸ್‌' 
ಕಾರಕ್ಕೆ ರುತ್ತ-ವಿಸರ್ಗಗಳಿಂದ ಆಭಿಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಭ್ಯಃ - ಚತುರ್ಥೀ ಮತ್ತು ಪಳ್ಳುಮೀ ವಿಭಕ್ತಿ ಬಹುವಚನಗಳಲ್ಲಿ 
ಇದಮ್‌. ಭ್ಯಸ್‌ ಎ೦ದಿದ್ದಾಗ ಹಿಂದಿನಂತೆ ಪ್ರಕ್ರಿಯೆ ನಡೆದು ಆ. ಭ್ಯಸ್‌ ಎಂದಿದ್ದಾಗ, 
ಆಭ್ಯಸ್‌ ಎಂದಾಗಿ *ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಆಭ್ಯಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಅಸೈ ಚತುರ್ಥೀ ವಿಭಕ್ತಿ ಏಕವಚನದಲ್ಲಿ ಇದಮ್‌. ಜೌ(ಏ) ಎಂದಿದ್ದಾಗ, 
ವಿಭಕ್ತಿ ಪ್ರತ್ಯಯದ ಪೂರ್ವದಲ್ಲಿ" ಸ್ತೀ ಪ್ರತ್ಯಯವಾದ ಟಾಪ್‌(ಆ) ಬಂದು, 
ಇದಮ್‌ ಆಏ ಎಂದಿರುತ್ತದೆ. ಈಗೆ ತದಾದ್ಯತ್ವದಿಂದ 'ಮ್‌' ಕಾರಕ್ಕೆ "ಅ' ಕಾರ 
ಬಂದು ಇದ4ಅ4+ಆ4+ಏ ಎಂದಿದ್ದಾಗ, ಮೊದಲ. ಎರಡು ಅ-ಕಾರಗಳಿಗೆ 'ಥರಸವರ್ಣ 
ಬಂದು ಇದ4ಆ4+ವಏ ಎಂದಿದ್ದಾಗ, 'ಬ್ಬರ್ವನಾಮ್ಮಃ ಸ್ಯಾಡ್‌ ಢ್ರಸ್ಪಸ್ಥ” ಎಂಬ ಸೂತ್ರದಿಂದ 
ವಿಭಕ್ತಿ ಪ್ರತ್ಯಯದ ಪೂರ್ವದಲ್ಲಿ "ಸ್ಯಾಟ್‌(ಸ್ಕಾ)' ಆಗಮ ಬಂದು, ಇದಾ*ಆ4+ಸ್ಕಾ*ಏ 
ಎ೦ದಿದ್ದಾಗ, ಮತ್ತೆ ಇದೇ ಸೂತ್ರದಿಂದ "ಆ' ಕಾರಕ್ಕೆ ಹ್ರಸ್ವ ಬಂದು ನಂತರ “ಇದ್‌” 
ಶಬ್ದ ರೂಪಕ್ಕೆ ಲೋಪ ಬಂದು, ಅ+ಸ್ಕಾ೬ಏ ಎಂದಿದ್ದಾಗ, ಆ-ಕಾರ ಏ-ಕಾರಗಳಿಗೆ 
ವೃದ್ಧಿ ಬಂದು ಅಸ್ಕೆ ೪ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಸ್ಯಾಃ - ಪಳ್ಳುಮೀ ಮತ್ತು ಷಷ್ಠೀ ಏಕವಚನಗಳಲ್ಲಿ 
ಇದಮ್‌. ಜಸಿ(ಅಸ್‌ ಮತ್ತು ಇದಮ್‌. ಜಸ್‌(ಅಸ್‌ ) ಎಂದಿದ್ದಾಗ, ಹಿಂದಿನಂತೆಯೇ 
ಪ್ರಕ್ರಿಯೆ ನಡೆದು ಅ* ಸ್ಯಾ ಅಸ್‌ ಎಂದಿದ್ದಾಗ, ಅಸ್ಯಾಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ 
ಅಸ್ಯಾಃ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅನಯೋಃ -ಷಷ್ಟೀ ಮತ್ತು ಸಪ್ತಮೀ ದ್ವಿ-ವಚನಗಳಲ್ಲಿ ಇದಮ್‌. ಓಸ್‌ 
ಎಂದಿದ್ದಾಗ, ತ್ಯದಾದ್ಯತ್ವದಿಂದ "ಮ್‌' ಕಾರಕ್ಕೆ "ಅ' ಕಾರ ಬಂದು, ಇದ--ಅ..ಓಸ್‌ 
ಎಂದಿದ್ದಾಗ, ಮೊದಲ ಎರಡು ಅ- ಕಾರಗಳಿಗೆ ಪರಸವರ್ಣದಿಂದ 
ಇದ. ಓಸ್‌ ಎಂದಿದ್ದಾಗ, ವಿಭಕ್ತಿಪ್ರತ್ಯಯದ ಪೂರ್ವದಲ್ಲಿ ಟಾಪ್‌(ಆ) ಪ್ರತ್ಯಯ 
ಬಂದು, ಇದ4೮+ಓಸ್‌ ಎಂದಿದ್ದಾಗ, “ಅನಾಪ್ಯಕಃ” ಎಂಬಸೂತ್ತದಿಂದ “ಇದ್‌' 
ಶಬ್ದ ಸ್ವರೂಪಕ್ಕೆ “ಅನ್‌' ಆದೇಶ ಬಂದು ಅನ+4ಆ+ಓಸ್‌ ಎಂದಿದ್ದಾಗ, 
ಸವರ್ಣದೀರ್ಫದಿಂದ ಅನಾ*ಓಸ್‌ ಎಂದಿದ್ದಾಗ, “ಆಜೆಚಾಪಃ” ಎಂಬ ಸೂತ್ರದಿಂದ 
"ಆ'ಕಾರದ ಸ್ಥಾನದಲ್ಲಿ "ಏ' ಕಾರ ಬಂದು, ಅನೇ--ಓಸ್‌ ಎಂದಿದ್ದಾಗ, 
“ಎಚೋ*ಯವಾಯಾವಃ” ಎಂಬ ಸೂತ್ರದಿಂದ ಏ- ಕಾರಕ್ಕೆ "ಅಯ್‌' ಆದೇಶ 
ಬಂದು ಅನಯೋಸ್‌ ಎಂದಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಅನಯೋಃ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಸಾಮ್‌- ಷಷ್ಠೀ ಬಹುವಚನದಲ್ಲಿ ಇದಮ್‌.-ಆಮ್‌ ಎಂದಿದ್ದಾಗ, 
ತೃದಾದ್ಯತ್ವದಿಂದ “ಮ್‌' ಕಾರಕ್ಕೆ “ಅ' ಕಾರ ಬಂದು, ಇದ--ಅ ಆಮ್‌ ಎಂದಿದ್ದಾಗ, 


ಷಡ್ಲಿಣ್ಣಿ ಪ್ರಕರಣಮ್‌ (ಹ.ಸ್ವೀ.) 395 


ಮೊದಲ ಎರಡು ಅ-ಕಾರಗಳಿಗೆ ಪರಸವರ್ಣ ಬಂದು, ಇದ+ಆಮ್‌ ಎಂದಿರುತ್ತದೆ. 
ವಿಭಕ್ತಿಪ್ರತ್ಯಯದ ಪೂರ್ವದಲ್ಲಿ ಟಾಪ್‌(ಆ) ಪ್ರತ್ಯಯ ಬಂದು, ಇದ.-ಆ.ಆಮ್‌ 
ಎ೦ದಿದ್ದಾಗ, ಅ-ಕಾರ, ಆ-ಕಾರಗಳಿಗೆ ಸವರ್ಣದೀರ್ಫ್ಥ ಬಂದು ಇದಾ ಆಮ್‌ 
ಎ೦ದಿದ್ದಾಗ, “ಆಮಿ ಸರ್ವನಾಮ್ನಃ ಸುಟ್‌” ಎಂಬ ಸೂತ್ರದಿಂದ ಟಿತ್‌ 
ಆಗಿರೋಣದ್ದರಿಂದ, ವಿಭಕ್ತಿಪ್ರತ್ಯಯಕ್ಕೆ ಆದ್ಯವಯವವಾಗಿ ಬಂದು, ಇದಾ ಸಾಮ್‌ 
ಎಂದಿರುತ್ತದೆ. “ಹಲಿಲೋಪಃ” ಎಂಬ ಸೂತ್ರದಿಂದ "ಇದ್‌' ಶಬ್ದ ಸ್ಪರೂಪಕ್ಕೆ ಲೋಪ 
ಬಂದು ಆ+೬ಸಾಮ್‌=ಆಸಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಸ್ಕಾಮ್‌: ಸಪ್ತಮೀ ಏಕವಚನದಲ್ಲಿ ಇದಮ್‌+ಜೆ(ಇ) ಎಂದಿದ್ದಾಗ, 
ತ್ಯದಾದ್ಯತ್ವದಿಂದ "ಮ್‌ ಕಾರಕ್ಕೆ "ಅ' ಕಾರ ಬಂದು ಇದ4ಅ4+ಇ ಎ೦ದಿದ್ದಾಗ, 
ಮೊದಲ ಎರಡು ಅ-ಕಾರಗಳಿಗೆ ಪರಸವರ್ಣ ಬಂದು ಇದ-ಇ ಎಂದಿದ್ದಾಗ, 
ವಿಭಕ್ತಿಪ್ರತ್ಯಯದ ಪೂರ್ವದಲ್ಲಿ ಟಾಪ್‌(ಆ) ಪ್ರತ್ಯಯ ಬಂದು, ಇದ*ಆ೮+ಇ 
ಎಂದಿರುತ್ತದೆ. ಆಗ ಸವರ್ಣದೀರ್ಫ್ಥದಿಂದ ಇದಾ*ಇ ಎಂದಾಗುತ್ತದೆ. 
“ಜೇರಾಮ್ನದ್ಯಾಮ್‌ ನೀಭ್ಯಃ” ಎಂಬ ಸೂತ್ರದಿಂದ, “ಇ' ಗೆ "ಆಮ್‌' ಬಂದು, 
ಇದಾ4ಆಮ್‌ ಎಂದಿದ್ದಾಗ, “ಸರ್ವನಾಮ್ನಃ ಸ್ಯಾಡ್‌ ಢ್ರಸ್ಪಸ್ಟ” ಎಂಬ ಸೂತ್ರದಿಂದ 
ವಿಭಕ್ತಿ ಪ್ರತ್ರ್ಯಯದ ಪೂರ್ವದಲ್ಲಿ "ಸ್ಯಾಟ್‌(ಸ್ಯಾ)' ಆಗಮ ಬಂದು, ಇದಾ--ಸ್ಯಾ-ಆಮ್‌ 
ಎ೦ದಿದ್ದಾಗ, “ಇದಾ' ದಲ್ಲಿರುವ “ಆ' ಕಾರಕ್ಕೆ ಹ್ರಸ್ವ ಬಂದು ಇದ--ಸ್ಯಾ-ಆಮ್‌ 
ಎಂದಿದ್ದಾಗ, “ಹಲಿಲೋಪಃ” ಎಂಬ ಸೂತ್ರದಿಂದ "ಇದ್‌' ಶಬ್ದ ಸ್ವರೂಪಕ್ಕೆ ಲೋಪ 
ಬಂದು ಅಸ್ಯಾ-ಆಮ್‌ ಎಂದಿದ್ದಾಗ, ಸವರ್ಣದೀರ್ಫ್ಥದಿಂದ ಅಸ್ಕಾಮ್‌ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಸು- ಸಪ್ತಮೀ ಬಹುವಚನದಲ್ಲಿ ಇದಮ್‌--ಸುಪ್‌(ಸು) ಎಂದಿದ್ದಾಗ, 
ತ್ಯದಾದ್ಯತ್ವದಿಂದ "ಮ್‌' ಕಾರಕ್ಕೆ "ಅ' ಕಾರ ಬಂದು, ಇದ ಅ-ಸು ಎಂದಿದ್ದಾಗ, 
ಮೊದಲ ಎರಡು ಅ-ಕಾರಗಳಿಗೆ ಪರಸವರ್ಣ ಬಂದು, ಇದ--ಸು ಎಂದಿದ್ದಾಗ, 
ವಿಭಕ್ತಿಪ್ರತ್ಯಯದ ಪೂರ್ವದಲ್ಲಿ ಟಾಪ್‌(ಆ) ಪ್ರತ್ಯಯ ಬಂದು, ಇದ--ಆ-ಸು 
ಎಂದಿದ್ದಾಗ, ಸವರ್ಣದೀರ್ಪದಿಂದ ಇದಾ*ಸು ಎಂದಿದ್ದಾಗ, “ಹಲಿಲೋಪಃ” ಎಂಬ 
ಸೂತ್ರದಿಂದ “ಇದ್‌' ಶಬ್ದ ಸ್ವರೂಪಕ್ಕೆ ಲೋಪ ಬಂದು ಆಸು ಇ ಆಸು ಎಂಬ 
ರೂಪವು ಸಿದ್ಧವಾಗುತ್ತದೆ. 

(ಮ್‌- ಕಾರಾನ್ತ ಸ್ತ್ರೀಅ೦ಗ ಇದಮ್‌ ಶಬ್ಧದ ರೂಪಗಳು) 
ಸೂಚನೆ: ಈ ಶಬ್ದಕ್ಕೆ ಸಂಬೋಧನ ರೂಪವಿಲ್ಲ 


ವಿಭಕಿ ಏಕವಚನ ದ್ವಿವಚನ ಬಹುವಚನ 
ಪ್ರ.ವಿ. ಇಯಮ್‌ ಇಮೇ ಇಮಾಃ 
ದ್ವಿವಿ. ಇಮಾಮ್‌,ಏನಾಮ್‌ ಇಮೇ, ಏನೇ ಇಮಾಃ, ಏನಾಃ 


ತೃ.ವಿ. ಅನಯಾ, ಏನಯಾ ಆಭ್ಯಾಮ್‌ ಆಭಿಃ 


394 ಲಘುಸಿದ್ಧಾಂತ ಕೌಮುದೀ 


ಉದಾ- ಆಭಿಃ - ತೃತೀಯಾವಿಭಕ್ತಿ ಬಹುವಚನದಲ್ಲಿ ಇದಮ್‌. ಭಿಸ್‌ ಎಂದಿದ್ದಾಗ 
ಹಿಂದಿನಂತೆ ಪ್ರಕ್ರಿಯೆ ನಡೆದು ಆ4ಭಿಸ್‌ ಎಂದಿದ್ದಾಗ, ಆಭಿಸ್‌ ಎಂದಾಗಿ "ಸ್‌' 
ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಆಭಿಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಭ್ಯಃ.- ಚತುರ್ಥೀ ಮತ್ತು ಪಣ್ಣುಮೀ ವಿಭಕ್ತಿ ಬಹುವಚನಗಳಲ್ಲಿ 
ಇದಮ್‌. ಭ್ಯಸ್‌ ಎ೦ದಿದ್ದಾಗ ಹಿಂದಿನಂತೆ ಪ್ರಕ್ರಿಯೆ ನಡೆದು ಆ-ಭ್ಯಸ್‌ ಎಂದಿದ್ದಾಗ, 
ಆಭ್ಯಸ್‌ ಎಂದಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಆಭ್ಯಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಅಸೈ ಚತುರ್ಥೀ ವಿಭಕ್ತಿ ಏಕವಚನದಲ್ಲಿ ಇದಮ್‌.--ಜೌ(ಏ) ಎಂದಿದ್ದಾಗ, 
ವಿಭಕ್ತಿ ಪ್ರತ್ಯಯದ ಪೂರ್ವದಲ್ಲಿ ಸ್ತೀ ಪ್ರತ್ಯಯವಾದ ಟಾಪ್‌(ಆ) ಬಂದು, 
ಇದಮ್‌.-ಆ--ಏ ಎಂದಿರುತ್ತದೆ. ಈಗೆ ತ್ಯದಾದ್ಯತ್ತದಿಂದ "ಮ್‌' ಕಾರಕ್ಕೆ "ಅ' ಕಾರ 
ಬಂದು ಇದ ಅ. ಆಏ ಎಂದಿದ್ದಾಗ, ಮೊದಲ ಎರಡು ಅ-ಕಾರಗಳಿಗೆ ಪರಸವರ್ಣ 
ಬಂದು ಇದ*-ಆ.ಏ ಎಂದಿದ್ದಾಗ, “ರ್ವನಾಮ್ನಃ ಸ್ಕಾಡ್‌ ಢಸ್ಪಸ್ತ” ಎಂಬ ಸೂತ್ರದಿಂದ 
ವಿಭಕ್ತಿ ಪ್ರತ್ಯಯದ ಪೂರ್ವದಲ್ಲಿ "ಸ್ಕಾಟ್‌ (ಸ್ಕಾ' ಆಗಮ ಬಂದು, ಇದಾ+ಆ4+ಸ್ಕಾ*ಏ 
ಎ೦ದಿದ್ದಾಗ, ಮತ್ತೆ ಇದೇ ಸೂತ್ರದಿಂದ "ಆ' ಕಾರಕ್ಕೆ ಹ್ರಸ್ವ ಬಂದು ನಂತರ "ಇದ್‌' 
ಶಬ್ದರೂಪಕ್ಕೆ ಲೋಪ ಬಂದು, ಅ+ಸ್ಕಾ*ಏ ಎಂದಿದ್ದಾಗ, ಆ-ಕಾರ ಏ-ಕಾರಗಳಿಗೆ 
ವೃದ್ಧಿ ಬಂದು ಅಸ್ಕೈ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಸ್ಯಾಃ - ಪಳ್ಳುಮೀ ಮತ್ತು ಷಷ್ಠೀ ಏಕವಚನಗಳಲ್ಲಿ 
ಇದಮ್‌. ಜಸಿ(ಅಸ್‌),ಮತ್ತು ಇದಮ್‌. ಜಸ್‌(ಅಸ್‌) ಎ೦ದಿದ್ದಾಗ, ಹಿಂದಿನಂತೆಯೇ 
ಪ್ರಕ್ರಿಯೆ ನಡೆದು ಅ+ಸ್ಯಾ*ಅಸ್‌ ಎಂದಿದ್ದಾಗ, ಅಸ್ಯಾಸ್‌ ಎಂದಾಗಿ ರುತ್ಹ-ವಿಸರ್ಗಗಳಿಂದ 
ಅಸ್ಯಾಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅನಯೋಃ -ಷಷ್ಠೀ ಮತ್ತು ಸಪ್ತಮೀ ದ್ವಿ-ವಚನಗಳಲ್ಲಿ ಇದಮ್‌. ಓಸ್‌ 
ಎಂದಿದ್ದಾಗ, ತ್ಯದಾದ್ಯತ್ವದಿ೦ದ “ಮ್‌' ಕಾರಕ್ಕೆ "ಅ' ಕಾರ ಬಂದು, ಇದ ಅ--ಓಸ್‌ 
ಎಂದಿದ್ದಾಗ, ಮೊದಲ ಎರಡು ಅ- ಕಾರಗಳಿಗೆ ಪರಸವರ್ಣದಿಂದ 
ಇದ--ಓಸ್‌ ಎಂದಿದ್ದಾಗ, ವಿಭಕ್ತಿಪ್ರತ್ಯಯದ ಪೂರ್ವದಲ್ಲಿ ಟಾಪ್‌(ಆ) ಪ್ರತ್ಯಯ 
ಬಂದು, ಇದ--ಆ.ಓಸ್‌ ಎಂದಿದ್ದಾಗ, “ಅನಾಪ್ಯಕಃ” ಎಂಬಸೂತ್ರದಿ೦ದ "ಇದ್‌' 
ಶಬ್ದ ಸ್ವರೂಪಕ್ಕೆ "ಅನ್‌' ಆದೇಶ ಬಂದು ಅನ--ಆಓಸ್‌ ಎಂದಿದ್ದಾಗ, 
ಸವರ್ಣದೀರ್ಫದಿಂದ ಅನಾ*ಓಸ್‌ ಎಂದಿದ್ದಾಗ, “ಆಜೆಚಾಪಃ” ಎಂಬ ಸೂತ್ರದಿಂದ 
“ಆ'ಕಾರದ ಸ್ಥಾನದಲ್ಲಿ "ಏ' ಕಾರ ಬಂದು, ಅನೇ*ಓಸ್‌ ಎಂದಿದ್ದಾಗ, 
“ಏಚೋಂಯವಾಯಾವಃ” ಎಂಬ ಸೂತ್ರದಿಂದ ಏ- ಕಾರಕ್ಕೆ "ಅಯ್‌' ಆದೇಶ 
ಬಂದು ಅನಯೋಸ್‌ ಎಂದಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಅನಯೋಃ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಸಾಮ್‌- ಷಷ್ಠೀ ಬಹುವಚನದಲ್ಲಿ ಇದಮ್‌.-ಆಮ್‌ ಎಂದಿದ್ದಾಗ, 
ತೃದಾದ್ಯತ್ವದಿ೦ದ "ಮ್‌ ಕಾರಕ್ಕೆ "ಅ' ಕಾರ ಬಂದು, ಇದ. ಅ--ಆಮ್‌ ಎಂದಿದ್ದಾಗ, 


ಷಡ್ಲಿಣ್ಜಿ ಪ್ರಕರಣಮ್‌ (ಹ.ಸ್ವೀ.) 395 


ಮೊದಲ ಎರಡು ಅ-ಕಾರಗಳಿಗೆ ಪರಸವರ್ಣ ಬಂದು, ಇದ--ಆಮ್‌ ಎಂದಿರುತ್ತದೆ. 
ವಿಭಕ್ತಿಪ್ರತ್ಯಯದ ಪೂರ್ವದಲ್ಲಿ ಟಾಪ್‌(ಆ) ಪ್ರತ್ಯಯ ಬಂದು, ಇದ4೮+ಆಮ್‌ 
ಎಂದಿದ್ದಾಗ, ಅ-ಕಾರ, ಆ-ಕಾರಗಳಿಗೆ ಸವರ್ಣದೀರ್ಫ್ಥ ಬಂದು ಇದಾ.--ಆಮ್‌ 
ಎ೦ದಿದ್ದಾಗ, “ಆಮಿ ಸರ್ವನಾಮ್ನಃ ಸುಟ್‌” ಎಂಬ ಸೂತ್ರದಿಂದ ಟಿತ್‌ 
ಆಗಿರೋಣದ್ದರಿಂದ, ವಿಭಕ್ತಿಪ್ರತ್ಯಯಕ್ಕೆ ಆದ್ಯವಯವವಾಗಿ ಬಂದು, ಇದಾ ಸಾಮ್‌ 
ಎಂದಿರುತ್ತದೆ. “ಹಲಿಲೋಪಃ” ಎಂಬ ಸೂತ್ರದಿಂದ “ಇದ್‌' ಶಬ್ದ ಸ್ವರೂಪಕ್ಕೆ ಲೋಪ 
ಬಂದು ಆ.ಸಾಮ್‌ಇಆಸಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಸ್ಯಾಮ್‌: ಸಪ್ತಮೀ ಏಕವಚನದಲ್ಲಿ ಇದಮ್‌. ಜ(ಇ) ಎಂದಿದ್ದಾಗ, 
ತ್ಯದಾದ್ಯತ್ವದಿ೦ದ ಮ್‌' ಕಾರಕ್ಕೆ "ಅ' ಕಾರ ಬಂದು ಇದ-ಅ4ಇ ಎಂದಿದ್ದಾಗ, 
ಮೊದಲ ಎರಡು ಅ-ಕಾರಗಳಿಗೆ ಪರಸವರ್ಣ ಬಂದು ಇದ4ಇ ಎಂದಿದ್ದಾಗ, 
ವಿಭಕ್ತಿಪ್ರತ್ಯಯದ ಪೂರ್ವದಲ್ಲಿ ಟಾಪ್‌(ಆ) ಪ್ರತ್ಯಯ ಬಂದು, ಇದ ಆಇ 
ಎಂದಿರುತ್ತದೆ. ಆಗ ಸವರ್ಣದೀರ್ಫ್ಥದಿಂದ ಇದಾ ಇ ಎಂದಾಗುತ್ತದೆ. 
“ಜೇರಾಮ್ನದ್ಯಾಮ್‌ ನೀಭ್ಯಃ” ಎಂಬ ಸೂತ್ರದಿಂದ, “ಇ' ಗೆ “ಆಮ್‌' ಬಂದು, 
ಇದಾ4ಆಮ್‌ ಎಂದಿದ್ದಾಗ, “ಸರ್ವನಾಮ್ನಃ ಸ್ಕಾಡ್‌ ಢ್ರಸ್ಪಸ್ಥ” ಎಂಬ ಸೂತ್ರದಿಂದ 
ವಿಭಕ್ತಿ ಪ್ರತ್ಯಯದ ಪೂರ್ವದಲ್ಲಿ "ಸ್ಯಾಟ್‌(ಸ್ಯಾ)' ಆಗಮ ಬಂದು, ಇದಾ. ಸ್ಯಾ-ಆಮ್‌ 
ಎ೦ದಿದ್ದಾಗ, “ಇದಾ” ದಲ್ಲಿರುವ "ಆ' ಕಾರಕ್ಕೆ ಹ್ರಸ್ವ ಬಂದು ಇದ*ಸ್ಕಾ*ಆಮ್‌ 
ಎ೦ದಿದ್ದಾಗ, “ಹಲಿಲೋಪಃ” ಎಂಬ ಸೂತ್ರದಿಂದ "ಇದ್‌' ಶಬ್ದ ಸ್ವರೂಪಕ್ಕೆ ಲೋಪ 
ಬಂದು ಅಸ್ಯಾ-ಆಮ್‌ ಎ೦ದಿದ್ದಾಗ, ಸವರ್ಣದೀರ್ಫ್ಥದಿಂದ ಅಸ್ಯಾಮ್‌ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಸು- ಸಪ್ತಮೀ ಬಹುವಚನದಲ್ಲಿ ಇದಮ್‌. ಸುಪ್‌(ಸು) ಎಂದಿದ್ದಾಗ, 
ತ್ಯದಾದ್ಯತ್ವದಿಂದ "ಮ್‌ ಕಾರಕ್ಕೆ "ಅ' ಕಾರ ಬಂದು, ಇದ ಅಸು ಎಂದಿದ್ದಾಗ, 
ಮೊದಲ ಎರಡು ಅ-ಕಾರಗಳಿಗೆ ಪರಸವರ್ಣ ಬಂದು, ಇದ--ಸು ಎಂದಿದ್ದಾಗ, 
ವಿಭಕ್ತಿಪ್ರತ್ಯಯದ ಪೂರ್ವದಲ್ಲಿ ಟಾಪ್‌(ಆ) ಪ್ರತ್ಯಯ ಬಂದು, ಇದ--ಆ-ಸು 
ಎ೦ದಿದ್ದಾಗ, ಸವರ್ಣದೀರ್ಥದಿಂದ ಇದಾ--ಸು ಎಂದಿದ್ದಾಗ, “ಹಲಿಲೋಪಃ” ಎಂಬ 
ಸೂತ್ರದಿಂದ "ಇದ್‌' ಶಬ್ದ ಸ್ವರೂಪಕ್ಕೆ ಲೋಪ ಬಂದು ಆ+ಸು - ಆಸು ಎಂಬ 
ರೂಪವು ಸಿದ್ಧವಾಗುತ್ತದೆ. 

(ಮ್‌- ಕಾರಾನ್ತ್ಷ ಸ್ತ್ರೀಅಂಗ ಇದಮ್‌ ಶಬ್ದದ ರೂಪಗಳು) 
ಸೂಚನೆ: ಈ ಶಬ್ದಕ್ಕೆ ಸಂಬೋಧನ ರೂಪವಿಲ್ಲ 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರ.ವಿ. ಇಯಮ್‌ ಇಮೇ ಇಮಾಃ 
ದ್ವಿವಿ. ಇಮಾಮ್‌,ಏನಾಮ್‌ ಇಮೇ, ಏನೇ ಇಮಾಃ, ಏನಾಃ 


ತೃ.ವಿ. ಅನಯಾ, ಏನಯಾ ಆಭ್ಯಾಮ್‌ ಆಭಿಃ 


396 ಲಘುಸಿದ್ಧಾಂತ ಕೌಮುದೀ 


ಚ.ವಿ. ಅಸ್ಕೆ J ಆಭ್ಯಾಮ್‌ ಆಭ್ಯಃ 

ಪ.ವಿ. ಅಸ್ಯಾಃ ಆಭ್ಯಾಮ್‌ ಆಭ್ಯಃ 

ಷ.ವಿ. ಅಸ್ಯಾಃ ಆನಯೋಃ, ಏನಯೋಃ ಆಸಾಮ್‌ 
ಸ. ವಿ. ಅಸ್ಕಾಮ್‌ ಆನಯೋಃ, ಏನಯೋಃ ಆಸು 


ಸೂಚನೆ: 1. ಹಲನ್ತ ಪುಲ್ಲಿಂಗದಲ್ಲಿ ದ್ವಿತೀಯಾ ಎಲ್ಲ ವಚನಗಳಲ್ಲೂ, ತೃತೀಯಾ 
ವಿಭಕ್ತಿಯ ಏಕವಚನದಲ್ಲೂ ಷಷ್ಠೀ ವಿಭಕ್ತಿ ದ್ವಿವಚನಗಳಲ್ಲೂ ಹೇಗೆ "ಏನ' ಎಂಬ 
ಅನ್ವಾದೇಶವನ್ನು ಸೇರಿಸಲಾಗಿದೆಯೋ ಹಾಗೆಯೇ ಇಲ್ಲಿಯೂ ಸೇರಿಸಲಾಗಿದೆ ಎಂದು 
ತಿಳಿಯಬೇಕು. 


ಹ ಸರ್ವನಾಮಗಳಾದ ತ್ಯದ್‌, ಯದ್‌, ತದ್‌, ಏತದ್‌ ಸ್ತ್ರೀಲಿ೦ಗ ಶಬ್ದಗಳಿಗೆ 

ಪ್‌(ಆ) ಪ್ರತ್ಯಯವನ್ನು ಸೇರಿಸಿದಾಗ, ಅತ್ವ, ಪರರನಿಪಗಳಾದಮೇಲೆ 

೫.20 ೧) ಸರ್ವನಾಮಸಂಜ್ಞೆಯನ್ನು ಹೊಂದಿ ತ್ಯಾ, ಯಾ, ತಾ, ಏತಾ, 
ಎಂಬ ರೂಪಗಳು ಸಿದ್ಧವಾಗುತ್ತವೆ 


ಗಮನಕ್ಕೆ: ತಾ ಮತ್ತು ಏತಾ ಗಳಲ್ಲಿ "ಸು' ಸು ಸುತ್ತ! ಪರದಲ್ಲಿರೋಣದ್ದರಿಂದ 
“ತದೋಃ ಸಃ ಸಾವನನ್ವೈ ಯೊ” ಎಂಬ ಸೂತ್ರದಿಂದ " ಸತ್ವ(ಸ್‌ y” ಮತ್ತು 'ಏಸಾ' 
ಎಂಬಲ್ಲಿರುವ "ಸ್‌' ಕಾರಕ್ಕೆ ಷತ್ವಗಳು ಬರುತ್ತವೆ. ಆದ್ದರಿಂದ ಸ್ಯಾತ್ಯೇ, ತ್ಯಾ - 
ಯಾ, ಯೇ, ಯಾಃ- ಸಾ, ತೇ, ತಾಃ,ಏಷಾ, ಏತೇ, ಏತಾಂ, ಇತ್ಯಾದಿ ರೂಪಗಳು 
ಬರುತ್ತವೆ. 

ಉದಾ- ವಾಚ್‌(ಮಾತು)- ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ವಾಚ್‌4ಸು(ಸ್‌) 
ಎಂದಿದ್ದಾಗ, “ವಾಚ್‌' ಗೆ “ಪದಸಂಜ್ಠೆ] ಬಂದು, “ಚ್‌' ಕಾರಕ್ಕೆ “ಜೋಃ ಕುಃ” ಎಂಬ 
ಸೂತ್ರದಿಂದ ಕುತ್ವ(ಕ್‌) ಬಂದು ವಾಕ್‌ಸು ಎಂದಿದ್ದಾಗ, ವಮುಲಾಂ ಜಶೋನ್ಹೇ” 
ಎಂಬುದರಿಂದ ವಾಗ್‌4ಸ್‌ ಎಂದಿದ್ದಾಗ, “ಹಲ್ವಾ ಖ್ಯೋ ದೀರ್ಪಾತ್‌ ಸುತಿಸ್ಕಪ್ಯಕ್ಷಂ 
ಹಲ್‌” ಎಂಬ ಸೂತ್ರದಿಂದ ಸ್‌ ಕಾರಕ್ಕೆ ಶೋವ ಬಂದು “ವಾಂವಸಾನೇ” 
ಎಂಬಸೂತ್ರದಿಂದ ವೈಕಲ್ಪಿಕ ಚರ್ತ್ವ ಬಂದು ವಾಕ್‌, ವಾಗ್‌ ಎಂದು ಎರಡು 
ರೂಪಗಳಾಗುತ್ತವೆ. 


ಇದೇ ರೀತಿಯಲ್ಲಿ ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ ವಾಗ್ಳಾ ಕ್‌ ಇತ್ಯಾದಿ 
ರೂಪಗಳು ಸಿದ್ಧವಾಗುತ್ತವೆ. 


ಸಪ್ತಮೀ ಬಹುವಚನದಲ್ಲಿ ವಾಚ್‌+ಸುಪ್‌(ಸು) ಎಂದಿದ್ದಾಗ, ಹಿಂದಿನಂತೆಯೇ 
ಪ್ರಕ್ರಿಯಾ ನಡೆದು ವಾಕ್‌-ಸು ಎಂದಿದ್ದಾಗ, “ಆದೇಶಪ್ರತ್ಯಯಯೋಃ” ಎಂಬ 
ಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ(ಷ್‌) ಬಂದು "ಕ್‌' ಕಾರ ಮತ್ತು "ಷ್‌' ಕಾರಗಳು 
ಸೇರಿ ವಾಕ್ಷು ಎಂದು ರೂಪವಾಗುತ್ತದೆ. 

ಅಜಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ ವಾಚ್‌+ಔ=ವಾಚೌ ಇತ್ಯಾದಿ ರೂಪಗಳು 
ಕೇವಲ ವರ್ಣಜೋಡಣೆಯಿಂದ ಬರುತ್ತವೆ. 


ಷಡ್ಗಿಜ್ಲ್‌ ಪ್ರಕರಣಮ್‌ (ಹ.ಸ್ತ್ರೀ.) 397 


(ಜ್‌- ಕಾರಾನ್ತ ಸ್ತ್ರೀಅಂಗ ವಾಚ್‌ ಶಜ್ಣದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ವಾಕ್‌, ವಾಗ್‌ ವಾಚೌ ವಾಚಃ 
ದ್ವಿವಿ. ವಾಚಮ್‌ ವಾಚೌ ವಾಚಃ 
ತೃ.ವಿ. ವಾಚಾ ವಾಗ್ಸಾ ಮ್‌ ವಾಗ್ಗಿಃ 
ಚ.ವಿ. ವಾಚೇ ವಾಗ್ಳಾ ಕಮ್‌ ವಾಗ್ಫ 8 
ಪ.ವಿ. ವಾಚಃ ವಾಗಾ ಮ್‌ ವಾಗ, 

ಭರಿ ಭರಿ 
ಷ.ವಿ. ವಾಚಃ ವಾಚೋಃ ವಾಚಾಮ್‌ 
ಸ. ವಿ. ವಾಚಿ ವಾಚೋಃ ವಾಕ್ಷು 
ಸಂ. ವಿ. ಹೇ ವಾಕ್‌, ಹೇ ವಾಚೌ। ಹೇ ವಾಚಃ! 

ಹೇ ವಾಗ್‌! 


ಇಲ್ಲಗೆ "ಜ್‌' ಕಾರಾನ್ತ ಸ್ತ್ರೀಅಂಗ ಶಬ್ದಗಳು ಮುಗಿದವು. 
ಶಶವ 
ಈಗ 'ಪ್‌' ಕಾರಾನ್ತ ಸ್ತ್ರೀಅ೦ಗ ಶಬ್ದಗಳು ಆರಂಭವಾಗುತ್ತವೆ. 
“ಪ್‌' ಕಾರಾನ್ತ "ಅಪ್‌'(ನೀರು) “ಶಬ್ದವು ನಿತ್ಯ ಬಹುವಚನಾನ್ತವಾಗಿದೆ. 
ಉದಾ-ಆಪಃ(ನೀರು)- ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ ಅಪ್‌-ಜಸ್‌(ಅಸ್‌) 
ಎಂದಿದ್ದಾಗ, “ಅಪ್‌-ತೃನ್‌-ತೃಚ್‌........ ಹೋತೃ-ಪೋತೃ-ಪ್ರಶಾಸ್ತ್ರಣಾಮ್‌” ಎಂಬ 
ಸೂತ್ರದಿಂದ ಉಪಧೆಗೆ ದೀರ್ಫ ಬಂದು ಆಪ್‌4ಅಸ್‌=-ಆಪಸ್‌ ಎಂದಾಗಿ "ಸ್‌' 
ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಆಪಃ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉದಾ- ಅಪಃ -ದ್ದಿತೀಯಾ ಬಹುವಚನದಲ್ಲಿ ಅಪ್‌. ಶಸ್‌ (ಅಸ್‌) ಎಂದಿದ್ದಾಗ, 
ಅಪಸ್‌ ಎಂದಾಗಿ "ಸ್‌' ಕಾರಕ್ಕೆ ರುತ್ಸ-ವಿಸರ್ಗಗಳು ಬಂದು ಅಪಃ ಎಂಬ ರೂಪವು 
ಸಿದ್ಧವಾಗುತ್ತದೆ. ಇಲ್ಲಿ "ಶಸ್‌' ಪ್ರತ್ಯಯವು ಸರ್ವನಾಮಸ್ಥಾನದಲ್ಲಿ ಇಲ್ಲದೇ ಇರುವುದರಿಂದ 
ಪ್ರಾತಿಪದಿಕದ ಉಪಧೆಗೆ ದೀರ್ಪ ಬಂದಿಲ್ಲ. 
("ತ್‌' ಕಾರ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - 363. ಅಪಫೋ ಇ। (7.4.48) 

ವೃತ್ತಿಃ-ಅಪಃ ತಕಾರಃ ಭಾದೌ ಪ್ರತ್ಯಯೆ। ಅದ್ಭಿಃ॥ ಅದ್ಭ್ಯಃ-2। ಅಪಾಮ್‌। ಅಪ್ಪು 
ದಿಕ್‌, ದಿಗ್‌। ದಿಶೌ। ದಿಶಃ ದಿಗ್ಭಾ ಕಮ್‌ (347 ತ್ಯದಾದಿಷು ಇತಿ ದೃಶೇಃ ಕ್ವಿನ್‌ 
ವಿಧಾನಾತ್‌ ಅನ್ಯತ್ರಾಪಿ। ಕುತ್ವಮ್‌। ದೃಕ್‌, ದೃಗ್‌। ದೃಶೌಃ ದೃಗ್ಭಾ ಮ್‌। ತ್ವಿಟ್‌, 
ತ್ವಿಡ್‌। ತ್ವಿಷೌ ತ್ವಿಡ್ಭಾ ಕ್ರಮ್‌ (205) ಸಸಜುಷೋ ರುಃ ಇತಿ ರುತ್ಸಮ್‌। ಸಜೂಃ 
ಸಜುಪೌ। ಸಜೂಭಾಣ್ಯಮ್‌। ಆಶೀಃ। ಆಶಿಷೌ। ಆಶೀರ್ಭಾ್ಯಮ್‌! ಅಸೌ। ಉತ್ಪ-ಮತ್ವೇ। 


398 ಲಘುಸಿದ್ಧಾಂತ ಕೌಮುದೀ 
ಅಮೂ, ಅಮೂಃ। ಅಮುಯಾ। ಅಮೂಭ್ಯಾಮ್‌-3 ಅಮೂಭಿಃ। ಅಮುಷ್ಯೆ gl 
ಅಮೂಭ್ಯಃ-2। ಅಮುಷ್ಯಾಃ ಅಮುಯೋಃ ಅಮೂಷಾಮ್‌। ಅಮುಷ್ಯಾಮ್‌। ಅಮೂಷು। 
ಇತಿ ಹಲನ್ತ ಸೀಅಂಗ ಪ್ರಕರಣಮ್‌(೨) 

ಪ. ಛೇ. -ಅಪಃ ಭಿ। 

ಅ.ವೃ.- “ಅಚ ಉಪಸರ್ಗಾತ್ತಃ(7-4-47)” ಸೂತ್ರದಿಂದ “ತಃ” ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಭ್‌' ಕಾರಾದಿ ಪ್ರತ್ಯಯವು ಪರದಲ್ಲಿದ್ದಾಗ, “ಅಲೋಕನ್ತ ಸ್ಯ” ಎಂಬ 
ಸೂತ್ರದಿಂದ “ಅಪ್‌' ಶಬ್ದದ “ಪ್‌” ಕಾರಕ್ಕೆ “ತ್‌' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ-ಅದ್ಭಿಃ - ತೃತೀಯಾ ವಿಭಕ್ತಿ ಬಹುವಚನದಲ್ಲಿ ಅಪ್‌-ಭಿಸ್‌ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ ಅತ್‌ ಭಿಸ್‌ ಎಂದಾಗುತ್ತದೆ. “ರುಲಾ೦ ಜಶೋನ್ಹೇ”ಎಂಬ 
ಸೂತ್ರದಿಂದ ಜಶ್ರ ಆದ್‌) ಬಂದು ಅದ್‌. ಭಿಸ =ಅದ್ದಿಸ್‌ ಎಂದಾಗಿ ರುತ್ವ- 
ವಿಸರ್ಗಗಳಿಂದ ಅದ್ಭಿಃ ಎಂದು ರೂಪವಾಗುತ್ತದೆ. 


ಉದಾ -ಅದ್ಭ ೫(2) -ಚತುರ್ಥೀ ಮತ್ತು ಪಂಚಮೀ ಬಹುವಚನಗಳಲ್ಲಿ 
ಅಪ್‌. ಭ್ಯಸ್‌ ಎಂದಿದ್ದಾಗ ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಅದ್ಭ್ಯಃ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಪಾಮ್‌- ಷಷ್ಠೀ ಬಹುವಚನದಲ್ಲಿ ಅಪ್‌4ಆಮ್‌=-ಅಪಾಮ್‌ ಎಂದು 
ರೂಪವಾಗುತ್ತದೆ. 

ಉದಾ- ಅಪ್ಪು - ಸಪ್ತಮೀ ವಿಭಕ್ತಿ ಬಹುವಚನ್ನಲ್ಲಿ ಅಪ್‌. ಸುಪ್‌(ಸು)-ಅಪ್ಪು 
ಎಂದು ರೂಪವಾಗುತ್ತದೆ. 

ಉದಾ- ಹೇ ಆಪಃ!- ಸಂಬೋಧನ ಪ್ರಥಮಾ ಬಹುವಚನದಲ್ಲಿ ಪ್ರಥಮಾವಿಭಕ್ತಿ 
ಬಹುವಚನದಂತೆ ರೂಪವಿದ್ದು ಹೇ ಆಪಃ! ಎಂದು ರೂಪವಾಗುತ್ತದೆ. ' 

(ಪ್‌- ಕಾರಾನ್ತ್ರ ಸ್ತ್ರೀಅಂಗ "ಅಪ್‌' ಶಬ್ದದ ರೂಪಗಳು) 


ವಿಭಕ್ತಿ ಬಹುವಚನ 
ಪ್ರವಿ. ಆಪಃ 
ದ್ವಿವಿ. ಅಪಃ 
ತೃ.ವಿ. ಅದಿಃ 

ಭ 
ಚ.ವಿ. ಅಡ್ಡ 

ಭರಿ 
ಪ.ವಿ. ಅದ. 

ಭರಿ 
ಷವಿ. ಅಪಾಮ್‌ 
ಸ.ವಿ. ಅಪ್ಪು 


ಸಂ.ವಿ. ಹೇ ಆಪಃ! 


ಷಡ್ಲಿಜ್ಸ ಪ್ರಕರಣಮ್‌ (ಹ.ಸ್ತೀ.) 399 


(ಇಲ್ಲಗೆ "ಪ್‌' ಕರಾನ್ತ ಶಬ್ದಗಳು ಮುಗಿದವು). 
ಈಗ 'ಶ್‌' ಕಾರಾನ್ತ ಶಬ್ಧಗಳು ಆರಂಭವಾಗುತ್ತವೆ. 
ಉದಾ- ದಿಕ್‌, ದಿಗ್‌ದಿಕ್ಕು - “ಅಪ್‌-ತೃನ್‌-ತೃಚ್‌............ ಹೋತೃ್ಛ-ಪೋತೃ್ಛ- 
ಪ್ರಶಾಸ್ತ್ಯಣಾಮ್‌” ಎಂಬ ಸೂತ್ರದಿಂದ "ಕ್ವಿನ್‌' ಪ್ರತ್ಯಯಾಂತ "ದಿಶ್‌' ಶಬ್ದದ ನಿಪಾತನವು 
ಆಗಿರುತ್ತದೆ. ಇದು “ಕ್ವಿನ್‌' ಪ್ರತ್ಯಯಾಂತವಾಗಿರೋಣದರಿಂದ "ಸು(ಸ್‌)' ಮತ್ತು 
ಹಲಾದಿ ವಿಭಕ್ತಿಗಳು ಪರದಲ್ಲಿರುವಾಗ, “ಕ್ವಿನ್‌ ಪ್ರತ್ಯಯಸ್ಯ ಕುಃ” ಎಂಬ ಸೂತ್ರದಿಂದ 
"ಶ್‌' ಕಾರಕ್ಕೆ ಕುತ್ನ(ಕ್‌) ಬರುತ್ತದೆ. ಕುತ್ವ ಬರುವದಕ್ಕೆ ಮೊದಲು ಈ ಶಬ್ದವು "ಶ್‌ 
ಕಾರಾಂತವಾಗಿರೋಣದರಿಂದ.' ಪ್ರಶ್ನ-ಭಶ್ವ-ಸೃ ಜ-ಮ್ಮ )ಿಜ-ಯಜ-ರಾಜ-ಭ್ರಾಜಶ್ಚ- 
ಷಾಮ್‌ ಷಃ” ಎ೦ಬ ಸೂತ್ರದಿಂದ ಷತ್ವ ಮತ್ತು "ಷ್‌ ಕಾರಕ್ಕೆ “ರುಲಾಮ್‌ ಜಶೋನ್ನೇ” 
ಎಂಬ ಸೂತ್ರದಿಂದ "ಜಶ್ತ್ವ' ಡಿ ಭಂ “ಡ್‌' “ಕಾರ ಬರುತ್ತದೆ. ಆ “ಡ್‌' ಕಾರಕ್ಕೆ “ಗ್‌' 
ಬಂದು "ದಿಗ್‌' ಎಂದೂ ವೈಕಲ್ಲಿಕ ಚರ್ತ್ವದಿಂದ "ದಿಕ್‌' ಎಂದೂ ಹೀಗೆ ಎರಡು 
ರೂಪಗಳಾಗುತ್ತವೆ. 
ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಕೇವಲ ವರ್ಣಜೋಡಣೆಯಿಂದ ದಿಶಾ, 
ದಿಶೇ ಇತ್ಯಾದಿ ರೂಪಗಳಾಗುತ್ತವೆ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಮೊದಲು ಹೇಳಿದಂತೆ ಷತ್ವ, ತದನಂತರ 
ಡತ್ವ ಮತ್ತು ಕುತ್ತ ಗಳು ಆಗುತ್ತವೆ. ಇದರಿಂದ ದಿಗ್ಭಾ ಕ್‌, ನಃ ಇತ್ಯಾದಿ 
ರೂಪಗಳಾಗುತ್ತವೆ. k 
(ಶ್‌- ಕಾರಾಸ್ತ ಸ್ತ್ರೀಅ೦ಗ ದಿಶ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ದಿಕ್‌,ದಿಗ್‌ ದಿಶೌ ದಿಶಃ 
ದ್ವಿವಿ. ದಿಶಮ್‌ ದಿಶೌ ದಿಶಃ 
ತೃ.ವಿ. ದಿಶಾ ದಿಗ್ಸಾ ಕಮ್‌ ದಿಗಿಃ 
ಚ.ವಿ. ದಿಶೇ ದಿಗ್ಸಾ ಕಮ್‌ ದಿಗ್ಭ § 
ಪ.ವಿ. ದಿಶಃ ದಿಗ್ಭಾ ಮ್‌ ದಿಗ್ಫ ೫ 
ಷ.ದಿ. ದಿಶಃ ದಿಶೋಃ ದಿಶಾಮ್‌ 
ಸ. ವಿ. ದಿಶಿ ದಿಶೋಃ ದಿಕ್ಷು 
ಸಂ. ವಿ. ಹೇ ದಿಕ್‌!, ಹೇ ದಿಶೌ। ಹೇ ದಿಶಃ! 
ಹೇ ದಿಗ್‌! 


ವಾರ್ತಿಕ-(347) “ತ್ಯದಾದಿಷು ಇತಿ ದೃಶೇಃ ಕ್ವಿನ್‌ ವಿಧಾನಾತ್‌ ಅನ್ಯತ್ರಾಪಿ 
ಕುತ್ವಮ್‌” ಎಂಬ ವಾರ್ತಿಕದಿಂದ 'ತೃದ್‌' ಮೊದಲಾದ ಉಪಪದವು ಇರುವ ದೃಶ್‌ 
ಧಾತುವಿನಮೇಲೆ ಕ್ವಿನ್‌ ಪ್ರತ್ಯಯವು ವಿಧಿಸಲ್ಪಟ್ಟಾಗ, ಅನ್ಯತ್ರ ಎಂದರೆ ತ್ಯದಾದಿ 


400 ಲಘುಸಿದ್ಧಾಂತ ಕೌಮುದೀ 


ಉಪಪದವಿಲ್ಲದಿರುವಾಗಲೂ ಇದಕ್ಕೆ ಕುತ್ನವು ಬರುತ್ತದೆ. 


ಉದಾ- ದೃಕ್‌,ದೃಗ್‌(ಕಣ್ಣು/ದೃಷ್ಟಿ) ತೃದ್‌ ಮೊದಲಾದವು ಉಪಪದವಾಗಿರುವಾಗ 
ದೃಶ್‌ ಧಾತುವಿನ ನಂತರ “ಕ್ವಿನ್‌' ಪ್ರತ್ಯಯವು ವಿಧಿಸಲಾಗುತ್ತದೆ. ಕೇವಲ "ದೃಶ್‌' ಗೆ 
“ಕ್ವಿನ್‌' ಪ್ರತ್ಯಯವು ವಿಧಿಸಲಾಗುವದಿಲ್ಲ. ಹಾಗಿದ್ದರೂ , ಯಾವ ಧಾತುವಿನ ನಂತರ 
ಯಾವದೇ ಸ್ಥಿತಿಯಲ್ಲಿಯೂ ಯಾವಾಗಲಾದರೂ "ಕ್ಲಿನ್‌ ವಿಧಿಸಲ್ಪಟ್ಟರೂ, ಅದಕ್ಕೂ 
ಕುತ್ತವು ಬರುತ್ತದೆ. ಅದುದರಿಂದ “ದೃಶ್‌' ಗೆ ಪ್ರಕೃತ ಸೂತ್ರದಿಂದ ಕುತ್ಸವು ಮಾಡಲಾಗಿದೆ. 
ಇದರಿಂದ "ತಾದೃಶ್‌' ಶಬ್ದದಂತೆಯೇ ದೃಕ್‌, ದೃಗ್‌, ದೃಶೌ, ದೃಶಃ- ದೃಶಮ್‌, 
ದೃಶೌ, ದೃಶಃ - ದೃಶಾ, ದೃಗ್ಸಾ ಕ್ರಮ್‌ .ದೃಗ್ಗಿಃ- ದೃಶೇ, ದೃಗ್ಸಾ ಕಮ್‌, ದೃಗ್ಭ ಜೆ 
ದೃಶಃ, ದೃಗ್ಸ್ಯಾಮ್‌, ದೃಗ್ಭ್ಯಃ ೨ ದೃಶಃ ದೃಶೋಃ. ದೃಶಾಮ್‌- ದೃಶಿ, ದೃಶೋಃ, 
ದೃಕ್ಷು- ಹೇದೃಕ್‌, ಹೇ ದೃಗ್‌, ಹೇ ದೃಶೌ, ಹೇ ದೃಶಃ ಎಂದು ರೂಪಗಳಾಗುತ್ತವೆ. 

ಉದಾ-ತ್ವಿಟ್‌,ತ್ವಿಡ್‌(ಕಾಂತಿ)-ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ “ತ್ವಿಷ್‌' 
ಧಾತುವಿನಮೇಲೆ "ಕ್ವಿಪ್‌' ಪ್ರತ್ಯಯವು ಬಂದು. “ತ್ವಿಷ್‌' ಎ೦ದಿದ್ದಾಗ, "ಪ್ರಾತಿಪದಿಕಸಂಜ್ಠೆ] 
ಬಂದು, “ಕ್ವಿಪ್‌' ಪ್ರತ್ಯಯ ಲೋಪವಾಗಿ, ತ್ವಿಷ್‌-ಸು(ಸ್‌) ಎಂದಿದ್ದಾಗ, ಈ “ಷ್‌' 
ಕಾರಾನ್ರ ಶಬ್ದಕ್ಕೂ ಪುಲ್ಲಿಂಗ ಶಬ್ದದಂತೆ ತ್ವಿಟ್‌, ತ್ವಿಡ್‌,ತ್ವಿಷೌ, ತ್ವಿಷಃ- ತ್ವಿಷಮ್‌, ತ್ವಿಷೌ, 
ತ್ವಿಷಃ-ತ್ವಿಷಾ, ತ್ವಿಡ್ಭಾ ಮ್‌, ತ್ವಿಡ್ಡಿಃ- ತ್ವಿಷೇ, ತ್ವಿಡ್ಭಾ ಮ್‌, ತ್ವಿಡ್ಫಃ- ತ್ವಿಷಃ, ತ್ಲಿಡ್ಸ್ಯಾಮ್‌, 
ತ್ಲಿಡ್ಛ ೬ - ಕ್ವಿಷಃ, ತ್ವಿಷೋಃ, ತ್ವಿಷಾಮ್‌ - ತ್ವಿಷಿ, ತ್ವಿಷೋಃ, ತ್ಲಿಟ್ಟ್ರುತ್ತಿಟ್ಟು - ಹೇ 
ತ್ವಿಟ್‌/ ತ್ವಿಡ್‌, ಹೇ ತ್ವಿಷೌ, ಹೇ ತ್ಲಿಷಃ ಎಂದು ರೂಪಗಳಾಗುತ್ತವೆ. 

ಉದಾ-ಸಜೂಃ(ಗೆಳತಿ)- ಸಹ ಜುಷತೇ ಇತಿ ಸಜೂಃ - ಪ್ರಥಮಾ ವಿಭಕ್ತಿ 
ಏಕವಚನದಲ್ಲಿ- “ಸಜುಷ್‌' ಶಬ್ದದಮೇಲೆ "ಸು(ಸ್‌)' ಸೇರಿಸಿದಾಗ "ಸ್‌' ಕಾರಕ್ಕೆ 
“ಲೋಪ' ಬಂದು "ಸಜುಷ್‌' ಎ೦ದಿದ್ದಾಗ, “ಸಸ ಜುಷೋ ರುಃ” ಎಂಬ ಸೂತ್ರದಿಂದ 
ಷ-ಕಾರಕ್ಕೆ ರುತ್ವ ಬಂದು ಸಜುರ್‌ ಎಂದಾಗುತ್ತದೆ. “ರ್ವೋರುಪಧಾಯಾ 

ದೀರ್ವ ಇಕಃ” ಎಂಬ ಸೂತ್ರದಿಂದ ಉಪಧೆಗೆ ದೀರ್ಫ್ಥ ಬಂದು ಸಜೂರ್‌ 
ಎಂದಾಗುತ್ತದೆ. “ಖರವಸಾನಯೊರ್ವಿಸರ್ಜನೀಯಃ” ಎಂಬ ಸೂತ್ರದಿಂದ ರೇಫಕ್ಕೆ 
ವಿಸರ್ಗ ಬಂದು ಸಜೂಃ ಎಂದಾಗುತ್ತದೆ. 


ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಕೇವಲ ವರ್ಣಜೋಡಣೆಯಿಂದ ಸಜುಷೌ, 
ಸಜುಷಃ ಇತ್ಯಾದಿ ರೂಪಗಳಾಗುತ್ತವೆ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ ರುತ್ವ ಮತ್ತು ದೀರ್ಫಗಳು ಬಂದು, 
ಸಜೂರ್ಭ್ಯಾಮ್‌, ಸಜೂರ್ಭಿಃ ಇತ್ಯಾದಿ ರೂಪಗಳಾಗುತ್ತವೆ. 
(ಷ್‌- ಕಾರಾನ್ರ ಸ್ತ್ರೀಅಂಗ ಸಜುಷ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಸಜೂಃ ಸಜುಷೌ ಸಜುಷಃ 
ದ್ವಿವಿ. ಸಜುಷಂ ಸಜುಷೌ ಸಜುಷಃ 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ಸ್ರೀ.) 401 


ತೃ.ವಿ. ಸಜುಷಾ ಸಜೂರ್ಭ್ಯಾಮ್‌ ಸಜೂರ್ಥಿಃ 

ಚ.ವಿ. ಸಜುಷೇ ಸಜೂರ್ಭ್ಯಾಮ್‌ ಸಜೂರ್ಭ್ಯಃ 

ಪ.ವಿ ಸಜುಷಃ ಸಜೂರ್ಭ್ಯಾಮ್‌ ಸಜೂರ್ಭ್ಯಃ 

ಷ.ವಿ ಸಜುಷಃ ಸಜುಷೋಃ ಸಜುಷಾಮ್‌ 

ಸ. ವಿ. ಸಜುಷಿ ಸಜುಷೋಃ ಸಜೂಃಷು/ಸಜೂರ್ಷು 
ಸಂ. ವಿ ಹೇ ಸಜೂಃ ಹೇ ಸಜುಷೌ!। ಹೇ ಸಜುಷಃ! 


ಉದಾ- ಆಶೀಃ(ಆಶೀರ್ವಾದ)- ಆ-ಪೂರ್ವಕ "ಶಾಸ್‌' ಧಾತುವಿನ ನಂತರ 
"ಕ್ವಿಪ್‌' ಪ್ರತ್ಯಯವನ್ನು ಸೇರಿಸಿದಮೇಲೆ, ಅದರ ಸರ್ವಾಪಹಾರವಾಗಿ, “ಶಾಸಿ-ವಸಿ- 
ಘಸೀನಾಮ್‌ ಚ” ಎ೦ಬ ಸೂತ್ರದಿಂದ ಇತ್ವ-ಷತ್ವಗಳು ಬಂದು, ಆಶಿಷ್‌ ಎಂದಾಗುತ್ತದೆ. 

ಪ್ರಥಮಾವಿಭಕ್ತಿ ಏಕವಚನದಲ್ಲಿ ಆಶಿಷ್‌-ಸು(ಸ್‌) ಎಂದಿದ್ದಾಗ, “ಹಲ್ಹಾಭ್ಯೋ 
ಸುತಿಸ್ಯಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು ಆಶಿಷ್‌ 
ಎಂದಿರುತ್ತದೆ. ಆದರೆ, ಪ್ರಾತಿಪದಿಕ ಸಂಜ್ಞೆ ಬರುವದಕ್ಕೆ ಮೊದಲು ಇದ್ದ "ಷ್‌ 
ಕಾರವು “ಸಸಜುಷೋ ರುಃ” ಎಂಬ ಸೂತ್ರದ ದೃಷ್ಟಿಯಲ್ಲಿ ಅಸಿದ್ಧವಾಗಿರೋಣದ್ದರಿಂದ 
ಆಶಿಸ್‌ ಎಂದೇ ಉಳಿದು, “ಸಸಜುಷೋ ರುಃ” ಎಂಬ ಸೂತ್ರದಿಂದಲೇ "ಸ್‌' ಕಾರಕ್ಕೆ 
"ರು(ರ್‌)' ಬಂದು, ರೇಫಾನ್ತ ಉಪಧೆಗೆ “ರ್ವೋರುಪಧಾಯಾ. ದೀರ್ಫ ಇಕಃ” 
ಎಂಬ ಸೂತ್ರದಿಂದ ಉಪಧೆಗೆ ದೀರ್ಫ ಬಂದು . ಆಶೀರ್‌ ಎಂದಾಗಿ ರೇಫಕ್ಕೆ 
“ಖರವಸಾನಯೊರ್ವಿಸರ್ಜನೀಯಃ?” ಎ೦ಬ ಸೂತ್ರದಿಂದ ವಿಸರ್ಗ ಬಂದು ಆಶೀಃ 
ಎಂದು ರೂಪವಾಗುತ್ತದೆ. 

ಅಜಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ- ಪ್ರಥಮಾವಿಭಕ್ತಿ ದ್ವಿವಚನದಲ್ಲಿ 
ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು, ಆಶಿಷ್‌*ಔ ಎಂದಿದ್ದಾಗ, "ಔ' ಇದು ಅಜಾದಿ 
ಪ್ರತ್ಯಯವಾಗಿರೋಣದ್ದರಿಂದ, ಕೇವಲ ವರ್ಣಜೋಡಣೆಯಿಂದ ಆಶಿಷೌ ಎಂದು 
ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ಆಶಿಷಃ ಇತ್ಯಾದಿ ರೂಪಗಳಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಹಿಂದಿನಂತೆಯೇ ರುತ್ವ ಮತ್ತು ದೀರ್ಫಗಳು 
ಬ೦ದು ಆಶೀರ್ಭ್ಯಾಮ್‌ ಇತ್ಯಾದಿ ರೂಪಗಳಾಗುತ್ತವೆ. 


(ಷ್‌- ಕಾರಾನ್ಷ ಸ್ತೀಅ೦ಗ ಆಶಿಷ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಆಶೀಃ ಆಶಿಷೌ ಆಶಿಷಃ 
ದ್ವಿವಿ. ಆಶಿಷಂ ಆಶಿಷೌ ಆಶಿಷಃ 
ತೃ.ಎಿ. ಆಶಿಷಾ ಆಶೀರ್ಭ್ಯಾಮ್‌ ಆಶೀರ್ಭಿಃ 
ಚ.ವಿ. ಆಶಿಷೇ ಆಶೀರ್ಭ್ಯಾಮ್‌ ಆಶೀರ್ಭ್ಯಃ 


ಪ.ವಿ. ಆಶಿಷಃ ಆಶೀರ್ಭ್ಯಾಮ್‌ ಆಶೀಭ್ಯ $ 


402 ಲಘುಸಿದ್ಧಾಂತ ಕೌಮುದೀ 


ಷ.ವಿ. ಆಶಿಷಃ ಆಶಿಷೋಃ ಆಶಿಷಾಮ್‌ 
ಹೃ.ವಿ. ಆಶಿಷಿ ಆಶಿಷೋಃ ಆಶೀಃಷು/ಆಶೀರ್ಷು 
ಸಂ. ವಿ. ಹೇ ಆಶೀಃ! ಹೇ ಆಶಿಷೌ। ಹೇ ಆಶಿಷಃ! 


ಉದಾ- ಅಸೌ- ಅದಸ್‌ ಶಬ್ದದ ಪುಲ್ಲಿಂಗದ ರೂಪವು “ಅದಸ ಔ ಸುಲೋಪಶ್ಚ” 
ಎಂಬ ಸುತ್ರದಿಂದ ಹೇಗೆ ಆಗಿರುವದೋ, ಹಾಗೆಯೇ ಸ್ತೀಲಿಂಗದ ಅಸೌ ಶಬ್ದವೂ 
ಆಗಿದೆ. 

ಉದಾ- ಅಮೂ(2) - "ಅದಸ್‌' ಶಬ್ದದಮೇಲೆ ಪ್ರಥಮಾ ಮತ್ತು ದ್ವಿತೀಯಾ 
ದ್ವಿ ವಚನಗಳ್ಲಿ "ಔ' ಮತ್ತು ಔಟ್‌(ಔ)ಗಳನ್ನು ಸೇರಿಸಿದಾಗ, ಹಿಂದಿನಂತೆ ತ್ಯದಾದ್ಯತ್ವ, 
ಪರರೂಪ ಮತ್ತು ವಿಭಕ್ತ ಪ್ರತ್ಯಯದ ಪೂರ್ವದಲ್ಲಿ ಸ್ತ್ರೀ ಪ್ರತ್ಯಯವಾದ ಟಾಪ್‌(ಲ) 
ಸೇರಿಸಿದಮೇಲೆ, ಸವರ್ಣದೀರ್ಫ ಬಂದು, ಅದಾ* ೫ ಎಂದಿರುತ್ತದೆ. “ಔಜ ಆಪಃ” 
ಎಂಬ ಸೂತ್ರದಿಂದ "ಔ' ಪ್ರತ್ಯಯದ ಸ ಸ್ಥಾನದಲ್ಲಿ “"ಶೀ(ಈ)' ಬಂದು, ನಂತರ ಗುಣ 
ಬಂದು “ಅದೇ” ಎಂದಿರುತ್ತದೆ. ಓದಸೋಸೇರ್ದಾದುದೋಮಃ” ಎ೦ಬ ಸೂತ್ರದಿಂದ 
"ಊ' ಕಾರ ಮತ್ತು "ಮ್‌' ಕಾರಗಳು ಆದೇಶವಾಗಿ ಬಂದು ಅಮೂ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಅಮೂಃ(2) - ಪ್ರಥಮಾ ಮತ್ತು fe ವಿಭಕ್ತಿ ಬಹುವಚನಗಳಲ್ಲಿ 

ಸ್‌(ಅಸ್‌)' ಮತ್ತು “ಶಸ್‌(ಅಸ್‌)' ಸೇರಿಸಿ ಅದಸ್‌4ಅಸ್‌ ಎಂದಿದ್ದಾಗ, ಹಿಂದಿನಂತೆ 
ನಾಡ ಪರರೂಪ ಮತ್ತು ವಿಭಕ್ತಿ ಪ್ರತ್ಯಯದ ಆ! ಸ್ತ್ರೀ ಪ್ರತ್ಯಯವಾದ 

ಪ್‌) ಸೇರಿಸಿದಮೇಲೆ, `ಸವಣನದೀರ್ಫ ಬಂದು, ಅದಾ4೮ಸ್‌ ಎಂದಿರುತ್ತದೆ. 

hae ವಾದ ಮೋಲೆ ಅದಾಸ ಎಂದಿರುತ್ತದೆ. 
“ಅದಸೋ*ಸೇರ್ದಾದುದೋಮಃ” ಎಂಬ ಸ "ಊ' ಕಾರ ಮತ್ತು "ಮ್‌' 
ಕಾರಗಳು ಆದೇಶವಾಗಿ ಬಂದು, ಅಮೂಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ್ದ ಅಮೂಃ 
ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಮೂಮ್‌- ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ ಹಿಂದಿನಂತೆಯೇ 
ಪ್ರಕ್ರಿಯೆ ನಡೆದು ಅದಾ ಅಮ್‌ ಎಂದಿದ್ದಾಗ, “ಅಮಿ ಪೂರ್ವಃ”ಎಂಬುದರಿಂದ 
ಪೂರ್ವರೂಪ ಬಂದು ಅದಾಮ್‌ ಎಂದಿರುತ್ತದೆ. “ಅದಸೋತಸೇರ್ದಾದುದೋಮಃ” 
ಎಂಬ ಸೂತ್ರದಿಂದ "ಊ' ಕಾರ ಮತ್ತು "ಮ್‌' ಕಾರಗಳು ಆದೇಶವಾಗಿ ಬಂದು, 
ಅಮೂಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಮುಯಾ- ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಅದಾ ಎಂದಾದಮೇಲೆ, 
ತೃತೀಯಾ ವಿಭಕ್ತಿಯಲ್ಲಿ ಅದಾ* ಟಾ(ಆ) ಎಂದಿದ್ದಾಗ, “ಆಜಿ ಚಾಪಃ” ಎಂಬ 
ಸೂತ್ರದಿಂದ ಸ್‌ “ಕಾರಕ್ಕೆ "ಏ' ಕಾರ ಆದೇಶವಾಗಿ ಬಂದು, ಅದೇ--ಆ ಎಂದಿದ್ದಾಗ, 
“ಏಚೋತಯವಾಯಾವಳ” ಎಂಬ ಸೂತ್ರದಿಂದ “"ಅಯ್‌' ಆದೇಶವಾಗಿ ಬಂದು, 
ಅದಯಾ ಎಂದಿರುತ್ತದೆ. “ದ್‌' ಕಾರಕ್ಕೆ “ಮ್‌' ಕಾರ ಮತ್ತು "ಅ ಕಾರಕ್ಕೆ "ಉ' 


ಷಡ್ಲಿಣ್ಸಿ ಪ್ರಕರಣಮ್‌ (ಹ.ಸ್ತ್ರೀ.) 403 


ಕಾರಗಳು ಆದೇಶವಾಗಿ ಬಂದು ಅಮುಯಾ ಎಂಬ ರೂಪವು ಸಿದ್ಧವಾಗುತ್ತದೆ. 


ಉದಾ- ಅಮೂಭ್ಯಾಮ್‌- ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಅದಾ 
ಎಂದಾದಮೇಲೆ, ತೃತೀಯಾ, ಚತುರ್ಥೀ ಮತ್ತು ಪಂಚಮೀ ದ್ವಿವಚನಗಳಲ್ಲಿ, 
ಅದಾ* ಭ್ಯಾಮ್‌ ಎಂದಿದ್ದಾಗ, “ದ್‌' ಕಾರಕ್ಕೆ "ಮ್‌' ಕಾರ ಮತ್ತು "ಅ' ಕಾರಕ್ಕೆ ಊ' 
ಕಾರಗಳು ಆದೇಶವಾಗಿ ಬಂದು, ಅಮೂಭ್ಯಾಮ್‌ ಎಂದು ರೂಪಗಳಾಗುತ್ತವೆ. 

ಉದಾ- ಅಮೂಭಿಃ- ತೃತಿಯಾ ವಿಭಕ್ತಿ ಬಹುವಚನದಲ್ಲಿ ಅದಾ- ಭಿಸ್‌ ಎಂದಿದ್ದಾಗ, 
ಹಿಂದಿನಂತೆ "ದ್‌' ಕಾರಕ್ಕೆ "ಮ್‌' ಕಾರ ಮತ್ತು "ಅ' ಕಾರಕ್ಕೆ "ಗೂ' ಕಾರಗಳು 
ಆದೇಶವಾಗಿ ಬ೦ದು, ಅಮೂಭಿಸ್‌ ಎಂದಾಗಿ, ರುತ್ನ-ವಿಸರ್ಗಗಳಿಂದ ಅಮೂಭಿಃ 
ಎಂದು ರೂಪವಾಗುತ್ತದೆ. 

ಉದಾ- ಅಮುಷ್ಕೈ - ಚತುರ್ಥೀ ವಿಭಕ್ತಿ ಏಕವಚನದಲ್ಲಿ ಅದಾ* ಜೇ(ಏ) 
ಎಂದಿದ್ದಾಗ, "ಸರ್ವನಾಮಸಂಜ್ಞೆ'ಯನ್ನು ಹೊಂದಿರೋಣದ್ದರಿಂದ, “ಸರ್ವನಾಮ್ನಃ 
ಸ್ಯಾಡ್ಜಸ್ವಶ್ಚ” ಎಂಬ ಸೂತ್ರದಿಂದ ಹ್ರಸ್ವ ಮತ್ತು ಸ್ಕಾಡ್‌ ಆಗಮಗಳು ಬಂದು, 
ಅದ--ಸ್ಯಾಟ್‌(ಸ್ಯಾ)-ಏ ಎಂದಿದ್ದಾಗ, "ಆ' ಕಾರ "ಏ' ಕಾರಗಳಿಗೆ ವೃದ್ಧಿ ಬಂದು, 
ಅದಸ್ಯೆ ೪ ಎಂದಾಗಿ, ಹಿಂದಿನಂತೆ "ದ್‌' ಕಾರಕ್ಕೆ "ಮ್‌' ಕಾರ ಮತ್ತು "ಅ' ಕಾರಕ್ಕೆ 
"ಉ” ಕಾರಗಳು ಆದೇಶವಾಗಿ ಬಂದು, ಅಮುಸ್ಕ್ಯೈ ಎಂದಾಗುತ್ತದೆ. “ಆದೇಶ 
ಪ್ರತ್ಯಯಯೋಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ "ಷ್‌' ಕಾರ ಬಂದು ಅಮುಷ್ಯೈ 
ಎಂದು ರೂಪವಾಗುತ್ತದೆ. 

ಉದಾ- ಅಮೂಭ್ಯಃ (2) - ಚತುರ್ಥೀ ಮತ್ತು ಪಂಚಮೀ ಬಹುವಚನಗಳಲ್ಲಿ 
ಅದಾ* ಭ್ಯಸ್‌ ಎಂದಿದ್ದಾಗ, ಹಿಂದಿನಂತೆ “ದ್‌' ಕಾರಕ್ಕೆ "ಮ್‌' ಕಾರ ಮತ್ತು "ಆ' 
ಕಾರಕ್ಕೆ ಊ' ಕಾರಗಳು ಆದೇಶವಾಗಿ ಬಂದು, ಅಮೂಭ್ಯಸ್‌ ಎಂದಾಗಿ ರುತ್ವ- 
ವಿಸರ್ಗಗಳಿಂದ ಅಮೂಭ್ಯಃ ಎಂದು ರೂಪಗಳಾಗುತ್ತವೆ. 

ಉದಾ- ಅಮುಷ್ಯಾಃ(2)- ಪಂಚಮೀ ಮತ್ತು ಷಷ್ಠೀ ಏಕವಚನದಲ್ಲಿ ಕ್ರಮವಾಗಿ 
ಅದಾ ಜಸಿ (ಅಸ್‌), ಅದಾ4ಜಸ್‌(ಅಸ್‌) ಎಂದಿದ್ದಾಗ, “ಸರ್ವನಾಮ್ನಃ ಸ್ಕಾಡ್ಠ; ಸ್ಪಶ್ಟ” 
ಎಂಬ ಸೂತ್ರದಿಂದ ಹ್ರಸ್ವ ಮತ್ತು ಸ್ಯಾಡ್‌ ಆಗಮಗಳು ಬಂದು, ಅದ ಸ್ಕಾಟ್‌(ಸ್ಕಾ)+ಅಸ್‌ 
ಎಂದಿದ್ದಾಗ, ಸವರ್ಣದೀರ್ಫದಿಂದ ಅದ+ಸ್ಕಾಸ್‌ ಎಂದಾಗಿ, ಹಿ೦ದಿನಂತೆ 
ಡ್‌್‌ ಕಾರಕ್ಕೆ "ಮ್‌' ಕಾರ ಮತ್ತು "ಅ' ಕಾರಕ್ಕೆ "ಉ' ಕಾರಗಳು 

ಆದೇಶವಾಗಿ ಬಂದು, ಅಮುಸ್ಕಾಸ್‌ ಎಂದಾಗಿ, “ಆದೇಶ ಪ್ರತ್ಯಯಯೋಃ?” 
ಎ೦ಬ ಸೂತ್ರದಿಂದ "ಸ್‌ ಕಾರಕ್ಕೆ “ಷ್‌' ಕಾರ ಬಂದು ಅಮುಷ್ಯಾಸ್‌ ಎಂದಿದ್ದಾಗ, 
ರುತ್ವ-ವಿಸರ್ಗಗಳಿಂದ ಅಮುಷ್ಯಾಃ ಎಂದು ರೂಪಗಳಾಗುತ್ತವೆ. 

ಉದಾ- ಅಮುಯೋಃ(2)- ಷಷ್ಠೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ ಅದಾ4ಓಸ್‌ 
ಎಂದಿದ್ದಾಗ, “ಆಜಿ ಚಾಪಃ” ಎಂಬ ಸೂತ್ರದಿಂದ "ಆ' ಕಾರಕ್ಕೆ "ಏ' ಕಾರ ಆದೇಶವಾಗಿ 
ಬಂದು, ಅದೇ4ಓಸ್‌ ಎಂದಿರುತ್ತದೆ. “ಏಚೋತಯವಾಯಾವಃ” ಎಂಬ ಸೂತ್ರದಿಂದ 


404 ಲಘುಸಿದ್ಧಾಂತ ಕೌಮುದೀ 


“ಅಯ್‌' ಆದೇಶ ಬಂದು, ಅದಯ್‌.ಓಸ್‌ ಎಂದಿದ್ದಾಗ, ಹಿಂದಿನಂತೆ "ದ್‌ ಕಾರಕ್ಕೆ 
“ಮ್‌' ಕಾರ ಮತ್ತು “ಅ' ಕಾರಕ್ಕೆ ಉ' ಕಾರಗಳು ಆದೇಶವಾಗಿ ಬಂದು, ಅಮುಯೋಸ್‌ 
ಎಂದಾಗಿ, “ಸ್‌” ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಅಮುಯೋಃ ಎಂದು ರೂಪವಾಗುತ್ತದೆ. 


ಉದಾ- ಅಮೂಷಾಮ್‌ ಷಷ್ಠೀ ಬಹುವಚನದಲ್ಲಿ, ಅದಾ--ಆಮ್‌ ಎಂದಿದ್ದಾಗ, 
“ಆಮಿ ಸರ್ವನಾಮ್ನಃ ಸುಟ್‌” ಎಂಬ ಸೂತ್ರದಿಂದ "ಸುಟ್‌(ಸ್‌)' ಆಗಮವು “ಆಮ್‌' 
ಗೆ ಆದ್ಯವಯವವಾಗಿ ಬಂದು, ಅದಾ. ಸಾಮ್‌ ಎಂದಿದ್ದಾಗ, ಹಿಂದಿನಂತೆ "ಸ್‌' 
ಕಾರಕ್ಕೆ ಷತ್ವ ಬಂದು, ಅದಾ-ಷಾಮ್‌ ಎಂದಿದ್ದಾಗ, ಹಿಂದಿನಂತೆ “ದ್‌' ಕಾರಕ್ಕೆ "ಮ್‌' 
ಕಾರ ಮತ್ತು "ಆ' ಕಾರಕ್ಕೆ "ಊ'ಕಾರಗಳು ಆದೇಶವಾಗಿ ಅಮೂಷಾಮ್‌ ಎಂದಾಗುತ್ತದೆ. 

ಉದಾ- ಅಮುಷ್ಯಾಮ್‌- ಸಪ್ತಮೀವಿಭಕ್ತಿ ಏಕವಚನದಲ್ಲಿ, ಅದಾ*-ಇ(ಜಿ) 
ಎಂದಿದ್ದಾಗ, “ಜೇರಾಮ್‌ ನದ್ಯಾಮ್ನೀಭ್ಯಃ” ಎಂಬ ಸೂತ್ರದಿಂದ "“ಇ' ಕಾರಕ್ಕೆ 
“ಆಮ್‌' ಆದೇಶ ಬಂದು “ಸರ್ವನಾಮ್ನಃ ಸ್ಕಾಡ್ಜಸ್ವಶ್ಚ” ಎಂಬ ಸೂತ್ರದಿಂದ ಹ್ರಸ್ವ 
ಮತ್ತು ಸ್ಕಾಡ್‌(ಸ್ಕಾ) ಆಗಮಗಳು ಬಂದಮೇಲೆ, ಅದ--ಸ್ಕಾಮ್‌ ಎಂದಿರುತ್ತದೆ. 
ಹಿಂದಿನಂತೆ "ದ್‌' ಕಾರಕ್ಕೆ "ಮ್‌' ಕಾರ ಮತ್ತು "ಅ' ಕಾರಕ್ಕೆ "ಉ' ಕಾರಗಳು ಆದೇಶವಾಗಿ 
ಬಂದು, ಅಮುಸ್ಕಾಮ್‌ ಎಂದಾಗಿ, “ಆದೇಶ ಪ್ರತ್ಯಯಯೋಃ” ಎಂಬ ಸೂತ್ರದಿಂದ 
"ಸ್‌' ಕಾರಕ್ಕೆ “ಷ್‌' ಕಾರ ಬ೦ದು ಅಮುಷ್ಯಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಮೂಷು ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ, ಅದಾ*ಸು(ಸುಪ್‌) 
ಎಂದಿದ್ದಾಗ, ಹಿಂದಿನಂತೆ "ದ್‌' ಕಾರಕ್ಕೆ "ಮ್‌' ಕಾರ ಮತ್ತು "ಆ' ಕಾರಕ್ಕೆ "ಊ' ಕಾರ 
ಬಂದು ಅಮೂಃಸು ಎಂದಿದ್ದಾಗ, “ಆದೇಶ ಪ್ರತ್ಯಯಯೋಃ” ಎಂಬ ಸೂತ್ರದಿಂದ 
“ಸ್‌' ಕಾರಕ್ಕೆ "ಷ್‌' ಕಾರ ಬಂದು, ಅಮೂಷು ಎಂದು ರೂಪವು ಸಿದ್ಧವಾಗುತ್ತದೆ. 

(ಸ್‌- ಕಾರಾನ್ತ ಅದಸ್‌ ಶಬ್ದದ ಸ್ತ್ರೀಅ೦ಗ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ ಅಸೌ ಅಮೂ ಅಮೂಃ 
ದ್ವಿವಿ ಅಮೂಮ್‌ ಅಮೂ ಅಮೂಃ 
ತೃ.ಎ ಅಮುಯಾ ಅಮೂಭ್ಯಾಮ್‌ ಅಮೂಭಿಃ 
ಚ.ವಿ ಅಮುಷ್ಯೆ ತ ಅಮೂಭ್ಯಾಮ್‌ ಅಮೂಭ್ಯಃ 
ಪ.ವಿ. ಅಮುಷ್ಯಾಃ ಅಮೂಭ್ಯಾಮ್‌ ಅಮೂಭ್ಯಃ 
ಷಿ ಅಮುಷ್ಯಾಃ ಅಮುಯೋಃ ಅಮೂಷಾಮ್‌ 
ಸ.ವಿ ಅಮುಷ್ಯಾಮ್‌ ಅಮುಯೋಃ ಅಮೂಷೂ 
ಸಂಬೋಧನ ರೂಪಗಳು ಇರುವದಿಲ್ಲ. 


10. ಷಲನ್ತಾಃ ನಪುಂಸಕ ಅಪ್ಲಾಃ ಶಬ್ದಾಃ। 
(ಸೂತ್ರ 364-367 ರವರೆಗೆ) 


ಅವತಾರಿಕೆ - ಸ್ಪಮೋರ್ಲುಕ್‌। ದತ್ವಮ್‌। ಸ್ಪನಡುತ್‌, ಸ್ವನಡುದ್‌। ಸ್ವನಡುಹೀ। 
(259) ಚತರನಡುಹೋರಿತ್ಯಾಮ್‌। ಸ್ವನಡ್ಜಾಂಹಿ। ಪುನಸ್ಪದ್ವತ್‌। ಶೇಷಂ ಪುಂವತ್‌। 
ವಾಃ। ವಾರೀ। ವಾರಿ। ವಾರ್ಭಾಮ್‌। ಚತ್ವಾರಿ। ಕಿಮ್‌! ಕೆ ಕಾನಿ। ಇದಮ್‌। ಇಮೇ! 
ಇಮಾನಿ! 

ವಾ॥ ಅನ್ನಾದೇಶೇ ನಪುಂಸಕೆ ಏನದ್‌ ವಕ್ತವ್ಯಃ ಏನತ್‌, ಏನದ್‌। ಏನೇ। ಏನಾನಿ। 
ಏನೇನ। ಏನಯೋಃ-21 ಆಹಃ॥ (248) ವಿಭಾಷಾ ಜಿಶ್ಯೋಃ ಅಹ್ನೀ, ಅಹನೀ। 
ಅಹಾನಿ। 

ಈಗ ವರದರಾಜರು "“ಹಲನ್ತ ನಪುಂಸಕಲಿಂಗ'ವನ್ನು ಪ್ರಾರಂಭಿಸುತ್ತಾರೆ. ಇದು 
ಷಡ್ಲಿಂಗಿಯಲ್ಲಿ ಕೊನೆಯ ಪ್ರಕರಣವಾಗಿದೆ. 

ವಿಶೇಷ -"ಸ್ವನಡುತ್‌', "ಸ್ವನಡುದ್‌' (ಒಳ್ಳೆಯ ಎತ್ತುಗಳುಳ್ಳವನ ಕುಲ)- 
ಸು4ಅನಡುಹ್‌-ಸ್ಪನಡುಹ್‌. ನಪುಂಸಕಲಿಂಗದಲ್ಲಿ “ಸುಡನಪುಂಸಕಸ್ಯ (1-1-43)” 
ಎ೦ಬ ಸೂತ್ರದಿಂದ “ಸರ್ವನಾಮಸ್ಥಾನ' ಸಂಜ್ಞೆಯು ಬರುವುದಿಲ್ಲ, ಆದರೆ “ಶಿ 
ಸರ್ವನಾಮಸ್ಥಾನಮ್‌(1-1-42)” ಎಂಬ ಸೂತ್ರದಿಂದ-ಪ್ರಥಮಾ ವಿಭಕ್ತಿ ಮತ್ತು 
ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ, "ಜಸ್‌' ಮತ್ತು "ಶಸ್‌' ಪ್ರತ್ಯಯಗಳಿದ್ದಾಗ, 
“ಜಶ್ಮಸೋಃ ಶಿಃ” ಎಂಬ ಸೂತ್ರದಿ೦ದ, ಅವುಗಳ ಸ್ಥಾನದಲ್ಲಿ ಬರುವ "ಶಿ'ಗೆ "ಸರ್ವನಾಮ 
ಸಂಜ್ಜೆ'ಯು ಬರುತ್ತದೆ. ತದಭಾವ ಪಕ್ಷದಲ್ಲಿ "ನುಮ್‌' ಮತ್ತು "ಆಮ್‌' ಮೊದಲಾದವೂ 
ಬರುವುದಿಲ್ಲ. 

ಉದಾ - ಸ್ವನಡುತ್‌, ಸ್ವನಡುದ್‌ - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ 
ಏಕವಚನಗಳಲ್ಲಿ, ಸ್ವನಡುಹ್‌--ಸು ಮತ್ತು ಸ್ವನಡುಹ್‌--ಅಮ್‌ ಎ೦ದಿದ್ದಾಗ, 
“ಸ್ವಮೋರ್ನಪುಂಸಕಾತ್‌(7-1-33)” ಎಂಬ ಸೂತ್ರದಿಂದ "ಸು' ಮತ್ತು “"ಅಮ್‌' 
ಗಳಿಗೆ ಲೋಪ ಬಂದ ಮೇಲೆ, “ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌(1-1-62) 
ಸೂತ್ರದಿಂದ "ಪದಸಂಜ್ಞೆಯು' ಬಂದಾಗ “ವಸುಸ್ರಂಸ್ವನಡುಹಾಂ ದಃ (8-2-72)? 
ಸೂತ್ರದಿಂದ, "ಹ್‌'ಕಾರಕ್ಕೆ "ದ್‌'ಕಾರವು ಆದೇಶವಾಗಿ ಬರುತ್ತದೆ. “ವಾಂವಸಾನೇ(8- 
4-56)” ಸೂತ್ರದಿಂದ "ದ್‌'ಕಾರಕ್ಕೆ “ಚರ್ತ'ವು ವೈಕಲ್ಲಿಕವಾಗಿ ಬಂದು "ಸ್ವನಡುತ್‌', 
"ಸ್ಹನಡುದ್‌' ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. "ಅಮ್‌' ಪ್ರತ್ಯಯಗಳು 
ಪರದಲ್ಲಿ ಬಂದಾಗಲೂ ಇದೇ ರೂಪವು ಸಿದ್ಧವಾಗುತ್ತವೆ. 

ಉದಾ- ಸ್ವನಡುಹೀ- ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ, “ಸ್ವನಡುಹ್‌-.ಔ' ಎಂದಿದ್ದಾಗ, 
“ನಪುಂಸಕಾಚ್ಚ(7-1-19)” ಸೂತ್ರದಿಂದ "ಶೀ'(ಈ)ಆದೇಶವು ಬಂದು "ಸ್ವನಡುಹ್‌--ಈ'- 
“ಸ್ವನಡುಹೀ' ಎಂದಾಗುತ್ತದೆ. 


406 ಲಘುಸಿದ್ಧಾಂತ ಕೌಮುದೀ 


ದ್ವಿತೀಯಾ ವಿಭಕ್ತಿ ದ್ವಿವಚನದಲ್ಲೂ "ಔಟ್‌' ಪ್ರತ್ಯಯವಿದ್ದಾಗಲೂ ಇದೇ ರೂಪವು 
ಸಿದ್ಧವಾಗುತ್ತದೆ. 

ಉದಾ-"ಸ್ವನಡ್ವಾಂಹಿ'- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ 
"ಜಸ್‌' ಮತ್ತು “ಶಸ್‌'ಗಳಿಗೆ "ಶ(ಇ)' ಆದೇಶಗಳು ಬಂದು “ಸರ್ವನಾಮಸ್ಥಾನ' 
ಸಂಜ್ಞೆಯನ್ನು ಪಡೆದಾಗ “ಚತುರನಡುಹೋರಾಮುದಾತ್ತಃ(7-1-98)” ಸೂತ್ರದಿಂದ 
“ಆಮ್‌' ಬಂದು, ಮತ್ತು “ನಪುಂಸಕಸ್ಯ ರುಲಚಃ(7-1-72)” ಸೂತ್ರದಿಂದ "ನುಮ್‌(ನ್‌)' 
ಆಗಮವು ಬಂದು, "ಸ್ವನಡು--ಆನ್‌--ಹ್‌--ಇ(ಶಿ)' ಎಂದಾಗುತ್ತದೆ. ತದನಂತರ "ಯಣ್‌' 
ಸಂಧಿಯಾಗಿ "ನ್‌'ಕಾರಕ್ಕೆ "ಅನುಸ್ವಾರ'ವ್ರು ಬಂದು ವರ್ಣಜೋಡಣೆಯಿಂದ “ಸ್ವನಡ್ಜಾಂಹಿ' 
ಎಂದು ರೂಪವು ಸಿದ್ಧವಾಗುತ್ತದೆ. 

“ಅಜಾದಿ' ವಿಭಕ್ತಿಗಳು ಪರದಲ್ಲಿದ್ದಾಗ, ಕೇವಲ ಪ್ರಾತಿಪದಿಕದ ಜೊತೆಗೆ 
ವರ್ಣಜೋಡಣೆಯಾಗಿ ಸ್ವನಡುಹಾ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

“ಹಲಾದಿ' ವಿಭಕ್ತಿಗಳು ಪರದಲ್ಲಿದ್ದಾಗ, “ವಸುಸ್ರಂಸ್ವನಡುಹಾಂ ದಃ(8-2-72)” 
ಸೂತ್ರದಿಂದ "ದತ್ವ'ಮಾಡಿದ ನಂತರ, ಪುಲ್ಲಿಂಗ ರೂಪಗಳಂತೆ ಸ್ಹನಡುದ್ಧಾ ಹಮ್‌, 
ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ, 


(ಹ್‌- ಕಾರಾನ್ತ ಸಪುಂಸಕಅಂಗ ಸ್ವನಡುಷ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಸ್ವನಡುತ್‌,ಸ್ವನಡುದ್‌ ಸ್ವನಡುಹೀ ಸ್ವನಡ್ಜಾಂಹಿ 
ದಿವಿ. ಸ್ವನಡುತ್‌,ಸ್ಪನಡುದ್‌ ಸ್ವನಡುಹೀ ಸ್ವನಡ್ವಾಂಹಿ 
ತೃ.ಎ. ಸ್ವನಡುಹಾ ಸ್ವನಡುದ್ಧಾ ಕಮ್‌ ಸ್ವನಡುದ್ಳಿಃ 
ಚ.ವಿ. ಸ್ವನಡುಹೇ ಸ್ವನಡುದ್ಭಾ ಮ್‌ ಸ್ವನಡುದ್ಧ ಣೆ 
ಪ.ವಿ. ಸ್ವನಡುಹಃ ಸ್ಪನಡುದ್ಧಾ ಮ್‌ ಸ್ವನಡುದ್ಧ ಕ 
ಷ.ವಿ. ಸ್ವನಡುಹಃ ಸ್ವನಡುಹೋಃ ಸ್ವನಡುಹಾಮ್‌ 
ಸ. ವಿ. ಸ್ವನಡುಹಿ ಸ್ವನಡುಹೋಃ ಸ್ವನಡುತ್ತು 

ಸಂ. ವಿ. ಹೇ ಸ್ವನಡುತ್‌!, ಹೇ ಸ್ವನಡುಹೀ। ಹೇ ಸ್ಪನಡ್ಡಾಂಹಿ! 

ಹೇ ಸ್ವನಡುದ್‌! 


ಇಲ್ಲಗೆ "ಹ್‌' ಕಾರಾಂತ ನಫುಂಸಕಅಂಗ ಶಬ್ದಗಳು ಮುಗಿದವು 
66೪ 
ಇನ್ನು ರೇಫಾ೦ತ ಶಣ್ಣಗಳು ಆರಂಭವಾಗುತ್ತವೆ. 
ವಿವರಣೆ- “ವಾಃ'(ನೀರು)- ವಾರಿ ಎಂಬ "ಇ" ಕಾರಾಂತ ಶಬ್ದಕ್ಕೂ, “ವಾರ್‌' 
ಎಂಬ ರೇಫಾಂತ ಶಬ್ದಕ್ಕೂ ನೀರು ಎಂದೇ ಅರ್ಥ. 


ಷಡ್ಗಿಲ್‌ ಪ್ರಕರಣಮ್‌ (ಹ.ನ.) 407 


ಉದಾ - ವಾಃ(ನೀರು) ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಏಕವಚನಗಳಲ್ಲಿ 
ವಾರ್‌+ಸ್‌(ಸು) ಮತ್ತು ವಾರ್‌.-ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌(7- 
1-33)” ಸೂತ್ರದಿಂದ "ಸು' ಮತ್ತು “ಅಮ್‌' ಗಳಿಗೆ ಲೋಪವು ಬಂದನಂತರ 
“ಖರವಸಾನಯೋರ್ವಿಸರ್ಜನೀಯಃ(8-3-15)” ಸೂತ್ರದಿಂದ “ರೇಫ'ಕ್ಕೆ ವಿಸರ್ಗವು 
ಬಂದು "“ವಾಃ' ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ವಾರೀ(ನೀರು) - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ 
ವಾರ್‌..ಔ ಮತ್ತು ವಾರ್‌*ಔ(ಔಟ್‌) ಎಂದಿದ್ದಾಗ, “ನಪುಂಸಕಾಚ್ಛ(7-1-19)” 
ಸೂತ್ರದಿಂದ "ಶೀ'(ಈ) ಆದೇಶವು ಬಂದು ವಾರ್‌. ಈ-ವಾರೀ ಎಂದಾಗುತ್ತದೆ. 

ಉದಾ-ವಾರಿ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ 
ವಾರ್‌.-ಅಸ್‌(ಜಸ್‌) ಮತ್ತು ವಾರ್‌4ಅಸ್‌(ಶಸ್‌) ಎಂದಿದ್ದಾಗ, “ಜಶ್ಮಸೋಃ ಶಿ(7- 
1-20)” ಸೂತ್ರದಿಂದ "ಶಿಃ!(ಇ) ಆದೇಶವು ಬಂದು ವಾರ್‌. ಇಇವಾರಿ ಎಂದು 
ರೂಪವು ಸಿದ್ಧವಾಗುತ್ತದೆ. 

ತೃತೀಯಾ ವಿಭಕ್ತಿಯಿಂದ ಆರಂಭಿಸಿ "ಸಪ್ತಮೀ' ವಿಭಕ್ತಿಯವರೆಗೆ “ಅಜಾದಿ' 
ಮತ್ತು "ಹಲಾದಿ' ವಿಭಕ್ತಿಗಳು ಪರದಲ್ಲಿದ್ದಾಗ ಕೇವಲ ವರ್ಣಜೋಡಣೆಯಿಂದ ರೂಪಗಳು 
ಸಿದ್ಧಿಸುತ್ತವೆ. 

(ರೇಫಾಂತ ನಪುಂಸಕಅಂಗ ವಾರ್‌- ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ವಾಃ ವಾರೀ ವಾರಿ 
ಧ್ವಿವಿ. ವಾಃ ವಾರೀ ವಾರಿ 
ತೃ.ವಿ. ವಾರಾ ವಾರ್ಭ್ಯಾಮ್‌ ವಾರ್ಭಿಃ 
ಚ.ವಿ. ವಾರೇ ವಾರ್ಭ್ಯಾಮ್‌ ವಾರ್ಭ್ಯಃ 
ಪ.ವಿ. ವಾರಃ ವಾರ್ಭ್ಯಾಮ್‌ ವಾರ್ಭ್ಯಃ 
ಷ.ವಿ. ವಾರಃ ವಾರೋಃ ವಾರಾಮ್‌ 
ಸ. ವಿ. ವಾರಿ ವಾರೋಃ ವಾರ್ಷು 
ಸಂ. ವಿ. ಹೇ ವಾಃ ಹೇ ವಾರೀ! ಹೇ ವಾರಿ! 


ಸೂಚನೆ: - "ಚತುರ್‌' ಶಬ್ದವು ನಪುಂಸಕಲಿಂಗದಲ್ಲೂ ಬಹುವಚನದ ರೂಪವನ್ನೇ 


ಉದಾ-ಚತ್ವಾರಿ(2) - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳ ಬಹುವಚನಗಳಲ್ಲಿ 
ಚತುರ್‌--ಜಸ್‌(ಅಸ್‌) ಮತ್ತು ಚತುರ್‌-ಶಸ್‌(ಅಸ್‌) ಎಂದಿದ್ದಾಗ, ಅವುಗಳಿಗೆ(ಅಸ್‌) 
"ಶಿ'(ಇ) ಆದೇಶವಾಗಿ ಬಂದು ಚತುರ್‌*ಇ ಎಂದಿದ್ದಾಗ, “ಚತುರ 
ನಡುಹೋರಾಮುದಾತ್ರಃ (7-1-98)” ಎಂಬ ಸೂತ್ರದಿಂದ "ಆಮ್‌'(ಆ) ಆಗಮ 


408 ಲಘುಸಿದ್ಧಾಂತ ಕೌಮುದೀ 


ಬಂದು, ಅದು "ಮಿತ್‌' ಆಗಿರೋಣದರಿಂದ “ಮಿದಚೋನ್ತಾ ಸ್‌ ಪರಃ” ಎಂಬ 
ಸೂತ್ರದಿಂದ "ಉ' ಕಾರದ ನಂತರ ಬಂದು, ಚತು*ಆ4ರ್‌.-ಇ ಎಂದಿದ್ದಾಗ, 
"ಉ' ಕಾರ "ಆ' ಕಾರಗಳಿಗೆ "ಯಣ್‌' ಸಂಧಿಯಾಗಿ, ಚತ್ವಾರ್‌-ಇ- ಚತ್ವಾರಿ 
ಎಂದುರೂಪವಾಗುತ್ತವೆ. 

ಸೂಚನೆ: - ತೃತೀಯಾ ವಿಭಕ್ತಿಯಿಂದ ಸಪ್ತಮೀ ವಿಭಕ್ತಿಯವರೆಗೆ ಪುಲ್ಲಿಂಗದ 
ರೂಪಗಳಂತೆ ರೂಪಗಳಿರುತ್ತವೆ. 


(ರೇಫಾಂತ ಸಪುಂಸಕಅಂಗ ವಾರ್‌- ಶಬ್ದದ ರೂಪಗಳು) 


ವಿಭಕ್ತಿ ಬಹುವಚನ 

ಪ್ರ.ವಿ. ಚತ್ವಾರಿ 

ದ್ವಿವಿ. ಚತ್ವಾರಿ 

ತೃ.ವಿ. ಚತುರ್ಭಿಃ 

ಚ.ವಿ. ಚತುರ್ಭ್ಯಃ 

ಪ.ವಿ. ಚತುಭ್ಯ $ 

ಷ.ವಿ. ಚತುರ್ಣ್ಣಾಮ್‌/ಚತುರ್ಣಾಮ್‌ 
ಸ. ವಿ. ಚತುರ್ಷು 


- ಇದಕ್ಕೆ ಸಂಬೋಧನರೂಪವಿಲ್ಲ. 
ಇಲ್ಲಗೆ ರೇಫಾಂತ ನಪುಂಸಕಅಂ೦ಗದ ಶಬ್ದಗಳು ಮುಗಿದವು. 
ವೇಶ 

ಇನ್ನು "ಮ್‌' ಕಾರಾಂತ ನಪುಂಸ ಲಿಂಗ ಶಬ್ದಗಳು ಪ್ರಾರಂಭವಾಗುತ್ತವೆ. 

ಉದಾ-ಕಿಮ್‌(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಏಕವಚನಗಳಲ್ಲಿ ಕಿಮ್‌+ಸು 
ಮತ್ತು ಕಿಮ್‌.-ಅಮ್‌ ಎಂದಿದ್ದಾಗ “ಸ್ವಮೋರ್ನಪುಂಸಕಾತ್‌(7-1-33)” ಎಂಬ 
ಸೂತ್ರದಿಂದ “ಸು' "ಅಮ್‌' ಗಳಿಗೆ "ಲುಕ್‌(ಲೋಪ)' ಬಂದು “ಕಮ್‌' ಎಂದೇ 
ಇರುತ್ತದೆ. ನಪುಂಸಕ ಲಿಂಗದಲ್ಲಿ ವಿಭಕ್ತಿಪ್ರತ್ಯಯವು ಲೋಪವಾಗಿರೋಣದಿಂದ “ಕಿಮಃ 
ಕಃ(7-2-103)” ಸೂತ್ರವು ಪ್ರವೃತ್ತವಾಗದೇ “ಕಿಮ್‌” ಎ೦ಬ ರೂಪವೇ ಉಳಿಯುತ್ತದೆ. 

ಸ್ತ್ರೀಲಿಂಗ, ಪುಲ್ಲಿಂಗಗಳಲ್ಲಿ ಕಿಮ್‌ ಶಬ್ದದನಂತರ ಇರುವ ವಿಭಕ್ತಿಪ್ರತ್ಯಯವು 
ಲೋಪವಾಗದೇ ಇರೋಣದರಿಂದ ಅಲ್ಲಿ “*ಮಃ ಕಃ” ಸೂತ್ರವು ಪ್ರವ್ನ ತ್ರವಾಗಿದೆ] 

ಉದಾ- ಕೇ(2)- ಪ್ರಥಮಾ ಮತ್ತು ದ್ವಿತೀಯಾ ದ್ವಿವಚನಗಳಲ್ಲಿ ಕ್ರಮವಾಗಿ 
"ಕಿಮ್‌+ಔ' ಮತ್ತು “ಕಿಮ್‌. ಔಟ್‌(ಔ)' ಎಂದಿದ್ದಾಗ, ಆ ಪ್ರತ್ಯಯಗಳಿಗೆ "ಶೀ'(ಈ) 
ಆದೇಶವು ಬಂದು ಕಿಮ್‌. ಈ ಎಂದಿದ್ದಾಗ, “ಕಿಮಃ ಕಃ(7-2-103)” ಸೂತ್ರದಿಂದ 
“ಕಿಮ್‌' ಗೆ "ಕ್‌ ಆದೇಶ ಬಂದು ಕ. ಈ ಎಂದಾಗಿ, "ಗುಣ ಸಂಧಿ'ಯಿಂದ "ಕೇ 


ಷಡ್ಲಿಣ್‌ ಪ್ರಕರಣಮ್‌ (ಹ.ನ.) 409 


ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಕಾನಿ(2)- ಪ್ರಥಮಾ ಮತ್ತು ದ್ವಿತೀಯಾ ಬಹುವಚನಗಳಲ್ಲಿ ಕ್ರಮವಾಗಿ 
"ಜಸ್‌(ಅಸ್‌)' ಮತ್ತು "ಶಸ್‌(ಅಸ್‌)' ಗಳು ಬಂದು “ಕಿಮ್‌. ಜಸ್‌'(ಅಸ್‌) ಮತ್ತು 
"ಕಿಮ್‌.-ಶಸ್‌'(ಅಸ್‌) ಎಂದಿದ್ದಾಗ, “ಜಶ್ಮಸೋಃ ಶಿಃ(7-1-20)” ಎಂಬ ಸೂತ್ರದಿಂದ 
"ಶಿ(ಇ)' ಆದೇಶವು ಬಂದು ಕಿಮ್‌.-ಇ, ಕಿಮ್‌4ಇ ಎಂದಿದ್ದಾಗ, ವಿಭಕ್ತಿ ಪ್ರತ್ಯಯ 
ಲೋಪಪಾಗದೇ ಇರೋಣದ್ದರಿಂದ ಹಿಂದಿನಂತೆ “ಕಿಮಃ ಕಃ(7-2-103)” ಸೂತ್ರದಿಂದ 
“ಕಿಮ್‌' ಗೆ "ಕ' ಆದೇಶವು ಬಂದು ಕಃಶಿ(ಇ) ಎಂದಿದ್ದಾಗ, “ಶಿ 
ಸರ್ವನಾಮಸ್ಥಾನಮ್‌(1-1-42)” ಸೂತ್ರದಿಂದ “ಸರ್ವನಾಮಸ್ಥಾನ' ಸಂಜ್ಞೆಯು ಬಂದು, 
“ನಪುಂಸಕಸ್ಯ ರುಲಚಃ(7-1-72)” ಸೂತ್ರದಿಂದ "ನುಮ್‌'(ನ್‌) ಆಗಮವು ಬಂದು, 
ಕ4ನ್‌4ಇ ಎಂದಿದ್ದಾಗ, “ಸರ್ವನಾಮಸ್ಥಾನೇಚಾಸಮ್ಮುದ್ಧೌ(6-4-8)7 ಸೂತ್ರದಿಂದ 
"ಕ'(ಕ್‌)ಕಾರೋತ್ತರವರ್ತಿ “ಅ'ಕಾರಕ್ಕೆ ಉಪಧಾ ದೀರ್ಫವಾಗಿ ಕಾ4ನ್‌+ಇಕಾನಿ 
ಎಂದಾಗಿ, ಕ್ರಮವಾಗಿ "ಕಾನಿ', "ಕಾನಿ' ಎ೦ದು ರೂಪಗಳು ಸಿದ್ಧವಾಗುತ್ತವೆ. 

“ತೃತೀಯಾ' ವಿಭಕ್ತಿಯಿ೦ದ ಸಪ್ತಮೀ ವಿಭಕ್ತಿಯವರೆಗೆ ಎಲ್ಲ ಶಬ್ದಗಳಿಗೂ “ಕಿಮ್‌' 
ಶಬ್ದದ ಪುಲ್ಲಿಂಗದ ರೂಪಗಳಂತೆ ಇರುವ ರೂಪಗಳು ಸಿದ್ಧವಾಗುತ್ತವೆ. ಆದುದರಿಂದ 
ಪ್ರತ್ಯೇಕವಾಗಿ ವಿವರಿಸಲಾಗಿಲ್ಲ. 

“ಮ್‌'ಕಾರಾನ್ಷ ನಪುಂಸಕಅಂಗದ'ಕಿಮ್‌' ಶಬ್ದದ ರೂಪಗಳು. 


ವಿಭಕ್ತಿ ಏಕವಚನ  ್ಹದ್ವಿವಚನ ಬಹುವಚನ 
ಪ್ರಥಮಾ ಕಿಮ್‌ ಕೇ ಕಾನಿ 
ದ್ವಿತೀಯಾ ಕಿಮ್‌ ಕೇ ಕಾನಿ 
ತೃತೀಯ ಕೇನ ಕಾಭ್ಯಾಮ್‌ ಕಃ 
ಚತುರ್ಥೀ ಕಸ್ಥೆ ೈ ಕಾಭ್ಯಾಮ್‌ ಕೇಭ್ಯಃ 
ಪಳ್ಳುಮೀ ಕಸ್ಮಾತ್‌/ಕಸ್ಮಾದ್‌ ಕಾಭ್ಯಾಮ್‌ ಕೇಭ್ಯಃ 
ಷಷ್ಠೀ ಕಸ್ಯ ಕಯೋಃ ಕೇಷಾಮ್‌ 
ಸಪ್ತಮೀ ಕಸ್ಮಿನ್‌ ಕಯೋಃ ಕೇಷು 
ಸಂಬೋಧನ - ಇದಕ್ಕೆ ಸಂಬೋಧನ ರೂಪಗಳು ಇರುವುದಿಲ್ಲ. 


ಉದಾ-ಇದಮ್‌(2) - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ, 
ಇದಮ್‌. ಸು ಮತ್ತು ಇದಮ್‌ ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌(7- 
1-33)” ಸೂತ್ರದಿಂದ "ಸು' ಮತ್ತು "ಅಮ್‌' ಗಳಿಗೆ ಲೋಪವು ಬರುತ್ತದೆ. ವಿಭಕ್ತಿಯು 
"ಲುಕ್‌(ಲೋಪ)' ಆಗಿರೋಣದರಿಂದ “ಇದಮೋ ಮಃ(7-2-108)” ಮತ್ತು 
“ತ್ಯದಾದೀನಾಮಃ(7-2-102)” ಸೂತ್ರಗಳು ಪ್ರವೃತ್ತವಾಗುವುದಿಲ್ಲ. ಹೀಗೆ “ಇದಮ್‌' 
ಎಂಬ ರೂಪವು ಸಿದ್ಧವಾಗುತ್ತದೆ. 


410 ಲಘುಸಿದ್ಧಾಂತ ಕೌಮುದೀ 


ಉದಾ-ಇಮೇ(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನದಲ್ಲಿ ಇದಮ್‌+ 
ಔ ಮತ್ತು ಇದಮ್‌. ಔಟ್‌(ಔ) ಎಂದಿದ್ದಾಗ, "ಔ' ಗೆ "ಶೀ'(ಈ)ಆದೇಶವು ಬಂದು, 
ತ್ಯದಾದಿ ಪ್ರಯುಕ್ತ ಅತ್ವ ಬಂದ ಮೇಲೆ “ದಶ್ಚ(7-2-109)” ಸೂತ್ರದಿಂದ "ಮ್‌' 
ಕಾರಾದೇಶವು ಬಂದು, ಇಮ4 ಈ ಎಂದಿದ್ದಾಗ, ಗುಣಸಂಧಿಯಿಂದ ಇಮೇ ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 
` ಉದಾ-ಇಮಾನಿ (2)- ಪ್ರಥಮಾ ಮತ್ತು ದ್ವಿತೀಯಾ ಬಹುವಚನಗಳಲ್ಲಿ 
ಇದಮ್‌.-ಜಸ್‌(ಅಸ್‌) ಮತ್ತು ಇದಮ್‌. ಶಸ್‌ (ಅಸ್‌) ಎಂದಿದ್ದಾಗ, “ಜಶ್ಮಸೋಃ 
ಶಿಃ(7-1-20)” ಎಂಬ ಸೂತ್ರದಿಂದ "ಶಿ(ಇ)' ಆದೇಶ ಬಂದು, ಇದಮ್‌. ಇ 
ಎಂದಿದ್ದಾಗ, ತ್ಯದಾದ್ಯತ್ವ, “ದಶ್ಶ್‌ ಎಂಬಸೂತ್ರದಿಂದ ಮತ್ವ ಬಂದು, ಇಮ-+ಇ 
ಎಂದಿದ್ದಾಗ, “ನುಮ್‌(ನ್‌)' ಆಗಮ ಮತ್ತು "ಉಪಧಾದೀರ್ಫ್ಥ' ಬಂದ ಮೇಲೆ 
ಇಮಾನ್‌. ಇಂಇಮಾನಿ ಎಂಬ ರೂಪವು ಸಿದ್ಧವಾಗುತ್ತದೆ. 

ಇಲ್ಲಿಂದ ಮುಂದೆ ತೃತೀಯಾ ವಿಭಕ್ತಿಯಿಂದ ಸಪ್ತಮೀ ವಿಭಕ್ತಿವರಗೆ ಪುಲ್ಲಿಜ್ನದಲ್ಲಿರುವ 
ರೂಪಗಳಂತೆ ರೂಪಗಳು ಸಿದ್ಧವಾಗುತ್ತವೆ. 


(ಮ್‌-ಕಾರಾನ್ತ ನಪುಂಸಕ ಅಂಗ “ಇದಮ್‌' ಶಬ್ದದ ರೂಪಗಳು). 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 

ಪ್ರಥಮಾ ಇದಮ್‌ ಇಮೇ ಇಮಾನಿ 

ದ್ವಿತೀಯಾ ಇದಮ್‌/ಏನತ್‌ ಇಮೇ/ಏನೇ ಇಮಾನಿ/ಎನಾನಿ 

ತೃತೀಯಾ  ಅನೇನ/ಏನೇನ ಆಭ್ಯಾಮ್‌ ಏಭಿಃ 

ಚತುರ್ಥೀ ಅಸ್ಥೆ ೈ ಆಭ್ಯಾಮ್‌ ಏಭ್ಯಃ 

ಪಣ್ಣುಮೀ ಅಸ್ಮಾತ್‌/ಅಸ್ಮಾದ್‌ ಆಭ್ಯಾಮ್‌ ಏಭ್ಯಃ 

ಷಷ್ಠೀ ಅಸ್ಕ ಅನಯೋಃ/ ಏಷಾಮ್‌ 
ಏನಯೋಃ 

ಸಪ್ತಮೀ ಅಸ್ಮಿನ್‌ ಅನಯೋಃ/ ಏಷು 
ಏನಯೋಃ 


ವಾರ್ತಿಕ- ಅನ್ವಾದೇಶೇ ನಪುಂಸಕೇ ವಾ ಏನದ್ದಕ್ರವ್ಯಃ- 
ಅನ್ಹಾದೇಶದಲ್ಲಿ ನಪುಂಸಕಲಿಜ್ಗದಲ್ಲಿ ಅಮ್‌, ಟಾ ಮತ್ತು ಓಸ್‌ ಪರದಲ್ಲಿದ್ದಾಗ 
“ಇದಮ್‌” ಮತ್ತು "ಏತದ್‌' ಶಬ್ದಗಳಿಗೆ "ಏನತ್‌' ಆದೇಶವು ವಿಕಲ್ಪವಾಗಿ ಬರುತ್ತದೆ. 
(ಅನ್ವಾದೇಶದಲ್ಲ ರೂಪಗಳು) 


ಉದಾ-ಏನತ್‌, ಏನೇ - ದ್ವಿತೀಯಾ ವಿಭಕ್ತಿ ಏಕವಚನ ಮತ್ತು ದ್ವಿವಚನಗಳಲ್ಲಿ 
-"ಇದಮ್‌' ಶಬ್ದಕ್ಕೆ ಅನ್ವಾದೇಶದಲ್ಲಿ "ಏನತ್‌' ಆದೇಶವು ಬಂದು ಅಮ್‌ ಗೆ ಲುಕ್‌ 
ಬಂದು, ಪರದಲ್ಲಿ ವಿಭಕ್ತಿ (ಸುಪ್‌) ಪ್ರತ್ಯಯವಿಲ್ಲದಿರುವುದರಿಂದ ಅತ್ವವು ಬರುವುದಿಲ್ಲ. 


ಷಡ್ಲಿಣ್ಸ್‌ ಪ್ರಕರಣಮ್‌ (ಹ.ನ.) 411 


ಆದ್ದರಿಂದ "ಏನತ್‌' ಎಂದೇ ಉಳಿಯುತ್ತದೆ. ಔಟ್‌(ಔ) ನಲ್ಲಿ "ಶೀ(ಈ)' ಆದೇಶವು 
ಬಂದು, “ತ್‌' ಕಾರದ ಸ್ಥಾನದಲ್ಲಿ "ಅತೆ ಮತ್ತು "ಪರರೂಪ' ಬಂದು ಏನ. ಈ 
ಎಂದಿದ್ದಾಗ, ಗುಣ ಬಂದು "ಏನೇ' ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಏನಾನಿ- ದ್ವಿತೀಯಾ ವಿಭಕ್ತಿ ಬಹುವಚನದಲ್ಲಿ "ಇದಮ್‌' ಶಬ್ಧಕ್ಕೆ 
"ಏನತ್‌' ಆದೇಶ ಬಂದು ಏನತ್‌.* ಶಸ್‌(ಅಸ್‌) ಎಂದಿದ್ದಾಗ, ಶಸ್‌(ಅಸ್‌) ಗೆ 
ಶಿ(ಇ) ಆದೇಶವು ಬಂದು, ಏನತ್‌4ಇ ಎಂದಿದ್ದಾಗ, ನಂತರ “ತ್ಯದಾದ್ಯತ್ವ' ದಿಂದ 
"ತ್‌' ಕಾರಕ್ಕೆ ಅತ್ವ(ಅ), ಬಂದು ಏನ4ಅ4ಇ ಎಂದಿದ್ದಾಗ, ಎರಡು “ಅ” ಕಾರಗಳಿಗೆ 
“ಪರರೂಪ' ಬಂದು, ಏನ. ಇ ಎಂದಿರುತ್ತದೆ. ನುಮ್‌(ನ್‌) ಆಗಮ ಮತ್ತು "ಉಪಧಾ 
ದೀರ್ಪಗಳು' ಬಂದು ಏನಾ*ನ್‌4ಇ= ಏನಾನಿ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಏನೇನ - ತೃತೀಯಾ ವಿಭಕ್ತಿ ಏಕವಚನದಲ್ಲಿ ಇದಮ್‌+ಟಾ(ಆ) 
ಎಂದಿದ್ದಾಗ, “ಇದಮ್‌' ಗೆ "ಏನತ್‌' ಆದೇಶ ಬಂದು, ಏನತ್‌.-ಆ(ಟಾ) ಎಂದಿದ್ದಾಗ, 
“ತ್ಯದಾದ್ಯತ್ಹ' ದಿಂದ “ತ್‌' ಕಾರಕ್ಕೆ ಅತ್ವ(ಅ) ಬಂದು, ಏನ ಅ--ಆ(ಟಾ) ಎಂದಿದ್ದಾಗ, 
ಎರಡು "ಅ' ಕಾರಗಳಿಗೆ "ಪರರೂಪ' ಬಂದು, ಏನ4ಆ ಎಂದಿದ್ದಾಗ, 
“ಟಾಜಸಿಜಸಾಮಿನಾತ್‌ ಸ್ಕಾಃ” ಎಂಬ ಸೂತ್ರದಿಂದ “ಇನ' ಆದೇಶ ಬಂದು, 
ಏನ4ಇನ ಎಂದಿದ್ದಾಗ, ಗುಣ ಬಂದು ಏನೇನ ಎಂದು ರೂಪವು ಆಗುತ್ತದೆ. 

ಉದಾ- ಓಸ್‌- ಷಷ್ಠೀ ಮತ್ತು ಸಪ್ತಮೀ ದ್ವಿ-ವಚನಗಳಲ್ಲಿ, ಇದಮ್‌4ಓಸ್‌ 
ಎಂದಿದ್ದಾಗ, ಹಿಂದಿನಂತೆಯೇ 'ಪ್ರಕ್ರಿಯೆ ನಡೆದು ಏನ+ಓಸ್‌ ಎಂದಿದ್ದಾಗ, “ಓಸಿಚ” 
ಎಂಬ ಸೂತ್ರದಿಂದ “ಅ” ಕಾರಕ್ಕೆ "ಏ' ಕಾರ ಬಂದು, ಏನೇ*ಓಸ್‌ ಎಂದಿದ್ದಾಗ, 
"ಅಯ್‌' ಆದೇಶ ಬಂದು ಏನಯೋಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿಂದ ಏನಯೋಃ 
ಎಂದು ರೂಪಗಳು ಸಿದ್ಧವಾಗುತ್ತವೆ. 

ಇಲ್ಲಗೆ "ಮ್‌' ಕಾರಾಂತ ಶಬ್ದಗಳು ಮುಗಿದವು 
ಶೇಶೇಶೇ 
ಈಗ 'ನ್‌' ಕಾರಾಂತ ಶಬ್ದಗಳು ಪ್ರಾರಂಭವಾಗುತ್ತವೆ. 

ಉದಾ- ಅಹಃ-2-(ದಿನ)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಏಕವಚನಗಳಲ್ಲಿ, 
ಅಹನ್‌4ಸು ಮತ್ತು ಅಹಮ್‌. ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌(7-1- 
33)” ಸೂತ್ರದಿಂದ, “ಸು' ಮತ್ತು "ಅಮ್‌' ಗಳಿಗೆ "ಲುಕ್‌' ಬಂದು, “ರೋತಸುಪಿ(8- 
2-76)” ಸೂತ್ರದಿಂದ "ನ್‌' ಕಾರಕ್ಕೆ ರುತ್ಸ(ರ್‌) ಬ೦ದು, ಅಹರ್‌ ಎಂದಿದ್ದಾಗ, 
“ಖರವಸಾನಯೋರ್ವಿಸರ್ಜನೀಯಃ” ಎ೦ಬ ಸೂತ್ರದಿಂದ ರೇಫಕ್ಕೆ ವಿಸರ್ಗ ಬಂದು 
ಅಹಃ ಎ೦ದು ರೂಪವಾಗುತ್ತದೆ. 

ಉದಾ- ಅಹ್ನೀ/ಅಹನೀ(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳ ದ್ವಿ 
ವಚನಗಳಲ್ಲಿ, ಅಹನ್‌*ಔ, ಮತ್ತು ಅಹನ್‌-ಔಟ್‌(ಔ) ಎಂದಿದ್ದಾಗ, 
“ನಪುಂಸಕಾಚ್ಚ(7-1-19)” ಸೂತ್ರದಿಂದ "ಶೀ'(ಈ) ಆದೇಶವು ಬಂದು, ಅದು 


412 ಲಘುಸಿದ್ಧಾಂತ ಕೌಮುದೀ 


ಪರದಲ್ಲಿದ್ದಾಗ, “ವಿಭಾಷಾ ಜಿಶ್ಯೋಃ(6-4-136)” ಸೂತ್ರದಿಂದ ಹ-ಕಾರೊತ್ತರವರ್ತೀ 
“ಅ' ಕಾರಕ್ಕೆ ವೈಕಲ್ಪಿಕವಾಗಿ “ಲೋಪ' ಬಂದು ಅಹ್‌ನ್‌4ಈ=ಅಹ್ನೀ ಎಂದು 
ರೂಪವಾಗುತ್ತದೆ. ಲೋಪವಾಗದ ಪಕ್ಷದಲ್ಲಿ, ಅಹನ್‌4ಈ ಎಂದಿದ್ದಾಗ, ಅಹನೀ 
ಎಂದು ವೈಕಲ್ಲಿಕ ರೂಪವಾಗುತ್ತದೆ. 
ಉದಾ- ಅಹಾನಿ(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ, 
ಕ್ರಮವಾಗಿ ಅಹನ್‌+ಜಸ್‌ ಮತ್ತು ಅಹನ್‌. ಶಸ್‌ ಎಂದಿದ್ದಾಗ, ಆ ಪ್ರತ್ಯಯಗಳಿಗೆ 
"ಶ(ಇ)' ಆದೇಶ ಬಂದು ಅಹನ್‌4ಇ, ಮತ್ತು ಅಹನ್‌4ಇ ಎಂದಿದ್ದಾಗ, “ಸರ್ವನಾಮ 
ಸ್ಥಾನದ' ಸಂಜ್ಞೆಯನ್ನು ಪಡೆದು, "ಉಪಧಾದೀರ್ಫ್ಥ'ವಾಗಿ ಅಹಾನ್‌4ಇ-ಅಹಾನಿ 
ಎಂದು ರೂಪಗಳು ಸಿದ್ಧವಾಗುತ್ತವೆ. 
ಉದಾ- ಅಹ್ನಾ- ತೃತೀಯಾ ವಿಭಕ್ತಿ ಏಕವಚನದಲ್ಲಿ ಅಹನ್‌--ಟಾ(ಆ) ಎಂದಿದ್ದಾಗ, 
“ಅಲ್ಲೋಪೋತನಃ(6-4-134)” ಸೂತ್ರದಿಂದ "ಅ' ಕಾರಕ್ಕೆ ಲೋಪ ಬಂದು, 
ಅಹ್‌ನ್‌4ಆ= ಅಹ್ನಾ ಎಂದು ರೂಪವು ಸಿದ್ಧವಾಗುತ್ತದೆ. 
(ರುತ್ಮವನ್ನು ವಿಧಿಸುವ ಸೂತ್ರ) 


ಸೂತ್ರ - 364. ಅಹನ್‌ (8.2.66) 
ವೃತ್ತಿಃ-ಅಹನ್ನಿತ್ಯಸ್ಯ ರುಃ ಪದಾಂತೇ। ಅಹೋಭ್ಯಾ ಮ್‌। ದಂಡಿ! ದಂಡಿನೀ। ದಂಡೀನಿ 
ವಾಟ ಸಂಬುದ್ಧೌ ನಪುಂಸಕಾನಾಂ ನಲೋಪೋ ವಾ ವಾಚ್ಯಃ 


ಹೇ ದಂಡಿನ್‌॥ ಹೇ ದಂಡಿ॥ ಹೇ ದಂಡಿನೀ!! ಹೇ ದಂಡೀನಿ!! ದಂಡಿನಾ। 
ದಂಡಿಭ್ಯಾಮ್‌। ಸುಪಥಿ। ಟೇರ್ಲೋಪಃ ಸುಪಥೀ। ಸುಪನ್ಮಾನಿ। ಊರ್ಕ್‌, ಊರ್ಗ್‌। 
ಊರ್ಜಿ। ಊನಿಣ್ಣ ನರಜಾನಾಮ್‌। ಸಂಯೋಗಃ ತತ್‌। ತೇ। ತಾನಿ। ಯತ್‌। ಯೇ। 
ಯಾನಿ। ಏತತ್‌। ಏತೇ। ಏತಾನಿ!ಗವಾಕ್‌,ಗವಾಗ್‌। ಗೋಚೇ। ಗವಾಇಚಿ ಪುನಸ್ತದ್ಧತ್‌! 
ಗೋಚಾ। ಗವಾಗ್ಭಾ ಕ್ರಮ್‌ ಶಕೃತ್‌। ಶಕೃತೀ। ಶಕೃಂತಿ। ದದತ್‌। 

ಅ.ವೃ ವಸೂ ನೋ ರುಃ (8-2-66)? ಸೂತ್ರದಿಂದ "ರುಃ' ಎಂಬ ಪದವೂ, 
“ಸ್ಯೋಃ "ಸಂಯೋಗಾದ್ಯೋರಕ್ತೇ ಚ (8-2-29)” ಸೂತ್ರದಿಂದ “ಅನ್ನೇ” ಎಂಬ 
ಪದವೂ ಅನುವೃತ್ತವಾಗುತ್ತವೆ. ಮತ್ತು “ಪದಸ್ಯ(ಸಿ.ಕೌ.8.1.16)” ಎಂಬುದು ಅಧಿಕಾರ 
ಸೂತ್ರ. “ಅಲೋಇನ್ತ AAl-1-52)” ಎಂಬುದು ಪರಿಭಾಷಾ ಸೂತ್ರ. 

ಅರ್ಥ-ಪದಾನ್ತದಲ್ಲಿ "ಅಹನ್‌' ಶಬ್ದದ “ನ್‌'ಕಾರಕ್ಕೆ “ರು” ಆದೇಶವಾಗಿ ಬರುತ್ತದೆ. 

ಉದಾ- -ಅಹೋಭ್ಯಾಮ್‌ -ತೃತೀಯಾ ವಿಭಕ್ತಿ ದ್ವಿ ವಚನದಲ್ಲಿ ಅಹನ್‌4ಭ್ಯಾಮ್‌ 
ಎಂದಿದ್ದಾಗ, “ಸ್ವಾದಿಷ್ಟಸರ್ವನಾಮಸ್ಥಾನೇ(1-4-17)” ಸೂತ್ರದಿಂದ ಪೂರ್ವದಲ್ಲಿರುವ 
ಶಬ್ದ ಸ್ವರೂಪ(ಅಹನ್‌)ಕ್ಕೆ “ಪದ ಸಂಜ್ಞೆಯು' ಬ೦ದು, "ಅಹನ್‌' ಶಬ್ದದಲ್ಲಿರುವ 
ನ್‌ ಕಾರಕ್ಕೆ ಪ್ರಕೃತ ಸೂತ್ರದಿಂದ “ರು” ಆದೇಶವು ಬಂದು ಅಹರ್‌4ಭ್ಯಾಮ್‌ 
ಎಂದಾಗುತ್ತದೆ. “ಹಶಿ ಚ” ಎಂಬ ಸೂತ್ರದಿಂದ "ರು' ಗೆ "ಉತ್ವ'ಬ೦ದು, 
ಅಹ4ಉ+ಭ್ಯಾಮ್‌ ಎ೦ದಿದ್ದಾಗ, ಗುಣ ಬಂದು, ಅಹೋಭ್ಯಾಮ್‌ ಎಂದು 


ಷಡ್ಲಿಕ್‌ ಪ್ರಕರಣಮ್‌ (ಹ.ನ.) 413 


ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ಅಹೋಭಿಃ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಅಲ್ಲೋಪೋತನಃ” ಎಂಬ ಸೂತ್ರದಿಂದ 
“ಅ' ಕಾರಕ್ಕೆ ಲೋಪ ಬಂದು, ವರ್ಣಜೋಡಣೆಯಿಂದ ಅಹ್ನೇ ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. 

ಉದಾ-ಅಹ್ಮಿ”- ಸಪ್ತಮೀ ಏಕವಚನದಲ್ಲಿ “ಜಿ' ಪರದಲ್ಲಿದ್ದಾಗ, “ವಿಭಾಷಾ 
ಜೆಶ್ಯೋಃ” ಎಂಬ ಸೂತ್ರದಿಂದ "ಅ' ಕಾರಕ್ಕೆ ವೈಕಲ್ಪಿಕ ಲೋಪ ಬಂದು ಅಹ್ನಿ ಮತ್ತು 
ಅಹನಿ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 

("ನ್‌'ಕಾರಾನ್ತ "ಅಹನ್‌' ಶಬ್ದದ ರೂಪಗಳು). 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಅಹಃ ಅಹ್ನೀ/ಅಹನೀ ಅಹಾನಿ 
ದ್ವಿತೀಯಾ ಅಹಃ ಅಹ್ನೀ/ಅಹನೀ ಅಹಾನಿ 
ತೃತೀಯಾ ಅಹ್ನಾ ಅಹೋಭ್ಯಾಮ್‌ ಅಹೋಬಭಿಃ 
ಚತುರ್ಥೀ ಅಹ್ನೇ ಅಹೋಭ್ಯಾಮ್‌ ಅಹೋಭ್ಯಃ 
ಪಳ್ಳುಮೀ ಅಹ್ನಃ ಅಹೋಭ್ಯಾಮ್‌ ಅಹೋಭ್ಯಃ 
ಷಷ್ಠೀ ಅಹ್ನಃ | ಅಹ್ನೋಃ ಅಹ್ನಾಮ್‌ 
ಸಪ್ತಮೀ ಅಹ್ನಿ/ಅಹನಿ ಅಹ್ನೋಃ ಅಹಃಸು/ಅಹಸ್ಸು 
ಸಮ್ಬ್ಪೋಧನ ಹೇ ಅಹಃ! ಹೇಅಹ್ನೀ/ ಹೇ ಅಹಾನಿ! 
ಹೇಅಹನೀ! 


ಉದಾ-ದಣ್ಣಿ(ದಣ್ಣವುಳ್ಳವರ ಕುಲ)-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ 
ಏಕವಚನಗಳಲ್ಲಿ ದಣ್ಣಿನ್‌4ಸು(ಸ್‌) ಮತ್ತು ದಣ್ಣಿನ್‌- ಅಮ್‌ ಎಂದಿದ್ದಾಗ, 
“ಸ್ಪಮೋರ್ನಪುಂಸಕಾತ್‌(7-1-33) ಸೂತ್ರದಿಂದ “ಸು' ಮತ್ತು "ಅಮ್‌' ಗಳಿಗೆ 
ಲುಕ್‌ ಬಂದು ನಂತರ “ನಲೋಪಃ ಪ್ರಾತಿಪದಿಕಾನ್ನಸ್ಯ(8-2-7)” ಸೂತ್ರದಿಂದ “ನ್‌” 
ಕಾರ ಲೋಪವಾಗಿ ದಣ್ಣಿ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ದಣ್ಣಿನೀ -ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನದಲ್ಲಿ ದಣ್ಣಿನ್‌--ಔ 
ಎ೦ದಿದ್ದಾಗ, "ಔ' ಟ್‌ ಗೆ ಶೀ(ಈ) ಆದೇಶ ಬಂದು ದಣ್ಣಿನ್‌-ಈ-ದಣ್ಣಿನೀ 
ಎಂದಾಗುತ್ತದೆ. 

ಉದಾ- ದಣ್ಣೀನಿ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ, 
ದಣ್ಣಿನ್‌--ಜಸ್‌(ಅಸ್‌) ಮತ್ತು ದಣ್ಣಿನ್‌*ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಶಸೋಃ ಶಿಃ” 
ಎಂಬ ಸೂತ್ರದಿಂದ ಶಿ(ಇ) ಆದೇಶ ಬಂದು, ದಣ್ಣಿನ್‌*ಇ ಎಂದಿದ್ದಾಗ, 
“ಸರ್ವನಾಮಸ್ಥಾನೇಚಾಸಮ್ಮುದ್ಧೌ(6-4-8)” ಸೂತ್ರದಿಂದ "ಇ'ಕಾರಕ್ಕೆ 
ಉಪಧಾದೀರ್ಥ ಬಂದು ದಣ್ಣೀನಿ ಎಂಬ ರೂಪವು ಸಿದ್ಧವಾಗುತ್ತದೆ. 


414 ಲಘುಸಿದ್ಧಾಂತ ಕೌಮುದೀ 


ತೃತೀಯಾ ವಿಭಕ್ತಿಯಿಂದ ಸಪ್ತಮೀ ವಿಭಕ್ತಿಯವರೆಗೆ ಹಲಾದಿ ಪ್ರತ್ಯಯಗಳು 
ಪರದಲ್ಲಿದ್ದಾಗ, “ಸ್ವಾದಿಷ್ಟಸರ್ವನಾಮಸ್ಥಾನೇ(1-4-17)” ಸೂತ್ರದಿಂದ “ಪದಸಂಜ್ಞಾ? 
ಬಂದು, “ನಲೋಪಃ ಪ್ರಾತಿಪದಿಕಾನ್ನಸ್ಯ(8-2-7)” ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ 
ಬಂದು, ಮತ್ತು ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ ಕೇವಲ ವರ್ಣಜೋಡಣೆಯಿಂದ 
ರೂಪಗಳು ಸಿದ್ಧವಾಗುತ್ತದೆ. 
ಸಮ್ಪೋಧನ ವಿಭಕ್ತಿಯಲ್ಲಿ “ನ ಲುಮತಾಜ್ಲಸ್ಯ(1-1-63)” ಸೂತ್ರವು 
ಅನಿತ್ಯವಾಗಿರುವದರಿಂದ ಎರಡು ರೂಪಗಳು ಸಿದ್ಧವಾಗುತ್ತದೆ. 
"ನ್‌'ಕಾರಾನ್ತ 'ದಣ್ಣಿನ್‌' ಶಬ್ದದರೂಪಗಳು. 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ದಣ್ಣಿ ದಣ್ಣಿನೀ ದಣ್ಣೀನಿ 
ದ್ವಿತೀಯ: ದಣ್ಣಿ ದಣ್ಣಿನೀ ದಣ್ಣೀನಿ 
ತೃತೀಯ ದಣ್ಣಿನಾ ದಣ್ಣಿಭ್ಯಾಮ್‌ ದಣ್ಣಿಭಿಃ 
ಚತುರ್ಥೀ ದಣ್ಣಿನೇ ದಣ್ಣಿಭ್ಯಾಮ್‌ ದಣ್ಣಿಭ್ಯಃ 
ಪಣ್ಣುಮಿಃ ನಣ್ಣಿನಃ ದಣ್ಣಿಭ್ಯಾಮ್‌ ದಣ್ಣಿಭ್ಯಃ 
ಷಷ್ಠೀ ದಣ್ಣಿನಃ ದಣ್ಣಿನೋಃ ದಣ್ಣಿನಾಮ್‌ 
ಸಪ್ತಮೀ ದಣ್ಣಿನಿ ದಣ್ಣಿನೋಃ ದಣ್ಣಿಷು 
ಸಮ್ಪೋಧನ ಹೇ ದಣ್ಣಿ[/ ಹೇ ದಣ್ಣಿನೀ। ಹೇ ದಣ್ಣೀನಿ! 
ಹೇ ದಣ್ಣಿನ್‌! 


ಉದಾ-ಸುಪಥಿ(2)(ಸು೦ದರವಾದ ರಸ್ತೆಗಳುಳ್ಳ ನಗರ)- ಪ್ರಥಮಾ ಮತ್ತು ದ್ವಿತೀಯಾ 
ವಿಭಕ್ತಿ ಏಕವಚನಗಳಲ್ಲಿ ಸುಪಥಿನ್‌*ಸು(ಸ್‌) ಮತ್ತು ಸುಪಧಿನ್‌-ಅಮ್‌ ಎಂದಿದ್ದಾಗ, 
“ಸ್ವಮೋರ್ನಪುಂಸಕಾತ್‌(7-1-33)” ಸೂತ್ರದಿಂದ ಆ "ಸು' ಮತ್ತು "ಅಮ್‌' ಗಳಿಗೆ 
ಲುಕ್‌ ಬಂದು, “ನಲೋಪಃ ಪ್ರಾತಿಪದಿಕಾನ್ತಸ್ಕ(8-2-7)” ಸೂತ್ರದಿಂದ "ನ್‌' ಕಾರಕ್ಕೆ 
ಲೋಪ ಬಂದು, ಸುಪಥಿ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಸುಪಥೀ(2)-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ 
ಸುಪಧಿನ್‌೬ಔ, ಸುಪಧಿನ್‌*ಔಟ್‌(ಔ) ಎಂದಿದ್ದಾಗ, "ಔ' ಗೆ ಶೀ (ಈ) ಆದೇಶವು 
ಬಂದು, ಅದಕ್ಕೆ ಸರ್ವನಾಮಸ್ಥಾನ ಸಂಜ್ಞೆ ಬಾರದೇ ಇರುವುದರಿಂದ “ಭ' ಸಂಜ್ಞಾ 
ಬಂದು, “ಭಸ್ಯ ಟೇರ್ಲೋಪಃ(7-1-88)” ಸೂತ್ರದಿಂದ "ಟಿ' ಸ೦ಜ್ಞೆಯುಳ್ಳ (ಇನ್‌)ಗೆ 
ಲೋಪ ಬಂದು ಸುಪಥ್‌.-ಈ-ಸುಪಥೀ ಎಂದು ರೂಪಗಳಾಗುತ್ತವೆ. 

ಉದಾ- ಸುಪನ್ನಾನಿ(2)-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ 
ಸುಪಧಿನ್‌-ಜಸ್‌(ಅಸ್‌) ಮತ್ತು ಸುಪಧಿನ್‌4ಶಸ್‌(ಅಸ್‌) ಎ೦ದಿದ್ದಾಗ, "ಅಸ್‌' ಗಳಿಗೆ 
ಶಿ(ಇ) ಆದೇಶ ಬಂದು, ಅದಕ್ಕೆ “ಸರ್ವನಾಮಸ್ಥಾನ ಸಂಜೆ ಇರೋಣದ್ದರಿ೦ದ, 


ಷಡ್ಲಿಣ್‌ ಪ್ರಕರಣಮ್‌ (ಹ.ನ.) 415 


“ಇತೋಇತ್ಸರ್ವನಾಮಸ್ಥಾನೇ(7-1-86)” ಸೂತ್ರದಿಂದ “ಇ” ಕಾರಕ್ಕೆ "ಅ' ಕಾರ 
ಆದೇಶವಾಗಿ ಬಂದು ಸುಪಥನ್‌4ಇ ಎಂದಿದ್ದಾಗ, “ಥೋನ್ಯಃ(7-1- 
87)” ಸೂತ್ರದಿಂದ "ಥ್‌' ಕಾರದ ಸ್ಥಾನದಲ್ಲಿ "ನ್ಕ್‌' ಆದೇಶ ಬಂದು 
ಸುಪನ್ಶ್‌.-ಅ--ನ್‌--ಇ ಎಂದಿದ್ದಾಗ, “ಸರ್ವನಾಮಸ್ಥಾನೇ ಚಾಸಮ್ದುದ್ಧೌ(6-4-8) 
ಸೂತ್ರದಿಂದ ಉಪಧಾದೀರ್ಫವು ಬಂದು, ಸುಪನ್ಶಾನ್‌--ಇ-ಸುಪನ್ಠಾನಿ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರವಾದಾಗ, ಮುಂದಿನ ರೂಪಗಳಿಗೂ ಹಿಂದಿನಂತೆಯೇ 
"ಭ'ಸಂಜ್ಞಾ ಬಂದು, “ಭಸ್ಯ ಟೇರ್ಲೋಪಃ(7-1-88)” ಸೂತ್ರದಿಂದ "ಟಿ' 
ಸಂಜ್ಞೆಯುಳ್ಳದಕ್ಕೆ ಲೋಪ ಬಂದು, ಅಕ್ಷರಜೋಡಣೆಯಿಂದ ರೂಪಗಳು ಸಿದ್ಧವಾಗುತ್ತದೆ. 

ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, "ಪದ ಸಂಜ್ಞಾ; ಬಂದು, “ನಲೋಪಃ 
ಪ್ರಾತಿಪದಿಕಾನ್ರಸ್ಯ(8- 2-7)” ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ ಬಂದು ಕೆಳಗಿನಂತೆ 
ರೂಪಗಳು ಸಿದ್ಧವಾಗುತ್ತವೆ. 

ನಪುಂಸಕಅಣ್ಣದ “ಸುಪಥಿನ್‌' ಶಬ್ದದ ರೂಪಗಳು. 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸುಪಥಿ ಸುಪಥೀ ಸುಪನ್ನಾನಿ 
ದ್ವಿತೀಯ ಸುಪಥಿ ಸುಪಥೀ ಸುಪನ್ನಾನಿ 
ತೃತೀಯ ಸುಪಥಾ ಸುಪಧಿಭ್ಯಾಮ್‌ ಸುಪಧಿಭಿಃ 
ಚತುರ್ಥೀ ಸುಪಥೇ ಸುಪಧಿಭ್ಯಾಮ್‌ ಸುಪಧಿಭ್ಯಃ 
ಪಣ್ಣುಮೀ ಸುಪಥಃ ಸುಪಥಿಭ್ಯಾಮ್‌ ಸುಪಧಿಭ್ಯಃ 
ಷಷ್ಟೀ ಸುಪಥಃ ಸುಪಥೋಃ ಸುಪಥಾಮ್‌ 
ಸಪ್ತಮೀ ಸುಪಧಿ ಸುಪಥೋಃ ಸುಪಧಿಷು 
ಸಮ್ಲೋಭನ ಹೇ ಸುಪಥಿ! ಹೇ ಸುಪಥೀ! ಹೇ ಸುಪನ್ನಾನಿ! 
ಹೇ ಸುಪಧಿನ್‌! 


ಇಲ್ಲಗೆ "ನ್‌' ಕಾರಾ೦ತ ಶಬ್ಧಗಳು ಮುಗಿದವು 


ಪುಶೇಧು 
ಈಗ "ಹ್‌' ಕಾರಾನ್ಷಶಣ್ಣಗಳು ಪ್ರಾರಂಭವಾಗುತ್ತವೆ. 
ಉದಾ-ಊರ್ಕ್‌/ಊರ್ಗ್‌(ಬಲ ಅಥವಾ ತೇಜಸ್ಸು)-ಊರ್ಜ್‌ ಧಾತುವಿನ ಮೇಲೆ 
“ಕ್ವಿಪ್‌' ಪ್ರತ್ಯಯವನ್ನು ಸೇರಿಸಿದಾಗ ಅದು ಸರ್ವಾಪಹಾರವಾಗಿ ಊರ್ಜ್‌ ಶಬ್ದವು 
ಸಿದ್ಧವಾಗುತ್ತದೆ. 
ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಏಕವಚನಗಳಲ್ಲಿ ಊರ್ಜ್‌* ಸುಸ್‌) ಮತ್ತು 


ಇ | 


416 ಲಘುಸಿದ್ಧಾಂತ ಕೌಮುದೀ 


ಊರ್ಜ್‌* ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌(7-1-33)” ಸೂತ್ರದಿಂದ 
ಆ "ಸು' ಮತ್ತು "ಅಮ್‌' ಗಳಿಗೆ ಲುಕ್‌ ಬಂದು ಊರ್ಜ್‌ ಎಂದಿರುತ್ತದೆ. “ಜೋಃ 
ಕುಃ(8-2-30)” ಸೂತ್ರದಿಂದ “ಜ್‌' ಕಾರಕ್ಕೆ ಕುತ್ಸಗ್‌) ಬಂದು, "ಗ್‌' ಕಾರಕ್ಕೆ 
ವೈಕಲ್ಪಿಕವಾಗಿ ಚರ್ತ್ವ .ಬ೦ದು ಊರ್ಕ್‌, ಊರ್ಗ್‌ ಎಂಬ ಎರಡು ರೂಪಗಳು 
ಸಿದ್ಧವಾಗುತ್ತವೆ. 

ವಿಶೇಷ- “ರಾತ್ಸಸ್ಯ (8-2-24)” ಸೂತ್ರದ ಪ್ರಕಾರ ರೇಫದ ಪರದಲ್ಲಿರುವ "ಸ್‌' 
ಕಾರಕ್ಕೇನೇ ಲೋಪವು ಬರುತ್ತದೆ. ಉಳಿದ ವರ್ಣಗಳಿಗಲ್ಲ. ಆದ್ದರಿಂದ “ಜ್‌' ಕಾರಕ್ಕೆ 
ಲೋಪವು ಬರುವುದಿಲ್ಲ. 

ಉದಾ- ಊರ್ಜಿ (2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ, 
ಊರ್ಜ್‌+ಔ, ಮತ್ತು ಊರ್ಜ್‌+ಔಟ್‌(ಔ) ಎಂದಿದ್ದಾಗ, “ನಪುಂಸಕಾಚ್ಚ” ಎಂಬ 
ಸೂತ್ರದಿಂದ "ಔ'ಗೆ ಶೀ(ಈ) ಆದೇಶ ಬಂದು ಊರ್ಜ್‌.ಈ ಎಂದಿದ್ದಾಗ, 
ವರ್ಣಜೋಡಣೆಯಿಂದ ಊರ್ಜೀ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಊನ್‌ರ್ಜಿ(2) - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ 
ಊರ್ಜ್‌+ಜಸ್‌ (ಅಸ್‌) ಮತ್ತು ಊರ್ಜ್‌4ಶಸ್‌(ಅಸ್‌) ಎ೦ದಿದ್ದಾಗ, ಶಿ(ಇ) ಆದೇಶ 
ಬಂದು, ಊರ್ಜ್‌+ಇ ಮತ್ತು ಊರ್ಜ್‌+ಇ ಎಂದಿದ್ದಾಗ, “ನಪುಂಸಕಸ್ಯ ರುಲಚಃ 
(7-1-72)” ಸೂತ್ರದಿಂದ "ನುಮ್‌'(ನ್‌) ಆಗಮವು ಮಿತ್‌ ಆಗಿರೋಣದ್ದರಿಂದ, 
"ನ್‌' ಕಾರವು, "ಊ' ಕಾರದ ನಂತರ ಬಂದು, ಊನ್‌ರ್‌ಜ್‌4ಇವಊನ್‌ರ್ಜಿ ಎಂಬ 
ರೂಪವು ಸಿದ್ಧವಾಗುತ್ತದೆ. ಇದರಲ್ಲಿ (ನ್‌ ಕಾರ ರ್‌ ಕಾರ ಜ್‌-ಗಳು ಸೇರಿ 
ಸಂಯುಕ್ತಾಕ್ಷರವಾಗಿದೆ). 

ತೃತೀಯಾ ವಿಭಕ್ತಿಯಿಂದ ಮುಂದೆ ಬರುವ ರೂಪಗಳು, ಅಜಾದಿ ಪ್ರತ್ಯಯಗಳು 
ಪರದಲ್ಲಿದ್ದಾಗ, ಕೇವಲ ವರ್ಣಜೋಡಣೆಯಿಂದ ಊರ್ಜಾ, ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. 

ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, “ಪದಸಂಜ್ಞಾ ಬಂದು, “ಜೋಃ ಕುಃ(8- 
2-30)” ಸೂತ್ರದಿಂದ “ಕುತ್ವ(ಗ್‌)' ಕಾರ ಆದೇಶವಾಗಿ ಬಂದು, ಊಗ್ಳಾ ಮ್‌, 
ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 


("ಹ್‌' ಕಾರಾಂತ ನಪುಂಸಕಲಲ್ಲ "ಊರ್ಹ್‌' ಶಬ್ದದ ರೂಪಗಳು). 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಊರ್ಕ್‌/ಊರ್ಗ್‌ ಊರ್ಜೀ ಊನ್‌ರ್ಜಿ 
ದ್ವಿತೀಯ ಊರ್ಕ್‌/ಊರ್ಗ್‌ ಊರ್ಜೀ ಊನ್‌ರ್ಜಿ 
ತೃತೀಯ ಊರ್ಜಾ ಊರ್ಗ್ಯಾಮ್‌ ಊಗ್ಬಿ ೯3 


ಚತುರ್ಥೀ ಊರ್ಜೇ ಊರ್ಗ್ಗ್ಯಾಮ್‌  ಊರ್ಗ್ಗಃ 
ಭವಿ ಭವಿ 


ಷಡ್ಲಿಲ್ಲ್‌ ಪ್ರಕರಣಮ್‌ (ಹ.ನ.) 417 


ಪಣ್ಜುಮೀ ಊರ್ಜಃ ಊರ್ಗ್ಗಾಮ್‌ ಊಔಗರ್ಗ್ನಃ 
ಬರಿ ಭರಿ 
ಷಷ್ನೀ ಊರ್ಜಃ ಊಜರ್ಜೋಃ ಊರ್ಜಾಮ್‌ 
ಸಪ್ತಮೀ ಊರ್ಜಿ ಊರ್ಜೋ೯ಃ ಊರ್ಕ್ಟ್ದ 
ಸಮ್ಪೋಭನ ಹೇಊರ್ಕ್‌!/ ಹೇ ಊರ್ಜೀ!, ಹೇ ಊನ್‌ರ್ಜಿ! 
ಹೇ ಊರ್ಗ್‌! 


ಇಲ್ಲಗೆ "ಹ್‌' ಕಾರಾಂತ ಶಬ್ದಗಳು ಮುಗಿದವು 
ಶಶವ 
ಈಗ 'ತ್‌' ಕಾರಾ೦ತ ಶಬ್ದಗಳು ಆರಂಫವಾಗುತ್ತವೆ. 

ಉದಾ- ತತ್‌(2)- ಇದು ಸರ್ವನಾಮ ಸಂಜ್ಞೆವುಳ್ಳ ಶಬ್ದವಾಗಿದೆ. ಪ್ರಥಮಾ 
ಮತ್ತು ದ್ವಿತೀಯಾ ವಿಭಕ್ತಿ ಏಕವಚನಗಳಲ್ಲಿ ತತ್‌*ಸು(ಸ್‌) ಮತ್ತು ತತ್‌4ಅಮ್‌ 
ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌(7-1-33)” ಸೂತ್ರದಿಂದ ಆ "ಸು' ಮತ್ತು 
"ಅಮ್‌' ಗಳಿಗೆ ಲುಕ್‌ ಬಂದು ತತ್‌ ಎಂದು ರೂಪವಾಗುತ್ತದೆ. 

ಉದಾ- ತೇ(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ ತತ್‌4ಔ 
ಮತ್ತು ತತ್‌*ಔಟ್‌(ಔ) ಎಂದಿದ್ದಾಗ, ಅದಕ್ಕೆ “ನಪುಂಸಕಾಚ್ಚ” ಎಂಬ ಸೂತ್ರದಿಂದ 
'ಔ' ಗೆ ಶೀ(ಈ) ಆದೇಶ ಬಂದು, ತತ್‌. ಈ ಎಂದಿದ್ದಾಗ, ವಿಭಕ್ತಿ ಪ್ರತ್ಯಯವು 
ಪರದಲ್ಲಿ ಇರೋಣದ್ದರಿಂದ “ತ್ಯದಾದೀನಾಮಃ(7-2-102)” ಸೂತ್ರದಿಂದ ಅಂತ್ಯ 
“ತ್‌' ಕಾರಕ್ಕೆ "ಅ' ಕಾರವು ಆದೇಶವಾಗಿ ಬಂದು, ತ. ಅ--ಈ ಎ೦ದಿದ್ದಾಗ, ಎರಡು 
“ಅ” ಕಾರಗಳಿಗೆ “ಪರರೂಪ' ಬಂದು ತ4ಕಈ ಎಂದಾಗಿ ಗುಣಸಂಧಿಯಿಂದ ತೇ 
ಎಂದು ರೂಪವಾಗುತ್ತದೆ. 

ಉದಾ- ತಾನಿ(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ, 
ತತ್‌ಜಸ್‌(ಅಸ್‌) ಮತ್ತು ತತ್‌4ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಮಸೋಃ ಶಿಃ” 
ಎಂಬ ಸೂತ್ರದಿಂದ ಶಿ(ಇ) ಆದೇಶ ಬಂದು ತತ್‌*-ಇ ಮತ್ತು ತತ್‌4ಇ, ಎಂದಿದ್ದಾಗ, 
“ತ್ಯದಾದೀನಾಮಃ(7-2-102)” ಸೂತ್ರದಿಂದ ಅಂತ್ಯ "ತ್‌' ಕಾರಕ್ಕೆ "ಅ' ಕಾರವು 
ಆದೇಶವಾಗಿ ಬಂದು, ತ4ಅ4ಇ ಎಂದಿದ್ದಾಗ, “ನಪುಂಸಕಸ್ಯ ರುಲಚಃ(7-1- 
72)” ಸೂತ್ರದಿಂದ "ನುಮ್‌'(ನ್‌) ಆಗಮವು ಮಿತ್‌ ಆಗಿರೋಣದ್ದರಿಂದ, ಅಂತ್ಯ 
"ಅ' ಕಾರದ ನಂತರ ಬಂದು, ತ4ಅ+ನ್‌4ಇ ಎಂದಿದ್ದಾಗ, ಪರರೂಪ ಬಂದು, 
ತ.-ನ್‌.-ಇ ಎಂದಿದ್ದಾಗ, “ಸರ್ವನಾಮಸ್ಥಾನೇಚಾಸಮ್ದುದ್ಧೌ(6-4-8)” ಸೂತ್ರದಿಂದ 
ಉಪಧಾದೀರ್ಫ ಬಂದು ತಾ೬ನ್‌+ಇ=ತಾನಿ ಎಂಬ ರೂಪವು ಸಿದ್ಧವಾಗುತ್ತದೆ. 


ತೃತೀಯಾ ವಿಭಕ್ತಿಯಿಂದ ಮುಂದೆ ಬರುವ ಎಲ್ಲ ರೂಪಗಳು ಪಲ್ಲಿಜ್ಗ 


ಶಬ್ದದಲ್ಲಿರುವಂತೆ ಪ್ರಕ್ರಿಯೆಯನ್ನು ಹೊಂದಿ ಸಿದ್ಧವಾಗುತ್ತವೆ. 


೧ ೧ಣಿ 


418 ಲಘುಸಿದ್ಧಾಂತ ಕೌಮುದೀ 
(ಸರ್ವನಾಮಸಂಜ್ಞೆಯುಳ್ಳ “ತ್‌' ಕಾರಾ೦ತ ನಪುಂಸಕಲಣ್ಲ 
“ತತ್‌' ಶಬ್ದದ ರೂಪಗಳು). 
ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ತತ್‌/ತದ್‌ ತೇ ತಾನಿ 
ದ್ವಿತೀಯ ತತ್‌/ತದ್‌ ತೇ ತಾನಿ 
ತೃತೀಯ ತೇನ ತಾಭ್ಯಾಮ್‌ ತೈಃ 
ಚತುರ್ಥೀ ತಸ್ಮೆ ತಾಭ್ಯಾಮ್‌ ತೇಭ್ಯಃ 
ಪಳ್ಳುಮೀ ತಸ್ಮಾತ್‌ ತಾಭ್ಯಾಮ್‌ ತೇಭ್ಯಃ 
ಷಷ್ಠೀ ತಸ್ಯ ತಯೋಃ ತೇಷಾಮ್‌ 
ಸಪ್ತಮೀ ತಸ್ಮಿನ್‌ ತಯೋಃ ತೇಷು 
ಸಮ್ಲೋಭನ ಇದಕ್ಕೆ ಸಂಬೋಧನರೂಪವು ಇರುವದಿಲ್ಲ. 


ಇದೇ ತರಹ ಯತ್‌ ಶಬ್ದವು ಯತ್‌, ಯೇ, ಯಾನಿ ಮೊದಲಾದ ರೂಪಗಳನ್ನು 
ಪಡೆಯುತ್ತದೆ. 
ಇಲ್ಲಗೆ 'ತ್‌' ಕಾರಾ೦ತ ಸರ್ವನಾಮ ಶಬ್ದಗಳು ಮುಗಿದವು 
ಚಿನ 
"ಜ್‌ ಕಾರಾಂತ 'ಗೋ' ಪೂರ್ವಕ "ಅಜಾ್‌್‌' 
ಧಾತುವಿನ ರೂಪಗಳು ಆರಂಭವಾಗುತ್ತವೆ. 
ಉದಾ-ಗವಾಕ್‌,ಗವಾಗ್‌-ಇದು ಗೋ-ಪೂರ್ವಕ 'ಅಇಗಳ್‌' ಧಾತುವಾಗಿದೆ. 
“ಯತ್ತಿಗ್ನಧೃಕ್‌ಸ್ರಗ್‌ ದಿಗುಷ್ಟಿಗಣ್ಣುಯುಜಿಕ್ರುಣಸ್ದಾಂ ಚ (3-2-59)” ಸೂತ್ರದಿಂದ *ಕ್ವಿನ್‌' 
ಪ್ರತ್ಯಯ ಬಂದು, "ಸರ್ವಾಪಹಾರ ಲೋಪವಾಗಿ” ಗೋ*ಅಇ್ಸ್‌ ಎಂದಿರುತ್ತದೆ. 
ಅಇಗ್ಸ್‌ ಧಾತುವಿಗೆ ಎರಡು ಅರ್ಥಗಳಿವೆ. 1.ಗತಿ, 2.ಪೂಜಾ. ಗತಿ-ಅರ್ಥದಲ್ಲಿ 
“ಅನಿದಿತಾಂ ಹಲ ಉಪಧಾಯಾ ಕೈಿತಿ(6-4-24)” ಸೂತ್ರದಿಂದ ಈ ಮೊದಲು 
“ಇಗ್‌' ಕಾರದ ಸ್ಥಾನದಲ್ಲಿ (ಸ್ಥಾನೀಯಾಗಿದ್ದ) "ನ್‌' ಕಾರವು ಲೋಪವಾಗಿ ಗೋ*-ಅಚ್‌ 
ಎಂದಾಗುತ್ತದೆ. ಅನಂತರ '"ಪ್ರಾತಿಪದಿಕಸಂಜ್ಞೆ' ಬಂದು ಸು(ಸ್‌) ಪ್ರತ್ಯಯಗಳನ್ನು 
ಸೇರಿಸಲಾಗುತ್ತದೆ. 
ಗತ್ಯರ್ಥಕ ಅಇಸ್ಟ್‌ ಧಾತುವಿನ ಕೊನೆಗೆ "ಗಾಂ ಅಳ್ಜಾತಿ ಗಚ್ಛತೀತಿ' ಎಂಬ ಅರ್ಥದಲ್ಲಿ 


“ಭೂಮಿಯ ಮೇಲೆ ಯಾವ ಗೋವಿದೆಯೋ ಅದರ ಹಿಂದೆ ಚಲಿಸುವ ಕುಲ' 
ಎಂದು ಅರ್ಥ. 


2. ಪೂಜಾ-ಅರ್ಥದಲ್ಲಿ ಭೂಮಿ ಅಥವಾ ಆಕಳು, ಇವುಗಳನ್ನು ಪೂಜೆ ಮಾಡುವ 
ಕುಲ ಎಂಬ ಅರ್ಥವಾಗುತ್ತದೆ. ವರದರಾಜರು ತಮ್ಮ “ಲಘುಸಿದ್ಧಾನ್ತ ಕೌಮುದೀ'ಯಲ್ಲಿ 
“ಗತ್ಯರ್ಥ' ಪಕ್ಷದಲ್ಲಿ "ನ್‌ ಕಾರ ಲೋಪವಾದ ರೂಪವನ್ನು ಮಾತ್ರ ವಿವರಿಸಿದ್ದಾರೆ. 


ಷಡ್ಲಿಲ್ಲ್‌ ಪ್ರಕರಣಮ್‌ (ಹ.ನ.) 419 


ಉದಾ-ಗವಾಕ್‌,ಗವಾಗ್‌- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಏಕವಚನಗಳಲ್ಲಿ 
-ಗೋ4+ಅಚ್‌4+ಸು ಮುತ್ತು ಗೋ ಅಜ್‌ ಅವರ್‌ ಎ೦ದಿದ್ದಾಗ, 
“ಸ್ವಮೋರ್ನಪುಂಸಕಾತ್‌(7-1-33)” ಸೂತ್ರದಿಂದ "ಸು' ಮತ್ತು "ಅಮ್‌' ಗಳಿಗೆ 
ಲೋಪ ಬರುತ್ತದೆ. ಕ್ವಿನ್ನತ್ಯಯಸ್ಯ ಕುಃ(8-2-62) ಸೂತ್ರದಿಂದ ಬರಬೇಕಾಗಿದ್ದ "ಕುತ್ನ' 
ವು ್‌ಪೂರ್ವತ್ರಾಸಿದ್ಧಮ್‌(8-2-1)” ಎಂಬ ಸೂತ್ರದ ಪ್ರಕಾರ ಅಸಿದ್ಧ 
ವಾಗಿರುವುದರಿಂದ ಜೋಃ ಕುಃ(8-2-30) ಸೂತ್ರದಿಂದ “ಚ್‌' ಕಾರಕ್ಕೆ "ಕುತ್ವ' ಬಂದು 
“ಕ್‌” ಕಾರವಾಗಿ ಗೋ--ಅಕ್‌ ಎಂದಿದ್ದಾಗ, "ಕ್‌' ಕಾರದ ಸ್ಥಾನದಲ್ಲಿ “ರುಲಾಂ 
ಜಶೋತನ್ಹೇ(8.2.36)” ಸೂತ್ರದಿಂದ ಜಶ್ಚ್ವ(ಗ್‌) ಬಂದು, ಗೋ4ಅಗ್‌ ಎಂದಿರುತ್ತದೆ. 
ಅನಂತರ “ವಾವಸಾನೇ(8-4-56)” ಸೂತ್ರದಿಂದ ವೈಕಲ್ಪಿಕವಾಗಿ "ಚರ್ತ್ವ' ಬಂದು 
ಗೋ*-ಅಕ್‌, ಗೋ ಅಗ್‌ ಎಂಬ ಎರಡು ರೂಪಗಳಾಗುತ್ತವೆ. ಈ ಎರಡು ರೂಪಗಳಿಗೂ 
ಪ್ರತ್ಯೇಕವಾಗಿ ಸಂಧಿಯ ನಿಯಮಗಳಿಂದ ಮೂರು, ಮೂರು ರೂಪಗಳು ಅಂದರೆ 
ಒಟ್ಟು ಆರು ರೂಪಗಳಾಗುತ್ತವೆ. “ಅವಜ್‌ ಸ್ಫೋಟಾಯನಸ್ಯ(6-1-123)” ಸೂತ್ರದಿಂದ 
ಗೋನಲ್ಲಿರುವ "ಓ' ಕಾರಕ್ಕೆ ವೈಕಲ್ಪಿಕವಾಗಿ ಅವಜ್‌ ಆದೇಶವು ಬಂದು ಗವ ಅಕ್‌ 
ಎಂದಿದ್ದಾಗ, "ಸವರ್ಣದೀರ್ಥ' ಸಂಧಿಯಾಗಿ ಗವಾಕ್‌ ಎಂಬ ಒಂದನೇ ರೂಪವು 
ಸಿದ್ಧವಾಗುತ್ತದೆ.ಅವಜ್‌-ಆದೇಶವು ಬಾರದೇ ಇದ್ದ ಪಕ್ಷದಲ್ಲಿ “ಸರ್ವತ್ರ ವಿಭಾಷಾ 
ಗೋಃ(6-1-122)” ಸೂತ್ರದಿಂದ "ಪ್ರಕೃತಿಭಾವ' ಬಂದು ಗೋಅಕ್‌ ಎಂಬ ಎರಡನೇ 
ರೂಪವು ಸಿದ್ಧವಾಗುತ್ತದೆ. ಹಾಗೆಯೇ "ಪ್ರಕೃತಿಭಾವವು' ಬಾರದೇ ಇದ್ದ ಪಕ್ಷದಲ್ಲಿ 
“ಏಜಃ ಪದಾನ್ಹಾದತಿ(6-1-109)” ಸೂತ್ರದಿಂದ "ಪೂರ್ವ ರೂಪವು' ಬಂದು ಗೋತಕ್‌ 
ಎಂಬ ಮೂರನೇ ರೂಪವು ಸಿದ್ಧವಾಗುತ್ತದೆ. ಈ ಮೂರೂ ರೂಪಗಳು 
“ವಾವಸಾನೇ(8-4-56) ಸೂತ್ರದಿಂದ ಚರ್ತ್ವ ಬಂದ ರೂಪಗಳಾಗಿವೆ. ಚರ್ತ್ವ ಬಾರದೇ 
ಇದ್ದ ಪಕ್ಷದಲ್ಲಿ ಗವಾಗ್‌, ಗೋಅಗ್‌, ಗೋ*ಗ್‌ ಎಂಬ ಮೂರು ರೂಪಗಳಾಗುತ್ತವೆ 
ಹೀಗೆ ಗವಾಕ್‌-ಗವಾಗ್‌, ಗೋಅಕ್‌-ಗೋಅಗ್‌, ಗೋತಕ್‌-ಗೋತಗ್‌ ಎಂದು ಒಟ್ಟು 
ಆರು ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಗೋಚೀ(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನದಲ್ಲಿ 
ಗೋ4ಅಚ್‌4ಔ ಎಂದಿದ್ದಾಗ, “ನಪುಂಸಕಾಚ್ಛ(7-1-19)” ಸೂತ್ರದಿಂದ "ಔ” ಗೆ 
"ಶೀ'(ಈ) ಆದೇಶವು ಬಂದು ಗೋ4ಅಚ್‌+ಈ ಎಂದಾಗುತ್ತದೆ. 
ನಪುಂಸಕಲಿಂಗವಾಗಿರುವದರಿಂದ ಶೀ(ಈ) ಗೆ "ಸರ್ವನಾಮ ಸಂಜ್ಞೆ ಬಾರದೇ 
ಇದು(ಈ) ಪರದಲ್ಲಿರೋಣದ್ದರಿಂದ, ಇದರ ಪೂರ್ವದಲ್ಲಿರುವ ಶಬ್ದ-ಸ್ವರೂಪಕ್ಕೆ 
"ಭ'ಸಂಜ್ಞಾ ಬಂದು “ಅಚಃ(6-4-138)” ಸೂತ್ರದಿಂದ "ಅಚ್‌' ನಲ್ಲಿರುವ "ಅ' 
ಕಾರಕ್ಕೆ ಲೋಪವು ಬಂದು ಗೋಚ್‌4+ಇವಗೋಚೇ ಎಂಬ ಒಂದೇ ರೂಪವು 
ಸಿದ್ಧವಾಗುತ್ತದೆ. 

ವಿಶೇಷ- ಗೋ--ಅಚ್‌--ಈ ಎಂಬಲ್ಲಿ “ಅ” ಕಾರದ ಲೋಪ ವಾಗಿರೋಣದ್ದರಿಂದ 
“ಅವಜ್‌ ಸ್ಫೋಟಾಯನಸ್ಯ(6-1-123)”, “ಸರ್ವತ್ರ ವಿಭಾಷಾ ಗೋಃ(6-1-122)” 


420 ಲಘುಸಿದ್ಧಾಂತ ಕೌಮುದೀ 


ಮತ್ತು “ಏಜಃ ಪದಾನ್ಹಾದತಿ(6-1-109) ಎಂಬ ಈ ಸೂತ್ರಗಳು ಅನ್ವಯಿಸುವುದಿಲ್ಲ. 
ಈ ರೀತಿಯಾಗಿ "ಭ'ಸಂಜ್ಞಾ ಬಂದ ಜಾಗದಲ್ಲಿ ಈ ರೀತಿ ಪ್ರಕ್ರಿಯಾ ಇರುತ್ತದೆ 
ಎಂದು ತಿಳಿಯಬೇಕು. 

ಉದಾ- ಗವಾಣ್ಟ್‌, ಗೋಅ ಖೆ, ಗೋ%ಚಿ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ 
ಬಹುಚನಗಳಲ್ಲಿ ಗೋ4ಅಚ್‌4ಜಸ್‌(ಅಸ್‌) ಮತ್ತು ಗೋ-+ಅಚ್‌-4ಶಸ್‌(ಅಸ್‌) 
ಎ೦ದಿದ್ದಾಗ, ಜಸ್‌(ಅಸ್‌) ಮತ್ತು ಶಸ್‌(ಅಸ್‌) ಸ್ಥಾನಗಳಲ್ಲಿ, “ಜಸ್ಮಸೋಃ ಶಿಃ(7- 
1-70)” ಸೂತ್ರದಿಂದ ಶಿ(ಇ) ಆದೇಶವು ಬರುತ್ತದೆ. ಆಗ ಗೋ-ಅಚ್‌4ಇ 
ಎಂದಿರುತ್ತದೆ. ನಪುಂಸಕಲಿಂಗವಾದ ಮೇಲೂ `ಶಿ' ಗೆ “ಶಿ ಸರ್ವನಾಮಸ್ಥಾನಮ್‌ 
(1-1-42)” ಸೂತ್ರದಿಂದ “ಸರ್ವನಾಮ-ಸ್ಥಾನ' ಸಂಜ್ಞೆಯು ಬರುತ್ತದೆ. ಆದ್ದರಿಂದ 
"ಭ'ಸಂಜ್ಞಾ ಬರುವುದಿಲ್ಲ. “ಉಗಿದಚಾಂ ಸರ್ವನಾಮಸ್ಥಾನೇಧಾತೋಃ(7-1-70)” 
ಸೂತ್ರದಿಂದ ನುವತ್‌(ನ್‌)ಆಗಮ "ಮಿತ್‌' ಆಗಿರೋಣದ್ದರಿಂದ, 
“ಮಿದಚೋನ್ತಾ ಸಃ 1-1-477 ಸೂತದಿಂದ ಅನ್ರ್ಯ "ಅಚ್‌' ನ ನಂತರ ಆಗಮವಾಗಿ 
ಬಂದು, ಗೋ ಅನ್‌- ಚ್‌ ಇ ಎಂದಿರುತ್ತದೆ. 

“ನಶ್ಚಾಪದಾನ್ನಸ್ಯ ರುಲಿ(8-3-24)” ಸೂತ್ರದಿಂದ “ಅನ್‌' ನಲ್ಲಿರುವ "ನ್‌' ಕಾರಕ್ಕೆ 
ಅನುಸ್ವಾರ ಮತ್ತು "ಚ್‌' ಕಾರವು ಪರದಲ್ಲಿರುವುದರಿಂದ, “ಅನುಸ್ವಾರಸ್ಯ ಯಯಿ 
ಪರಸವರ್ಣಃ(8-4-58)” ಸೂತ್ರದಿಂದ "ಪರಸವರ್ಣವು' "ಇ್‌' 
ಗೋ*ಅಣ್‌*ಇಂಗೋಇಅಣ್ಸೀ ಎಂದಾಗುತ್ತದೆ. 

(ಇಲ್ಲಿ ಮೂರು ಸಂಧಿಗಳು ಇರುತ್ತವೆ)- "ಅಣ್ಟೆ' ಅಂದರೆ ಅವಜ್‌(ಅವ) ಆದೇಶ 
ಬಂದಮೇಲೆ ಗವ--ಅಣ್ಣ್‌ ಎಂದಾಗಿ “ಸವರ್ಣದೀರ್ಫ್ಥದಿಂದ' ಗವಾಣ್ಸ್‌ ಎಂದು 
ಒಂದನೇ ರೂಪವಾಗುತ್ತದೆ. ಪ್ರಕೃತಿಭಾವದಲ್ಲಿ ಗೋ ಅಳ್ದೆೊಗೋಅಳ್ಸ್‌ ಎಂದು 
ಎರಡನೇಯ ರೂಪವಾಗುತ್ತದೆ. ಗೋ-ಅಳ್ಸ್‌ ಎಂದಿದ್ದಾಗ, “ಪೂರ್ವರೂಪದಿಂದ' 
ಗೋಂಳ್ಜ್‌ ಎಂಬ ಮೂರನೆಯ ರೂಪವು ಸಿದ್ಧವಾಗುತ್ತದೆ. ಹೀಗೆ" ಪ್ರಥಮಾ 
ಬಹುವಚನದಲ್ಲಿ 3 ರೂಪಗಳು, ಹಾಗೆಯೇ ದ್ವಿತೀಯಾ ಬಹುವಚನದಲ್ಲಿಯೂ 3 
ರೂಪಗಳು ಸಿದ್ಧವಾಗುತ್ತವೆ. 

ಉದಾ-ಗೋಚಾ- ತೃತೀಯಾ ವಿಭಕ್ತಿಯ ಏಕವಚನದಲ್ಲಿ ಗೋ--ಅಚ್‌--ಟಾ(ಆ) 
ಎಂದಿದ್ದಾಗ, “ಭ'ಸಂಜ್ಞಾ ಬಂದ ಮೇಲೆ “ಅಚಃ(6-4-138)” ಸೂತ್ರದಿಂದ “ಅ'ಕಾರಕ್ಕೆ 
ಲೋಪ ಬಂದು ಗೋಚ್‌4ಆ-ಗೋಚಾ ಎಂದಾಗುತ್ತದೆ. 

ಇದೇ ರೀತಿಯಲ್ಲಿ ಅಜಾದಿ ಸುಪ್‌ ಪ್ರತ್ಯಯಗಳು ಪರದಲ್ಲಿದಾಗ ಗೋಚೇ ಇತ್ಯಾದಿ 
ರೂಪಗಳು ಸಿದ್ಧವಾಗುತ್ತವೆ. 


ಉದಾ-ಗವಾಗ್ಬಾ ಮ್‌, ಗೋಅಗ್ಭಾ ಕೌಸ್‌.ಗೋಗ್ಬಾ ಕಿಮ್‌- ತೃತೀಯಾ ವಿಭಕ್ತಿ 
ದ್ವಿವಚನದಲ್ಲಿ “ಭ'ಸ೦ಜ್ಞಾ ಇಲ್ಲದೇಯಿರುವುದರಿ೦ದ' ಅಚಃ(6-4-138) ಸೂತ್ರದಿಂದ 
“ಅ” ಕಾರದ ಲೋಪವು.: ಆಗುವುದಿಲ್ಲ. “ಸ್ವಾದಿಷ್ಟಸರ್ವನಾಮಸ್ಥಾನೇ (1-4-17)” 


ಷಡ್ಗಿಜ್‌ ಪ್ರಕರಣಮ್‌ (ಹ.ನ.) 421 


ಸೂತ್ರದಿಂದ "ಪದಸಂಜ್ಞೆಯು' ಆಗಿಯೇ ಆಗುತ್ತದೆ. ಆದ್ದರಿಂದ ಗೋ» ಅಚ್‌* ಭ್ಯಾಮ್‌ 
ಎಂದಿದ್ದಾಗ, “ಚ್‌' ಕಾರಕ್ಕೆ “ಜೋಃ ಕುಃ(8-2-30)” ಸೂತ್ರದಿಂದ ಕುತ್ವ(ಕ್‌) ಕಾರ 
ಆದೇಶವಾಗಿ ಬರುತ್ತದೆ. ಮತ್ತು “ರುಲಾ೦ ಜಶೋನ್ಹೇ(8-2-36)” ಸೂತ್ರದಿಂದ 
ಆ "ಕ್‌'ಕಾರಕ್ಕೆ ಜಶ್ಚ್ವ(ಗ್‌) ಕಾರವು ಆದೇಶವಾಗಿ ಬಂದು ಗೋ4ಅಗ್‌4ಭ್ಯಾಮ್‌ 
ಎಂದಾಗುತ್ತದೆ. ತದನಂತರ ಮೂರು ಸಂಧಿಗಳಿಂದ ಮೂರು ರೂಪಗಳಾಗುತ್ತವೆ. 
1. ಅವಜ್‌ ಆದೇಶ ಬಂದಾಗ, ಗವ--ಅಗ್‌--ಭ್ಯಾಮ್‌ ಎಂದಿದ್ದಾಗ, “ಸವರ್ಣ 
ದೀರ್ಫದಿಂದ' ಗವಾಗ್ಸ್ಯಾಮ್‌ ಎಂದು ರೂಪವಾಗುತ್ತದೆ. 2. ಪ್ರಕೃತಿಭಾವ ಬಂದಾಗ, 
ಗೋ- ಅಗ್ಳಾ ಮ್‌ಎಗೋಳಿಗ್ಸಾ ಕಮ್‌ ಎಂದು ರೂಪವಾಗುತ್ತದೆ. 3. ಗೋ4ಅಗ್ಗಾ ಮ್‌ 
ಎಂದಿದ್ದಾಗ, “ಪೂರ್ವರೂಪ” ಬಂದು, ಗೋತಗ್ಯಾ $ಮ್‌ ಎಂದು ರೂಪವಾಗುತ್ತದೆ. 
ಹೀಗೆ ತೃತೀಯಾ ವಿಭಕ್ತಿ ದ್ವಿವಚನದಲ್ಲಿ ಗವಾಗ್ಧಾ ಮ್‌, ಗೋಲಗ್ಯಾ ಮ್‌, ಗೋಗ್ಳಾ ಮ್‌ 
ಎಂಬ ರೂಪಗಳು ಸಿದ್ಧವಾಗುತ್ತದೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಇದೇ ರೀತಿಯ ಪ್ರಕ್ರಿಯೆಯಿಂದ ರೂಪಗಳು 
ಕೆಳಗಿನ ಕೋಷ್ಟಕದಲ್ಲಿ ತೋರಿಸಿದ ರೀತಿಯಲ್ಲಿ ಇರುತ್ತವೆ. 

ಉದಾ- ಗೋಚೇ, ಗೋಚಃ-ಚತುರ್ಥೀ, ಪಳ್ಬುಮೀ ಏಕವಚನಗಳಲ್ಲಿ ಕ್ರಮವಾಗಿ 
ಗೋ4ಅಚ್‌4ಜ್‌(ಏ) ಎಂದಿದ್ದಾಗ, ಹಿಂದಿನ ಪ್ರಕ್ರಿಯೆಯನ್ನು ಅನುಸರಿಸಿ ಗೋಚೇ 
ಎಂದೂ, ಹಾಗೆಯೇ ಗೋ4ಅಚ್‌4ಜಸಿ(ಅಸ್‌ ) ಎಂದಿದ್ದಾಗ, ಗೋಚಃ ಎಂದೂ 
ರೂಪಗಳು ಸಿದ್ದವಾಗುತ್ತವೆ. : 

ಉದಾ- ಗವಾಗ್ಸಾ ಮ್‌. ಗೋಅಗ್ಳಾ ಕಮ್‌. ಗೋಗ್ಳ್ಯ್ಯಾ ಮ್‌ - ಚತುರ್ಥೀ, 
ಪಣ್ಣುಮೀ ದ್ವಿವಚನಗಳಲ್ಲಿ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಗವಾಗ್ಭ್ಯ್ಯ ಮ್‌, 
ಗೋಅಗ್ಭಾ ಮ್‌, ಗೋಗ್ಯಾ ಜಮ್‌ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಚಾ ಗವಾಗ್ಭ (ಃ, RE ೫ ಗೋಗ್ಗೆ ಜಿ-ಚತುರ್ಥ್ಧೀ, ಪಣ್ಣುಮೀ 
ಬಹುವಚನಗಳಲ್ಲಿ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಗವಾಗ್ಛ ಣೆ ಗೋಳಗ್ಯ ಣೆ 
ಗೋ*ಗ್ಭಃ ಎಂಬ ರೂಪಗಳು ಸಿದ್ಧಿಸುತ್ತವೆ. 

ಜಾ ಗೋಚಃ, ಗೋಚೋಃ- ಷಷ್ಠೀ ಏಕವಚನದಲ್ಲಿ ಗೋ. ಜಸ್‌ ಎಂದಿದ್ದಾಗ, 
ಹಿಂದಿನಂತೆಯೇ “ಅಚಃ” ಎಂಬ ಸೂತ್ರದಿಂದ "ಅ' ಕಾರ ಲೋಪವಾಗಿ ಗೋಚಃ 
ಎ೦ದೂ, ದ್ವಿವಚನದಲ್ಲಿ ಗೋಚೋಃ ಎಂದೂ ಬಹುವಚನದಲ್ಲಿ ಗೋಚಾಮ್‌ ಎಂದೂ 
ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಗೋಚಿ, ಗೋಚೋಃ-ಸಪ್ತಮೀ ಏಕ ವಚನದಲ್ಲಿ ಗೋಚಿ ಎಂದೂ 
ದ್ವಿವಚನದಲ್ಲಿ ಗೋಚೋಃ ಎಂದೂ ಹಿಂದಿನ ಪ್ರಕಿಯೆಯಂತೆಯೇ ರೂಪಗಳು 
ಸಿದ್ಧವಾಗಿವೆ. 

ಉದಾ- ಗವಾಕ್ಟುಗೋಳಕ್ಸುಗೋತಕ್ಷು -ಸಪ್ತಮೀ ಬಹುವಚನದಲ್ಲಿ ಗೋ. ಅಚ್‌-- 
ಸುಪ್‌(ಸು) ಎಂದಿದ್ದಾಗ, “ರುಲಾ೦ ಜಶೋತನ್ನೇ(8.2.36)” ಸೂತ್ರದಿಂದ “ಚ್‌' 


422 


ಕಾರಕ್ಕೆ ಜಶ್ವ(ಜ್‌) ಕಾರ ಬಂದು, ಗೋ4ಅಜ್‌+ಸು ಎಂದಿದ್ದಾಗ, “ಖರಿ ಚ(8-4- 
55)” ಸೂತ್ರದಿಂದ “ಜ್‌” ಕಾರಕ್ಕೆ ಚರ್ತ್ವದಿ೦ದ “ಚ್‌' ಕಾರವು ಬಂದು, ಗೋ4ಅಚ್‌4+ಸು 
ಎಂದಾಗುತ್ತದೆ. ತದನಂತರ ಆ "ಚ್‌' ಕಾರಕ್ಕೆ “ಜೋಃ ಕುಃ” ಎಂಬ ಸೂತ್ರದಿಂದ 
'ಕ್‌' ಕಾರವು ಬಂದು ಗೋ%ಅಕ್‌.ಸು ಎಂದಿದ್ದಾಗ, “ಆದೇಶ ಪ್ರತ್ಯಯಯೋಃ?” 
ಎ೦ಬ ಸೂತ್ರದಿಂದ "ಸು' ನಲ್ಲಿರುವ "ಸ್‌' ಕಾರಕ್ಕೆ ಷತ್ವ ಬಂದು "ಕ್‌' ಮತ್ತು "ಷ್‌ 
ಕಾರಗಳು ಸೇರಿ "ಕ್ಲ್‌' ಎಂದಾಗುತ್ತದೆ. ಹೀಗೆ ಗವಾಕ್ಷು, ಗೋಅಕ್ಷು, ಗೋಕಕ್ಷು ಎಂದು 
ಮೂರು ರೂಪಗಳಾಗುತ್ತವೆ. 

ಸಮ್ಲೋಧನ ವಿಭಕ್ತಿಯಲ್ಲಿಯೂ ಎಲ್ಲ ವಚನಗಳಲ್ಲಿಯೂ ಪ್ರಥಮಾ ವಿಭಕ್ತಿಯ 
ರೂಪಗಳನ್ನೇ ಹೊಂದಿರುತ್ತವೆ. 


ಗತ್ಯರ್ಥದಲ್ಲ ಗೋಅಇಗ್‌್‌ ಶಬ್ದದ ರೂಪಗಳು 


ಲಘುಸಿದ್ಧಾಂತ ಕೌಮುದೀ 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಗವಾಕ್‌, ಗವಾಗ್‌ ಗವಾಚ್ಟಿ ಗೋಅಖೆ, 
ಗೋಚೀ ಗೋಅಕ್‌, ಗೋತಕ್‌,ಗೋಗ್‌, 
ಗೋಅಗ್‌ ಗೋಂಳ್ಟ್‌ 
ದ್ವಿತೀಯಾ ಗವಾಕ್‌, ಗವಾಗ್‌ ಗವಾಣ್ಟ್‌ ಗೋಕ್‌, 
ಗೋಚೀ ಗೋಅಕ್‌, ಗೋ*ಗ್‌, 
ಗೋಅಗ್‌ ಗೋ*ಪ್ಸೆ 
ಗೋಲ್‌ 
ತೃತೀಯಾ ಗೋಚಾ ಗವಾಗ್ಳಿಃ ಗೋಲಗ್ಗಿಃ, 
ಗವಾಗ್ಭಾ ಮ್‌ ಗೋಅಗ್ಭಾ ಕಮ್‌ ಗೋತಗ್ಯಾ ಕಮ್‌ 
ಗೋಂಗಿಃ 
ಚತುರ್ಥೀ ಗೋಜೇ ಗವಾಗ್ಭ ಜೆ ಗೋಅಗ್ಫ .ೆ 
ಗವಾಗ್ಭಾ ಮ್‌ ಗೋಅಗ್ಭಾ ಕ್‌ ಗೋ*ಗ್ಳಾ ಕ್‌, 
ಗೋ*ಗ್ಳ ಣೆ 
ಪಣ್ಣುಮೀ ಗೋಚಃ, ಗೋಅಗ್ಳಾ ಕಮ್‌ ಗೋತಗ್ಯಾ ಕಮ್‌ 
ಗವಾಗ್ಭಾ ಮ್‌. ಗೋಅಗ್ಳ್ಛ .ೆ ಗೋಗ್ಯ .ೆ 
ಗವಾಗ್ಛ ಕೆ 
ಷಷ್ಠೀ ಗೋಚಃ ಗೋಚೋಃ ಗೋಚಾಮ್‌ 
ಸಪ್ತಮೀ ಗೋಚಿ.ಗೋಚೋಃ ಗವಾಕ್ಷು ಗೋಲಕ್ಸು, ಗೋಕ್ಷು 
ಸಮ್ಪೋಭನ ಹೇ ಗವಾಕ್‌, ಹೇ ಗೋಚೀ, ಹೇಗವಾಖ್ಟೆ, 
ಹೇ ಗವಾಗ್‌, ಹೇ ಗೋಅಗ್‌, ಹೇಗೋಅಜ್ಡಿ, 


ಷಡ್ಲಿಜ್ಸ್‌ ಪ್ರಕರಣಮ್‌ (ಹ.ನ.) 423 


ಹೇ ಗೋಅಕ್‌, ಹೇ ಗೊೋಗ್‌ ಹೇ ಗೋಡಚಿ 
ಹೇ ಗೋತಕ್‌ 
ಸೂಚನೆ- ಮೇಲೆ ಹೇಳಿದ ರೂಪಗಳೆಲ್ಲ ಗತ್ಕರ್ಥಕ ಧಾತುವಿಗೆ ಸಂಬಂಧಿಸಿದ್ದು. 


ಸೂಚನೆ- ಎರಡನೆಯ ಅರ್ಥವಾದ ಪೂಜಾರ್ಥಕ ಗೋಪೂರ್ವಕ ಅಣ್‌ 
ಧಾತುವಿನ ರೂಪಗಳು ನಾಇಗ್ಲೇಃ ಪೂಜಾಯಾಮ್‌(6-4-30) ಸೂತ್ರದಿಂದ "ನ್‌” 
ಕಾರದ "ರೋಪದ' ನಿಷೇಧವಾದ ನಂತರ ಗೋ4ಅಇಗ್ಡ್‌ ಎಂದಿರುತ್ತದೆ. ಇದಕ್ಕೆ 
"ಪ್ರಾತಿಪದಿಕ-ಸಂಜ್ಠೆ? ಬಂದ ಮೇಲೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಬೇಕು. 

ಉದಾ-ಗವಾಜ್‌,ಗೋಅಜ್‌,ಗೋತಜ್‌- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳ 
ಏಕವಚನಗಳಲ್ಲಿ, ಗೋ-ಅಣಗ್ಟ್‌*ಸು (ಸ್‌) ಮತ್ತು ಗೋ*ಅಣಇಗ್ಟ್‌* ಅಮ್‌ ಎಂದಿದ್ದಾಗ, 
“ಸ್ವಮೋರ್ನಪುಂಸಕಾತ್‌(7-1-33)” ಸೂತ್ರದಿಂದ "ಸು(ಸ್‌)' ಮತ್ತು "ಅಮ್‌' ಗಳಿಗೆ 
ಲುಕ್‌ ಬಂದು “ಸಂಯೋಗಾನ್ವಸ್ಯ ಲೋಪಃ(8-2-23)” ಸೂತ್ರದಿಂದ “ಜ್‌' ಕಾರಕ್ಕೆ 
"ಲೋಪ' ಬರುತ್ತದೆ. "ಸ್‌' ಕಾರದ ಸಂಯೋಗದಿಂದ "ನ್‌' ಕಾರದ ಸ್ಥಾನದಲ್ಲಿ ಶ್ಚುತ್ವ 
ಬಂದು “ಇಗ್‌' ಕಾರವಾಗಿತ್ತು. "ಚ್‌' ಕಾರವು ಲೋಪವಾಗುವುದರಿಂದ, "ನಿಮಿತ್ತಾಪಾಯೇ 
ನೈಮಿತ್ತಿಕಸ್ಕಾಪ್ಯಪಾಯಃ' ಎಂಬ ನಿಯಮದಿಂದ “ಇ ಕಾರವು "ನ್‌' ಕಾರದ 
ರೂಪದಲ್ಲಿ ಇರುತ್ತದೆ. ಹೀಗಾಗಿ ಗೋ4ಅನ್‌ ಎಂದಾಗುತ್ತದೆ. “ಕ್ವಿನ್ನತ್ಯಯಸ್ಯ ಕುಃ(8- 
2-62)” ಸೂತ್ರದಿಂದ "ನ್‌' ಕಾರದ ಸ್ಥಾನದಲ್ಲಿ ಕುತ್ಸ(ಜ್‌) ಬಂದು ಗೋ ಅಜ್‌ 
ಎಂದಾಗುತ್ತದೆ. ಮೂರೂ ಸಂಧಿಗಳಿಂದ ಕ್ರಮವಾಗಿ ಅಂದರೆ 1. ಅವಜ್‌ ಆದೇಶ 
ಬಂದ ಮೇಲೆ ಸವರ್ಣದೀರ್ಫದಿಂದ, ಗವಾಜ್‌, ಪ್ರಕೃತಿಭಾವ ಬಂದು, ಗೋಅಜ್‌ 
ಮತ್ತು "ಪೂರ್ವರೂಪ' ದಿಂದ ಗೋಇಜ್‌ ಹೀಗೆ ಗವಾಜ್‌, ಗೋಅಜ್‌, ಗೋಜ್‌ 
ಎಂಬ ಮೂರು ರೂಪಗಳು ಸಿದ್ಧವಾಗುತ್ತದೆ. 

ಅಜಾದಿ ವಿಭಕ್ತಿ ಪ್ರತ್ಯಯಗಳು ಪರದಲ್ಲಿದ್ದಾಗ “ಅಚಃ(6-4-138)” ಸೂತ್ರದಿಂದ 
“ಅ' ಕಾರಕ್ಕೆ ಲೋಪವಾಗುವುದಿಲ್ಲ. ಯಾಕೆಂದರೆ "ನ್‌' ಕಾರಕ್ಕೆ ಲೋಪ ಬಂದ 
ನಂತರ ಅದು ಅನ್ವಯಿಸುತ್ತದೆ. ಇಲ್ಲಿ ಪೂಜಾರ್ಥದಲ್ಲಿ “ನಾಇಗ್ಬೇಃ ಪೂಜಾಯಾಮ್‌(6- 
4-30)” ಸೂತ್ರದಿಂದ "ನ್‌' ಕಾರ ರೂಪವು ನಿಷೇಧಿಸಲಾಗಿದೆ. 

ಉದಾ- ಗವಾಜ್ದೀ, ಗೋಲ್‌ಜ್ಟೀ, ಗ್ಯೋಳ್ಸೇ- ಪ್ರಥಮಾ ಮತ್ತು ದ್ವಿತೀಯಾ 
ವಿಭಕ್ತಿಗಳ ದ್ವಿವಚನಗಳಲ್ಲಿ ಗೋ4ಅಇಗ್ವ್‌೬ಔ, ಮತ್ತು ಗೋ4ಅಇಗ್ಸ್‌ ಔಟ್‌ (8) 
ಎಂದಿದ್ದಾಗ, “ನಪುಂಸಕಾಚ್ಚ(7-1-19)” ಸೂತ್ರದಿಂದ "ಶೀ'(ಈ) ಆದೇಶವು ಬಂದು, 
ಗೋ* ಅಳ್‌ ಈಗೋ- ಅಲ್ಲೇ ಎಂದಾಗುತ್ತದೆ. ಈಗ ಹಿ೦ದಿನಂತೆ ಅವಜ್‌ ಆದೇಶ 
ಬಂದು, "ಸವರ್ಣದೀರ್ಥ', "ಪ್ರಕೃತಿಭಾವ' ಮತ್ತು "ಪೂರ್ವರೂಪ' ಸಂಧಿಗಳಾಗಿ, 
ಗವಾಇ್ಛೇ, ಗೋಲ್‌ಜ್ಟೇ, ಗೋಜೇ ಎಂಬ ಮೂರು ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಗವಾಖ್ಟ್‌, ಗೋಅಖಲ್ಜೆ, ಗೋತಚ್ಣಿ-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳ 
ಬಹುವಚನಗಳಲ್ಲಿ, ಗೋ. ಅಇಗ್ಟ್‌- ಜಸ್‌(ಅಸ್‌) ಮತ್ತು ಗೋ-*ಅಣಗ್ಟ್‌*ಶಸ್‌(ಅಸ್‌) 
ಎಂದಿದ್ದಾಗ, "ಅಸ್‌' ಗಳ ಸ್ಥಾನಗಳಲ್ಲಿ “ಜಶ್ಮಸೋಃ ಶಿ” ಎಂಬ ಸೂತ್ರದಿಂದ 


424 ಲಘುಸಿದ್ಧಾಂತ ಕೌಮುದೀ 


ಶಿ(ಇ) ಆದೇಶವು ಬಂದು, ಗೋ* ಅಳ್‌ ಇ ಎಂದಿದ್ದಾಗ, “ನ್‌' ಕಾರಕ್ಕೆ ಲೋಪ 
ಬಾರದೇ ಇರುವುದರಿಂದ “ಉಗಿದಚಾಂ ಸರ್ವನಾಮಸ್ಥಾನೇಂಧಾತೋಃ(7-1-70)” 
ಸೂತ್ರದಿಂದ "ನುಮ್‌' ಆಗಮವು ಬರುವುದಿಲ್ಲ. “ನಪುಂಸಕಸ್ಯ ರುಲಚಃ(7-1- 
72)” ಸೂತ್ರದಿ೦ಂದಲೂ “ನುಮ್‌' ಆಗಮವು ಬರುವದಿಲ್ಲ. ಯಾಕೆಂದರೆ ಈ ಸೂತ್ರದ 
ಅರ್ಥದ ಪ್ರಕಾರ, ಯಾವ ರುಲ್‌- ವರ್ಣಕ್ಕೆ ನುಮ್‌ ವಿಧಾನವು ಮಾಡಲಾಗಿದೆಯೋ, 
ಆ ರುಲ್‌ ವರ್ಣವು ಅಚ್‌ ವರ್ಣಕ್ಕಿಂತ ಪರದಲ್ಲಿರಬೇಕಾಗುತ್ತದೆ. ಆದರೆ ಇಲ್ಲಿ 
“ರುಲ್‌' ವರ್ಣವು “ಹಲ್‌'ವರ್ಣಕ್ಕೆ ಪರದಲ್ಲಿದೆ. ಅಂದರೆ “ಅಚ್‌' ವರ್ಣಕ್ಕೆ ಪರದಲ್ಲಿ 
ಇಲ್ಲ. ಆದ್ದರಿಂದ ಗೋ ಅಇಗ್ಟ್‌*- ಇಗೋ ಅಳ್‌ ಎಂದಾಗಿದೆ. ಮೂರು ಸಂಧಿಗಳ 
ನಿಯಮಗಳಿಂದ ಅಂದರೆ ಅವಜ್‌ ಆದೇಶವು ಬಂದು ಸವರ್ಣದೀರ್ಫ, ಪ್ರಕೃತಿಭಾವ 
ಮತ್ತು ಪೂರ್ವರೂಪ ಸಂಧಿಗಳಾಗಿ ಗವಾಇ್ಟ್‌ ಗೋಅಣ್ಟೆಿ, ಗೋತಚ್ಸಿ ಎಂಬ ರೂಪಗಳು 
ಸಿದ್ಧವಾಗುತ್ತವೆ. 

ಉದಾ- ಗವಾಇಗ್ವಾ ಗೋಅಣಇಗ್ವಾ ಗೋಂಣಗ್ವಾ- ತೃತೀಯಾ ವಿಭಕ್ತಿ ಎಕವಚನದಲ್ಲಿ 
ಗ್‌. ಅಇಗ್ವ್‌*ಟಾ (ಆ) ಎಂದಿದ್ದಾಗ, ಹಿಂದಿನಂತೆ ಮೂರು ಸಂಧಿಗಳಿಂದ ಅಂದರೆ 
ಅವಜ್‌ ಆದೇಶವು ಬಂದು ಸವರ್ಣದೀರ್ಫ, ಪ್ರಕೃತಿಭಾವ ಮತ್ತು ಪೂರ್ವರೂಪಗಳು 
ಬಂದು ಸಂಧಿಗಳಾಗಿ ಗವಾಇಗ್ವಾ, ಗೋಅಇಗ್ಸಾ, ಗೋತಳಇಗ್ಸ್‌ ಎಂಬ ಮೂರು 
ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಗವಾಜನ್ಸ್ಯಾವರ್‌, ಗೋಅಜನ್ಸಾ ್ಯವರ್‌,ಗೋತಜಸ್ಸಾ ್ಯವರ್‌- 
ತೃತೀಯಾ,ಚತುರ್ಥೀ ಮತ್ತು ಪಳ್ಳುಮೀ ವಿಭಕ್ತಿ ದ್ವಿ ವಚನಗಳಲ್ಲಿ ಗೋ--ಅಣ್ಟ್‌* ಭ್ಯಾಮ್‌ 
ಎಂದಿದ್ದಾಗ, “ಚ್‌' ಕಾರಕ್ಕೆ “ಸಂಯೋಗಾನ್ತಸ್ಯ ಲೋಪಃ(8-2-23)” ಸೂತ್ರದಿಂದ 
"ಲೋಪವಾಗಿ' "ನಿಮಿತ್ತಾಪಾಯೇ ನೈಮಿತ್ತಿಕಸ್ಕಾಪ್ಯಪಾಯಃ' ಎ೦ಬ ನಿಯಮದಿಂದ 
“ಯ್‌” ಕಾರವು "ನ್‌' ಕಾರದ ರೂಪವನ್ನು ತಾಳುತ್ತದೆ. ಆಗ ಗೋ* ಅನ್‌.-ಭ್ಯಾಮ್‌ 
ಎಂದಾಗುತ್ತದೆ. ಆಗ "ನ್‌' ಕಾರಕ್ಕೆ “ಕ್ವಿನ್ನತ್ಯಯಸ್ಯ ಕುಃ(8-2-62)” ಸೂತ್ರದಿಂದ 
ಕುತ್ವಜ್‌) ಬಂದು, “ಜ್‌” ಕಾರ ಆಗಿ ಗೋಅಜ್‌ಭ್ಯಾಮ್‌ ಎಂದಿರುತ್ತದೆ. ಆಗ 
ಮೂರು ಸಂಧಿಗಳಿಂದ ಅಂದರೆ 1. ಅವಜ್‌ ಆದೇಶವು ಬಂದು ಸವರ್ಣದೀರ್ಪ, 
2, ಪ್ರಕೃತಿಭಾವ ಮತ್ತು 3. ಪೂರ್ವರೂಪ ಸಂಧಿಗಳಿಂದ ಗವಾಜ್‌ಭ್ಯಾಮ್‌, 
ಗೋಅಜ್‌ಭ್ಯಾಮ್‌, ಗೋಇಜ್‌ಭ್ಯಾಮ್‌ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಇದೇ ತರಹ ತೃತೀಯಾ ವಿಭಕ್ತಿ ಬಹುವಚನದಲ್ಲಿಯೂ ಭಿಸ್‌ ಪ್ರತ್ಯಯವನ್ನು 
ಸೇರಿಸಿದಾಗ ಗವಾಜ್‌ಭಿಃ, ಗೋಅಜ್‌ಭಿಃ, ಗೋಜ್‌ಭಿಃ ಎ೦ಬ ಮೂರು ರೂಪಗಳು 
ಸಿದ್ಧವಾಗುತ್ತವೆ. 

ಉದಾ- ಚತುರ್ಥೀ, ಪಣ್ಣುಮೀ ವಿಭಕ್ತಿ ಏಕವಚನಗಳಲ್ಲಿ, ಅಜಾದಿ ಪ್ರತ್ಯಯಗಳು 
ಪರದಲ್ಲಿರೋಣದರಿಂದ, ತೃತೀಯಾ ವಿಭಕ್ತಿ ಏಕವಚನದ ಪ್ರಕ್ರಿಯೆಯನ್ನು 
ಅನುಸರಿಸುತ್ತವೆ. ಅಂದರೆ ಚತುರ್ಥೀ ಏಕವಚನದಲ್ಲಿ ಗವಾಇಸೀ, ಗೋಲಇಗಸ್ಟೀ 
ಮತ್ತು ಗೋಇಇಗ್ಸೇ ಎಂಬರೂಪಗಳು ಮತ್ತು ಪಳ್ಳುಮೀ ಏಕವಚನದಲ್ಲಿ ಗವಾಇ್ದುಃ, 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ನ.) 425 


ಗೋಅಇ್ಗಃ ಮತ್ತು ಗೋಇ್ಯಃ ಎಂಬ ರೂಪಗಳನ್ನು ಪಡೆಯುತ್ತವೆ. 

ಉದಾ- ಚತುರ್ಥೀ ಮತ್ತು ಪಳ್ಟುಮೀ ಬಹುವಚನಗಳಲ್ಲಿ ಹಲಾದಿ ಪ್ರತ್ಯಯವಾದ 
'ಭ್ಯಸ್‌' ಪರದಲ್ಲಿರುವದರಿಂದ ಹಿಂದಿನಂತೆ ಪ್ರಕ್ರಿಯೆಯನ್ನು ಅನುಸರಿಸಿದಮೇಲೆ 
ಗೋ-ಅಇ*ಭ್ಯಸ್‌ ಎಂದಿದ್ದಾಗ, ಹಿಂದೆ ಹೇಳಿದ ಹಲಾದಿ ಪ್ರತ್ಯಯಗಳು 
ಪರದಲ್ಲಿದ್ದಾಗ ಹೇಳಿದ ನಿಯಮಗಳನ್ನನುಸರಿಸಿ ಗೋ- ಅಜ್‌. ಭ್ಯಸ್‌ ಎಂದಾಗಿ, 
ಟ್‌ ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಹಿಂದಿನಂತೆ ಮೂರು ಸಂಧಿಗಳಿಂದ 
ಗವಾಜ್ಭ್ಯಃ, ಗೋಅಜ್ಭ್ಯಃ ಮತ್ತು ಗೋತಜ್ಛ್ಯಃ ಎಂದು ಮೂರು ಮೂರು 
ರೂಪಗಳಾಗುತ್ತವೆ. 

ಇದೇ ರೀತಿಯಲ್ಲಿ ಷಷ್ಠೀ ವಿಭಕ್ತಿಯ ಎಲ್ಲ ವಚನಗಳಲ್ಲೂ ಜಸ್‌(ಅಸ್‌) , ಓಸ್‌, 
ಆಮ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ, ಮೇಲಿನ ಪ್ರಕ್ರಿಯೆಗಳನ್ನೇ ಅನುಸರಿಸಿ ಕೆಳಗಿನ 
ಕೋಷ್ಟಕದಲ್ಲಿ ಕೊಟ್ಟಿರುವ ರೂಪಗಳನ್ನು ಪಡೆಯುತ್ತವೆ. 

ಸೂಚನೆ- ಸಪ್ತಮೀ, ಏಕವಚನ, ದ್ವಿ ವಚನಗಳಲ್ಲಿ “ಜಿ' "ಓಸ್‌' ಪ್ರತ್ಯಯಗಳು(ಅಜಾದಿ) 
ಪರದಲ್ಲಿದ್ದಾಗ, ಹಿಂದಿನ ಪ್ರಕ್ರಿಯೆಯನ್ನೇ ಅನುಸರಿಸಿ ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಿರುವ 
ರೂಪಗಳನ್ನು ಪಡೆಯುತ್ತವೆ. 

ಉದಾ-ಸಪ್ತಮೀ ವಿಭಕ್ತೀ ಬಹುವಚನದಲ್ಲಿ, ಗೋ-*ಅಇಳ್ಕಿ*ಸುಪ್‌(ಸ್‌) 
ಎಂದಿದ್ದಾಗ, "ಜ್‌' ಕಾರ ಬರುವವರೆಗಿನ ಪ್ರಕ್ರಿಯೆಯ ನಂತರ “ಜ್‌' ಕಾರಕ್ಕೆ "ಸುಪ್‌(ಸು)' 
ಪರದಲ್ಲಿದ್ದಾಗ “ಜ್ಹೋಃ ಕುಕ್ಬುಕ್‌' ಶರಿ” ಎಂಬ ಸೂತ್ರದಿಂದ "ಜ್‌' ಕಾರಕ್ಕೆ ವೈಕಲ್ಲಿಕ 
ವಾಗಿ ಕುಕ್‌(ಕ್‌) ಆಗಮ ಬಂದು “ಚಯೋ ದ್ವಿತೀಯಾಃ ಶರಿ ಪೌಷ್ಠರಸಾದೇರಿತಿ 
ವಾಚ್ಯಮ್‌” ಎಂಬ ವಾರ್ತಿಕದಿಂದ "ಕ್‌' ಕಾರದ ಸ್ಥಾನದಲ್ಲಿ ವೈಕಲ್ಪಿಕ ದ್ವಿತೀಯ 
ವರ್ಣವಾದ "ಖ್‌' ಕಾರ ಆದೇಶವಾಗಿ ಬಂದು ಅವಜ್ಞಾದೇಶ ಪಕ್ಷದಲ್ಲಿ ಗವಾಜ್ಞ್‌ಷು, 
ಎಂದು ರೂಪವು ಸಿದ್ಧವಾಗುತ್ತದೆ. 

ದ್ವಿತೀಯ ವರ್ಣ ಬಾರದ ಪಕ್ಷದಲ್ಲಿ "ಕ್‌' "ಷ್‌' ಗಳು ಸೇರಿ "ಕ್ಲ್‌' ಎಂದಾಗಿ 
ಗವಾಜ್‌ಕ್ಷು ಎಂದು ರೂಪವಾಗುತ್ತದೆ (ಇಲ್ಲಿ "ಸ್‌' ಕಾರಕ್ಕೆ "ಷ್‌' ಕಾರವು 
“ಆದೇಶಪ್ರತ್ಯಯಯೋಃ” ಎಂಬ ಸೂತ್ರದಿಂದ ಬಂದಿದೆ). ಮೂರನೆಯ ರೂಪದಲ್ಲಿಯೂ 
"ಸ್‌' ಕಾರಕ್ಕೆ “ಷತ್ವ ಮಾತ್ರ ಬಂದು, ಗವಾಜ್‌ಷು ಎಂದು ರೂಪವಾಗಿದೆ. ಈ 
ಮೂರು ರೂಪಗಳು "ಅವಜ್‌' ಆದೇಶದಿಂದ ಬಂದ ಸವರ್ಣದೀರ್ಪದ ರೂಪಗಳು. 
ಈ ಮೂರು ರೂಪಗಳು ಮೊದಲನೆಯ ಪ್ರಭೇದಕ್ಕೆ ಸೇರಿದ್ದು. 

ಎರಡನೇ ಪ್ರಭೇದದಲ್ಲಿ ಪ್ರಕೃತಿಭಾವ ಇರುತ್ತದೆ ಉಳಿದ ಪ್ರಕ್ರಿಯೆಗಳೆಲ್ಲ ಮೊದಲನೇ 
ಪ್ರಭೇದಕ್ಕೆ ಸೇರಿದವುಗಳಾಗಿವೆ. 

ಮೂರನೆಯ ಪ್ರಭೇದವಾದ “ಪೂರ್ವರೂಪಸಂಧಿಗೆ' ಸೇರಿದ ಮೂರು ರೂಪಗಳು 
ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಂತೆ ಇರುತ್ತವೆ. 

ಉಳಿದ ಪ್ರಕ್ರಿಯೆಗಳೆಲ್ಲ ಮೊದಲೆರಡು ಪ್ರಭೇದಗಳಲ್ಲಿದ್ದಂತೆಯೇ ಇರುತ್ತದೆ. 


426 ಲಘುಸಿದ್ಧಾಂತ ಕೌಮುದೀ 
ಪೂಜಹಾರ್ಥದಲ್ಲ ಗೋಅಇಾ್ದ್‌ ಶಬ್ದದ ರೂಪಗಳು 
ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಗವಾಜ್‌ ಗವಾಇ್ಮೇ ಗವಾಣ್ಟಿ 
ಗೋಅಜ್‌ ಗೋಅಇ್ಟೇ ಗೋಲಿ 
ಗೋತಜ್‌ ಗೋಳ್ಟೇ ಗೋಣಿ 
ದ್ವಿತೀಯ ಗವಾಜ್‌ ಗವಾಇಣ್ದೇ ಗವಾಣ್ಟ್‌ 
ಗೋಅಜ್‌ ಗೋಅಳ್ಸೇ ಗೋಅಫ್ಣೆ 
ಗೋ*ಜ್‌ ಗೋಂಣ್ಸೇ ಗೋಣಿ 
ತೃತೀಯಾ ಗವಾಇಸ್ಸಾ ಗವಾಜ್ಧಾ ಕ್ರಮ್‌ ಗವಾಜ್‌ಭಿಃ 
ಗೋಅಣ್ಣಾ ಗೋಅಜ್ಭಾ ಕಮ್‌ ಗೋಅಜ್‌ಭಿಃ 
ಗೋಂಣ್ಚಾ ಗೋಜಜ್ಧಾ ಮ್‌ ಗೋತಜ್‌ಭಿಃ 
ಚತುರ್ಥೀ ಗವಾಇಸ್ಟೇ ಗವಾಜ್ಭಾ ಕಮ್‌ ಗವಾಜ್‌ಭ್ಯಃ 
ಗೋಲಇಸ್ಟ್‌ ಗೋಅಜ್ಭಾ ಮ್‌ ಗೋಅಜ್‌ಭ್ಯಃ 
ಗೋಇಇಗ್ಸೇ ಗೋತಜ್ಯಾ ಕಮ್‌ ಗೋಳಭ್ಯಃ 
ಪಣ್ಣುಮೀ ಗವಾಣ್ಡಾಃ ಗವಾಜ್ಧಾ ತಮ್‌ ಗವಾಜ್‌ಭ್ಯಃ 
ಗೋಅಳ್ಬುಃ ಗೋಅಜ್ಭಾ ಕಮ್‌ ಗೋಅಜ್‌ಭ್ಯಃ 
ಗೋಇಳ್ಬುಃ ಗೋತಜ್ಸಾ ಕಮ್‌ ಗೋಇಜ್‌ಭ್ಯಃ 
ಷಷ್ಠೀ ಗವಾಇ್ದುಃ ಗವಾಇಗ್ಹೋಃ ಗವಾಇಗ್ಚಾಮ್‌ 
ಗೋಅಳ್ಳುಃ ಗೋಅಇಗ್ಟೋಃ  ಗೋಅಇಗ್ಸಾಮ್‌ 
ಗೋಇಳ್ಬುಃ ಗೋಂಇಗ್ಹೋಃ  ಗೋತಇಗ್ಟಾಮ್‌ 
ಸಪ್ತಮೀ ಗವಾಣ್ಟ್‌ ಗವಾಇಸ್ನೋಃ,  ಗವಾಜ್ಜ್‌ಷು 
ಗೋಅಜ್ಡಿ ಗೋಅಇಗ್ಟೋಃ, ಗವಾಜ್‌ಕ್ಸು, 
ಗೋಣಿ ಗೋಂಇಗ್ಹ್ಟೋಃ,  ಗವಾಜ್‌ಷು 
ಗೋಅಜ್‌ಖ್‌ಷು ಗೋಅಜ್‌ಕ್ಷು,  ಗೋಅಜ್‌ಷು 
ಗೋಇಜ್‌ಖ್‌ಷು ಗೋಜಸ್‌ಕ್ಟು, ಗೋಇಜ್‌ಷು 
ಸಮ್ಪೋಧನ ಹೇ ಗವಾಜ್‌! ಹೇ ಗವಾಅ್ಬೇ। ಹೇ ಗವಾ%ಜಿ ! 
ಹೇ ಗೋಅಜ್‌! ಹೇಗೋಅಲ್ಟೇ  ಹೇಗೋಅಜಚಿಿ! 
ಹೇ ಗೋತಜ್‌ | ಹೇ ಗೋ್ಸೇ।! ಹೇ ಗೋಣಿ! 


"ಚ್‌' ಕಾರಾ೦ತ ಶಬ್ದಗಳು ಇಲ್ಲಗೆ ಮುಗಿದವು 


ಷಡ್ಲಿಲ್‌ ಪ್ರಕರಣಮ್‌ (ಹ.ನ.) 427 


ಇನ್ನು ಸರ್ವನಾಮಸಂಜ್ಞೆ ಅಲ್ಲದ "ತ್‌' ಕಾರಾಂತ ಶಬ್ದಗಳು ಆರಂಭವಾಗುತ್ತವೆ. 

ಉದಾ-ಶಕ್ಕದ್‌,ಶಕೃತ್‌-(ಮಲ)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ 
ಏಕವಚನಗಳಲ್ಲಿ, ಶಕೃತ್‌*ಸು(ಸ್‌) ಮತ್ತು ಶಕೃತ್‌* ಅಮ್‌ ಎಂದಿದ್ದಾಗ, 
“ಸ್ಪಮೋರ್ನಪುಂಸಕಾತ್‌” ಎಂಬ ಸೂತ್ರದಿಂದ "ಸು' ಮತ್ತು "ಅಮ್‌' ಗಳಿಗೆ 
ಲೋಪ ಬಂದು, “ಶಕೃತ್‌' ಎಂದಿದ್ದಾಗ, "ತ್‌' ಕಾರಕ್ಕೆ “ರುಲಾಮ್‌ ಜಶೋತನ್‌ತೇ” 
ಎಂಬ ಸೂತ್ರದಿಂದ "ದ್‌' ಕಾರ ಬಂದು, ಶಕ್ಕೃದ್‌ ಎಂದಿದ್ದಾಗ, “ಖರಿ ಚ” ಎಂಬ 
ಸೂತ್ರದಿಂದ “ದ್‌' ಕಾರಕ್ಕೆ “ತ್‌' ಕಾರ ಬಂದು, ಶಕೃತ್‌ ಮತ್ತು ಶಕ್ಕದ್‌ ಎಂದು 
ಎರಡು ರೂಪಗಳಾಗುತ್ತವೆ. 

ಉದಾ- ಶಕೃತೀ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ, ಶಕೃತ್‌4ಔ 
ಮತ್ತು ಶಕೃತ್‌-ಔಟ್‌(ಔ) ಎಂದಿದ್ದಾಗ, “ನಪುಂಸಕಾಚ್ಚ(7-1-19)” ಸೂತ್ರದಿಂದ 
“ಔ' ಗೆ "ಶೀ'(ಈ) ಬಂದು, ಶಕೃತ್‌.-ಈ-ಶಕೃತೀ ಎಂದು ರೂಪವಾಗುತ್ತದೆ. 

ಉದಾ- ಶಕೃನ್ತೀ-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ ಶಕೃತ್‌ 
*ಜಸ್‌(ಅಸ್‌) ಮತ್ತು ಶಕೃತ್‌4ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಶ್ಮಸೋಃ ಶಿ?” ಎಂಬ 
ಸೂತ್ರದಿಂದ “ಅಸ್‌' ಗಳಿಗೆ "ಇ' ಆದೇಶ ಬಂದು, ಶಕೃತ್‌--ಇ ಎಂದಿದ್ದಾಗ, “ನಪುಂಸಕಸ್ಯ 
ರುಲಚಃ” ಎಂಬ ಸೂತ್ರದಿಂದ "ನುಮ್‌' ಆಗಮವು ಅಂತ್ಯ "ಅಚ್‌' ನ ನಂತರ 
ಬಂದು, ಶಕೃ4ನ್‌ತಿ=ಶಕೃನ್ತಿ ಎಂದು ರೂಪವಾಗುತ್ತದೆ. 

ತೃತೀಯಾದಿ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ವಿಕಾರವೂ ಇಲ್ಲದೆ 
ಕೇವಲ ವರ್ಣ ಜೋಡಣೆಯಿಂದ ಶಕೃತಾ ಇತ್ಯಾದಿ ರೂಪಗಳಾಗುತ್ತವೆ. 

ಇನ್ನು "ತ್‌' ಕಾರಕ್ಕೆ “ರುಲಾಮ್‌ ಜಶೋಇನ್‌ತೇ” ಎಂಬ ಸೂತ್ರದಿಂದ "ದ್‌' 
ಕಾರ ಬಂದು ಶಕ್ಕದ್‌ ಎಂದಿದ್ದಾಗ, ಇದಕ್ಕೆ ಪರದಲ್ಲಿ ಹಲಾದಿ ಪ್ರತ್ಯಯಗಳು ಇದ್ದಾಗ, 
ಶಕೃದ್ಧಾ ಕಮ್‌ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

"ತ್‌' ಕಾರಾನ್ತ "ಶಕೃತ್‌' ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಶಕೃತ್‌,ಶಕೃದ್‌ ಶಕೃತೀ ಶಕ್ಕನ್ನಿ 
ದ್ವಿತೀಯ ಶಕೃತ್‌,ಶಕೃದ್‌ ಶಕೃತೀ ಶಕ್ಕನ್ತಿ 
ತೃತೀಯ ಶಕೃತಾ ಶಕೃದ್ಧಾ ಕ್‌ ಶಕೃದ್ಧಿಃ 
ad ಶಕೃತೇ ಶಕ್ಕದ್ಧಾ ಮ್‌ ಶಕೃದ್ಧ ೫ 
ಪಣ್ಜುಮೀ ಶಕೃತಃ ಶಕ್ಕದ್ಧಾ ಕಮ್‌ ಶಕ್ಕದ್ಧ ಫೆ 
ಷಷ್ಠೀ ಶಕೃತಃ ಶಕೃತೋಃ ಶಕೃತಾಮ್‌ 
ಸಪ್ತಮೀ ಶಕೃತಿ ಶಕೃತೋಃ ಶಕೃ; ಸೆ 
ಸಮ್ಪೋಭನ ಹೇ ಶಕೃತ್‌!, ಹೇ ಶಕೃತೀ! ಹೇ ಶಕ್ಕನ್ನಿ! 


ಹೇ ಶಕೃದ್‌! 


428 ಲಘುಸಿದ್ಧಾಂತ ಕೌಮುದೀ 


ಸೂಚನೆ- “ತ್‌' ಕಾಕಾರಾನ್ತ “ಯಕೃತ್‌” ಶಬ್ದವು ಇದೇ ರೀತಿಯಲ್ಲಿ ರೂಪಗಳನ್ನು 
ಪಡೆಯುತ್ತದೆ. 

ಉದಾ- ದದತ್‌,ದದದ್‌(ದಾನಿಯ ಕುಲ)- ಡು-ದಾಇ್‌ ಎಂಬಲ್ಲಿರುವ "ದಾ' 
ಧಾತುವಿನಮೇಲೆ “ಶತೃ(ಅತ್‌)'ಪ್ರತ್ಯಯವನ್ನು ಸೇರಿಸಿ ದಾ* ಅತ್‌ ಎಂದಿದ್ದಾಗ, “ಕರ್ತರಿ 
ಶಪ್‌” ಎಂಬ ಸೂತ್ರದಿಂದ ಬಂದ “ಶಪ್‌(ಅ)' ಪ್ರತ್ಯಯವನ್ನು ಬಾಧಿಸಿ,"ಶ್ಲು ಗೆ 
(ಲೋಪ)' ಬಂದು, ಧಾತುವಿಗೆ ದ್ವಿತ್ವ ಬಂದು, ದಾದಾ* ಅತ್‌ ಎಂದಿದ್ದಾಗ, ಅಭ್ಯಾಸಕ್ಕೆ 
ಹ್ರಸ್ವ ಬಂದಮೇಲೆ, “ದಾ' ನಲ್ಲಿರುವ "ಆ' ಕಾರಕ್ಕೆ ಲೋಪ ಬಂದು, ದದತ್‌ ಎಂದು 
ರೂಪವಾಗುತ್ತದೆ. ಇದಕ್ಕೆ "ಪ್ರಾತಿಪದಿಕಸಂಜ್ಜೆ' ಬಂದಮೇಲೆ, ಪ್ರಥಮಾ ಮತ್ತು 
ದ್ವಿತೀಯಾವಿಭಕ್ತಿ ಏಕವಚನಗಳಲ್ಲಿ "ಸು' ಸೇರಿಸಿ ದದತ್‌.-ಸು ಮತ್ತು ದದತ್‌.-ಅಮ್‌ 
ಎ೦ದಿದ್ದಾಗ, "ಸು' ಮತ್ತು “ಅಮ್‌' ಗಳಿಗೆ ಲುಕ್‌(ಲೋಪ) ಬಂದು, ದದತ್‌ 
ಎಂದು ರೂಪವಾದಾಗ, *ತ್‌' ಕಾರಕ್ಕೆ ಜಶ್ಚ್ವ(ದ್‌) ದದದ್‌ ಎಂದಾಗಿ ಮತ್ತೆ "ದ್‌' 
ಕಾರಕ್ಕೆ ವೈಕಲ್ಪಿಕ ಚರ್ತ್ವದಿಂದ “ತ್‌' ಬಂದು, ದದತ್‌ ಎಂದು ರೂಪವಾಗುತ್ತದೆ. 
ಹೀಗೆ ದದತ್‌, ಮತ್ತು ದದದ್‌ ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ದದತೀ ಪ್ರಥಮಾ ಮತ್ತು ದ್ವಿತೀಯಾವಿಭಕ್ತಿ ದ್ವಿವಚನಗಳಲ್ಲಿ ದದತ್‌ಔ 
ಎಂದಿದ್ದಾಗ, “ನಪುಂಸಕಾಚ್ಚ(7-1-19)” ಸೂತ್ರದಿಂದ “ಔ' ಗೆ "ಶೀ'(ಈ) ಬಂದು, 
ದದತ್‌.- ಈ-ದದತೀ ಎಂದು ರೂಪವಾಗುತ್ತದೆ. 

(ವೈಕಲ್ಪಕವಾಗಿ'ನುಮ್‌'ಆಗಮವನ್ನು ವಿಧಿಸುವ ಸೂತ್ರ). 


ಸೂತ್ರ - 36ರ. ವಾ ನಪುಂಸಕಸ್ಯ (7.1.79) 

ವೃತ್ತಿಃ-ಅಭ್ಯಸ್ತಾತ್‌ ಪರಃ ಯಃ ಶತಾ ತದಂತಸ್ಯ ಕ್ಷೀಬಸ್ಯ ವಾ ನುಮ್‌ 
ಸರ್ವನಾಮಸ್ಥಾನೇ। ದದ ನ್ನಿ! ದದತಿ। ತುದತ್‌। 

ಅ.ವೃ.- “ನಾಭ್ಯಸ್ತಾಚ್ಛತುಃ(7-1-78)” ಸೂತ್ರದಿಂದ '"ಶತುಳ,: “ಇದಿತೋ 
ನುಮ್‌ಧಾತೋಃ(7-1-58)” ಸೂತ್ರದಿಂದ "ನುಮ್‌' ಮತ್ತು “ಉಗಿದಚಾಂ 
ಸರ್ವನಾಮಸ್ಥಾನೇಂಧಾತೋಃ(7-1-70)” ಸೂತ್ರದಿಂದ “ಸರ್ವನಾಮಸ್ಥಾನೇ' ಎಂಬ 
ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ-"ಅಭ್ಯಸ್ತ' ಸಂಜ್ಞೆಯುಳ್ಳ ಶಬ್ದದ ಪರದಲ್ಲಿರುವ ಶತ್ಯ-ಪ್ರತ್ಯಯಾನ್ತ 
ನಪುಂಸಕಲಿಜ್ಗ-ಶಬ್ದ! ಕ ಸರ್ವನಾಮಸ್ಥಾನವು ಪರದಲ್ಲಿದ್ದಾಗ, ವಿಕಲ್ಪವಾಗಿ ನುಮ್‌(ನ್‌) 
ಆಗಮವು ಬರುತ್ತದೆ. 

“ನಪುಂಸಕಸ್ಯರುಲಚಃ(7-1-72)” ಸೂತ್ರದಿಂದ ಪ್ರಾಪ್ತವಾದ ನುಮ್‌ ಆಗಮಕ್ಕೆ 
“ನಾಭ್ಯಸ್ತಾಚ್ಛತುಃ(7-1-78)” ಸೂತ್ರದಿಂದ ನಿಷೇಧವು ಬರುತ್ತದೆ. ಆದನ್ನು ವಿಕಲ್ಪ 
ಮಾಡುವುದಕ್ಕಾಗಿ ಈ ಸೂತ್ರವು ಪ್ರವೃತ್ತವಾಗಿದೆ. 

ಉದಾ- ದದನ್ತಿ-ದದತಿ- ದದತ್‌ ಪ್ರಥಮಾ ಮತ್ತು ದ್ವಿತೀಯಾ ಬಹುವಚನಗಳಲ್ಲಿ, 
ದದತ್‌4ಜಸ್‌(ಅಸ್‌) ಮತ್ತು ದದತ್‌+ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಮಸೋಃ ಶೀ 


ಷಡ್ಲಿಣ್ಣ್‌ ಪ್ರಕರಣಮ್‌ (ಹ.ನ.) 429 


ಎ೦ಬ ಸೂತ್ರದಿಂದ “ಶಿ' ಆದೇಶಗಳು ಬಂದು, ದದತ್‌4ಇ ಎಂದಿದ್ದಾಗ, "ಸರ್ವನಾಮ 
ಸ್ಥಾನ' ಸಂಜ್ಞೆ ಬಂದು, “ನಪು೦ಸಕಸ್ಕ ರುಲಚಃ(7-1-72)” ಸೂತ್ರದಿಂದ ನುಮ್‌(ನ್‌) 
ಆಗಮವು ಪ್ರಾಪ್ತವಾಗಿ ಅದಕ್ಕೆ “ಉಭೇಅಭ್ಯಸ್ತಮ್‌(6-1-5)” ಸೂತ್ರದಿಂದ 
“ಅಭ್ಯಸ್ತಸ೦ಜ್ಜೆಯು' ಬಂದು, “ನಾಭ್ಯಸ್ತಾಚ್ಛತುಃ(7-1-78)” ಸೂತ್ರದಿಂದ ಅದು 
ನಿಷೇಧವಾದಮೇಲೆ, “ವಾ ನಪುಂಸಕಸ್ಕ” ಸೂತ್ರದಿಂದ, ವೈಕಲ್ಲಿಕವಾಗಿ ನುಮ್‌(ನ್‌) 
ಆಗಮವು ಬಂದು, ದದನ್‌ತ್‌*- ಇ ಎಂದಿದ್ದಾಗ, "ನ್‌' ಕಾರಕ್ಕೆ ಅನುಸ್ವಾರ ಬಂದು, 
ದದನ್ನಿತ್‌4ಇ ಎಂದಿದ್ದಾಗ, “ಪರಸವರ್ಣ' ಬಂದು, ದದನ್‌ತ್‌4ಇ-ದದನ್ತಿ ಎಂದೇ 
ಆಗುತ್ತದೆ. “ನುಮ್‌' ಆಗಮವು ಬಾರದ ಪಕ್ಷದಲ್ಲಿ ದದತಿ ಎ೦ಬ ರೂಪವಿರುತ್ತದೆ. 

ತೃತೀಯಾದಿ ವಿಭಕ್ತಿಗಳಲ್ಲಿ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ ಯಾವ ವಿಕಾರವೂ 
ಆಗದೇ, ಕೇವಲ ಅಕ್ಷರ ಜೋಡಣೆ ಯಿಂದ ದದತಾ ಇತ್ಯಾದಿ ರೂಪಗಳು ಆಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ತ್‌ ಕಾರಕ್ಕೆ ಜಶ್ತ್ವ ಬಂದು, “ದ್‌' ಕಾರವಾಗುತ್ತದೆ. 
ಸುಪ್‌ ಪ್ರತ್ಯಯವು ಪರದಲ್ಲಿದ್ದಾಗ, ದದದ್ಭಾಮ್‌ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

“ತ್‌' ಕಾರಾನ್ಷ ದದತ್‌ ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ದದತ್‌, ದದದ್‌ ದದತೀ ದದನ್ವಿದದತಿ 
ದ್ವಿತೀಯ ದದತ್‌, ದದದ್‌, ದದತೀ ದದನ್ತಿ,ದದತಿ 
ತೃತೀಯ ದದತಾ ದದದ್ಭಾ ಕಮ್‌ ದದದ್ದಿ; 
ಚತುರ್ಥೀ ದದತೇ ದದದ್ಭಾ ಮ್‌ ದದದ್ಭ ಣೆ 
ಪಳ್ಳುಮೀ ದದತಃ ದದದ್ಭಾ ಕ್ರಮ್‌ ದದದ್ಧ $ 
ಷಷ್ಲೀ ದದತಃ ದದತೋಃ ದದತಾಮ್‌ 
ಸಪ್ತಮೀ ದದತಿ ದದತೋಃ ದದತ್ತು 
ಸಮ್ಲೋಭನ ಹೇ ದದತ್‌, ಹೇ ದದತೀ! ಹೇದದನ್ನಿ!, 
ಹೇದದದ್‌! ಹೇ ದದತಿ! 


ಉದಾ- ತುದತ್‌, ತುದದ್‌- (ದುಃಖವನ್ನುಕೊಡುವಂತಹ ಕುಲ) “ತುದ್‌' 
ಧಾತುವಿನ ನಂತರ ಶತೃ(ಅತ್‌) ಪ್ರತ್ಯಯವು ಬ೦ದು, ತುದತ್‌ ಎಂದಾಗುತ್ತದೆ. 

ಉದಾ -ಪ್ರಥಮಾ ಮತ್ತು ದ್ವಿತೀಯಾ ಏಕವಚನಗಳಲ್ಲಿ ತುದತ್‌4ಸು(ಸ್‌) ಮತ್ತು 
ತುದತ್‌.- ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌(7-1-33)” ಸೂತ್ರದಿಂದ 
ಆ "ಸು' ಮತ್ತು "ಅಮ್‌' ಗಳಿಗೆ "ಲುಕ್‌' ಬಂದು, ತುದತ್‌ ಎಂದಿರುತ್ತದೆ. ಅಂತ್ಯ 
'ತ್‌' ಕಾರಕ್ಕೆ ಜಶ್ವ್ವ ಬಂದು ತುದದ್‌ ಎಂದಾದಮೇಲೆ, ವೈಕಲ್ಪಿಕ ಚರ್ತ ಬಂದು, 
ತುದತ್‌ ಮತ್ತು ತುದದ್‌ ಎಂದು ಎರಡು ರೂಪಗಳಾಗುತ್ತವೆ. 


430 ಲಘುಸಿದ್ಧಾಂತ ಕೌಮುದೀ 


(ವೈಕಲ್ಪಕವಾಗಿ'ನುಮ್‌'ಅಗಮವನ್ನು ವಿಧಿಸುವ ಸೂತ್ರ). 

ಸೂತ್ರ - 366. ಆಹ್ಮ್ರೇನದ್ಯೋರ್ನುಮ್‌( 7.490) 

ವೃತಿಕ-ಅವರ್ಣಾಂತಾತ್‌ ಅಜ್ಲಾತ್‌ ಪರಃ ಯಃ ಶತುಃ ಅವಯವಃ ತದಂತಸ್ಯ 
ನುಮ್‌” ವಾ ಶೀನದ್ಯೋಃ। ತುದಂತೀ। ತುದತೀ। ತುದಂತಿ। 

ಪ.ಛೇ.- ಆತ್‌, ಶೀನದ್ಯೋಃ ನುಮ್‌। 

ಅ.ವೃ.- “ನಾಭ್ಯಸ್ತಾಚ್ಛತುಃ(7-1-87)” ಸೂತ್ರದಿಂದ "ಶತುಃ ಎಂಬ ಪದವು 
ಮತ್ತು “ವಾ ನಪುಂಸಕಸ್ಯ(7-1-79)” ಸೂತ್ರದಿಂದ "ವಾ'ಎಂಬ ಪದವು 
ಅನುವೃತ್ತವಾಗುತ್ತವೆ. “ಅಜ್ಗಸ್ಯ(6-4-1)7 ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ-"ಅ' ವರ್ಣಾನ್ತ ಅಂಗದ ಪರದಲ್ಲಿರುವ "ಶತೃ' ಪ್ರತ್ಯಯದ ಅವಯವಾಂಗಕ್ಕೆ 
ವಿಕಲವಾಗಿ "ನುಮ್‌' ಆಗಮವು ಬರುತ್ತದೆ. "ಶೀ' ಅಥವಾ "ನದೀ" ಸಂಜ್ಞೆವುಳ್ಳ 
ಪ್ರತ್ಯಯಗಳು ಪರದಲ್ಲಿದ್ದಾಗ - ಉದಾ- ತುದನ್ನೀ, ತುದತೀ- ಪ್ರಥಮಾ ಮತ್ತು 
ದ್ವಿತೀಯಾ ವಿಭಕ್ತಿ ದ್ವಿ-ವಚನಗಳಲ್ಲಿ, ತುದತ್‌*ಔ ಮತ್ತು ತುದತ್‌*ಔಟ್‌(ಔ) 
ಎಂದಿದ್ದಾಗ, “ನಪುಂಸಕಾಚ್ಚ(7-1-19)” ಸೂತ್ರದಿಂದ, "ಔ” ಗೆ "ಶೀ'(ಈ) ಆದೇಶವು 
ಬಂದು, ತುದತ್‌4ಶೀ(ಈ) ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ "ಶೀ” ನಲ್ಲಿರುವ 
"ಈ' ಕಾರವು ಪರದಲ್ಲಿದ್ದಾಗ, ವೈಕಲ್ಲಿಕವಾಗಿ "ನುಮ್‌' ಆಗಮವು ಬಂದು ತುದನ್‌ತ್‌- ಈ 
ಎಂದಾಗುತ್ತದೆ. "ನ್‌' ಕಾರಕ್ಕೆ ಅನುಸ್ವಾರ ಬಂದು, ಅದಕ್ಕೆ ಪರಸವರ್ಣ ಬಂದು, 
ತುದನ್‌ತ್‌4ಈ=ತುದನ್ನೀ ಎಂದು ರೂಪವಾಗುತ್ತದೆ. ನುಮಾಗಮಬಾರದ ಪಕ್ಷದಲ್ಲಿ, 
ತುದತೀ ಎಂದೇ ರೂಪವಿರುತ್ತದೆ, 


ಉದಾ-ತುದನ್ನಿ(2) - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ಬಹುವಚನಗಳಲ್ಲಿ, 
ತುದತ್‌4ಜಶ್‌(ಅಸ್‌) ಮತ್ತು ತುದತ್‌4ಶಸ್‌ (ಅಸ್‌ ) ಎಂದಿದ್ದಾಗ, “ಜಶ್ಮಸೋಃ ಶಿಃ” 
ಎಂಬ ಸೂತ್ರದಿಂದ “ಅಸ್‌ “ಗೆ "ಶಿ(ಇ) ಆದೇಶ ಬಂದು ತುದತ್‌*- ಇ ಎಂದಿದ್ದಾಗ, 
ಅದಕ್ಕೆ "ಸರ್ವನಾಮಸ್ಥಾನ-ಸಂಜ್ಞೆ' ಬಂದಮೇಲೆ, “ನಪುಂಸಕಸ್ಯ ರುಲಚಃ” ಎಂಬ 
ಸೂತ್ರದಿಂದ, “ನುಮ್‌' ಆಗಮವು ಅಂತ್ಯ "ಅಚ್‌' ನ ನಂತರ ಬಂದು, 
ತುದನ್‌ತ್‌.- ಇತುದನ್ತಿ ಎಂದಿದ್ದಾಗ, "ನ್‌' ಕಾರಕ್ಕೆ ಅನುಸ್ವಾರ, ಅದಕ್ಕೆ ಪರಸವರ್ಣ 
ಬಂದು, ತುದನ್ತಿ ಎಂದೇ ರೂಪವು ಸಿದ್ಧವಾಗುತ್ತದೆ. 

ತೃತೀಯಾ ಮೊದಲಾದವುಗಳಲ್ಲಿ, ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಕೇವಲ 
ವರ್ಣಜೋಡಣೆಯಿಂದ “ತುದತಾ' ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ತ್‌ ಕಾರಕ್ಕೆ “ಜಶ್ರ್ಯ' ಬಂದು, ತುದದ್‌ಭ್ಯಾಮ್‌, 
ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 


ಹಡ್ಲಿಣ್ಸ್‌ ಪ್ರಕರಣಮ್‌ (ಹ.ನ.) 431 


“ತ್‌' ಕಾರಾನ್ಷ ದದತ್‌ ಶಜ್ದದ ರೂಪಗಳು 
ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪಥಮಾ ತುದತ್‌, ತುದದ್‌ ತುದನ್ನೀ,ತುದತೀ ತುದನ್ನಿ 
ದ್ವಿತೀಯಾ ತುದತ್‌, ತುದದ್‌ ತುದನ್ನೀತುದತೀ ತುದನ್ನಿ 
ತುದದಿಃ 


ತೃತೀಯಾ ತುದತಾ ತುದದ್ಭಾ ಕ್ರಮ್‌ 
ಚತುರ್ಥೀ ತುದತೇ ತುದದ್ಭಾ ಮ್‌ ತುದದ್ಧ ೫ 
ಪಣ್ಣುಮೀ ತುದತಃ ತುದದ್ಗಾ ಮ್‌ ತುದದ 

ಬರಿ ಭರಿ 
ಷಷ್ಠೀ ತುದತಃ ತುದತೋಃ ತುದತಾಮ್‌ 
ಸಪ್ತಮೀ ತುದತಿ ತುದತೋಃ ತುದತ್ಸು 
ಸಮ್ಸೋಭನ ಹೇ ತುದತ್‌।, ಹೇ ತುದನ್ನೀ[, ಹೇ ತುದನಿ! 

ಹೇ ತುದದ್‌! ಹೇ ತುದತೀ। 


ಉದಾ- ಪಚದ್‌, ಪಚತ್‌- (ಪಾಕ ಮಾಡುವವರ ಕುಲ). -“ಪಚ್‌' ಧಾತುವಿನ 
ನಂತರ "ಶಪ್‌(ಅ)' ಬಂದು ನಂತರ ಅದಕ್ಕೆ “ಶತೃ(ಅತ್‌)' ಪ್ರತ್ಯಯವು ಬಂದ 
ಮೇಲೆ, ಪಚ್‌. ಅ ಅತ್‌ ಎಂದಿದ್ದಾಗ, “ಅತೋಗುಣೇ” ಎಂಬ ಸೂತ್ರದಿಂದ 
“ಪರರೂಪ' ಬಂದು, ಪಚತ್‌ ಎಂದಾದಮೇಲೆ, ಇದಕ್ಕೆ "ಪ್ರಾತಿಪದಿಕ-ಸಂಜ್ಞೆಯು' 
ಬಂದು- 

ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ಏಕವಚನಗಳಲ್ಲಿ ಪಚತ್‌--ಸು(ಸ್‌) ಮತ್ತು 
ಪಚತ್‌.-ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌” ಎಂಬ ಸೂತ್ರದಿಂದ "ಸ್‌' 
ಕಾರ ಮತ್ತು "ಅಮ್‌' ಗಳು ಲೋಪವಾಗಿ ಪಚತ್‌ ಎಂದೇ ಇರುತ್ತದೆ. ಆಗ “ತ್‌' 
ಕಾರಕ್ಕೆ “ರುಲಾಂ ಜಶೋನನ್ನೇ(8.2.36)” ಸೂತ್ರದಿಂದ ಜಶ್ವ್ವ(ದ್‌) ದಿಂದ "ದ್‌' 
ಕಾರ ಆದೇಶವಾಗಿ ಬಂದು ಪಚದ್‌ ಎಂದಾದಮೇಲೆ, “ವಾವಸಾನೇ” ಎಂಬ 
ಸೂತ್ರದಿಂದ ವೈಕಲ್ಲಿಕ ಚರ್ತ್ವದಿ೦ದ "ದ್‌' ಕಾರಕ್ಕೆ "ತ್‌' ಕಾರ ಬಂದು ಪಚತ್‌ ಎ೦ಬ 
ವೈಕಲ್ಲಿಕ ರೂಪವು ಸಿದ್ಧವಾಗುತ್ತದೆ, ಹೀಗೆ ಪಚದ್‌, ಪಚತ್‌ ಎಂಬ ಎರಡು 
ರೂಪಗಳಾಗುತ್ತವೆ. 

("ನುಮ್‌'ಆಗಮವನ್ನು ವಿಧಿಸುವ ಸೂತ್ರ). 


ಸೂತ್ರ - 367. ಶಪ್‌-ಶ್ಯನೋರ್ನಿತ್ಯಮ್‌। (7.181) 

ವೃತ್ತಿಃ-ಶಪ್‌-ಶ್ಯನೋಃ ಆತ್‌ ಪರಃ ಯಃ ಶತುಃ ಅವಯವಃ ತದಂತಸ್ಯ ನಿತ್ಯಂ 
ನುಮ್‌ ಶೀನದ್ಯೋಃ। ಪಚಂತೀ। ಪಚಂತಿ। ದೀವ್ಯತ್‌। ದೀವ್ಯಂತೀ। ದೀವ್ಯಂತಿ। ಧನುಃ 
ಧನುಷಿ। (342) ಸಾಂತಾಇತಿ ದೀರ್ಫಃ (352) ನುಮ್‌ವಿಸರ್ಜನೀಯ ಇತಿ ಷಃ 
ಧನೂಂಷಿ। ಧನುಷಾ। ಧನುಭಾಣ್ಯಮ್‌। ಏವಂ ಚಕ್ಷು-ರ್ಹವಿರಾದಯಃ॥ ಪಯಃ ಪಯಸೀ! 
ಪಯಾಂಸಿ। ಪಯಸಾ। ಪಯೋಭ್ಯಾಮ್‌। ಸುಪುಮ್‌। ಸುಪುಂಸೀ। ಸುಪುಮಾಂಸಿ। 


432 ಲಘುಸಿದ್ಧಾಂತ ಕೌಮುದೀ 


ಅದಃ ವಿಭಕ್ತಿಕಾರ್ಯಮ್‌। ಉತ್ಪ-ಮತ್ವೇ। ಅಮೂಅಮೂನಿ। ಶೇಷಂ ಪುಂವತ್‌। 
ಇತಿ ಹಲನ್ತ-ನಪುಂಸಕಅಂಕ್ಣ ಪ್ರಕರಣಂ (10) ॥ 
ಹಡ್ಲಿಣ್ಲ ಪ್ರಕರಣಂ ಸಮಾಪ್ತಮ್‌। 


ಭತಿ 

ಪ.ಛೇ. - ಶಪ್‌, ಶ್ಯನೋಃ, ನಿತ್ಯಮ್‌! 

ಅ.ವೃ. - “ಆಚ್ಛೇನದ್ಯೋರ್ನುಮ್‌(7-1-80)” ಸೂತ್ರದಿಂದ "ಆತ್‌' ಮತ್ತು 
“ನುಮ್‌' ಎ೦ಬ ಪದಗಳೂ, ಹಾಗೆಯೇ “ನಾಭ್ಯಸ್ತಾಚ್ಛತುಃ(7-1-87)” ಎಂಬ 
ಸೂತ್ರದಿಂದ “ಶತುಃ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಶಪ್‌ ಮತ್ತು ಶ್ಯನ್‌ ಪ್ರತ್ಯಯಗಳ "ಅ'ವರ್ಣಗಳಿಗಿಂತ ಪರದಲ್ಲಿರುವ 
ಶತೃ-ಪ್ರತ್ಯಯದ ಅವಯವಾಂತದ ಅಂಗಕ್ಕೆ ನಿತ್ಯವಾಗಿ “ನುಮ್‌' ಆಗಮವು ಬರುತ್ತದೆ. 

ಉದಾ- ಪಚನ್ನೀ- “ಪಚ್‌' ಧಾತುವಿನ ಪರದಲ್ಲಿ "ಶಪ್‌(ಅ)' ಬಂದನಂತರ, 
“ಶತೃ(ಅತ್‌)' ಪ್ರತ್ಯಯವು ಬಂದ ಮೇಲೆ ಪಚ್‌--ಅ--ಅತ್‌ ಎಂದಿದ್ದಾಗ, “ಅತೋಗುಣೇ” 
ಎ೦ಬ ಸೂತ್ರದಿಂದ "ಪರರೂಪ' ಬಂದು, ಪಚತ್‌ ಎಂದಾದಮೇಲೆ- 

ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ ಪಚತ್‌4ಔ ಮತ್ತು 
ಪಚತ್‌.ಔಟ್‌(ಔ) ಎಂದಿದ್ದಾಗ, “ನಪುಂಸಕಾಚ್ಛ(7-1-19)” ಎಂಬ ಸೂತ್ರದಿಂದ, 
“ಔ' ಗಳಿಗೆ "ಶೀ'(ಈ) ಬಂದು ಪಚತ್‌4ಈ ಎಂದಿದ್ದಾಗ, “ಶೀ'ನಲ್ಲಿರುವ “ಈ'ಕಾರ 
ಪರದಲ್ಲಿ ಇರುವುದರಿಂದ, ಪ್ರಕೃತ ಸೂತ್ರದಿಂದ "ನುಮ್‌' ಆಗಮವು "ಚ್‌' ಕಾರೋತ್ತರ 
“ಅ' ಕಾರದ ನಂತರ ಬಂದು ಪಚನ್‌ತ್‌.ಈ ಎಂದಿರುತ್ತದೆ. ನಂತರ "“ನ್‌'ಕಾರಕ್ಕೆ 
ಅನುಸ್ವಾರ ಬಂದು ಅದಕ್ಕೆ “ಪರಸವರ್ಣ' ಬಂದು ವರ್ಣಜೋಡಣೆಯಿಂದ "ಪಚನ್ನೀ' 
ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಪಚನ್ತಿ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ಬಹುವಚನಗಳಲ್ಲಿ 
ಪಚೆತ್‌4ಜಸ್‌(ಅಸ್‌) ಮತ್ತು ಪಚತ್‌+ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಮಸೋಃ ಶ್ರಿ” 
ಎಂಬ ಸೂತ್ರದಿಂದ “ಅಸ್‌” ಗೆ "ಶ(ಇ) ಆದೇಶ ಬಂದು, ಪಚತ್‌4ಇ ಎಂದಿದ್ದಾಗ, 
“ನುಮ್‌' ಆಗಮ ಬಂದು, ಪಚನ್‌ತ್‌4ಇ-ಪಚನ್ತಿ ಎಂದಿದ್ದಾಗ, ಹಿಂದಿನಂತೆ ಅನುಸ್ವಾರ 
ಮತ್ತು "ಪರಸವರ್ಣಗಳಿಂದ' ಪಚನ್ತಿ ರೂಪವು ಸಿದ್ಧವಾಗುತ್ತದೆ. 

ಉದಾ-ಪಚತಾ - ತೃತೀಯಾ ಮೊದಲಾದ ವಿಭಕ್ತಿಗಳಲ್ಲಿ ಅಜಾದಿ ಪ್ರತ್ಯಯಗಳು 
ಪರದಲ್ಲಿದಾಗ, ಕೇವಲ ವರ್ಣಗಳ ಜೋಡಣೆಯಾಗಿ, ಪಚತಾ ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. 

ಉದಾ- ಪಚದ್ಬಾಮ್‌- ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ “ತ್‌' ಕಾರಕ್ಕೆ 
ಜಶ ಬಂದು, ಪಚದ್‌ ಎಂದಾಗಿ ಪಚದ್ಭಾ ಕ್ರಮ್‌ ಮುಂತಾದ ರೂಪಗಳು 
ಸಿದ್ಧವಾಗುತ್ತವೆ. 


ಷಡ್ಲಿಜ್ಸ್‌ ಪ್ರಕರಣಮ್‌ (ಹ.ನ.) 433 
“ತ್‌' ಕಾರಾನ್ತ ನಪುಂಸಕ ಅಂಗ ಪಚತ್‌ ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪಚತ್‌,ಪಚದ್‌ ಪಚನ್ನೀ ಪಚನ್ನಿ 
ದ್ವಿತೀಯ ಪಚತ್‌,ಪಚದ್‌ ಪಚನ್ನೀ ಪಚನ್ತಿ 
ತೃತೀಯ ಪಚತಾ ಪಚ್‌ದ್ಭಾ ಕಮ್‌ ಪಚದ್ಧಿಃ 
ಚತುರ್ಥೀ ಪಚತೇ ಪಚದ್ಭಾ ಕಮ್‌ ಪಚದ್ಧ ೫ 
ಪಣ್ಚುಮೀ ಪಚತಃ ಪಚದ್ಭ್ಯಾಮ್‌ ಪಚದ್ಭ್ಯಃ 
ಷಷ್ಲೀ ಪಚತಃ ಪಚತೋಃ ಪಚತಾಮ್‌ 
ಸಪ್ತಮೀ ಪಚತಿ ಪಚತೋಃ ಪಚತ್ಸು 
ಸಮ್ಸೋಭನ ಹೇ ಪಚತ್‌।, ಹೇ ಪಚನ್ನೀ! ಹೇ ಪಚನ್ನಿ! 
ಹೇ ಪಚದ್‌! 
ಉದಾ- ದೀವ್ಯತ್‌ - "ದಿವ್‌' ಧಾತುವು "ದಿವಾದಿ ಗಣ'ಕ್ಕೆ ಸೇರಿದ್ದರಿಂದ, 


ಅದಕ್ಕೆ "ಶಪ್‌' ಸ್ಥಾನದಲ್ಲಿ "ಶೃನ್‌(ಯ)' ಪ್ರತ್ಯಯ ಬಂದು, ದಿವ್ಯ ಎಂದಿದ್ದಾಗ, 
“ಅಲೋಇನ್ತ್ಯಾತ್‌ ಪೂರ್ವ ಉಪಧಾ” ಎಂಬ ಸೂತ್ರದಿಂದ "ದ್‌' ಕಾರೋತ್ತರ “ಇ' 
ಕಾರಕ್ಕೆ "ಉಪಧಾ-ಸಂಜೆ] ಬಂದು, “ಹಲಿಚ” ಎಂಬ ಸೂತ್ರದಿಂದ ಉಪಧಾ ದೀರ್ಫ 
ಬಂದು ದೀವ್ಯ ಎಂದಿದ್ದಾಗ, ಅದಕ್ಕೆ ಶತೃ(ಅತ್‌) ಪ್ರತ್ಯಯವನ್ನು ಸೇರಿಸಿದಾಗ, 
ದೀವ್ಯ*-ಅತ್‌ ಎಂದಿರುತ್ತದೆ. ಆಗ “ಅತೋಗುಣೇ” ಎಂಬ ಸೂತ್ರದಿಂದ “ಪರರೂಪ' 
ಬಂದು, "ದೀವ್ಯತ್‌' ಎಂದಾಗುತ್ತದೆ. ಇದಕ್ಕೆ “ಪ್ರಾತಿಪದಿಕ-ಸ೦ಜ್ಞೆ" ಬಂದಮೇಲೆ, 

ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ಏಕವಚನಗಳಲ್ಲಿ ದೀವ್ಯತ್‌*ಸು ಮತ್ತು 
ದೀವ್ಯತ್‌--ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌” ಎಂಬುದರಿಂದ "ಸು' 
ಮತ್ತು "ಅಮ್‌' ಗಳು ಲೋಪವಾಗಿ ದೀವ್ಯತ್‌ ಎಂದೇ ಉಳಿಯುತ್ತದೆ. ಆಗ- "ತ್‌ 
ಕಾರಕ್ಕೆ “ರುಲಾಂ ಜಶೋತಂನ್ತೇ” ಎ೦ಬ ಸೂತ್ರದಿಂದ ಜಶ್ವ್ವ (ದ್‌ ಕಾರ) ಬಂದು 
ದೀವ್ಯದ್‌ ಎಂದಾಗುತ್ತದೆ. ನಂತರ “ವಾವಸಾನೇ” ಎಂಬ ಸೂತ್ರದಿಂದ ವೈಕಲ್ಲಿಕ 
ಚರ್ತ್ವದಿಂದ "ದ್‌" ಕಾರಕ್ಕೆ “ತ್‌' ಕಾರ ಬಂದು “ದೀವ್ಯತ್‌' ಎಂಬ ರೂಪವು 
ಸಿದ್ಧವಾಗುತ್ತದೆ. ಹೀಗೆ ದೀವ್ಯದ್‌ ಮತ್ತು ದೀವ್ಯತ್‌ ಎಂಬ ಎರಡು ರೂಪಗಳು 
ಸಿದ್ಧವಾಗುತ್ತವೆ. 

ಉದಾ- ದೀವ್ಯನ್ತೀ -ಹಿ೦ದಿನ ಪ್ರಕ್ರಿಯೆಯಂತೆ ದೀವ್ಯತ್‌ ಎಂದಾದಮೇಲೆ, ಪ್ರಥಮಾ 
ಮತ್ತು ದ್ವಿತೀಯಾ ವಿಭಕ್ತೀ ದ್ವಿವಚನಗಳಲ್ಲಿ ದೀವ್ಯತ್‌-ಔ, ಮತ್ತು ದೀವ್ಯತ್‌--ಔಟ್‌(ಔ) 
ಎ೦ದಿದ್ದಾಗ, “ನಪುಂಸಕಾಚ್ಚ(7-1-19)” ಎಂಬ ಸೂತ್ರದಿಂದ, "ಔ' ಗಳಿಗೆ “ಶೀ'(ಈ) 
ಬಂದು ದೀವ್ಯತ್‌--ಶೀ(ಈ) ಎಂದಿದ್ದಾಗ, “ಶೀ(ಈ)' ಪ್ರತ್ಯಯವು ಪರದಲ್ಲಿರುವ 
ನಿಮಿತ್ತದಿಂದಾಗಿ, ಅದಕ್ಕೆ “ಸರ್ವನಾಮಸ್ಥಾನ-ಸಂಜ್ಞೆ' ಬಂದು, "ನುಮ್‌(ನ್‌)' ಆಗಮವು 


434 ಲಘುಸಿದ್ಧಾಂತ ಕೌಮುದೀ 


ಅಂತ್ಯ "ಅಚ್‌' ಗೆ ಬರುತ್ತದೆ. ಆಗ ದೀವ್ಯನ್‌ತ್‌4ಈ=ದೀವ್ಯನ್ನೀ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ದೀವ್ಯನ್ನೀ - ಹಿಂದಿನ ಪ್ರಕ್ರಿಯೆಯಂತೆ ದೀವ್ಯತ್‌ ಎ೦ದಾದಮೇಲೆ, 
ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ ದೀವ್ಯತ್‌-ಜಸ್‌(ಅಸ್‌) ಮತ್ತು 
ದೀವ್ಯತ್‌4ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಮಸೋಃ 1” ಎಂಬ ಸೂತ್ರದಿಂದ "“ಅಸ್‌' 
ಗೆ '"ಶಣ) ಆದೇಶ ಬಂದು, ದೀವ್ಯತ್‌-ಇ ಎಂದಿದ್ದಾಗ, “ನಪುಂಸಕಸ್ಕ ರುಲಚಃ” 
ಎಂಬ ಸೂತ್ರದಿಂದ, "ನುಮ್‌' ಆಗಮವು ಅಂತ್ಯ "ಅಚ್‌'ನ ನಂತರ ಬಂದು, 
ದೀವ್ಯನ್‌ತ್‌*ಇಐದೀವ್ಯನ್ತಿ ಎ೦ದಿದ್ದಾಗ, "ನ್‌' ಕಾರಕ್ಕೆ "ಅನುಸ್ವಾರ', ಅದಕ್ಕೆ “ಪರಸವರ್ಣ' 
ಬಂದು, ದೀವ್ಯನ್ತಿ ಎಂದೇ ರೂಪವು ಇರುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ವಿಕಾರವೂ ಇಲ್ಲದೇ, ಕೇವಲ 
ವರ್ಣಜೋಡಣೆಯಿಂದ ದೀವ್ಯತಾ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ತ್‌' ಕಾರಕ್ಕೆ ಜಶ್ಹ್ವ (ದ್‌ಕಾರ) ಬಂದು, 
ದೀವ್ಯದ್ಭಾ ಕ್ರಮ್‌ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

“ತ್‌' ಕಾರಾನ್ಷ ನಪುಂಸಕ ಅಂಗ ದೀವ್ಯತ್‌ ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ದೀವ್ಯತ್‌, ದೀವ್ಯದ್‌ ದೀವ್ಯನ್ನೀ ದೀವೃನ್ತಿ 
ದ್ವಿತೀಯ ದೀವ್ಯತ್‌, ದೀವ್ಯದ್‌ ದೀವ್ಯನ್ನೀ ದೀವ್ಯನ್ತಿ 
ತೃತೀಯ ದೀವ್ಯತಾ ದೀವ್ಯದ್ಭಾ ಕಮ್‌ ದೀವ್ಯದ್ಧಿ $ 
ಚತುರ್ಥೀ ದೀವ್ಯತೇ ದೀವ್ಯದ್ಧಾ ಮ್‌ ದೀವ್ಯದ್ಧ ¥ 
ಪಣ್ಞುಮೀ ದೀವ್ಯತಃ ದೀವ್ಯದ್ಧಾ ಮ್‌ ದೀವ್ಯದ್ಧ ಈ 
ಷಷ್ಠೀ ದೀವ್ಯತಃ ದೀವ್ಯತೋಃ ದೀವ್ಯತಾಮ್‌ 
ಸಪ್ತಮೀ ದೀವ್ಯತಿ ದೀವ್ಯತೋಃ ದೀವ್ಯತ್ಸು 
ಸಮ್ಪೋಭನ ಹೇ ದೀವ್ಯತ್‌!, ಹೇ ದೀವ್ಯನ್ನೀ! +ಹೇ ದೀವೃನ್ನಿ! 
ಹೇ ದೀವ್ಯದ್‌! 


ಇಲ್ಲಗೆ "ತ್‌' ಕಾರಾನ್ತ ಶಬ್ದಗಳು ಮುಗಿದವು 
ಇನ್ನು ಷ್‌- ಕಾರಾನ್ತ ನಪುಂಸಕ ಆಂಗ ಶಬ್ದಗಳು ಆರಂಛವಾಗುತ್ತವೆ. 
ಉದಾ- ಧನುಃ- (ಬಿಲ್ಲು) ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ಏಕವಚನಗಳಲ್ಲಿ 
ಧನುಷ್‌.-ಸು ಮತ್ತು ಧನುಷ್‌. ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌? 
ಎಂಬುದರಿಂದ “ಸು' ಮತ್ತು "ಅಮ್‌'ಗಳು ಲೋಪವಾಗಿ ಧನುಷ್‌ ಎಂದಿದ್ದಾಗ, 
“ಆದೇಶಪ್ರತ್ಯಯಯೋಃ(8-3-59)” ಸೂತ್ರದಿಂದ ಮಾಡಲಾಗಿರುವ "“ಷತ್ವ'ವು 
ಅಸಿದ್ಧವಾದ ಕಾರಣ “"ಧನುಸ್‌' ಎಂದೇ ಭಾವಿಸಿ 


ಷಡ್ಲಿಘ್ಗ್‌ ಪ್ರಕರಣಮ್‌ (ಹ.ನ.) 435 


“ಸಸಜುಷೋ ರುಃ(8-2-66)” ಸೂತ್ರದಿಂದ ರುತ್ವ-ವಿಸರ್ಗಗಳು ಬಂದು "ಧನುಃ 
ಎಂಬ ರೂಪ ಸಿದ್ಧವಾಗುತ್ತವೆ. 

ಉದಾ- ಧನುಷೀ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ದ್ವಿವಚನಗಳಲ್ಲಿ 
ಧನುಷ್‌. ಔ, ಮತ್ತು ಧನುಷ್‌*ಔಟ್‌(ಔ) ಎಂದಿದ್ದಾಗ, “ನಪುಂಸಕಾಚ್ಚ (7-1- 
19)” ಎಂಬ ಸೂತ್ರದಿಂದ "ಔ' ಗಳಿಗೆ "ಶೀ'(ಈ) ಬಂದು, "ಶೀ' ಆದೇಶ ಬಂದು 
ಧನುಷ್‌. ಈ-ಧನುಷೀ ಎಂದಾಗುತ್ತದೆ. 

ಉದಾ- ಧನೂಂಷಿ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ಬಹುವಚನಗಳಲ್ಲಿ 
ಧನುಷ್‌.-ಜಸ್‌(ಅಸ್‌) ಮತ್ತು ಧನುಷ್‌--ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಮಸೋಃ ಶಿಃ” 
ಎಂಬ ಸೂತ್ರದಿಂದ "“ಅಸ್‌' ಗೆ "ಶ(ಇ) ಆದೇಶ ಬಂದು ಧನುಷ್‌4ಈ ಎಂದಿದ್ದಾಗ, 
“ನಪುಂಸಕಸ್ಯ ರುಲಚಃ (7-1-72)” ಸೂತ್ರದಿಂದ "ನುಮ್‌(ನ್‌)' ಆಗಮ ಬಂದು, 
ಧನುನ್‌ಷ್‌--ಇ ಎಂದಿದ್ದಾಗ, “ಸಾನ್ತಮಹತಃ ಸಂಯೋಗಸ್ಯ” ಎಂಬ ಸೂತ್ರದಿಂದ 
"ಉಪಧಾ-ದೀರ್ಥ' ಬಂದು ಧನೂನ್‌ಷ್‌೬ಇ ಎಂದಿದ್ದಾಗ, ಆ "ನುಮ್‌' ಆಗಮದ 
“ನ್‌' ಕಾರಕ್ಕೆ “ನಶ್ಲಾಪದಾನ್ತಸ್ಯ ರುಲಿ(8-3-24)” ಸೂತ್ರದಿಂದ “ಅನುಸ್ವಾರ” ಬಂದು 
"ಧನೂಂಷಿ' ಎಂಬ ರೂಪಗಳಾಗುತ್ತವೆ. ತೃತೀಯಾ ವಿಭಕ್ತಿಯಿ೦ದ ಅಜಾದಿ ವಿಭಕ್ತಿಗಳು 
ಪರದಲ್ಲಿದ್ದಾಗ. ಕೇವಲ ಆ ಪ್ರತ್ಯಯಗಳನ್ನು ಸೇರಿಸುವುದರಿಂದ ಧನುಷಾ ಇತ್ಯಾದಿ 
ರೂಪಗಳು ಸಿದ್ಧವಾಗುತ್ತವೆ. ಹಲಾದಿ ವಿಭಕ್ತಿಗಳು ಪರದಲ್ಲಿದಾಗ “ಸಸಜುಷೋ 
ರುಃ(8-2-66)” ಸೂತ್ರದಿಂದ "ರುತ್ಸ(ರ್‌)' ಬಂದು ಧನುರ್ಭ್ಯಾಮ್‌, ಧನುರ್ಭಿಃ, 
ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಚಕ್ಸುಷ್‌, ಹವಿಷ್‌ ಮೊದಲಾದ ಶಬ್ದಗಳು ಕೂಡ ಇದೇ ತರಹ ರೂಪಗಳನ್ನು 
ಹೊಂದುತ್ತವೆ ಎಂದು ವೃತ್ತಿಯಲ್ಲಿಯೇ ಹೇಳಲಾಗಿದೆ. 

ಷ್‌- ಕಾರಾನ್ಷ ನಪುಂಸಕ ಅಂಗ ಧನುಷ್‌ ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಧನುಃ ಧನುಷೀ ಧನೂಂಷಿ 
ದ್ವಿತೀಯ ಧನುಃ ಧನುಷೀ ಧನೂಂಷಿ 
ತೃತೀಯ ಧನುಷಾ ಧನುರ್ಭ್ಯಾಮ್‌ ಧನುರ್ಭಿಃ 
ಚತುರ್ಥೀ ಧನುಷೇ ಧನುರ್ಭ್ಯಾಮ್‌ ಧನುರ್ಭ್ಯಃ 
ಪಣ್ಣುಮೀ ಧನುಷಃ ಧನುರ್ಭ್ಯಾಮ್‌ ಧನುರ್ಭ್ಯಃ 
ಷಷ್ಠೀ ಧನುಷಃ ಧನುಷೋಃ ಧನುಷಾಮ್‌ 
ಸಪ್ತಮೀ ಧನುಷಿ ಧನುಷೋಃ ಧನುಷ್ಟು 
ಸಮ್ಪೋಧನ ಹೇ ಧನುಃ ಹೇ ಧನುಷೀ! ಹೇ ಧನೂಂಷಿ! 


ಇಲ್ಲಗೆ "ಷ್‌' ಕಾರಾನ್ರ ನಫು೦ಸಕಅ೦ಗ ಶಬ್ದಗಳು ಮುಗಿದವು 
ಈಗ "ಸ್‌' ಕಾರಾನ್ತ ನಪುಂಸಕ ಅಂಗ ಶಬ್ದಗಳು ಆರಂಫವಾಗುತ್ತವೆ. 


436 ಲಘುಸಿದ್ಧಾಂತ ಕೌಮುದೀ 


ಉದಾ-ಪಯಃ (ಹಾಲುನೀರು)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ- 
ಏಕವಚನಗಳಲ್ಲಿ ಪಯಸ್‌ ಸು ಮತ್ತು ಪಯಸ್‌. ಅಮ್‌ ಎಂದಿದ್ದಾಗ, 
“ಸ್ವಮೋರ್ನಪುಂಸಕಾತ್‌” ಎಂಬುದರಿಂದ “ಸು' ಮತ್ತು "ಅಮ್‌' ಗಳು ಲೋಪವಾಗಿ 
“ಪಯಸ್‌' ಎಂದಿದ್ದಾಗ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ “ಪಯಃ' ಎಂಬ ರೂಪಗಳು 
ಸಿದ್ಧವಾಗುತ್ತವೆ. 

ಉದಾ- ಪಯಸೀ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ-ದ್ವಿವಚನಗಳಲ್ಲಿ ಪಯಸ್‌ 
ಔ ಮತ್ತು ಪಯಸ್‌. ಔಟ್‌(ಔ) ಎಂದಿದ್ದಾಗ, “ನಪುಂಸಕಾಚ್ಚ(7-1-19)” ಎಂಬ 
ಸೂತ್ರದಿಂದ "ಔ' ಗಳಿಗೆ "ಶೀ (ಈ)' ಆದೇಶವು ಬಂದು, ಪಯಸ್‌.ಈ-ಪಯಸೀ 
ಎಂದಾಗುತ್ತದೆ. 

ಉದಾ- ಪಯಾಂಸಿ - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ-ಬಹುವಚನಗಳಲ್ಲಿ, 
ಪಯಸ್‌. ಜಸ್‌(ಅಸ್‌) ಮತ್ತು ಪಯಸ್‌. ಶಸ್‌(ಅಸ್‌) ಎಂದಿದ್ದಾಗ, "ಅಸ್‌'ಗಳಿಗೆ 
“ಜಶ್ಶಸೋಃ ಶಿ?” ಎಂಬ ಸೂತ್ರದಿಂದ "ಶಿ(ಇ) ಆದೇಶ ಬಂದು, ಪಯಸ್‌. ಇ 
ಎಂದಿದ್ದಾಗ, ಅದಕ್ಕೆ “ನಪುಂಸಕಸ್ಯ ರುಲಚಃ(7-1-72)” ಸೂತ್ರದಿಂದ "ನುಮ್‌' 
ಆಗಮವು ಅಂತ್ಯ "ಅಚ್‌'ನ ಪರದಲ್ಲಿ ಬಂದು, ಪಯನ್‌ಸ್‌.-ಇ ಎಂದಿದ್ದಾಗ, 
“ಸಾನ್ತಮಹತಃ ಸಂಯೋಗಸ್ಯ(6-4-10)” ಸೂತ್ರದಿಂದ "ಉಪಧಾ ದೀರ್ಫ' ಬಂದು, 
ಪಯಾನ್‌ಸ್‌--ಇ ಎಂದಿದ್ದಾಗ, “ನುಮ್‌' ಆಗಮದ 'ನ್‌' ಕಾರಕ್ಕೆ “ನಶ್ಚಾಪದಾನ್ನಸ್ಯ 
ರುಲಿ(8-3-24)” ಸೂತ್ರದಿಂದ ಅನುಸ್ವಾರ ಬಂದು" ಪಯಾಂಸ್‌.-ಇಂಪಯಾಂಸಿ 
ಎಂಬ ರೂಪವು ಸಿದ್ಧವಾಗುತ್ತದೆ. ಉಳಿದ ವಿಭಕ್ತಿಗಳಲ್ಲಿ ಅಜಾದಿ ವಿಭಕ್ತಿಗಳು 
ಪರವಾದಾಗ, ಕೇವಲ ವರ್ಣಜೋಡಣೆಯಿಂದ “ಪಯಸಾ' ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. 

ಹಲಾದಿ ಪ್ರತ್ಯಯಗಳು ಪರವಾದಾಗ “ಸ್ವಾದಿಷ್ಟಸರ್ವನಾಮಸ್ಥಾನೇ(1-4-17)” 
ಸೂತ್ರದಿಂದ "ಪದ ಸಂಜ್ಞಾ ಬಂದು, "ಸ್‌' ಕಾರಕ್ಕೆ “ಸಸಜುಷೋ ರುಃ(8-2-66)” 
ಸೂತ್ರದಿಂದ, “ರುತ್ವ' ಬಂದು ಅದಕ್ಕೆ “ಹಶಿ ಚ(6-1-114)” ಸೂತ್ರದಿಂದ "ಉತ್ಪ' 
ಬಂದು, “ಆದ್ಲುಣಃ (6-1-87)” ಸೂತ್ರದಿಂದ "ಗುಣ' ಬಂದು ಪಯೋಭ್ಯಾಮ್‌, 
ಮೊದಲಾದ ರೂಪಗಳಾಗುತ್ತವೆ. 

ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ ಪಯಸ್‌--ಸುಪ್‌(ಸು) ಎಂದಿದ್ದಾಗ, “ಸಸಜುಷೋ 
ರುಃ(8-2-66)” ಸೂತ್ರದಿಂದ “ರುತ್ವ' ಬಂದು, ಪಯರ್‌.ಸು ಎಂದಿದ್ದಾಗ, 
“ಖರವಸಾನಯೋರ್ವಿಸರ್ಜನೀಯಃ” ಎ೦ಬಸೂತ್ರದಿಂದ ರೇಫಕ್ಕೆ ವಿಸರ್ಗ ಬಂದು, 
ಪಯಃ+ಸು ಎಂದಿದ್ದಾಗ, ಪಯಃಸು ಮತ್ತು ಪಯಸ್ಸು ಎಂದು ಎರಡು ರೂಪಗಳು 
ಸಿದ್ಧವಾಗುತ್ತವೆ. 


ಷಡ್ಗಿಲ್‌ ಪ್ರಕರಣಮ್‌ (ಹ.ನ.) 


“ಸ್‌'ಕಾರಾನ್ಹ ನಪುಂಸಕ ಅಂಗದ "ಪಯಸ್‌' ಶಬ್ದದ ರೂಪಗಳು 


437 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪಯಃ ಪಯಸೀ ಪಯಾಂಸಿ 
ದ್ವಿತೀಯಾ ಪಯಃ ಪಯಸೀ ಪಯಾಂಸಿ 
ತೃತೀಯಾ ಪಯಸಾ ಪಯೋಭ್ಯಾಮ್‌ ಪಯೋಬಭಿಃ 
ಚತುರ್ಥೀ ಪಯಸೇ ಪಯೋಭ್ಯಾಮ್‌ ಪಯೋಭ್ಯಃ 
ಪಳ್ಳುಮೀ ಪಯಸಃ ಪಯೋಭ್ಯಾಮ್‌ ಪಯೋಭ್ಯಃ 
ಷಷ್ಟೀ ಪಯಸಃ ಪಯಸೋಃ ಪಯಸಾಮ್‌. 
ಸಪ್ತಮೀ ಪಯಸಿ ಪಯಸೋಃ ಪಯಃಸು 
ಸಮ್ಪೋಧನ ಹೇ ಪಯಃ ಹೇ ಪಯಸೀ! ಹೇ ಪಯಾಂಸಿ! 


ಸೂಚನೆ - ಇದರಂತೆಯೇ "ಸ್‌' ಕಾರಾನ್ತ ನಪುಂಸಕ ಲಿಂಗದ ಶಬ್ದಗಳಾದ 
ಅಯಸ್‌, ಓಜಸ್‌, ತಪಸ್‌, ತಮಸ್‌, ರಕ್ಷಸ್‌, ವಯಸ್‌, ಶಿರಸ್‌, ಸರಸ್‌, ಮೊದಲಾದ 
ಶಬ್ದಗಳ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಸುಪುಮ್‌-(ಯಾವ ನಗರದಲ್ಲಿ ಅಥವಾ ಕುಲದಲ್ಲಿ ಹುಟ್ಟಿದ ಸತ್ತುರುಷರ 
ನಗರ ಅಥವಾ ಕುಲ). ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ಏಕವಚನಗಳಲ್ಲಿ 
ಸುಪುವರ್‌ಸ್‌*೬ಸು(ಸ್‌) ಮತ್ತು ಸುಪುವ್‌ಸ್‌-ಅವರ್‌ ಎ೦ದಿದ್ದಾಗ, 
“ಸ್ವಮೋರ್ನಪುಂಸಕಾತ್‌” ಎಂಬುದರಿಂದ “ಸು” ಮತ್ತು "ಅಮ್‌'ಗಳು ಲೋಪವಾಗಿ 
ಸುಪುಮ್‌ಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ “ಸಂಯೋಗಾನ್ನಸ್ಯ ಲೋಪಃ(8-2-23)” 
ಸೂತ್ರದಿಂದ ಲೋಪ ಬಂದು ಸುಪುಮ್‌ ಎಂದು ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಸುಪುಂಸೀ-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ-ದ್ವಿವಚನಗಳಲ್ಲಿ 
ಸುಪುಮ್‌ಸ್‌*ಔ ಮತ್ತು ಸುಪುಮ್‌ಸ್‌-ಔಟ್‌(ಔ) ಎಂದಿದ್ದಾಗ, “ನಪುಂಸಕಾಚ್ಚ 
(7-1-19)” ಎಂಬ ಸೂತ್ರದಿಂದ "ಔ' ಗಳಿಗೆ "ಶೀ (ಈ)' ಆದೇಶವು ಬಂದು, 
ಸುಪುಮ್‌ಸ್‌-ಶೀ(ಈ) ಎಂದಿದ್ದಾಗ, "ಮ್‌' ಕಾರಕ್ಕೆ ಅನುಸ್ವಾರ ಬಂದು ಸುಪುಂಸೀ 
ಎಂದು ರೂಪಗಳು ಸಿದ್ಧವಾಗುತ್ತವೆ. 

ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ-ಬಹುವಚನಗಳಲ್ಲಿ ಸುಪುಮ್‌ಸ್‌-ಜಸ್‌(ಅಸ್‌) 
ಮತ್ತು ಸುಪುಮ್‌ಸ್‌--ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಮಸೋಃ ಶಿಃ” ಶಿ(ಇ) ಆದೇಶ 
ಬಂದು ಸುಪುಮ್‌ಸ್‌4ಇ ಎಂದಿದ್ದಾಗ, ಅದು “ಸರ್ವನಾಮಸ್ಥಾನ-ಸಂಜ್ಞೆ ಪಡೆದಮೇಲೆ 
“ಪುಂಸೋತಸುಜ್‌(7-1-89)” ಎಂಬ ಸೂತ್ರದಿಂದ ಸುಪುಮ್‌ಸ್‌ ಗೆ ಅಸುಜ್‌ 
ಆದೇಶ ಬಂದು ಸುಪುಮ್‌.- ಅಸ್‌. ಇಎಸುಪುಮಸ್‌--ಇ ಎಂದಿರುತ್ತದೆ. “ನಪುಂಸಕಸ್ಯ 
ರುಲಚಃ” ಎಂಬ ಸೂತ್ರದಿಂದ "ನುವರ್‌(ನ್‌)' ಆಗಮ ಬಂದು, 
ಸುಪುಮನ್‌ಸ್‌4ಇ ಎಂದಿದ್ದಾಗ, “ಸಾನ್ತಮಹತಃ ಸಂಯೋಗಸ್ಕ(6-—4-10)” ಸೂತ್ರದಿಂದ 


438 ಲಘುಸಿದ್ಧಾಂತ ಕೌಮುದೀ 


“ಮ್‌' ಕಾರೋತ್ತರ "ಅ' ಕಾರಕ್ಕೆ ದೀರ್ಫವು ಬಂದು ಸುಪುಮಾನ್‌ಸ್‌* ಇ ಎಂದಿರುತ್ತದೆ. 
“ನ್‌” ಕಾರಕ್ಕೆ ಅನುಸ್ವಾರ ಬಂದು ವರ್ಣಜೋಡಣೆಯಾಗಿ ಸುಪುಮಾಂಸಿ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಅನ೦ತರದ ರೂಪಗಳಲ್ಲಿ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಸುಪುಮ್‌ಸ್‌ 
ನಲ್ಲಿರುವ "ಮ್‌' ಕಾರಕ್ಕೆ ಅನುಸ್ವಾರ ಬಂದು ವರ್ಣಜೋಡಣೆಯಿಂದ ಸುಪುಂಸಾ 
ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, 
“ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು, 
ಸುಪುಮ್ಭಾ ಮ್‌ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

“ಸ್‌'ಕಾರಾನ್ತ ನಪುಂಸಕ ಅಂಗದ "ಸುಪುಂಸ್‌' ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸುಪುಮ್‌ ಸುಪುಂಸೀ ಸುಪುಮಾಂಸಿ 
ದ್ವಿತೀಯಾ ಸುಪುಮ್‌ ಸುಪುಂಸೀ ಸುಪುಮಾಂಸಿ 
ತೃತೀಯಾ ಸುಪುಂಸಾ ಸುಪುಮ್ಭಾ ಕ್ಮ ಸುಪುಮ್ಮಿಃ 
ಚತುರ್ಥೀ ಸುಪುಂಸೇ ಸುಪುಮ್ಭಾ ಮ್‌ ಸುಪುಮೃ 8 
ಪಣ್ಣುಮೀ ಸುಪುಂಸಃ ಸುಪುಮ್ಭಾ ಕಮ್‌ ಸುಪುಮ್ಸ 8 

ಷಷ್ಠೀ ಸುಪುಂಸ ಸುಪುಂಸೋಃ ಸುಪುಂಸಾಮ್‌ 
ಸಪ್ತಮೀ ಸುಪುಂಸಿ ಸುಪುಂಸೋಃ ಸುಪುಂಸು 
ಸಮ್ಪೋಧನ ಹೇ ಸುಪುಮ್‌! ಹೇ ಸುಪುಂಸೀ! ಹೇ ಸುಪುಮಾಂಸಿ! 


ಅದಸ್‌.-ಸು(ಸ್‌) ಮತ್ತು ಅದಸ್‌.-ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌” 
ಎಂಬುದರಿಂದ "ಸು' ಮತ್ತು "ಅಮ್‌' ಗಳು ಲೋಪವಾಗಿ ಅದಸ್‌ ಎಂದಿದ್ದಾಗ, 
ರುತ್ವ-ವಿಸರ್ಗಗಳಿಂದ ಅದಃ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

[ವಿಶೇಷ- ವಿಭಕ್ತಿಪ್ರತ್ಯಯ “ಸು(ಸ್‌)' ಗೆ ಲೋಪ ಬಂದ ಮೇಲೆ ವಿಭಕ್ತಿ ಪ್ರತ್ಯಯವು 
ಇಲ್ಲದೇ ಇರುವುದರಿಂದ “ತ್ಯದಾದೀನಾಮಃ(7-2-102)”ಸೂತ್ರದಿ೦ದ ಅತ್ವ, ಹಾಗೂ 
ಸಾನ್ತವಾಗಿರುವುದರಿಂದ “ಅದಸೋ*ಸೇರ್ದಾದು ದೋಮಃ(8-2-80)” ಸೂತ್ರದಿಂದ 
ಉತ್ತ ಮತ್ತಗಳೂ ಬರುವುದಿಲ್ಲ]. 

ಉದಾ- ಅಮೂ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ದ್ವಿಚನಗಳಲ್ಲಿ ಅದಸ್‌--ಔ 
ಮತ್ತು ಅದಸ್‌೬ಔಟ್‌(ಔ) ಎಂದಿದ್ದಾಗ, “ನಪುಂಸಕಾಚ್ಛ(7-1-19)” ಸೂತ್ರದಿಂದ 
"ಔ' ಗೆ ಶೀ(ಈ) ಆದೇಶ ಬಂದು ಅದಸ್‌4ಈ ಎಂದಿದ್ದಾಗ, “ತೃದಾದಿನಾಮಃ(7- 
2-102)” ಸೂತ್ರದಿಂದ "ಸ್‌' ಕಾರಕ್ಕೆ "ಅ' ಕಾರ ಬಂದು ಅದ--ಅ--ಈ ಎಂದಿದ್ದಾಗ, 
“ಅತೋಗುಣೇ(6-1-97)” ಸೂತ್ರದಿಂದ ಪರರೂಪ ಬಂದು ಅದ. ಈ ಎಂದಾಗುತ್ತದೆ. 


ಷಡ್ಲಿಚ್ಸ್‌ ಪ್ರಕರಣಮ್‌ (ಹ.ನ.) 439 


ನಂತರ ಗುಣ ಬಂದು, ಅದೇ ಎಂದಾಗುತ್ತದೆ. “ಅದಸೋ*ಸೇರ್ದಾದು ದೋಮಃ(8- 
2-80)” ಸೂತ್ರದಿಂದ "ದ್‌' ಕಾರಕ್ಕೆ ಮತ್ವಮ್‌), "ಏ' ಕಾರಕ್ಕೆ ಊತ್ಸ(ಊ), 
ಬಂದು ಅಮೂ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಅಮೂನಿ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ-ಬಹುಚನಗಳಲ್ಲಿ 
ಅದಸ್‌4ಜಸ್‌(ಅಸ್‌) ಮತ್ತು ಅದಸ್‌4ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಮಸೋಃ ಶಿ” 
ಶೀ(ಇ) ಆದೇಶ ಬಂದು, ಅದಸ್‌4ಇ ಎಂದಿದ್ದಾಗ, ಹಿಂದಿನಂತೆ ತ್ಯದಾದ್ಯತ್ವ ಮತ್ತು 
ಪರರೂಪಗಳು, ಹಾಗೆಯೇ "“ನಪುಂಸಕಸ್ಯ ರುಲಚಃ(7-1-72)” ಸೂತ್ರದಿಂದ 
"ನುಮ್‌(ನ್‌)' ಆಗಮ ಬಂದು, ಅದ--ನ್‌--ಇ ಎಂದಿದ್ದಾಗ, “ಸರ್ವನಾಮಸ್ಥಾನೇ 
ಚಾಸಮ್ಮುದ್ಧೌ” ಎಂಬ ಸೂತ್ರದಿಂದ "ದ್‌' ಕಾರೋತ್ತರ "ಅ' ಕಾರಕ್ಕೆ "ಉಪಧಾ- 
ದೀರ್ಫ' ಬಂದು, ಅದಾ ನ್‌. ಇಎಅದಾನಿ ಎಂದಿರುತ್ತದೆ. “ಅದಸೋ*ಸೇರ್ದಾದು 
ದೋಮಃ(8-2-80)” ಸೂತ್ರದಿಂದ “ದ್‌” ಕಾರಕ್ಕೆ ಮತ್ವ(ಮ್‌), "ಆ' ಕಾರಕ್ಕೆ 
ಊತ್ಸ(ಊ), ಬಂದು ಅಮೂನಿ ಎಂದು ರೂಪಗಳು ಸಿದ್ಧವಾಗುತ್ತವೆ. 

ಸೂಚನೆ -ತೃತೀಯಾ ವಿಭಕ್ತಿಯಿಂದ ಉಳಿದ ಎಲ್ಲ ವಿಭಕ್ತಿಗಳ ರೂಪಗಳು 
ಪುಲ್ಲಿಂಗದಂತೆಯೇ ಸಿದ್ಧವಾಗುತ್ತದೆ. 

"ಸ್‌'ಕಾರಾನ್ತ ನಪುಂಸಕ ಅಂಗದ "“ಅದಸ್‌' ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಅದಃ ಅಮೂ ಅಮೂನಿ 
ದ್ವಿತೀಯಾ ಅದಃ ಅಮೂ ಅಮೂನಿ 
ತೃತೀಯಾ ಅಮುನಾ ಅಮೂಭ್ಯಾಮ್‌ ಅಮೀಭಿಃ 
ಚತುರ್ಥೀ ಅಮುಷ್ಕೈ ಅಮೂಭ್ಯಾಮ್‌ ಅಮೀಭ್ಯಃ 
ಪಣ್ಣುಮೀ ಅಮುಷ್ಕಾತ್‌ ಅಮೂಭ್ಯಾಮ್‌ ಅಮೀಭ್ಯಃ 
ಷಷ್ಠೀ ಅಮುಷ್ಯ ಅಮುಯೋಃ ಅಮೀಷಾಮ್‌ 
ಪಮೀ ಅಮುಷ್ಮಿನ್‌ ಅಮುಯೋಃ ಅಮೀಷು 


ಮ್ಹೋಧನ ಇದಕ್ಕೆ ಸಂಬೋಧನ ರೂಪ ಇರುವುದಿಲ್ಲ. 
॥ ಇತಿ ಹಲನ್ನಾಃ ನಪುಂಸಕ ಅಜಳ್ಥಾಃ ಶಬ್ದಾಃ॥ 
ಇಲ್ಲಗೆ "ಸ್‌' ಕಾರಾನ್ತ ನಪು೦ಸಕಅಂ೦ಗ ಶಬ್ದಗಳು ಮುಗಿದವು. 
ಇಲ್ಲಗೆ ಹಲಂತ ಸಫು೦ಂಸಕಅಂಗ ಪ್ರಕರಣ(1೦)ವು ಮುಗಿಯಿತು. 
ಇಲ್ಲಗೆ ಷಡ್ಲಿಣ್ಣೆಯ 6 ಪ್ರಕರಣಗಳು ಮುಗಿದವು. 


11. ಅವ್ಯಯ ಪ್ರಕರಣಮ್‌ 
(ಸೂತ್ರ 368-372/2 ರವರೆಗೆ) 
(ಅವ್ಯಯ ಸಂಜ್ಞೆಯನ್ನು ವಿಧಿಸುವ ಪ್ರಥಮ ಸೂತ್ರ) 

ಸೂತ್ರ - 366. ಸ್ಟರಾದಿ-ನಿಪಾತಮವ್ಯಯಮ್‌(1.2.37) 

ವೃತ್ತಿಃ ಸ್ವರಾದಯಃ ನಿಪಾತಾಶ್ಚ ಅವ್ಯಯ-ಸಂಜ್ಞಾ ಸು 

1. ಸ್ವರ್‌। 2. ಅಂತರ್‌। 3. ಪ್ರಾತರ್‌। 4. ಪುನರ್‌। 5. ಸನುತರ್‌। 6. ಉಚ್ಚೈಸ್‌ 
ನೀಚ; ಸ್‌। 8. ಶನೈ ಸ್‌। 9. ಯಧಕ್‌। 10. ಖತೇ। 11. ಯುಗಪತ್‌। 12. ಆರಾತ್‌। 13. 
ಪೃಥಕ್‌। 14. ಹೃಸ್‌। 15. ಶ್ವಸ್‌। 16. ದಿವಾ 17. ರಾತ್ರೌ 18. ಸಾಯಮ್‌ 19. 
ಚಿರಮ್‌ 20. ಮನಾಕ್‌ 21. ಈಷತ್‌ 22. ಜೋಷಮ್‌ 23. ತೂಷ್ಟೀಮ್‌ 24. 
ಬಹಿಸ್‌ 25. ಅವಸ್‌ 26. ಅಧಸ್‌ 27. ಸಮಯಾ 28. ನಿಕಷಾ 29. ಸ್ವಯಮ್‌ 
30. ವೃಥಾ 31. ನಕ್ತಮ್‌ 32. ನ 33. ನ್‌್‌ 34. ಹೇತೌ 35. ಇದ್ದಾ 36. ಅದ್ಭಾ 
37. ಸಾಮಿ 38. ವತ್‌ 39. ಬ್ರಾಹ್ಮಣವತ್‌ 40. ಕ್ಷತ್ರಿಯವತ್‌ 41. ಸನಾ 42. ಸನತ್‌ 
43. ಸನಾತ್‌ 44. ಉಪಧಾ 45. ತಿರಸ್‌ 46. ಅಂತರಾ 47. ಅಂತರೇಣ 48. 
ಜ್ಯೋಕ್‌ 49. ಕಮ್‌ 50. ಶಮ್‌ 51. ಸಹಸಾ 52. ವಿನಾ 53. ನಾನಾ 54. ಸ್ಪಸ್ತಿ 55. 
ಸ್ವಧಾ 56. ಅಲಮ್‌ 57. ವಷಟ್‌ 58. ಶ್ರೌಷಟ್‌ 59. ವೌಷಟ್‌ 60. ಅನ್ಯತ್‌ 61. 
ಅಸ್ತಿ 62. ಉಪಾಂಶು 63. ಕ್ಷಮಾ 64. ವಿಹಾಯಸಾ 65. ದೋಷಾ 66. "ಮೃಷಾ 
67. ಮಿಥ್ಯಾ 68. ಮುಧಾ 69. ಪುರಾ 70. ಮಿಥೋ 71. ಮಿಥಸ್‌ 72. ಪ್ರಾಯಸ್‌ 
73. ಮುಹುಸ್‌ 74. ಪ್ರವಾಹುಕಮ್‌ 75. ಪ್ರವಾಹಿಕಾ 76. ಆರ್ಯಹಲಮ್‌ 77. 
ಅಭೀಕ್ಷ್ಣ ಮ್‌ 78. ಸಾಕಮ್‌ 79. ಸಾರ್ಧಮ್‌ 80. ನಮಸ್‌ 81. ಹಿರುಕ್‌ 82. ಧಿಕ್‌ 
83. ಅಥ 84. ಅಮ್‌ 85.ಆಮ್‌ 86. ಪ್ರತಾಮ್‌ 87. ಪ್ರಶಾನ್‌(ಪ್ರತಾನ್‌) 88. ಮಾ 
89. ಮಾಜ್‌ ॥ ಆಕ್ಟ ೈತಿಗಗೋಂಯಮ್‌)॥ 

ನಿಪಾತಾಃ- 


90. ಚ। 91. ವಾ। 92. ಹ। 93. ಅಹ। 94. ಏವ। 95. ಏವಮ್‌। 96. ನೂನಮ್‌। 
97. ಶಶ್ವತ್‌। 98. ಯುಗಪತ್‌। 99. ಭೂಯಸ್‌। 100. ಕೂಪತ್‌। 101. ಸೂಪತ್‌ 
102. ಕುವಿತ್‌ 103. ನೇತ್‌ 104. ಚೇತ್‌ 105. ಚಣ್‌ 106. ಯತ್ರ 107. ಕಚ್ಚಿತ್‌। 
108. ನಹ। 109. ಹನ್ನ! 110. ಮಾಕಿಃ। 111. ಮಾಕಿಮ್‌। 112. ನಕಿಃ 113. ನಕಿಮ್‌। 
114. ಮಾಜ್‌ 115. ನರ್‌ 116. ಯಾವತ್‌ 117. ತಾವತ್‌ 118. ತ್ವೈ 119. ನ್ವೈ! 
120. ದ್ವೈ! 121. ರೈ 122. ಶ್ರೌಷಟ್‌। 123. ವೌಷಟ್‌। 124. ಸ್ವಾಹಾ। 125. ಸ್ವಧಾ! 
126. ವಷಟ್‌। 127. ತುಮ್‌। 128. ತಥಾಹಿ। 129. ಖಲು। 130. ಲ| 131. ಅಥೋ। 
132. ಅಥ। 133. ಸುಷ್ಟು 134. ಸ್ನ 135. ಆದಹ। 


ಅವ್ಯಯ ಪ್ರಕರಣಮ್‌ 441 


(ವಾ ಉಪಸರ್ಗ-ವಿಭಕ್ತಿ-ಸ್ವರ-ಪ್ರತಿರೂಪಕಾಶ್ಚ) 

136. ಅವದತ್ತಮ್‌। 137. ಅಹಂಯುಃ 138. ಅಸ್ತಿಕ್ಷೀರಾ। 139. ಅ। 140. ಆ।| 
141. ಇ। 142. ಈ 143. evi 144. ಊ। 145. ಏ। 146. ಐ। 147. ಓ। 148. ಔ| 
149. ಪಶು। 150. ಶುಕಮ್‌। 151. ಯಥಾಕಥಾಚ। 152. ಪಾಟ್‌। 153. ಪ್ಯಾಟ್‌। 154. 
ಅಜ್ಜ 155. ಹೈ! 156. ಹೇ। 157. ಭೋಃ 158. ಅಯೇ। 159. ದ್ಯ! 160. ವಿಷು। 161. 
ಏಕಪದೇ। 162. ಯುತ್‌। 163. ಆತಃ ಚಾದಿರಾಕೃತಿಗಣಃ. 

ಪ. ಛೇ. -ಸ್ಟರಾದಿನಿಪಾತಮ್‌, ಅವ್ಯಯಮ್‌,। 

ಅರ್ಥ - "ಸ್ಪರ್‌' ಮೊದಲಾದ (ಸ್ವರಾದಿ ಗಣ ಪಠಿತ) ಶಬ್ದಗಳು ಮತ್ತು "ನಿಪಾತ' 
ಸಂಜ್ಞೆಯುಳ್ಳ ಶಬ್ದಗಳು- ಇವು "ಅವ್ಯಯ' ಸಂಜ್ಞೆಯನ್ನು ಪಡೆಯುತ್ತವೆ.ಅವ್ಯಯ 
ಸಂಜ್ಞೆಯನ್ನು ಪಡೆಯುವುದರಿಂದ “ಅವ್ಯಯಾದಾಪ್ರುಪಃ(2-4-82)” ಸೂತ್ರದಿಂದ 
"ಆಪ್‌' ಮತ್ತು "ಸುಪ್‌'ಗಳಿಗೆ "ಲೋಪ ' ಬರುತ್ತದೆ. 

ಸ್ಪರಾದಿ- "ಸ್ಪರ್‌' ಶಬ್ದವು ಮೊದಲನೇಯ ಶಬ್ದವಾಗಿ ಪರಿಗಣಿಸಲ್ಪಟ್ಟಿದೆ. ವೃತ್ತಿಯಲ್ಲಿ 
ಸ್ವರಾದಿ ಶಬ್ದಗಳನ್ನು ಪಠಿಸಲಾಗಿವೆ. ಅವುಗಳ ಅರ್ಥವು ಕ್ರಮವಾಗಿ ಹೀಗಿವೆ. 

ಸೂಚನೆ - "ಸ್ವರಾದಿ'ಗೇನೇ "ಆಕೃತಿ-ಗಣ'ವೆಂದು ಹೆಸರು. ಇದರಲ್ಲಿ ಬೇರೆ 
ಶಬ್ದಗಳಿರುತ್ತವೆ. ಇವುಗಳ ಪ್ರಯೋಗದಲ್ಲಿ ವೈಶಿಷ್ಟ್ಯವನ್ನು ಕಾಣಬಹುದು. 

1ಸ್ವರ್‌-ಸ್ವರ್ಗ; 2. ಅನ್ನರ್‌-ಒಳಗೆ; 3.ಪ್ರಾತರ್‌-ಬೆಳಗ್ಗೆ, 4.ಪುನರ್‌-ಮತ್ತೆ; 
5.ಸನುತರ್‌-ಅನ್ನರ್ಧಾನ; 6.ಉಜ್ಜೈಸ್‌-ದೊಡ್ಡ ಧ್ವನಿಯಿಂದ/ಮೇಲೆ 7.ನೀಚೈಸ್‌- 
ಕೆಳಗೆ, ಅಲ್ಪ; 8. ಶನೈಸ್‌-ಮೆಲ್ಲನೆ; 9.ಯಧಕ್‌-ಸತ್ಯ; 10.ಯತೇ-ಬಿಟ್ಟು(ಹೊರತು); 
11.ಯುಗಪತ್‌-ಏಕಕಾಲದಲ್ಲಿ; 12.ಆರಾತ್‌-ದೂರ/ಸಮೀಪ; 13.ಪೃಥಕ್‌-ಬೇರೆ/ಅನ್ಯ; 
14.ಹ್ಯಸ್‌-ನಿನ್ನೆ; 15.ಶ್ವಸ್‌-ನಾಳೆ; 16.ದಿವಾ-ಹಗಲು; 17.ರಾತೌ-ರಾತ್ರಿಯಲ್ಲಿ; 
18.ಸಾಯಮ್‌-ಸಾಯಂಕಾಲ; 19.ಚಿರಮ್‌-ಬಹುಕಾಲ; 20.ಮನಾಕ್‌-ಸ್ಟಲ್ಪ; 
21.ಈಷತ್‌-ಸ್ವಲ್ಪ; 22. ಜೋಷಮ್‌-ಸುಖ/ಮೌನ; 23.ತೂಷ್ಟೀಮ್‌-ಮೌನ; 
24.ಬಹಿಸ್‌-ಹೊರಗೆ; 25.ಅವಸ್‌-ಹೊರಗೆ; 26.ಅಧಸ್‌-ಕೆಳಗೆ; 27.ಸಮಯಾ- 
ಹತ್ತಿರ; 28.ನಿಕಷಾ-ಸಮೀಪ; 29.ಸ್ಹ್ವಯಮ್‌-ತಾನಾಗಿ; 30.ವೃಥಾ- (ರ್ಥ; 
31 ನಕ್ತಮ್‌-ರಾತ್ರಿ; 32.ನಇಗ್‌-ಇಲ್ಲ,/ದಿಷೇಧ; 33. ಹೇತೌ-ನಿಮಿತ್ರ/ಕಾರಣ; 34.ಇದ್ದಾ- 
ಪ್ರಕಟ,(ಸ್ಪಷ್ಟ; 35.ಅದ್ಭಾ-ವಾಸ್ತವವಾಗಿ, ನಿಜವಾಗಿ; 36.ಸಾಮಿ-ಅರ್ಧ; 37.ವತ್‌- 
ಸಾದೃಶ್ಯಾರ್ಥಕಪ್ರತ್ಯಯ(ಅನ್ರೆ); (38.ಬ್ರಾಹ್ಮಣವತ್‌-ಬ್ರಾಹ್ಮಣನಂತೆ) (39.ಕ್ಷತ್ರಿಯವತ್‌- 
ಕ್ಷತ್ರಿಯನಂತೆ) 40.ಸನಾ, ಸನತ್‌, ಸನಾತ್‌-ಸದಾ, ಯಾವಾಗಲೂ; 41.ಉಪಧಾ- 
ಭೇದ; 42.ತಿರಸ್‌-ಅನ್ನರ್ಧಾನ,ಅಡ್ಡ, ತಿರಸ್ಕಾರ; 43.ಅನ್ತರಾ-ಮಧ್ಯ, ಬಿಟ್ಟು; 
44.ಅನ್ನರೇಣ-ಬಿಟ್ಟು 45.ಜ್ಯೋಕ್‌-ಕಾಲಾಧಿಕ್ಯ, ಪ್ರಶ್ನೆ, ಶೀಘ್ರ ಈಗ; 46.ಕಮ್‌- 
ನೀರು,ತಲೆ, ನಿಂದಾ, ಸುಖ; 47.ಶಮ್‌-ಸುಖ; 48.ಸಹಸಾ-ಆಕಸ್ಮಿಕ, ಅವಿಮರ್ಶ; 
49.ವಿನಾ-ವರ್ಜ(ಬಿಟ್ಟು); 50.ನಾನಾ-ಅನೇಕ,ಬಿಟ್ಟು; 51 ಸ್ವಸ್ತಿ-ಮ೦ಗಳ,ಕಲ್ಯಾಣ; 


442 ಲಘುಸಿದ್ಧಾಂತ ಕೌಮುದೀ 


52.ಸ್ವಧಾ-ಪಿತೃಗಳಿಗೆದಾನ 53.ಅಲಂ-ಅಲಂಕಾರ,ಸಾಕಷ್ಟು; 54: ವಷಟ್‌, ಶ್ರೌಷಟ್‌, 
ವೌಷಟ್‌- ವೈದಿಕ ಪ್ರಯೋಗ(ಆಹುತಿ ಸೂಚಕ) ಮಾಡುವಾಗ ಉಚ್ಚರಿಸುವ 
ಶಬ್ದ ಶಕ್ತಿನಿಷೇಧ,ತಡೆ; 55.ಅನ್ಯತ್‌-ಅನ್ಯ ಅತಿರಿಕ್ತ ಬೇರೆ; 56.ಅಸ್ಥಿ-ವಿದ್ಯಮಾನ,ಇರುವಿಕೆ; 
57.ಉಪಾಂಶು- ನಿದಾನೋಚ್ಚಾರಣೆ,ರಹಸ್ಯ; 58.ಕ್ಷಮಾ-ಸಹನೆ; 59.ವಿಹಾಯಸಾ- 
ಆಕಾಶ; 60.ದೋಷಾ-ರಾತ್ರಿ; 6 ಮೃಷಾ-ಅಸತ್ಯ,ಸುಳ್ಳು; 62.ಮಿಥ್ಯಾ-ಅಸತ್ಯ.ಸುಳ್ಳು; 
63.ಮುಧಾ-ವ್ಯರ್ಥ; 64.ಪುರಾ-ಸತತ, ಬಹುಕಾಲದ ಹಿಂದೆ; 65.ಮಿಥೋ- 
ಏಕಾನ್ತ.ಬಿಟ್ಟು; 66.ಮಿಥಸ್‌-ಪರಸ್ಪರ, ಒಟ್ಟಿಗೆ; ಮುಂದೆ ಆಗುವುದು,ಆಸನ್ನವಾದುದು; 
67.ಪ್ರಾಯಸ್‌ - ಸಾಮಾನ್ಯ; 68.ಮುಹುಸ್‌-ಪುನಃಪುನಃ; 69.ಪ್ರವಾಹುಕಮ್‌ - 
ಆ ಸಮಯದಲ್ಲಿ; 70.ಪ್ರವಾಹಿಕಾ-ಸಮಾನಕಾಲ, ಮೇಲೆ; 71 ಆರ್ಯಹಲಮ್‌- 
ಬಲಾತ್ಕಾರ; 72.ಅಭೀಕ್ಷ್ಣಮ್‌- ನಿರನ್ನರ, ಪೌನಃಪುನ್ಯ; 73.ಸಾಕಮ್‌ - ಒಟ್ಟಿಗೆ; 
74.ಸಾರ್ಧಮ್‌-ಒಟ್ಟಿಗೆ; 75.ನಮಸ್‌-ನಮಸ್ಕಾರ,ಬಗ್ಗಿರುವಿಕೆ; 76.ಹಿರುಕ್‌- 
ವರ್ಜನ(ಬಿಟ್ಟಿರುವಿಕೆ); 77.ಧಿಕ್‌-ನಿಂದಾ, ಧಿಕ್ಕರಿಸುವಿಕೆ; 78.ಅಥ-ಆರಂಭ, ಆಮೇಲೆ; 
79.ಅಮ್‌-ಶೀಘ್ರ ಅಲ್ಪ; 80.ಆಮ್‌-ಅಜ್ಲೇಕಾರ; 81 ಪ್ರತಾಮ್‌-ಬಾಡುವಿಕೆ; 
82.ಪ್ರಶಾನ್‌-ತುಲ್ಯ, ಸಮಾನ; 83. ಪ್ರತಾನ್‌ - ತುಲ್ಕ, (ವಿಸ್ತಾರ) 84.ಮಾ- 
ನಿಷೇಧ, ಆಶಜ್ಯ್‌ 85. ಮಾಜ್‌-ನಿಷೇಧ, ಆಶಜ್ಯ್‌. 

ಸೂಚನೆ - ಆಕೃತಿಗಣೋsಯಮ್‌- “ಸ್ವರಾದಿ'ಗಣಕ್ಕೇನೇ “ಆಕೃತಿ-ಗಣ'ವೆಂದು 
ಹೆಸರು. ಇದರಲ್ಲಿ ಬೇರೆ ಶಬ್ದಳಿರುತ್ತವೆ. ಇವುಗಳ ಪ್ರಯೋಗದಲ್ಲಿ ವೈಶಿಷ್ಟ್ಯವನ್ನು 
ಕಾಣಬಹುದು. "ಆಕೃತಿ'ಯಿಂದ ಇದರಂತೆ ಇರುವ ಇತರ ಶಬ್ದಗಳೂ "ಅವ್ಯಯ'ವೆಂದು 
ಊಹಿಸಿಕೊಳ್ಳಬೇಕು. 


ಪರಂ-ಆದರೆ; ಸಾಕ್ಷಾತ್‌-ಪ್ರತ್ಯಕ್ಷ; ಸಾಚಿ-ಅಡ್ಡಲಾಗಿ; ಸತ್ಯಂ-ಅರ್ಧ ಅಜ್ಲೇಕಾರ; 
ಮಣ್ಮು/ಆಶು-ಬೇಗ; ಸಂವತ್‌-ವರ್ಷ; ಆವಶ್ಯಮ್‌-ನಿಶ್ಚಯ; ಉಷಾ-ರಾತ್ರಿ; ಓ೦- 
ಅಬ್ಲೇಕಾರ,ಬ್ರಹ್ಮ ಭೂಃ-ಭೂಮಿ; ಭುವಃ-ಅನ್ತರಿಕ್ಷ; ರುಟಿತಿ/ರುಕ್‌/ತರಸಾ-ಬೇಗ; 
ಸುಷ್ಮು-ಪ್ರಶ೦ಸೆ; ದುಷ್ಠು-ನಿಷ್ಟೃಷ್ಟ ಸು-ಪೂಜಾ; ಕು-ಕುತ್ತಿತ, ಸ್ವಲ್ಪ ಅ೦ಜಸಾ- 
ಬೇಗ, ತತ್ತ್ವ ಮಿಥು-ಎರಡು; ಅಸ್ತಂ-ವಿನಾಶ; ಸ್ಥಾನೇ-ಯುಕ್ರ ವರಂ-ಸ್ವಲ್ಪ,ಉತ್ಕರ್ಷ; 
ಸುದಿ-ಶುಕ್ಷಪಕ್ಷ; ವದಿ-ಕೃಷ್ಣಪಕ್ಷ. 

ವೃತ್ತಿಯಲ್ಲಿ ಹೇಳಿರುವ "ಚ' ಮೊದಲಾದ "ನಿಪಾತ' ಗಳಿಗೂ ಅರ್ಥವನ್ನು ಕ್ರಮವಾಗಿ 
ಕೊಡಲಾಗಿದೆ. 


ಚ-ಸಮುಚ್ಚಯ,ಅನ್ವಾಚಯ,ಇತರೇತರಯೋಗ,ಸಮಾಹಾರ; ವಾ-ವಿಕಲ್ಪ, 
ಉಪಮಾ, ಸಾದೃಶ್ಯ, ಸಮುಚ್ಚಯ; ಹ-ಪ್ರಸಿದ್ಧಿ; ಅಹ-ಆಶ್ಚರ್ಯ; ಏವ-ನಿಶ್ಚಯ, 
ಅನಿಶ್ಚಯ; ಏವಮ್‌- ಈ ರೀತಿಯಾಗಿ; ನೂನಮ್‌ - ತರ್ಕ, ನಿಶ್ಚಯ; ಶಶ್ವತ್‌ 
- ನಿತ್ಯ, ಪುನಃಪುನಃ,- ಒಟ್ಟಿಗೆ; ಯುಗಪತ್‌-ಏಕಕಾಲದಲ್ಲಿ; ಭೂಯಸ್‌-ಪುನಃ; 
ಕೂಪತ್‌-ಪ್ರಶ್ಶೆ, ಪ್ರಶಂಸಾ; ಕುವಿತ್‌-ಅಧಿಕ, ಪ್ರಶಂಸಾ; ನೇತ್‌-ಶಜ್ಯ್‌, ನಿಷೇಧ, ವಿಚಾರ, 
ಸಮುಚ್ಚಯ; ಚೇತ್‌-ರೆ(ಆದರೆ); ಚಣ್‌-ಒಂದು ವೇಳೇ(ರೆ); ಕಚ್ಚಿತ್‌-ಇಷ್ಟಪ್ರಶ್ನೆ; ಯತ್ರ- 


ಅವ್ಯಯ ಪ್ರಕರಣಮ್‌ 443 


ಅನಿಶ್ಚಿತ ಪ್ರದೇಶ, ಅಮರ್ಷ, ನಿಂದಾ, ಆಶ್ಚರ್ಯ; ನಹ-ಪ್ರತ್ಯಾರಮೃ; ಹನ್ತ- 
ಹರ್ಷ, ವಿಷಾದ, ಅನುಕಮ, ವಾಕ್ಕಾರಮೃ; ಮಾಕಿಃ/ ಮಾಕಿಮ್‌/ ಮಕಿಃ/ ನಕಿಮ್‌- 
ಬಿಟ್ಟು ಮಾಜ್‌, ನ್‌ - ನಿಷೇಧ, ಸ್ವರಾದ್ಯುಕ್ತಿ; ಯಾವತ್‌, ತಾವತ್‌-ಪೂರ್ತಿ, 
ಅವಧಿ, ಪರಿಮಾಣ, ನಿಶ್ಚಯ; ತ್ವೈ - ವಿಶೇಷ, ವಿತರ್ಕ; ದ್ವ ಭ-ವಿತರ್ಕ; ನ್ವೈ- 
ವಿತರ್ಕ, ಇದು ಪಾಠಾನ್ತರ. ರೈ-ದಾನ, ಅನಾದರ; ಶ್ರೌಷಟ್‌, ವೌಷಟ್‌, ಸ್ವಾಹಾ - 
ಸ್ವರಾದ್ಯುಕ್ತಿಯಲ್ಲಿ ಬರುತ್ತದೆ. ಸ್ವಾಹಾ-ದೇವತಾದಾನದಲ್ಲಿ ಹೇಳುವುದು. ಸ್ಪಧಾ-ಪಿತೃಗಳ 
ದಾನದಲ್ಲಿ ಹೇಳುವುದು; ವಷಟ್‌-ಮನದಲ್ಲಿ ಹೇಳುವುದು; ತುಮ್‌ - ತುಚ್ಛೀಕರಿಸಿ 
ಹೇಳುವಾಗ ಉಪಯೋಗಿಸುವುದು; ತಥಾಹಿ-ನಿದರ್ಶನ ಹೇಳುವಾಗ ಬರುವುದು; 
ಖಲು-ನಿಷೇಧ, ವಾಕ್ಕಾಲಜ್ಕಾರ, ನಿಶ್ಚಯ; ಕಿಲ-ವಾರ್ತಾದಲ್ಲಿ, ಸುಳ್ಳು ಅಥೋ- 
ಆರಮೃ, ಅನನ್ನರ; ಅಥ-ಮಜ್ಗಲ, ಅನನ್ತರ, ಆರಮೃ, ಪ್ರ ಪ್ರಶ್ನ, ಪೂರ್ತಿ ಅಧಿಕಾರ, 
ಪ್ರತಿಜ್ಞಾ ಸಮುಚ್ಚಯ; ಸುಷ್ಠು-ಸುನ್ದರ, ಪ್ರಶಮ್ಯಾ ಸ್ಮ-ಕಳೆದುದು, ಭೂತಕಾಲದಲ್ಲಿ 
ಬರುವುದು; ಆದಹ-ಉಪ್ರಕಮ, ಹಿಮ್ಮಾ, ನಂದಿತ. 
ವಾ।ಉಪಸರ್ಗ-ವಿಭಕ್ತಿ-ಸ್ಟರ-ಪ್ರತಿರೂಪಕಾಶ್ಚ! 

ಅವದತ್ತಮ್‌-,ಅಹಂಯುಃ- ಅಸ್ತಿಕ್ಷೀರಾ-, ಅ-, ಆ-, ಇ-, ಈ-, ಉ, ಊ, 

is ಐ, ಆಶು-, ಶುಕಮ್‌- ಯಥಾಕಥಾಚ-, ಪಾಟ್‌, ಪ್ಯಾಟ್‌-, ಅಜ್ಲ-ಹೈ, 
, ಭೋಃ ಅಯೇ-, ದ್ಯ-, ವಿಷು-, ಏಕಪದೇ-, ಯುತ್‌-, ಅತಃ- 
1೬ " 
(ಅವ್ಯಯ ಸಂಜ್ಞೆಯನ್ನು ವಿಧಿಸುವ ದ್ವಿತೀಯ ಸೂತ್ರ) 

ಸೂತ್ರ - 369. ತದ್ಧಿತಶ್ವಾಸರ್ವವಿಭಕ್ತಿಃ ( 1.1.38) 

ವೃತ್ತಿಃ ಯಸ್ಮಾತ್‌ ಸರ್ವಾ ವಿಭಕ್ತಿಃ ನ ಉತ್ಪದ್ಯತೇ ಸ ತದ್ಧಿತಾಂತೋ5ವ್ಯಯಮ್‌ 
ಸ್ಯಾತ್‌। 

ವಾ॥ ಪರಿಗಣನಮ್‌ ಕರ್ತವ್ಯಮ್‌ 

ತಸಿಲಾದಯಃ ಪ್ರಾಕ್ಟಾಶಪಃ। ಶಸ್‌-ಪ್ರಭೃತಯಃ ಪ್ರಾಕ್‌ ಸಮಾಸಾಂತೇಭ್ಯಃ ಅಮ್‌। 
ಆಮ್‌। ಕೃತ್ವೋಂರ್ಥಾಃ ತಸಿವತೀ। ನಾ-ನಾಣಸಿ। ಏತದಂತಮಪಿ ಅವ್ಯಯಮ್‌! 
ಅತಃ ಇತ್ಯಾದಿ! 

ಪ.ಛೇ. - ತದ್ದಿತಃ, ಚ, ಅಸರ್ವ- ವಿಭಕ್ತಿ 

ಅ.ವೃ.-“ಸ್ಪರಾದಿನಿಪಾತಮವ್ಯಯಮ್‌(1-1-37)” ಸೂತ್ರದಿಂದ “ಅವ್ಯಯಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಯಾವ ಶಬ್ದದ ಮೇಲೆ ಎಲ್ಲ ವಿಭಕ್ತಿಗಳ ರೂಪಗಳು ಬರುವುದಿಲ್ಲವೋ, 
ಅಂತಹ “ತದ್ಭಿತಾನ್ತ' ಶಬ್ದಗಳಿಗೂ ಕೂಡ “"ಅವ್ಯಯ-ಸಂಜ್ಞೆಯು' ಬರುತ್ತದೆ. 

“ಅಸರ್ವ ವಿಭಕ್ತಿಃ” ಎಂಬುದಕ್ಕೆ “ಸರ್ವ ವಿಭಕ್ತಿಗಳು ಬಾರದೇ ಇರುವ” ಎಂದು 
ಅರ್ಥ. ಆದರೆ ಅವ್ಯಯಗಳಿಗಿಂತ ಕೂಡ ಎಲ್ಲ ವಿಭಕ್ತಿಗಳೂ ಸ್ವೀಕರಿಸಲ್ಪಟ್ಟಿವೆಯಾದ್ದರಿಂದ, 


444 ಲಘುಸಿದ್ಧಾಂತ ಕೌಮುದೀ 


ಆ ಅರ್ಥವೂ ಸರಿಯಾದದ್ದಲ್ಲ. ಆದರೆ, ಅವ್ಯಗಳ ನಂತರ ಏಕವಚನವಿಭಕ್ತಿಪ್ರತ್ಯಯಗಳು 
ಮಾತ್ರ ಸೇರಿಸಲಾಗುವವು ಎಂದು ಮಹಾಭಾಷ್ಯದಲ್ಲಿ ಹೇಳಿರೋಣದ್ದರಿಂದ 
“ಎಲ್ಲವಿಭಕ್ತಿಗಳೂ ಬಾರದಿರುವ” ಎಂದು ಅರ್ಥಮಾಡಲಾಗಿದೆ. 

ಇಂತಹ ತದ್ಭಿತಪ್ರತ್ಯಯಾನ್ತ ಶಬ್ದಗಳಲ್ಲಿ ಕೂಡ ಕೆಲವು “ಪಚತಿ ರೂಪಮ್‌” 
“ಪಚತಿಕಲ್ಲಮ್‌” ಮೊದಲಾದವುಗಳಿಗೆ “ಅವ್ಯಯ-ಸಂಜ್ಞೆಯು' ಯೋಗ್ಯವಾದದ್ದಲ್ಲ. 
ಆದುದರಿಂದ, ಅವ್ಯಯತ್ವವಿರುವ ಪ್ರತ್ಯಯಗಳ ಪರಿಗಣನೆ ಮಾಡಬೇಕು. 
“ಪಣ್ಣಮ್ಯಾಸ್ಟಸಿಲ್‌(5.3.7)” ಎಂಬ ಸೂತ್ರದಿಂದ ಆರಂಭಿಸಿ “ಯಾಪ್ಯೇಪಾಶಪ್‌” 
(5.3.47) ಎಂಬ ಸೂತ್ರಕ್ಕೆ ಪೂರ್ವದಲ್ಲಿ ವಿಧಿಸಲಾದ ಪ್ರತ್ಯಯಗಳು, “ಬಹ್ವಲ್ಪಾರ್ಥಾ- 
ಚ್ಛಸ್ಕಾರಕಾದನ್ಯತರಸ್ಯಾಮ್‌ (5-4-42)” ಸೂತ್ರದಿಂದ ಆರಂಭಿಸಿ, “ಸಮಾಸಾನ್ತಾಃ 
(5-4-68)” ಸೂತ್ರಕ್ಕಿಂತ ಪೂರ್ವದಲ್ಲಿ ಹೇಳಲಾಗಿರುವ ಪ್ರತ್ಯಯಗಳು, “ಅಮು ಚ 
ಚ್ಛಂದಸಿ(5-4-12)” ಸೂತ್ರದಿಂದ ಹೇಳಲಾಗಿರುವ, "ಅಮ್‌' ಪ್ರತ್ಯಯವು, 
“ಕಿಮೇತ್ತಿಜವ್ಯಯಘಾದಾಮ್ವದ್ರವ್ಯಪ್ರಕರ್ಷೇ(5-4-11)” ಸೂತ್ರದಿಂದ ವಿಧಿಸಲಾದ "ಅಮ್‌' 
ಪ್ರತ್ಯಯವು, “ಸಂಖ್ಯಾಯಾಃ ಕ್ರಿಯಾಭ್ಯಾವೃತ್ತಿಗಣನೇಕೃತ್ವಸುಚ್‌(5-4-17)”, “ದ್ವಿ - 
ತ್ರಿ- ಚತುರ್ಭ್ಯಃ ಸುಚ್‌(5-4-18)”, “ವಿಭಾಷಾ ಬಹೋರ್ಧಾವವಿಪ್ರಕೃಷ್ಣಕಾಲೇ(5- 
4-20)” ಎ೦ಬ ಮೂರು ಸೂತ್ರಗಳಿಂದ ವಿಹಿತವಾದ “ಕೃತ್ವಸುಚ್‌', "ಸುಚ್‌', "ಧಾ' 
ಪ್ರತ್ಯಯಗಳು, “ತಸಿಶ್ಚ(4-3-113)” ಸೂತ್ರದಿಂದ ವಿಧಿಸಲಾದ “ತಸಿ' ಪ್ರತ್ಯಯವು, 
ಮತ್ತು “ತೇನ ತುಲ್ಕಂ ಕ್ರಿಯಾಚೇದ್ವತಿ(5-1-115)” ಮತ್ತು “ತತ್ರ ತಸ್ಯೇವ(5-1- 
116)” ಸೂತ್ರಗಳಿ೦ದ ವಿಹಿತವಾದ “ವತಿ' ಪ್ರತ್ಯಯವು, “ವಿ-ನಇಭ್ಯಾಂ ನಾ ನಾಇೌ 
ನ ಸಹ(5-2-27)” ಸೂತ್ರದಿಂದ ವಿಹಿತವಾದ "ನಾ' ಮತ್ತು "ನಾಇ ಪ್ರತ್ಯಯಗಳು 
- ಈ "ತದ್ದಿತ' ಪ್ರತ್ಯಯಗಳನ್ನು ಅ೦ತವಾಗಿ ಉಳ್ಳ, "ಅತಃ' ಇತ್ಯಾದಿ ಪದಗಳು 
ಅವ್ಯಯಗಳಾಗುವವು. 

ಉದಾಹರಣೆ- “ಇದಮ್‌' ಶಬ್ದಕ್ಕೆ “ತಸಿಲ್‌' ಪ್ರತ್ಯಯವನ್ನು ಸೇರಿಸಿದಾಗ “ಅತಃ 
ಎಂಬ ರೂಪವನ್ನು ತಾಳುತ್ತದೆ. ಈ ಶಬ್ದದ ಅರ್ಥ "ಇದರಿಂದ (ತೃತಿಯಾ)' 
ಅಥವಾ “ಇದರದ್ವಾರಾ(ಪಳ್ಣುಮೀ)' ಎಂದು. "ಅತಃ' ಎಂಬ “ತಸಿಲ್‌' ಪ್ರತ್ಯಯಾನ್ತ 
ಶಬ್ದದಿಂದ “ತೃತೀಯಾ'(ಇಂದ) ಮತ್ತು "ಪಳ್ಳುಮೀ'(ಇದರ ದೆಸೆಯಿಂದ) ವಿಭಕ್ತಿಗಳ 
ಅರ್ಥ ಮಾತ್ರ ಸಿಗುವುದರಿಂದ ಉಳಿದ ವಿಭಕ್ತಿಗಳ ಪ್ರಯೋಗದ ಆವಶ್ಯಕತೆಯು 
ಕಂಡು ಬರುವುದಿಲ್ಲ. ಆದ್ದರಿಂದ “"ಅತಃ' ಎಂಬುದು “ಅಸರ್ವವಿಬಕ್ತಿಕ' 
ವಾಗಿರುವುದರಿಂದ ಅ೦ತಹ ಶಬ್ದಗಳಿಗೆ “ಅವ್ಯಯ-ಸಂಜ್ಞೆಯು ಬರುತ್ತದೆ. 

(ಅವ್ಯಯ ಸಂಜ್ಞೆಯನ್ನು ವಿಧಿಸುವ ತೃತೀಯ ಸೂತ್ರ). 


ಸೂತ್ರ - 370. ಕೃನ್ನೇಜ೦ತಃ (1.1.39) 


ವೃತ್ತಿಃ-ಕೃದ್‌ ಯೋ ಮಾಂತ ಏಜಂತಶ್ಚ ತದಂತಂ ಅವ್ಯಯಂ ಸ್ಯಾತ್‌। 
ಸ್ಮಾರಮ್‌। ಜೀವಸೇ। ಪಿಬಧ್ಯೆ J 


ಅವ್ಯಯ ಪ್ರಕರಣಮ್‌ 445 


ಪ.ಛೇ. - ಕೃತ್‌, ಮೇಜಂತಃ. 

ಅ.ವೃ.-“ಸ್ವರಾದಿನಿಪಾತಮವ್ಯಯಮ್‌(1-1-37)” ಸೂತ್ರದಿಂದ "ಅವ್ಯಯಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಯಾವ ಒಂದು "ಕೃತ್‌' ಪ್ರತ್ಯಯವು "ಮ್‌ ಕಾರನ್ನತವಾಗಿಯೂ ಮತ್ತು 
"ಏಜನ್ತ'ವಾಗಿಯೂ ಇರುವದೋ, "ತದನ್ನ' ಶಬ್ದಗಳು 'ಅವ್ಯಯ-ಸಂಜ್ಞೆ'ಯನ್ನು 
ಪಡೆಯುತ್ತವೆ. 

ಉದಾಹರಣೆ- "ಸ್ಮಾರಂ ಸ್ಮಾರಮ್‌'. “ಆಭೀಕ್ಷಿಣ್ಕೇ ಣಮುಲ್‌ ಚ(3-4-22)” 
ಸೂತ್ರದಿಂದ "ಣಮುಲ್‌' ಪ್ರತ್ಯಯವು ಬಂದಿದೆ. "ಇಮುಲ್‌' ನಲ್ಲಿ "ಇತ್‌' ವರ್ಣಗಳನ್ನು 
ಬಿಟ್ಟರೆ, "ಅಮ್‌' ಮಾತ್ರ ಉಳಿಯುತ್ತದೆ. ಇದು "ಮ್‌' ಕಾರಾಂತ "ಕೃತ್‌' ಪ್ರತ್ಯಯವಾಗಿದೆ. 
ಇದನ್ನು ಅಂತವಾಗಿ ಉಳ್ಳ ಈ ಶಬ್ದವು “ಅವ್ಯಯ-ಸಂಜ್ಞೆ'ಯನ್ನು ಪಡೆದಿದೆ. 

ಉದಾಹರಣೆ 2: “ಜೇವಸೇ'- ಇಲ್ಲಿ "ಜೇವ್‌' ಧಾತುವಿನ "ಸೇ' ಪ್ರತ್ಯಯವು 
ಮತ್ತು "ಪಿಬಧ್ಯೈ' ನಲ್ಲಿ "ಪಾ-ಪಾನೇ' ಎಂಬ ಧಾತುವಿನ ನಂತರ "ಶಧ್ಯೈ' ಪ್ರತ್ಯಯವು 
“ತುಮರ್ಥ "ಸೇ-ಸೇನ್‌', "ಅಸೇ-ಅಸೇನ್‌, ಕ್ಷೇ-ಕಸೇನ್‌-ಕಧ್ಯೆ 4ಕಧ್ಯೈನ್‌-ಶಧ್ಯೈ- 
ಶಧ್ಯೈನ್‌-ತವೈ-ತವೇಜ್‌-ತವೇನಃ(3-4-9)” ಸೂತ್ರದಿಂದ ಬರುತ್ತದೆ. ಇವೆರಡೂ 
ಪ್ರತ್ಯಯಗಳು "ಏ' ದಂತ, "ಐ' ದಂತಗಳಾಗಿರುವುದರಿಂದ "ಏಜಂತ' ಗಳಾಗಿವೆ. 
ಆದ್ದರಿಂದ ಈ ಎರಡು ವೈದಿಕ ಪ್ರತ್ಯಯಗಳು "ಅವ್ಯಯತ್ನ' ವನ್ನು ಹೊಂದಿವೆ. 

(ಕೃದಂತಗಳಗೆ “ಅವ್ಯಯ' ಸಂಜ್ಞೆಯನ್ನು ಹೇಳುವ ಸೂತ್ರ) 


ಸೂತ್ರ - 374. ಕ್ಷ್ವಾ-ತೋಸುನ್‌-ಕಸುನಃ (1.1.40) 

ವೃತ್ತಿಃ-ಏತದಂತಮವ್ಯಯಮ್‌। ಕೃತ್ವಾ ಉದೇತೋಃ। ವಿಸೃಪಃ। 

ಪ.ಛೇ.- ಕ್ತಾ ಎ ತೋಸುನ್‌-ಕಸುನಃ। 

ಅ.ವೃ.-“ಸ್ವರಾದಿನಿಪಾತಮವ್ಯಯಮ್‌(1-1-37)” ಸೂತ್ರದಿಂದ "ಅವ್ಯಯಮ್‌' 
ಸಂಜ್ಞೆಯು ಅನುವೃತ್ತವಾಗುತ್ತದೆ. 

ಅರ್ಥ- "ಕ್ರಾ "ತೋಸುನ್‌' ಮತ್ತು "ಕಸುನ್‌' ಈ ಪ್ರತ್ಯಯಗಳು ಯಾವುದರ 
ಕೊನೆಯಲ್ಲಿರುತ್ತವೋ ಆ ಶಬ್ದಗಳು “ಅವ್ಯಯ-ಸಂಜ್ಞೆಯನ್ನು ಪಡೆಯುತ್ತವೆ.ಈ 
ಪ್ರತ್ಯಯಗಳೂ ಸಹ "ಕೃತ್‌' ಪ್ರತ್ಯಯಗಳಾಗಿವೆ. (882)"ಸಮಾನಕತಣೃಕಯೋಃ 
ಪೂರ್ವಕಾಲೇ(3-4-21)” ಮತ್ತು (881) “ಅಲಂಖಲ್ವೋಃ ಪ್ರತಿಷೇಧೇ ಪ್ರಾಚಾಂ 
ಕ್ಷ್ವಾ(3-4-18)” ಸೂತ್ರದಿಂದ “ಕ್ವ್ವಾ' ಪ್ರತ್ಯಯಗಳು ಬರುತ್ತವೆ. ಆದ್ದರಿಂದ 
“ಕೃತ್ವಾ'."ಭುಕ್ತ್ವಾ', “ಗತ್ಹಾ'"ಶಯಿತ್ವಾ', ಮತ್ತು "ಪಠಿತ್ಹಾ' ಮುಂತಾದ “ಕ್ತ್ವಾ' ಪ್ರತ್ಯಯಾ೦ತ 
ಶಬ್ದಗಳು "ಅವ್ಯಯತ್ವ' ವನ್ನು ಹೊಂದುತ್ತವೆ. “ಈಶ್ವರೇ ತೋಸುನ್ಸಸುನೌ(3-4- 
13)” ಸೂತ್ರದಿಂದ ವಿಹಿತವಾದ “ತೋಸುನ್‌' ಮತ್ತು “ಕಸುನ್‌'ಗಳು “ತುಮುನ್‌' 
ಅರ್ಥವನ್ನು ಹೇಳುವ ಪ್ರತ್ಯಯಗಳಾಗಿವೆ. “ತೋಸುನ್‌' ಮತ್ತು “ಕಸುನ್‌' ಪ್ರತ್ಯಯಗಳಲ್ಲಿ 
"ತೋಸ್‌' ಮತ್ತು "ಕಸ್‌' ರೂಪಗಳು ಮಾತ್ರ ಉಳಿಯುತ್ತವೆ. 


446 ಲಘುಸಿದ್ದಾಂತ ಕೌಮುದೀ 


ಉದಾಹರಣೆ - 1. ಉದೇತೋಃ- ಇಲ್ಲಿ "ಉತ್‌' ಪೂರ್ವಕ “ಇಣ್‌' ಧಾತುವಿನ 
ನಂತರ "“ತೋಸುನ್‌'(ತೋಸ್‌) ಪ್ರತ್ಯಯವು ಬರುತ್ತದೆ. 
ಅರ್ಥ- "ಉದೇತುಮ್‌' ಎಂದು ಹೇಳಲಾಗಿದೆ. 
ಉದಾಹರಣೆ- 2.'ಇಲ್ಲಿ "ವಿ' ಪೂರ್ವಕ "ಸುಪ್‌' ಧಾತುವಿನ ನಂತರ "ಕಸುನ್‌'(ಅಸ್‌) 
ಪ್ರತ್ಯಯವು ಬರುತ್ತದೆ. ಅರ್ಥ-'ವಿಸರ್ಪಿತುಮ್‌' ಎಂದು ಹೇಳಲಾಗಿದೆ. 
“ಕ್ಹ್ವಾನ್ವ' ಅವ್ಯಯ ಮಾತ್ರ ವೈದಿಕ, ಲೌಕಿಕ ಭಾಷೆಗಳಲ್ಲಿರುತ್ತವೆ 
(ಅವ್ಯಯ ಸಂಜ್ಞೆಯನ್ನು ವಿಧಿಸುವ ಪಂಚಮ ಸೂತ್ರ) 


ಸೂತ್ರ - 372/1 ಅವ್ಯಯೀಭಾವಶ್ಚ (1.1.41) 

ವೃತ್ತಿಃ- ಅಧಿಹರಿ। 

ಪ.ಛೇ. - ಅವ್ಯಯೀಭಾವಃ ಚ। 

ಅ.ವೃ.- “ಸ್ವರಾದಿನಿಪಾತಮವ್ಯಯಮ್‌(1-1-37)” ಸೂತ್ರದಿಂದ "ಅವ್ಯಯಮ್‌' 
ಎಂಬ ಸಂಜ್ಞೆಯು ಅನುವೃತ್ತವಾಗುತ್ತದೆ. 

ಅರ್ಥ- “ಅವ್ಯಯೀಭಾವ ಸಮಾಸ'ವೂ ಕೂಡ "'ಅವ್ಯಯ-ಸಂಜ್ಜೆ'ಯನ್ನು 
ಹೊಂದುತ್ತದೆ. 

ಉದಾಹರಣೆ- “ಅಧಿಹರಿ'(ಹರಿಯ ವಿಷಯದಲ್ಲಿ).“ಅವ್ಯಯಂ - ವಿಭಕ್ತಿ - 
ಸಮೀಪ - ಸಮೃದ್ಧಿ ಎ ವ್ಯೃದ್ಧ ರ್ಕಾsಭಾವಾsತ್ಯಯಾ :- ಸಂಪ್ರತಿ - 
ಶಬ್ದಪ್ರಾದುರ್ಭಾವ - ಪಶ್ಚಾದ್‌ - ಯಥಾತನುಪೂರ್ವ್ಯ - ಯೌಗಪದ್ಯ - ಸಾದೃಶ್ಯ 
- ಸಂಪತ್ತಿ - ಸಾಕಲ್ಫಾನ್ರ ವಚನೇಷು(2-1-6)” ಸೂತ್ರದಿಂದ "ಅವ್ಯಯೀಭಾವ 
ಸಮಾಸ'ವನ್ನು ಹೊಂದಿ "(ಹರಿ + ಜ್‌- ಹರಿ ೬ಅಧಿ)' “ಪೂರ್ವ-ನಿಪಾತ' ಬಂದು” 
ಅವ್ಯಯೀಭಾವ ಸಮಾಸದಿಂದ “ಅಧಿಹರಿ' ಎಂಬ ರೂಪವು ಸಿದ್ಧವಾಗುತ್ತದೆ. ಪ್ರಕೃತ 
ಸೂತ್ರದಿಂದ ಇದಕ್ಕೆ "'ಅವ್ಯಯ-ಸಂಜ್ಞೆ'ಯು ಬರುತ್ತದೆ. “ಅವ್ಯಯಾದಾಪು ಪಃ(2- 
4-82)” ಸೂತ್ರದಿಂದ "ಸುಪ್‌' ಗೆ "ಲೋಪ'ವು ಬರುತ್ತದೆ. 

(ಅವ್ಯಯದ ನಂತರವಿರುವ "ಆಪ್‌' ಮತ್ತು "ಸುಪ್‌'ಗಳಗೆ 
"ಲೋಪವನ್ನು ಹೇಳುವ ಸೂತ್ರ). 


ಸೂತ್ರ - 372/2. ಅವ್ಯಯಾದಾಪ್‌ಸುಪಃ (2.2.೨೨) 
ವೃತ್ತಿಃ-ಅವ್ಯಯಾತ್‌ ವಿಹಿತಸ್ಯ ಆಪಃ ಸುಪಶ್ಚ ಲುಕ್‌ । ತತ್ರ ಶಾಲಾಯಾಮ್‌। 
ಪ.ಛೇ. - ಅವ್ಯಯಾತ್‌,ಆಪ್‌,ಸುಪಃ 
ಅ.ವೃ.- “ಣ್ಯಕ್ತತ್ರಿಯಾರ್ಷಚ್‌ತೋ ಯೂನಿ ಲುಗಣಿಇಸೋಃ(2-4-58)” 
ಸೂತ್ರದಿಂದ “ಲುಕ್‌” ಎಂಬ ಪದವು ಅನುವೃತ್ತವಾಗುತ್ತದೆ. 
ಅರ್ಥ- “ಅವ್ಯಯ'ದ ನಂತರ ವಿಧಿಸಲಾಗುವ “ಆಪ್‌'(ಟಾಪ್‌,ಚಾಪ್‌,ಡಾಪ್‌) 


ಅವ್ಯಯ ಪ್ರಕರಣಮ್‌ 447 


ಮತ್ತು "ಸುಪ್‌' ಪ್ರತ್ಯಯಗಳಿಗೂ "ಲುಕ್‌'(ಲೋಪ) ಬರುತ್ತದೆ. 

ಉದಾಹರಣೆ-"ತತ್ರ ಶಾಲಾಯಾಮ್‌'- “ತ್ರ' ಶಬ್ದವು ತದ್ಧಿತ “ತ್ರಲ್‌' ಪ್ರತ್ಯಯವಾಗಿದೆ. 
ಇದು “ಸಪ್ತಮ್ಯಾಸ್ತಲ್‌(5-3-10)” ಸೂತ್ರದಿಂದ ಉಂಟಾಗಿದೆ. "ತಸಿಲ್‌' ಮತ್ತು 
“ಪಾಶಪ್‌' ಪ್ರತ್ಯಯಗಳ ಮಧ್ಯದಲ್ಲಿ ಬರುವುದರಿಂದ (369-“ತದ್ಧಿತಶ್ವಾಸರ್ವವಿಭಕ್ತಿಃ(1- 
1-38)” ಸೂತ್ರದಿಂದ “ಅವ್ಯಯ' ಸಂಜ್ಞೆಯನ್ನು ಪಡೆದಿದೆ. “ತತ್ರ ಶಾಲಾಯಾಮ್‌' 
ಎಂಬಲ್ಲಿ, “ತತ್ತ ಎಂಬುದು “ಶಾಲಾಯಾಮ್‌' ಪದಕ್ಕೆ ವಿಶೇಷಣವಾಗಿರುವುದರಿಂದ 
“ತತ್ರ' ಶಬ್ದದ ಮೇಲೂ "ಟಾಪ್‌' (ಸ್ತ್ರೀ ಪ್ರತ್ಯಯ)--ಇಗ(ಸುಪ್‌) ಪ್ರತ್ಯಯವನ್ನು 
ಸೇರಿಸಬೇಕು. ಇದು "ಅವ್ಯಯ'ದ ನಂತರ ಸೇರಿಲ್ಲಟದ್ದರಿಂದ ಪ್ರಕೃತ ಸೂತ್ರದಿಂದ 
ಲೋಪವಾಗಿ “ತತ್ರ' ಎಂಬ ರೂಪವುಂಟಾಗಿದೆ. 

*ವಿಶೇಷ- "ಅವ್ಯಯ'ದ ನಂತರ "ಸುಪ್‌' ಪ್ರತ್ಯಯಗಳನ್ನು ಸೇರಿಸಿದ ಮೇಲೂ 
ಅವು ಲೋಪವಾದರೂ ಅವು "ಸುಬನ್ನ'ಗಳಾಗಿಯೇ ಇರುತ್ತವೆ. 

ಅವ್ಯಯಲಕ್ಷಣಮ್‌- 

"ಸದೃಶಂ ತ್ರಿಷು ಅಜೇಷು ಸರ್ವಾಸು ಚ ವಿಭಕ್ತಿಷು। 

ವಚನೇಷು ಚ ಸರ್ವೇಷು ಯನ್ಸವ್ಯೇತಿ ತದವ್ಯಯಮ್‌”। ಇತಿ॥ 

ಮೂರು ಲಿಂಗಗಳಲ್ಲಿಯೂ, ಎಲ್ಲಾ ವಿಭಕ್ತಿಯಲ್ಲೂ, ಎಲ್ಲಾ ವಚನಗಳಲ್ಲೂ 
ಯಾವೊಂದು ಶಬ್ದವು ವಿಕಾರ ಹೊಂದುವುದಿಲ್ಲವೋ ಆ ಶಬ್ದ ಸ್ವರೂಪಕ್ಕೆ 
"ಅವ್ಯಯ'ವೆಂದು ಹೆಸರು. ' 

“ಅವ್ಯಯ' ಎಂದು ಕೆಲವು ಶಬ್ದಗಳಿಗೆ ಸಂಜ್ಞೆಯನ್ನು ಇಟ್ಟಿರುವುದು ಸಾರ್ಥಕವಾಗಿದೆ. 
ಯಾಕೆಂದರೆ “ಅವ್ಯಯಾದಾಪ್ಲುಪಃ(2-2-82)” ಸೂತ್ರದಿಂದ “ಆಪ್‌'(ಸ್ತ್ರೀ 
ಪ್ರತ್ಯಯ)ಗಳು, "ಸುಪ್‌'(ಸುಬನ್ತ)ಗಳು ಲೋಪವಾದ ಮೇಲೂ "ಲಿಜ್ಞ', "ವಿಭಕ್ತಿ', 
ವಚನಗಳಿಂದ ಆಗಬೇಕಾದ ವಿಕಾರಗಳು ಉಂಟಾಗುವುದಿಲ್ಲ. (ಭಾಗುರಿ ಆಚಾರ್ಯರ 
ಮತ) 

“ವಷ್ಟಿ ಭಾಗುರಿರಲ್ಲೋಪಮ್‌ ಅವ-ಅಫ್ಯೋಃ ಉಪಸರ್ಗಯೋಃ। 

ಆಪಂಚ್ಯೆವ ಹಲನ್ತಾಂ ಯಥಾ ವಾಚಾ ನಿಶಾ-ದಿಶಾ॥” 

"ಅವ್ಯಯ ಪ್ರಕರಣ'ದಲ್ಲಿ "ಅವ' ಮತ್ತು "ಅಪಿ' ಈ ಎರಡು ಅವ್ಯಯಗಳ ಬಗ್ಗೆ 
“ಭಾಗುರಿ ಆಚಾರ್ಯ'ರು ಒಂದು ವೈಶಿಷ್ಟ ವನ್ನು ತೋರಿಸಿಕೊಟ್ಟಿರುವರು. "ಅವ' 
ಮತ್ತು ಅಪಿ” ಉಪಸರ್ಗಗಳ(ಆದ್ಯಕ್ಷರವಾದ) ಹ್ರಸ್ವ "ಅ' ಕಾರದ ಲೋಪವನ್ನು 
ಬಯಸುತ್ತಾರೆ. “ಹಲನ್ತ'(ಸ್ತ್ರೀಲಿಂಗವಾಚಕ) ಶಬ್ದಗಳನ್ನು ಆಬನ್ನ(ಆಕಾರಾನ್ರ) 
ಶಬ್ದಗಳಿಗಳನ್ನಾಗಿ ನುಡಿಸಲು ಬಯಸುತ್ತಾರೆ. 

ಉದಾಹರಣಮ್‌- 
ವಗಾಹಃ ಅವಗಾಹಃ। ಪಿಧಾನಮ್‌। ಅಪಿಧಾನಮ್‌। ಇತ್ಯವ್ಯಯಾನಿ। 
ಉದಾಹರಣೆ-1.ವಾಚಾ- “ವಾಚ್‌' ಶಬ್ದವು “ಚ್‌'(ಹಲನ್ರ) ಕಾರನ್ನ 


448 ಲಘುಸಿದ್ಧಾಂತ ಕೌಮುದೀ 


ಪ್ರಾತಿಪದಿಕವಾಗಿದೆ. ಇದನ್ನು “ವಾಕ್‌,ವಾಚೌ,ವಾಚಃ' ಎಂಬಂತೆಯೂ ನುಡಿಸಬಹುದು 
ಅಥವಾ ಇವುಗಳನ್ನೇ "ಆ'ಕಾರನ್ನವಾಗ “ವಾಚಾ,ವಾಚೇ,ವಾಚಾಃ' ಎಂದೂ 
ನುಡಿಸಬಹುದು. 

2. “ನಿಶಾ'-ನಿಶಾ: ಶಬ್ದಕ್ಕೆ "ನಿಶ್‌' ಎಂಬುದು ಪ್ರಾತಿಪದಿಕ.ಇದನ್ನು "ನಿಟ್‌,ನಿಶೌ,ನಿಶಃ' 
ಎಂದೂ ನುಡಿಯುತ್ತಾರೆ.ಇದು “ಹಲನ್ತ'ವಾಗಿರುವುದರಿ೦ದ ಇದಕ್ಕೆ “ಆ'ಕಾರವನ್ನು(ಆಪ್‌) 
ಸೇರಿಸಿ "ನಿಶ್‌4ಆ=ನಿಶಾ' ಎಂದಾಗುತ್ತದೆ. ಇದನ್ನು "ನಿಶಾ.ನಿಶೇ,ನಿಶಾಃ ಎಂದೂ 
ನುಡಿಸಬಹುದು. 

ಇದೇ ರೀತಿಯಲ್ಲಿ "ದಿಕ್‌'(ದಿಶ್‌) ಶಬ್ದವು “ಶ್‌' ಕಾರನ್ತವಾಗಿರುತ್ತದೆ. ಹಲನ್ತವಾದ 
ಈ ಶಬ್ದಕ್ಕೆ "ಆ'ಕಾರವನ್ನು ಸೇರಿಸಿ "ದಿಶಾ.ದಿಶೇ.ದಿಶಾಃ' ಎಂದು ನುಡಿಸಬಹುದು 
ಎಂಬುದೇ "ಭಾಗುರಿ ಆಚಾರ್ಯ'ರ ಅಭಿಪ್ರಾಯವಾಗಿದೆ. 

ಪಾಣಿನಿಯವರ ಮತದಲ್ಲಿ ಈ ಹೊಸ ರೂಪವಿಲ್ಲ. ಆದರೆ "ಭಾಗುರಿ' ಅವರ 
ಮತವು ಪಾಣಿನಿಯವರಿಗೆ ಸಮ್ಮತವಾಗಿರುವುದರಿಂದ ಎರಡು ರೂಪಗಳು 
ಪ್ರಯೋಗದಲ್ಲಿವೆ. 

"ಅ'ಕಾರ ಲೋಪವನ್ನು ಹೇಳುವುದಕ್ಕೆ ಉದಾಹರಣೆ. 

ಇಲ್ಲಿ "ಅವಗಾಹಃ' ಎಂಬುದಕ್ಕೆ ಬದಲಾಗಿ "ಅ'ಕಾರ ಲೋಪ ಮಾಡಿ "ವಗಾಹಃ' 
ಎಂದು ಹೇಳಬಹುದು ಎಂದು "ಭಾಗುರಿ ಆಚಾರ್ಯ'ರ ಮತ. 

ಇದೇ ರೀತಿಯಲ್ಲಿ "ಅಪಿಧಾನಮ್‌' ಎಂಬುದಕ್ಕೆ ಬದಲಾಗಿ "ಅ'ಕಾರವನ್ನು ಲೋಪ 
ಮಾಡಿ 'ಪಿಧಾನಮ್‌' ಎಂದು ಹೇಳಬಹುದೆಂದು "ಭಾಗುರಿ ಆಚಾರ್ಯ'ರ ಮತ. 
ಪಾಣಿನಿಯವರ ಮತದ ಪ್ರಕಾರ "ಅ'ಕಾರದ ಲೋಪವಾಗದೇ “ಅವಗಾಹಃ' ಮತ್ತು 
“ಅಪಿಧಾನಮ್‌'ಎಂಬ ರೂಪಗಳೇ ಇರುತ್ತವೆ. 

॥ ಇತಿ ಅವ್ಯಯಪ್ರಕರಣಮ್‌ ॥ 
ಇತಿ ಪೂರ್ವಾರ್ಧಮ್‌ ॥ 


ಜಸತ 


ಮುಂದಿನ ಭಾಗ 
ಉತ್ತರಾರ್ಧ 


ಭ್ಹಾದಯಃ ಪ್ರಕರಣ 


12. ತಿಜನ ಪ್ರಕರಣ 
ಭ್ಹಾದಯಃ (1ನೇಗಣ) 


(ಸೂತ್ರಸಂಖ್ಯೆ 373 ರಿಂದ ೮೮! ವರೆಗೆ) (189 ಸೂತ್ರಗಳು) 
ಈ ಭ್ಹಾದಿ ಗಣದಲ್ಲಿ 1035 ಧಾತುಗಳು ಪಠಿತವಾಗಿವೆ. ಅವುಗಳಲ್ಲಿ 49 ಧಾತುಗಳನ್ನು 
ವರದರಾಜರು ರೂಪಸಿದ್ಧಿ ಗಾಗಿ ಆರಿಸಿಕೊಂಡಿದ್ದಾರೆ. (ಪರಸ್ಥೆ [ೈಪದಿ-20, ಆತ್ಮನೇಪದಿ- 
20, ಉಭಯಪದಿ-9) 


ಪರಸ್ಕೈ ಪದಿ ಧಾತುಗಳು (2೦) 

1. ಭೂ - (ಇರುವಿಕೆ), 2. ಅತ-(ನಿರಂತರವಾಗಿ ಗಮಿಸುವುದು), 3. ಷಿಧ- 
(ಹೋಗುವುದು), 4. ಚಿತೀ-(ಎಚ್ಚರಗೊಳ್ಳುವುದು), 5. ಶುಚ-(ಶೋಕಿಸುವುದು), 6. 
ಗದ-(ಸ್ಪಷ್ಟವಾಗಿ ಮಾತನಾಡುವುದು), 7. ಣದ-(ಅಸ್ಪಷ್ಟವಾಗಿ ಮಾತನಾಡುವುದು 
ಅಥವಾ ಶಬ್ದ ಮಾಡುವುದು), 8. ಟುನದಿ-(ಸಮೃದ್ಧವಾಗುವುದು), 9.ಅರ್ಚ- 
(ಪೂಜಿಸುವುದು), 10. ವ್ರಜ-(ಹೋಗುವುದು), 11. ಕಟೇ-(ಮಳೆ ಸುರಿಯುವುದು 
ಅಥವಾ ಮುಚ್ಚುವುದು), 12.ಗುಪೂ-(ರಕ್ಷಿಸುವುದು), 13. ಕ್ಷಿ-(ನಾಶವಾಗುವುದು), 
14. ತಪ-(ಪರಿತಪಿಸುವುದು ಅಥವಾ ಆಲೋಚಿಸುವುದು), 15. ಕ್ರಮು-(ಕ್ರಮಿಸುವುದು 
ಅಥವಾ ಚಲಿಸುವುದು), 16.' ಪಾ-(ಕುಡಿಯುವುದು), 17. ಗ್ಲೈ-(ಸಂತೋಷದ 
ನಾಶವಾಗುವುದು ಅಥವಾ ದಣಿಯುವುದು), 18. ಹ್ವೃ-(ಕುಟಿಲ ಆಚರಣೆ), 19. ಶೃ- 
(ಶ್ರವಣ ಮಾಡುವುದು), 20. ಗಮ್ಸೃ-(ಹೋಗುವುದು) 


ಆತ್ಮನೇಪದಿ ಧಾತುಗಳು (2೦) 

1.ಏಧ-(ಬೆಳೆಯುವುದು), 2. ಕಮು-(ಇಚ್ಛಿಸುವುದು), 3. ಅಯ-(ಹೋಗುವುದು), 
4. ದ್ಯುತ-(ಹೊಳೆಯುವುದು), 5. ಶ್ವಿತಾ-(ಬಿಳಿಯಬಣ್ಣದಲ್ಲಿರುವುದು), 6. ಇೆಮಿದಾ- 
(ನುಣ್ಣಗೆ ಮಾಡುವುದು ಅಥವಾ ಮಂದಸ್ಮಿತ), 7. ಇಷ್ಟಿದಾ-(ಬೆವರುವುದು ಮತ್ತು 
ಬಿಡುವುದು) 8. ಯಚ-(ಹೊಳೆಯುವುದು ಅಥವಾ ಇಷ್ಟವಾಗಿರುವುದು) 9. ಘುಟ- 
(ತಿರುಗುವುದು), 10.ಶುಭ- (ಶೋಭಿಸುವುದು ಅಥವಾ ಪ್ರಕಾಶಿಸುವುದು), 11. ಕ್ಷುಭ- 
(ವಿಚಲಿತವಾಗುವುದು), 12. ಣಭ(ಹಿ೦ಸಿಸುವುದು), 13. ತುಭ-(ಹಿ೦ಸಿಸುವುದು), 
14. ಶ್ರಂಸು-(ಜಾರುವುದು), 15. ಭ್ರಂಸು (ಜಾರುವುದು), 16. ಧ್ವಂಸು-(ನಾಶವಾಗುವುದು), 
17. ಶ್ರಂಭು- (ಎಶ್ಡಾಸ ಮಾಡುವುದು), 18. ವೃತು-(ಆಗುವುದು ಅಥವಾ ಇರುವುದು), 
19. ದದ-(ಕೊಡುವುದು), 20. ತ್ರಪೂಷ್‌- (ನಾಚುವುದು) 
ಉಭಯಪದಿ ಧಾತುಗಳು-೨ 

1. ಶ್ರಿಜ್‌ -(ಸೇವಿಸುವುದು), 2. ಭ್ರಷ್‌-(ಪಾಲನೆ ಮಾಡುವುದು), 3. ಪ್ರಜ್‌- 
(ಅಪಹರಿಸುವುದು ಅಥವಾ ಕದಿಯುವುದು), 4. ಭೃಜ್‌್‌-(ಧರಿಸುವುದು), 5. ಣೀಇ್‌- 


450 ಲಘುಸಿದ್ಧಾಂತ ಕೌಮುದೀ 


(ತೆಗೆದುಕೊಂಡು ಹೋಗುವುದು), 6.ಡುಪಚಷ್‌-(ಬೇಯಿಸುವುದು), 7. ಭಜ- 
(ಸೇವಿಸುವುದು), 8. ಯಜ-(ದೇವಪೂಜೆ ಮಾಡುವುದು ಅಥವಾ ಯಜ್ಞಮಾಡುವುದು), 
9. ವಹ - (ಹೊತ್ತುಕೊಂಡು ಹೋಗುವುದು) 


» ಭುತಿ 

ಲಟ್‌। ಲಿಟ್‌। ಲುಟ್‌। ಲೃಟ್‌। ಲೇಟ್‌। ಲೋಟ್‌। ಲಜ್‌! ಲಿಜ್‌। ಲುಜ್‌। ಲೃಜ್‌। 
ಏಷು ಪಣ್ಣುಮಃ ಲಕಾರಃ ಛಂದೋಮಾತ್ರ ಗೋಚರಃ 

ಆರ್ಥ- ಮೇಲಿನವು 10 "ಲ್‌' ಕಾರಗಳು. ಇವುಗಳಲ್ಲಿ "ಲೇಟ್‌' ವೇದಗಳಲ್ಲಿ 
ಮಾತ್ರ ಕಾಣಿಸಿಕೊಳ್ಳುತ್ತದೆ. ಇವು ಧಾತುಗಳ ಪರದಲ್ಲಿ ಇರುತ್ತವೆ. 


ಸುಬನ್ತ ಪ್ರಕರಣವನ್ನು ಹೇಳಿ ಮುಗಿಸಿದನಂತರ, ಆಚಾರ್ಯ ವರದರಾಜರು 
ತಿಜನ್ತ ಪ್ರಕರಣವನ್ನು ಆರಂಭಿಸುತ್ತಾರೆ. ಈ ತಿಜನ್ತ ಪ್ರಕರಣವು ಭ್ವಾದಿ(12) ಪ್ರಕರಣದಿಂದ 
ಆರಂಭಿಸಿ "ಲ್‌' ಕಾರಾರ್ಥ(32) ಪ್ರಕರಣದವರೆಗೆ (21 ಪ್ರಕರಣಗಳಲ್ಲಿ) ವ್ಯಾಪಿಸಿರುವುದು. 
ಸಂಸ್ಕೃತ ಭಾಷೆಯ ಜೀವಾಳವೆಂದರೆ ಧಾತುಗಳೇ. ಧಾತುಗಳಿಂದಲೇ ಎಲ್ಲ ಶಬ್ದಗಳ 
ರೂಪಗಳು ಉತ್ಪನ್ನವಾಗುತ್ತವೆ. ಆದ್ದರಿಂದ ಸಂಸ್ಕೃತ ಭಾಷೆಯಲ್ಲಿರುವ ಸುಮಾರು 
ಎರಡುಸಾವಿರ ಧಾತುಗಳನ್ನು ತಿಳಿದುಕೊಳ್ಳಬೇಕು. ಇವುಗಳನ್ನು ಭಟ್ಟೋಜಿದೀಕ್ಷಿತರಿಂದ 
ರಚಿತವಾದ "ವೈಯ್ಯಾಕರಣ ಸಿದ್ಧಾನ್ತಕೌಮುದಿ'ಯಲ್ಲಿ ಕಾಣಬಹುದು. ಆದರೆ, ಅದು 
ದಟ್ಟವಾದ ಅರಣ್ಯ. ಆರಂಭದಲ್ಲಿ ವಿದ್ಯಾರ್ಥಿಗಳು ಅವುಗಳನ್ನು ಅಭ್ಯಾಸ ಮಾಡುವುದು 
ಕಠಿಣ. ಆದ್ದರಿಂದ ವರದರಾಜರು ಪ್ರಯೋಗದಲ್ಲಿರುವ ಮುಖ್ಯವಾದ ಕೆಲವೇ 
ಧಾತುಗಳನ್ನು ಆರಿಸಿಕೊಂಡು ಈ ಉತ್ತರಾರ್ಧದಲ್ಲಿ ಅವುಗಳನ್ನು ವಿವರಿಸಿರುವರು. 
ಆದ್ದರಿಂದ ಇದನ್ನು ಅಭ್ಯಾಸ ಮಾಡುವುದು ಸುಲಭ. ತಿಜನ್ತ ಎ೦ದರೆ “ತಿಜ್‌' 
ಪ್ರತ್ಯಯಗಳನ್ನು ಕೊನೆಯಲ್ಲಿ ಉಳ್ಳಂಥವುಗಳು (ತಿಜ್‌ ಅನ್ನೇ ಯಸ್ಯ ತತ್‌ 
ತಿಜನ್ತಮ್‌(ಪದಮ್‌)). ಈ ಪ್ರತ್ಯಯಗಳು 18 ಎಂಬುದನ್ನು ಇನ್ನು ಮುಂದೆ ತೋರಿಸುತ್ತಾರೆ. 
ತಿಜನ್ರಮ್‌ ಎಂದರೆ ಕ್ರಿಯಾಪದ. ಇವು ಪರಸ್ಕೈಪದ ಮತ್ತು ಆತ್ಮನೇಪದ ಎಂದು 
ಎರಡು ತರಹದ್ದಿರುತ್ತವೆ. ಇದರ ವಿವರಣೆಯನ್ನು ಮುಂದೆ ಕೊಡಲಾಗಿದೆ. ಧಾತುಗಳೂ 
ಕೂಡ ಸಕರ್ಮಕ ಮತ್ತು ಅಕರ್ಮಕ ಎಂದು ಎರಡು ವಿಧವಾಗಿ ವಿಂಗಡಿಸಲ್ಪಟ್ಟಿವೆ. 
ಇದೇ ಧಾತುಗಳನ್ನು ಮತ್ತೆ ಮೂರು ವಿಧವಾಗಿ ಬೇರೆ ರೀತಿಯಲ್ಲಿ ಸೇಟ್‌, ವೇಟ್‌, 
ಅನಿಟ್‌ ಎಂದು ವಿಂಗಡಿಸಲಾಗಿದೆ. ಇವುಗಳ ಉಪಯೋಗವನ್ನು ಮುಂದೆ ಬರುವ 
ಸೂತ್ರಗಳಿಂದ ತಿಳಿದುಕೊಳ್ಳಬಹುದು. 


ಮೇಲೆ ಹೇಳಿದ 18 ತಿಜ್‌ ಪ್ರತ್ಯಯಗಳಲ್ಲಿ ಮೊದಲಿನ 9 ಪ್ರತ್ಯಯಗಳು 
ಪರಸ್ಕೈಪದಗಳು. ಅನಂತರದ 9 ಪ್ರತ್ಯಯಗಳು ಆತ್ಮನೇ ಪದಗಳು. ಇವುಗಳನ್ನು 
ಮೂಲ ಆಖ್ಯಾತ ಪ್ರತ್ಯಯಗಳೆಂದು ನಮ್ಮ ಅನುಕೂಲಕ್ಕಾಗಿ ಗುರುತಿಸುತ್ತೇವೆ. ಇವುಗಳನ್ನು 
ಧಾತುವಿನ ಕೊನೆಯಲ್ಲಿ "ಲ್‌' ಕಾರಾದೇಶಗಳಾಗಿ ಸೇರಿಸಲಾಗುವುದು. 10 ವಿಧವಾದ 
ಲ್‌ ಕಾರಗಳಲ್ಲಿ ಪ್ರತಿಯೂಂದಕ್ಕೂ 18 ತಿಜ್‌ ಪ್ರತ್ಯಯಗಳು ಆದೇಶವಾಗಿ ಬರುತ್ತವೆ. 
ಅವು "ಲ್‌' ಎಂಬ ರೂಪದಲ್ಲಿ ಇರುತ್ತವೆ. 10 "ಲ್‌'ಕಾರಗಳಲ್ಲಿ 6 "ಲ್‌' ಕಾರಗಳು 


ತಿಐನ್ತೇ ಛ್ವಾದಯಃ 451 


ಕಾಲವಾಚಕಗಳು (ಲಟ್‌, ಲಜ್‌, ಲಿಟ್‌, ಲುಜ್‌, ಲುಟ್‌, ಲೃಟ್‌). ಮುಂದಿನ 4 "ಲ್‌' 
ಕಾರಗಳು ಭಾವವಾಚಕಗಳು(ಲೋಟ್‌, ವಿಧಿಲಿಜ್‌, ಆಶೀರ್ಲಿಜ್‌, ಲೃಜ್‌). ಎಲ್ಲ 
ಆದೇಶಗಳೂ "ಲ್‌' ಎಂದೇ ಇರುವುದರಿಂದ ಅಟ್‌, ಇಟ್‌, ಉಟ್‌, ಖುಟ್‌, ಏಟ್‌, 
ಓಟ್‌, ಅಜ್‌, ಇಜ್‌, ಉಜ್‌ ಮತ್ತು ಯಜ್‌ ಎಂಬ ಈ ಅನುಬಂಧ(ಇತ್‌) ಗಳನ್ನು 
ಸೇರಿಸಿ, "ಲ್‌' ಕಾರಗಳಲ್ಲಿರುವ ಭೇದಗಳನ್ನು ತಿಳಿಸಿಕೊಟ್ಟಿರುತ್ತಾರೆ. 

ಹೀಗಾಗಿ "ಲ್‌' ಕಾರಗಳು 10. ಆದರೆ ಲೇಟ್‌ "ಲ್‌' ಕಾರದ ಪ್ರಯೋಗವು 
ವೇದಗಳಲ್ಲಿ ಮಾತ್ರ ಕಂಡು ಬರುತ್ತದೆ. ಹೀಗಾಗಿ 9 "ಲ್‌' ಕಾರಗಳು ಮಾತ್ರ ಉಳಿದವು. 
ಲಿಜ್‌ "ಲ್‌' ಕಾರದಲ್ಲಿ ವಿಧಿಲಿಜ್‌ ಮತ್ತು ಆಶೀರ್ಲಿಜ್‌ ಎಂದು ಎರಡು ವಿಧಗಳು 
ಇರುವವು. ಆದ್ದರಿಂದ ಈಗ ಅಭ್ಯಾಸ ಮಾಡುವ "ಲ್‌' ಕಾರಗಳು 10. (ಇದರಲ್ಲಿ 
ಲೇಟ್‌ "ಲ್‌' ಕಾರವು ಸೇರಿಲ್ಲ) ಧಾತುವು ಕ್ರಿಯಾರ್ಥವನ್ನು ಹೇಳುತ್ತದೆ. ಆ ಕ್ರಿಯೆಯು 
ಭೂತ, ವರ್ತಮಾನ, ಭವಿಷ್ಯತ್‌, ಕಾಲವನ್ನು ಸೂಚಿಸುವುದು. ಕೆಲವೊಮ್ಮೆ "ಲ್‌' 
ಕಾರಗಳು ಕಾಲಾರ್ಥವನ್ನು ಹೇಳದಿದ್ದಾಗ, ಭಾವಾರ್ಥವನ್ನು ಹೇಳುವದೂ ಉಂಟು. 
ಮೇಲೆ ಹೇಳಿದ ಕಾಲವಾಚಕ ಆರು "ಲ್‌' ಕಾರಗಳಲ್ಲಿ, ವರ್ತಮಾನ ಕಾಲಕ್ಕೆ ಸೇರಿದ 
"ಲ್‌' ಕಾರ(ಲಟ್‌)ವು ಒಂದು. ಭೂತಕಾಲಕ್ಕೆ ಸೇರಿದ "ಲ್‌' ಕಾರಗಳು ಮೂರು. 
(ಲಜ್‌, ಲಿಟ್‌, ಲುಜ್‌). ಭವಿಷ್ಯತ್‌ ಕಾಲಕ್ಕೆ ಸೇರಿದ "ಲ್‌'ಕಾರಗಳು ಎರಡು. 
(ಲುಟ್‌,ಲೃಟ್‌) ಇದೇರೀತಿಯಲ್ಲಿ ಭಾವವಾಚಕ "ಲ್‌' ಕಾರಗಳು ನಾಲ್ಕು. (ಆಜ್ಞಾಯಾಂ 
ಲೋಟ್‌, ವಿಧಿಲಿಜ್‌, ಆಶೀರ್ಳ್ಛಿಜ*, ಸಂಕೇತೇ ಲೃಜ್‌) ಎಂದು ಮುಂದೆ 
ಹೇಳಲಾಗುವುದು. ಈ ಮೇಲಿನ "ಲ್‌' ಕಾರಾಗಳನ್ನೇ "ಸಾರ್ವಧಾತುಕ' ಮತ್ತು 
"ಆರ್ಧಧಾತುಕ' ಎಂದು ಮತ್ತೆ ಎರಡು ವಿಧವಾಗಿ ವಿಂಗಡಿಸಲಾಗಿದೆ. ಲಟ್‌, ಲಜ್‌, 
ಲಿಜ್‌ ಮತ್ತು ಲೋಟ್‌ "ಲ್‌' ಕಾರಗಳು ಸಾರ್ವಧಾತುಕ "ಲ್‌' ಕಾರಗಳು. ಉಳಿದ 
ಲಿಟ್‌, ಲುಜ್‌, ಲುಟ್‌, ಲೃಟ್‌, ಆಶೀರ್ಲಿಜ್‌ ಮತ್ತು ಸಂಕೇತೇ ಲೃಜ್‌ "ಲ್‌' ಕಾರಗಳು 
ಆರ್ಧಧಾತುಕಗಳಾಗಿವೆ. 

ಈ “ಲ್‌' ಕಾರಗಳನ್ನೇ "ಟಿತ್‌' ಮತ್ತು "ಜೆತ್‌' “ಲ್‌' ಕಾರಗಳೆಂದು ಮತ್ತೆ ಎರಡು 
ವಿಧವಾಗಿ ವಿಂಗಡಿಸಬಹುದು. "ಟಿತ್‌' "ಲ್‌' ಕಾರಗಳೆಂದರೆ ಲಟ್‌, ಲಿಟ್‌, ಲುಟ್‌, 
ಲೃಟ್‌, ಲೇಟ್‌ ಮತ್ತು ಲೋಟ್‌ "ಲ್‌' ಕಾರಗಳು. ಇದರಲ್ಲಿ "ಲೇಟ್‌'"ಲ್‌'ಕಾರವು 
ಛಂದೋಮಾತ್ರ ಗೋಚರಃ ಎಂದು ಹಿಂದೆಯೇ ಹೇಳಿದ್ದರಿಂದ ಅದನ್ನು ಈಗ 
ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಹೀಗಾಗಿ "ಟಿತ್‌' "ಲ್‌' ಕಾರಗಳು ಐದು ಎಂದು 
ಭಾವಿಸಬೇಕು. ಹೀಗೆಯೇ ಜೆತ್‌ "ಲ್‌' ಕಾರಗಳೂ ಕೂಡ ಐದು. (ಲಜ್‌, 
ವಿಧಿಲಿಜ್‌,ಆಶೀರ್ಲಿಜ್‌, ಲುಜ್‌ ಮತ್ತು ಸಂಕೇತೇ ಲೃಜ್‌). ಈ ಮೊದಲು "ಲಿಜ್‌' 
“ಲ್‌' ಕಾರವೆಂದು ಸಾಮಾನ್ಯವಾಗಿ ಹೇಳಿದ್ದೆವು. ಅದರಲ್ಲಿಯೂ ಎರಡು 
ಪ್ರಕಾರಗಳಿರೋಣದ್ದರಿಂದ "ವಿಧಿಲಿಜ್‌' ಮತ್ತು "ಆಶೀರ್ಲಿಜ್‌' ಎಂದು ವಿಂಗಡಿಸಲಾಗಿದೆ. 
ಸಾಮಾನ್ಯವಾಗಿ “ಲಿಜ್‌' ಎಂದರೆ "ವಿಧಿಲಿಜ್‌' ಎ೦ದು ತಿಳಿಯಬೇಕು. ಇಲ್ಲದಿದ್ದರೆ 
ಆಶೀರ್ಲಿಜ್‌ ಎಂದೇ ವ್ಯವಹರಿಸಲಾಗುವುದು. ಈ ದಶ "ಲ್‌' ಕಾರಗಳನ್ನು ಧಾತುವಿನ 


452 ಲಘುಸಿದ್ಧಾಂತ ಕೌಮುದೀ 


ನಂತರ ಸೇರಿಸಲಾಗುವುದು.(ಧಾತು4ಲ್‌ ಎಂದು). ಈ 10 "ಲ್‌' ಕಾರಗಳಿಗೆ ಮೊಟ್ಟ 
ಮೊದಲಿಗೆ 18 ಆಖ್ಯಾತ ಪ್ರತ್ಯಯಗಳು ಆದೇಶವಾಗಿ ಬರುತ್ತವೆ. ಅವುವಳನ್ನು 
ಮೂಲ ಆಖ್ಯಾತ ಪ್ರತ್ಯಯಗಳೆಂದು ಕರೆಯಬಹುದು. ಮತ್ತೆ ಈ 18 ಮೂಲ ಆಖ್ಯಾತ 
ಪ್ರತ್ಯಯಗಳಲ್ಲಿ ಕೆಲವಕ್ಕೆ ಮತ್ತೆ ಬೇರೆ ಆಖ್ಯಾತ ಪ್ರತ್ಯಯಗಳು ಆದೇಶವಾಗಿ ಬರುತ್ತವೆ. 
ಅವುಗಳನ್ನು ನಮ್ಮ ತಿಳಿವಳಿಕೆಗಾಗಿ ಅಭಿನವ ಆಖ್ಯಾತ ಪ್ರತ್ಯಯಗಳೆಂದು 
ಗುರುತಿಸಿಕೊಳ್ಳಬಹುದು. 

ಸೂಚನೆ- ಮೂಲ ಆಖ್ಯಾತ ಪ್ರತ್ಯಯಗಳು ಮತ್ತು ಅಭಿನವ ಆಖ್ಯಾತ ಪ್ರತ್ಯಯಗಳೆಂದು 
ವ್ಯಾಕರಣ ಗ್ರಂಥಗಳಲ್ಲಿ ಎಲ್ಲಿಯೂ ಹೇಳಿಲ್ಲ. ಆದರೆ ನಮ್ಮ ಗುರುತಿಗಾಗಿ ಹೀಗೆ 
ಕರೆಯಲಾಗಿದೆ. "ಲ್‌' ಕಾರಗಳಿಗೆ ಆದೇಶಗಳಾಗಿ ಬರುವ 18 ಮೂಲ ಆಖ್ಯಾತ 
ಪ್ರತ್ಯಯಗಳೆಂದರೆ, ಪರಸ್ಕೈ ಪದಿಯಲ್ಲಿ - ಪ್ರಥಮ ಪುರುಷ- ತಿಪ್‌, ತಸ್‌, ಮು, 

ಮಧ್ಯಮ ಪುರುಷ-ಸಿಪ್‌, ಥಸ್‌, ಥ, 

ಉತ್ತಮ ಪುರುಷ- ಮಿಪ್‌, ವಸ್‌, ಮಸ್‌ 

ಆತ್ಮನೇ ಪದದಲ್ಲಿ ಪ್ರಥಮ ಪುರುಷ - ತ, ಆತಾಂ, ರು 

ಮಧ್ಯಮ ಪುರುಷ - ಥಾಸ್‌, ಆಥಾಂ, ಧ್ವಮ್‌ 

ಉತ್ತಮ ಪುರುಷ- ಇಟ್‌, ವಹಿ, ಮಹಿಜ್‌ 

ಇಷ್ಟನ್ನು ಮೊದಲು ತಿಳಿದುಕೊಂಡರೆ ಮುಂದಿನ ವಿಷಯಗಳು ಸುಲಭವಾಗಿ 
ಅರ್ಥವಾಗುವವು. 


(ಲ್‌ ಕಾರಾರ್ಥವನ್ನು ವಿಧಿಸುವ ಸೂತ್ರ) 

ಸೂತ್ರ 373 -ಲಃ ಕರ್ಮಣಿ ಚ ಭಾವೇ ಚಾಕರ್ಮಕೇಭ್ಯಃ (3.4.69) 

ವೃತ್ತಿಃ- ಲಕಾರಾಃ ಸಕರ್ಮಕೇಭ್ಯಃ ಕರ್ಮಣಿ ಕರ್ತರಿ ಚ ಸ್ಯುಃ; ಅಕರ್ಮಕೇಭ್ಯೋ 
ಭಾವೇ ಕರ್ತರಿ ಚ। 

ಪ. ಛೇ. - ಲ೩ ಕರ್ಮಣಿ, ಚ, ಭಾವೇ, ಚ, ಅಕರ್ಮಕೇಭ್ಯಃಿ 

ಅ.ವೃ, - “ಕರ್ತರಿ ಕೃತ್‌” ಎಂಬ ಸೂತ್ರದಿಂದ "ಕರ್ತರಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. ಸೂತ್ರದಲ್ಲಿಯ ಚ-ಕಾರ ಪ್ರಯೋಗದಿಂದ ಕರ್ತರಿ” ಎಂಬ 
ಪದದ ಅನುಕರ್ಷಣವೂ ಆಗುತ್ತದೆ. ಇದೇ ರೀತಿಯ ಅರ್ಥದಲ್ಲಿ "ಕರ್ತರಿ' ಪದದ 
ಪ್ರಯೋಗವು ಎರಡುಸಲ ಆಗುತ್ತದೆ. “ಧಾತೋಃ' ಎಂಬುದು ಅಧಿಕಾರಸೂತ್ರ. 

ಅರ್ಥ- ಸಕರ್ಮಕ ಧಾತುಗಳ ನಂತರ ಕರ್ತ ಮತ್ತು ಕರ್ಮ ಅರ್ಥದಲ್ಲಿ ಹಾಗೆಯೇ 
ಅಕರ್ಮಕಧಾತುವಿನ ನಂತರ ಭಾವ ಮತ್ತು ಕರ್ತ ಅರ್ಥದಲ್ಲಿ "ಲ್‌' ಕಾರವು ಬರುತ್ತದೆ. 
(ಅಂದರೆ ಕರ್ತರಿ ಪ್ರಯೋಗದಲ್ಲೂ ಕರ್ಮಣಿ ಪ್ರಯೋಗದಲ್ಲೂ ಮತ್ತು ಭಾವೇ 
ಪ್ರಯೋಗದಲ್ಲೂ "ಲ್‌' ಕಾರಗಳು ವಿಧಿಸಲಾಗುತ್ತವೆ ಎಂದರ್ಥ). “ಫಲ-ವ್ಯಾಪಾರಯೋಃ 
ಧಾತುಃ” ಎಂಬ ನ್ಯಾಯದಿಂದ ಧಾತುವು ಫಲವನ್ನೂ ಮತ್ತು ವ್ಯಾಪಾರವನ್ನೂ 


ತಿಐನ್ನೇ ಛ್ಲಾದಯಃ 453 


ಬೋಧಿಸುವುದು. 

ಉದಾ- ಪಚ್‌ ಧಾತುವಿಗೆ ವಿಕ್ಷಿತ್ತಿ ಎಂದರೆ, ಅಕ್ಕಿ ಮೊದಲಾದವುಗಳು ಬೆಂದು 
ಮೆತ್ತಗಾಗಿ ಅರಳುವುದು. ಅದೇ ಫಲ. ಇದಕ್ಕೆ ಅನುಕೂಲವಾದ ಕೆಲಸಗಳಿಗೆ 
ವ್ಯಾಪಾರವೆಂದು ಹೆಸರು. ಫಲಕ್ಕೆ "ಆಶ್ರಯ'ವಾಗಿರುವದಕ್ಕೆ "ಕರ್ಮ'ವೆಂದೂ, ವ್ಯಾಪಾರಕ್ಕೆ 
ಆಶ್ರಯವಾದದ್ದನ್ನು ಕರ್ತೃವೆ೦ದೂ ಹೆಳುತ್ತಾರೆ. (ವ್ಯಾಪಾರಕ್ಕೆ ಭಾವವೆಂದು ಮತ್ತೊಂದು 
ಹೆಸರು.) ಮೇಲಿನ ಉದಾಹರಣೆಯಲ್ಲಿ ವಿಕ್ಷಿತ್ತಿ ರೂಪ ಫಲವು ಅನ್ನದಲ್ಲಿದೆ. ಆದ್ದರಿಂದ 
ಅನ್ನವು ಕರ್ಮ, ಅದಕ್ಕೆ ಅನುಕೂಲವಾದ ವ್ಯಾಪಾರವು ಕರ್ತೃವಾದ ಯಜ್ಞದತ್ತನಲ್ಲಿದೆ. 
ಅಡಿಗೆ ಮಾಡುವುದು ಎಂಬ ವ್ಯಾಪಾರವೇ ಭಾವವು. 

- "ದೇವದತ್ತಃ ತಂಡುಲಾನ್‌ ಪಚತಿ' ಎಂಬಲ್ಲಿ ದೇವದತ್ತನು ಕರ್ತೃ, 
ತಂಡುಲಾನ್‌ ಎಂಬುದು ಕರ್ಮ, ಮತ್ತು ಪಚತಿ ಎಂಬುದು ಕ್ರಿಯಾಪದ. (ಕ್ರಿಯೆಯನ್ನು 
ಸೂಚಿಸುವ ಇದು ಕಾಲವನ್ನೂ ಸೂಚಿಸುತ್ತದೆ). 

ಫಲ ಮತ್ತು ವ್ಯಾಪಾರ ಇವು ಬೇರೆಬೇರೆ ಸ್ಥಳಗಳಲ್ಲಿದ್ದರೆ, ಅಂಥ ಧಾತುವು 
ಸಕರ್ಮಕ ಧಾತುವು. "ಪಚ್‌' ಧಾತ್ವರ್ಥವಾದ ಫಲವು ತಂಡುಲದಲ್ಲಿ ಇರುವುದು. 
ವ್ಯಾಪಾರವು ದೇವದತ್ತನಲ್ಲಿರುವುದು. ಆದ್ದರಿಂದ ಇದು ಸಕರ್ಮಕ ಧಾತುವು. ಫಲ 
ಮತ್ತು ವ್ಯಾಪಾರ ಇವೆರಡೂ ಒಂದೇ ವ್ಯಕ್ತಿಯಲ್ಲಿದ್ದರೆ, ಅದು ಅಕರ್ಮಕವು. 

ಉದಾ- ರಾಮಃ ಸ್ವಪಿತಿ. ಎಂಬಲ್ಲಿ ಪ್‌ ಧಾತುವಿಗೆ ನಿದ್ರಿಸುವುದು ಎಂದು 
ಅರ್ಥ. ನಿದ್ರೆಯಿ೦ದ ಉಂಟಾಗುವ ಸುಖರೂಪವಾದ ಫಲವೂ, ತದನುಕೂಲವಾದ 
ವ್ಯಾಪಾರ ಇವೆರಡೂ ರಾಮನಲ್ಲಿಯೇ (ಒಂದೇ ಸ್ಥಳದಲ್ಲಿ) ಇರುವುದರಿಂದ ಇದು 
ಅಕರ್ಮಕ ಧಾತುವು. ಧಾತುವಿಗೆ ಕರ್ತ್ರರ್ಥದಲ್ಲಿ "ಲ್‌' ಕಾರವನ್ನು ಸೇರಿಸಿದಾಗ- 
ಅಂದರೆ- "ಲ್‌' ಕಾರವು ಕರ್ತೃವನ್ನು ಬೋಧಿಸಿಬಾಗ ಕರ್ತೃವಾಚ್ಯವೆಂದೂ (ಕರ್ತರಿ 
ಪ್ರಯೋಗ), ಕರ್ಮಾರ್ಥದಲ್ಲಿ ಸೇರಿಸಿದಾಗ, ಅಂದರೆ "ಲ್‌' ಕಾರವು ಕರ್ಮವನ್ನು 
ಬೋಧಿಸಿದರೆ ಕರ್ಮವಾಚ್ಯ (ಕರ್ಮಣಿ ಪ್ರಯೋಗ) ವೆಂದೂ, ಭಾವಾರ್ಥದಲ್ಲಿ 
ಸೇರಿಸಿದಾಗ ಅಂದರೆ "ಲ್‌' ಕಾರವು ವ್ಯಾಪಾರವನ್ನು ಬೋದಿಸಿದಾಗ, 
ಭಾವವಾಚ್ಯ(ಭಾವೇಪ್ರಯೋಗ)ವೆಂದೂ ಹೇಳಲಾಗುತ್ತದೆ. "ಪಚತಿ' ಎಂದರೆ 
ಬೇಯಿಸುವುದು ಎಂದರ್ಥ. "ಲ್‌' ಕಾರವು ಬೇಯಿಸುತ್ತಿರುವ ದೇವದತ್ತನನ್ನು ಹೇಳುತ್ತದೆ. 
ಅಂದರೆ "ದೇವದತ್ತಃ ಪಚತಿ' ಎಂಬುದು ಕರ್ತರಿ ಪ್ರಯೋಗಕ್ಕೆ ಉದಾಹರಣೆ. ಇನ್ನು 
ಬೇಯಿಸಲ್ಪಡುತ್ತದೆ ಎಂದು ಹೇಳುವಾಗ ಬೇಯಿಸಲ್ಪಡುವ ಕರ್ಮವಾದ ಅನ್ನ 
ಮೊದಲಾದವನ್ನು ಹೇಳುತ್ತದೆ. ಅಂದರೆ “ದೇವದತ್ತೇನ ಪಚ್ಕತೆ' ಎಂಬುದು ಕರ್ಮಣಿ 
ಪ್ರಯೋಗಕ್ಕೆ ಉದಾಹರಣೆ. ಇಲ್ಲಿ ಬೇಯಸಲ್ಪಡುವ ಕರ್ಮವಾದ ಅನ್ನ 
ಮೊದಲಾದವುಗಳನ್ನು ಹೇಳುತ್ತದೆ. ಆದ್ದರಿಂದ ಮೇಲಿನ ಎರಡು ಪ್ರಯೋಗಗಳಿಗೂ 
ಕ್ರಮವಾಗಿ ಕತೃ ೯ವಾಚ್ಯ ಮತ್ತು ಕರ್ಮವಾಚ್ಯಗಳೆಂದು ಹೆಸರುಗಳು. 

ರಾಮೇಣ ಸುಪ್ಯತೇ- (ರಾಮನಿಂದ ನಿದ್ರೆ ಮಾಡಲ್ಪಡುತ್ತದೆ) ಎಂದು ಹೇಳಿದಾಗ, 
"ಲ್‌' ಕಾರವು ನಿದ್ರಿಸುವುದು ಎ೦ಬ ವ್ಯಾಪಾರವನ್ನು ಮಾತ್ರ ಬೋಧಿಸುತ್ತಿರುವುದರಿಂದ 


454 ಲಘುಸಿದ್ಧಾಂತ ಕೌಮುದೀ 


ಈ ಕ್ರಿಯೆಯು ಭಾವವಾಚಕವು. ಯಾಕೆಂದರೆ "ಸ್ಪಪ್‌' ಧಾತುವು ಅಕರ್ಮಕವಾಗಿದೆ. 
ಈರೀತಿಯಾಗಿ "ಲ್‌' ಕಾರಗಳು ಕರ್ತೃ, ಕರ್ಮ, ಭಾವಗಳನ್ನು ಬೋಧಿಸುತ್ತವೆ. 


ಸಕರ್ಮಕ ಧಾತುಗಳು ಕರ್ತೃ, ಕರ್ಮವಾಚ್ಯ(ಪ್ರಯೋಗ)ಗಳಲ್ಲೂ, ಮತ್ತು ಅಕರ್ಮಕ 
ಧಾತುಗಳು ಕರ್ತೃ ಮತ್ತು ಭಾವವಾಚ್ಯ(ಪ್ರಯೋಗ)ಗಳಲ್ಲೂ ಪ್ರಯೋಗಿಸಲ್ಪಡುತ್ತವೆ. 
(ವರ್ತಮಾನಾರ್ಥದಲ್ಲ ಲಟ್‌ ಲ-ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ-374 . ವರ್ತಮಾನೇ ಲಟ್‌ (3.2.123) 


ವೃತ್ತಿಃವರ್ತಮಾನ-ಕ್ರಿಯಾವೃತ್ತೇಃ ಧಾತೋಃ ಲಟ್‌ ಸ್ಯಾತ್‌। ಅಟೌ ಇತೌ । 
ಉಚ್ಚಾರಣಸಾಮರ್ಥತ್‌ ಲಸ್ಕ ನ ಇತ್ವಮ್‌। 


॥ ಅಥ ಪರಸ್ಕೈಪದಿನಃ ॥ 


ಧಾತು - 1. ಭೂಸತ್ತಾಯಾಂ। ಕರ್ತವಿವಕ್ಷಾಯಾಂ ಭೂ-ಲ್‌ ಇತಿ ಸ್ಥಿತೇ। 

ಅ.ವ್ಯ.-ತಿಜನ್ತವನ್ನು ಹೇಳುವ ಎಲ್ಲ ಸೂತ್ರಗಳಲ್ಲೂ “ಧಾತೋಃ”ಎಂಬ ಸೂತ್ರವು 
ಅಧಿಕಾರಸೂತ್ರವಾಗಿರುತ್ತದೆ. ಪ್ರಕೃತ ಸೂತ್ರದಲ್ಲೂ “ಧಾತೋಃ” ಎಂಬುದು ಅಧಿಕಾರ 
ಸೂತ್ರವಾಗಿದೆ. “ಪ್ರತ್ಯಯಃ” ಮತ್ತು “ಪರಶ್ನ” ಎಂಬ ಸೂತ್ರಗಳೂ ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ- ಧಾತುವು ಯಾವಾಗ ವರ್ತಮಾನ ಕಾಲದ ಕ್ರಿಯೆಯ ಅರ್ಥವನ್ನು 
ಹೇಳಬೇಕಾಗಿರುವದೋ, ಆಗ ಆ ಧಾತುವಿನ ನಂತರ ಲಟ್‌ ಲ್‌-ಕಾರವು ಬರುತ್ತದೆ. 
(ಲಟ್‌ ನಲ್ಲಿ "ಅ'ಕಾರ “ಟ್‌' ಕಾರಗಳು ಇತ್‌ ಸ೦ಜ್ಞಕಗಳು. ಆದ್ದರಿಂದ "ಲ್‌' ಮಾತ್ರ 
ಉಳಿದಿರುತ್ತದೆ). 

ವಿವರಣೆ: ಕಾಲಗಳು ವರ್ತಮಾನ, ಭೂತ, ಭವಿಷ್ಯತ್‌ ಎಂದು ಮೂರು ವಿಧ. 
ವರ್ತಮಾನ ಕ್ರಿಯೆಯೆನ್ನು ಸೂಚಿಸುವಾಗ, ಧಾತುವಿನ ಪರದಲ್ಲಿ “ಲಟ್‌(ಲ್‌)' 
ಸೇರಿಸಲಾಗುತ್ತದೆ. 


1 ವರ್ತಮಾನ ಕಾಲ (ಲಟ್‌): 
ಇದು ಪ್ರಕೃತ ಕಾಲದಲ್ಲಿ ಜರುಗುವ ಕ್ರಿಯೆಯನ್ನು ಸೂಚಿಸುವ ಕಾಲ. ಹೀಗೆಂದರೆ 
ಪ್ರಕೃತ ಒಂದೇ ಕ್ಷಣವೂ ಆಗಬಹುದು, ಅಥವಾ ಹೆಚ್ಚಿನ ಸಮಯವೂ 
ಆಗಬಹುದು.(ವರ್ತಮಾನ ಕ್ರಿಯೆಯು ಜರುಗುವ ಕಾಲವೆಂದು ಅರ್ಥ). 
ಉದಾ-1. ರಾಮಃ ತಂಡುಲಾನ್‌ ಪಚತಿ ಎಂದರೆ - ರಾಮನು ಅಕ್ಕಿಯನ್ನು 
ಬೇಯಿಸುವದಕ್ಕಾಗಿ ನೀರು ತರುವುದರಿಂದ ಆರಂಭಿಸಿ, ಒಲೆ ಹೊತ್ತಿಸಿ, 
ಆಕ್ಕಿಬೇಯುವವರೆಗಿನ ಕಾಲ. 


ಉದಾ-2. - ವೃಕ್ಷಾತ್‌ ಪರ್ಣಂ ಪತತಿ- ಗಿಡದಿಂದ ಎಲೆಯು ಬೀಳುತ್ತದೆ. 
ಅಂದರೆ ಎಲೆಯು ಗಿಡದಿಂದ ಕೆಳಗೆ ಬೀಳುವವರೆಗಿನ ಕಾಲ. 


ತಿಣನ್ಹೇ ಛ್ವಾದಯಃ ಪರಸ್ಕೈಪದಿ ರೂಪಗಳು 455 


2. ಭೂತಕಾಲ: 

ಸಂಸ್ಕೃತ ವ್ಯಾಕರಣದಲ್ಲಿ, ಭೂತ ಕಾಲವು ಮೂರು ವಿಧ. 

1. ಅನದ್ಯತನ ಭೂತಕಾಲ (ಲಜ್‌): (ಮೊದಲನೇ ಭೂತಕಾಲ) - (ImMperೆect 
tense). 

2. ಪರೋಕ್ಷ ಭೂತಕಾಲ (ಲಿಟ್‌): (ಗೀಗೆೇt tense), 

3. ಅದ್ಯತನ ಭೂತಕಾಲ (ಲುಜ್‌): ೩)(ಇಂದಿಗೆ ಸಂಬಂಧಿಸಿದ ಭೂತಕಾಲ) 
(Aorist - it also gives the general sense of the past). - 
0)ಘಟನೆಯು ಜರುಗಿತು ಎಂಬ ಸಾಮಾನ್ಯ ಭೂತಕಾಲಾರ್ಥವನ್ನೂ ಈ 
"ಲ್‌' ಕಾರವು ಸೂಚಿಸುತ್ತದೆ. 1. ಅನದ್ಯತನ ಭೂತಕಾಲ (ಲಜ್‌) (ಮೊದಲನೇ 
ಭೂತಕಾಲ) -(ImMperfect tense). 

ಉದಾ- ಅಭವತ್‌ :- (100 ವರ್ಷದೊಳಗೆ ಘಟಿಸಿದ ಘಟನೆ). ಈ ಘಟನೆಯನ್ನು 
ಸಾಕ್ಷಾತ್ತಾಗಿ ನೋಡಿರಬಹುದು ಅಥವಾ ಅವಕಾಶ ಸಿಕ್ಕಿದ್ದರೆ ನೋಡಬಹುದಾಗಿತ್ತು 
ಎ೦ಬ ಈ ಎರಡೂ ಪ್ರಸಂಗಗಳಲ್ಲೂ "ಲಜ್‌'(ಲ್‌) ಲಕಾರ ಬರುತ್ತದೆ. ಇದನ್ನು 
ಮೊದಲನೆಯ ಭೂತಕಾಲವೆಂದು ಹೇಳುತ್ತಾರೆ. ಆಂಗ್ಲ ಭಾಷೆಯಲ್ಲಿ ಇದನ್ನು IMpೀಗೇಲt 
«7೧56 ಎಂದು ಹೇಳುತ್ತಾರೆ. 

2. ಪರೋಕ್ಷ ಭೂತಕಾಲ (ಲಿಟ್‌) (ಎರಡನೇ ಭೂತಕಾಲ (ಲಿಟ್‌): (೧೮ಗೇ€॥ 
tense): 101ನೇ ವರ್ಷದಿಂದಾರಂಭಿಸಿ ಅದಕ್ಕೂ ಪೂರ್ವದ ಅನಾದಿಕಾಲದವರೆಗಿನ 
ಅವಧಿಯಲ್ಲಿ ಜರುಗಿದ ಘಟನೆಯನ್ನು ಈ ಲಿಟ್‌ "ಲ್‌' ಕಾರವು ಸೂಚಿತ್ತದೆ. 

ಉದಾ- ಬಭೂವ:- (ಆಗಿದ್ದನ್ನು ಅಂದರೆ ಮೇಲೆ ಹೇಳಿದ ಕಾಲದಲ್ಲಿ (100 
ವರ್ಷಗಳ ಹಿಂದಿನ ಘಟನೆಯನ್ನು ಈ ಘಟನೆಯನ್ನು ಮನುಷ್ಯನು ಅಪರೋಕ್ಷ 
(ಪ್ರತ್ಯಕ್ಷುವಾಗಿ ನೋಡಲು ಸಾಧ್ಯವಿಲ್ಲ. ಆದ್ದರಿಂದಲೇ ಇದಕ್ಕೆ ಪರೋಕ್ಷಭೂತೇ "ಲಿಟ್‌' 
ಎಂದು ವ್ಯವಹರಿಸುತ್ತಾರೆ. ಈ "ಲ್‌' ಕಾರವು ಒಂದು ವಿಧದಲ್ಲಿ ಅನದ್ಯತನವೇ. 
ಯಾಕೆಂದರೆ, ಹಿಂದಿನ 101 ವರ್ಷದಿಂದ ಅರಂಭವಾದ ಎಂದು ಹೇಳೋಣದ್ದರಿಂದ 
ಇಂದಿನದ್ದಲ್ಲವೆಂದು ಗೊತ್ತಾಗುತ್ತದೆ. 

[ವಿವರಣೆ- ಮೊದಲನೇ ಭೂತಕಾಲವಾದ "ಲಜ್‌' "ಲ್‌' ಕಾರವು ನಿನ್ನೆ ರಾತ್ರಿಯ 
ಕೊನೆಯ ಕ್ಷಣದಿಂದ ಅರಂಭವಾಗುತ್ತದೆ. ಅದ್ದರಿಂದ ಇದೂ ಕೂಡ ಅನದ್ಯತನವೇ 
ಆಗಿದೆ. ಇವೆರಡಕ್ಕೂ ಇರುವ ವ್ಯತ್ಯಾಸವೆಂದರೆ ಮೊದಲನೇ ಭೂತಕಾಲಕ್ಕೆ 100 
ವರ್ಷದ (ಮನುಷ್ಯನ ಜೀವಿತದ)ಅವಧಿ. ಈ ಅವಧಿಯು ಅಪೂರ್ಣ. ಆದರೆ, ಅಪರೋಕ್ಷ 
ಅಂದರೆ ಈ ಅವಧಿಯಲ್ಲಿ ಜರುಗಿದ ಘಟನೆಯನ್ನು ಸಾಕ್ಷಾತ್ತಾಗಿ ನೋಡಿರುತ್ತಾನೆ. 
ಅಥವಾ ಅವಕಾಶ ಸಿಕ್ಕಿದ್ದರೆ ನೋಡಬಹುದಾಗಿತ್ತು. ಈ ಕಾರಣಗಳಿಂದ ಈ "ಲಜ್‌ 
"ಲ್‌'ಕಾರವನ್ನು ಅನದ್ಯತನ, ಅಪೂರ್ಣ ಮತ್ತು ಅಪರೋಕ್ಷ (ಪ್ರತ್ಯಕ್ಷ) ಭೂತಕಾಲವೆಂದು 
ಹೆಳಬಹುದು. ಆದರೆ ಪ್ರಯೋಗದಲ್ಲಿ, ಅಥವಾ ವ್ಯವಹಾರದಲ್ಲಿ ಅನದ್ಯತನ ಭೂತೇ 


456 ಲಘುಸಿದ್ಧಾಂತ ಕೌಮುದೀ 


"ಲಜ್‌' ಎಂದು ಮಾತ್ರ ಹೇಳುತ್ತೇವೆ. ಉಳಿದ ಎರಡು ವಿಶೇಷಣಗಳನ್ನು ಆಗಾಗ್ಗೆ 
ಬಳಸುವುದಿಲ್ಲ. ಆದರೆ ಅದು ಅರ್ಥಗೋಚರವಾಗಿಯೇ ಇರುತ್ತದೆ. 


ಲಿಟ್‌: ಇದೇ ರೀತಿಯಲ್ಲಿ “ಲಿಟ್‌' "ಲ್‌' ಕಾರವು ಅನದ್ಯತನ, ಪರೋಕ್ಷ ಮತ್ತು 
ಪೂರ್ಣಭೂತವೂ ಹೌದು.ಇದರ ಉತ್ತರಾವಧಿಯು ಅನಾದಿಕಾಲದವರೆಗೆ 
ಇರೋಣದ್ದರಿಂದ ಪೂರ್ಣಭೂತವೆಂದು ಕರೆಯುತ್ತೇವೆ. ಈ "ಲ್‌' ಕಾರದ ವಿಷಯದಲ್ಲೂ 
ಪರೋಕ್ಷಭೂತೇ "ಲಿಟ್‌' ಎಂದೇ ಹೇಳುತ್ತೇವೆ. ಉಳಿದ ಎರಡು ವಿಶೇಷಣಗಳನ್ನು 
(ಪೂರ್ಣಮತ್ತು ಪರೋಕ್ಷ) ಆಗಾಗ್ಗೆ ಬಳಸುವುದಿಲ್ಲ]. 

3. ಅದ್ಯತನ ಭೂತಕಾಲ (ಲುಜ್‌): 3) (ಇಂದಿಗೆ ಸಂಬಂಧಿಸಿದ ಭೂತಕಾಲ) 
(Aorist - it also gives the general sense of the past). 


b) ಮೂರನೇ ಭೂತಕಾಲ- ಅದ್ಯತನ ಅಥವಾ ಸಾಮಾನ್ಯ ಭೂತಕಾಲ: ಲುಜ್‌: 
ಅದ್ಯತನವೆಂದರೆ ಇಂದಿನದ್ದು ಎಂದು ಅರ್ಥ. ಹೀಗೆಂದರೆ ಈಕ್ಷಣದ ಪೂರ್ವ- 
ಕ್ಷಣದಿಂದಾರಂಭಿಸಿ ಇಂದಿನ ಮೊದಲನೇ ಗಂಟೆಯ ಮೊದಲನೇ ಕ್ಷಣದವರೆಗಿನ 
ಅವಧಿಯಲ್ಲಿ ಜರುಗಿದ ಘಟನೆಯನ್ನು ಈ "ಲ್‌'ಕಾರವು ಸೂಚಿಸುತ್ತದೆ. 

ಉದಾ- ಅಭೂತ್‌ (ಇಂದು ಇದ್ದಿತು) - ಇದು ಇಂದಿನ ಅವಧಿಯನ್ನು ಸೂಚಿಸಿದೆ. 
ಇದು ಮೊದಲನೇ ಅರ್ಥ. ಈ "ಲ್‌' ಕಾರದಿಂದ ಮತ್ತೊಂದು ಅರ್ಥವೂ 
ಸಂದರ್ಭೋಚಿತವಾಗಿ ಸಿಗುತ್ತದೆ. ಅದು ಸಾಮಾನ್ಯ ಭೂತಾರ್ಥ. ಹೀಗೆಂದರೆ, 
ಭೂತಕಾಲದ ಸರಿಯಾದ ಅವಧಿಯನ್ನು ಸೂಚಿಸದೇ ಸಾಮಾನ್ಯವಾಗಿ ಇತ್ತು ಅಥವಾ 
ಜರುಗಿತು ಎಂಬರೀತಿಯಲ್ಲಿ ಅರ್ಥವನ್ನು ಕೊಡುತ್ತದೆ. ಆದ್ದರಿಂದ ಇದಕ್ಕೆ ಸಾಮಾನ್ಯ 
ಭೂತವೆಂಬ ಮತ್ತೊಂದು ಹೆಸರೂ ಬಂದಿದೆ. 


3. ಭವಿಷ್ಯತ್‌ ಕಾಲ: 

ಭವಿಷ್ಯತ್‌ ಕಾಲದಲ್ಲಿ ಎರಡು ಪ್ರಕಾರಗಳಿವೆ. ಅ) ಲುಟ್‌: ಅನದ್ಯತನ ಭವಿಷ್ಯತ್‌ 
ಅಥವಾ ಮೊದಲನೆಯ ಭವಿಷ್ಯತ್‌ ಕಾಲ. ಬ) ಲೃಟ್‌: ಅದ್ಯತನ ಭವಿಷ್ಯತ್‌ ಕಾಲ 
ಅಥವಾ ಎರಡನೆಯ ಭವಿಷ್ಯತ್‌ ಕಾಲ. ಇದನ್ನೇ ಸಾಮಾನ್ಯ ಭವಿಷ್ಯತ್‌ ಎಂಬ 
ಅರ್ಥದಲ್ಲಿಯೂ ಪ್ರಯೋಗಿಸುತ್ತೇವೆ. 

ವಿವರಣೆ- (ಅ) ಅನದ್ಯತನ ಭವಿಷ್ಯತ್‌ ಅಥವಾ ಮೊದಲನೆಯ ಭವಿಷ್ಯತ್‌ ಕಾಲ 
(ಲುಟ್‌): ಲುಟ್‌ "ಲ್‌' ಕಾರವೆಂದರೆ, ಇಂದಿನದಲ್ಲದ ಭವಿಷ್ಯತ್‌ ಕಾಲದಲ್ಲಿ ಜರುಗಿದ 
ಘಟನೆಯನ್ನು ಸೂಚಿಸುವಂಥಾದ್ದು. 

ಉದಾ- ಗನ್ತಾ - ಅಂದರೆ ನಾಳೆ ಹೋಗುವವನಿದ್ದಾನೆ. ಎಂದರ್ಥ. ಉದಾ- ಶ್ವಃ 
ರಾಜಾ ವನಂ ಗನ್ತಾ (ನಾಳಿನದಿವಸ ರಾಜನು ಕಾಡಿಗೆ ಹೋಗುವವನಿದ್ದಾನೆ). 

ಬ) ಅದ್ಯತನ ಭವಿಷ್ಯತ್‌ ಕಾಲ ಅಥವಾ ಎರಡನೆಯ ಭವಿಷ್ಯತ್‌ ಕಾಲ: ಲೃಟ್‌: ಈ 
ಕ್ಷಣದ ಮುಂದಿನ ಕ್ಷಣದಿಂದ ಆರಂಭಿಸಿ ಇವತ್ತಿನ ರಾತ್ರಿಯ ಕೊನೆಯ ಕ್ಷಣದ 
ಅವಧಿಯೊಳಗೆ ಜರುಗಲಿರುವ ಘಟನೆಯನ್ನು ಸೂಚಿಸುತ್ತದೆ. 


ತಿಣನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 457 


ಭವಿಷ್ಯತ್ಕಾಲದ ಅವಧಿಯನ್ನು ನಿಶ್ಚಯ ಮಾಡಲು ಅಶಕ್ಯವಾದಾಗ ಸಾಮಾನ್ಯ 
ಭವಿಷ್ಯರ್ಥದಲ್ಲಿ ಈ "ಲ್‌' ಕಾರವನ್ನು ಉಪಯೋಗಿಸುತ್ತಾರೆ. 

ಉದಾ- ಸಃ ರಾಜಾ ಭವಿಷ್ಯತಿ (ಅವನು ಮುಂದೆ ರಾಜನಾಗುತ್ತಾನೆ). ಇಲ್ಲಿ 
ಭವಿಷ್ಯತ್ಕಾಲದ ನಿರ್ಣಯವಾಗಿಲ್ಲವೆಂಬುದನ್ನು ಗಮನಿಸಬೇಕು. 

ಹೀಗಾಗಿ ಸಂಸ್ಕೃತ ಸಾಹಿತ್ಯದಲ್ಲಿ ಕಾಲ ವಾಚಕಗಳಿಗೆ ಆರು "ಲ್‌' ಕಾರಗಳಿದ್ದು 
ಅವುಗಳನ್ನು ಮೂರು ಕಾಲಗಳಲ್ಲಿ ವಿಭಜಿಸಲಾಗಿದೆ. 

ಇದೇ ರೀತಿಯಲ್ಲಿ ಭಾವವಾಚಕದ ನಾಲ್ಕು "ಲ್‌'ಕಾರಗಳೆಂದರೆ ಲೋಟ್‌, ವಿಧಿಲಿಜ್‌, 
ಆಶೀರ್ಲಿಜ್‌ ಮತ್ತು ಸಂಕೇತೇ ಲೃಜ್‌. ಇವುಗಳನ್ನು ಮುಂದೆ ವಿವರಿಸಲಾಗುವುದು. 

ಲಟ್‌ "ಲ್‌' ಕಾರದಲ್ಲಿ "ಅ' ಕಾರ "ಟ್‌' ಕಾರಗಳು ಇತ್‌ ಗಳಾಗಿವೆ. "ಲ್‌' ಮಾತ್ರ 
ಉಳಿಯುತ್ತದೆ. “ಲಶಕ್ಟತದ್ದಿತೇ” ಎಂಬ ಸೂತ್ರದಿಂದ "ಲ್‌' ಕಾರವೂ “ಇತ್‌' ಆದರೆ, 
ಏನೂ ಉಳಿಯುವುದಿಲ್ಲ. ಅದಕ್ಕೆ ಸಮಾಧಾನ ಹೇಳುತ್ತಾರೆ-ಉಚ್ಚಾರಣಸಾಮರ್ಥ್ಯಾತ್‌ 
ಎಂದು. "ಲ್‌' ಕಾರವು “ಇತ್‌' ಆಗುವದಾದರೆ, ಧಾತುವಿನ ಪರದಲ್ಲಿ "ಲ್‌' ಕಾರಗಳನ್ನು 
ಏಕೆ ಹೇಳಬೇಕು? ಹೇಳಿ ಲೋಪ ಮಾಡಿದರೆ ಅದು ವ್ಯರ್ಥವಲ್ಲವೇ? ಆದ್ದರಿಂದ 
"ಲ್‌' ಕಾರಕ್ಕೆ ಇತ್ವ ಬರುವುದಿಲ್ಲ. 

ಧಾತು 1. "ಭೂ' ಧಾತುವಿಗೆ ಸತ್ತಾ (ಇರುವಿಕೆ) ಎಂದರ್ಥ. ಇದು ಭ್ಹಾದಿಗಣ 
ಪಠಿತವಾಗಿದೆ. ಹಾಗೂ ಕ್ರಿಯಾವಾಚಕವಾಗಿದೆ. “ಭೂ' ಧಾತುವನ್ನು ಆದಿಯಾಗಿಯುಳ್ಳ 
ಗಣವಾಗಿರೋಣದ್ದರಿಂದ ಈ ಮೊದಲನೇ ಗಣಕ್ಕೆ "ಭ್ವಾದಿಗಣ' ಎಂದು ಹೆಸರು. 

ವರ್ತಮಾನಕಾಲ ಎಂದರೆ, ಕ್ರಿಯೆ ಜರುಗುವ ಕಾಲ. ಇದು ಒಂದೇ 
ಕ್ಷಣವಾಗಿರಬೇಕೆಂದು ನಿಯಮವಿಲ್ಲ. ವರ್ತಮಾನ ಕಾಲದಲ್ಲಿ, ಕರ್ತೃ ವಿವಕ್ಷೆ ಮಾಡಿದಾಗ, 
ಭೂ ಧಾತುವಿನ ಮೇಲೆ "ಲಟ್‌' ಬರುತ್ತದೆ. ಅದರಲ್ಲಿ "ಲ್‌' ಮಾತ್ರ ಉಳಿಯುವುದರಿಂದ, 
ಭೂ*-ಲ್‌ ಎಂದಿದ್ದಾಗ, ಅದರ ಸ್ಥಾನಕ್ಕೆ ಆದೇಶವಾಗಿ ಬರುವ ಪ್ರತ್ಯಯಗಳನ್ನು ಹೇಳುತ್ತಾನೆ. 

("ಲ್‌' ಕಾರಗಳ ಸ್ಥಾನಗಳಲ್ಲ ಬರುವ ಆದೇಶಗಳನ್ನು ಹೇಳುವ ಸೂತ್ರ) 

ಸೂತ್ರ: 375- ತಿಪ್‌-ತಸ್‌-ರು। ಸಿಪ್‌-ಥಸ್‌-ಥ। ಮಿಖ್‌-ವಸ್‌-ಮಸ್‌। ತ- 
ಆತಾಂ೦-ರು। ಥಾಸ್‌-ಆಥಾಂ-ದ್ಧಂ। ಇಡ್‌-ವಹಿ-ಮಹಿಜ್‌್‌। (3.4.78) 

ವೃತ್ತಿಃ-ಏತೇ ಅಷ್ಟಾದಶ ಲಾದೇಶಾಃ ಸ್ಯುಃ। 

ಪ.ಛೇ. - ತಿಪ್‌-ತಸ್‌-ಮಿ। ಸಿಪ್‌-ಥಸ್‌-ಥ। ಮಿಬ್‌-ವಸ್‌-ಮಸ್‌। ತ-ಆತಾಂ- 
ರು। ಥಾಸ್‌-ಆಥಾಂ-ದ್ವಂ। ಇಡ್‌-ವಹಿ-ಮಹಿಜ್‌। 

ಅ. ವೃ. -“ಲಸ್ಕ” ಮತ್ತು “ಪ್ರತ್ಯಯಃ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ- 18 ಲ್‌-ಕಾರಗಳ ಸ್ಥಾನದಲ್ಲಿ, ತಿಪ್‌, ತಸ್‌, ಮು, ಸಿಪ್‌, ಥಸ್‌, ಥ, ಮಿಪ್‌, 
ವಸ್‌, ಮಸ್‌, ತ, ಆತಾಂ, ರು, ಥಾಸ್‌, ಆಥಾಂ, ಧ್ವಮ್‌, ಇಟ್‌, ವಹಿ, ಮಹಿಜ್‌ 
ಎ೦ಬ 18 ಮೂಲ ಆಖ್ಯಾತ ಪ್ರತ್ಯಯಗಳು ಕ್ರಮವಾಗಿ ಆದೇಶಗಳಾಗಿ ಬರುತ್ತವೆ. 


458 ಲಘುಸಿದ್ಧಾಂತ ಕೌಮುದೀ 


ಗಮನಿಸಬೇಕಾದ ಅ೦ಶ- "ತಿಪ್‌' ನಲ್ಲಿ ಇರುವ "ತಿ' ಯಿಂದ ಆರಂಭಿಸಿ “ಮಹಿಜ್‌' 
ನಲ್ಲಿರುವ "ಜ್‌' ದವರೆಗೆ ಇರುವ ಪ್ರತ್ಕಾಹಾರವನ್ನು "ತಿಜ್‌' ಎ೦ದು ಹೆಸರಿಸಲಾಗಿದೆ. 
ಆದರೆ “ತಿ' ನಿಂದ ಆರಂಭಿಸಿ "ವಸ್‌' ವರೆಗಿನ ಪ್ರತ್ಯಯಗಳನ್ನು ಪರಸ್ಮೈಪದ 
ಪ್ರತ್ಯಯಗಳೆಂದೂ, “ತ' ದಿಂದ ಆರಂಭಿಸಿ “ಮಹಿಜ್‌' (ತಜ್‌ ಪ್ರತ್ಯಾಹಾರ) ವರೆಗಿನ 
ಪ್ರತ್ಯಯಗಳನ್ನು ಆತ್ಮನೇ ಪದ ಗಳೆಂದೂ ಹೆಸರಿಸಲಾಗಿದೆ. 

"ತಿಪ್‌' "ಸಿಪ್‌' ಮತ್ತು "ಮಿಪ್‌' ಗಳಲ್ಲಿರುವ “ಪ್‌' ಕಾರಕ್ಕೆ “ಹಲನ್ತ್ಯಮ್‌” ಎಂಬ 
ಸೂತ್ರದಿಂದ “ಇತ್‌' ಸಂಜ್ಞೆ ಮತ್ತು “ಇಟ್‌' ನಲ್ಲಿರುವ "ಟ್‌' ಕಾರಕ್ಕೆ "ಇತ್‌' ಸಂಜ್ಞೆ 
ಮತ್ತು "ಮಹಿಜ್‌' ನಲ್ಲಿರುವ “ಜ್‌' ಕಾರಕ್ಕೆ “ಇತ್‌' ಸಂಜ್ಞೆ ಬಂದು “ತಸ್ಯ ಲೋಪಃ” 
ಎಂಬ ಸೂತ್ರದಿಂದ ಲೋಪವಾಗುತ್ತವೆ. “ತಸ್‌' “ಥಸ್‌' "ವಸ್‌' "ಮಸ್‌' ಮತ್ತು "ಥಾಸ್‌' 
ಗಳಲ್ಲಿರುವ "ಸ್‌' ಕಾರಕ್ಕೆ ಹಾಗೂ "ಆತಾಮ್‌' ಆಥಾಮ್‌' ಮತ್ತು "ಧ್ವಮ್‌' ಗಳಲ್ಲಿರುವ 
"ಮ್‌' ಕಾರಕ್ಕೆ “ಹಲನ್ತ್ಯಮ್‌” ಎಂಬ ಸೂತ್ರದಿಂದ "ಇತ್‌' ಸಂಜ್ಞೆ ಬರಬೇಕಾಗಿತ್ತು. 
ಆದರೆ “ನ ವಿಭಕ್ತೌ ತುಸ್ಮಾ” ಎಂಬ ಸೂತ್ರದಿಂದ ಅವುಗಳಿಗೆ “ಇತ್‌' ಸಂಜ್ಞೆಯ 
ನಿಷೇಧವಾಗಿರುವುದರಿಂದ ಲೋಪವು ಬರಲಿಲ್ಲ. 

(ಪರಸ್ಮೈ ಪದ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ 376. ಲಃ ಪರಸ್ಕೈಪದಮ್‌ (1.4.9೨) 

ವೃತ್ತಿಃ-ಲಾದೇಶಾಃ ಪರಸ್ಮೈಪದ ಸಂಜ್ಞಾ ಸ್ಕುಃ। 

ಅರ್ಥ-ಲ್‌-ಕಾರಗಳ ಸ್ಥಾನದಲ್ಲಿ ಯಾವ ತಿಪ್‌, ತಸ್‌, ಮಿ ಮೊದಲಾದ 18 
ಆದೇಶಗಳು ಬರುತ್ತವೋ ಅವು ಪರಸ್ಮೈ ಪದ ಸಂಜ್ಞೆಯನ್ನು ಹೊಂದಿರುತ್ತವೆ. 

[ಹೀಗೆ 18 ಪ್ರತ್ಯಯಗಳಿಗೆ ಪರಸ್ಮೈ ಪದ ಸಂಜ್ಞೆಯನ್ನು ಹೇಳಿದ್ದರೂ ಅನಂತರದ 
ಸೂತ್ರದಿಂದ ಕೊನೆಯ 9 ಪ್ರತ್ಯಯಗಳಿಗೆ ಮಾತ್ರ ಆತ್ಮನೇಪದ ಸಂಜ್ಞೆಯನ್ನು 
ಕೊಟ್ಟಿರುವುದರಿಂದ ಮೊದಲಿನ 9 ಪ್ರತ್ಯಯಗಳು ಪರಸ್ಥೆ ಪದ ಸಂಜ್ಞೆಯುಳ್ಳದ್ದೆಂದು 
ತಿಳಿಯಬೇಕು]. 

(ಆತ್ಮನೇ ಪದ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 377. ತಣಾನಾವಾತ್ಕನೇಪದಮ್‌ (1.4.100೦) 

ವೃತ್ತಿಃ-ತಜ್‌ ಪ್ರತ್ಯಾಹಾರಃ ಶಾನಚ್‌-ಕಾನಚೌ ಚ ಏತತ್‌-ಸಂಜ್ಞಾ ಸ್ಕುಃ। 
ಪೂರ್ವಸಂಜ್ಞಾಪವಾದಃ 

ಪ. ಛೇ. - ತಜಾನೌ, ಆತ್ಮನೇಪದಮ್‌। 

ಅ. ವೃ. -“ಲಃ ಪರಸ್ಕೈಪದಂ” ಎಂಬ ಸೂತ್ರದಿಂದ “ಲಃ” ಎಂಬ ಪದವು 
ಅನುವೃತ್ತವಾಗುತ್ತದೆ. "ಲ್‌' ಕಾರದ ಸ್ಥಾನದಲ್ಲಿ ಈ “ತಜ್‌' ಪ್ರತ್ಯಯಗಳ ಹೊರತು 
“ಲಿಟಃ ಕಾನಜ್ವಾ”, “ಕೃಸುಶ್ನ”, “ಲಟಃ ಶತೃಶಾನಚಾವಪ್ರಥಮಾಸಮಾನಾಧಿಕರಣೇ” 
“ಲೃಟಃ ಸದ್ವಾ” ಮತ್ತು “ತಾಚ್ಛೀಲ್ಯವಯೋವಚನೇಷು ಚಾನಶ್‌” ಎಂಬ ಸೂತ್ರಗಳಿಂದ 


ತಿಐನ್ತೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 459 


ಕ್ರಮವಾಗಿ ಕಾನಚ್‌, ಕೃಸು, ಶತೃ, ಶಾನಚ್‌ ಮತ್ತು ಚಾನಶ್‌ ಎಂಬ ಪ್ರತ್ಯಯಗಳನ್ನೂ 
ಕೂಡ ವಿಧಿಸಲಾಗಿರುವುದರಿ೦ದ, ಇವುಗಳನ್ನು ಅನುವೃತ್ತಿ ಮಾಡಿಕೊಳ್ಳಬೇಕು, 

ಅರ್ಥ-ತಜ್‌ ಪ್ರತ್ಯಾಹಾರ (ತ, ಆತಾಂ, ರು, ಥಾಸ್‌, ಆಥಾಂ, ಧ್ವಮ್‌, ಇಟ್‌, 
ವಹಿ, ಮಹಿಜ್‌) ಮತ್ತು "ಶಾನಚ್‌' ಮತ್ತು "ಕಾನಚ್‌' ಪ್ರತ್ಯಯಗಳು ಆತ್ಮನೇಪದ 
ಸಂಜ್ಞೆಯನ್ನು ಹೊಂದುತ್ತವೆ. ಹಿಂದಿನ ಸೂತ್ರದಿಂದ ಇವುಗಳಿಗೆ (ತಜ್‌ ನಲ್ಲಿರುವ 
ಪ್ರತ್ಯಯಗಳಿಗೆ) ಪರಸ್ಕೈಪದ ಸಂಜ್ಞೆಯನ್ನು ಹೇಳಿರುವುದರಿಂದ, ಈ ಸೂತ್ರದಿಂದ ಈ 
“ತಜ್‌' ಎಂಬ 9 ಪ್ರತ್ಯಯಗಳಿಗೆ ಆತ್ಮನೇಪದ ಸಂಜ್ಞೆ ಹೇಳಿರುವುದರಿಂದ ಹಿಂದಿನ 
ಸೂತ್ರಕ್ಕೆ ಇದು ಅಪವಾದ. ಆದ್ದರಿಂದ ಹಿಂದಿನ ಸೂತ್ರದಿಂದ ತಿಬಾದಿ 9 ಪ್ರತ್ಯಯಗಳಿಗೆ 
ಮಾತ್ರ ಪರಸ್ಮೈಪದ ಸಂಜ್ಞೆ ಎಂದು ತಿಳಿಯಬೇಕು. ಆಗ ಮೊದಲಿನ 9 ಪ್ರತ್ಯಯಗಳು 
ಪರಸ್ಕೈಪದವೆಂದೂ ಕೊನೆಯ 9 ಪ್ರತ್ಯಯಗಳು ಆತ್ಮನೇ ಪದವೆಂದೂ ತಿಳಿಯಬೇಕು. 

ಶಾನಚ್‌, ಕಾನಚ್‌, ಮತ್ತು ಚಾನಶ್‌ ಗಳಲ್ಲಿ "ಆನ' ಮಾತ್ರ ಉಳಿಯುವುದರಿಂದ 
ಮೊದಲಿನ ಎರಡಕ್ಕೆ ಪ್ರಕೃತ ಸೂತ್ರದಲ್ಲಿ, "ಆನ' ಎಂಬ ಪದದಿ೦ದಲೇ ಗ್ರಹಣ. "ಚಾನಶ್‌' 
ಎಂಬುದರಲ್ಲಿಯೂ “ಆನ” ಮಾತ್ರ ಉಳಿಯುತ್ತದೆ. ಆದಕ್ಕೆ “ತಾಚ್ಛೇಲ್ಯವಯೋವಚನೇಷು 
ಚಾನಶ್‌” ಎಂಬ ಸೂತ್ರದಿಂದ "ಆನ' ಎಂಬುದರ ಗ್ರಹಣವಾಗುತ್ತದೆ. ಈಗ ಆತ್ಮನೇಪದ 
ಪ್ರತ್ಯಯಗಳನ್ನು ಹೊಂದುವ ಧಾತುಗಳನ್ನು ಹೇಳುತ್ತಾರೆ. 

(ಧಾತುವಿಗೆ ಆತ್ಮನೇ ಪದ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ 378.-ಅನುದಾತ್ತಚಿತ ಆತ್ಮನೇಪದಮ್‌ (1.3.12) 

ವೃತ್ತಿಃ- ಅನುದಾತ್ತೇತಃ ಜಿತಶ್ಚ ಧಾತೋಃ ಆತ್ಮನೇ ಪದಂ ಸ್ಕಾತ್‌। 

ಪ. ಛೇ. - ಅನುದಾತ್ತಜಿತಃ, ಆತ್ಮನೇ ಪದಮ್‌। 

ಅ. ವೃ. -“ಭೂವಾದಯೋ ಧಾತವಃ” ಎಂಬ ಸೂತ್ರದಿಂದ "ಧಾತವಃ' ಎಂಬ 
ಬಹುವಚನ ಪದವನ್ನು "ಪಣ್ಚುಮೀ' ವಿಭಕ್ತಿಯ ಏಕವಚನವಾಗಿ ವಿಭಕ್ತಿ ವಿಪರಿಣಾಮ 
ಮಾಡಿದ ನಂತರ "ಧಾತೋಃ' ಎಂದು ಅನುವೃತ್ತವಾಗಿದೆ. 

ಅರ್ಥ- ಅನುದಾತ್ತವಾದ "ಇತ್‌' ಸಂಜ್ಞೆಯುಳ್ಳ ಧಾತುಗಳಿಗೂ ಮತ್ತು"ಜ್‌' ಕಾರವನ್ನು 
“ಇತ್‌' ಸಂಜ್ಞೆಯುಳ್ಳ ಧಾತುಗಳಿಗೂ “ಆತ್ಮನೇಪದ' ಸಂಜ್ಞೆಯು ಬರುತ್ತವೆ. 

ಸೂಚನೆ- "ಭೂ' ಧಾತುವು ಇವೆರಡರಲ್ಲಿಯೂ ಸೇರಿಲ್ಲ. "ಜಿತ್‌' ಆದ ಧಾತುಗಳೆಂದರೆ, 
"ಶೀಜ್‌' ಮತ್ತು "ವೃಜ್‌' ಮುಂತಾದವುಗಳು. ಅನುದಾತ್ತವಾಗಿ “ಇತ್‌' ಆದ ಧಾತುಗಳು 
“ಏಧ' "ಭಾಸ' ಮತ್ತು "ದ್ಯುತ' ಮುಂತಾದವುಗಳು. ಈ ಎರಡು ವಿಧವಾದ ಧಾತುಗಳಿಗೆ 
ಆತ್ಮನೇಪದ ಪ್ರತ್ಯಯಗಳನ್ನು ಸೇರಿಸಲಾಗುತ್ತದೆ. 

(ಉಭಯಪದ [ಆತ್ಮನೇ ಮತ್ತು ಪರಸ್ಕ್ಯೈ ಪದಗಳನ್ನು ವಿಧಿಸುವ ಸೂತ್ರ) 
ಸೂತ್ರ 379. -ಸ್ಟರಿತಜ್‌ತಃ ಕರ್ತಪ್ರಾಯೇ ಕ್ರಿಯಾಫಲೇ (1.3.72) 
ವೃತ್ತಿಃ- ಸ್ವರಿತೇತಃ ಇೆತಶ್ಚ ಧಾತೋಃ ಆತ್ಮನೇಪದಂ ಸ್ಯಾತ್‌ ಕರ್ತಗಾಮಿನಿ 


460 ಲಘುಸಿದ್ಧಾಂತ ಕೌಮುದೀ 
ಕ್ರಿಯಾಫಲೇ। 

ಅ. ವೃ. - “ಧೂವಾದಯೋ ಧಾತವಃ” ಎ೦ಬ ಸೂತ್ರದಿಂದ "ಧಾತವಃ' ಎಂಬ 
ಬಹುವಚನ ಪದವನ್ನು “ಪಳ್ಜುಮೀ' ವಿಭಕ್ತಿಯ ಏಕವಚನವಾಗಿ ವಿಭಕ್ತಿ ವಿಪರಿಣಾಮ 
ಮಾಡಿದ ನಂತರ "ಧಾತೋಃ' ಎಂದು ಅನುವೃತ್ತವಾಗಿದೆ. 

ಅರ್ಥ- ಸ್ವರಿತ- ಇತ್‌, ಅಥವಾ “ಇಗ್‌' ಕಾರವನ್ನು “ಇತ್‌' ಸಂಜ್ಞೆಯಾಗಿ ಉಳ್ಳ 
ಧಾತುವಿನ ನಂತರ “ಆತ್ಮನೇ' ಪದ ಸಂಜ್ಞೆಯುಳ್ಳ ಪ್ರತ್ಯಯಗಳು ಬರುತ್ತವೆ- ಯಾವಾಗ 
ಅಂದರೆ ಕ್ರಿಯೆಯ ಫಲವು ಕತಣೃಗಾಮಿಯಾಗಿದ್ದಾಗ (ಕತ್ಕವನ್ನು ಹೊಂದುವಾಗ) 
ಎಂದು ತಿಳಿಯಬೇಕು. ಕ್ರಿಯೆಯ ಫಲವು ಕತಣ್ಯಗಾಮಿಯಾಗಿಲ್ಲದಿದ್ದಾಗ “ಪರಸ್ಕೈಪದ' 
ಪ್ರತ್ಯಯವು ಬರುತ್ತದೆ. 

ವಿವರಣೆ: ಇಂಥ ಸಂದರ್ಭಗಳಲ್ಲಿ ಧಾತುಗಳು ಉಭಯಪದಿಗಳಾಗುತ್ತವೆ. ಕ್ರಿಯೆಯ 
ಫಲವು ಕರ್ತೃವಿಗೆ ಸೇರುವದಾದರೆ ಆತ್ಮನೇ ಪದ, ಇಲ್ಲದಿದ್ದರೆ ಪರಸ್ಕೈಪದವು ಬರುತ್ತದೆ 
ಎಂದು ಹೇಳಿದಂತಾಗುತ್ತದೆ. 

ಉದಾ-1 “ರಾಮಃ ತಂಡುಲಾನ್‌ ಪಚತೇ' ಎಂದು ಪ್ರಯೋಗವಿದ್ದಾಗ, "ಪಚ್‌' 
ಧಾತುವು ಆತ್ಮನೇಪದದಲ್ಲಿರುತ್ತದೆ. ಅಂದರೆ ಪಚನಕ್ರಿಯೆಯ ಫಲವು ಕರ್ತೃವಾದ 
ರಾಮನಿಗೇ ಸೇರುತ್ತದೆ. ಅಂದರೆ ರಾಮನು ತನಗಾಗಿ ಆಕ್ಕಿಯನ್ನು ಬೇಯಿಸುತ್ತಾನೆ 
ಎಂದರ್ಥ. 

ಉದಾ-2 “ರಾಮಃ ತಂಡುಲಾನ್‌ ಪಚತಿ' ಎಂಬಲ್ಲಿ, ಪರಸ್ಕೈಪದ ಬಂದಿದೆ, 
ಕಾರಣ ರಾಮನು ಬೇರೆಯವರಿಗಾಗಿ ಅಕ್ಕಿಯನ್ನು ಬೇಯಿಸುತ್ತಾನೆ ಎಂದು ಅರ್ಥ.(ಪಚನ 
ಕ್ರಿಯೆಯ ಫಲವು ರಾಮನಿಗೆ ಹೋಗದೇ ಬೇರೆಯವರಿಗೆ ಹೋಗುತ್ತದೆ). 

ಒಂದೇ ಧಾತುವು ಪರಸ್ಕೈ ಮತ್ತು ಆತ್ಮನೇ ಪದಗಳ ಉಪಯೋಗದಲ್ಲಿ ಕಂಡು 
ಬಂದಾಗ, ಅದನ್ನು ಉಭಯಪದಿ ಧಾತು ಎಂದು ತಿಳಿಯಬೇಕು. (ನಾವು ನಮಗೆ 
ಬೇಕಾದ ಯಾವುದಾದರೂ ಒಂದು ಧಾತುವನ್ನು ಉಭಯಪದಿಯಾಗಿ ಉಪಯೋಗಿಸಲು 
ಬರುವುದಿಲ್ಲ. ಧಾತುಪಾಠದಲ್ಲಿ ಪಠಿತವಾಗಿದ್ದರೆ ಮಾತ್ರ ಅದನ್ನು ಉಭಯಪದಿಯಾಗಿ 
ಉಪಯೋಗಿಸಬಹುದಾಗಿದೆ. ಹಾಗೆಯೇ ಪರಸ್ಮೈಪದಿಯಾಗಿ ಧಾತುವನ್ನು 
ಪ್ರಯೋಗಿಸಬೇಕಾದರೆ, ಅದು ಧಾತುಪಾಠದಲ್ಲಿ ಪರಸ್ಕೈಪದಿಯಾಗಿ ಪಠಿತವಾಗಿರಬೇಕು. 
ಹೀಗೆಯೇ ಆತ್ಮನೇಪದ ಧಾತುವನ್ನೂ ಧಾತುಪಾಠದಿಂದಲೇ ತಿಳಿಯಬೇಕು. ಪ್ರಕೃತ 
ದೃಷ್ಟಾಂತದಿಂದ “ಪಚ್‌' ಧಾತುವು ಉಭಯಪದಿ ಎಂದು ತಿಳಿಯಬೇಕು. ಅಲ್ಲದೇ 
“ಬೇಯಿಸುವುದು' ಎಂಬ ಅರ್ಥವುಳ್ಳ ಕೇವಲ ಆತ್ಮನೇಪದ ಧಾತುಗಳಿಗೂ, ಮತ್ತು 
ಕೇವಲಪರಸ್ಕೈಪದ ಧಾತುಗಳಿಗೂ ಪ್ರಕೃತ ಹೇಳಿದ ಎರಡು ಉದಾಹರಣೆಗಳಲ್ಲಿ 
ಅವಕಾಶವಿರುತ್ತದೆ. ಆದರೆ, ಕ್ರಿಯೆಯ ಫಲವು ಕರ್ತೃವನ್ನು ಆಶ್ರಯಿಸುತ್ತದೆ ಎಂಬ 
ಕಾರಣದಿಂದ ಕೇವಲ ಪರಸ್ಕೈಪದಿ ಧಾತುವಿಗೆ ಆತ್ಮನೇಪದ ಪ್ರತ್ಯಯವನ್ನು ಸೇರಿಸಲಿಕ್ಕೆ 
ಬರುವುದಿಲ್ಲ. ಅಂತಹ ಸ೦ದರ್ಭದಲ್ಲಿ ಆತ್ಮನೇಪದ ಧಾತುವನ್ನೇ ಉಪಯೋಗಿಸಬೇಕು. 
ಹಾಗೆಯೇ ಕೇವಲ ಆತ್ಮನೇಪದ ಧಾತುವಿಗೆ ಪರಸ್ಮೈಪದ ಪ್ರತ್ಯಯಗಳನ್ನು ಸೇರಿಸಲಿಕ್ಕೆ 


ತಿ೫ನ್ತೇ ಛ್ವಾದಯಃ ಪರಸ್ಕೈಪದಿ ರೂಪಗಳು 461 


ಬರುವುದಿಲ್ಲ. ಅಂದರೆ ಉಭಯಪದಿ ಧಾತುವಾಗಿದ್ದರೆ ಮಾತ್ರ ಎರಡೂ ಪದಗಳ 
ಪ್ರತ್ಯಂಯಗಳನ್ನೂ ಉಪಯೋಗಿಸಬಹುದು. ಇಲ್ಲಿಯೂ ಸಹ ಫಲವು 
ಕರ್ತೃಗಾಮಿಯಾಗಿದ್ದರೆ ಮಾತ್ರ ಆತ್ಮನೇಪದ, ಇಲ್ಲದಿದ್ದರೆ ಪರಸ್ಕೈಪದವೆಂದು 
ತಿಳಿಯಬೇಕು. 
(ಪರಸ್ಕೈಪದವನ್ನು ವಿಧಿಸುವ ಸೂತ್ರ) 

ಸೂತ್ರ 38೦. -ಶೇಷಾತ್‌ ಕರ್ತರಿ ಪರಸ್ಕೈಪದಮ್‌ (13.78) 

ವೃತ್ತಿಃ-ಆತ್ಮನೇಪದನಿಮಿತ್ತಹೀನಾತ್‌ ಧಾತೋಃ ಕರ್ತರಿ ಪರಸ್ಥೆ ಮೈ ಪದಂ ಸ್ಯಾತ್‌। 

ಅ.ವೃ. - “ಭೂವಾದಯೋ ಧಾತವಃ” ಎಂಬ ಸೂತ್ರದಿಂದ "ಧಾತವಃ' ಎಂಬ 
ಬಹುವಚನ ಪದವನ್ನು "ಪಣ್ಣುಮೀ' ವಿಭಕ್ತಿಯ ಏಕವಚನವಾಗಿ ವಿಭಕ್ತಿ ವಿಪರಿಣಾಮ 
ಮಾಡಿದ ನಂತರ "ಧಾತೋಃ' ಎಂದು ಅನುವೃತ್ತವಾಗಿದೆ. 

ಅರ್ಥ- ಆತ್ಮನೇ ಪದಕ್ಕೆ ಸಂಬಂಧಿಸಿದ ನಿಮಿತ್ತಗಳು ಇಲ್ಲದಿರುವ ಧಾತುಗಳ 
ನಂತರ ಕರ್ತರ್ಥದಲ್ಲಿ ಪರಸ್ಕೈಪದ ಸಂಜ್ಞೆಯುಳ್ಳ ಪ್ರತ್ಯಯಗಳು ಬರುತ್ತವೆ. (ಶೇಷವೆಂದರೆ 
ಉಕ್ತಾದನ್ಯಃ ಶೇಷಃ ಎಂದು ಹೇಳಿರುವರು. ಅ೦ದರೆ ಮೇಲೆ ಹೇಳಿದ ನಿಮಿತ್ತಗಳನ್ನು 
ಬಿಟ್ಟು ಉಳಿದ ನಿಮಿತ್ತಗಳಿರುವಾಗ ಎಂದರ್ಥ). 

(ಪ್ರಥಮಪುರುಷ ಮೊದಲಾದ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ 381 - ತಿಜಸ್ತೀಣಿ ತ್ರೀಣಿ ಪ್ರಥಮ-ಮಧ್ಯಮೋತ್ತಮಾಃ (14.101) 

ವೃಕ್ತಿಃ-ತಿಜಃ ಉಭಯೋಃ ಪದಯೋಃ ತ್ರಯಃ ತ್ರಿಕಾಃ ಕ್ರಮಾತ್‌ ಏತತ್‌-ಸಂಜ್ಞಾ 
ಸ್ಯುಃ 

ಪ. ಛೇ. - ತಿಜಃ, ತ್ರೀಣಿ, ತ್ರೀಣಿ, ಪ್ರಥಮ-ಮಧ್ಯಮೋತ್ತಮಾಃ। 

ಅ.ವೃ. -“ಲಃ ಪರಸ್ಕೈಪದಂ” ಎಂಬ ಸೂತ್ರದಿಂದ "ಪರಸ್ಕೈಪದಮ್‌' ಎಂಬ 
ಪದವೂ, ಮತ್ತು “ತಜಾನಾವಾತ್ಮನೇಪದಮ್‌? ಎಂಬ ಸೂತ್ರದಿಂದ “ಆತ್ಮನೇಪದಮ್‌' 
ಎ೦ಬ ಈ ಎರಡು ಪದಗಳು ಷಷ್ಠೀ ವಿಭಕ್ತಿಯಲ್ಲಿ ವಿಪರಿಣಾಮಗೊಳಿಸಿ “ಪರಸ್ಕೈಪದಸ್ಕ' 
ಮತ್ತು "ಆತ್ಮನೇಪದಸ್ಯ' ಎಂದು ಅನುವೃತ್ತವಾಗುತ್ತವೆ. ಈ ಎರಡು ಪದಗಳನ್ನೇ 
"ಉಭಯೋಃ ಪದಯೋಃ' ಎಂದು ವೃತ್ತಿಯಲ್ಲಿ ನಿರ್ದೇಶಿಸಿದ್ದಾರೆ. 

ಅರ್ಥ-"ತಿಜ್‌' ಪ್ರತ್ಯಯಗಳಿಗೆ ಸಂಬಂಧಿಸಿದ ಎರಡೂ (ಪರಸ್ತೆ ಪದ ಮತ್ತು 
ಆತ್ಮನೇಪದ) ಪದಗಳ ಮೂರು ಮೂರು ಪ್ರತ್ಯಯಗಳು ಕ್ರಮವಾಗಿ ಪ್ರಥಮ, 
ಮಧ್ಯಮ ಮತ್ತು ಉತ್ತಮ ಪುರುಷಗಳೆಂಬ ಸಂಜ್ಞೆಯನ್ನು ಪಡೆಯುತ್ತವೆ. “ತ್ರಿಕ' ಎಂದರೆ 
ಮೂರು ಪ್ರತ್ಯಯಗಳಿಂದ ಕೂಡಿದ ಗುಂಪು ಎಂದು ಅರ್ಥ. 
ಪರಸ್ಕೈ ಪದದ ಪ್ರತ್ಯಯಗಳು - 

ಪ್ರಥಮ ಪುರುಷ: ತಿಪ್‌, ತಸ್‌, ಯು, ಮಧ್ಯಮ ಪುರುಷ: ಸಿಪ್‌, ಥಸ್‌, ಥ - 
ಉತ್ತಮ ಪುರುಷ: ಮಿಪ್‌, ವಸ್‌, ಮಸ್‌ ಹೀಗೆ ಮೂರು ತ್ರಿಕಗಳಲ್ಲಿ ಒಟ್ಟು ಒಂಬತ್ತು 


462 ಲಘುಸಿದ್ಧಾಂತ ಕೌಮುದೀ 


ಪ್ರತ್ಯಯಗಳು ಇವೆ. 

ಇದೇ ರೀತಿಯಲ್ಲಿ ಉಳಿದ ಆತ್ಮನೇಪದ ಪ್ರತ್ಯಯಗಳನ್ನು ಮೂರು ತ್ರಿಕಗಳಾಗಿ 
ವಿಂಗಡಿಸಲಾಗಿದೆ. 

ಪ್ರಥಮ ಪುರುಷ: ತ, ಆತಾಂ, ರು, ಮಧ್ಯಮ ಪುರುಷ: ಥಾಸ್‌, ಆಥಾಂ, ಧ್ದಂ, 
ಉತ್ತಮ ಪುರುಷ: ಇಟ್‌, ವಹಿ, ಮಹಿಜ್‌ ಹೀಗೆ ಮೂರು ತ್ರಿಕಗಳಲ್ಲಿ ಒಟ್ಟು ಒಂಬತ್ತು 
ಪ್ರತ್ಯಯಗಳು ಇವೆ. 


(ಪ್ರಥಮಾದಿ ಪುರುಷಗಳಲ್ಲ ಏಕವಹನಾದಿ, ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 382. ತಾನ್ಯೇಕವಚನ-ಧ್ವಿವಚನ-ಬಹುವಚನಾನ್ಯೇಕಶಃ (1.4.10೦2) 

ವೃತ್ತಿಃ-ಲಬ್ಧ ಪ್ರಥಮಾದಿ ಸಂಜ್ಞಾನಿ ತಿಜಃ ತ್ರೀಣಿ-ತ್ರೀಣಿ (ವಚನಾನಿ) ಪ್ರತ್ಯೇಕಂ 
ಏಕವಚನಾದಿ ಸ೦ಜ್ಜಾನಿ ಸ್ಯುಃ 

ಪ. ಛೇ. - ತಾನಿ, ಏಕವಚನ-ದ್ವಿವಚನ-ಬಹುವಚನಾನಿ, ಏಕಶಃ। 


ಅ. ವೃ. - “ತಿಜಸ್ತೀಣಿ ತ್ರೀಣಿ ಪ್ರಥಮ-ಮಧ್ಯಮೋತ್ತಮಾಃ (1.4.101)” ಎಂಬ 
ಸೂತ್ರದಿಂದ “ತಿಜಃ' ಮೆತ್ತು ತ್ರೀಣಿ, ತ್ರೀಣಿ' ಎಂಬ ಪದಗಳು ಅನುವ್ಯ ತ್ತವಾಗುತ್ತವೆ. 


ಅರ್ಥ-"ಪ್ರಥಮಪುರುಷ' ಮೊದಲಾದ ಸಂಜ್ಞೆಗಳನ್ನು ಹೊಂದಿದಮೇಲೆ, ಯಾವ 
ಮೂರು ಮೂರು ಪ್ರತ್ಯಯಗಳಿರುವವೋ ಅವು ಕ್ರಮವಾಗಿ ಏಕವಚನ, ದ್ವಿವಚನ 
ಮತ್ತು ಬಹುವಚನ ಎಂಬ ಸಂಜ್ಞೆಗಳನ್ನು ಪಡೆಯುತ್ತವೆ. ಇನ್ನುಮುಂದೆ ಯಾವ 
ಕರ್ತೃವನ್ನು ಈ ಪುರುಷಗಳು ಹೇಳುತ್ತವೆ ಎಂಬುದನ್ನು ವಿವರಿಲಾಗುತ್ತದೆ. 


(ಮಧ್ಯಮ ಪುರುಷವನ್ನು ವಿಧಿಸುವ ಸೂತ್ರ) 
ಸೂತ್ರ-383.ಯುಷದ್ಯುಪಪದೇ ಸಮಾನಾಧಿಕರಣೇ 
ಸ್ಥಾನಿನ್ಯಪಿ ಮಧ್ಯಮಃ (1.4.1೦5೮) 
ವೃತ್ತಿಃ-ತಿಜ್‌ ವಾಚ್ಯ ಕಾರಕವಾಚಿನಿ ಯುಷ್ಮದಿ ಉಪಪದೇ ಪ್ರಯುಜ್ಯಮಾನೇ, 
ಅಪ್ರಯುಜ್ಯಮಾನೇ ಚ ಮಧ್ಯಮಃ 
ಪ. ಛೇ. - ಯುಷ್ಮದಿ, ಉಪಪದೇ, ಸಮಾನಾಧಿಕರಣೇ, ಸ್ಥಾನಿನಿ, ಅಪಿ, ಮಧ್ಯಮಃಿ 
ಅ.ವೃ - “ಲಃ ಪರಸ್ಕೈಪದಂ” ಎಂಬಸೂತ್ತದಿಂದ, “ಲಃ ' ಎಂಬುದು ಅನುವೃತ್ತವಾಗಿದೆ. 


ಅರ್ಥ-"ತಿಜ್‌' ಪ್ರತ್ಯಯದಿ೦ದ ವಾಚ್ಯವಾದ ಯಾವ ಒಂದು ಕಾರಕವಿರುವದೋ 
(ಕರ್ತಾ ಅಥವಾ ಕರ್ಮ) ಅವುಗಳನ್ನು ಹೇಳುವ "ಯುಷ್ಕದ್‌' ಶಬ್ದ ಉಪಪದವಿದ್ದಾಗ, 
ಆ “ಯುಷ್ಮದ್‌' ಶಬ್ದದ ಪ್ರಯೋಗ ಮಾಡಿದಾಗಲೂ ಅಥವಾ ಮಾಡದೇ ಇದ್ದಾಗಲೂ 
'ಮಥೃಮವುರುವ ಷವು' ಬರುತ್ತದೆ. “ಲ್‌' ಕಾರದ ಸ ಸ್ಥಾನದಲ್ಲಿ ಆದೇಶವಾಗಿ ಬಂದ ಜ್‌” 

ಪ್ರತ್ಯಯವು “ಕರ್ತೃ” ಅಥವಾ 'ಕರ್ಮ' ಕಾರಕವನ್ನು ಬೋಧಿಸುವುದು. "ಯುಷ್ಕದ್‌' 
ಶಬ್ದವೂ ಕೂಡ ತ ಕಾರಕವನ್ನೇ ಬೋಧಿಸಿದರೆ, ಮಧ್ಯಮಪುರುಷ ಪ್ರತ್ಯಯಗಳು “ಲ್‌ 
ಕಾರದ ಸ್ಥಾನದಲ್ಲಿ ಆದೇಶವಾಗಿ ಬರುತ್ತವೆ. 


ತಿಐನ್ನೇ ಛ್ಹಾದಯಃ ಪರಸ್ಕೈಪದಿ ರೂಪಗಳು 463 


ಮಧ್ಯಮಪುರುಷ ಪ್ರತ್ಯಯಗಳು: 

ಪರಸ್ಮೈ ಪದ: ಸಿಪ್‌, ಥಸ್‌, ಥ। ಆತ್ಮನೇ ಪದ: ಥಾಸ್‌, ಆಥಾಮ್‌, ಧ್ವಮ್‌। 
ತ್ದಂಯುಷ್ಕದ್‌ ಶಬ್ದವನ್ನು ಪ್ರಯೋಗಿಸಲೇಬೇಕೆಂಬ ನಿರ್ಬಂಧವಿರುವುದಿಲ್ಲ. ಅದರ 
ಅರ್ಥವಾದರೆ ಸಾಕು. ಉದಾ- ಹೇ ಕೃಷ್ಣ ಪಾಹಿ. 

(ಉತ್ತಮಪುರುಷವನ್ನು ವಿಧಿಸುವ ಸೂತ್ರ) 

ಸೂತ್ರ -384.ಅಸ್ಥದ್ಯುತ್ತಮಃ (1.4.107) 

ವೃತ್ತಿಃ-ತಥಾಭೂತೇ ಅಸ್ಮದಿ ಉತ್ತಮಃ 

ಪ. ಛೇ. - ಅಸ್ಮದಿ, ಉತ್ತಮಃ 

ಅ. ವೃ. -“ಯುಷ್ಮದ್ಯುಪಪದೇ ಸಮಾನಾಧಿಕರಣೇ ಸ್ಥಾನಿನ್ಯಪಿ ಮಧ್ಯಮಃ ಎಂಬ 
ಸೂತ್ರದಿಂದ ಉಪಪದೇ, ಸಮಾನಾಧಿಕರಣೇ, ಸ್ಥಾನಿನಿ, ಮತ್ತು ಅಪಿ ಎಂಬ ಪದಗಳು 
ಅನುವೃತ್ತವಾಗುತ್ತವೆ. 

ಅರ್ಥ-“ತಿಜ್‌' ಪ್ರತ್ಯಯಗಳಿಂದ ವಾಚ್ಯವಾದ ಯಾವ ಒಂದು ಕಾರಕ (ಕರ್ತಾ 
ಅಥವಾ ಕರ್ಮ) ಅವುಗಳನ್ನು ಹೇಳುವ "ಅಸ್ಕದ್‌' ಶಬ್ದ ಉಪಪದವಿದ್ದಾಗ, ಆ 
“ಅಸ್ಕದ್‌' ಶಬ್ದದ ಪ್ರಯೋಗ ಮಾಡಿದಾಗಲೂ ಅಥವಾ ಮಾಡದೇ ಇದ್ದಾಗಲೂ, 
"ಲ್‌' ಕಾರದ ಸ್ಥಾನದಲ್ಲಿ "ಉತ್ತಮಪುರುಷವು' ಬರುತ್ತದೆ. 

ಉದಾ-“ಕರೋಮಿ' ಎಂದೊಡನೆ "ಅಹಂ' (ಕರ್ತೃ) ಎಂದು ತಾನಾಗಿಯೇ 
ತಿಳಿಯುತದೆ. "ಅಹಂ ಕರೋಮಿ' ಎಂದಾಗಲೂ ಇದೇ ಅರ್ಥ. "ಮಿಪ್‌' 
ಪ್ರತ್ಯಯದಿ೦ದಲೂ, ಅಹಂ ಶಬ್ದದಿಂದಲೂ ಒಂದೇ ಅರ್ಥ ಬರುತ್ತದೆ. ಅಸದ್‌ ಶಬ್ದದ 
ಏಕವಚನ, ದ್ವಿವಚನ ಮತ್ತು ಬಹುವಚನ ತೋರುವಾಗ, ಮಿಪ್‌. ವಸ್‌, ಮಸ್‌ ಗಳು 
ಬರುತ್ತವೆ. ಹೀಗೆಯೇ ಆತ್ಮನೇ ಪದಲ್ಲಿಯೂ ಕೂಡ ಇಟ್‌, ವಹಿ, ಮಹಿಜ್‌ ಪ್ರತ್ಯಯಗಳು 
"ಲ್‌' ಕಾರಗಳ ಸ್ಥಾನದಲ್ಲಿ ಆದೇಶಗಳಾಗಿ ಬರುತ್ತವೆ. 

(ಪ್ರಥಮ ಪುರುಷವನ್ನು ವಿಧಿಸುವ ಸೂತ್ರ) 

ಸೂತ್ರ- 385.ಶೇಷೇ ಪ್ರಥಮಃ (14.108) 

ವೃತ್ತಿಃ-ಮಧ್ಯಮೋತ್ತಮಯೋಃ ಅವಿಷಯೇ ಪ್ರಥಮಃ ಸ್ಯಾತ್‌। ಭೂತಿ, ಇತಿ 
ಜಾತೇ। 

ಅರ್ಥ-ಉತ್ತಮಪುರುಷ ಮತ್ತು ಮಧ್ಯಮಪುರುಷಗಳು ಹೇಳಲ್ಪಡದಿದ್ದಾಗ, 
ಪ್ರಥಮಪುರುಷವು ಬರುತ್ತದೆ. ಭೂ ಧಾತುವಿಗೆ, ಕರ್ತರ್ಥದ ವರ್ತಮಾನಾರ್ಥದಲ್ಲಿ 
(ಭೂ--ಲಟ್‌) ಭೂ*ಲ್‌ ಎಂದಿದ್ದಾಗ, ಪ್ರಥಮಪುರುಷದ ಏಕವಚನದಲ್ಲಿ "ಲ್‌' ಕಾರಕ್ಕೆ 
ಆದೇಶವಾಗಿ “ತಿಪ್‌(ತಿ)' (ತಿಜ್‌) ಪ್ರತ್ಯಯವು ಬರುವುದು. ಭೂಃತಿ ಎಂದಿದ್ದಾಗ- 

(ಸಾರ್ವಧಾತುಕ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ- 3866.ತಿಣ”್‌-ಕಿತ್‌ ಸಾರ್ವಧಾತುಕಮ್‌ (3.4.13) 


464 ಲಘುಸಿದ್ಧಾಂತ ಕೌಮುದೀ 

ವೃತ್ತಿಃ-ತಿಜಃ ಶಿತಶ್ಚ ಧಾತ್ವಧಿಕಾರೋಕ್ತಾಃ ಏತತ್‌-ಸಂಜ್ಞಾ ಸ್ಯುಃ 

ಪ. ಛೇ. - ತಿಜ್‌-ಶಿತ್‌, ಸಾರ್ವಧಾತುಕಮ್‌। 

ಅ. ವೃ. -“ಧಾತೋಃ” ಎಂಬುದು ಅಧಿಕಾರಸೂತ್ರವಾಗಿದೆ. 

ಅರ್ಥ- ಧಾತುವಿನ ನಂತರ ವಿಧಿಸಲ್ಪಟ್ಟ "ತಿಜ್‌' ಪ್ರತ್ಯಯಗಳಾಗಲೀ "ಶಿತ್‌' (ಶ್‌- 
ಕಾರವನ್ನು ಇತ್‌ ಆದ) ಪ್ರತ್ಯಯಗಳಾಗಲೀ ಇದ್ದಾಗ, ಅಂಥ ಪ್ರತ್ಯಯಗಳಿಗೆ 
“ಸಾರ್ವಧಾತುಕ' ಸಂಜ್ಞೆಯು ಬರುತ್ತದೆ. (ಆದರೆ “ಲಿಟ್‌' ಮತ್ತು "ಆಶೀರ್ಲಿಜ್‌' ಗಳಲ್ಲಿ 
ಪ್ರಕೃತ ಸೂತ್ರವನ್ನು ಬಾಧಿಸಿ “ಲಿಟ್‌ ಚ” ಮತ್ತು “ಲಿಜ್‌ ಆಶಿಷೀ” ಎ೦ಬ ಸೂತ್ರಗಳಿಂದ 
“ಆರ್ಧಧಾತುಕ' ಸಂಜ್ಞೆಯು ಬರುತ್ತದೆ. “ಕರ್ತರಿ ಶಪ್‌” ಎಂಬ ಸೂತ್ರದಿಂದ ಬರುವ 
“ಶಪ್‌' ಪ್ರತ್ಯಯಕ್ಕೂ ಈ ಸೂತ್ರದಿಂದ "ಸಾರ್ವಧಾತುಕ' ಸಂಜ್ಞೆಯು ಬರುತ್ತದೆ). 

(ಶಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 387.ಕರ್ತರಿ ಶಪ್‌ (3.168) 

ವೃತ್ತೀಃ-ಕರ್ತರ್ಥೆೇ ಸಾರ್ವಧಾತುಕೇ ಪರೇ ಧಾತೋಃ ಶಪ್‌। 

ಅ.ವ್ಯ.-“ಸಾರ್ವಧಾತುಕೇ ಯಕ್‌” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಕರ್ತರ್ಥದಲ್ಲಿ ಬರುವ "ಸಾರ್ವಧಾತುಕ' ಸಂಜ್ಞೆಯುಳ್ಳ ಪ್ರತ್ಯಯವು 
ಪರದಲ್ಲಿದ್ದಾಗ, ಧಾತುವಿನ ನಂತರ “ಶಪ್‌' ಪ್ರತ್ಯಯವು ಬರುತ್ತದೆ. 

(ಇಗನ್ತ ಅಂಗಕ್ಕೆ ಗುಣವನ್ನು ವಿಧಿಸುವ ಸೂತ್ರ) 

ಸೂತ್ರ- 388.ಸಾರ್ವಧಾತುಕಾರ್ಧಧಾತುಕಯೋಃ (7.3.84) 

ವೃತ್ತಿಃ-ಅನಯೋಃ ಪರಯೋಃ ಇಗಂತಾಜ್ಞಸ್ಯ ಗುಣಃ ಅವಾದೇಶಃ ಭವತಿ! 
ಭವತಃ 

ಪ. ಛೇ. - ಸಾರ್ವಧಾತುಕ-ಆರ್ಧಧಾತುಕಯೋಃ(ಒಂದೇ ಪದ) 

ಅ.ವೃ.“ಮಿದೇರ್ಗುಣಃ ಎಂಬ ಸೂತ್ರದಿಂದ "ಗುಣಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಅಜ್ಞಸ್ಯ” ಎಂಬುದು ಅಧಿಕಾರ ಸೂತ್ರ, “ಇಕೋ ಗುಣವೃದ್ಧೀ” 
ಎ೦ಬ ಪರಿಭಾಷಾ ಸೂತ್ರದಿಂದ “ಇಕಃ' ಎ೦ಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಸಾರ್ವಧಾತುಕ ಮತ್ತು ಆರ್ಧಧಾತುಕ ಪ್ರತ್ಯಯಗಳು ಪರದಲ್ಲಿದ್ದಾಗ, 
ಇಗಂತವಾದ ಅಂಗಕ್ಕೆ ಗುಣ ಬರುತ್ತದೆ. “ಅಲೋಂತತ್ಯಸ್ಯ” ಎಂಬ ಸೂತ್ರದಿಂದ 
ಇಗಂತವಾದ (ಇ.ಉ,ಖ,ಲೃ ಗಳು ಅಂತವಾದ) ಅಂಗದ ಅಂತ್ಯವರ್ಣಕ್ಕೆ ಗುಣವು 
ಬರುತ್ತದೆ. (ಅಂದರೆ ಇ-ಕಾರಕ್ಕೆ ಏ-ಕಾರ, ಉ-ಕಾರಕ್ಕೆ ಓ-ಕಾರ, ಯ-ಕಾರಕ್ಕೆ ಅರ್‌, 
ಮತ್ತು ಲೃ- ಕಾರಕ್ಕೆ ಅಲ್‌ ಎಂಬ ಗುಣ ವರ್ಣಗಳು ಆದೇಶವಾಗಿ ಬರುತ್ತವೆ). 

“ತಸ್ಲಿನ್ನಿತಿನಿರ್ದಿಷ್ಟೇ ಪೂರ್ವಸ್ಯ” ಎ೦ಬ ಸೂತ್ರದ ಪ್ರಕಾರ ಸಾರ್ವಧಾತುಕ ಮತ್ತು 
ಆರ್ಧಧಾತುಕ ಪ್ರತ್ಯಯಗಳಿಗೆ ಅವ್ಯವಹಿತ ಪೂರ್ವದಲ್ಲಿರುವ ವರ್ಣಕ್ಕೆ ಗುಣಾದೇಶವು 


(4 


ತಿಅನ್ತೇ ಛ್ಲಾದಯಃ ಪರಸ್ಕೈಪದಿ ರೂಪಗಳು 465 


ಬರುತ್ತದೆ. ಭವತಿ ಎಂಬಲ್ಲಿ ಭೂ (ಸತ್ತಾಯಾಂ) ಎಂಬುದು ಧಾತು. (ಸತ್ತಾ ಎಂದರೆ 
ಇರುವಿಕೆ) ಎಂದು ಅರ್ಥ. ಈ ಗಣದಲ್ಲಿ, ಭೂ ಧಾತುವು ಆರಂಭದಲ್ಲಿರುವುದರಿಂದ 
ಇದಕ್ಕೆ ಭ್ವಾದಿಗಣ ಎಂದು ಹೆಸರು. "ಭೂ' ಧಾತುವಿನಲ್ಲಿರುವ "ಊ' ಕಾರವು 
ಅನುನಾಸಿಕವಲ್ಲ. ಆದ್ದರಿಂದ ಅದು ಲೋಪವಾಗುವುದಿಲ್ಲ. ಇದು ಅಕರ್ಮಕ ಧಾತು. 
ಇಲ್ಲಿ ಈ ಅಕರ್ಮಕವಾದ "ಭೂ' ಧಾತುವಿನಮೇಲೆ ಕರ್ತ್ರರ್ಥದಲ್ಲಿ ವರ್ತಮಾನ 
ಕಾಲದ "ಲಟ್‌' ಪ್ರತ್ಯಯದ "ಲ್‌' ಕಾರವು (ವರ್ತಮಾನೇ ಲಟ್‌) ವಿಧಿಸಲಾಗಿದೆ. 
ಹೀಗೆ ಭೂ-ಲಟ್‌(ಲ್‌) ಎಂದಿದ್ದಾಗ, (ಲಟ್‌ ನಲ್ಲಿ “ಅಟಾವಿತೌ” ಎಂಬುದರಿಂದ 
“ಲ್‌” ಮಾತ್ರ ಉಳಿಯುತ್ತದೆ). ಭೂ*ಲ್‌ ಎಂದಿರುತ್ತದೆ. ಆಗ “ತಿಪ್‌-ತಸ್‌-ರು- 
ಸಿಪ್‌-ಥಸ್‌-ಥ-ಮಿಬ್‌-ವಸ್‌-ಮಸ್‌-ತ-ಆತಾಂ-ರು-ಥಾಸ್‌-ಆಥಾಂ-ಧ್ವಂ-ಇಡ್‌- 
ವಹಿ-ಮಹಿಜ್‌ (3.4.78) ಎಂಬ ಸೂತ್ರದಿಂದ 18 ಆಖ್ಯಾತ ಪ್ರತ್ಯಯಗಳು ಆದೇಶವಾಗಿ 
ಬರುವ ಅವಕಾಶವಿರುತ್ತದೆ-ಧಾತುವು ಉಭಯಪದಿಯಾಗಿದ್ದಲ್ಲಿ. 

ಸೂಚನೆ- ಈ ಭ್ವಾದಿ ಗಣದಲ್ಲಿ 1035 ಧಾತುಗಳು ಪಠಿತವಾಗಿವೆ. ಅವುಗಳಲ್ಲಿ 49 
ಧಾತುಗಳನ್ನು ವರದರಾಜರು ರೂಪಸಿದ್ಧಿಗಾಗಿ ಆರಿಸಿಕೊಂಡಿದ್ದಾರ. (ಪರಸ್ಥೆ ಓೈಪದಿ- 
20, ಆತ್ಮನೇಪದಿ-20, ಉಭಯಪದಿ-9) 


(ಪರಸ್ಕೈ ಪದದ) ಛೂ ಧಾತುವಿನ ರೂಪಗಳು: 

ಉದಾ- 1 ಭವತಿ - ಪ್ರಕೃತ ಪ್ರಥಮ ಪುರುಷ ಏಕವಚನದ ರೂಪ 
ಬೇಕಾಗಿರುವುದರಿಂದ, “ತಿಪ್‌' ಎ೦ಬ ಆದೇಶವು ಬರುತ್ತದೆ “ತಿಪ್‌' ನಲ್ಲಿ "ತಿ' ಮಾತ್ರ 
ಉಳಿಯುತ್ತದೆ. ಹೀಗೆ ಭೂತಿ ಎಂದಿದ್ದಾಗ, “ತಿಜ್‌ಶಿತ್‌ ಸಾರ್ವಧಾತುಕಮ್‌” (3.4.113) 
ಎಂಬ ಸೂತ್ರದಿಂದ ಸಾರ್ವಧಾತುಕ ಸಂಜ್ಞೆ ಬಂದಮೇಲೆ ಕರ್ತರ್ಥದಲ್ಲಿ ಭೂ ಧಾತುವಿನ 
ನಂತರ “ಶಪ್‌(ಅ)' ಎಂಬ ವಿಕರಣಪ್ರತ್ಯಯವು ಬರುತ್ತದೆ. ಈಗ ಭೂ4ಅಃತಿ 
ಎಂದಿದ್ದಾಗ, ಇಲ್ಲಿ ಇಗಂತ ಅಂಗ(ಊಗಿಕ್ಕೆ ಗುಣ ಬಂದು ಭೋ4ಅತಿ ಎಂದಾಗುತ್ತದೆ. 
ನಂತರ “ಏಚೋತಯವಾಯಾವಃ” ಎ೦ಬ ಸೂತ್ರದಿಂದ "ಅವ್‌? ಆದೇಶ ಬಂದು 
ಭವ್‌+ಅ4+ತಿ-ಭವತಿ ಎಂದು ರೂಪವಾಗುತ್ತದೆ. 

ಉದಾ- 2. ಭವತಃ-ಪ್ರಥಮ ಪುರುಷ ದ್ವಿವಚನದಲ್ಲಿ-ಭೂ*-ತಸ್‌ ಎಂದಿದ್ದಾಗ, 
ಹಿಂದಿನಂತೆ ಭೂ. ಅತ ತಸ್‌ ಎಂದಾಗಿ, ಇಗಂತ ಅಂಗ(ಊ)ಕ್ಕೆ ಗುಣ ಬಂದು 
ಭೋ4ಅ4+ತಸ್‌ ಎಂದಾಗುತ್ತದೆ. ನಂತರ “ಏಚೋತಯವಾಯಾವಃ” ಎಂಬ ಸೂತ್ರದಿಂದ 
"ಅವ್‌' ಆದೇಶ ಬಂದು ಭವ್‌+೬ಅ+ತಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ “ನ ವಿಭಕ್ಷಾ 
ತುಸ್ಮಾಃ” ಎಂಬ ಸೂತ್ರದಿಂದ ಇತ್ವ ಸಂಜ್ಞೆ ಬಾರದೇ ರುತ್ವ-ವಿಸರ್ಗಗಳು ಬಂದು 
ಭವತಃ ಎಂದು ರೂಪವಾಗುತ್ತದೆ. 

ಉದಾ- 3 ಭವನ್ನಿ - ಪ್ರಥಮ ಪುರುಷ ಬಹುವಚನದಲ್ಲಿ-ಭೂ-ರಿ ಎಂದಿದ್ದಾಗ, 
ಹಿಂದಿನಂತೆ ಭೂ*ಅ4ಯಿು ಎಂದಾಗಿ, ಇಗಂತ ಅಂಗ()ಕ್ಕೆ ಗುಣ ಬಂದು 
ಭೋ*ಅ--ರಿ ಎಂದಾಗುತ್ತದೆ. ನಂತರ “ಏಚೋತಯವಾಯಾವಃ” ಎಂಬ ಸೂತ್ರದಿಂದ 
"ಅವ್‌' ಆದೇಶ ಬಂದು ಭವ್‌* ಅ-ರಿು ಎಂದಿದ್ದಾಗ. 


466 ಲಘುಸಿದ್ಧಾಂತ ಕೌಮುದೀ 


(ಲು ಗೆ ಅನ್‌- ಆದೇಶವನ್ನು ಹೇಳುವ ಸೂತ್ರ) 

ಸೂತ್ರ- 389.ರೋಂನ್ತಃ (7.1.3) 

ವೃತ್ತಿಃ-ಪ್ರತ್ಯಯ-ಅವಯವಸ್ಯ ರುಸ್ಯ “ಅನ್ಸ್‌' ಆದೇಶಃ “274 ಅತೋಗುಣೇ? 
ಭವನ್ನಿ! ಭವಸಿ। ಭವಥಃ ಭವಥ! 

ಪ. ಛೇ. - ರುಃ, ಅನ್ರಸಿ 

ಅ. ವೃ. - “ಆಯನೇಯೀನೀಯಿಯಃ ಫಢಖಛಘಾಮ್‌ ಪ್ರತ್ಯಯಾದೀನಾಮ್‌” 
(ಆಯನ್‌-ಏಯ್‌-ಈಯ್‌-ಈನ್‌-ಇಯ್‌)ಎಂಬ ಸೂತ್ರದಿಂದ "ಪ್ರತ್ಯಯಾದೀನಾಂ' 
ಎ೦ಬ ಶಬ್ದವನ್ನು, ಷಷ್ಠೀ ಏಕವಚನದಲ್ಲಿ ವಿಭಕ್ತಿ ವಿಪರಿಣಾಮ ಮಾಡಿ “ಪ್ರತ್ಯಯಸ್ಯ' 
ಎಂಬ ಪದವನ್ನು ಅನುವೃತ್ತಿ ಮಾಡಲಾಗಿದೆ. 

ಅರ್ಥ- ಪ್ರತ್ಯಯದ ಅವಯವವಾದ "ರು್‌' ಕಾರದ ಸ್ಥಾನದಲ್ಲಿ "ಅನ್‌' ಆದೇಶವು 
ಬರುತ್ತದೆ. “ಚುಟೂ” ಎಂಬ ಸೂತ್ರದಿಂದ "ಯಿು' ನಲ್ಲಿರುವ “ರು್‌'ಗೆ ಇತ್‌ ಸಂಜ್ಞೆ 
ಬಂದು ಲೋಪವಾಗಬೇಕಾಗಿತ್ತು. ಅದನ್ನು ನಿಷೇಧ ಮಾಡುವದಕ್ಕಾಗಿ ಈ ಸೂತ್ರವು 
ಪ್ರವೃತ್ತವಾಗಿದೆ. ಭವ್‌. ಅಯಿ) ಎಂದಿದ್ದಾಗ, "ರು'ನಲ್ಲಿರುವ "ರು್‌'ಗೆ "ಅನ್ಸ್‌' ಆದೇಶ 
ಬಂದು ಭವ ಅನ್ಸ್‌*ಇ ಎಂದಿದ್ದಾಗ, ಭವ- ಅನ್ನಿ ಎಂದಾಗುತ್ತದೆ. ಈಗ “ಅತೋ 
ಗುಣೇ” ಎಂಬ ಸೂತ್ರದಿಂದ ಪರರೂಪ ಬಂದು ಭವನ್ತಿ ಎಂದು ರೂಪವಾಗುತ್ತದೆ. 
(ಸವರ್ಣ ದೀರ್ಫ ಬರುವುದಿಲ್ಲ) 

ಉದಾ- 4. ಭವಸಿ - ಭೂ ಧಾತುವಿನ ಮೇಲೆ ಮಧ್ಯಮಪುರುಷ ಏಕವಚನದಲ್ಲಿ 
"ಸಿಪ್‌(ಸಿ)' ವಿಧಿಸಲ್ಪಟ್ಟಾಗ, ಹಿಂದಿನಂತೆ ಸಾರ್ವಧಾತುಕ ಸಂಜ್ಞೆ ಬಂದು "ಶಪ್‌' (ಅ) 
ವಿಧಿಸಲಾಗುತ್ತದೆ. ಅದಕ್ಕೂ “ತಿಜ್‌ಶಿತ್‌ಸಾರ್ವಧಾತುಕಮ್‌ (3.4.113)” ಎಂಬ 
ಸೂತ್ರದಿಂದ ಸಾರ್ವಧಾತುಕ ಸಂಜ್ಞೆ ಬರುವುದರಿಂದ, ಗುಣ, ಅವಾದೇಶಗಳು ಬಂದು 
ಭವ+ಸಿ-ಭವಸಿ ಎಂದು ರೂಪವಾಗುತ್ತದೆ. 

ಉದಾ- 5,6. ಭವಥಃ, ಭವಥ-ಎಂಬ ಎರಡು ರೂಪಗಳ ಸಿದ್ದಿಯು ಹಿ೦ದಿನ 
ಪ್ರಕ್ರಿಯೆಯಂತೆ ಸಿದ್ಧವಾಗುತ್ತವೆ. 

ಉದಾ- 7. ಭವಾಮಿ-ಭೂ ಧಾತುವಿನಮೇಲೆ ಉತ್ತಮಪುರುಷ ಏಕವಚನದಲ್ಲಿ 
ಭೂ. ಮಿಪ್‌(ಮಿ) ಎ೦ದಿರುವಾಗ, ಗುಣ, ಶಪ್‌ ಮತ್ತು ಅವ್‌ ಆದೇಶಗಳು ಬಂದು 


ಭವ4ಮಿ ಎಂದಿದ್ದಾಗ ಅಂಗದ ಅಂತ್ಯ ಅ-ಕಾರಕ್ಕೆ ಮುಂದಿನ ಸೂತ್ರದಲ್ಲಿ ದೀರ್ಫವನ್ನು 
ಹೇಳುತ್ತಾನೆ. 


(ಅದಂತ ಅಂಗಕ್ಕೆ ದೀರ್ಥವನ್ನು ಹೇಳುವ ಸೂತ್ರ) 
ಸೂತ್ರ- 39೦.ಅತೋ ದೀಘೋ ಯಣ್‌ (7.3.101 
ವೃತ್ತಿಃ-ಅತಃ ಅಜ್ಗಸ್ಯ ದೀರ್ಫ್ಥಃ ಯಇಗಾದೌ ಸಾರ್ವಧಾತುಕೇ। ಭವಾಮಿ। ಭವಾವಃ 
ಭವಾಮಃ। ಸ ಭವತಿ। ತೌ ಭವತಃ ತೇ ಭವನ್ನಿ| ತ್ವಂ ಭವಸಿ। ಯುವಾಂ ಭವಥಃ 
ಯೂಯಂ ಭವಥ। ಅಹಂ ಭವಾಮಿ। ಆವಾಂ ಭವಾವಃ ವಯಂ ಭವಾಮಃ 


ತಿಜನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 467 


ಪ. ಛೇ. - ಅತಃ, ಅಂಗಸ್ಯ, ದೀರ್ಫಃ, ಯೆ! 

ಅ. ವೃ, - “ತುರುಸ್ತು ಶಮ್ಯಮಃ ಸಾರ್ವಧಾತುಕೇ”(7-3-95) ಎಂಬ ಸೂತ್ರದಿಂದ 
"ಸಾರ್ವಧಾತುಕೇ' ಎಂಬ ಪದವು ಅನುವೃತ್ತವಾಗುತ್ತದೆ. ಅಂಗಸ್ಯ ಎಂಬುದು 
ಅಧಿಕಾರಸೂತ್ರ. 

ಅರ್ಥ- ಯಇ್‌-ಪ್ರತ್ಯಾಹಾರದಲ್ಲಿರುವ ವರ್ಣವನ್ನು ಆದಿಯಲ್ಲಿರುವ, ಸಾರ್ವಧಾತುಕ 
ಸಂಜ್ಞೆಯುಳ್ಳ ಪ್ರತ್ಯಯವು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ ಅದಂತ(ಅ-ಕಾರಾಂತ) 
ಅಂಗದ ಕೊನೆಯ ವರ್ಣಕ್ಕೆ (ಅ-ಕಾರಕ್ಕೆ) ದೀರ್ಪವು ಬರುತ್ತದೆ. 

ಹಿಂದೆ ಹೇಳಿದಂತೆ ಭವ4ಮಿ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ವ-ಕಾರೋತ್ತರ 
ಅ-ಕಾರಕ್ಕೆ ದೀರ್ಫ ಬಂದು ಭವ್‌4ಆ4ಮಿ-ಭವಾಮಿ ಎಂದು ರೂಪವಾಗುತ್ತದೆ. 

ಉದಾ- 8- ಭವಾವಃ - ಉತ್ತಮ ಪುರುಷ ದ್ವಿವಚನದಲ್ಲಿ ಹಿಂದಿನಂತೆ ಗುಣ, 
ಶಪ್‌ ಮತ್ತು ಅವ್‌ ಆದೇಶಗಳು ಬಂದು ಭವ--ವಸ್‌ ಎಂದಿದ್ದಾಗ ಹಿಂದಿನಂತೆ "ಅ' 
ಕಾರಕ್ಕೆ ದೀರಘ್ಫ ಬ೦ದು ಭವಾ.-ವಸ್‌ ಎಂದಿದ್ದಾಗ, "ಸ್‌'ಕಾರಕ್ಕೆ ರುತ್ಸ-ವಿಸರ್ಗಗಳು 
ಬ೦ದು ಭವಾವಃ ಎಂದು ರೂಪವಾಗುತ್ತದೆ. 

ಉದಾ- 9- ಭವಾಮಃ - ಉತ್ತಮಪುರುಷ ಬಹುವಚನದಲ್ಲಿ ಹಿ೦ದಿನಂತೆ ಗುಣ, 
ಶಪ್‌ ಮತ್ತು ಅವ್‌ ಆದೇಶಗಳು ಬಂದು, ಭವ4ಮಸ್‌ ಎಂದಿದ್ದಾಗ, ಮೇಲಿನ 
ಪ್ರಕ್ರಿಯೆಯಂತೆ ಭವಾಮಃ ಎಂದು ರೂಪವಾಗುತ್ತದೆ. 

ಇಲ್ಲಗೆ ಭೂ ಧಾತುವಿನ "ಲಟ್‌' “ಲ್‌' ಕಾರದ ಪ್ರಕ್ರಿಯೆಯು ಮುಗಿಯಿತು 
(ಅಟ್‌ (ಲ್‌-ಕಾರವನ್ನು)ನ್ನು ವಿಧಿಸುವ ಸೂತ್ರ) 
ಸೂತ್ರ- 391.ಪರೋಕ್ಷೇ ಆಟ್‌ (3.2.15) 
ವೃತ್ತಿಃ-ಭೂತ-ಅನದ್ಯತನ-ಪರೋಕ್ಷಾರ್ಥವೃತ್ತೇಃ ಧಾತೋಃ ಲಿಟ್‌ ಸ್ಯಾತ್‌। ಲಸ್ಯ 
ತಿಬಾದಯಃ। 

ಅ. ವೃ. -“ಅನದ್ಯತನೇ ಲಜ್‌” ಎ೦ಬ ಸೂತ್ರದಿಂದ "ಅನದ್ಯತನೇ' ಎಂಬ ಪದವು 
ಅನುವೃತ್ತವಾಗಿದೆ. “ಭೂತೇ” ಮತ್ತು “ಧಾತೋಃ” ಎಂಬುವು ಅಧಿಕಾರ ಸೂತ್ರಗಳು. 

ಅರ್ಥ- ಭೂತ, ಅನದ್ಯತನ, ಪೂರ್ಣ ಮತ್ತು ಪರೋಕ್ಷಾರ್ಥಗಳಲ್ಲಿ ಧಾತುವಿನ 
ನಂತರ “ಲಿಟ್‌' (ಠಿಜಡಿಜಿಜಛಿಣ ಣಜಟಿಜ), ಲ್‌-ಕಾರವು ಬರುತ್ತದೆ. 

ಹಿಂದೆ ವಿವರಿಸಿದಂತೆ 101ನೇ ವರ್ಷದಿಂದಾರಂಭಿಸಿ ಅನಾದಿಕಾಲ (ಪೂರ್ಣಾವಧಿ 
ವರೆಗೆ)ದ ವರೆಗಿನ ಅವಧಿಯಲ್ಲಿ ಜರುಗಿದ ಘಟನೆಯನ್ನು ಈ "“ಲಿಟ್‌' ನ "ಲ್‌' 
ಕಾರವು ಸೂಚಿಸುತ್ತದೆ. ಇದರ ಅವಧಿ ಪೂರ್ಣವಾಗಿರೋಣದ್ದರಿಂದಲೇ 
ಪೂರ್ಣಭೂತಕಾಲವೆಂದು ಹೇಳುತ್ತೇವೆ. ಈ "ಲ್‌' ಕಾರವು ಇವತ್ತಿನದಲ್ಲದಾದ್ದರಿಂದ 
“ಲಜ್‌' "ಲ್‌' ಕಾರದಂತೆ ಅನದ್ಯತನವೂ ಹೌದು. ಮನುಷ್ಯನ ಜೀವಿತಾವಧಿಯು 100 
ವರ್ಷದವರಗೆ ಇರೋಣದ್ದರಿಂದ ಈ "ಲಿಟ್‌' "ಲ್‌' ಕಾರದ ಅವಧಿಯಲ್ಲಿ ಜರುಗಿದ 


468 ಲಘುಸಿದ್ಧಾಂತ ಕೌಮುದೀ 


ಘಟನೆಯನ್ನೂ ಮನುಷ್ಯನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಆದುದರಿಂದಲೇ ಇದಕ್ಕೆ 
“ಪರೋಕ್ಷಭೂತೇ ಲಿಟ್‌' ಎಂದು ಹೇಳುತ್ತಾರೆ. ಆದ್ದರಿಂದ ಈ ಪರೋಕ್ಷಭೂತ 
ಕಾಲದ "ಲಿಟ್‌' “ಲ್‌? ಕಾರಕ್ಕೆ ಅನದ್ಯತನ, ಪೂರ್ಣ, ಮತ್ತು ಪರೋಕ್ಷ ಎಂಬ 
ವಿಶೇಷಣಗಳು ಇರುತ್ತವೆ. "ಲಿಟ್‌' ನಲ್ಲಿ "ಇ'ಕಾರ ಮತ್ತು ಟ್‌' ಕಾರಗಳು "ಇತ್‌' 
ಗಳಾಗಿವೆ. ಉಳಿದಿರುವ "ಲ್‌' ಕಾರದಮೇಲೆ ತಿಪ್‌,ತಸ್‌.ರುಿ ಮೊದಲಾದ 18 ಮೂಲ 
(9 ಪರಸ್ಕೈಪದಿ ಮತ್ತು 9 ಆತ್ಮನೇಪದಿ) ಆಖ್ಯಾತ ಪ್ರತ್ಯಯಗಳು ಆದೇಶಗಳಾಗಿ 
ಬರುತ್ತವೆ- ಧಾತುಗಳು ಉಭಯಪದಿಗಳಾಗಿದ್ದರೆ. 
(ಣಲ್‌ ಮೊದಲಾದ ೨ ಆದೇಶಗಳನ್ನು ವಿಧಿಸುವ ಸೂತ್ರ) 

ಸೂತ್ರ- 392.ಪರಸ್ಥೈಪದಾನಾ೦ ಣಲತುಸುಸ್ಸಲಥುಸಣಲ್ಲಮಾಃ (3.4.82) 

ವೃತ್ತಿಃ-ಲಿಟಃ ತಿಬಾದೀನಾ೦ ನವಾನಾಂ ಣಲಾದಯಃ (ಣಲ್‌, ಅತುಸ್‌, ಉಸ್‌। 
ಥಲ್‌, ಅಥುಸ್‌, ಅ। ಣಲ್‌, ವ, ಮ) ನವ ಆದೇಶಾಃ ಸ್ಯುಃ ಭೂ*ಅ, ಇತಿ ಸ್ಥಿತೇ। 

ಪ. ಛೇ. - ಪರಸೆ ೈಪದಾನಾಂ, ಣಲ್‌-ಅತುಸ್‌- ಉಸ್‌-ಥಲ್‌-ಅಥುಸ್‌-ಅ- 
ಣಲ್‌-ವ-ಮಾಃ 

ಅ. ವೃ. - “ಲಿಟಸ್ತರುಯೋರೇಶಿರೇಚ್‌” ಎಂಬ ಸೂತ್ರದಿಂದ "ಲಿಟಃ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಲಿಟ್‌' "ಲ್‌' ಕಾರದ ಸ್ಥಾನದಲ್ಲಿ ಆದೇಶಗಳಾಗಿ ಬರುವ ತಿಪ್‌,ತಸ್‌,ಯು 
ಮೊದಲಾದ 9 ಮೂಲ ಆಖ್ಯಾತ ಪ್ರತ್ಯಯಗಳ ಸ್ಥಾನದಲ್ಲಿ ಕ್ರಮವಾಗಿ, ಕೆಳಗಿನಂತೆ 
ಅಭಿನವ ಆಖ್ಯಾತ ಪ್ರತ್ಯಯಗಳು ಬರುತ್ತವೆ. 
ಮೂಲ ಆಖ್ಯಾತ ಪ್ರತ್ಯಯಗಳು ಅಭನವ ಆಖ್ಯಾತ ಪ್ರತ್ಯಯಗಳು 

ಪ್ರಪು:ತಿಪ್‌-ತಸ್‌-ರಿುಗಳಿಗೆ ಕ್ರಮವಾಗಿ ಣಲ್‌-ಅತುಸ್‌-ಉಸ್‌। 

ಮ.ಪುಃಸಿಪ್‌-ಥಸ್‌-ಥಗಳಿಗೆ ಕ್ರಮವಾಗಿ ಥಲ್‌-ಅಥುಸ್‌-ಅ। 

' ಉ.ಪು.ಮಿಪ್‌-ವಸ್‌- ಮಸ್‌ಗಳಿಗೆ ಕ್ರಮವಾಗಿ ಣಲ್‌-ವ-ಮ। 

ವಿವರಣೆ- ಭೂ. ಅ ಎಂಬಲ್ಲಿರುವ “ಅ' ಕಾರವು "ಣಲ್‌' ನಲ್ಲಿರುವ “ಅ” ಕಾರವೇ 
ಹೊರತೂ “ಶಪ್‌' ವಿಕರಣ ಪ್ರತ್ಯಯದ “ಅ' ಕಾರವಲ್ಲ. ಯಾಕೆಂದರೆ- ಇದು ಆರ್ಧಧಾತುಕ 
"ಲ್‌' ಕಾರವೇ ಹೊರತೂ ಸಾರ್ವಧಾತುಕ "ಲ್‌' ಕಾರವಲ್ಲ. 


(ವುಕ್‌ (ವ್‌) ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 393.ಭುವೋ ವುಗ್‌ ಲುಣ ಕ್‌ ಅಟೋಃ (6.4.88) 
ವೃತ್ತಿಃ-ಭುವಃ ವುಕ್‌(ವ್‌)ಆಗಮಃ ಸ್ಯಾತ್‌, ಲುಜ್‌ ಲಿಟೋಃ ಅಚಿ! 
ಪ. ಛೇ. - ಭುವಃ, ವುಗ್‌, ಲುಜ್‌-ಲಿಟೋಃ। 


ಅ. ವೃ. -“ಅಚಿ ಶ್ನು-ಧಾತುಬ್ರುವಾಮ್‌ ಯ್ವೋರಿಯಜುವಜೌ ” ಎಂಬ ಸೂತ್ರದಿಂದ 


ತಿಐನ್ತೇ ಛ್ವಾದಯಃ ಪರಸ್ಕೈಪದಿ ರೂಪಗಳು 469 


"ಅಚೆ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಲುಜ್‌' ಮತ್ತು "ಲಿಟ್‌' "ಲ್‌' ಕಾರಗಳಿಗೆ ಆದೇಶಗಳಾಗಿ ಬಂದಿರುವ 
ಅಚ್‌(ಸ್ಪರ)ಗಳು ಪರದಲ್ಲಿದ್ದಾಗ, "ಭೂ' ಧಾತುವಿಗೆ "ವುಕ್‌(ವ್‌)' ಆಗಮವು ಬರುತ್ತದೆ. 
“ವುಕ್‌' ಇದು "ಕಿತ್‌' ಆಗಿರೋಣದರಿಂದ ಅಂತಾವಯವಾಗಿ ಬರುತ್ತದೆ. 

ಉದಾ :-ಬಭೂವ-"ಭೂ' ಗೆ "ವುಕ್‌' ಆಗಮವು ಬಂದಿದೆ. ಅಂದರೆ, ಭೂ4ಲ್‌ 
ಎಂದಿದ್ದಾಗ ಲ್‌ ಗೆ ತಿಪ್‌(ತಿ) ಆದೇಶ ಬಂದು ಅದಕ್ಕೆ ಮತ್ತೆ ಣಲ್‌(ಅ) ಆದೇಶ 
ಬಂದು ಭೂ*ಅ ಎಂದಿದ್ದಾಗ, "ಭೂ' ಧಾತುವಿನ "ಊ'ಕಾರದ ನಂತರ "ವುಕ್‌(ವ್‌)' 
ಆಗಮವು ಬಂದು ಭೂವ್‌4ಅ ಎಂದಾಗುವುದು. ನಂತರ ಮುಂದಿನ ಸೂತ್ರದಿಂದ- 

(ಧಾತುವಿಗೆ ಧ್ವಿತ್ಯವನ್ನು ವಿಧಿಸುವ ಸೂತ್ರ) 
ಸೂತ್ರ- 394.ಅಟ ಧಾತೋರನಭ್ಯಾಸಸ್ಯ (6.1.8) 

ವೃತ್ತಿಃ-ಲಿಟಿ ಪರೇ, ಅನಭ್ಯಾಸ-ಧಾತ್ವವಯವಸ್ಕ ಏಕಾಚಃ ಪ್ರಥಮಸ ದ್ವೇ ಸ್ವಃ, 
ಆದಿಭೂತಾತ್‌ ಅಚಃ ಪರಸ್ಯ ತು ದ್ವಿತೀಯಸೃ ಭೂವ್‌.-ಭೂವ್‌- ಅ ಇತಿ ಸ್ಥಿತೇ। 

ಪ. ಛೇ. - ಲಿಟಿ, ಧಾತೋಃ, ಅನಭ್ಯಾಸಸ್ಯ। 

ಅ.ವೃ.-“ಏಕಾಚೋ ದ್ವೇ ಪ್ರಥಮಸ್ಯ” ಮತ್ತು “ಅಜಾದೇರ್ದ್ವಿತೀಯಸ್ಯ” ಎಂಬ 
ಸೂತ್ರಗಳು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ- “ಲಿಟ್‌' ಪರದಲ್ಲಿದ್ದಾಗ - 

1. ಅಭ್ಯಾಸಭಿನ್ನವಾಗಿಯೂ(ಅನಭ್ಯಸ್ತವಾದಾಗ ಇರುವ ರೂಪದ ಅಂದರೆ 
ಅಭ್ಯಾಸವಾಗದೇ ಇದ್ದ ಪೂರ್ವಾವಸ್ಥೆಯಲ್ಲಿ ಒ೦ದೇ ರೂಪವನ್ನು ಹೊಂದಿರುವಾಗ) 
ಧಾತ್ವವಯವವಾಗಿಯೂ, ಏಕಾಚ್‌ ಆಗಿಯೂ ಇರುವ ಮೊದಲನೆಯ ಭಾಗಕ್ಕೆ ದ್ವಿತ್ವವು 
ಬರುವುದು. (ಭೂವ್‌* ಭೂವ್‌) 

2. ಧಾತುವು ಅಜಾದಿಯಾಗಿದ್ದು, ಮೊದಲನೇ "ಅಚ್‌' ಗಿಂತ ಪರದಲ್ಲಿದ್ದಾಗ, 
ಅದರ ಪರದಲ್ಲಿರುವ ಎರಡನೆಯ ಏಕಾಚ್ಛ್ಯ-ಭಾಗಕ್ಕೆ ದ್ವಿತ್ವವು ಬರುವುದು. 

ಅ೦ದರೆ, ಹಲಾದಿ ಧಾತುಗಳಾಗಿದ್ದಾಗ, ಮೊದಲನೇ ಏಕಾಚ್ಛ (ಒಂದೇ ಅಚ್‌ 
ನಿಂದ ಕೂಡಿರುವ) ಭಾಗಕ್ಕೆ, ಮತ್ತು ಅಜಾದಿ ಧಾತುಗಳಾಗಿದ್ದರೆ, ಎರಡನೆಯ ಏಕಾಚ್ಛ 
ಭಾಗಕ್ಕೆ ದ್ವಿತ್ತವು ಬರುವದೆಂದರ್ಥ. ಧಾತುವು ಸ್ವಾಭಾವಿಕವಾಗಿಯೇ ಏಕಾಚ್ಯವಾಗಿದ್ದರೆ 
ವ್ಯಪದೇಶಿವದ್ಭಾವದಿಂದ, ಅದನ್ನೇ ಪ್ರಥಮ ಭಾಗವಾಗಿಯೂ ಮತ್ತು ದ್ವಿತೀಯ 
ಭಾಗವಾಗಿಯೂ ಭಾವಿಸಿ ದ್ವಿತ್ಸವನ್ನು ಮಾಡಬೇಕು. 

ಪ್ರಥಮ ಏಕಾಚ್‌ ಭಾಗಕ್ಕೆ ದ್ವಿತ್ವ ಬರುವ ಉದಾಹರಣೆಗಳು. 

ಉದಾ 1. - ಹಲಾದಿಯಾದ “ಚಕಾಸ್‌' ಧಾತುವಿನಲ್ಲಿ ಚ ಮತ್ತು ಕಾಸ್‌ ಎಂಬ 
ಎರಡು ಭಾಗಗಳಿರೋಣದ್ದರಿಂದ್ದ ಇಲ್ಲಿ ಚ ಎಂಬುದಕ್ಕೆ ದ್ವಿತ್ವವು ಬರುತ್ತದೆ. 

ಉದಾ-2. "ನೀ' ಎಂಬ ಹಲಾದಿ ಧಾತುವಿನಲ್ಲಿ ಏಕಾಚ್ಕ ಭಾಗವು ಒಂದೇ 


ಅ 


470 ಲಘುಸಿದ್ಧಾಂತ ಕೌಮುದೀ 


ಇರೋಣದ್ದರಿಂದ ಅದನ್ನೇ ವ್ಯಪದೇಶಿವದ್ಧಾವದಿಂದ ಪ್ರಥಮ ಏಕಾಚ್ಛವಾಗಿ ಪರಿಗಣಿಸಿ 
ದ್ವಿತ್ವವನ್ನು ಮಾಡಬೇಕು. 


ದ್ವಿತೀಯ ಏಕಾಚ್‌ ಭಾಗಕ್ಕೆ ದ್ವಿತ್ವ ಬರುವ ಉದಾಹರಣೆಗಳು. 


ಉದಾ-3. ಅಜಾದಿಯಾದ ಊರ್ಣು ಧಾತುವಿನಲ್ಲಿ ಣು ಎಂಬುದು ಎರಡನೆಯ 
ಏಕಾಚ್ಛ ಭಾಗವಾಗಿರೋಣದರಿಂದ ಅದಕ್ಕೆ ದ್ವಿತ್ವವನ್ನು ಮಾಡಬೇಕು. 


ಉದಾ-4 ಅಟ್‌ ಧಾತುವಿನಲ್ಲಿ ಅಟ್‌ ಎಂಬುದನ್ನೇ ದ್ವಿತೀಯ ಏಕಾಚ್ಛ ಭಾಗವೆಂದು 
ಗ್ರಹಿಸಿ ಅದಕ್ಕೆ ದ್ವಿತ್ವವನ್ನು ಹೇಳಬೇಕು. 

ಪ್ರಸ್ತುತ ಉದಾಹರಣೆಯಲ್ಲಿ ಭೂವ್‌ ಎಂಬುದು ಪ್ರಥಮ ಏಕಾಚ್ಕ 
ಭಾಗವಾಗಿರುವುದರಿಂದ, ಅದಕ್ಕೆ ದ್ವಿತ್ವವು ಬಂದು ಭೂವ್‌ ಭೂವ್‌ ಎಂದು ಇರುವುದು. 
“ವ್‌” ಕಾರವು ಭೂ ಎಂಬುದಕ್ಕೆ ಆಗಮವಾಗಿ ಬಂದಿರೋಣದರಿಂದ “ಯದಾಗಮಾಃ 
ತದ್ಗುಣೀಭೂತಾಃ ತದ ಹಣನ ಗೃಹ್ಯನ್ನೇ” (ಯಾವದಕ್ಕೆಆಗಮವಾಗಿ ಬರುವದೋ 
ಅದು ಅದರ ಅಂಗವಾಗಿ ಅದರ ಜೊತೆಗೆ ಗಹಿಸಲಾಗುವುದು) ಎಂಬ ಪರಿಭಾಷೆಯನ್ನು 
ಅನುಸರಿಸಿ "ವ್‌'ಕಾರ ಸಹಿತವಾಗಿರುವ "ಭೂ' ಧಾತುವಿಗೇನೇ ಇಲ್ಲಿ ದ್ವಿತ್ವವು ಬರುವುದು. 


(ಅಭ್ಯಾಸ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 395. ಪೂರ್ವೊೋಭ್ಯಾಸಃ (6.1.4) 


ವೃತ್ತಿಃ-ಅತ್ರ ಯೇ ದ್ವೇ ವಿಹಿತೇ ತಯೋಃ ಪೂರ್ವಃ ಅಭ್ಯಾಸ-ಸಂಜ್ಯಃ ಸ್ಯಾತ್‌। 


ಪ. ಛೇ. - ಘರ ಅಭ್ಯಾಸ। 
ಅರ್ಥ- ಈ ಆರನೆಯ ಅಧ್ಯಾಯದ ಸೂತ್ರದಿಂದ ದ್ವಿತ್ವ ಹೊಂದಿದ ಮೇಲೆ 
ಯಾವ ಶಬ್ದಸ್ವರೂಪವು ಎರಡು ಸಲ ಉಚ್ಚರಿಸಲ್ಪಡುತ್ತದೆಯೋ, ಆ ಎರಡರಲ್ಲಿ 
ಮೊದಲನೆಯ "ಶಬ್ದಸ್ಥ ಸ್ವರೂಪಕ್ಕೆ ಕೈ ಅಭ್ಯಾಸವೆಂಬ ಸಂಜ್ಞೆಯು ಬರುತ್ತದೆ. "ಭೂವ್‌' ಎಂಬ 
ಶಬ್ದ ಸ್ವರೂಪಕ್ಕೆ ದ್ವಿತ್ವ ಬಂದಮೇಲೆ ಭೂವ್‌ ಭೂವ್‌ ಎಂದಾಗುತ್ತದೆ. ಮೊದಲನೆಯ 
ಭೂವ್‌' ಗೆ ಪ್ರಕೃತ "ಸೂತ್ರದಿಂದ ಅಭ್ಯಾಸ ಸಂಜ್ಞೆಯು ಬರುತ್ತದೆ. 
(ಅಭ್ಯಾಸದ ಮೊದಲನೆಯ “ಹಲ್‌” ವರ್ಣವನ್ನು ಉಳಸಿ ಉಳದ 
"ಹಲ್‌' ವರ್ಣಗಳನ್ನು ಲೋಪಗೊಳಸುವ ಸೂತ್ರ) 
ಸೂತ್ರ- 396.ಹಲಾದಿಃ ಶೇಷಃ (7.4.60) 
ಸ ಆದಿಃ ಹಲ್‌ ಶಿಷ್ಯತೇ। ಅನ್ಯೇ ಹಲಃ ಲುಪ್ಯನ್ನೇ। ಇತಿ ವಲೋಪಃ 
. ವೃ. - “ಅತ್ರ ಲೋಪೋತಭ್ಯಾಸಸ್ಯ” ಎಂಬ ಸೂತ್ರದಿಂದ “ಅಭ್ಯಾಸಸ್ಯ'ಎಂಬ 
ಪ ಅನುವ ತ್ತವಾಗುತ್ತದೆ. 
ಅರ್ಥ- ಅಭ್ಯಾಸ ಸಂಜ್ಞೆಯನ್ನು ಹೊಂದಿರುವ ಶಬ್ದ ಸ್ವರೂಪದಲ್ಲಿ ಮೊದಲನೇ 
“ಹಲ್‌' ವರ್ಣ ಮಾತ್ರ ಉಳಿಯುತ್ತದೆ. ಉಳಿದ "ಹಲ್‌' ವರ್ಣಗಳು ಲೋಪ ಹೊಂದುತ್ತವೆ. 
ಪ್ರಕೃತ "ಭೂವ್‌' ಎಂಬ ಅಭ್ಯಾಸದಲ್ಲಿ ಎರಡು "'ಹಲ್‌'ಗಳೂ ಮತ್ತು ಒಂದು 


ತಿಣನ್ತೇ ಛ್ಞಾದಯಃ ಪರಸ್ಕೈಪದಿ ರೂಪಗಳು 471 


ಸ್ವರವೂ ಇದೆ. ಈಗ ಮೊದಲನೆಯ "ಹಲ್‌' ಮಾತ್ರ ಉಳಿಯುತ್ತದೆ. ಎಂದರೆ “ಭ್‌' 
ಉಳಿಯುತ್ತದೆ, ಮತ್ತು ಅದರ ಜೊತೆಗೆ "ಊ' ಕಾರವೂ ಇರುತ್ತದೆ. ಕಾರಣ ಸ್ವರದ 
ಲೋಪವನ್ನು ಹೇಳಲಿಲ್ಲ. ಉಳಿದ "ಹಲ್‌' ವರ್ಣಗಳು ಲೋಪವಾಗುತ್ತವೆ ಎಂದು 
ಹೇಳಿರೋಣದ್ದರಿಂದ "ವ್‌' ಕಾರವು ಮಾತ್ರ ಲೋಪವಾಗುತ್ತದೆ. ಇಲ್ಲಿ "ಹಲ್‌' ವರ್ಣವು 
ಒಂದೇ ಇದೆ, ಇನ್ನೂ ಹೆಚ್ಚು "ಹಲ್‌' ವರ್ಣಗಳು ಇದ್ದಿದ್ದರೆ ಅವುಗಳೂ 
ಲೋಪವಾಗುತ್ತಿದ್ದವು. ಹೀಗಾಗಿ "ಭೂವ್‌' ನಲ್ಲಿ ಆದಿ "ಹಲ್‌' ಉಳಿದು ಉಳಿದ 
"ಹಲ್‌' ವರ್ಣವು (ವ್‌) ಲೋಪವಾಗಿ, "ಭೂ' ಮಾತ್ರ ಉಳಿದಿದೆ. (ಆದ್ದರಿಂದ 
ಅಭ್ಯಾಸ ಸಂಜ್ಞೆಯನ್ನು ಹೊಂದದೇ ಇರುವ "ಭೂವ್‌' ಎಂಬ ಎರಡನೇ ರೂಪಕ್ಕೆ 
ಯಾವ ಧಕ್ಕೆಯೂ ಬರುವುದಿಲ್ಲ. ಹೀಗಾಗಿ ಭೂ ಭೂವ್‌. ಅ ಎಂದು ಇರುತ್ತದೆ). 
(ಅಭ್ಯಾಸದ ದೀರ್ಥವರ್ಣಕ್ಕೆ ಹ್ರಷ್ನವನ್ನು ವಿಧಿಸುವ ಸೂತ್ರ) 

ಸೂತ್ರ- 397.್ರಷ್ಟಃ (7.4.59) 

ವೃತ್ತಿಃ-ಅಭ್ಯಾಸಸ್ಯ ಅಚಃ ಹ್ರಸ್ತಃ ಸ್ಯಾತ್‌। 

ಅ. ವೃ. “ಅತ್ರ ಲೋಪೋತಭ್ಯಾಸಸ್ಯ” ಎಂಬ ಸೂತ್ರದಿಂದ "ಅಭ್ಯಾಸಸ್ಯ'ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಅಭ್ಯಾಸದ ದೀರ್ಫವಾದ ಸ್ಪರಕ್ಕೆ ಪ್ರಕೃತ ಸೂತ್ರದಿಂದ ಹ್ರಸ್ತವು ಆದೇಶವಾಗಿ 
ಬರುತ್ತದೆ. ಭೂ ಭೂವ್‌*ಅ ಎಂಬಲ್ಲಿ ಮೊದಲನೇ “ಭೂ” ಎಂಬುದು ಅಭ್ಯಾಸ 
ಸಂಜ್ಞೆಯನ್ನು ಹೊಂದಿರುವಂಥಾದ್ದು. ಇದರಲ್ಲಿ "ಊ' ಕಾರವು ದೀರ್ಥವಾಗಿದೆ. ಈ 
"ಊ' ಕಾರಕ್ಕೆ ಪ್ರಕೃತ ಸೂತ್ರದಿಂದ ಹ್ರಸ್ವ "ಉ' ಕಾರವು ಆದೇಶವಾಗಿ ಬಂದು “ಭು' 


ಕ ಖಲ 
ಎಂದಾಗಿ ಭು ಭೂವ್‌4ಅ ಎಂದು ಇರುತ್ತದೆ. 


(ಅತ್ವ(ಅಕಾರವನ್ನು) ವಿಧಿಸುವ ಸೂತ್ರ) 


ಸೂತ್ರ- 396.ಛವತೇರಃ (7.4.73) 


ವೃತ್ತಿಃ-ಭವತೇಃ ಅಭ್ಯಾಸ-ಉ-ಕಾರಸ್ಯ ಅಃ ಸ್ಯಾತ್‌ ಲಿಟಿ। 


ಪ. ಛೇ. - ಭವತೇಃ, ಅಃ 

ಅ. ವೃ, - “ವ್ಯಥೋಲಿಟಿ” ಎಂಬ ಸೂತ್ರದಿಂದ "ಲಿಟಿ' ಎಂಬ ಪದವೂ ಮತ್ತು 
“ಅತ್ರ ಲೋಪೋಇಭ್ಯಾಸಸ್ಯ” ಎಂಬ ಸೂತ್ರದಿಂದ "ಅಭ್ಯಾಸಸ್ಯ'ಎಂಬ ಪದವು 
ಅನುವೃತ್ತವಾಗುತ್ತವೆ. 

ಅರ್ಥ- “ಭೂ'ಎಂದಾಗಿರುವ ಅಭ್ಯಾಸಕ್ಕೆ ಹಿಂದಿನ ಸೂತ್ರದಿಂದ ಹ್ರಸ್ವ "ಉ' ಕಾರವು 
ಆದೇಶವಾಗಿ ಬ೦ದಮೇಲೆ ಮತ್ತೆ ಅದಕ್ಕೆ (ಉ) ಕಾರಕ್ಕೆ "ಅ' ಕಾರವು ಆದೇಶವಾಗಿ 
ಬರುತ್ತದೆ, “ಲಿಟ್‌' ಪರದಲ್ಲಿದ್ದಾಗ. ಭು ಭೂವ್‌4ಅ ಎಂಬಲ್ಲಿ ಅಭ್ಯಾಸದಲ್ಲಿರುವ "ಉ' 
ಕಾರಕ್ಕೆ "ಅ' ಕಾರ ಆದೇಶವಾಗಿ ಬಂದು ಭ ಭೂವ್‌. ಅ ಎಂದಾಗುತ್ತದೆ. 


472 ಲಘುಸಿದ್ಧಾಂತ ಕೌಮುದೀ 


(ದರ್ಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 399.ಅಛ್ಯಾಸೇ ಚರ್ಚ (8.4.54) 

ವೃತ್ತಿಃ-ಅಭ್ಯಾಸೇ ರುಲಾಂ ಚರಃ ಸ ಕಿ; ಜಶಶ್ಚ | ರುಶಾ೦ ಜಶಃ, ಖಯಾಂ ಚರಃ 
ಇತಿ ವಿವೇಕಃ। ಬಭೊವ। ಬಭೂವತುಃ ಬಭೂವುಃ 

ಪ.ಛೇ- ಅಭ್ಯಾಸೇ, ಚರ್‌, ಚ। 

ಅ. ವೃ. - “ರುಲಾಂ ಜಶ್‌ ರುಶಿ” ಎಂಬ ಸೂತ್ರದಿಂದ "ರುಲಾಂ' ಮತ್ತು 
"ಜಶ್‌' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಅಭ್ಯಾಸದಲ್ಲಿ ಇರುವ "ರುಲ್‌' ಪ್ರತ್ಯಾಹಾಗದಲ್ಲಿ ಇರುವ "ಜಶ್‌' ವರ್ಣಗಳಿಗೆ 
"ಜಶ್‌' ವರ್ಣಗಳೇ ಆದೇಶವಾಗಿ ಬರುತ್ತವೆ. ಅದೇ "ರುಲ್‌' ಪ್ರತ್ಯಾಹಾರದಲ್ಲಿರುವ 
"ಖಯ್‌' ಪ್ರತ್ಯಾಹಾರದ ವರ್ಣಗಳಿಗೆ "ಚರ್‌(8)' ವರ್ಣಗಳು ಆದೇಶಗಳಾಗಿ ಬರುತ್ತವೆ. 


(ಇಲ್ಲಿ ಒಂದೇ ವರ್ಣಕ್ಕೆ ಎರಡು ಆದೇಶಗಳು ಬರುವುದಿಲ್ಲ). ಈ ಸೂತ್ರದ 
ಅರ್ಥವೇನೆಂದರೆ, “ರುಲ್‌(24)' ಪ್ರತ್ಯಾಹಾರವನ್ನು 1.“ರುಶ್‌(10)' 2."ಖಯ್‌(10)' 
3."ಶರ್‌(3)' ಮತ್ತು 4."ಹ್‌(1 ಎಂದು ನಾಲ್ಕು ಅವಾಂತರ ಭಾಗಗಳಾಗಿ 
ವಿಂಗಡಿಸಲಾಗಿದೆ. ಈ ಎರಡು ಪ್ರತ್ಯಾಹಾರಗಳ(1 & 2) ಸ್ಥಾನಗಳಲ್ಲಿ "ಜಶ್‌' ಮತ್ತು 
“ಚರ್‌' ವರ್ಣಗಳು ಆದೇಶಗಳಾಗಿ ಬರುತ್ತವೆ. (ಅಂದರೆ "ರುಶ್‌' ಗೆ "ಜಶ್‌' ಮತ್ತು 
"ಖಯ್‌' ಗೆ “ಚರ್‌' ವರ್ಣಗಳು ಆದೇಶಗಳಾಗಿ ಬರುತ್ತವೆ ಎಂದು ಅರ್ಥ). "ರುಶ್‌' 
ಪ್ರತ್ಯಾಹಾರದಲ್ಲಿ ರುಭಇ್‌। ಘಢಧಷ್‌ಜಬಗಡದಶ್‌। ಎಂದು 10 ವರ್ಣಗಳು ಇವೆ. 
“ಜಶ್‌' ಪ್ರತ್ಯಾಹಾರದಲ್ಲಿ ಜಬಗಡದ ಎಂಬ 5 ವರ್ಣಗಳಿವೆ. ಅಂದರೆ ಮೊದಲನೆಯ 
10 ವರ್ಣಗಳಿಗೆ ಎರಡನೆಯ 5 ವರ್ಣಗಳು ಆದೇಶವಾಗಿ ಬರುತ್ತವೆ ಎಂದು ಅರ್ಥ. 

"ಖಯ್‌' ಪ್ರತ್ಯಾಹಾರದಲ್ಲಿ, ಖಫಛಠಥಚಟತವ್‌। ಕಪಯ್‌। ಎಂಬ 10 
ವರ್ಣಗಳಿರುತ್ತವೆ. "ಚರ್‌' ಪ್ರತ್ಯಾಹಾರದಲ್ಲಿ ಚಟತವ್‌!ಕಪಯ್‌।ಶಷಸರ್‌। ಎಂಬ 8 
ವರ್ಣಗಳಿವೆ. ಮೊದಲನೆಯ 10 ವರ್ಣಗಳಿಗೆ ಎರಡನೆಯ 8 ವರ್ಣಗಳು ಆದೇಶಗಳಾಗಿ 
ಬರುತ್ತವೆ ಎಂದು ಅರ್ಥ. "ರುಲ್‌' ಪ್ರತ್ಯಾಹಾರದಲ್ಲಿ 24 ವರ್ಣಗಳಿವೆ. ಈಗ 23 
ವರ್ಣಗಳ ಬಗ್ಗೆ ಹೇಳಲಾಗಿದೆ. ಅವುಗಳಲ್ಲಿ ಶಷಸ ಎಂದು 3 ವರ್ಣಗಳು. "ಶರ್‌' 
ಪ್ರತ್ಯಾಹಾರದಲ್ಲಿ ಸೇರಿವೆ. ಈ 3 ವರ್ಣಗಳಿಗೆ “ಚರ್‌' ಆದೇಶವು ಬ೦ದರೂ ಅವು 
ಸ್ಥಾನ-ಪ್ರಯತ್ನಗಳ ಸಾಮ್ಯದಿ೦ದ ಮಾತ್ರ ಬರುತ್ತವೆ. ಅಂದರೆ "ಶ್‌' ಕಾರಕ್ಕೆ "ಶ್‌' ಕಾರ 
“ಷ್‌' ಕಾರಕ್ಕೆ "ಷ್‌' ಕಾರ ಮತ್ತು "ಸ್‌' ಕಾರಕ್ಕೆ "ಸ್‌' ಕಾರಗಳು ಆದೇಶಗಳಾಗಿ ಬರುತ್ತವೆ. 
ನಾಲ್ಕನೇ ವಿಭಾಗಕ್ಕೆ ಸೇರಿದ "ಹ್‌' ಕಾರಕ್ಕೆ “ಕುಹೋಶ್ಸುಃ” ಎಂಬ ಸೂತ್ರದಿಂದ 
ಸ್ಥಾನ-ಪ್ರಯತ್ನ ಸಾಮ್ಯವುಳ್ಳ “ಚ್‌' ವರ್ಗದ "ರು್‌' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- 1: ಬಭೂವ। “ಭೂ' ಧಾತುವಿನಮೇಲೆ ಕರ್ತ್ರರ್ಥದಲ್ಲಿ “ಲಿಟ್‌' "ಲ್‌' 
ಕಾರವು ಬಂದಾಗ, ಪ್ರಥಮಪುರುಷ ಏಕವಚನದಲ್ಲಿ ಭೂ-ಲ್‌ ಎಂದಿರುತ್ತದೆ. “ಲ್‌' 
ಕಾರಕ್ಕೆ "ತಿಪ್‌(ತಿ)' ಆದೇಶ ಬಂದು, ಭೂತಿ ಎಂದಿರುತ್ತದೆ. ಇಲ್ಲಿ "ತಿ' ಗೆ ಸಾರ್ವಧಾತುಕ 


ತಿಣನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 473 


ಸಂಜ್ಞೆಯು ಬರುವುದಿಲ್ಲ. ಕಾರಣ ಮುಂದೆ ಬರುವ “ಲಿಟ್‌ ಚ” ಎಂಬ ಸೂತ್ರದಿಂದ 
ಸಾರ್ವಧಾತುಕ ಸಂಜ್ಞೆಯನ್ನು ಬಾಧಿಸಿ ಆರ್ಧಧಾತುಕ ಸಂಜ್ಞೆಯು ಬರುತ್ತದೆ. ಆದುದರಿಂದ 
“ಕರ್ತರಿ ಶಪ್‌” ಸೂತ್ರದಿಂದ "ಶಪ್‌(ಅ)' ವಿಕರಣಪ್ರತ್ಯಯವು ಬರುವುದಿಲ್ಲ. ಆದರೆ 
“ತಿ” ಸ್ಥಾನದಲ್ಲಿ, “ಪರಸ್ತೆ [ಪದಾನಾಂ ಣಲತುಸುಸ್ಥಲಥುಸಣಲ್ಪಮಾಃ (3.4.82)” ಎಂಬ 
ಸೂತ್ರದಿಂದ “ಇಲ್‌(ಅ)' ಆದೇಶ ಬರುತ್ತದೆ. ಈಗ ಭೂ4ಅ ಎಂದಿರುತ್ತದೆ. “ಭುವೋ 
ವುಗ್‌ ಲುಜ್‌ ಲಿಟೋಃ (6.4.88)” ಎಂಬ ಸೂತ್ರದಿಂದ, "ಭೂ' ನ "ಉ' ಕಾರದನಂತರ 
'ವುಕ್‌(ವ್‌)' ಆಗಮವು ಬಂದು, ಭೂವ್‌4ಅ ಎಂದಾಗುತ್ತದೆ. “ಲಿಟಿ ಧಾತೋರನಭ್ಯಾಸಸ್ಯ 
(6.1.8)” ಎಂಬ ಸೂತ್ರದಿಂದ “ಭೂವ್‌' ಎಂಬ ಶಬ್ದ; ಸ್ವರೂಪಕ್ಕೆ ದ್ವಿತ್ವ ಬಂದು ಭೂವ್‌ 
ಭೂವ್‌.-ಅ ಎಂದಿರುತ್ತದೆ. “ಪೂರ್ವೋತಭ್ಯಾಸಃ (6.1.4)” ಎಂಬ ಸೂತ್ರದಿಂದ 
ಮೊದಲನೇ "ಭೂವ್‌' ಗೆ ಅಭ್ಯಾಸ ಸಂಜ್ಞೆ ಬಂದು, “ಹಲಾದಿಃ ಶೇಷಃ (7.4.60)” 
ಎಂಬುದರಿಂದ "ವ್‌' ಕಾರಕ್ಕೆ ಲೋಪ ಬಂದು, ಭೂ ಭೂವ್‌+೬ಅ ಎಂದಿರುತ್ತದೆ. ಆಗ 
“ಹಸ (7.4.59)” ಎಂಬ ಸೂತ್ರದಿಂದ ಅಭ್ಯಾಸದ ಊ' ಕಾರಕ್ಕೆ ಹ್ರಸ್ವ ಬಂದು ಭು 
ಭೂವ್‌--ಅ ಎಂದಿರುತ್ತದೆ. “ಭವತೇರಃ (7.4.73)” ಎಂಬ ಸೂತ್ರದಿಂದ ಅಭ್ಯಾಸದ 
ಉ' ಕಾರಕ್ಕೆ "ಅ' ಕಾರ ಬಂದು ಭ ಭೂವ್‌,4ಅ ಎಂದಿರುತ್ತದೆ. ಆಗ “ಅಭ್ಯಾಸೇ 
ಚರ್ಚ (8.4.54)” ಎಂಬ ಸೂತ್ರದಿಂದ “ರುಶ್‌' ಪ್ರತ್ಯಾಹಾರದಲ್ಲಿರುವ “ಭ್‌' ಕಾರಕ್ಕೆ 
“ಜಶ್‌' ಪ್ರತ್ಯಾಹಾರದಲ್ಲಿರುವ “ಬ್‌' ಕಾರವು ಆದೇಶವಾಗಿ ಬಂದು, ಬಭೂವ್‌*ಅ 
ಎ೦ದಿದ್ದಾಗ ಬಭೂವ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- 2 - ಬಭೂವತುಃ "ಭೂ' ಧಾತುವಿನಮೇಲೆ “ಪರೋಕ್ಷೇ ಲಿಟ್‌” ಎಂಬ 
ಸೂತ್ರದಿಂದ "ಲ್‌(ಲಿಟ್‌)' ಬಂದು, ಅದಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ “ತಸ್‌' 
ಪ್ರತ್ಯಯ ಬಂದು, ಅದರ ಸ್ಥಾನದಲ್ಲಿ 'ಅತುಸ್‌' ಎಂಬ ಅಭಿನವ ಆಖ್ಯಾತ ಪ್ರತ್ಯಯವು 
ಆದೇಶ ವಾಗಿ ಬಂದು ಭೂ ಅತುಸ್‌ ಎಂದಿರುತ್ತದೆ. ಆಗ ಹಿಂದಿನ ಪ್ರಕ್ರಿಯೆಯಂತೆ 
ಬಭೂವ್‌ ಎಂದಾದಮೇಲೆ ಅತುಸ್‌ ಸೇರಿಸಿದಾಗ ಬಭೂವ್‌.-ಅತುಸ್‌ಬಭೂವತುಸ್‌ 
ಎಂದಾಗಿ ರುತ್ವ-ವಿಸರ್ಗಗಳಿಂದ ಬಭೂವತುಃ ಎಂದು ರೂಪವಾಗುತ್ತದೆ. 

ಉದಾ-3 - ಬಭೂವುಃ : ಇದೇ ರೀತಿಯಲ್ಲಿ ಬಭೂವ್‌ ಎಂದಿದ್ದಾಗ, ಮೂಲ 
ಆಖ್ಯಾತ ಪ್ರತ್ಯಯವಾದ "ಯು' ಪ್ರತ್ಯಯ ಬಂದು, ಅದರ ಸ್ಥಾನದಲ್ಲಿ “ಉಸ್‌” ಎಂಬ 
ಅಬಿನವ' ಆಖ್ಯಾತ ಪ್ರತ್ಯಂರುಮ ಆದೇಶ ವಾಗಿ ಬಂದು, 
ಬಭೂವ್‌4ಉಸ್‌=ಬಭೂವುಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿಂದ ಬಭೂವುಃ ಎಂದು 
ರೂಪವಾಗುತ್ತದೆ. 

(ಆರ್ಧಧಾತುಕ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 


ಸೂತ್ರ- 4೦೦.೮ಅಟ್ಟ (3.4.14) 


ವೃತ್ತಿಃ-ಲಿಡಾದೇಶಃ ತಿಜ್‌ ಆರ್ಧಧಾತುಕ-ಸಂಜ್ಞಃ | 


ಪ. ಛೇ- ಲಿಟ್‌, ಚ। 


476 ಲಘುಸಿದ್ಧಾಂತ ಕೌಮುದೀ 


ಅ. ವೃ, -” ತಿಜ್‌ಶಿತ್‌ಸಾರ್ವಧಾತುಕಮ್‌” ಎಂಬ ಸೂತ್ರದಿಂದ “ತಿಜ್‌' ಮತ್ತು 
“ಅರ್ಧಧಾತುಕಂ ಶೇಷಃ” ಎಂಬ ಸೂತ್ರದಿಂದ "ಆರ್ಧಧಾತುಕ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- “ಲಿಟ್‌” "ಲ್‌' ಕಾರದ ಸ್ಥಾನದಲ್ಲಿ ಬರುವ “ತಿಜ್‌' ಆದೇಶವು ಆರ್ಧಧಾತುಕ 
ಸಂಜ್ಞೆಯನ್ನು ಪಡೆಯುತ್ತದೆ. 

ವಿವರಣೆ- "ಲಿಟ್‌' "ಲ್‌'ಕಾರಕ್ಕೆ “ತಿಜ್‌ಶಿತ್‌ಸಾರ್ವಧಾತುಕಮ್‌” ಎಂಬ ಸೂತ್ರದಿಂದ, 
ಸಾರ್ವಧಾತುಕ ಸಂಜ್ಞೆಯು ಬರುತ್ತಿತ್ತು. ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ ಆರ್ಧಧಾತುಕ 
ಸಂಜ್ಞೆಯು ಬಂದಿರುವುದು. “ಲಿಟ್ಟ' (3.4.114)'ಎ೦ಬ ಸೂತ್ರದಲ್ಲಿರುವ "ಲಿಟ್‌' ಪದವು 
“ಲಿಟಃ' ಎ೦ದಿರಬೇಕಾಗಿತ್ತು. ಆದರೆ ಅದನ್ನು “ಲುಪ್ತ ಷಷ್ಠೀಕ' ಎಂದು ತಿಳಿಯಬೇಕು. 
ಹೀಗೆಂದರೆ ಷಷ್ಟೀ ವಿಭಕ್ತಿ ಪ್ರತ್ಯಯವನ್ನು ಕಳೆದುಕೊಂಡಿದೆ ಎಂದು ತಿಳಿಯಬೇಕು. 
ಆದ್ದರಿಂದ ಇದನ್ನು ಆರ್ಷ ಪ್ರಯೋಗವೆಂದು ತಿಳಿಯಬೇಕು. 


(ಇಡಾಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ- 4೦1.ಆರ್ಧಧಾತುಕಸ್ಯೇಡ್‌ ವಲಾದೇಃ (7.2.35) 

ವೃತ್ತಿಃ-ವಲಾದೇಃ ಆರ್ಧಧಾತುಕಸ್ಯ ಇಡಾಗಮಃ ಸ್ಯಾತ್‌। ಬಭೂವಿಥ। ಬಭೂವಧುಃ 
ಬಭೂವ! ಬಭೂವ। ಬಭೂವಿವ। ಬಭೂವಿಮ। 

ಪ. ಛೇ. - ಆರ್ಧಧಾತುಕಸ್ಯ, ಇಟ್‌, ವಲಾದೇಃ 

ಅರ್ಥ- “ವಲ್‌' ಪ್ರತ್ಯಾಹಾರಾಂತರ್ಗತವಾದ ವರ್ಣವನ್ನು ಆದಿಯಲ್ಲಿಯುಳ್ಳ 
ಆರ್ಧಧಾತುಕ ಪ್ರತ್ಯಯಕ್ಕೆ “ಇಟ್‌(ಇ)' ಆಗಮವು ಬರುತ್ತದೆ. ಈ ಪ್ರತ್ಯಯವು 'ಟಿತ್‌' 
ಆಗಿರೋಣದ್ದರಿಂದ “ಆದ್ಯಂತೌ ಟಕಿತೌ” ಎಂಬ ಸೂತ್ರದ ಪ್ರಕಾರ ಆದ್ಯವಯವವಾಗಿ 
ಬರುತ್ತದೆ. ಅಂದರೆ ಪರದಲ್ಲಿರುವ ಶಬ್ದಸ್ಟರೂಪಕ್ಕೆ ಆದ್ಯವಯವವಾಗಿ ಬರುತ್ತದೆ ಎಂದು 
ಅರ್ಥ. 

ಉದಾ-4 ಬಭೂವಿಥ-ಭೂ ಧಾತುವಿನಮೇಲೆ ಕರ್ತ್ರರ್ಥದಲ್ಲಿ ಪರೋಕ್ಷ 
(ಅನದ್ಯತನಪೂರ್ಣ) ಭೂತಕಾಲಾರ್ಥದಲ್ಲಿ, “ಪರೋಕ್ಷೇ ಲಿಟ್‌” ಎಂಬ ಸೂತ್ರದಿಂದ 
"ಲ್‌(ಲಿಟ್‌)' ಕಾರದ ಸ್ಥಾನದಲ್ಲಿ ಮಧ್ಯಮಪುರುಷ ಏಕವಚನದಲ್ಲಿ, (ಮೂಲ ಆಖ್ಯಾತ 
ಪ್ರತ್ಯಯವಾದ) "ಸಿಪ್‌(ಸಿ)' ಪ್ರತ್ಯಯ ಬಂದು, ಅಪವಾದವಾಗಿ ಆರ್ಧಧಾತುಕ ಸಂಜ್ಞೆ 
ಬಂದು "ಕರ್ತರಿ ಶಪ್‌' ಸೂತ್ರದಿಂದ ಶಪ್‌ ವಿಕರಣ ಪ್ರತ್ಯಯ ಬಾರದೇ "ಥಲ್‌” ಎಂಬ 
ಅಭಿನವ ಆಖ್ಯಾನ ಪ್ರತ್ಯಯವು ಆದೇಶವಾಗಿ ಬಂದು ಭೂ-ಥ ಎಂದಿರುತ್ತದೆ. ಪ್ರಕೃತ 
ಸೂತ್ರದಿಂದ ವಲಾದಿಯಾದ ಆರ್ಧಧಾತುಕ "ಥ' ಪ್ರತ್ಯಯಕ್ಕೆ “ಇಟ್‌' ಆಗಮವು ("ಟಿತ್‌' 
ಆಗಿರೋಣದ್ದರಿಂದ ಪರದಲ್ಲಿರುವ "ಥ'ಕೈ) ಆದ್ಯಯವಯವಾಗಿ ಬಂದು ಭೂ-ಇ-ಥ 
ಎಂದಿರುತ್ತದೆ. (ಇಲ್ಲಿ ಭೂ ಎಂಬುದು ಬಭೂವ್‌ ಎಂದು ಹೇಗೆ ಆಯಿತು ಎಂಬುದನ್ನು 
“ಬಭೂವ' ಎ೦ಬ ರೂಪದ ಪ್ರಕ್ರಿಯೆಯಲ್ಲಿ ಹೇಳಿದ್ದನ್ನು ನೋಡಿಕೊಳ್ಳಬೇಕು). ಹೀಗೆ 
ಬಭೂವ್‌.- ಇಥ-ಬಭೂವಿಥ ಎಂದು ರೂಪವಾಗುತ್ತದೆ. 


ತಿಣನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 475 


ಉದಾ- 5: ಬಭೂವಥುಃ ಎಂಬ ಮಧ್ಯಮಪುರುಷ ದ್ವಿವಚನದಲ್ಲಿಯೂ ಕೂಡ 
"ಥಸ್‌' ಪ್ರತ್ಯಂಶುದ' ಸ್ಥಾನದಲ್ಲಿ "ಅಥುಸ್‌' ಆದೇಶ ಬಂದ? 
ಬಭೂವ್‌--ಅಥುಸ್‌-ಬಭೂವಥುಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಬಭೂವಥುಃ 
ಎಂದು ರೂಪವಾಗಿದೆ. 

ಉದಾ- 6: ಬಭೂವ-ಎಂಬ ಮಧ್ಯಮಪುರುಷ ಬಹುವಚನದಲ್ಲಿ “ಥ' ಪ್ರತ್ಯಯದ 
ಸ್ಥಾನದಲ್ಲಿ "ಅ' ಆದೇಶ ಬಂದು ಬಭೂವ್‌+ಅ=ಬಭೂವ ಎಂದಾಗಿದೆ. 

ಉದಾ- 7: ಬಭೂವ-ಎಂಬ ಉತ್ತಮಪುರುಷ ಏಕವಚನದಲ್ಲಿ "ಮಿಪ್‌' ಪ್ರತ್ಯಯದ 
ಸ್ಥಾನದಲ್ಲಿ “ಇಲ್‌ (ಅ)' ಆದೇಶ ಬಂದು ಬಭೂವ್‌+೬ಅ-=ಬಭೂವ ಎಂದು 
ರೂಪವಾಗುತ್ತದೆ. 

ಉದಾ- 8: ಬಭೂವಿವ-ಎ೦ಬ ಉತ್ತಮಪುರುಷ ದ್ವಿವಚನದಲ್ಲಿ "ವಸ್‌'ಪ್ರತ್ಯಯದ 
ಸ್ಥಾನದಲ್ಲಿ "ವ' ಆದೇಶ ಬಂದು ಬಭೂವ್‌.-ವ ಎಂದಿದ್ದಾಗ, ವಲಾದಿಯಾದ "ವ' 
ಪ್ರತ್ಯಯವು ಪರದಲ್ಲಿ ಇರೋಣದರಿಂದ, ಪ್ರಕೃತ ಸೂತ್ರದಿಂದ ಪರದಲ್ಲಿರುವ “ವ' 
ಕಾರಕ್ಕೆ ಆದ್ಯವಂರುವವಾಗಿ "ಇಟ್‌ (ಇ)' ಆಗಮುಮು ಬಂದು 
ಬಭೂವ್‌4ಇ4ವ=ಬಭೂವಿವ ಎಂದು ರೂಪವಾಗುತ್ತದೆ. 

ಉದಾ- 9: ಬಭೂವಿಮ - ಎ೦ಬ ಉತ್ತಮಪುರುಷ ಬಹುವಚನದಲ್ಲಿ "ಮಸ್‌' 
ಪ್ರತ್ಯಯದ ಸ್ಥಾನದಲ್ಲಿ "ಮ' ಪ್ರತ್ಯಯವು ಆದೇಶವಾಗಿ ಬಂದು ಬಭೂವ್‌--ಮ ಎಂದಿದ್ದಾಗ 
ಮೇಲಿನಂತೆ ಇಡಾಗಮ ಬಂದು ಬಭೂವ್‌4ಇ+ಮ ಇಬಭೂವಿಮ ಎಂದು 
ರೂಪವಾಗುತ್ತದೆ. 

(ಇಲ್ಲಗೆ "ಫೂ' ಧಾತುವಿನ "ಅಟ್‌' “ಲ್‌' ಕಾರದ ಪ್ರಕ್ರಿಯೆಯು ಮುಗಿಯಿತು). 

(ಪ್ರಥಮ ಭವಿಷ್ಯತ್ಥಾಲದ ಲುಟ್‌ "ಲ್‌' ಕಾರವನ್ನು ವಿಧಿಸುವ ಸೂತ್ರ) 


ಸೂತ್ರ- 4೦2.ಅನದ್ಯತನೇ ಲುಟ್‌ (3.3.15) 

ವೃತ್ತಿಃ-ಭವಿಷ್ಯತಿ ಅನದ್ಯತನೇ ಅರ್ಥೇ ಧಾತೋಃ ಲುಟ್‌। 

ಅ. ವ್ಯ. -“ಭವಿಷ್ಯತಿ ಗಮ್ಕಾದಯಃ” ಎಂಬ ಸೂತ್ರದಿಂದ "ಭವಿಷ್ಯತಿ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಅನದ್ಯತನ ಭವಿಷ್ಯತ್‌ ಕಾಲಾರ್ಥದಲ್ಲಿ, ಧಾತುವಿನ ನಂತರ "ಲುಟ್‌(ಲ್‌)' 
ಕಾರವು ಬರುತ್ತದೆ. ಅನದ್ಯತನವೆಂದರೆ ಇವತ್ತಿನ ಕಾಲದ ಸಂಬ೦ಧವಿಲ್ಲದ ಸಮಯದಲ್ಲಿ 
(ನಾಳೆಯಿಂದ ಆರಂಭವಾಗುವ ಸಮಯದಲ್ಲಿ) ಜರುಗಲಿರುವ ಘಟನೆಯನ್ನು ಸೂಚಿಸುವ 
“ಲ್‌'ಕಾರ ಎಂದರ್ಥ. ಅಂದರೆ ನಾಳಿನ ಮೊದಲನೆಯ ಗಂಟೆಯ ಮೊದಲನೆ ನಿಮಿಷದ 
ಮೊದಲನೆಯ ಕ್ಷಣದಿಂದ ಆರಂಭಿಸಿ ಅನ೦ತಕಾಲದವರೆಗಿನ ಅವಧಿ ಎಂದು ಅರ್ಥ. 
ಮನುಷ್ಯನು ಭವಿಷ್ಯದಬಗ್ಗೆ ನಿಶ್ಚಯವಾಗಿ ಹೇಳಲು ಅಸಮರ್ಥನಾದ್ದರಿಂದ ಇಲ್ಲಿ 
ಭೂತಕಾಲದಲ್ಲಿರುವ ವಿಭಾಗಗಳಂತೆ ಮೂರು ವಿಭಾಗಗಳಿಲ್ಲ. ಮತ್ತೊಂದು ಪ್ರಶ್ನೆ 
ಬರುತ್ತದೆ. ಅದು ಏನೆಂದರೆ, ಇಂದಿನ ಈ ಕ್ಷಣದಿಂದ ಇಂದಿನ ರಾತ್ರಿಯ ಕೊನೆಯ 


476 ಲಘುಸಿದ್ಧಾ೦ತ ಕೌಮುದೀ 


ಕ್ಷಣದವರೆಗಿನ ಅವಧಿಯಲ್ಲಿ ಜರುಗುವ ಘಟನೆಯನ್ನು ಸೂಚಿಸುವ "ಲ್ಕಟ್‌(ಲ್‌)' 
ಕಾರವೂ ಕೂಡ ಭವಿಷ್ಯದ ಅರ್ಥವನ್ನೇ ಹೇಳುತ್ತದೆ. ಅದರೂ ಸಾಧಾರಣವಾಗಿ 
ಮನುಷ್ಯನಿಗೆ ಇಂದೇ ಸಾಯುತ್ತೇನೆ ಎಂಬ ಭಾವನೆ ಬರುವುದಿಲ್ಲ. ಅದೂ ಮೊದಲನೇ 
ಭವಿಷ್ಯದಂತೆ ಪರೋಕ್ಷವೇ. 

ಹೀಗಾಗಿ ಇಲ್ಲಿ ಪರೋಕ್ಷ-ಅಪರೋಕ್ಷ ವ್ಯವಹಾರಗಳಿರುವುದಿಲ್ಲ. ಅಂದರೆ ಅವನು 
ಮುಂದೆ ಬದುಕಿರುವ ಜೀವನಾವಧಿಯಲ್ಲಿ ಜರುಗಲಿರುವ ಘಟನೆಯನ್ನು ನೋಡಬಹುದು 
ಅಥವಾ ನೋಡದೆಯೂ ಹೋಗಬಹುದು. 


(ಸ್ಯ ಮತ್ತು ತಾಸಿ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 

ಸೂತ್ರ- 4೦3. ಸ್ಯತಾಸೀ ಲೃ-ಲುಟೋಃ (3.1.33) 

ವೃತ್ತಿಃಧಾತೋಃ ಸ್ಯ-ತಾಸೀ (ತಾಸಿಯಲ್ಲಿ “ಇ” ಕಾರವು ಅನುನಾಸಿಕವಾದ್ದರಿಂದ 
“ಇತ್‌' ಸಂಜ್ಞೆಯನ್ನು ಹೊಂದಿ ಲೋಪವಾದದ್ದರಿಂದ ತಾಸ್‌ ಎಂದು ಉಳಿದಿದೆ.) 
ಏತೌ ಪ್ರತ್ಯಯೌ ಸ್ತ, ಲೃಲುಟೋಃ ಪರತಃ ಶಬಾದ್ಯಪವಾದಃ ಲೃ ಇತಿ ಲೃಜ್‌- 
ಲೃಟೋಃ ಗ್ರಹಣಮ್‌। 

ಅರ್ಥ- ಲೃಟ್‌(ಲ್‌) ಮತ್ತು ಲೃಜ್‌(ಲ್‌) ಕಾರಗಳು ಪರದಲ್ಲಿರುವಾಗ, "ಸ್ಯ' 
ಪ್ರತ್ಯಯವೂ ಹಾಗೆಯೇ ಲುಟ್‌(ಲ್‌) ಪರದಲ್ಲಿದ್ದಾಗ, “ತಾಸಿ' ಪ್ರತ್ಯಯವೂ ಕ್ರಮವಾಗಿ 
ಬರುತ್ತದೆ. “ಲೃ' ಶಬ್ದದಿಂದ “ಲೃಜ್‌' “ಲ್‌'ಕಾರವನ್ನೂ ಗ್ರಹಿಸಬೇಕು. 

(ಆರ್ಧಧಾತುಕ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ- 4೦4.ಆರ್ಧಧಾತುಕಂ ಶೇಷಃ (3.1144) 

ವೃತ್ತಿಃ- ತಿಜ್‌-ಶಿದ್ಭ ಃ ಅನ್ಯಃ, ಧಾತೋಃ ಇತಿ ವಿಹಿತಃ ಪ್ರತ್ಯಯಃ ಏತತ್‌-ಸ೦ಜ್ಞಃ 
ಸ್ಯಾತ್‌। ಇಟ್‌(ಇಡಾಗಮಃ)। | 

ಅರ್ಥ- ಧಾತುವಿನ ನಂತರ ವಿಹಿತವಾದ “ತಿಜ್‌' ಮತ್ತು "ಶಿತ್‌' ಗಳಿಂದ 
ಕೂಡಿರುವದಕ್ಕಿಂತ ಭಿನ್ನವಾದ ಪ್ರತ್ಯಯಕ್ಕೆ ಆರ್ಥಧಾತುಕ ಸಂಜ್ಞೆಯು ಬರುತ್ತದೆ. "ಶೇಷ' 
ಶಬ್ದಕ್ಕೆ ಉಕ್ತಾದನ್ಯಃ ಶೇಷಃ ಎಂದು ಹೇಳಲಾಗಿದೆ. ಅಂದರೆ ಈ ಸೂತ್ರಕ್ಕಿಂತ ಪೂರ್ವದಲ್ಲಿ 
"ತಿಜ್‌-ಶಿತ್‌ ಸಾರ್ವಧಾತುಕ೦' ಎ೦ದು ಉಕ್ತವಾಗಿದೆ. ಆದ್ದರಿಂದ "ಶೇಷ' ಎಂದರೆ 
"ತಿಜ್‌'ಮತ್ತು "ಶಿತ್‌' ಗಳಿಗಿಂತ ಭಿನ್ನವಾದದ್ದು ಎಂದು ಅರ್ಥ. 

(ಡಾ-ರೌ-ರಸ್‌ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 

ಸೂತ್ರ- 4೦5.ಲುಟಃ ಪ್ರಥಮಸ್ಯ ಡಾ-ರೌ-ರಸಃ (2.4.8೮) 

ವೃತ್ತಿಃ- "ಡಾ-ರೌ-ರಸ್‌' ಏತೇ ಕ್ರಮಾತ್‌ ಸ್ಯುಃ ಡಿತ್ವಸಾಮರ್ಥಾತ್‌ ಅಭಸ್ಯ ಅಪಿ 
ಟೇಃ ಲೋಪಃ ಭವಿತಾ। 

ಅರ್ಥ- “"ಲುಟ್‌' "ಲ್‌' ಕಾರದ ಪ್ರಥಮಪುರುಷದ (ಮೂರು ವಚನಗಳ) 
ಆದೇಶಗಳಾದ ಮೂಲ ಆಖ್ಯಾತ ಪ್ರತ್ಯಯಗಳಾದ ತಿಪ್‌, ತಸ್‌, ಯು ಗಳ ಸ್ಥಾನದಲ್ಲಿ, 


ತಿಐನ್ತೇ ಛ್ವಾದಯಃ ಪರಸ್ಕೈಪದಿ ರೂಪಗಳು 477 


ಕ್ರಮವಾಗಿ ಅಭಿನವ ಆಖ್ಯಾತ ಪ್ರತ್ಯಯಗಳಾದ ಡಾ, ರೌ, ರಸ್‌ ಪ್ರತ್ಯಯಗಳು ಬರುತ್ತವೆ. 


ಲುಟ್‌: 

ಉದಾ-1 - ಭವಿತಾ- "ಭೂ' ಧಾತುವಿನ ನಂತರ ಕರ್ತ್ರರ್ಥದಲ್ಲಿ ಅನದ್ಯತನ 
ಭವಿಷ್ಯತ್‌ ಕಾಲವನ್ನು ಸೂಚಿಸುವಾಗ, (ಪರಸ್ಥೆ ಕೈ ಪದದಲ್ಲಿ) "ಲುಟ್‌(ಲ್‌)' ಕಾರವು 
ಬರುತ್ತದೆ. ಹೀಗೆ ಭೂ*ಲ್‌ ಎಂದಿದ್ದಾಗ, ತಿಜ್‌(ತಿ) ಎಂಬ ಮೂಲ ಆಖ್ಯಾತ 
ಪ್ರತ್ಯಯವು ಆದೇಶವಾಗಿ ಬಂದು ಭೂಃತಿ ಎಂದಿದ್ದಾಗ, “ತಿಜ್‌-ಶಿತ್‌ ಸಾರ್ವಧಾತುಕಂ” 
ಎ೦ಬ ಸೂತ್ರದಿಂದ ಸಾರ್ವಧಾತುಕ ಸಂಜ್ಞೆಯು ಮತ್ತು “ಕರ್ತರಿ ಶಪ್‌” ಎಂಬ 
ಸೂತ್ರದಿಂದ “ಶಪ್‌(ಅ) ಪ್ರತ್ಯಯವು ಪ್ರಾಪ್ತವಾದಾಗ, ಇವುಗಳನ್ನು ಬಾಧಿಸಿ “ಸ್ಯತಾಸೀ 
ಲೃ-ಲುಟೋಃ (3.1.33)” ಎಂಬ ಸೂತ್ರದಿಂದ “ತಾಸಿ(ತಾಸ್‌)' ಎಂಬ ಪ್ರತ್ಯಯವು 
ಆದೇಶವಾಗಿ ಬಂದು ಭೂ ಇ*ತಾಸ್‌-ತಿ ಎಂದಿರುತ್ತದೆ. ಈ "ತಾಸ್‌' ಪ್ರತ್ಯಯವು 
“ತಿಜ್‌' ಮತ್ತು "ಶಿತ್‌' ಗಳಿಂದ ಕೂಡಿರುವದಕ್ಕಿಂತ ಭಿನ್ನವಾಗಿರೋಣದ್ದರಿಂದ ಆರ್ಥಧಾತುಕ 
ಸಂಜ್ಞೆಯು ಬರುತ್ತದೆ. “ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎಂಬ ಸೂತ್ರದಿಂದ “ತಾಸ್‌' 
ಗೆ "ಇಟ್‌' ಆಗಮವು ಬರುತ್ತದೆ. ಈ ಆಗಮವು "ಟಿತ್‌' ಆಗಿರೋಣದ್ದರಿಂದ “ತಾಸ್‌' 
ಗೆ ಆದ್ಯಯವಯವವಾಗಿ ಬಂದು, ಭೂ4ಇ+ತಾಸ್‌4ತಿ ಎಂದಿರುತ್ತದೆ. ಈಗ 
“ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬ ಸೂತ್ರದಿಂದ "ಊ' ಕಾರಕ್ಕೆ ಗುಣ 
ಬಂದು ಭೋ*-ಇ*ತಾಸ್‌*ತಿ ಎಂದಾಗುತ್ತದೆ. “ಏಚೋತಯವಾಯಾವಃ” ಎಂಬುದರಿಂದ 
ಅವಾದೇಶ ಬಂದು ಭವಿ*ತಾಸ್‌*ತಿ ಎಂದಿರುತ್ತದೆ. "ತಿ' ಎಂಬ ಮೂಲ ಆಖ್ಯಾತ 
ಪ್ರತ್ಯಯದ ಸ್ಥಾನದಲ್ಲಿ "ಡಾ(ಆ)' ಎಂಬ ಆದೇಶವು ಬಂದು, “ಚುಟೂ” ಸೂತ್ರದಿಂದ 
ಟವರ್ಗದ "ಡ್‌ ಕಾರಕ್ಕೆ ಲೋಪ ಬಂದು, ಭವಿತಾಸ್‌4೬ಆ ಎಂದಿರುತ್ತದೆ. 
ಭವಿತಾಸ್‌ ಎಂಬಲ್ಲಿ "ಆಸ್‌' ಎಂಬುದು “ಅಚೋಂಂತ್ಯಾದಿ ಟಿ” ಎಂಬ ಸೂತ್ರದಿಂದ 
“ಟೆ? ಸಂಜ್ಞೆಯನ್ನು ಹೊಂದಿ, ಡಿತ್ವ ವಿಧಾನ ಸಾಮರ್ಥ್ಯದಿಂದ ಸ್ತ ಸಂಜ್ಞಕವಾಗದಿದ್ದರೂ 
“ಟೀ” ಎಂಬುದರಿಂದ "ಟಿ' ಸಂಜ್ಞೆಯನ್ನು ಹೊಂದಿರುವ "ಆಸ್‌' ಗೆ ಲೋಪ 
ಬಂದು, ಭವಿತ್‌.ಆಭವಿತಾ ಎಂದು ರೂಪವಾಗಿದೆ 

(ಸ್‌-ಕಾರ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 4೦6.ತಾಸಸ್ತೊ ಕೀಲೋಪಃ (7.4.50) 

ವೃತ್ತಿಃ-ತಾಸೇಃ ಅಸ್ತೇಶ್ವ ಸಸ್ಯ ಲೋಪಃ ಸ್ಯಾತ್‌ ಸಾದೌ ಪ್ರತ್ಯಯೇ ಪರೇ। 

ಪ. ಛೇ. - ತಾಸಸ್ತ್ಯೋಃ ಲೋಪಃ 

ಅ. ವೃ. - “ಸಃ ಸ್ಯಾರ್ಧಧಾತುಕೇ” ಎಂಬ ಸೂತ್ರದಿಂದ “ಸಿ” ಎಂಬುದು 
ಅನುವೃತ್ತವಾಗುತ್ತದೆ. 

ಅರ್ಥ- “ಸ್‌' ಕಾರಾದಿ ಪ್ರತ್ಯಯವು ಪರದಲ್ಲಿದ್ದಾಗ “ತಾಸಿ' ಪ್ರತ್ಯಯದ ಮತ್ತು 
“ಅಸ್‌' ಧಾತುವಿನ "ಸ್‌' ಕಾರಕ್ಕೆ ಲೋಪವು ಬರುತ್ತದೆ. 


478 ಲಘುಸಿದ್ಧಾ೦ತ ಕೌಮುದೀ 


(ಸ್‌ -ಕಾರ ಲೋಪವನ್ನು ವಿಧಿಸುವ ಮತ್ತೊಂದು ಸೂತ್ರ) 

ಸೂತ್ರ- 4೦7.ರಿ ಜ (7.4.51 

ವೃತ್ತಿಃ-ರಾದೌ ಪ್ರತ್ಯಯೇ ತಥಾ। ಭವಿತಾರೌ। ಭವಿತಾರಃ। ಭವಿತಾಸಿ। ಭವಿತಾಸ್ಕಃ। 
ಭವಿತಾಸ್ಥ। ಭವಿತಾಸ್ಮಿಭವಿತಾಸ್ಟಃ। ಭವಿತಾಸ್ಮಃ। 

ಅ.ವೃ. -ತಾಸಸ್ತೊ ನರಲ್ಲೋಪಃ (7.4.50)” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ- "ರ್‌' ಕಾರಾದಿ ಪ್ರತ್ಯಯವು ಪರದಲ್ಲಿದ್ದಾಗ “ತಾಸಿ' ಪ್ರತ್ಯಯದ ಮತ್ತು 
"ಅಸ್‌' ಧಾತುವಿನ *ಸ್‌' ಕಾರಕ್ಕೆ ಲೋಪವು ಬರುತ್ತದೆ. 

ಉದಾ- 2. ಭವಿತಾರೌ - "ಭೂ' ಧಾತುವಿನಮೇಲೆ ಕರ್ತ್ರರ್ಥದಲ್ಲಿ ಅನದ್ಯತನ 
ಭವಿಷ್ಯದರ್ಥದಲ್ಲಿ "ಲುಟ್‌' "ಲ್‌ ಕಾರವು ವಿಧಿಸಲಾಗಿದೆ. ಭೂ4ಲ್‌ ಎಂದಿದ್ದಾಗ 
ಪ್ರಥಮ ಪುರುಷ ದ್ವಿ ವಚನದಲ್ಲಿ "ಲ್‌' ಕಾರದ ಸ್ಥಾನದಲ್ಲಿ"ತಸ್‌' ಆದೇಶವು ಬಂದು 
ಭೂ*-ತಸ್‌ ಎಂದಿರುತ್ತದೆ. "ತಸ್‌' ಗೆ “ತಿಜ್‌ಶಿತ್‌ ಸಾರ್ವಧಾತುಕಮ್‌ (3.4.113)” 
ಎಂಬ ಸೂತ್ರದಿಂದ ಸಾರ್ವಧಾತುಕಸಂಜ್ಞೆ ಬಂದು, “ ಕರ್ತರಿ ಶಪ್‌” ಎಂಬಸೂತ್ರದಿಂದ 
“ಶಪ್‌(ಅ)' ಬಂದಿದೆ. ಆದರೆ ಇದನ್ನು ಬಾಧಿಸಿ “ಸ್ಯತಾಸೀ ಲೃ-ಲುಟೋಃ (3.1.33)” 
ಎ೦ಬ ಸೂತ್ರದಿಂದ “ತಾಸಿ' ಪ್ರತ್ಯಯವು ಬರುತ್ತದೆ. “ತಾಸಿ'ಯಲ್ಲಿ “ಇ' ಕಾರವು 
ಅನುನಾಸಿಕವಾಗಿರುವುದರಿಂದ “ಇತ್‌' ಸಂಜ್ಞೆಯನ್ನು ಹೊಂದಿ ಲೋಪವಾಗುತ್ತದೆ. 
ಆಗ, ಭೂಃತಾಸ್‌4ತಸ್‌ ಎಂದಿರುತ್ತದೆ. "ತಾಸ್‌' ಎಂಬುದು ಧಾತುವಿನ ನಂತರ 
ವಿಹಿತವಾಗಿದೆ. ಇದು “ತಿಜ್‌' ಅಲ್ಲ ಮತ್ತು "ಶಿತ್‌' ಅಲ್ಲ. “ಆರ್ಧಧಾತುಕಂ ಶೇಷಃ” 
ಎಂಬ ಸೂತ್ರದಿಂದ ಆರ್ಧ-ಧಾತುಕ ಸಂಜ್ಞೆ ಬರುತ್ತದೆ. ಈಗ “ಅರ್ಧಧಾತುಕಸ್ಯೇಡ್‌ 
ವಲಾದೇಃ” ಎ೦ಬ ಸೂತ್ರದಿಂದ "ತಾಸ್‌' ಗೆ ಆದ್ಯವಯವಾಗಿ ಇಡಾಗಮವು ಬಂದು 
ಭೂ4ಇ4ತಾಸ್‌4ತಸ್‌ ಎಂದಿದ್ದಾಗ, "ಭೂ'ನಲ್ಲಿಯ "ಊ' ಕಾರಕ್ಕೆ “ಸಾರ್ವಧಾತುಕಾರ್ಧ- 
ಧಾತುಕಯೋಃ” ಎಂಬುದರಿಂದ ಗುಣ ಬಂದು ಭೋ4ಇ ಎಂದಾಗುತ್ತದೆ. 
“ಏಚೋತಯವಾ-ಯಾವಃ” ಎ೦ಬ ಸೂತ್ರದಿಂದ "ಅವ್‌' ಆದೇಶಬಂದು 
ಭ್‌+೬ಅವ್‌4ಇವಭವಿ+ತಾಸ್‌4ತಸ್‌ ಎಂದಿದ್ದಾಗ, "ತಸ್‌' ನ ಸ್ಥಾನದಲ್ಲಿ “ಲುಟಃ ಪ್ರಥಮಸ್ಯ 
ಡಾ-ರೌ-ರಸಃ (2.4.85)” ಎಂಬ ಸೂತ್ರದಿಂದ "ರೌ' ಆದೇಶವು ಬರುತ್ತದೆ. ಆಗ 
ಭವಿತಾಸ್‌*ರೌ ಎಂದಿರುತ್ತದೆ. ಆಗ ಪ್ರಕೃತ ಸೂತ್ರದಿಂದ "ತಾಸ್‌' ನ "ಸ್‌' ಕಾರಕ್ಕೆ 

ೋಪ ಬಂದು ಭವಿತಾ*ರೌ=-ಭವಿತಾರೌ ಎಂದು ರೂಪವಾಗುತ್ತದೆ. 

ಉದಾ-3. ಭವಿತಾರಃ ಎಂಬಲ್ಲಿ ಭೂಮಿ ಎಂದಿದ್ದಾಗ, ಮೇಲಿನ 
ಪ್ರಕ್ರಿಯೆಯಂತೆಯೇ ಕಾರ್ಯಗಳಾಗಿ "ಮು'ಗೆ "ರಸ್‌' ಆದೇಶವು ಬಂದು ಭವಿತಾರಸ್‌ 
ಎಂದಾಗಿ “ಸ್‌” ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಭವಿತಾರಃ ಎಂಬ ರೂಪವು ಸಿದ್ಧವಾಗುತ್ತದೆ. 
ಈ ಎರಡು ಉದಾಹರಣೆಗಳ ಪ್ರಕ್ರಿಯೆಯಲ್ಲಿ ಹೆಚ್ಚು ವ್ಯತ್ಯಾಸವಿಲ್ಲ. 

ಉದಾ-4. ಭವಿತಾಸಿ - ಮಧ್ಯಮಪುರುಷ ಏಕವಚನದಲ್ಲಿ "ಸಿಪ್‌ (ಸಿ)' ಪ್ರತ್ಯಯವು 
ಬಂದು ಭೂಃಸಿಪ್‌ (ಸಿ) ಎಂದಿದ್ದಾಗ, ಈ "ಸಿ' ಗೆ "ತಾಸಿ' ಎಂಬ ಪ್ರತ್ಯಯವು 
ಆದೇಶವಾಗಿ ಬಂದು, ಭೂ*-ತಾಸಿ(ತಾಸ್‌) ಎ೦ದು ಇರುತ್ತದೆ. ಇದಕ್ಕೆ ಆರ್ಧಧಾತುಕ 


ತಿಣನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 479 


ಸಂಜ್ಞೆ ಬಂದು, ನಂತರ ಇಡಾ(ಇಟ್‌) ಗಮ ಬರುತ್ತದೆ. ನಂತರ ಗುಣ-ಅವಾದೇಶಗಳಿಂದ 
ಭವ್‌4ಇ+ತಾಸ್‌4ಸಿ ಎಂದಿದ್ದಾಗ, "ತಾಸ್‌' ನ "ಸ್‌' ಕಾರಕ್ಕೆ -“ತಾಸಸ್ತೊ ನರ್ಲೋಪಃ 
(7.4.50)” ಎಂಬುದರಿಂದ ಲೋಪ ಬಂದು ಭವಿತಾಸಿ ಎಂದು ರೂಪವಾಗುತ್ತದೆ. 

ಉದಾ- 5. ಭವಿತಾಸ್ಥಃ 6. ಭವಿತಾಸ್ಥ?. ಭವಿತಾಸ್ಮಿ8. ಭವಿತಾಸ್ವಃ 9, ಭವಿತಾಸ್ಕಃ 
ಎಂಬ ರೂಪಗಳಲ್ಲಿ ಕ್ರಮವಾಗಿ ಥಸ್‌, ಥ, ಮಿಪ್‌, ವಸ್‌, ಮಸ್‌ ಪ್ರತ್ಯಯಗಳು 
ಬರುತ್ತವೆ. ಇವುಗಳಿಗೆ "ತಾಸಿ(ಸಿ)' ನಲ್ಲಿ ಅನುನಾಸಿಕ ಇ-ಕಾರವು ಇತ್‌ ಆದ್ದರಿಂದ 
ತಾಸ್‌ ಮಾತ್ರ ಉಳಿಯುತ್ತದೆ)” ಪ್ರತ್ಯಯಗಳು ಆದೇಶಗಳಾಗಿ ಬಂದು, ಇಡಾಗಮ, 
ಗುಣ, ಅವಾದೇಶಗಳು ಬ೦ದಮೇಲೆ ಭವಿತಾಸ್ಥಃ ಭವಿತಾಸ್ಸ ಭವಿತಾಸ್ಮಿಭವಿತಾಸ್ವಃ 
ಭವಿತಾಸ್ಮಃ॥ ಎಂದು ರೂಪಗಳು ಸಿದ್ಧಿಸುತ್ತವೆ. 

ಸೂಚನೆ: ಈ ಮೇಲಿನ ಐದು ಉದಾಹರಣೆಗಳಲ್ಲಿ. "ಸ್‌' ಕಾರಾದಿ ಮತ್ತು "ರ್‌' 
ಕಾರಾದಿ ಪ್ರತ್ಯಯಗಳು ಪರದಲ್ಲಿ ಇಲ್ಲದೇ ಇರೋಣದರಿಂದ "ಸ್‌' ಕಾರಕ್ಕೆ ಲೋಪವು 
ಬರುವುದಿಲ್ಲ. 

(ಲೃಟ್‌ "ಲ್‌' ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ- 4೦8. ಲೃಟ್‌ ಶೇಷೇ ಚ (3.3.13) 

ವೃತ್ತಿಃ-ಭವಿಷ್ಯತ್‌-ಅರ್ಥಾತ್‌ ಧಾತೋಃ ಲೃಟ್‌ ಕ್ರಿಯಾರ್ಥಾಯಾಂ ಕ್ರಿಯಾಯಾಂ 
ಸತ್ಯಾಂ ಅಸತ್ಯಾಂ ವಾ। ಸ್ಯಃ ಇಟ್‌(ಆಗಮ)। ಭವಿಷ್ಯತಿ! ಭವಿಷ್ಯತಃ। ಭವಿಷ್ಯನ್ತಿ ಭವಿಷ್ಯಸಿ। 
ಭವಿಷ್ಯಥಃಭವಿಷ್ಯಥ। ಭವಿಷ್ಯಾಮಿ। ಭವಿಷ್ಯಾವಃ। ಭವಿಷ್ಯಾಮಃ। 

ಅ. ವೃ. - “ಭವಿಷ್ಯತಿ ಗಮ್ಯಾದಯಃ” ಎ೦ಬ ಸೂತ್ರದಿಂದ “ಭವಿಷ್ಯತಿ” ಎಂಬ 
ಪದವೂ ಮತ್ತು “ತುಮುನ್‌ ಣ್ವುಲೌ ಕ್ರಿಯಾಯಾಂ ಕ್ರಿಯಾರ್ಥಾಯಾಮ್‌” ಎಂಬ 
ಸೂತ್ರದಿಂದ "ಕ್ರಿಯಾಯಾಂ ಮತ್ತು ಕ್ರಿಯಾರ್ಥಾಯಾಂ' ಎಂಬ ಪದಗಳು 
ಅನುವೃತ್ತವಾಗುತ್ತವೆ. “ಧಾತೋಃ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-ಒಂದು ಕ್ರಿಯೆಗಾಗಿ ಮತ್ತೊಂದು ಕ್ರಿಯೆಯು ಉಪಪದವಾಗಿ ಇರಲಿ 
ಅಥವಾ ಇಲ್ಲದಿರಲಿ, ಆಗ (ಸಾಮಾನ್ಯ) ಭವಿಷ್ಯತ್ಕಾಲದಲ್ಲಿ "ಲೃಟ್‌(ಲ್‌)' ಕಾರವು 
ಬರುತ್ತದೆ. ಇಲ್ಲಿ ಧಾತುವಿಗೆ “ತುಮುನ್‌' ಮತ್ತು "ಣ್ವುಲ್‌' ಪ್ರತ್ಯಯಗಳು ವಿಧಿಸಲಾಗುತ್ತದೆ. 
ಒಂದು ಕ್ರಿಯೆಯ ಪ್ರಯೋಜನಕ್ಕಾಗಿ ಪ್ರಯೋಗಿಸುವ ಮತ್ತೊಂದು ಕ್ರಿಯೆಗೆ "ಕ್ರಿಯಾರ್ಥ 
ಕ್ರಿಯಾ' ಎಂದು ಹೆಸರು. 

ಉದಾ-"ಗಾತುಂ ಯಾತಿ' (ಹಾಡುವದಕ್ಕಾಗಿ ಹೋಗುತ್ತಾನೆ).ಇಲ್ಲಿ ಹೋಗುವುದು 
ಎಂಬ ಕ್ರಿಯೆಗೆ ಪ್ರಯೋಜನವಾಗಿರುವುದು ಹಾಡುವ ಕ್ರಿಯೆ. ಆದ್ದರಿಂದ ಹೋಗುವುದು 
ಎಂಬುದು "ಕ್ರಿಯಾರ್ಥಕ್ರಿಯಾ'. ಈ ಸೂತ್ರದಲ್ಲಿ ಶೇಷೇ ಚ ಎಂದು ಹೇಳಲಾಗಿದೆ. 
(ಅ೦ದರೆ ಇಂಥ ಕ್ರಿಯಾರ್ಥಕ್ರಿಯಾ ಇಲ್ಲದೇ ಇರುವ ಜಾಗದಲ್ಲೂ ಕೂಡ ಎಂದರ್ಥ). 
ಅಂದರೆ ಕ್ರಿಯಾರ್ಥ ಕ್ರಿಯೆ ಇದ್ದಾಗಲೂ ಮತ್ತು ಇಲ್ಲದೇ ಇದ್ದಾಗಲೂ ಭವಿಷ್ಯದ 
ಅರ್ಥವಾಚಕವಾದ ಧಾತುವಿನ ನಂತರ “ಲೃಟ್‌(ಲ್‌)' ಕಾರವು ಬರುವುದು ಎಂದರ್ಥ. 


480 ಲಘುಸಿದ್ಧಾ೦ಂತ ಕೌಮುದೀ 


ಉದಾ-1 : ಭವಿಷ್ಯತಿ-ಭೂ--ಲ್‌ ಎಂದಿದ್ದಾಗ “ತಿಜ್‌' ಪ್ರತ್ಯಯವಾದ "ತಿ' ಆದೇಶವಾಗಿ 
ಬಂದು, ಭೂತಿ ಎಂದಿದ್ದಾಗ, “ಸ್ಯತಾಸೀ ಲೃ-ಲುಟೋಃ 3.133)” ಎಂಬ ಸೂತ್ರದಿಂದ 
ಧಾತುವಿನ ನಂತರ ಶಬಾದಿಗಳಿಗೆ ಅಪವಾದವಾಗಿ "ಸ್ಯ' ಪ್ರತ್ಯಯವು ಬರುತ್ತದೆ. ಆಗ 
ಭೂಸ್ಯಃತಿ ಎಂದಿರುತ್ತದೆ. ಅಮೇಲೆ “ಆರ್ಧಧಾತುಕಂ ಶೇಷಃ” ಎಂಬ ಸೂತ್ರದಿಂದ 
ಆರ್ಧ ಧಾತುಕ ಸಂಜ್ಞೆ ಬರುತ್ತದೆ. ಈಗ “ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎಂಬ 
ಸೂತ್ರದಿಂದ "ಸ್ಯ' ಗೆ ಆದ್ಯವಯವವಾಗಿ ಇಡಾಗಮವು ಬಂದು ಭೂ ಇ+ಸ್ಯಃತಿ 
ಎಂದಿರುತ್ತದೆ. ನಂತರ “ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬುದರಿಂದ "ಊ' 
ಕಾರಕ್ಕೆ “ಗುಣ' ಬಂದು, ನಂತರ “ಅವ್‌' ಆದೇಶ ಬಂದು, “ಭವಿಸ್ಯತಿ' ಎ೦ದಿದ್ದಾಗ 
“ಆದೇಶ ಪ್ರತ್ಯಯಯೋಃ” ಎಂಬ ಸೂತ್ರದಿಂದ "ಸ್ಯ' ನಲ್ಲಿರುವ "ಸ್‌' ಕಾರಕ್ಕೆ 
ಮೂರ್ಧನ್ಯಾದೇಶ(ಷು ಬಂದು, ಭವಿಷ್ಯತಿ ಎಂದು ರೂಪವು ಸಿದ್ಧವಾಗುತ್ತದೆ. ಇತರ 
ರೂಪಗಳಿಗೂ ಸಹ "ಭವಿಷ್ಯ' ಎಂಬಲ್ಲಿಯವರೆಗೂ ಮೇಲಿನಂತೆಯೇ ಪ್ರಕ್ರಿಯೆ ಇದ್ದು, 
ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ಉದಾ-2. ಪ್ರಥಮಪುರುಷ ದ್ವಿ ವಚನದಲ್ಲಿ - ಭವಿಷ್ಯಃತಸ್‌ ಎಂದಿದ್ದಾಗ, ಭವಿಷ್ಯತಸ್‌ 
ಎಂದಾಗಿ ರುತ್ವ-ವಿಸರ್ಗಗಳಿಂದ ಭವಿಷ್ಯತಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-3. ಪ್ರಥಮಪುರುಷ ಬಹು ವಚನದಲ್ಲಿ - ಭವಿಷ್ಯ*ಯು ಎಂದಿದ್ದಾಗ, 
“ರೋಪನ್ತ” ಎಂಬ ಸೂತ್ರದಿಂದ "ರು್‌' ಗೆ "ಅನ್‌' ಆದೇಶ ಬಂದು, ಭವಿಷ್ಯ-ಅನ್ತ್‌-ಇ 
ಎ೦ದಿದ್ದಾಗ, “ಅತೋಗುಣೇ' ಎಂಬುದರಿಂದ: ಪರರೂಪ ಬಂದು 
ಭವಿಷ್ಯನ್ಸ್‌- ಇಇಭವಿಷ್ಯನ್ತಿ ಎಂದು ರೂಪವಾಗುತ್ತದೆ. 

ಉದಾ-4. ಮಧ್ಯಮಪುರುಷ ಏಕವಚನದಲ್ಲಿ ಭವಿಷ್ಯ.-ಸಿ-ಭವಿಷ್ಯಸಿ ಎಂದು 
ರೂಪವಾಗುತ್ತದೆ. 

ಉದಾ-5. ಮಧ್ಯಮಪುರುಷ ದ್ವಿವಚನದಲ್ಲಿ-ಭವಿಷ್ಯ* ಥಃ-ಭವಿಷ್ಯಥಃ ಎಂದು 
ರೂಪವಾಗುತ್ತದೆ. 

ಉದಾ-6. ಮಧ್ಯಮಪುರುಷ ಬಹುವಚನದಲ್ಲಿ - ಭವಿಷ್ಯ-ಥ-ಭವಿಷ್ಯಥ ಎಂದು 
ರೂಪವಾಗುತ್ತದೆ. 

ಉದಾ-7.ಉತ್ತಮಪುರುಷ ಏಕವಚನದಲ್ಲಿ - ಭವಿಷ್ಯ-ಮಿ ಎಂದಿದ್ದಾಗ, “ಅತೋ 
ದೀರ್ಫೋ ಯಣ್‌” ಎಂಬಸೂತ್ತದಿಂದ "ಮ್‌(ಯಇಗ್‌)' ಕಾರದ ಪೂರ್ವದಲ್ಲಿ ಇರುವ 
“ಅ'ಕಾರಕ್ಕೆ ದೀರ್ಫ ಬಂದು ಭವಿಷ್ಯಾಮಿ ಎಂದು ರೂಪವಾಗುತ್ತದೆ. 

ಉದಾ-8. ಉತ್ತಮಪುರುಷ ದ್ವಿವಚನದಲ್ಲಿ - ಭವಿಷ್ಯ-ವಸ್‌ ಎಂದಿದ್ದಾಗ, “ಅತೋ 
ದೀರ್ಫೋ ಯೆ” ಎಂಬಸೂತ್ರದಿ೦ದ "ವ್‌' ಕಾರದ ಪೂರ್ವದಲ್ಲಿ ಇರುವ "ಅ'ಕಾರಕ್ಕೆ 
ದೀರ್ಫ ಬಂದು, ಭವಿಷ್ಯಾವಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿಂದ ಭವಿಷ್ಯಾವಃ ಎಂದು 
ರೂಪವಾಗುತ್ತದೆ. 

ಉದಾ-9. ಉತ್ತಮಪುರುಷ ಬಹುವಚನದಲ್ಲಿ - ಭವಿಷ್ಯ*-ಮಸ್‌ ಎಂದಿದ್ದಾಗ, 


ತಿಣನ್ತೇ ಭ್ಹಾದಯಃ ಪರಸ್ಕೈೈಪದಿ ರೂಪಗಳು 481 


“ಅತೋ ದೀರ್ಫೋ ಯಣ” ಎಂಬ ಸೂತ್ರದಿಂದ "ಮ್‌' ಕಾರದ ಪೂರ್ವದಲ್ಲಿ 
ಇರುವ “ಅ'ಕಾರಕ್ಕೆ ದೀರ್ಫ ಬಂದು, ಭವಿಷ್ಯಾಮಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿಂದ 
ಭವಿಷ್ಯಾಮಃ ಎಂದು ರೂಪವಾಗುತ್ತದೆ. 

[ಗಮನಿಸಬೇಕಾದ ಅಂಶ: “ಲುಟ್‌'(ಅನದ್ಯತನ ಭವಿಷ್ಯತ್‌) "ಲ್‌ ಕಾರಕ್ಕೂ ಮತ್ತು"ಲೃಟ್‌' 
(ಅದ್ಯ ತನ ಭವಿಷ್ಯತ್‌ ಅಥವಾ ಸಾಮಾನ್ಯ ಭವಿಷ್ಯ ಷ್ಯತ್‌) "ಲ್‌' ಕಾರಕ್ಕೂ “ಇರುವ 
ವ್ಯತ್ಯಾಸಗಳನ್ನು '`ಹೊಪ್ಪಪ್ರಕರಣದ ಆರಂಭದಲ್ಲಿಯೇ ಸ್ಪಷ್ಟಪಡಿಸಲಾಗಿದೆ. ಅನದ್ಯತನ 
ಅರ್ಥದ ಜೊತೆಗೆ ಸಾಮಾನ್ಯ ಭವಿಷ್ಯದರ್ಥವನ್ನೂ "ಲೃಟ್‌' "ಲ್‌' ಕಾರವು ಬೋಧಿಸುತ್ತದೆ 
ಎಂಬುದನ್ನೂ ಅಲ್ಲಿಯೇ ತೆ 

(ಲೋಟ್‌ 'ಲ್‌' ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ- 4೦9.ಲೋಟ್‌ ಚ (9.9.1622) 

ವೃತ್ತಿಃ-ವಿಧ್ಯಾದಿ-ಅರ್ಥೇಷು ಧಾತೋಃ ಲೋಟ್‌। 

ಅ.ವೃ.-“ವಿಧಿ-ನಿಮಂತ್ರಣ-ಆಮಂತ್ರಣ-ಅಧೀಷ್ಟ-ಸಂಪ್ರಶ್ನ -ಪ್ರಾರ್ಥನೇಷು ಲಿಜ್‌” 
ಎ೦ಬ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ- ವಿಧಿ, ನಿಮಂತ್ರಣ, ಆಮಂತ್ರಣ, ಅಧೀಷ್ಟ ಸ೦ಪ್ರಶ್ನ, ಪ್ರಾರ್ಥನೆ ಅರ್ಥಗಳಲ್ಲಿ 
ಧಾತುವಿನಮೇಲೆ "ಲೋಟ್‌' "ಲ್‌' ಕಾರವು ಬರುತ್ತದೆ. 

ವಿಧಿ- ಭೃತ್ಯಾದಿಗಳನ್ನು ಯಾವದಾದರೂ ಕೆಲಸದಲ್ಲಿ ತೊಡಗಿಸುವದಕ್ಕೆ ಮಾಡುವ 
ಆಜ್ಞೆಯೇ ವಿಧಿ. ಇದನ್ನು ಭೃತ್ಯರು ಮೀರಬಾರದು. 

'ನಿಮಂತ್ರಣ - ಅವಶ್ಯ ಕರ್ತವ್ಯವಾದ ಕಾರ್ಯಗಳಲ್ಲಿ ಶಿಷ್ನಾ ಬದಿಗಳನ್ನು 
ನಿಯೋಜಿಸುವುದು ನಿಮಂತ್ರಣ: ಈ ನಿಮಂತ್ರಣವು ಅಧಿಕಾರಪೂರ್ವವಾಗಿ ಮಾಡದಿದ್ದರೂ. 
ಇದು ಅವಶ್ಯ ಕರ್ತವ್ಯವಾಗಿಯೇ ಇರುವುದು. 

ಆಮಂತ್ರಣ-ನಿನಗೆ ಸಾಧ್ಯವಿದ್ದರೆ ಮಾಡಬಹುದು ಎಂಬ ರೀತಿಯಲ್ಲಿ ಪ್ರೇರೇಪಿಸುವುದು 
ಆಮಂತ್ರಣ (ವಿವಾಹಾದಿ ಕಾರ್ಯಗಳಿಗೆ ಯಾರನ್ನಾದರು ಅಹ್ವಾನಿಸುವಾಗ, ಅವನು 
ಬರಬಹುದು ಅಥವಾ ಬಾರದೆಯೂ ಇರಬಹುದು ಎಂಬ ಅರ್ಥದಲ್ಲಿ. 

ಅಧೀಷ್ಟ- ಹಿರಿಯರನ್ನು ಗೌರವಪೂರ್ವಕ ಪ್ರೇರೇಪಿಸುವುದು ಅಧೀಷ್ಟವೆನಿಸುತ್ತದೆ. 

ಉದಾ- ಭವಾನ್‌ ಮಮ ಭ್ರಾತರಂ ಶಾಸ್ತ್ರಂ ಅಧ್ಯಾಪಯತು. 

ಸಂಪ್ರಶ್ನ - “ಈ ಕೆಲಸವನ್ನು ಮಾಡಲೇ ಅಥವಾ ಆ ಕೆಲಸವನ್ನು ಮಾಡಲೇ” 
ಎಂದು ಆಲೋಚಿಸಿ ನಿರ್ಧಾರಣೆ. ಮಾಡುವದಕ್ಕೆ ಸಂಪ್ರಶ್ನ ಎನ್ನುತ್ತಾರೆ. 

ಉದಾ- (ಕಿಂ ಭೋಃ) ರಾಮಕೃಷ್ಣ! ಭವಾನ್‌ ತರ್ಕಶಾಸ್ತ್ರ ಸಮೇವ ಅಧೀಯೀತ? 
(ರಾಮಕೃಷ್ಣ ತಾವು ತರ್ಕಶಾಸ್ತ್ರವನ್ನೇ ಅಧ್ಯಯನ ಮಾಡುವಿರ್‌)? 

ಪ್ರಾರ್ಥನೆ- ವಿನಯಪೂರ್ಪಕ ಯಾಚಿಸುವದೇ ಪ್ರಾರ್ಥನೆ. ಈ ಆರು ಅರ್ಥಗಳಲ್ಲಿ 
“ಲೋಟ್‌' "ಲ್‌' ಕಾರವನ್ನಾಗಲೀ “ವಿಧಿಲಿಜ್‌' "ಲ್‌'ಕಾರವನ್ನಾಗಲೀ ಉಪಯೋಗಿಸ 


482 ಲಘುಸಿದ್ಧಾಂತ ಕೌಮುದೀ 


ಬಹುದು. ಪಾಣಿನಿಯವರು ಈ ಸೂತ್ರದಿಂದ ಒಂದೇ ಅರ್ಥದಲ್ಲಿ ಎರಡು "ಲ್‌' 
ಕಾರಗಳನ್ನು ಉಪಯೋಗ ಮಾಡುವ ಅವಕಾಶವನ್ನು ಮಾಡಿಕೊಟ್ಟಿರುವರು. ಸಂಸ್ಕೃತ 
ಅಭ್ಯಾಸ ಮಾಡುವವರಿಗೆ ಇದು ಒಂದು ಸುಲಭವಾದ ಅವಕಾಶವಾಗಿದೆ. ಈ "ಲ್‌' 
ಕಾರವು ಭಾವವನ್ನೇ ಬೋಧಿಸುತ್ತದೆ ಹೊರತು ಕಾಲಾರ್ಥವನ್ನಲ್ಲ. 

(ಅರ್ಣ್‌ ಮತ್ತು ಲೋಟ್‌ "ಲ್‌'ಕಾರಗಳನ್ನು ವಿಧಿಸುವ ಸೂತ್ರ) 
ಸೂತ್ರ- 41೦. ಆಶಿಷಿ ಅಹ್‌ ಲೋಟೌ (3.3.173) 

ವೃತ್ತಿಃ - ಆಶಿಷ್ಯಪಿ ಲಿಜ್‌-ಲೋಟೌ ಸ್ತ ಆಶೀಃ ಅಪ್ರಾಪ್ತ-ಪ್ರಾಪ್ತೇಚ್ಛಾ| 

ಅರ್ಥ- ಆಶೀರ್ವಾದಾರ್ಥದಲ್ಲಿ ಧಾತುವಿನ ನಂತರ “ಆಶೀರ್ಲಿಜ್‌' ಮತ್ತು "ಲೋಟ್‌' 
"ಲ್‌' ಕಾರಗಳು ಬರುತ್ತವೆ. ಪಡೆಯದೇ ಇದ್ದದ್ದನ್ನು ಬೇಕೆಂದು ಬಯಸುವುದು ಆಶೀಃ 
ಎಂದೆನಿಸಿಕೊಳ್ಳುತ್ತದೆ. 

("ಲೋಟ್‌' “ಲ್‌' ಕಾರದ ಪ್ರಥಮಪುರುಷ ಏಕವಚನ, ಮತ್ತು ಮಧ್ಯಮಪುರುಷ 
ಏಕವಚನಗಳಲ್ಲಿ ಮಾತ್ರ ವಿಶೇಷರೂಪಗಳು ಇರುವವು. “ಆಶೀರ್ಲಿಜ್‌' ನಲ್ಲಿ ಎಲ್ಲ 
ರೂಪಗಳೂ ಮಾರ್ಪಾಡಾಗೋಣದರಿಂದ ಇದಕ್ಕೆ ಆಶೀರ್ಲಿಜ್‌ ಎಂದು ಪ್ರತ್ಯೇಕವಾದ 
ಹೆಸರು). "ಭೂ' ಧಾತುವಿಗೆ ವಿಧಿ ಮೊದಲಾದ ಅರ್ಥಗಳಲ್ಲಿ "ಲೋಟ್‌(ಲ್‌)' "ಲ್‌' 
ಕಾರವನ್ನು ಸೇರಿಸಿ ಭೂ4ಲ್‌ಎಂದಿದ್ದಾಗ, ಇದಕ್ಕೆ "ತಿಜ್‌' ಪ್ರತ್ಯಯಗಳು ಆದೇಶವಾಗಿ 
ಬರುತ್ತವೆ. ಪ್ರಥಮಪುರುಷ ಏಕವಚನದಲ್ಲಿ ಭೂತಿ ಎಂದಿದ್ದಾಗ, "ತಿಜ್‌(ತಿ)' ಪ್ರತ್ಯಯವು 
ಸಾರ್ವಧಾತುಕವಾಗಿರೋಣದ್ದರಿಂದ, ಧಾತುವಿನ ನಂತರ "ಶಪ್‌(ಅ)' ವಿಕರಣ ಪ್ರತ್ಯಯ 
ಬಂದು, ಅದಕ್ಕೆ ಗುಣ-ಅವಾದೇಶಗಳು ಹಿಂದಿನಂತೆ ಬಂದು ಭವ- ತಿ ಎಂದಿರುವಾಗ- 

(ಇ ಕಾರಕ್ಕೆ ಉ ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ- 41.ಏರುಃ (3.4.86) 

ವೃತ್ತಿಃ-ಲೋಟಃ ಇಕಾರಸ್ಯ ಉಃ ಸ್ಯಾತ್‌। ಭವತು। 

ಪ. ಛೇ. - ಏಃ, ಉಃ। 

ಅ. ವೃ.- “ಲೋಟೋ ಲಜ್ವತ್‌” ಎಂಬ ಸೂತ್ರದಿಂದ “ಲೋಟಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- “ಲೋಟ್‌' "ಲ್‌? ಕಾರಕ್ಕೆ ಸಂಬಂಧಿಸಿದ “ಇ' ಕಾರದ ಸ್ಥಾನದಲ್ಲಿ “ಉ' 
ಕಾರವು ಆದೇಶವಾಗಿ ಬರುತ್ತದೆ. ಇಲ್ಲಿ "ಏಃ' ಎಂಬುದು "ಹರೇಃ' ಎಂಬಂತೆ “ಇ'ಕಾರದ 
ಷಷ್ಠೀ-ಏಕವಚನದ ರೂಪವಾಗಿದೆ. 


ಉದಾ-1 ಭವತು/ ಭವತಾತ್‌-ಭವ--ತಿ ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ “ತ್‌' 
ಕಾರೋತ್ತರ "ಇ'ಕಾರಕ್ಕೆ "ಉ'ಕಾರ ಬಂದು ಭವ-ತ್‌+ಉ=ಭವತುಎಂದು ರೂಪವಾಗಿದೆ. 
(ತಾತಜ೯್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 412 ತುಹ್ಯೋಸ್ತಾತಣಇ್ಣಾಶಿಷ್ಯನ್ಯತರಸ್ಯಾಮ್‌ (7.1.35) 


ತಿಣನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 483 


ವೃತ್ತಿಃ-ಆಶಿಷಿ ತುಹ್ಯೋಃ ತಾತಜ್‌(ತಾತ್‌) ವಾ ಪರತ್ವಾತ್‌ ಸರ್ವಾದೇಶಃ। ಭವತಾತ್‌। 

ಪ. ಛೇ. - ತುಹ್ಯೋಃ, ತಾತಜ್‌(ತಾತ್‌), ಆಶಿಷಿ, ಅನ್ಯತರಸ್ಯಾಮ್‌। 

ಅರ್ಥ- ಕೇವಲ ಆಶೀರ್ವಾದಾರ್ಥದಲ್ಲಿ ಬರುವ ತು” ಮತ್ತು "ಹಿ' ಇವುಗಳ 
ಸ್ಥಾನದಲ್ಲಿ “ತಾತಜ್‌(ತಾತ್‌)' ಆದೇಶವು ವಿಕಲ್ಪವಾಗಿ ಬರುತ್ತದೆ. “ತಾತಜ್‌(ತಾತ್‌)' 
ಎಂಬುದು "ಜಿತ್‌' ಆಗಿರೋಣದ್ದರಿಂದ ಸಂಪೂರ್ಣ ಸ್ಥಾನಿಯನ್ನು ಕೊಂದು ಹಾಕಿ 
ಆದೇಶವಾಗಿ ಬರುತ್ತದೆ. ಪರತ್ವಾತ್‌ - “ಜಿಚ್ಚ”(1.1.53) ಎಂಬ ಸೂತ್ರದಿಂದ "ತಾತಜ್‌' 
ಎಂಬುದು ಅಂತಾದೇಶವಾಗಿ ಬರಬೇಕಾಗಿತ್ತು. ಆದರೆ ಈ ಆದೇಶದಲ್ಲಿ ಅನೇಕವರ್ಣಗಳು 
ಇರುವುದರಿಂದ “ಅನೇಕಾಲ್‌ ಶಿತ್‌ಸರ್ವಸ್ಯ”(1.1.55) ಎಂಬ ಸೂತ್ರದಿಂದ 
ಸರ್ವಾದೇಶವಾಗಿ ಬರುತ್ತದೆ. ಪ್ರಕೃತ ಸೂತ್ರವು “ಜೆಚ್ಚ” ಎಂಬ ಸೂತ್ರಕ್ಕೆ 
ಪರವಾಗಿರೋಣದ್ದರಿಂದ “ವಿಪ್ರತಿಷೇಧೇ ಪರಂ ಕಾರ್ಯಂ?” ಎಂಬ ಪರಿಭಾಷೆಯಿಂದ 
ಅದನ್ನು ಬಾಧಿಸುತ್ತದೆ. 

ಭವತಾತ್‌ - (ಉದಾ-1ರ ವೈಕಲ್ಪಿಕ ರೂಪ) ಈ ರೀತಿಯಾಗಿ ಭವ*-ತು ಎಂದಿದ್ದಾಗ, 
ತು' ಎಂಬುದಕ್ಕೆ “ತಾತ್‌' ಎಂಬುದು ಸರ್ವಾದೇಶವಾಗಿ ಬಂದು ಭವ--ತಾತ್‌-ಭವತಾತ್‌ 
ಎಂದು ಆಶೀರ್ವಾದಾರ್ಥದಲ್ಲಿ ವೈಕಲ್ಲಿಕ ರೂಪ ಸಿದ್ಧಿಸುತ್ತದೆ. ಈ ಆದೇಶ ಬಾರದಿದ್ದ 
ಪಕ್ಷದಲ್ಲಿ, ಆಶೀರ್ವಾದಾರ್ಥದಲ್ಲಿಯೂ ಕೂಡ ಭವತು ಎಂದೇ ರೂಪವು ಇರುತ್ತದೆ. 
ಆಶೀರ್ವಾದಾರ್ಥದಲ್ಲಿ ಭೂಯಾತ್‌, ಭೂಯಾಸ್ತಾಮ್‌, ಭೂಯಾಸುಃ ಎಂದು 
ರೂಪಗಳಾಗುತ್ತವೆ. ವಿಧಿಲಿಜ್‌ ನಲ್ಲಿ ಭವೇತ್‌, ಭವೇತಾಮ್‌, ಭವೇಯುಃ ಎಂದು 
ರೂಪಗಳಾಗುತ್ತವೆ. 


(ಲೋಟ್‌ "ಲ್‌' ಕಾರಕ್ಕೆ ಲಕ್‌ ಧರ್ಮವನ್ನು ವಿಧಿಸುವ ಅತಿದೇಶ ಸೂತ್ರ) 


ಸೂತ್ರ- 413.ಲೋಟೋಲಣ್ಣತ್‌ (3.4.85) 

ವೃತ್ತಿಃ-ಲೋಟಃ ತಾಮಾದಯಃ(ಲೋಟಃ ಲಜಿವ ಕಾರ್ಯಂ ಸ್ಯಾತ್‌ ತೇನ 
ತಾಮಾದಯಃ) ಸಲೋಪಶ್ಚ 

ಪ. ಛೇ. - ಲೋಟಃ, ಲಜ್‌ವತ್‌। 

ಅರ್ಥ- "ಲೋಟ್‌' "ಲ್‌' ಕಾರವು “"ಲಜ್‌' "ಲ್‌' ಕಾರಕ್ಕೆ ಸಮಾನವಾಗಿರುವುದು. 
ಅಂದರೆ "ಲಜ್‌' "ಲ್‌' ಕಾರದಲ್ಲಿ ಆಗುವ ಕಾರ್ಯಗಳೇ (ರೂಪಗಳೇ) "ಲೋಟ್‌' 
"ಲ್‌' ಕಾರದಲ್ಲಿಯೂ ಆಗುತ್ತವೆ. (ಮುಂದಿನ ಸೂತ್ರಗಳಿಂದ ಹೇಳಲ್ಪಡುವ) “ತಾಮ್‌' 
ಮೊದಲಾದ ಆದೇಶಗಳ ಜೊತೆಗೆ "ಸ್‌' ಕಾರ ಲೋಪವೂ ಬರುವುದು. "ಲೋಟ್‌' 
"ಲ್‌' ಕಾರವು "ಟಿತ್‌' ಆಗಿದೆ. "ಜಿತ್‌' ಆಲ್ಲ. ಆದರೆ “ಲಜ್‌' ಇದು “ಜಿತ್‌' ಆಗಿದೆ. “ಜಿತ್‌' 
ಆದ “ಲಜ್‌' ನ ಕಾರ್ಯವು "ಟಿತ್‌' ಆದ "ಲೋಟ್‌' "ಲ್‌' ಕಾರಕ್ಕೆ ಬರಬೇಕಾಗಿದೆ. 
ಅದುದರಿಂದಲೇ "ತಾಮ್‌' ಮೊದಲಾದ ಪ್ರತ್ಯಯಗಳು ಈ "ಲೋಟ್‌' "ಲ್‌' ಕಾರಕ್ಕೆ 
“ಜಿತ್‌' ಆಗಿಲ್ಲದಿದ್ದರೂ ಪ್ರಕೃತ ಸೂತ್ರದಿಂದ "ಜಿತ್‌' ಆಗಿ ಭಾವಿಸಲ್ಪಟ್ಟು ಬರುತ್ತವೆ. 
ಮುಂದಿನ ಸೂತ್ರದಲ್ಲಿ "ತಾಮ್‌' ಆದಿಗಳು ವಿಧಿಸಲ್ಪಟ್ಟಿವೆ. ಇದು “ಲಜ್‌' ಗೆ ಮಾತ್ರವಲ್ಲ, 


484 ಲಘುಸಿದ್ಧಾಂತ ಕೌಮುದೀ 


“ಲೋಟ್‌' ಗೂ ಬರುತ್ತದೆ. “ನಿತ್ಯಂ ಜಿತಃ” ಎಂಬ ಸೂತ್ರದಿಂದ ಬರುವ *ಸ್‌' 
ಲೋಪವು "ಜೆತ್‌' ಆಗಿ ಇಲ್ಲದಿರುವ "ಲೋಟ್‌' ಗೂ ಬರುತ್ತದೆ. ಈ ರೀತಿಯಾಗಿ 
ಬೇರೆಡೆಯಲ್ಲಿರುವ ಧರ್ಮವನ್ನು ಇಲ್ಲಿ ಅನ್ವಯಿಸುವಂತೆ ಮಾಡುವದಕ್ಕೆ “ಅತಿದೇಶ' 
ವೆಂದು ಹೆಸರು. ಆದ್ದರಿಂದ ಇದನ್ನು "ಅತಿದೇಶಸೂತ್ರವೆಂದು' ಹೇಳುತ್ತಾರೆ. 


(ತಾಮ್‌ ಮೊದಲಾದ ಆದೇಶಗಳನ್ನು ವಿಧಿಸುವ ಸೂತ್ರ) 

ಸೂತ್ರ- 414. ತಸ್ಮಸ್ಥಮಿಪಾಂ ತಾಂತಂತಾಮಃ (3.4.1೦01) 

ವೃತ್ತಿಃ-ಜಿತಶ್ಚತುರ್ಣಾಂ ತಾಮಾದಯಃ ಕ್ರಮಾತ್‌ ಸ್ಕುಃ ಭವತಾಮ್‌। ಭವನ್ನು| 

ಪ. ಛೇ. - ತಸ್‌-ಥಸ್‌-ಥ-ಮಿಪಾಂ, ತಾಮ್‌-ತಮ್‌- ತ-ಅಮಃ। 

ಅ. ವೃ. -. “ನಿತ್ಯಂ ಜಿತಃ” ಎಂಬ ಸೂತ್ರದಿಂದ “ಜಿತಃ ಎಂಬ ಪದವು 
ಅನುವೃತ್ತವಾಗುತ್ತದೆ. 
_ ಅರ್ಥ- *ಜಿತ್‌' "ಲ್‌'ಕಾರದ ಸ್ಥಾನದಲ್ಲಿ ಬರುವ ತಸ್‌-ಥಸ್‌-ಥ-ಮಿಪ್‌ ಗಳ 
ಸ್ಥಾನದಲ್ಲಿ ಕ್ರಮವಾಗಿ ತಾಮ್‌-ತಮ್‌- ತ-ಆಮ್‌ ಪ್ರತ್ಯಯಗಳು ಆದೇಶವಾಗಿ ಬರುತ್ತವೆ. 
ಏ.ವ.ದ್ವಿವ.ಬ.ವ. 
ಪ್ರಪು--ತಸ್‌ ಗೆ ತಾಮ್‌- 
ಮ.ಪು --ಥಸ್‌ ಗೆ ತಮ್‌ ಥಗೆತ 
ಉ.ಪು -ಮಿಪ್‌(ಮಿ) ಗೆ ಅಮ್‌ - ಆದೇಶಗಳಾಗಿ ಬರುತ್ತವೆ. 

ಸೂಚನೆ:- ಒಂಭತ್ತು ಪ್ರತ್ಯಯಗಳಲ್ಲಿ ನಾಲ್ಕು ಪ್ರತ್ಯಯಗಳಿಗೆ ಮಾತ್ರ ಇಲ್ಲಿ ಆದೇಶಗಳನ್ನು 
ವಿಧಿಸಿದ್ದಾನೆ. 

ಉದಾ-2. ಭವತಾಮ್‌ - ಪ್ರಥಮಪುರುಷ ದ್ವಿವಚನದಲ್ಲಿ “ಭೂ' ಧಾತುವಿನಮೇಲೆ 
“ಲೋಟ್‌' "ಲ್‌' ಕಾರದಲ್ಲಿ ಭೂ*ಲ್‌ ಎಂದಿದ್ದಾಗ, "ಲ್‌'ಗೆ "ತಸ್‌" ಆದೇಶ ಬಂದು 
ಭೂ*-ತಸ್‌ ಎಂದಾಗುತ್ತದೆ. ಇದಕ್ಕೆ ಸಾರ್ವಧಾತುಕ ಸಂಜ್ಞೆ ಬಂದು “ಕರ್ತರಿ ಶಪ್‌” 
ಎಂಬ ಸೂತ್ರದಿಂದ "ಶಪ್‌(ಅ)' ವಿಕರಣ ಬಂದು ಭೂ4ಅ+ತಸ್‌ ಎಂದಿದ್ದಾಗ, ಗುಣ, 
ಅವ್‌, ಆದೇಶಗಳು ಬಂದು ಭವ+ತಸ್‌ ಎ೦ದಿದ್ದಾಗ “ಲೋಟೋ ಲಜ್‌ವತ್‌” 
ಎಂಬ ಸೂತ್ರದಿಂದ "ಟಿತ್‌' ಆದ ಈ "ಲ್‌' ಕಾರಕ್ಕೆ ಅತಿದೇಶದಿಂದ ಜಿದ್ದದ್ಭಾವ ಬಂದು 
“ಜಿತ್‌' ಆದ “ಲಜ್‌' "ಲ್‌' ಕಾರಕ್ಕೆ ಬರುವ 'ಆದೇಶಗಳಲ್ಲಿ ಮೊದಲನೆಯದಾದ, 
“ತಾಮ್‌' ಆದೇಶವು ಪ್ರಕೃತ ಸೂತ್ರದಿಂದ ಬಂದು, ಭವ.-ತಾಮ್‌-ಭವತಾಮ್‌ ಎಂದು 
ರೂಪವಾಗುತ್ತದೆ. 

ಉದಾ-3. ಭವನು - ಪ್ರಥಮಪುರುಷ ಬಹುಚನದಲ್ಲಿ "ಭೂ' ಧಾತುವಿನಮೇಲೆ 
"ಲೋಟ್‌' "ಲ್‌' ಕಾರದಲ್ಲಿ ಭೂ4ಲ್‌ ಎಂದಿದ್ದಾಗ, "ಲ್‌'ಗೆ ಮೂಲ ಆಖ್ಯಾತ ಪ್ರತ್ಯಯವಾದ 
"ಯು' ಬಂದು ಭೂರಿ ಎಂದಿದ್ದಾಗ, “ರೋನು” ಎಂಬ ಸೂತ್ರದಿಂದ “"ರಥ್‌'ಗೆ 
"ಅನ್‌' ಆದೇಶ ಬಂದು ಭೂ ಅನ್‌4ಇ ಎಂದಿದ್ದಾಗ ಹಿಂದಿನಂತೆಯೇ ಗುಣ ಮತ್ತು 


ತಿಐನ್ರೇ ಛ್ವಾದಯಃ ಪರಸ್ಕೈಪದಿ ರೂಪಗಳು 485 


ಅವಾದೇಶಗಳು ಬಂದು ಭವ-* ಅನ್ನಿ ಎ೦ದಿದ್ದಾಗ, “ಅತೋಗುಣೇ” ಎಂಬುದರಿಂದ 
ಪರರೂಪ ಬಂದು ಭವನ್ತಿ ಎಂದಿದ್ದಾಗ, “ಏರುಃ” ಎಂಬ ಸೂತ್ರದಿಂದ "ಇ? ಕಾರಕ್ಕೆ 
"ಉ' ಕಾರ ಬಂದು ಭವನ್ನು ಎಂದು ರೂಪವಾಗುತ್ತದೆ. 


(ಸಿ ಗೆ ಹಿ ಪ್ರತ್ಯಯವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ- 415.ಸೇಹಣ್ಯಪಿಚ್ಛ (3.4.87) 

ವೃತಿಃ-ಲೋಟಃ ಸೇಃ ಹಿಃ; ಸ ಅಪಿತ್‌ ಚ। 

ಪ. ಛೇ. - ಸೇಃ, ಹಿ, ಅಪಿತ್‌, ಚ । 

ಅ. ವೃ. - “ಲೋಟೋ ಲಜ್ಜ್ವತ್‌” ಎಂಬ ಸೂತ್ರದಿಂದ "ಲೋಟಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಲೋಟ್‌' "ಲ್‌' ಕಾರದ ಸ್ಥಾನದಲ್ಲಿ ಆದೇಶವಾಗಿ ಬಂದಿರುವ ಮೂಲ 
ಆಖ್ಯಾತ ಪ್ರತ್ಯಯವಾದ "ಸಿ' ಪ್ರತ್ಯಯದ ಸ್ಥಾನದಲ್ಲಿ "ಹಿ' ಎಂಬ ಆದೇಶವು ಬರುತ್ತದೆ. 
ಇಲ್ಲಿ "ಹಿ” ಎಂಬುದು "ಪಿತ್‌' ("ಪ್‌' ಕಾರವನ್ನು "ಇತ್‌') ಆಗಿಯುಳ್ಳದ್ದು ಅಲ್ಲ. 

ವಿವರಣೆ: ಇಲ್ಲಿ "ಸಿಪ್‌(ಸಿ)' ಎಂಬುದು "ಪಿತ್‌' ಆಗಿದೆ. ಅದರ ಸ್ಥಾನದಲ್ಲಿ ಆದೇಶವಾಗಿ 
ಬಂದಿರುವ "ಹಿ' ಎಂಬ ಪ್ರತ್ಯಯವು ಸ್ಥಾನಿವದ್ಧಾವದಿಂದ "ಪಿತ್‌' ಆಗಬೇಕಾಗಿತ್ತು, 
ಆದರೆ ಪ್ರಕೃತ ಸೂತ್ರದಿಂದ ಅದು ನಿಷೇಧಿಸಲ್ಪಟ್ಟಿದೆ. ಆದ್ದರಿಂದ ಅದು "ಅಪಿತ್‌' 
ಆಗಿದೆ. ಈ ರೀತಿ ನಿಷೇಧಿಸಲಡೋಣದರಿಂದ, “ಸಾರ್ವಧಾತುಕಮಪಿತ್‌” ("ಪ್‌' 
ಕಾರವನ್ನು ಇತ್‌ ಆಗಿ ಇಲ್ಲದಿರುವ ಸಾರ್ವಧಾತುಕವು “ಜಿತ್‌' ನಂತೆ ಆಗುವುದು) 
ಎಂಬ ಸೂತ್ರದಿಂದ, “ಹ' ಪ್ರತ್ಯಯಕ್ಕೆ "ಜಿದ್ದದ್ದಾವವು' ಬರುತ್ತದೆ. ಆದುದರಿಂದ "ಜಿತ್ವ' 
ಕೆ ಸಂಬಂಧಿಸಿದ ಗುಣ-ನಿಷೇಧ ಮೊದಲಾದ ಕಾರ್ಯಗಳು ಬರೋಣದ್ದರಿಂದ, 
"ಸ್ತುಹಿ' ಇತ್ಯಾದಿ! ಸ್ಥಳಗಳಲ್ಲಿ “ಸಾರ್ವಧಾತುಕಾರ್ಧ-ಧಾತುಕಯೋಃ” ಎ೦ಬ ಸೂತ್ರದಿಂದ 
ಬರಬೆಕಾದ ಗುಣವು ಬರುವುದಿಲ್ಲ. ಇದೇ ಅಪಿತ್ವದ ಪ್ರಯೋಜನ. (ಗುಣನಿಷೇಧಕ್ಕೆ 
“ಕ್ವಿತಿ ಚ” ಎಂಬ ಸೂತ್ರವನ್ನು ನೋಡಿರಿ). 

ಇಲ್ಲಿ "ಸಿ' ಎಂಬುದಕ್ಕೆ "ಹಿ” ಆದೇಶವನ್ನು ವಿಧಿಸಿದ ನಂತರ ಭವ-*ಹಿ ಎ೦ದಿದ್ದಾಗ- 

(ಹಿ ಗೆ ಲುಕ್‌ ವಿಧಿಸುವ ಸೂತ್ರ) 


ಸೂತ್ರ- 416.ಅತೋ ಹೇಃ (6.4.10೮5) 

ವೃತ್ತಿಃ-ಅತಃ ಪರಸ್ಯ ಹೇಃ ಲುಕ್‌ । ಭವ। ಭವತಾತ್‌। ಭವತಮ್‌। ಭವತ। 

ಅ. ವ್ಯ- “ಚಿಣೋ ಲುಕ್‌” ಎಂಬ ಸೂತ್ರದಿಂದ, "ಲುಕ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. "ಅಜ್ಞಸ್ಯ' ಎ೦ಬ ಅಧಿಕಾರ ಸೂತ್ರದ ಪದವನ್ನು “ಅಜ್ಗಾತ್‌' 
ಎಂದು ಪಳ್ಳುಮೀ ವಿಭಕ್ತಿಯಾಗಿ ವಿಪರಿಣಾಮಗೊಳಿಸಲಾಗಿದೆ. 

ಅರ್ಥ- ಹ್ರಸ್ವ "ಅ' ಕಾರಕ್ಕಿಂತ ಪರದಲ್ಲಿರುವ "ಹಿ' ಗೆ ಲೋಪವು ಬರುತ್ತದೆ. ಹ್ರಸ್ವ 
"ಅಕಾರ ಎಂದು ಯಾಕೆ ಹೇಳಿದೆ ಎಂದರೆ- ಏಹಿ ಮತ್ತು ಸ್ತುಹಿ ಮೊದಲಾದ 


486 ಲಘುಸಿದ್ಧಾ೦ತ ಕೌಮುದೀ 
ಸ್ಥಳಗಳಲ್ಲಿ “ಹಿ' ವರ್ಣಕ್ಕೆ ಲೋಪ ಪ್ರಸಕ್ತಿ ಇರುವುದಿಲ್ಲ. 

ಉದಾ 4.-ಭವ/ಭವತಾತ್‌ - ಮಧ್ಯಮಪುರುಷ ಏಕವಚನದಲ್ಲಿ "ಭೂ' ಧಾತುವಿನ 
ನಂತರ “ಲೋಟ್‌' "ಲ್‌' ಕಾರದ ಸ್ಥಾನದಲ್ಲಿ ಮೂ.ಆ.ಪ್ರ (ಮೂಲ ಆಖ್ಯಾತ ಪ್ರತ್ಯಯ) 
ವಾದ "ಸಿಪ್‌(ಸಿ)' ಆದೇಶವಾಗಿ ಬಂದು, ಸಾರ್ವಧಾತುಕ ಸಂಜ್ಞೆಯನ್ನು ಪಡೆದು 
“ಶಪ್‌(ಅ)' ವಿಕರಣ ಬಂದಮೇಲೆ, ಗುಣ ಮತ್ತು "ಅವ್‌' ಆದೇಶಗಳಿಂದ ಭವಸಿ-ಭವಸಿ 
ಎಂದಾಗುತ್ತದೆ. “ಸೇಹ್ಮ್ಯಪಿಚ್ಛ (3.4.87)” ಎಂಬ ಸೂತ್ರದಿಂದ "ಸಿ' ಯ ಸ್ಥಾನದಲ್ಲಿ 
"ಹಿ' ಬಂದು ಭವಹಿ ಎಂದಾಗಿದೆ. ಪ್ರಕೃತ ಸೂತ್ರದಿಂದ "ಹಿ' ಗೆ ಲೋಪ ಬರಬೇಕಾಗಿತ್ತು 
ಅದನ್ನು ಬಾಧಿಸಿ “ತುಹ್ಯೋಸ್ತಾತಜ್ಜಾಶಿಷ್ಕನ್ಯತರಸ್ಯಾಮ್‌ (7.135)” ಎಂಬ ಸೂತ್ರದಿಂದ 
ವೈಕಲ್ಪಿಕವಾಗಿ ತಾತಜ್‌(ತಾತ್‌)' ಆದೇಶವು ಬಂದು "ಭವತಾತ್‌' ಎಂದು ರೂಪವಾಗಿದೆ. 
“ತಾತಜ್‌(ತಾತ್‌)' ಆದೇಶವು ಬಾರದ ಪಕ್ಷದಲ್ಲಿ, ಪ್ರಕೃತಸೂತ್ರದಿಂದ "ಹಿ” ಗೆ ಲೋಪ 
ಬಂದು “ಭವ' ಎಂದು ರೂಪವಾಗುತ್ತದೆ. ಹೀಗಾಗಿ “ಭವ' ಮತ್ತು "ಭವತಾತ್‌' ಎಂದು 
ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಉದಾ- 5. ಭವತಮ್‌ - ಮಧ್ಯಮ ಪುರುಷ ದ್ವಿವಚನದಲ್ಲಿ "ಭೂ' ಧಾತುವಿನ 
ನಂತರ “ಲೋಟ್‌' "ಲ್‌' ಕಾರದ ಸ್ಥಾನದಲ್ಲಿ ಮೂ.ಆ.ಪ್ರ. ವಾದ "ಥಸ್‌' ಪ್ರತ್ಯಯ 
ಬಂದು, ಭೂ ಥಸ್‌ ಎಂದಿದ್ದಾಗ, ಇದಕ್ಕೆ ಸಾರ್ವಧಾತುಕ ಸಂಜ್ಞೆ ಬಂದಮೇಲೆ 
ಹಿಂದಿನಂತೆ "ಶಪ್‌' ವಿಕರಣ, ಗುಣ ಮತ್ತು ಅವಾದೇಶಗಳು ಬಂದಮೇಲೆ ಭವ4ಥಸ್‌ 
ಎಂದಿರುತ್ತದೆ. “ಲೋಟೋಲಜ್ವತ್‌ (3.4.85)” ಎಂಬ ಸೂತ್ರದಿಂದ, "ಲೋಟ್‌' "ಲ್‌' 
ಕಾರಕ್ಕೆ ಆದೇಶವಾಗಿ ಬಂದಿರುವ "ಥಸ್‌' ಗೆ ಅತಿದೇಶದಿಂದ ಜಿದ್ದದ್ಧಾವ ಬಂದದ್ದರಿಂದ, 
“ತಸ್ಥಸ್ಥಮಿಪಾಂ ತಾಂತಂತಾಮಃ (3.4.101)” ಎ೦ಬ ಸೂತ್ರದಿಂದ 'ಥಸ್‌'ನ ಸ್ಥಾನದಲ್ಲಿ 
“ತಮ್‌' ಆದೇಶವಾಗಿ ಬಂದು ಭವ--ತಮ್‌-ಭವತಮ್‌ ಎಂದು ರೂಪವಾಗುತ್ತದೆ. 

ಉದಾ- 6. ಭವತ - ಮಧ್ಯಮ ಪುರುಷ ಬಹುವಚನದಲ್ಲಿ “ಭೂ' ಧಾತುವಿನ 
ನಂತರ “ಲೋಟ್‌' “ಲ್‌' ಕಾರದ ಸ್ಥಾನದಲ್ಲಿ ಮೂ.ಆ.ಪ್ರ.ವಾದ "ಥ' ಪ್ರತ್ಯಯ ಬಂದು, 
ಭೂ ಥ ಎಂದಿದ್ದಾಗ, ಇದಕ್ಕೆ ಸಾರ್ವಧಾತುಕ ಸಂಜ್ಞೆ ಬಂದಮೇಲೆ, ಹಿಂದಿನಂತೆ 
“ಶಪ್‌' ವಿಕರಣ, ಗುಣ ಮತ್ತು ಅವಾದೇಶಗಳು ಬಂದಮೇಲೆ ಭವ4ಥ ಎಂದಿರುತ್ತದೆ. 
“ಲೋಟೋಲಜ್ವತ್‌ (3.4.85) ಎಂಬ ಸೂತ್ರದಿಂದ, “ಲೋಟ್‌' "ಲ್‌? ಕಾರಕ್ಕೆ 
ಆದೇಶವಾಗಿ ಬಂದಿರುವ *ಥ'ಗೆ ಅತಿದೇಶದಿಂದ ಜೆದ್ದದ್ಭಾವ ಬಂದದ್ದರಿಂದ, 
“ತಸ್ಥಸ್ಥಮಿಪಾಂ ತಾಂತಂತಾಮಃ (3.4.101)” ಎಂಬ ಸೂತ್ರದಿಂದ "ಥ' ಕಾರದ 
ಸ್ಥಾನದಲ್ಲಿ "ತ' ಆದೇಶವಾಗಿ ಬಂದು ಭವ-ತ-ಭವತ ಎಂದು ರೂಪವಾಗುತ್ತದೆ. 

("ಮಿ' ಗೆ "ನಿ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 417.ಮೇರ್ನಿಃ (3.4.8೨) 

ವೃತ್ತಿ-ಲೋಟಃ ಮೇಃ ನಿಃ ಸ್ಯಾತ್‌। 
ಪ. ಛೇ. - ಮೇಃ ನಿಃ 


ತಿಣನ್ಹೇ ಛ್ಲಾದಯಃ ಪರಸ್ಥೈಪದಿ ರೂಪಗಳು 487 


ಅ. ವೃ. -“ಲೋಟೋಲಜ್ವತ್‌ (3.4.85)” ಎಂಬ ಸೂತ್ರದಿಂದ, "ಲೋಟ? 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಲೋಟ್‌' "ಲ್‌' ಕಾರದ ಆದೇಶವಾದ "ಮಿ(ಮಿಪ್‌)' ನ ಸ್ಥಾನದಲ್ಲಿ "ನಿ' 
ಎ೦ಬ ಅಭಿನವ ಆಖ್ಯಾತ ಪ್ರತ್ಯಯವು ಆದೇಶವಾಗಿ ಬರುತ್ತದೆ. 

[ಸೂಚನೆ; - ಮೇಲಿನ ಎಲ್ಲ ಉದಾಹರಣೆಗಳಲ್ಲಿ ಮೊದಲು "ಲ್‌' ಕಾರವಿರುತ್ತದೆ. 
ಅದಕ್ಕೆ ಆದೇಶವಾಗಿ ಮೂಲ ಆಖ್ಯಾತ ಪರತ್ಯಯಗಳಾದ “ತಿಜ್‌' ಪ್ರತ್ಯಯಗಳು 
ಬರುತ್ತವೆ. ಅವುಗಳಲ್ಲಿ ಕೆಲವಕ್ಕೆ ಆದೇಶವಾಗಿ ಅಭಿನವ ಆಖ್ಯಾತ ಪ್ರತ್ಯಯಗಳು ಬರುತ್ತವೆ. 
ಇದನ್ನು ಕೆಲವೆಡೆಯಲ್ಲಿ ಹೇಳಿರುತ್ತೇವೆ; ಇನ್ನು ಕೆಲವೆಡೆಯಲ್ಲಿ ಹೇಳಿರುವುದಿಲ್ಲ. ಆದ್ದರಿಂದ 
ಹೇಳಲಾರದ ಕಡೆಯಲ್ಲಿ ಹೇಳಿದಂತೆ ಭಾವಿಸಬೇಕು. ಇದು ಅತಿ ಸ್ಪಷ್ಟವಾಗಿರೋಣದ್ದರಿಂದ 
ಕೆಲವೆಡೆಯಲ್ಲಿ ಹೇಳಿರುವುದಿಲ್ಲ]. 

(ಲೋಟ್‌ ನ ಉತ್ತಮಪುರುಷಕ್ಕೆ ಆಟ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 4/8.ಆಡುತ್ತಮಸ್ಯ ಪಿಚ್ಚ (3.4.92) 

ವೃತ್ತಿಃ-ಲೋಟ್‌ ಉತ್ತಮಸ್ಕ ಆಟ್‌ ಸ್ಯಾತ್‌; ಪಿತ್‌ ಚ ಹಿನ್ಯೋಃ ಉತ್ಸಂ ನ 
ಇತ್ಸ(ಇಕಾರ)- ಉಚ್ಚಾರಣ-ಸಾಮರ್ಥಾತ್‌। 

ಪ. ಛೇ. - ಆಟ್‌, ಉತ್ತಮಸ್ಯ, ಪಿತ್‌, ಚ। 

ಅ. ವೃ. - “ಲೋಟೋ ಲಜ್ಜತ್‌ (3.4.85)” ಎಂಬ ಸೂತ್ರದಿಂದ, "ಲೋಟಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಲೋಟ್‌' "ಲ್‌' ಕಾರದ ಉತ್ತಮಪುರುಷಕ್ಕೆ "ಆಟ್‌' ಆಗಮವು ಬರುತ್ತದೆ. 
ಈ “ಆಟ್‌' ಸಹಿತವಾದ ಉತ್ತಮಪುರುಷವು "ಪಿತ ಗೆ ಸಮಾನವಾಗಿರುತ್ತದೆ. 

ಉತ್ತಮಪುರುಷ ಏಕವಚನದಲ್ಲಿ "ಮಿಪ್‌(ಮಿ)' ನ ಸ್ಥಾನದಲ್ಲಿ "ನಿ' ಆದೇಶವಾಗಿ 
ಬರುತ್ತದೆ ಎಂದು ಹೇಳಲಾಗಿದೆ. ಸ್ಥಾನಿವದ್ಭಾವದಿಂದ “ನಿ' ಗೆ ಪಿತ್ವ ಬ೦ದೇ ಬರುತ್ತದೆ. 
ಆದರೆ “ವಸ್‌' "ಮಸ್‌' ಗಳಿಗೂ ಅತಿದೇಶದಿಂದ ಪಿತ್ವ ಬರಬೇಕಾಗಿದೆ. ಅದಕ್ಕಾಗೆಯೇ 
ಪ್ರಕೃತ ಸೂತ್ರವು ಪವೃತ್ತವಾಗಿದೆ. “ಆಟ್‌' ಇದು "ಟಿತ್‌' ಆಗಿರೋಣದರಿಂದ (ಪರದಲ್ಲಿರುವ) 
ಪ್ರತ್ಯಯದ ಆದ್ಯವಯವವಾಗಿ ಬರುತ್ತದೆ. 

ವಿವರಣೆ: - ಭ್ವಾದಿ ಗಣದಲ್ಲಿ "ಆಟ್‌'ಆಗಮವು ಬಾರದಿದ್ದರೂ “ಅತೋದೀರ್ಫೋ 
ಯಣಿೆ” ಎಂಬಸೂತ್ರದಿಂದ ದೀರ್ಫ ಬಂದು ಭವಾನಿ, ಭವಾವ, ಭವಾಮ ಎಂದು 
ರೂಪಗಳು ಆಗಿಯೇ ಆಗುತ್ತವೆ. ಆದರೆ ಅದಾದಿಗಣ ಮತ್ತು ಜುಹೋತ್ಕಾದಿಗಣ 
ಮೊದಲಾದವುಗಳಲ್ಲಿ ಈ ಸೂತ್ರದ ಪ್ರಯೋಜನವು ಇದ್ದೇ ಇರುತ್ತದೆ. ಆದುದರಿಂದಲೇ 
ಅದಾನಿ, ಅದಾವ, ಅದಾಮ ಮತ್ತು ಜುಹವಾನಿ ಮೊದಲಾದ ರೂಪಗಳು "ಆಟ್‌' 
ಆಗಮದಿಂದ ಕೂಡಿ ಇಷ್ಟರೂಪಗಳ ಸಿದ್ಧಿಯಾಗಿರುತ್ತದೆ. 

ಹಿನ್ಯೋಃ ಉತ್ಪಂ ನ - ಇಕಾರೋಚ್ಚಾರಣ ಸಾಮರ್ಥ್ಯಾತ್‌ - "ಮಿ' ಮತ್ತು “ನಿ' 


488 ಲಘುಸಿದ್ಧಾಂತ ಕೌಮುದೀ 


ಗಳಲ್ಲಿರುವ “ಇ' ಕಾರಕ್ಕೆ “ಏರುಃ” ಎಂಬ ಸೂತ್ರದಿಂದ ಉತ್ಪವು ಬರುವುದಿಲ್ಲ. 
ಯಾಕೆಂದರೆ, ಉ-ಕಾರವು "ಆದೇಶವಾಗಿ ಬರಲೇಬೇಕಾಗಿದ್ದರೆ, ಆಗ ಬಃ ಯ ಸ್ಥಾನದಲ್ಲಿ 
“ನು' ವಿನ ಉಚ್ಚಾರಣೆಯನ್ನೂ ಮತ್ತು "ಹಿ' ಯ ಸ ಸ್ಥಾನದಲ್ಲಿ "ಹು' ವಿನ ಉಚ್ಚಾರಣವನ್ನೂ 
ಮಾಡಬೇಕಾಗಿತ್ತು. 


(ಗತಿ ಮತ್ತು ಉಪಸರ್ಗಗಳನ್ನು ವಿಧಿಸುವ ಸೂತ್ರ) 

ಸೂತ್ರ- 419.ತೇ ಪ್ರಾಗ್ಯಾತೋಃ (1.4.5೦) 

ವೃತಿಃ-ತೇ ಗತಿ-ಉಪಸರ್ಗ-ಸಂಜ್ಞಕಾಃ ಧಾತೋಃ ಪ್ರಾಗೇವ ಪ್ರಯೋಕ್ತವ್ಯಾಃ। 

ಪ. ಛೇ. - ತೇ, ಪ್ರಾಕ್‌, ಧಾತೋಃ 

ಅರ್ಥ- ಗತಿ ಸಂಜ್ಞೆ ಮತ್ತು ಉಪಸರ್ಗ ಸಂಜ್ಜೆಗಳುಳ್ಳ ಶಬ್ದಗಳನ್ನು ಧಾತುವಿಗೆ 
ಅವ್ಯವಹಿತ ಪೂರ್ವದಲ್ಲಿಯೇ ಉಪಯೋಗಿಸಬೇಕು. “ಉಪಸರ್ಗಾಃ ಕ್ರಿಯಾಯೋಗೇ” 
ಮತ್ತು “ಗತಿಶ್ಚ” ಮೊದಲಾದ ಸೂತ್ರಗಳಿಂದ ಯಾವ ಶಬ್ದಗಳಿಗೆ "ಗತಿ ಸ ಸ೦ಜ್ಞೆ ಬರುವದೋ, 
ಅವುಗಳನ್ನು ಧಾತುವಿನ ಪೂರ್ವದಲ್ಲಿಯೇ ಪ್ರಯೋಗಿಸಬೇಕು. 

ಉದಾ- 1. ಪ್ರ*ಹರತಿ-ಪ್ರಹರತಿ, 2. ಆ+ಹರತಿ- ಎಆಹರತಿ, 3. 
ಅನು--ಭವತಿ-ಅನುಭವತಿ. 

ವೇದಗಳಲ್ಲಿ ಮಾತ್ರ ಈ ಶಬ ಸಿಗಳನ್ನು (ಉಪಸರ್ಗ ಮತ್ತು ಗತಿ) ಪರದಲ್ಲಿಯೂ, 
"ವ್ಯವಹಿತವಾಗಿಯೂ ಇ ಪ್ರಯೋಗಿಸಲಾಗಿರುವುದು' ಸೂ ತ್ರಗಳಿಂದ ತಿಳಿದು ಬರುತ್ತದೆ. 
(ಇದಕ್ಕೆ ಉದಾಹರಣೆಯನ್ನು ಗ್ರಂಥಾಂತರಗಳಿಂದ ನೋಡುಕೊಳ್ಳಬೇಕು.) 

(ಣತ್ವವನ್ನು ವಿಧಿಸುವ ಸೂತ್ರ) 

ಸೂತ್ರ- 42೦. ಆನಿ ಲೋಟ್‌ (8.4.16) 

ವೃತ್ತಿಃ-ಉಪಸರ್ಗಸ್ಥಾತ್‌ ನಿಮಿತ್ತಾತ್‌ ಪರಸ್ಕ ಲೋಟ್‌ ಆದೇಶಸ್ಯ ಆನಿ ಇತ್ಯಸ್ಯ 
ನಸ್ಕ ಣ್‌ ಸ್ಯಾತ್‌। ಪ್ರಭವಾಣಿ 

ವಾ| 1. ದುರಃ ಷತ್ವ-ಣತ್ವಯೋಃ ಉಪಸರ್ಗತ ತ್ವ ಪ್ರತಿಷೇಧೋ ವಾಚ್ಯಃ। 

2.ವಾ॥ ಅನ್ನಃ ಶಬ್ದಸ್ಯ ಆಜ್‌ -ಕಿ -ವಿಧಿ ಣತ್ವೇಷು ಉಪ ಸರ್ಗತ್ವಂ ವಾಚ್ಯಮ್‌॥ 

ಅ.ವೃ. “ಅಸಮಾಸೇಇಪಿ ನೋಪದೇಶಸ್ಯ” ಎಂಬ ಸೂತ್ರದಿಂದ, "ಉಪಸರ್ಗಾತ್‌' 
ಎಂಬ ಪದವೂ. “ಅಟ್ಕುಪ್ವಾಜ್‌ ನುಮ್‌ ವ್ಯವಾಯೇಷಪಿ” ಎ೦ಬ ಪೂರ್ಣ ಸೂತ್ರವು 
ಹಾಗೆಯೇ “ರಷಾಭ್ಯಾಮ್‌ ನೋ ಣಃ ಸಾಮಾನಪದೇ” ಎಂಬ ಸೂತ್ರವೂ 
ಅನುವ ೈತ್ತವಾಗುತ್ತವೆ. 

ಅರ್ಥ- ಉಪಸರ್ಗದಲ್ಲಿರುವ ನಿಮಿತ್ತಕ್ಕಿಂತ ಪರದಲ್ಲಿರುವ "ಲೋಟ್‌' "ಲ್‌' ಕಾರದ 
ಆದೇಶವಾಗಿರುವ "ಆನಿ' ಎಂಬ ಶಬ್ದದಲ್ಲಿರುವ "ನ್‌ ಕಾರಕ್ಕೆ "ಣ್‌' ಕಾರವು ಆದೇಶವಾಗಿ 


ಬರುತ್ತದೆ. ಣತ್ವವನ್ನು ವಿಧಿಸುವ ಸೂ ತ್ರಗಳು ಅಷ್ಟಾಧ್ಯಾಯೀಯಲ್ಲಿ 8ನೇ ಅಧ್ಯಾಯದ 
4ನೇ 'ಪಾದದಲ್ಲಿದೆ. ಅಂದರೆ ತ್ರಿಪಾದಿಯಲ್ಲಿದೆ ವಡ. ಅರ್ಥ. “ರಷಾಭ್ಯಾಮ್‌' ನೋ 


ತಿ೫ನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 489 


ಣಃ ಸಮಾನಪದೇ”(8.4.1) ಮತ್ತು “ಅಟ್ಟುಪ್ವಾಜ್‌ ನುಮ್‌ ವ್ಯವಾಯೇಃಪಿ” ಎಂಬ 
ಸೂತ್ರಗಳಿಂದ ಣತ್ವ ಪ್ರಕರಣವು ಆರಂಭವಾಗುತ್ತದೆ. "ನ್‌' ಕಾರಕ್ಕೆ "ಹ್‌' ಕಾರವು 
ಬರುವದಕ್ಕೆ ರೇಫ, ಷ್‌ ಕಾರಗಳು ನಿಮಿತ್ತವಾಗಿರುತ್ತವೆ. "ಯ ವರ್ಣಾತ್‌ ನಸ್ಯ ಣತ್ವಂ 
ವಾಚ್ಯಮ್‌' ಎಂಬ ವಾರ್ತಿಕದಿಂದಲೂ “ಯ” ವರ್ಣಕ್ಕೂ ಣತ್ವದ ನಿಮಿತ್ತ ಬರುತ್ತದೆ. 
ಹೀಗಾಗಿ ರೇಫ, ಷ ಕಾರ, ಯ ಕಾರಗಳು ಣತ್ವವಾಗುವದಕ್ಕೆ ನಿಮಿತ್ತಗಳಾಗಿರುತ್ತವೆ. 
ಈ ಣತ್ವ ವಿಧಾಯಕ ಸೂತ್ರದ ವೃತ್ತಿಯಲ್ಲಿ “ಉಪಸರ್ಗಸ್ಥ ನಿಮಿತ್ತ' ಎಂಬ ಪದವು 
ಇದೆ. ಇದರ ಅರ್ಥವೇನೆಂದರೆ ನಿಮಿತ್ತವು (ರೇಫ,ಷ ಕಾರ ಮತ್ತು ಯ ಕಾರಗಳು) 
ಪೂರ್ವದಲ್ಲಿ ಇರಬೇಕು. “ಅಟ್ಕುಪ್ವಾಜ್‌ ನುಮ್‌ ವ್ಯವಾಯೇಇಪಿ” ಎಂಬ ಸೂತ್ರವು 
"ನಿಮಿತ್ತ ವರ್ಣಗಳ ಅವ್ಯವಹಿತ ಪರವಾಗಿಯೇ "ನ್‌' ಕಾರವು ಇರಬೇಕೆಂಬ 
ನಿರ್ಬಂಧವನ್ನು ದೂರ ಮಾಡಿದೆ'. ಅಂದರೆ "ಅಟ್‌' ಪ್ರತ್ಯಾಹಾರಾ೦ತರ್ಗತ ವರ್ಣಗಳು, 
“ಕ' ವರ್ಗ, "ಪ' ವರ್ಗ, "ಆಜ್‌' ಮತ್ತು ನುಮ್‌ ಪ್ರತ್ಯಯಗಳಲ್ಲಿರುವ ವರ್ಣಗಳಲ್ಲಿ 
ಎಲ್ಲ ವರ್ಣಗಳೂ ಅಥವಾ ಕೆಲವು ವರ್ಣಗಳು ವ್ಯವಹಿತವಾಗಿ ಇದ್ದರೂ ಣತ್ವ 
ಬರುತ್ತದೆ ಎಂದು ಹೇಳುತ್ತದೆ. ಈ ವರ್ಣಗಳನ್ನು ಬಿಟ್ಟು ಬೇರೆ ಯಾವದೇ ಒಂದು 
ವರ್ಣವು ಮಧ್ಯದಲ್ಲಿದ್ದರೂ, ಣತ್ವ ಬರುವುದಿಲ್ಲ. “ಆನಿ ಲೋಟ್‌” ಎಂಬ ಸೂತ್ರದ 
ಪ್ರಕಾರ "ಲ್‌' ಕಾರದ ಆದೇಶವಾದ "ಮಿಪ್‌' ನಲ್ಲಿರುವ "ಮಿ' ಗೆ "ನಿ' ಎಂಬ ಆದೇಶ 
ಬಂದಿದೆ. ಮತ್ತು "ಆಟ್‌' ಆಗಮವೂ ಅದ್ಯವಯವವಾಗಿ ಬಂದಿದೆಯಾದ್ದರಿಂದ 
“ಆನಿ' ಎ೦ದು ಆಗಿದೆ. ಇದರಲ್ಲಿ ಇರುವ "ನ್‌' ಕಾರಕ್ಕೆ ಣತ್ನವು ಬಂದಿದೆ. 

ಉದಾ- ಪ್ರ.ಭವಾನಿ-ಪ್ರಭವಾಣಿ. 

ಉಪಸರ್ಗಪೂರ್ವಕ ಭೂ ಧಾತುವಿನ ನಂತರ "ಲೋಟ್‌”'ಲ್‌' ಕಾರದಲ್ಲಿ "ಮಿಪ್‌' 
ಆದೇಶ ಬಂದು ಅದಕ್ಕೆ "ಆನಿ' ಎಂಬ ಅಭಿನವ ಆಖ್ಯಾತಪ್ರತ್ಯಯವು ಆದೇಶವಾಗಿ 
ಬಂದು ಪ್ರಭವಾನಿ ಎಂದಿದ್ದಾಗ, ಪೂರ್ವದಲ್ಲಿರುವ ಉಪಸರ್ಗವಾದ 'ಪ್ರ' ದಲ್ಲಿ ರೇಫ 
ಇರುವುದರಿಂದ ಪರದಲ್ಲಿರುವ "ನ್‌' ಕಾರಕ್ಕೆ ಣತ್ವ ಬ೦ದು ಪ್ರಭವಾಣಿ ಎಂದಾಗಿದೆ. 

ವಾ। ದುರಃಷತ್ವ-ಣತ್ವಯೋಃ ಉಪಸರ್ಗತ್ವ ಪ್ರತಿಷೇಧೋ ವಾಚ್ಯಃ - 

ದುರ್‌ ಎಂಬ ಉಪಸರ್ಗವನ್ನು ಷತ್ವ ಮತ್ತು ಣತ್ವಗಳ ಕಾರ್ಯಗಳನ್ನು ಮಾಡುವಾಗ 
ಇಲ್ಲಿ ಮಾತ್ರ ಉಪಸರ್ಗತ್ವವನ್ನು ಕಳೆದುಕೊಳ್ಳುತ್ತದೆ (ನಿಷೇಧಿಸಲಾಗಿದೆ). “ಉಪಸರ್ಗಾಃ 
ಕ್ರಿಯಾಯೋಗೇ” ಎಂಬ ಸೂತ್ರದಿಂದ "ದುರ್‌' ಎಂಬುದಕ್ಕೆ ಉಪಸರ್ಗ ಸಂಜ್ಞೆ 
ಬಂದರೂ, ಈ ವಾರ್ತಿಕದಿಂದ ಈ ಪ್ರಕೃತ ಸಂದರ್ಭದಲ್ಲಿ ಮಾತ್ರ "ಸ್‌' ಕಾರಕ್ಕೆ 
ಷತ್ವವನ್ನು ಮಾಡುವದಾಗಲೀ, "ನ್‌' ಕಾರಕ್ಕೆ ಣತ್ವವನ್ನು ಮಾಡುವದಾಗಲೀ 
ನಿಷೇಧಿಸಲಾಗಿದೆ. 

ಉದಾ-1. ದುರ್‌4ಸ್ಥಿತಿಃವದುಃಸ್ಥಿತಿಃ ಎಂಬಲ್ಲಿ “ಉಪಸರ್ಗಾತ್‌ ಸುನೋತಿ- 
ಸುವತ್‌...” ಎ೦ಬ ಸೂತ್ರದಿಂದ ಷತ್ವ ಬರಬೇಕಾಗಿತ್ತು. ಅದು ಇಲ್ಲಿ ಬಾಧಿತವಾಗಿದೆ. 

ಉದಾ-2 ದುರ್‌+ಭವಾನಿ-ದುರ್ಭವಾನಿ “ಆನಿ ಲೋಟ್‌” ಎಂಬ ಸೂತ್ರದಿಂದ 
ಉಪಸರ್ಗವಾಗಿ ಇದನ್ನು ಭಾವಿಸಬಾರದು ಎಂಬುದಕ್ಕಾಗಿ ಈ ವಾರ್ತಿಕವು ಹೊರಟಿದೆ, 


490 ಲಘುಸಿದ್ಧಾಂತ ಕೌಮುದೀ 


ವಾ।-2. ಅನ್ನಃ ಶಬ್ದ ಸ್ಯ ಆಜ್‌-ಕಿ -ವಿಧಿ ಣತ್ವೇಷು ಉಪಸರ್ಗತ್ವಂ ವಾಚ್ಯಮ್‌- 

ಆಜ್‌ ಪತ್ಯಯವನ್ನು ವಿಧಿಸುವಾಗಲೂ "8 ಪ್ರತ್ಯಯವನ್ನು ವಿಧಿಸುವಾಗಲೂ 
ಣತ್ವವನ್ನು ಎಧಿಸುವಾಗಲೂ “ಅನ್ತರ್‌' ಶಬ್ದವನ್ನು ಉಪಸರ್ಗವಾಗಿ ಭಾವಿಸಬೇಕು. 
“ಅನ್ನರ್‌' ಶಬ್ದವು ಪ್ರಾದಿಗಳಲ್ಲಿ ಇಲ್ಲ. ಇದಕ್ಕೆ ಉಪಸರ್ಗತ್ವವು ಬರಬೇಕಾಗಿದೆ. ಮೇಲೆ 
ಹೇಳಿದ ಮೂರು ವಿಧಿಗಳಲ್ಲೂ “ಅನ್ನರ್‌' ಶಬ್ದ ಕ ಉಪಸರ್ಗತ್ವವನ್ನು ಕಲ್ಪಿಸಿದರೆ ಮಾತ್ರ 
ಕೆಲವು ರೂಪಗಳು ಸಿದ್ಧಿಸುತ್ತವೆ. 

ಉದಾ- ಅನ್ತರ್‌--ಭವಾನಿ-ಅನ್ವರ್ಭವಾಣಿ. ಉಪಸರ್ಗಗಳಿಗೆ ಮಾತ್ರ ಣತ್ಸವು 
ಸಿದ್ಧಿಸುತ್ತದೆ ಎಂದು ಪ್ರಕೃತ “ಆನಿ ಲೋಟ್‌” ಎಂಬ ಸೂತ್ರವು ಹೇಳುತ್ತದೆ. ಆದ್ದರಿಂದ 
ಅನ್ವರ್‌ ಶಬ್ದ ಕ್ಕ ಉಪಸರ್ಗದ ಕಲ್ಪನೆಯನ್ನು ಈ ವಾರ್ತಿಕವು ಮಾಡಿದೆ. 


(ಸ್‌ ಕಾರ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ- 421. ನಿತ್ಯಂ ಹೆತಃ (3.4.19) 

ವೃತ್ತಿಃ-ಸಕಾರಾನ್ತಸ್ಯ ಜಿತ್‌ ಉತ್ತಮಸ್ಕ ನಿತ್ಯಂ ಲೋಪಃ (21) ಅಲೋಂನ್ತ್ರ ಸೈ 

ತಿ ಸಲೋಪಃ। ಭವಾವ। ಭವಾಮ। 

ಅ. ವೃ- “ಸ ಉತ್ತಮಸ್ಯ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. ಹಾಗೆಯೇ 
“ಇತಶ್ಚ ಲೋಪಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ "ಕೋಪ ಎಂಬ ಪದವು 
ಅನುವೃತ್ತವಾಗುತ್ತದೆ. "ಸಃ ಎಂಬುದು ಷಷ್ಟ್ಯನ್ತ ಏಕವಚನ. ಇದು ಉತ್ತಮಸ್ಕ ಎಂಬುದಕ್ಕೆ 
ವಿಶೇಷಣವಾಗಿದೆ. ಅದುದರಿಂದ “ಯೇನವಿಧಿಸ್ತದನ್ನಸ್ಯ” ಎ೦ಬ ಸೂತ್ರದಿಂದ 
ತದನ್ತವಿಧಿಯನ್ನು ಮಾಡಿದಾಗ, "ಸ್‌' ಕಾರಾನ್ತವಾಗುತ್ತದೆ. 

ಅರ್ಥ- ಜಿತ್‌ ಆದ "ಲ್‌'ಕಾರದ ಉತ್ತಮ ಪುರುಷದ ಅಂತ್ಯ “ಸ್‌” ಕಾರಕ್ಕೆ 
ಲೋಪವು ಬರುತ್ತದೆ. “ವಸ್‌, ಮತ್ತು "ಮಸ್‌' ಇವುಗಳಿಗೆ ಪೂರ್ಣವಾಗಿ ಲೋಪ 
ಬರಬೇಕಾಗಿತ್ತು. ಆದರೆ “ಅಲೋಂನ್ರ ಸೆ, ಎಂಬ ಸೂತ್ರದ ಪ್ರಕಾರ ಅನ್ರ್ಯ ವರ್ಣವಾದ 
"ಸ್‌' ಕಾರಕ್ಕೇನೇ ಲೋಪವು ಬರುತ್ತದೆ. 

ಉದಾ- ಭವಾವ, ಭವಾಮ - ಭೂ ಧಾತುವಿನ ನಂತರ ಇರುವ "ಲೋಟ್‌' 
"ಲ್‌'ಕಾರದ ಉತ್ತಮ ಪುರುಷ ದ್ವಿವಚನಕ್ಕೆ ವಸ್‌ ಆದೇಶವು ಬರುತ್ತದೆ. “ಆಡುತ್ತಮಸ್ಯ 
ಹಚ್ಚ” ಎಂಬ ಸೂತ್ರದಿಂದ "ಆಟ್‌(ಆ)' ಆಗಮವೂ ಬರುತ್ತದೆ. ಇದು “ಟಿತ್‌' ಆಗಿ 
ಇರೋಣದರಿಂದ "ವಸ್‌' ಪ್ರತ್ಯಯಕ್ಕೆ ಆದ್ಯವಯವಾಗಿ ಬರುತ್ತದೆ. ಆಗ ಭೂ.-ಆವಸ್‌ 
ಎಂದಾಗುತ್ತದೆ. ಸಾರ್ವಧಾತುಕ ಸಂಜ್ಞೆ ಬ೦ದಮೇಲೆ “ಶಪ್‌(ಅ)' ವಿಕರಣಪ್ರತ್ಯಯ 
ಬಂದು, ಗುಣ ಮತ್ತು ಅವಾದೇಶ ಗಳು ಬಂದಮೇಲೆ ಭವ4ಆವಸ್‌ ಎಂದಾಗುತ್ತದೆ. 
ಈ ಎರಡು ಶಬ್ದಗಳಿಗೆ "ವರ್ಣದೀರ್ಫ ಸಂಧಿಯಾಗಿ ಭವಾವಸ್‌ ಎಂದಾಗುತ್ತದೆ. 
ನಂತರ "ಸ್‌' ಕಾರಕ್ಕೆ ಪ್ರಕೃತ ಸೂತ್ರದಿಂದ ಲೋಪ ಬಂದು ಭವಾವ ಎಂದು 
ರೂಪವಾಗುತ್ತದೆ. ಇದೇರೀತಿಯಲ್ಲಿ ಉತ್ತಮ ಪುರುಷ ಬಹುವಚನದಲ್ಲಿ ಭವಾಮ 
ಎ೦ದು ರೂಪವಾಗುತ್ತದೆ. 


ತಿಣನ್ಹೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 491 


(ಲಣ”್‌ "ಲ್‌' ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ- 422. ಅನದ್ಯತನೇ ಲಕ್‌ (9.2.11) 
ವೃತ್ತಿಃ-ಅನದ್ಯತನಭೂತಾರ್ಥವೃತ್ತೇಃ ಧಾತೋಃ ಲಜ್‌ ಸ್ಯಾತ್‌। 
ಅ. ವ್ಯ- “ಭೂತೇ”, “ಧಾತೋಳ”, “ಪ್ರತ್ಯಯಃ”, “ಪರಶ” ಇವು ಅಧಿಕಾರ 
ಚ 
ಸೂತ್ರಗಳಾಗಿವೆ. 
ಅರ್ಥ- ಅನದ್ಯತನವಾದ ಭೂತ ಕಾಲದಲ್ಲಿ ಧಾತುವಿನ ಪರದಲ್ಲಿ "ಲಜ್‌' "ಲ್‌' 
ಕಾರವು ಬರುತ್ತದೆ. ಅನದ್ಯತನದ ಬಗ್ಗೆ ವಿಸ್ತಾರವಾಗಿ ಈ ಪ್ರಕರಣದ ಆರಂಭದಲ್ಲಿ 
ಕಾಲವಾಚಕಗಳ ಬಗ್ಗೆ ಹೇಳುವಾಗ ಹೇಳಲಾಗಿದೆ. 


(ಅಟ್‌ ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ- 429.ಲುಣಕ್‌-ಲರ೯್‌್‌-ಲೃಷ್ಟ್ವ್ವಡುದಾತ್ತಃ (6.4.71) 

ವೃತ್ತಿಃ-ಎಷು ಅಂಗಸ್ಯ ಅಟ್‌ ಸ್ಯಾತ್‌। 

ಪ. ಛೇ. - ಲುಜ್‌-ಲಜ್‌-ಲೃಜ್ಜು, ಅಟ್‌, ಉದಾತ್ತಃ। 

ಅ. ವೃ.- “ಅಜ್ಞಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥಃ- ಲುಜ್‌,ಲಜ್‌,ಲೃಜ್‌ "ಲ್‌' ಕಾರಗಳು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ 
ಧಾತುವಿನ ಅಜ್ಗಕ್ಕೆ "ಅಟ್‌' ಆಗಮವು ಬರುತ್ತದೆ. ಇದು "ಟಿತ್‌' ಆಗಿರೋಣದರಿಂದ 
ಧಾತುವಿಗೆ ಆದ್ಯವಯವವಾಗಿ ಬರುತ್ತದೆ. ಯಾವುದು "ಟಿತ್‌' ಆಗಿರುತ್ತದೋ ಅದು 
ಉದಾತ್ತ ಸ್ವರವುಳ್ಳದ್ದಾಗಿಯೂ ಇರುತ್ತದೆ. 

(ಚೆತ್‌ "ಲ್‌' ಕಾರದ ಪರಸ್ಕೈಪದದ “ಇ' ಕಾರಾನ್ತದ 
ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 424.ಇತಶ್ಚ (32.4.100೦) 

ವೃತ್ತಿಃ-ಜಿತೋ ಲಸ್ಕ ಪರಸ್ಕೈಪದಂ ಇಕಾರಾನ್ತಂ ಯತ್‌ ತದನ್ತಸ್ಯ ಲೋಪಃ 
ಅಭವತ್‌ಅಭವತಾಮ್‌। ಅಭವನ್‌। ಅಭವಃಅಭವತಮ್‌। ಅಭವತ। ಅಭವಮ್‌। ಅಭವಾವ। 
ಅಭವಾಮ। 

ಪ. ಛೇ. - ಇತಃ, ಚ। 

ಅ.ವೃ.- “ನಿತ್ಯಂ ಜಿತಃ” ಎಂಬ ಸೂತ್ರದಿಂದ “ಜಿತಃ' ಎಂಬ ಪದವೂ, ಹಾಗೆಯೇ 
“ಇತಶ್ಚ ಲೋಪಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ ಲೋಪಃ, ಪರಸ್ಕೈಪದೇಷು 
ಎಂಬ ಎರಡು ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಜಿತ್‌' "ಲ್‌' ಕಾರಕ್ಕೆ ಪರಸ್ಕೈಪದದಲ್ಲಿ ಹ್ರಸ್ವ "ಇ' ಕಾರಾನ್ತ ಶಬ್ದ ಬಂದರೆ 
ಅದರ ಅನ್ರ್ಯ "ಇ' ಕಾರಕ್ಕೆ ಲೋಪವು ಬರುತ್ತದೆ. 

ಉದಾ- ಅಭವತ್‌- "ಭೂ' ಧಾತುವಿನ ನಂತರ ಅನದ್ಯತನ ಭೂತಕಾಲಾರ್ಥದಲ್ಲಿ 


492 ಲಘುಸಿದ್ಧಾಂತ ಕೌಮುದೀ 


“ಅನದ್ಯತನೇ ಲಜ್‌” ಎಂಬ ಸೂತ್ರದಿಂದ “ಲಜ್‌' "ಲ' ಕಾರ ಬಂದು ಲುಜ್‌- 
ಲಜ್‌-ಲ ೃಜ್ಞ್ಞ್ವಡುದಾತ್ರಃ” ಎಂಬ ಸೂತ್ರದಿಂದ ಧಾತುವಿಗೆ ಆದ್ಯವಯವವಾಗಿ “ಅಟ್‌(ಅ)' 
ಆಗಮವು ಬಂದು ಅದಕ್ಕೆ ಪ್ರಥಮಪುರುಷ ಏಕವಚನದಲ್ಲಿ "ತಿಪ್‌(ತಿ)' ಆದೇಶ ಬಂದಾಗ, 
ಅಭೂತಿ ಎಂದಿರುತ್ತದೆ. “ತಿ' ಗೆ ಸಾರ್ವಧಾತುಕ ಸಂಜ್ಞೆ ಬಂದಮೇಲೆ "ಶಪ್‌(ಅ)' 
ಬಂದು ಅಭೂ--ಅತ 8 ಎಂದಿದ್ದಾಗ, “ಸಾರ್ವಧಾತುಕಾರ್ಧ-ಧಾತುಕಯೋಃ” ಎಂಬ 
ಸೂತ್ರದಿಂದ “ಇಗನ್ನ' ಅಜ್ಗ(ಊ ಕ್ಕೆ ಗುಣ-ಅವಾದೇಶಗಳು ಬಂದು ಅಭವತಿ 
ಎಂದಿರುತ್ತದೆ. “ಇತತ” ಎಂಬ ಸೂತದಿಂದ " ಇ' ಕಾರಕ್ಕೆ ಲೋಪ ಬಂದು "ಅಭವತ್‌" 
ಎಂಬ ರೂಪವು ಸಿದ್ಧವಾಗುತ್ತದೆ. 


ಉದಾ- ಆಬಾ ಭೂ ಧಾತುವಿನ ನಂತರ “ಅನದ ೈತನೇ ಲಜ್‌” ಎಂಬ 
ಸೂತ್ರದಿಂದ ಲಜ್‌ "ಲ್‌'ಕಾರ ಬಂದು, ಧಾತುನಿನ ಆದ್ರ [ವಯವಕ್ಕೆ ಅಡಾಗಮ(ಅ), 
ಮತ್ತು ಪ್ರಥಮಪುರುಷ ದ್ವಿವಚನಕ್ಕೆ “ತಸ್‌' (ಮೂಲ ಆಖ್ಯಾತ ಪ್ರತ್ಯಯ) ಬಂದಮೇಲೆ, 
ಸಾರ್ವೆಧಾತುಕ ಸಂಜ್ಞೆ ಬಂದು “ಶಪ್‌(ಅ) ಪ್ರತ್ನ [ಯವನ್ನು ಸೇರಿಸಿದಾಗ, ಗುಣ, 
ಅವಾದೇಶಗಳು ಬಂದು. ಅಭವ್‌4ಅ4ತಸ್‌ ಎಂದಿರುತ್ತದೆ. “ತ್ಸ -ಥಸ್‌-ಥ-ಮಿಪಾಮ್‌ 
ತಾಮ್‌-ತಮ್‌ ತಾಮಃ” ಎಂಬ ಸೂತ್ರದಿಂದ “ಸ್‌ ಗ್ಗ ಅಭಿನವ ಆಖ್ಯಾತ ಪ್ರತ್ಯಯವಾದ 
“ತಾಮ್‌' ಆದೇಶ ಬಂದು, ಅಭವತಾಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 


ಉದಾ- ಅಭವನ್‌-ಪ್ರಥಮ ಪುರುಷ ಬಹುವಚನದಲ್ಲಿ- ತ ಧಾತುವಿನ ನಂತರ 
ಲಜ್‌ "ಲ್‌' ಕಾರ ಬಂದಮೇಲೆ, ಧಾತುವಿನ ಆದ್ಯವಯವವಾಗಿ ಅಡಾಗಮ(ಅ) 
ಬಂದು, ಮೂಲ ಆಖ್ಯಾತ ಪ್ರತ್ಯಯವಾದ "ರು' ನಲ್ಲಿರುವ "ರ್‌" ಗೆ "ಅನ್‌' ಆದೇಶ 
ಬಂದು, ಅಭೂ4ಅನ್‌4ಇ ಎಂದಿರುತ್ತದೆ. “ಶಪ್‌(ಅ)' ಪ್ರತ್ಯಯವನ್ನು ಧಾತುವಿನ 
ನಂತರ ಸೇರಿಸಿದಾಗ ಅಭೂ* ಅ. ಅನ್‌-ಇ ಎಂದಿರುತ್ತದೆ. ಗುಣ, ಅಪಾದೇಶಗಳು 
ಬಂದು, ಅಭವ--ಅನ್ತಿ ಎಂದಾಗುತ್ತದೆ. “ತಿತೋಗುಣೇ” ಎಂಬ ಸೂತ್ರದಿಂದ ಪರರೂಪ 
ಬಂದು ಅಭವನ್ತಿ ಎಂದು ರೂಪವಾಗುತ್ತದೆ. "ತ್‌ ತನ ಣಿ ಕಾರಕ್ಕೆ ಪ್ರಕೃತ 
ಸೂತ್ರದಿಂದ ಲೋಪ ಬಂದು ಅಭವನ್‌ ಎಂದಾಗುತ್ತದೆ “ಸಂಯೋಗಾನ್ನಸ್ಯ ರೋಪ್‌” 
ಎ೦ಬ ಸೂತ್ರದಿಂದ “ತ್‌' ಕಾರಕ್ಕೆ ಲೋಪ ಬಂದು ಅಭವನ್‌ ಎಂಬ ರೂಪವು 
ಸಿದ್ಧವಾಗುತ್ತದೆ. 


ಉದಾ- ಅಭವಃ- ಮಧ್ಯಮಪುರುಷ ಏಕವಚನದಲ್ಲಿ - ಭೂ ಧಾತುವಿನ ಮೇಲೆ 
ಹಿಂದಿನಂತೆ ಲಜ್‌ "ಲ್‌' ಕಾರ ಬಂದಮೇಲೆ, ಧಾತುವಿನ ಆದ್ಯವಯವಾಗಿ ಅಡಾ(ಅ)ಗಮ 
ಬಂದು, ಲಾದೇಶವಾದ "ಸಿಪ್‌(ಇ)' ಬಂದು, ಸಾರ್ವಧಾತುಕ ಸಂಜ್ಞೆಯನ್ನು 
ಪಡೆದಮೇಲೆ, "ಶಪ್‌(ಅ)' ಪ್ರತ್ಯಯವನ್ನು ಧಾತುವಿನ ನಂತರ ಸೇರಿಸಿದಾಗ” ಗುಣ. 
ಅವಾದೇಶಗಳು ಬಂದು, ಅಭವ್‌.- ಅಸ್ಸಿ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ಇ 
ಕಾರಕ್ಕೆ ಲೋಪ ಬಂದು, ಅಭವಸ್‌ ಎಂದಾಗುತ್ತದೆ. ಸ ಕಾರಕ್ಕೆ ರುತ್ವ-ವಿಸರ್ಗಗಳು 
ಬಂದು ಅಭವಃ ಎಂದು ರೂಪವು ಸಿದ್ಧವಾಗುತ್ತದೆ. 


ಉದಾ- ಅಭವತಮ್‌- ಮಧ ಮಪುರುಷ ದ್ವಿವಚನದಲ್ಲಿ -ಭೂ ಧಾತುವಿನ ಮೇಲೆ 


ತಿಣನ್ತೇ ಛ್ವಾದಯಃ ಪರಸ್ಥೈಪದಿ ರೂಪಗಳು 493 


ಹಿ೦ದಿನಂತೆ ಲಜ್‌ "ಲ್‌' ಕಾರ ಬ೦ದಮೇಲೆ, ಧಾತುವಿನ ಆದ್ಯವಯವಾಗಿ ಅಡಾ(ಅ)ಗಮ 
ಬಂದು, ಲಾದೇಶವಾದ "ಥಸ್‌' ಬಂದು, ಸಾರ್ವಧಾತುಕ ಸಂಜ್ಞೆಯನ್ನು ಪಡೆದಮೇಲೆ, 
“ಶಪ್‌(ಅ)' ಪ್ರತ್ಯಯವನ್ನು ಧಾತುವಿನ ನಂತರ ಸೇರಿಸಿದಾಗ, ಗುಣ, ಅವಾದೇಶಗಳು 
ಬಂದು, ಅಭವ್‌-- ಅ ಥಸ್‌ ಎಂದಿದ್ದಾಗ, “ತಸ್‌-ಥಸ್‌-ಥ-ಮಿಪಾಮ್‌ ತಾಮ್‌- 
ತಮ್‌ ತಾಮಃ" ಎಂಬ ಸೂತ್ರದಿಂದ ಥಸ್‌ ಗೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
“ತಮ್‌” ಆದೇಶ ಬಂದು, ಅಭವತಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಭವತ - ಮಧ್ಯಮಪುರುಷ ಬಹುವಚನದಲ್ಲಿ - ಭೂ ಧಾತುವಿನ 
ಮೇಲೆ ಹಿಂದಿನಂತೆ ಲಜ್‌ "ಲ್‌' ಕಾರ ಬಂದಮೇಲೆ, ಧಾತುವಿನ ಆದ್ಯವಯವವಾಗಿ 
ಅಡಾ(ಅ)ಗಮ ಬಂದು, ಲಾದೇಶವಾದ "ಥ' ಬಂದು, ಸಾರ್ವಧಾತುಕ ಸಂಜ್ಞೆಯನ್ನು 
ಪಡೆದಮೇಲೆ, "ಶಪ್‌(ಅ)' ಪ್ರತ್ಯಯವನ್ನು ಧಾತುವಿನ ನಂತರ ಸೇರಿಸಿದಾಗ, ಗುಣ, 
ಅವಾದೇಶಗಳು ಬಂದು, ಅಭವ್‌4+ಅ+ಥ ಎಂದಿದ್ದಾಗ, “ತಸ್‌-ಥಸ್‌-ಥ-ಮಿಪಾಮ್‌ 
ತಾಮ್‌-ತಮ್‌ ತಾಮಃ” ಎಂಬ ಸೂತ್ರದಿಂದ "ಥಸ್‌' ಗೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
ತ ಆದೇಶ ಬಂದು, ಅಭವತ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಭವಮ್‌ - ಉತ್ತಮ ಪುರುಷ ಏಕವಚನದಲ್ಲಿ -ಭೂ ಧಾತುವಿನ 
ಮೇಲೆ ಹಿ೦ದಿನಂತೆ ಲಜ್‌ "ಲ್‌' ಕಾರ ಬ೦ದಮೇಲೆ, ಧಾತುವಿನ ಆದ್ಯವಯವವಾಗಿ 
ಅಡಾ(ಅ)ಗಮ ಬಂದು, ಲಾದೇಶವಾದ "ಮಿಪ್‌(ಮಿ)' ಬಂದು, ಸಾರ್ವಧಾತುಕ 
ಸಂಜ್ಞೆಯನ್ನು ಪಡೆದಮೇಲೆ, "ಶಪ್‌(ಅ)' ಪ್ರತ್ಯಯವನ್ನು ಧಾತುವಿನ ನಂತರ ಸೇರಿಸಿದಾಗ, 
ಗುಣ, ಅವಾದೇಶಗಳು ಬಂದು, ಅಭವ್‌.- ಅ-ಮಿ ಎಂದಿದ್ದಾಗ, “ತಸ್‌-ಥಸ್‌-ಥ- 
ಮಿಪಾಮ್‌ ತಾಮ್‌-ತಮ್‌ ತಾಮಃ” ಎಂಬ ಸೂತ್ರದಿಂದ ಮಿ-ಗೆ ಅಭಿನವ ಆಖ್ಯಾತ 
ಪ್ರತ್ಯಯವಾದ ಅಮ್‌ ಆದೇಶ ಬಂದು, ಅಭವ4ಆಮ್‌ ಎಂದಿದ್ದಾಗ, “ಅತೋ ಗುಣೇ” 
ಎಂಬುದರಿಂದ ಪರರೂಪ ಬಂದು ಅಭವಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಭವಾವ- ಉತ್ತಮ ಪುರುಷ ದ್ವಿವಚನದಲ್ಲಿ -ಭೂ ಧಾತುವಿನ ಮೇಲೆ 
ಹಿಂದಿನಂತೆ ಲಜ್‌ "ಲ್‌' ಕಾರ ಬಂದಮೇಲೆ, ಧಾತುವಿನ ಆದ್ಯವಯವವಾಗಿ 
ಅಡಾ(ಅ)ಗಮ ಬಂದು, ಲಾದೇಶವಾದ "ವಸ್‌' ಬಂದು, ಸಾರ್ವಧಾತುಕ ಸಂಜ್ಞೆಯನ್ನು 
ಪಡೆದಮೇಲೆ, “ಶಪ್‌(ಅ)' ಪ್ರತ್ಯಯವನ್ನು ಧಾತುವಿನ ನಂತರ ಸೇರಿಸಿದಾಗ, ಗುಣ, 
ಅವಾದೇಶಗಳು ಬಂದು, ಅಭವ್‌* ಅ ವಸ್‌ ಎಂದಿದ್ದಾಗ, “ಅತೋದೀರ್ಫೋ 
ಯಣ” ಎಂಬ ಸೂತ್ರದಿಂದ ಮೊದಲನೇ "ವ'ಕಾರೋತ್ತರ “ಅ” ಕಾರಕ್ಕೆ ದೀರ್ಫ 
ಬಂದು ಅಭವಾವಸ್‌ ಎಂದಾಗುತ್ತದೆ. "ಸ್‌' ಕಾರಕ್ಕೆ “ನಿತ್ಯಮ್‌ ಜಿತಃ” ಎಂಬ ಸೂತ್ರದಿಂದ 
ಲೋಪ ಬಂದು ಅಭವಾವ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಭವಾಮ- ಉತ್ತಮ ಪುರುಷ ಬಹುವಚನದಲ್ಲಿ ಹಿಂದಿನತೆಯೇ ಪ್ರಕ್ರಿಯೆ 
ನಡೆದು "ಅಭವಾಮ' ಎಂಬ ರೂಪವುಸಿದ್ದವಾಗುತ್ತದೆ. 


494 ಲಘುಸಿದ್ಧಾಂತ ಕೌಮುದೀ 


(ವಿಧಿಅಣ್‌್‌ 'ಲ್‌' ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ- 425.ವಿಧಿ-ನಿಮನ್ವಣಾಮಸ್ತ್ರಣಾಧೀಷ್ವ-ಸಂಪ್ರಶ್ನ- 
ಪ್ರಾರ್ಥನೇಷು ಅಣ್‌ (3.3.16!) 
ವೃತ್ತಿಃ-ಏಷು ಅರ್ಥೇಷು ಧಾತೋಃ ಲಿಜ್‌। 
ಪ. ಛೇ, - ಎಧಿ-ನಿಮನ್ತಣ- ಆಮನ್ವಣ-ಅಧೀಷ್ಟ-ಸಂಪ್ರಶ್ನ-ಪ್ರಾರ್ಥನೇಷು, ಲಿಜ್‌। 
ಅ. ವೃ. - “ಧಾತೋಃ?, “ಪ್ರತ್ಯಯಃ”, “ಪರಶ್ಚ” ಎ೦ಬವು ಅಧಿಕಾರ ಸೂತ್ರಗಳು. 
ಅರ್ಥ- ಎಿಧಿ,ನಿಮನ್ತಣ, ಆಮನ್ಮಣ, ಅಧೀಷ್ಟ ಸಂಪ್ರಶ್ನ, ಮತ್ತು ಪ್ರಾರ್ಥನೆ ಈ 
ಅರ್ಥಗಳಲ್ಲಿ ಧಾತುವಿನ ನಂತರ “ಲಿಜ್‌' “ಲ್‌' ಕಾರವು ಬರುತ್ತದೆ. ಈ “ಲ್‌' ಕಾರವು 
ಕಾಲವಾಚಕವಲ್ಲ. 
ವಿಧಿಃ - ತನಗಿಂತ ಸಣ್ಣವರಾದ ಮತ್ತು ಭೃತ್ಯ ಮೊದಲಾದವರಿಗೆ ಆಜ್ಞಾಪಿಸುವುದು. 
ನಿಮನ್ತಣಮ್‌- ಅವಶ್ಯ ಕರ್ತವ್ಯವಾದ ವಿಷಯದಲ್ಲಿ ಪ್ರೇರೇಪಿಸುವುದು. 
ಆಮನ್ವಣಮ್‌- ವಿವಾಹ ಮೊದಲಾದ ಸಂದರ್ಭಗಳಲ್ಲಿ ಕರೆಯುವುದು. ಇದರಲ್ಲಿ 
ಬರಲೇಬೇಕೆಂಬ ನಿರ್ಬಂಧವಿರುವುದಿಲ್ಲ. 
ಅಧೀಷ್ಟಮ್‌- ಹಿರಿಯರಾದವರಲ್ಲಿ ವಿನಯದಿಂದ ಬೇಡಿಕೊಳ್ಳುವುದು. 
ಸಂಪ್ರಶ್ನಃ- ಹಿರಿಯರಾದವರ ಸನ್ನಿಧಾನದಲ್ಲಿ ನಿಶ್ಚಿತವಾದ ವಿಷಯದಲ್ಲಿ ಮಾಡುವ 
ಪ್ರಶ್ನೆ 
ಪ್ರಾರ್ಥನಾ- ಬೇಡಿಕೊಳ್ಳುವುದು. 
ಆಶೀರ್ವಾದ-ಈ ವಿಧಿಲಿಜ್‌ "ಲ್‌' ಕಾರಕ್ಕೆ ಆಶೀರ್ವಾದದ ಅರ್ಥವೂ ಇರುತ್ತದೆ. 
(ಯಾಸುಟ್‌ ಆಗಮ ಮತ್ತು ಜೆದ್ವದ್ಭಾವನ್ನು ವಿಧಿಸುವ ಅತಿದೇಶ ಸೂತ್ರ) 
ಸೂತ್ರ- 426.ಯಾಸುಟ್‌ ಪರಸ್ಮೈಪದೇಷೂದಾತ್ತೋ ಜಿಚ್ಚ (3.4.103) 
ವೃತ್ತಿಃ-ಲಿಜಃ ಪರಸ್ಕೈಪದಾನಾ೦ "ಯಾಸುಟ್‌' ಆಗಮಃ ಜೆಚ್ಚ 
ಪ. ಛೇ. - ಯಾಸುಟ್‌ ಪರಸ್ಮೈಪದೇಷು ಉದಾತ್ತಃ ಜೆತ್‌ ಚ। 
ಅ. ವೃ. - “ಲಿಜಃ ಸೀಯುಟ್‌” ಎಂಬ ಸೂತ್ರದಿಂದ “ಲಿಜಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 
ಅರ್ಥ- "ಲಿಜ್‌' "ಲ್‌' ಕಾರದ ಪರಸ್ಥೆ ಪದಿ ಪ್ರತ್ಯಯಗಳಿಗೆ "ಯಾಸುಟ್‌(ಯಾಸ್‌)' 
ಆಗಮವು ಬರುತ್ತದೆ. ಮತ್ತು ಅದು ಜೆದ್ದದ್ಭಾವವನ್ನು ಹೊಂದುತ್ತದೆ. 
(ಸ್‌ ಕಾರಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ- 427.ಅಣಃ ಸಲೋಪೋನನ್ತ *ಸ್ಯ (7.2.79) 
ವೃತ್ತಿಃ-ಸಾರ್ವಧಾತುಕ ಲಿಜಃ ಅನನ್ತ್ಯಸ್ಯ ಸಸ್ಯ ಲೋಪಃ ಇತಿ ಪ್ರಾಪೇ। 


ಲ ಗ” 


4 


ತಿಜನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 495 


ಪ. ಛೇ. - ಲಿಜಃ, ಸಲೋಪಃ, ಅನನ್ನ್ಯಸ್ಯ| 

ಅ.ವ್ಯ.- “ರುಧಾದಿಭ್ಯಃ ಸಾರ್ವಧಾತುಕೇ” ಎಂಬ ಸೂತ್ರದಿಂದ ವಿಭಕ್ತಿ ಪರಿಣಾಮ 
ಮಾಡಿದಾಗ, “ಸಾರ್ವಧಾತುಕಸ್ಯ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಸಾರ್ವಧಾತುಕ "ಲಿಜ್‌' "ಲ್‌' ಕಾರದ ಅನ್ನ ನಲದ “ಸ್‌' ಕಾರಕ್ಕೆ ಲೋಪವು 
ಬರುತ್ತದೆ. 

ಉದಾ- ಭವ--ಯಾಸ್‌. ತ್‌ ಎಂಬಲ್ಲಿ "ಸ್‌' ಕಾರಕ್ಕೆ ಲೋಪವು ಪ್ರಾಪ್ತವಾಗಿತ್ತು. 
ಇದನ್ನು ಬಾಧಿಸಿ ಮುಂದಿನ ಸೂತ್ರವು ಪ್ರವೃತ್ತವಾಗುತ್ತದೆ. ಸಾರ್ವಧಾತುಕದ "ಸ್‌' 
ಕಾರಕ್ಕೆ ಇದು ಲೋಪವನ್ನು ಹೇಳುತ್ತದೆ. ಆರ್ಧಧಾತುಕ "ಸ್‌ ಕಾರಕ್ಕೆ ಲೋಪದ 
ಪ್ರಸಕ್ತಿ ಇರುವುದಿಲ್ಲ. "ಯಾಸ್‌' ಎಂಬುದಕ್ಕೆ ಸಾರ್ವಧಾತುಕ ಸಂಜ್ಞೆಯಾಗಲೀ ಅಥವಾ 
ಆರ್ಧಧಾತುಕ ಸಂಜ್ಞೆಯಾಗಲಿ ಇರುವುದಿಲ್ಲ. ಆದರೆ ಇದು ಆಗಮವಾಗಿರೋಣದ್ದರಿಂದ, 
ಸಾರ್ವಧಾತುಕದ ಆಗಮವಾದರೆ ಅದು ಸಾರ್ವಧಾತುಕವೆಂಬಂತೆ ಭಾವಿಸುವುದರಿಂದ 
ಸಾರ್ವಧಾತುಕವಾಗುತ್ತದೆ. ಆರ್ಧಧಾತುಕದ ಆಗಮವಾದರೆ ಆರ್ಧಧಾತುಕವೆಂದು 
ಭಾವಿಸುವದರಮೂಲಕ ಆರ್ಧಧಾತುಕವಾಗುತ್ತದೆ. ಇಂಥ ಸಂದರ್ಭದಲ್ಲಿ ಈ ಕೆಳಗಿನ 
ಪರಿಭಾಷೆಯು ಪ್ರವೃತ್ತವಾಗುತ್ತದೆ. “ಯದಾಗಮಾಃ ಯದ್ಗುಣೇಭೂತಾಃ ತದ್ದಹಣೇನ 
ಗೃಹ್ಯನ್ನೇ' ಅಂದರೆ ಆಗಮವು ಯಾವುದಕ್ಕೆ ಬರುತ್ತದೋ ಅದರ ಅಂಗವಾಗುತ್ತದೆ. 
(ಯಾವ ರೀತಿ ಕನ್ಯೆಯು ಮದುವೆಯಾದಮೇಲೆ ಗಂಡನ ಗೋತ್ರಕ್ಕೆ ಸೇರಿ ತನ್ನ 
ಮೊದಲಿನ ಗೋತ್ರವನ್ನು ಕಳೆದುಕೊಳ್ಳುತ್ತಾಳೋ ಹಾಗೆ). 

(ಯಾಸುಟ್‌(ಯಾಸ್‌) ಎಂಬುದಕ್ಕೆ ಇಯ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 428.ಅತೋ ಯೇಯಃ (7.2.80) 

ವೃತ್ತಿಃ-ಅತಃ ಪರಸ್ಕ ಸಾರ್ವಧಾತುಕ ಅವಯವಸ್ಯ ಯಾಸ್‌ ಇತ್ಯಸ್ಯ ಇಯ್‌। 
ಗುಣಃ 

ಪ. ಛೇ. - ಅತಃ, ಯಾ, (ಲುಪ್ತ ಷಷ್ಠೀಕಂ), ಇಯಃ (ಪ್ರಥಮಾನ್ತಃ) 

ಅ.ವ್ಯ.-“ರುಧಾದಿಭ್ಯಃ ಸಾರ್ವಧಾತುಕೇ” ಎಂಬ ಸೂತ್ರದಲ್ಲಿ ವಿಭಕ್ತಿಪರಿಣಾಮ 
ಮಾಡಿದಮೇಲೆ "ಸಾರ್ವಧಾತುಕಸ್ಯ' ಎಂಬ ಪದವು ಅನುವೃತ್ತವಾಗುತ್ತದೆ. “ಅಂಗಸ್ಯ” 
ಎ೦ಬ ಅಧಿಕಾರಸೂತ್ರದ ಪದವು ಪಂಚಮೃನ್ನವಾಗಿ ಪರಿಣಾಮಗೊಳ್ಳುತ್ತದೆ. 

ಅರ್ಥ- ಅದನವಾದ ಅಂಗದ ಪರದಲ್ಲಿರುವ ಸಾರ್ವಧಾತುಕ ಅವಯವವಾದ 
"ಯಾಸ್‌' ಎಂಬುದಕ್ಕೆ “ಇಯ್‌' ಆದೇಶವು ಬರುತ್ತದೆ. 

(ವ್‌ ಮತ್ತು ಯ್‌ ಕಾರಗಳಗೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 429.ಲೋಪೋ ವ್ಯೋರ್ವಲ (6.1.66) 

ವೃತ್ತಿ-ವಕಾರ-ಯಕಾರಯೋಃ ಲೋಪಃ ಸ್ಯಾತ್‌ ವಲಿ ಪರೇ। ಭವೇತ್‌। ಭವೇತಾಮ್‌ 

ಪ. ಛೇ. - ಲೋಪಃ ವ್ಯೋಃ (ವ್‌, ಯ್‌), ವಲಿ (ಸಪ್ತಮೀ) 


496 ಲಘುಸಿದ್ದಾಂತ ಕೌಮುದೀ 


ಅರ್ಥ- “ವಲ್‌' ಪ್ರತ್ಯಾಹಾರಾನ್ವರ್ಗತ ವರ್ಣಗಳು ಪರದಲ್ಲಿದ್ದಾಗ, ಅವ್ಯವಹಿತ 
ಪೂರ್ವದಲ್ಲಿರುವ "ವ್‌' ಮತ್ತು "ಯ್‌' ಕಾರಗಳಿಗೆ ಲೋಪವು ಬರುತ್ತದೆ. 

ಉದಾ- ಭವೇತ್‌- "ಭೂ' ಧಾತುವಿನ ನ೦ತರ ವಿಧಿ ಮೊದಲಾದ ಅರ್ಥದಲ್ಲಿ 
“ಲಿಜ್‌' "ಲ್‌'ಕಾರವು ಇದ್ದಾಗ, ಅದರ ಪ್ರಥಮಪುರುಷ ಏಕವಚನದಲ್ಲಿ “ತಿಪ್‌(ತಿ)' 
ಆದೇಶ ಬಂದು, ನಂತರ ಸಾರ್ವಧಾತುಕ ಸಂಜ್ಞೆ ಬಂದು, "ಶಪ್‌(ಅ)' ವಿಕರಣ 
ಪ್ರತ್ಯಯ ಬಂದಾಗ, ಭೂ. ಅತತಿ ಎಂದಿರುತ್ತದೆ. ನಂತರ ಗುಣ - ಅವ್‌ ಆದೇಶಗಳು 
ಬಂದು ಭವಃತಿ ಎಂದಿರುತ್ತದೆ. ನಂತರ ಯಾಸುಟ್‌ (ಯಾಸ್‌) ಬಂದು ಭವ4ಯಾಸ್‌4ತಿ 
ಎಂದಿರುತ್ತದೆ. "ಯಾಸ್‌' ನಲ್ಲಿರುವ "ಸ್‌' ಕಾರಕ್ಕೆ “ಲಿಜಃ ಸಲೋಪೋಣನಂತ್ಯಸ್ಯ?” 
ಎಂಬ ಸೂತ್ರದಿಂದ ಲೋಪ ಪ್ರಾಪ್ತವಾದಾಗ, ಅದನ್ನು ಬಾಧಿಸಿ “ಅತೋ ಯೇಯಃ” 
ಎ೦ಬ ಸೂತ್ರದಿಂದ "ಯಾಸ್‌' ಎಂಬುದಕ್ಕೆ “ಇಯ್‌' ಆದೇಶವು ಬಂದು ಭವ-ಇಯ್‌-ತಿ 
ಎಂದಿರುತ್ತದೆ. "ಅ' ಕಾರ “ಇ' ಕಾರಗಳಿಗೆ "ಗುಣ' ಬಂದು ಭವೇಯ್‌ತಿ ಎಂದಿರುತ್ತದೆ. 
ಪ್ರಕೃತ ಸೂತ್ರದಿಂದ "ಯ್‌' ಕಾರಕ್ಕೆ ಲೋಪ ಬಂದು, ಭವೇತಿ ಎಂದಿರುತ್ತದೆ. "ಇತಶ್ನ' 
ಎಂಬ ಸೂತ್ರದಿಂದ “ಇ' ಕಾರಕ್ಕೆ ಲೋಪ ಬಂದು, ಭವೇತ್‌ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಭವೇತಾಮ್‌- ಭೂ ಧಾತುವಿನ ನಂತರ ವಿಧಿ ಮೊದಲಾದ ಅರ್ಥದಲ್ಲಿ 
"ಲಿಜ್‌' "ಲ್‌'ಕಾರವು ಇದ್ದಾಗ, ಅದರ ಪ್ರಥಮಪುರುಷ ದ್ವಿವಚನದಲ್ಲಿ "ತಸ್‌' ಆದೇಶ 
ಬಂದು, ನಂತರ ಸಾರ್ವಧಾತುಕ ಸಂಜ್ಞೆ ಬಂದು, “ಶಪ್‌(ಅ)' ವಿಕರಣ ಪ್ರತ್ಯಯ 
ಬಂದಾಗ, ಭೂ4ಅ+ತಸ್‌ ಎಂದಿರುತ್ತದೆ. ನಂತರ ಗುಣ-ಅವ್‌ ಆದೇಶಗಳು ಬಂದು 
ಭವ+ತಸ್‌ ಎಂದಿರುತ್ತದೆ. "ತಸ್‌' ಗೆ “ತಸ್‌-ಥಸ್‌-ಥ-ಮಿಪಾಮ್‌ ತಾಮ್‌-ತಮ್‌ 
ತಾಮಃ” ಎಂಬ ಸೂತ್ರದಿಂದ ಅಭಿನವ ಆಖ್ಯಾತ ಪ್ರತ್ಯಯವಾದ “ತಾಮ್‌' ಆದೇಶ 
ಬಂದು, ಭವ*- ತಾಮ್‌ ಎಂದಿರುತ್ತದೆ ಅದಕ್ಕೆ ಜಿದ್ದದ್ಬಾವ ಬಂದು "ಯಾಸುಟ್‌(ಯಾಸ್‌)' 
ಆಗಮ ಬಂದು ಭವ ಯಾಸ್‌--ತಾಮ್‌ ಎಂದಿರುತ್ತದೆ. “ಲಿಜಃ ಸಲೋಪೋಇನನ್ತ ಸ್ರ 
ಎಂಬ ಸೂತ್ರದಿಂದ "ಯಾಸ್‌' ನಲ್ಲಿರುವ "ಸ್‌' ಕಾರಕ್ಕೆ ಲೋಪ ಪ್ರಾಪ್ತವಾದಾಗ, 
ಅದನ್ನು ಬಾಧಿಸಿ “ಅತೋ ಯೇಯಃ” ಎಂಬ ಸೂತ್ರದಿಂದ "ಯಾಸ್‌' ಎಂಬುದಕ್ಕೆ 
"ಇಯ್‌' ಆದೇಶವು ಬಂದು ಭವ--ಇಯ್‌-.-ತಾಮ್‌ ಎಂದಿರುತ್ತದೆ. "ಅ' ಕಾರ "ಇ? 
ಕಾರಗಳಿಗೆ ಗುಣ ಬಂದು ಭವೇಯ್‌4ತಾಮ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
"ಯ್‌' ಕಾರಕ್ಕೆ ಲೋಪ ಬಂದು ಭವೇತಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಮಿ ಗೆ ಜುಸ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 43೦. ರುರ್ಜುಸ್‌ (3.4.180೦) 

ವೃತ್ತಿಃ-ಲಿಜಃ ರಃ ಜುಸ್‌ ಸ್ಯಾತ್‌। ಭವೇಯುಃ ಭವೇಃ। ಭವೇತಮ್‌। ಭವೇತ। 
ಭವೇಯಮ್‌। ಭವೇವ । ಭವೇಮ। 

ಪ. ಛೇ. - ರಃ, ಜುಸ್‌। 


ತಿಜನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 497 


ಅ. ವೃ.- “ಲಿಜಃ ಸೀಯುಟ್‌” ಎಂಬ ಸೂತ್ರದಿಂದ "ಲಿಜಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಲಿಜ್‌' "ಲ್‌' ಕಾರದ ಸ್ಥಾನದಲ್ಲಿ ಆದೇಶವಾಗಿ ಬಂದಿರುವ "ಯು' ಎಂಬ 
ಮೂಲ ಆಖ್ಯಾತ ಪ್ರತ್ಯಯಕ್ಕೆ "ಜುಸ್‌' ಎಂಬ ಅದೇಶವು ಬರುತ್ತದೆ. ಇದರಲ್ಲಿ "ಉಸ್‌' 
ಮಾತ್ರ ಉಳಿಯುತ್ತದೆ. 

ಉದಾ- ಭವೇಯುಃ- "ಭೂ' ಧಾತುವಿನಮೇಲೆ ಪ್ರಥಮಪುರುಷ ಬಹುವಚನದಲ್ಲಿ 
"ಲಿಜ್‌' ಆದೇಶವಾದ "ರು' ಬಂದು, ಅದಕ್ಕೆ “ರೂಂನ್ತಃ” ಎಂಬ ಸೂತ್ರದಿಂದ 
ಬರಬೇಕಾದ “ಅನ್‌? ಆದೇಶವನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ "ಜುಸ್‌(ಉಸ್‌)' 
ಆದೇಶವಾಗಿ ಬಂದು ಭೂ. ಉಸ್‌ ಎ೦ದಿದ್ದಾಗ "ಸಾರ್ವಧಾತುಕ' ಸಂಜ್ಞೆ ಬಂದು, 
ಧಾತುವಿನ ಪರದಲ್ಲಿ "ಶಪ್‌(ಅ)' ವಿಕರಣ ಪ್ರತ್ಯಯ ಬಂದಮೇಲೆ ಗುಣ ಮತ್ತು 
ಅವಾದೇಶಗಳಾಗಿ, ನಂತರ "“ಯಾಸುಟ್‌ (ಯಾಸ್‌)' ಆಗಮ ಬಂದು 
ಭವ4ಯಾಸ್‌4ಉಸ್‌ ಎಂದಿರುತ್ತದೆ. “ಲಿಜಃ ಸಲೋಪೋಇನನ್ತ ಸ, ಎಂಬ ಸೂತ್ರದಿಂದ 
ಬರಬೇಕಾದ "ಸ್‌' ಕಾರ ಲೋಪವನ್ನು ಬಾಧಿಸಿ “ಅತೋಯೇಯಃ” ಎಂಬ ಸೂತ್ರದಿಂದ 
"ಯಾಸ್‌' ಗೆ "ಇಯ್‌' ಆದೇಶ ಬಂದು ಭವ4ಇಯ್‌4ಉಸ್‌ ಎಂದಿರುತ್ತದೆ. ಮಧ್ಯದಲ್ಲಿ 
"ಇ' ಕಾರದಿಂದ ವ್ಯವಹಿತವಾಗಿರುವುದರಿಂದ “ಲೋಪೋ ವ್ಯೋರ್ವಲಿ” ಎಂಬ 
ಸೂತ್ರದಿಂದ ಆಗಬೇಕಾದ "ಯ್‌' ಕಾರ ಲೋಪವು ಆಗುವುದಿಲ್ಲ. ಆಗ ಅ ಕಾರ ಇ 
ಕಾರಗಳಿಗೆ ಗುಣ ಬಂದು ಭವೇಯ್‌4೬ಉಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿಂದ 
ಭವೇಯುಃ ಎಂದು ರೂಪವಾಗುತ್ತದೆ. 

ಉದಾ- ಭವೇಃ - ಮಧ್ಯಮಪುರುಷ ಏಕವಚನದಲ್ಲಿ ಭೂ*ಸಿಪ್‌(ಸಿ) ಎ೦ದಿದ್ದಾಗ, 
ಹಿಂದಿನಂತೆ “ಸಾರ್ವಧಾತುಕ' ಸಂಜ್ಞೆ ಬಂದು, ಧಾತುವಿನ ಪರದಲ್ಲಿ "ಶಪ್‌(ಅ)' 
ವಿಕರಣ ಪ್ರತ್ಯಯ ಬಂದಮೇಲೆ ಗುಣ ಮತ್ತು ಅವಾದೇಶಗಳಾಗಿ, ನಂತರ 
"ಯಾಸುಟ್‌(ಯಾಸ್‌)' ಆಗಮ ಬಂದು ಭೂ4ಅ4ಯಾಸ್‌4ಸಿ ಎಂದಿದ್ದಾಗ, "ಯಾಸ್‌' 
ಗೆ “ಇಯ್‌' ಆದೇಶ ಬಂದು, “ಲೋಪೋ ವ್ಯೋರ್ವಲಿ” ಎ೦ಬ ಸೂತ್ರದಿಂದ "ಯ್‌' 
ಕಾರ ಲೋಪವಾದ ಮೇಲೆ “ಅ' ಕಾರ “ಇ' ಕಾರಗಳಿಗೆ ಗುಣ ಬಂದು ಭವೇಸಿ 
ಎಂದಿರುತ್ತದೆ. “ಇತಶ್ಚ' ಎಂಬ ಸೂತ್ರದಿಂದ “ಇ' ಕಾರಕ್ಕೆ ಲೋಪ ಬಂದು, ಭವೇಸ್‌ 
ಎ೦ದಿದ್ದಾಗ, "ಸ್‌'ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಭವೇಃ ಎ೦ಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಭವೇತಮ್‌- ಮಧ್ಯಮಪುರುಷ ದ್ವಿವಚನದಲ್ಲಿ ಭೂ. ಥಸ್‌ ಎಂದಿದ್ದಾಗ, 
ಹಿಂದಿನಂತೆ "ಸಾರ್ವಧಾತುಕ' ಸಂಜ್ಞೆ ಬಂದು, ಧಾತುವಿನ ಪರದಲ್ಲಿ "ಶಪ್‌(ಅ)' 
ವಿಕರಣ ಪ್ರಕ್ಕಯ ಬಂದಮೇಲೆ ಗುಣ ಮತ್ತು ಅವಾದೇಶಗಳಿಂದ ಭವ*ಥಸ್‌ ಎಂದಿದ್ದಾಗ, 
ಥಸ್‌ಗೆ “ತಸ್‌-ಥಸ್‌-ಥ-ಮಿಪಾಮ್‌ ತಾಮ್‌-ತಮ್‌ ತಾಮಃ” ಎ೦ಬ ಸೂತ್ರದಿಂದ 
ಅಭಿನವ ಆಖ್ಯಾತ ಪ್ರತ್ಯಯವಾದ "ತಮ್‌' ಆದೇಶ ಬಂದು, ಭವ*-ತಮ್‌ ಎಂದಿದ್ದಾಗ, 
"ಯಾಸುಟ್‌(ಯಾಸ್‌)' ಆಗಮ ಬಂದು, ಅದಕ್ಕೆ “ಇಯ್‌' ಆದೇಶ ಬಂದಮೇಲೆ 


498 ಲಘುಸಿದ್ಧಾಂತ ಕೌಮುದೀ 


ಧವ4ಇಯ್‌+ತಮ್‌ ಎಂದಿದ್ದಾಗ, ಅ ಕಾರ ಇ ಕಾರಗಳಿಗೆ ಗುಣ ಬಂದು 
ಭವೇಯ್‌4+ತಮ್‌ ಎಂದಿರುತ್ತದೆ. “ಲೋಪೋ ವ್ಯೋರ್ವಲಿ” ಎಂಬ ಸೂತ್ರದಿಂದ 
"ಯ್‌ ಕಾರ ಲೋಪವಾದ ಮೇಲೆ ಭವೇ ತಮ್‌-ಭವೇತಮ್‌ ಎಂದು ರೂಪವಾಗುತ್ತದೆ. 

ಉದಾ- ಭವೇತ - ಮಧ್ಯಮಪುರುಷ ಬಹುವಚನದಲ್ಲಿ ಭೂ4ಥ ಎಂದಿದ್ದಾಗ, 
ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಭೂ. ಅಥ ಎಂದಿರುತ್ತದೆ. ನಂತರ ಗುಣ- 
ಅವಾದೇಶಗಳು ಬಂದು, ಭವ4ಥ ಎಂದಿದ್ದಾಗ “ಥ' ಗೆ “ತಸ್‌-ಥಸ್‌-ಥ-ಮಿಪಾಮ್‌ 
ತಾಮ್‌-ತಮ್‌ ತಾಮಃ” ಎಂಬ ಸೂತ್ರದಿಂದ ಅಭಿನವ ಆಖ್ಯಾತ ಪ್ರತ್ಯಯವಾದ “ತ' 
ಆದೇಶ ಬಂದು, ನಂತರ "ಯಾಸುಟ್‌(ಯಾಸ್‌)' ಆಗಮ ಬಂದು ಭವ4ಯಾಸ್‌4ತ 
ಎಂದಿದ್ದಾಗ, ಅದಕ್ಕೆ “ಇಯ್‌' ಆದೇಶ ಬಂದಮೇಲೆ ಭವ4ಇಯ್‌4ತ ಎಂದಿದ್ದಾಗ, 
ಅ ಕಾರ ಇ ಕಾರಗಳಿಗೆ ಗುಣ ಬಂದು ಭವೇಯ್‌.-ತ ಎಂದಿರುತ್ತದೆ. “ಲೋಪೋ 
ವ್ಯೋರ್ವಲಿ” ಎಂಬ ಸೂತ್ರದಿಂದ "ಯ್‌' ಕಾರ ಲೋಪವಾದ ಮೇಲೆ ಭವೇ4ತ=ಭವೇತ 
ಎ೦ದು ರೂಪವಾಗುತ್ತದೆ. 

ಉದಾ- ಭವೇಯಮ್‌ - ಉತ್ತಮಪುರುಷ ಏಕವಚನದಲ್ಲಿ ಭೂ4ಮಿಪ್‌(ಮಿ) 
ಎಂದಿದ್ದಾಗ, ಧಾತುವಿನ ಪರದಲ್ಲಿ "ಶಪ್‌(ಅ)' ವಿಕರಣ ಪ್ರತ್ಯಯ ಬಂದು, ಭೂ4ಅ-+ಮಿ 
ಎಂದಿರುತ್ತದೆ. ಹಿಂದಿನಂತೆಯೆ ಗುಣ ಅವಾದೇಶಗಳು ಬಂದು ಭವ ಮಿ ಎಂದಿದ್ದಾಗ, 
"ಮಿ' ಗೆ “ತಸ್‌-ಥಸ್‌-ಥ-ಮಿಪಾಮ್‌ ತಾಮ್‌-ತಮ್‌ ತಾಮಃ” ಎಂಬ ಸೂತ್ರದಿಂದ 
ಅಭಿನವ ಆಖ್ಯಾತ ಪ್ರತ್ಯಯವಾದ "ಅಮ್‌' ಆದೇಶ ಬಂದು, ಭವ ಅಮ್‌ ಎಂದಿದ್ದಾಗ, 
ಯಾಸುಟ್‌(ಯಾಸ್‌)' ಆಗಮ ಬಂದು ಭವ--ಯಾಸ್‌.-ಅಮ್‌ ಎಂದಿದ್ದಾಗ, ಅದಕ್ಕೆ 
"ಇಯ್‌' ಆದೇಶ ಬಂದಮೇಲೆ, ಭವ. ಇಯ್‌--ಅಮ್‌ ಎಂದಿರುತ್ತದೆ. ಅ ಕಾರ ಇ 
ಕಾರಗಳಿಗೆ ಗುಣ ಬಂದು ಭವೇಯ್‌. ಅಮ್‌-ಭವೇಯಮ್‌ ಎಂಬ ರೂಪವು ಸಿದ್ದಿಸುತ್ತದೆ. 

ಉದಾ- ಭವೇವ,ಭವೇಮ - ಉತ್ತಮಪುರುಷ ದ್ವಿವಚನ ಮತ್ತು ಬಹುವಚನಗಳಲ್ಲಿ 
ಭೂ4ವಸ್‌ ಮತ್ತು ಭೂ.ಮಸ್‌ ಎಂದಿದ್ದಾಗ, ಧಾತುವಿನ ಪರದಲ್ಲಿ “ಶಪ್‌(ಅ)' 
ವಿಕರಣ ಪ್ರತ್ಯಯ ಬಂದು, ಭೂ--ಅ--ವಸ್‌ ಮತ್ತು ಭೂ ಅ--ಮಸ್‌ ಎಂದಿರುತ್ತದೆ. 
ಹಿಂದಿನಂತೆಯೆ ಗುಣ ಅವಾದೇಶಗಳು ಬಂದು ಭವ4ವಸ್‌ ಮತ್ತು ಭವ4ಮಸ್‌ 
ಎಂದಿರುತ್ತದೆ. ನಂತರ ಯಾಸುಟ್‌(ಯಾಸ್‌)' ಆಗಮ ಬಂದು, ಭವ ಯಾಸ್‌-- 
ವಸ್‌ ಮತ್ತು ಭವ ಯಾಸ್‌. ಮಸ್‌ ಎಂದಿದ್ದಾಗ, ಅದಕ್ಕೆ “ಇಯ್‌' ಆದೇಶ ಬಂದಮೇಲೆ, 
ಭವ4ಇಯ್‌4+ವಸ್‌ ಮತ್ತು ಭವ ಇಯ್‌.-ಮಸ್‌ ಎಂದಿರುತ್ತದೆ. ಅ ಕಾರ ಇ 
ಕಾರಗಳಿಗೆ ಗುಣ ಬಂದು ಭವೇಯ್‌.-ವಸ್‌ ಮತ್ತು ಭವೇಯ್‌.-ಮಸ್‌ ಎಂದಿರುತ್ತದೆ. 
“ಲೋಪೋ ವ್ಯೋರ್ವಲಿ” ಎಂಬ ಸೂತ್ರದಿಂದ "ಯ್‌' ಕಾರ ಲೋಪವಾದ ಮೇಲೆ 
ಭವೇ4ವಸ್‌ ಮತ್ತು ಭವೇ ಮಸ್‌ ಎಂದಿರುತ್ತದೆ. “ನಿತ್ಯಂ ಜಿತಃ” ಎಂಬ ಸೂತ್ರದಿಂದ 
"ಸ್‌' ಕಾರಾಕ್ಕೆ ಲೋಪವಾಗಿ ಭವೇವ ಮತ್ತು ಭವೇಮ ಎಂಬ ರೂಪಗಳು ಸಿದ್ಧಿಸುತ್ತವೆ. 


(ಆರ್ಧಧಾತುಕ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 431.ಅಜಾರಿಷಿ (3.4.16) 


ತಿಐನ್ತೇ ಭ್ಹಾದಯಃ ಪರಸ್ಥೈಪದಿ ರೂಪಗಳು 499 


ವೃತ್ತಿಃ-ಆಶಿಷಿ ಲಿಜಃ ತಿಜ್‌ ಆರ್ಧಧಾತುಕಸಂಜ್ಯಃ ಸ್ಯಾತ್‌। 

ಪ. ಛೇ- ಲಿಜ್‌, ಆಶಿಷಿ। 

ಅ. ವ್ಯ.-“ತಿಜ್‌ ಶಿತ್‌ ಸಾರ್ವಧಾತುಕಮ್‌” ಎಂಬ ಸೂತ್ರದಿಂದ "ತಿಜ್‌' ಎಂಬ 
ಪದವೂ ಮತ್ತು “ಆರ್ಧಧಾತುಕಂ ಶೇಷಃ” ಎಂಬ ಸೂತ್ರದಿಂದ "ಆರ್ಧಧಾತುಕಮ್‌' 
ಎ೦ಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ-ಆಶೀರ್ವಾದಾರ್ಥದಲ್ಲಿರುವ "ಲಿಜ್‌' ಗೆ ಆದೇಶವಾಗಿ ಬರುವ “ತಿಜ್‌' 
ಪ್ರತ್ಯಯಕ್ಕೆ “ಆರ್ಧಧಾತುಕ ಸಂಜ್ಞೆಯು ಬರುತ್ತದೆ. ಇದರಿಂದ “ಆಶೀರ್ಲಿಜ್‌' "ಲ್‌' 
ಕಾರವು “ಆರ್ಧಧಾತುಕ' ಸರಿಜ್ಜೆಯನ್ನು ಪಡೆಯುತ್ತದೆ. (ಲಟ್‌,ಲಜ್‌,ಲಿಜ್‌ ಮತ್ತು 
ಲೋಟ್‌ "ಲ್‌' ಕಾರಗಳು "ಸಾರ್ವಧಾತುಕ' ಸಂಜ್ಞೆಯನ್ನು ಹೊಂದುತ್ತವೆ ಎಂಬುದನ್ನು 
ಇಲ್ಲಿ ಸ್ಮರಿಸಬಹುದು). 

(ಕಿತ್ಚ ವಿಧಾಯಕ ಅತಿದೇಶ ಸೂತ್ರ) 
ಸೂತ್ರ- 432.ಕಿದಾಶಿಹಿ (3.4.104) 

ವೃತ್ತಿಃ-ಆಶಿಷಿ ಲಿಜಃ ಯಾಸುಟ್‌ ಕಿತ್‌ (309) ಸ್ಫೋಃ ಸಂಯೋಗಾದ್ಯೋಃ ಇತಿ 
“ಸ'ಲೋಪಃ 

ಪ. ಛೇ. - ಕಿತ್‌, ಆಶಿಷಿ। 

ಅ. ವೃ. - “ಲಿಜಃ ಸೀಯುಟ್‌” ಎ೦ಬ ಸೂತ್ರದಿಂದ "ಲಿಜಃ' ಎಂಬ ಪದವೂ, 
ಮತ್ತು “ಯಾಸುಟ್‌ ಪರಸ್ಕೈಪದೇಷೂದಾತ್ತೋ ಜೆಚ್ಚ” ಎಂಬ ಸೂತ್ರದಿಂದ "ಯಾಸುಟ್‌' 
ಎ೦ಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಆಶೀರ್ವಾದಾರ್ಥದಲ್ಲಿ ಇರುವ “ಲಿಜ್‌' "ಲ್‌'ಕಾರಕ್ಕೆ ಬರುವ “ತಿಜ್‌' 
ಆದೇಶಕ್ಕೆ ಬರುವ ಯಾಸುಟ್‌ ಆಗಮವು ಕಿದ್ವದ್ಭಾವವನ್ನು ಹೊಂದುತ್ತದೆ. 

"ಯಾಸುಟ್‌' ಆಗಮವು "ಕಿತ್‌' ಆಗಿ ಇರುವುದಿಲ್ಲ. ಅದು "ಟಿತ್‌' ಆಗಿಯೇ ಇದೆ. 
ಅಲ್ಲಿ “ಕಿದ್ದದ್ಧಾವ' ಇಲ್ಲದಿದ್ದರೂ ಇದ್ದಂತೆ ಭಾವಿಸಬೇಕು. ಇದಕ್ಕೆ “ಅತಿದೇಶ'ವೆ೦ದು 
ಹೆಸರು. ಕಿದ್ದದ್ದಾವದಿಂದ ಹಲವು ರೂಪಗಳು ಸಿದ್ಧವಾಗಬೇಕಾಗಿದೆ. ಅದುದರಿಂದ ಈ 
ಅತಿದೇಶವನ್ನು ಮಾಡಲಾಗಿದೆ. 


(ಗುಣ ಮತ್ತು ವೃದ್ಧಿಗಳನ್ನು ನಿಷೇಧಿಸುವ ಸೂತ್ರ) 
ಸೂತ್ರ- 433.ಕ್ಷಿತಿ ಚ (11.5) 
ವೃತ್ತಿಃ-ಗಿತ್‌, ಕಿತ್‌, ಜಿತ್‌ ನಿಮಿತ್ತೇ ಇಗ್‌-ಲಕ್ಷಣೇ ಗುಣವೃ ದ್ಧೀ ನ ಸ್ವಃ ಭೂಯಾತ್‌। 
ಭೂಯಾಸ್ತಾಮ್‌। ಭೂಯಾಸುಃ। ಭೂಯಾಃ 'ಭೂಯಾಸ ಸಮ್‌! ಭೂಯಾಸ್ಪ। 
ಭೂಯಾಸಮ್‌!। ಭೂಯಾಸ್ಟ ಭೂಯಾಸ್ಸ। 
ಪುಛೇ.-ಗ್‌ಚಕ್‌ಚ,ಜ್‌ ಚ'ಕ್‌ಗ್‌ ಜಃತೇ ಇತಃ ಯಸ್ಯ ಸಃ ಕ್ವಿತ್‌ ತಸ್ಮಿನ್‌ 
್ವಿತಿ 


500 ಲಘುಸಿದ್ಧಾಂತ ಕೌಮುದೀ 


ಅ. ವೃ. - “ಇಕೋ ಗುಣ ವೃದ್ಧೀ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. ಮತ್ತು 
“ನ ಧಾತುಲೋಪ ಆರ್ಧಧಾತುಕೇ” ಎಂಬ ಸೂತ್ರದಿಂದ "ನ' ಎಂಬ ಶಬ್ದವು 
ಅನುವೃತ್ತವಾಗುತ್ತದೆ. 

ಅರ್ಥ- ಗಿತ್‌, ಕಿತ್‌ ಮತ್ತು ಚಿತ್‌ ಇವುಗಳನ್ನು ನಿಮಿತ್ತವಾಗಿ ಇರುವ "ಇಕ್‌'ಗೆ 
ಆಗುವ ಗುಣವೃದ್ಧಿಗಳು ಆಗುವುದಿಲ್ಲ. 

ಉದಾ-ಭೂಯಾತ್‌ - ಭೂಧಾತುವಿನ “ಆಶಿಷಿ ಲಿಜ್‌-ಲೋಟೌ” ಎಂಬ ಸೂತ್ರದಲ್ಲಿ 
ಹೇಳಿರುವ ಆಶೀರ್ವಾದಾರ್ಥದಲ್ಲಿ "ಲಿಜ್‌' "ಲ್‌' ಕಾರ ಬ೦ದಾಗ, ಅದರಸ್ಥಾನದಲ್ಲಿ 
ಪ್ರಥಮ ಪುರುಷ ಏಕವಚನದಲ್ಲಿ ಮೂಲ ಆಖ್ಯಾತಪ್ರತ್ಯಯವಾದ ತಿಪ್‌ (ತಿ) ಬ೦ದು, 
ಭೂತಿ ಎಂದು ಇರುತ್ತದೆ. “ತಿಜ್‌ ಶಿತ್‌ ಸಾರ್ವಧಾತುಕಮ್‌” ಎಂಬ ಸೂತ್ರದಿಂದ 
ಬರುವ ಸಾರ್ವಧಾತುಕ ಸಂಜ್ಞೆಯನ್ನು ಬಾಧಿಸಿ “ಲಿಜಾಶಿಷೀ” ಎ೦ಬ ಸೂತ್ರದಿಂದ 
ಆರ್ಧಧಾತುಕ ಸಂಜ್ಞೆ ಬರುತ್ತದೆ. ಆದ್ದರಿಂದ ಶಪ್‌ ವಿಕರಣ ಪ್ರತ್ಯಯವು ಬರುವುದಿಲ್ಲ. 
ಹೀಗೆ ಭೂತಿ ಎಂದಿದ್ದಾಗ, “ಯಾಸುಟ್‌ ಪರಸ್ಥೆ ೈಪದೇಷೂದಾತ್ತೋ ಜೆಚ್ಚ” ಎಂಬ 
ಸೂತ್ರದಿಂದ “ತಿ' ಪ್ರತ್ಯಯಕ್ಕೆ ಯಾಸುಟ್‌ (ಯಾಸ್‌) ಆಗಮವು ಆದ್ಯವಯವಾಗಿ 
ಬಂದು, ಭೂ#ಯಾಸ್‌ತಿ ಎಂದಿರುತ್ತದೆ. ಯಾಸ್‌ಗೆ “ಕಿದಾಶಿಷೀ” ಎಂಬ ಸೂತ್ರದಿಂದ 
ಅತಿದೇಶದಿಂದ ಕಿತ್ಸವು ಬರುತ್ತದೆ. ಭೂ4ಯಾಸ್‌4ತಿ ಎಂದಿದ್ದಾಗ "ತಿ' ಯು 
ಆರ್ಧಧಾತುಕವಾಗಿರುವುದರಿಂದ, ಯಾಸ್‌ ಎಂಬ ಆಗಮವನ್ನು ಆರ್ಧಧಾತುಕವಾಗಿ 
ಭಾವಿಸಿ “ಸಾರ್ವಧಾತುಕಾರ್ಧಧಾತುಕಯೋಃ” ಎ೦ಬ ಸೂತ್ರದಿಂದ "ಊ' ಕಾರಕ್ಕೆ 
ಬರುವ ಗುಣವನ್ನು ಪ್ರಕೃತ ಸೂತ್ರವು ನಿಷೇಧಿಸುತ್ತದೆ. ಆದುದ್ದರಿಂದ ಯಾಸುಟ್‌ 
(ಯಾಸ್‌)ಗೆ ಕಿತ್ಚವು ಬಂದಿದೆ. ಆದ್ದರಿಂದ "ಭೂ' ನಲ್ಲಿರುವ ಊ ಕಾರಕ್ಕೆ ಬರುವ 
ಗುಣವು ನಿಷೇಧಿಸಲಾಗಿದೆ. “ತಿ' ನಲ್ಲಿರುವ “ಇ' ಕಾರವು “ಇತಶ್ಚ” ಎಂಬ ಸೂತ್ರದಿಂದ 
ಲೋಪವಾಗಿ ಭೂ4ಯಾಸ್‌4ತ್‌ ಎಂದಿರುತ್ತದೆ. ಸ್‌ ಮತ್ತು ತ್‌ ಗಳ ನಂತರ ಯಾವ 
ಸ್ವರವು ಇಲ್ಲದೇ ಇರುವುದರಿಂದ “ಹಲೋತನಂತರಾಃ ಸಂಯೋಗಃ” ಎಂಬುದರಿಂದ 
ಸ್‌ ಮತ್ತು ತ್‌ಗಳಿಗೆ ಸಂಯೋಗ ಸಂಜ್ಞೆ ಬಂದು “ಸ್ಯೋಃ ಸಂಯೋಗಾದ್ಯೋರಂತೇ 
ಚ” ಎಂಬ ಸೂತ್ರದಿಂದ ಸ್‌ ಕಾರಕ್ಕೆ ಲೋಪ ಬ೦ದು ಭೂಯಾತ್‌ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಭೂಯಾಸ್ತಾಮ್‌- ಭೂ ಧಾತುವಿನ ಮೇಲೆ ಆಶೀರ್ಲಿಜ್‌ ನಲ್ಲಿ ಪ್ರಥಮ 
ಪುರುಷ ದ್ವಿವಚನದಲ್ಲಿ ಭೂ*-ತಸ್‌ ಎಂದಿದ್ದಾಗ “ಯಾಸುಟ್‌ ಪರಸ್ಕೈಪದೇಷೂದಾತ್ತೋ 
ಜಿಚ್ಚ” ಎಂಬ ಸೂತ್ರದಿಂದ ಯಾಸುಟ್‌ (ಯಾಸ್‌) ಆಗಮವು ಬಂದು, ಭೂ--ಯಾಸ್‌-- 
ತಸ್‌ ಎಂದಿರುತ್ತದೆ. ಯಾಸ್‌ಗೆ ಕಿದ್ದದ್ದಾವವು ಬಂದಿರುವುದರಿಂದ ಗುಣ ನಿಷೇಧಿಸಲಾಗಿದೆ. 
“ತಸ್ತಸ್ಥಮಿಪಾಮ್‌ ತಾಮ್‌ -ತಮ್‌-ತ-ಅಮಃ” ಎ೦ಬ ಸೂತ್ರದಿಂದ ತಸ್‌ಗೆ ತಾಮ್‌ 
ಆದೇಶವು ಬಂದು ಭೂಯಾಸ್ತಾಮ್‌ ಎಂಬ ರೂಪವು ಬರುತ್ತದೆ. 

ವಿಶೇಷ-ಇಲ್ಲಿ "ಸ್‌' ಮತ್ತು "ತ್‌'ಗಳಿಗೆ ಸಂಯೋಗವಿದ್ದರೂ ಪದಾನ್ನವಾಗಿಲ್ಲ- 
ದಿರುವುದರಿಂದಲೂ ಮತ್ತು "ರುಲ್‌' ಇದಕ್ಕೆ ಪರದಲ್ಲಿ ಇಲ್ಲದೇ ಇರುವುದರಿಂದಲೂ 


ತಿಜನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 501 


“ಸ್ಕೋಃ ಸಂಯೋಗಾದ್ಯೋರಂತೇ ಚ” ಎಂಬ ಸೂತ್ರದಿಂದ ಸ್‌ ಕಾರಕ್ಕೆ ಲೋಪ 
ಬರುವುದಿಲ್ಲ. 

ಉದಾ- ಭೂಯಾಸುಃ- ಭೂ ಧಾತುವಿನ ಮೇಲೆ ಲಿಜ್‌ ಲಕಾರದಲ್ಲಿ ಪ್ರಥಮ 
ಪುರುಷ ಬಹುವಚನದಲ್ಲಿ ಭೂ*ರಿು ಎಂದಿದ್ದಾಗ, ಮಿ ಪ್ರತ್ಯಯಕ್ಕೆ “ರೋರ್‌ಜುಸ್‌” 
ಎಂಬ ಸೂತ್ರದಿಂದ ಜುಸ್‌ (ಉಸ್‌) ಆದೇಶ ಬಂದು, ಭೂ ಉಸ್‌ ಎ೦ದಿದ್ದಾಗ, 
“ಯಾಸುಟ್‌ ಪರಸ್ಕೈಪದೇಷೂದಾತ್ತೋ ಜಿಚ್ಚ” ಎಂಬ ಸೂತ್ರದಿಂದ ಯಾಸುಟ್‌ 
(ಯಾಸ್‌) ಆಗಮವು ಬಂದು, ಭೂ4ಯಾಸ್‌4ಉಸ್‌ ಎಂದಿರುತ್ತದೆ. "ಯಾಸ್‌'ಗೆ 
ಕಿದ್ದದ್‌ಭಾವ ಬಂದಿರುವುದರಿಂದ ಗುಣವು ಬರುವುದಿಲ್ಲ. ಆದ್ದರಿಂದ ಭೂಯಾಸುಸ್‌ 
ಎಂದಿರುತ್ತದೆ. "ಸ್‌' ಕಾರಕ್ಕೆ ರುತ್ವ ವಿಸರ್ಗಗಳು ಬಂದು, ಭೂಯಾಸುಃ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ:- ಭೂಯಾಃ- ಭೂ ಧಾತುವಿನ ಮೇಲೆ ಆಶೀರ್ಲಿಜ್‌ನಲ್ಲಿ ಮಧ್ಯಮ 
ಪುರುಷ ಏಕವಚನದಲ್ಲಿ ಸಿಪ್‌ (ಸಿ) ಪ್ರತ್ಯಯವನ್ನು ಸೇರಿಸಿ ಭೂ*ಸಿ ಎಂದಿದ್ದಾಗ, 
“ಯಾಸುಟ್‌ ಪರಸ್ಕೈಪದೇಷೂದಾತ್ತೋ ಜೆಚ್ಚ” ಎಂಬ ಸೂತ್ರದಿಂದ ಯಾಸುಟ್‌ 
(ಯಾಸ್‌) ಆಗಮ ಬಂದು, ಭೂ-ಯಾಸ್‌-ಸಿ ಎಂದಿರುತ್ತದೆ. ಯಾಸ್‌ಗೆ ಕಿದ್ದದ್‌ 
ಭಾವ ಬಂದಿರುವುದರಿಂದ ಗುಣ ನಿಷೇಧಿಸಲಾಗಿದೆ. ಸಿ ನಲ್ಲಿರುವ “ಇ' ಕಾರಕ್ಕೆ 
“ಇತಶ್ಚ” ಎಂಬುದರಿಂದ ಲೋಪ ಬಂದು, ಭೂ-ಯಾಸ್‌--ಸ್‌ ಎಂದಿರುತ್ತದೆ. “ಸ್ಯೋಃ 
ಸಂಯೋಗಾದ್ಯೋರಂತೇ ಚ” ಎಂಬ ಸೂತ್ರದಿಂದ ಯಾಸ್‌ ಎಂಬಲ್ಲಿರುವ ಸ್‌ 
ಕಾರಕ್ಕೆ ಲೋಪ ಬಂದು ಕೊನೆಯಲ್ಲಿರುವ "ಸ್‌' ಕಾರಕ್ಕೆ ರುತ್ವ ವಿಸರ್ಗಗಳು ಬಂದು 
ಭೂಯಾ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಭೂಯಾಸ್ತಮ್‌- ಮಧ್ಯಮಪುರುಷ ದ್ವಿವಚನದಲ್ಲಿ ಭೂ-ಥಸ್‌ ಎಂದಿದ್ದಾಗ, 
“ಯಾಸುಟ್‌ ಪರಸ್ಕೈಪದೇಷೂದಾತ್ತೋ ಜೆಚ್ಚ” ಎಂಬ ಸೂತ್ರದಿಂದ ಯಾಸುಟ್‌ 
(ಯಾಸ್‌) ಆಗಮ ಬಂದು, ಭೂ-ಯಾಸ್‌-ಥಸ್‌ ಎಂದಿರುತ್ತದೆ. ಯಾಸ್‌ಗೆ ಕಿದ್ವದ್‌ 
ಭಾವ ಬಂದಿರುವುದರಿಂದ ಗುಣ ನಿಷೇಧಿಸಲಾಗಿದೆ. “ತಸ್ತಸ್ಥಮಿಪಾಮ್‌ ತಾಮ್‌ - 
ತಮ್‌-ತ-ಅಮಃ” ಎಂಬ ಸೂತ್ರದಿಂದ ಥಸ್‌ ಗೆ ತಮ್‌ ಆದೇಶ ಬಂದು ಭೂಯಾಸ್ತಮ್‌ 
ಎಂಬ ರೂಪವು ಸಿದ್ಧವಾಗಿದೆ. 

ಉದಾ- ಭೂಯಾಸ್ತ - ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಥ ಪ್ರತ್ಯಯಕ್ಕೆ “ತ' 
ಆದೇಶವಾಗಿ ಬಂದು, ಭೂಯಾಸ್ತ ಎಂಬ ರೂಪವು ಸಿದ್ಧವಾಗಿದೆ. 

ಉದಾ- ಭೂಯಾಸಮ್‌ - ಉತ್ತಮಪುರುಷ ಏಕವಚನದಲ್ಲಿ ಭೂ-ಮಿಪ್‌ 
ಎ೦ದಿದ್ದಾಗ, “ಯಾಸುಟ್‌ ಪರಸ್ಕೈಪದೇಷೂದಾತ್ತೋ ಜೆಚ್ಚ” ಎಂಬ ಸೂತ್ರದಿಂದ 
ಯಾಸುಟ್‌ (ಯಾಸ್‌) ಆಗಮ ಬಂದು, ಭೂ*ಯಾಸ್‌-.ಮಿ ಎಂದಿರುತ್ತದೆ "ಯಾಸ್‌' 
ಗೆ ಕಿದ್ದದ್ದಾವ ಬಂದಿರೋಣದರಿಂದ ಗುಣ ನಿಷೇಧಿಸಲಾಗಿದೆ. ಹೀಗೆ ಭೂಯಾಸ್‌--ಮಿ 
ಎ೦ದಿದ್ದಾಗ "ಮಿ? ಗೆ ಹಿಂದಿನಂತೆ "ಅವಳ್‌' ಆದೇಶ್‌ ಬಂದು 
ಭೂಯಾಸ್‌- ಅಮ್‌-ಭೂಯಾಸಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 


502 ಲಘುಸಿದ್ಧಾ೦ತ ಕೌಮುದೀ 

ಉದಾ- ಭೂಯಾಸ್ವ, ಭೂಯಾಸ್ಮ- ಉತ್ತಮಪುರುಷ ದ್ವಿವಚನ ಮತ್ತು 
ಬಹುವಚನಗಳಲ್ಲಿ ಕ್ರಮವಾಗಿ ಭೂ4ವಸ್‌ ಮತ್ತು ಭೂ4ಮಸ್‌ ಎಂದಿದ್ದಾಗ, ಪ್ರಕ್ರಿಯೆಯು 
ಹಿಂದಿನಂತೆಯೇ ಇರುತ್ತದೆ. ಆದರೆ ವಸ್‌, ಮಸ್‌ಗಳಲ್ಲಿರುವ "ಸ್‌' ಕಾರವು “ನಿತ್ಯಂ 
ಜಿತಃ” ಎಂಬ : ಸೂತ್ರದಿಂದ ಲೋಪವಾಗಿ, ಭೂಯಾಸ್ವ ಮತ್ತು ಭೂಯಾಸ್ಮ ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 

(ಛೂತಾರ್ಥದಲ್ಲ ಲುಅ”್‌ "ಲ್‌' ಕಾರವನ್ನು ವಿಧಿಸುವ ಸೂತ್ರ) 

ಸೂತ್ರ- 434.ಲುಕ”್‌ (3.2.10) 

ವೃತ್ತಿಃ-ಭೂತಾರ್ಥೇ ಧಾತೋಃ ಲುಜ್‌ ಸ್ಯಾತ್‌। 

ಅ. ವೃ. ಭೂತೇ, ಧಾತೋಃ, ಪ್ರತ್ಯಯಃ ಮತ್ತು ಪರಶ್ಚ ಎಂಬವು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ- ಸಾಮಾನ್ಯ ಭೂತಕಾಲದಲ್ಲಿ ಧಾತುವಿನ ಪರದಲ್ಲಿ ಲುಜ್‌ "ಲ್‌'ಕಾರವು 
ಬರುತ್ತದೆ. (ಅನದ್ಯತನ ಭೂತಕಾಲದಲ್ಲೂ "ಲುಜ್‌' “ಲ್‌'ಕಾರವು ಬರುತ್ತದೆ). 

(ಮಾರ್‌ ಉಪಪದವಿದ್ದಾಗ ಧಾತುವಿಗೆ ಲುಕ್‌ "ಲ್‌'ಕಾರ ವಿಧಿಸುವ ಸೂತ್ರ) 

ಸೂತ್ರ- 435.ಮಾಜಿ ಲುಜ್‌ (3.3.175) 

ವೃತ್ತಿಃ-ಸರ್ವಲಕಾರಾಪವಾದಃ। 

ಅ. ವೃ. - ಧಾತೋಃ ಪ್ರತ್ಯಯಃ ಮತ್ತು ಪರಶ್ಚ ಎಂಬವು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ- "ಮಾಜ್‌' ಶಬ್ದವು ಉಪಪದವಾಗಿದ್ದಾಗ, ಧಾತುವಿನ ನಂತರ "ಲುಜ್‌' 
"ಲ್‌' ಕಾರವು ಬರುತ್ತದೆ. ಇದು ಉಳಿದ ಎಲ್ಲ'ಲ್‌'ಕಾರಗಳಿಗೂ ಅಪವಾದವಾಗಿದೆ. 

(ಲಣ್‌ ಮತ್ತು ಲುಜ”್‌ 'ಲ್‌' ಕಾರಗಳನ್ನು ವಿಧಿಸುವ. ಸೂತ್ರ) 

ಸೂತ್ರ- 436.ಸ್ಕೋತ್ತರೇ ಲಕ್‌ ಚ (3.3.176) 

ವೃತ್ತಿಃ-ಸ್ಕೋತ್ತರೆ ಮಾಜಿ ಲಜ್‌ ಸ್ಯಾತ್‌ ಚಾತ್‌ ಲುಜ್‌! 

ಅ. ವೃ.- “ಮಾಜಿ ಲುಜ್‌” ಎಂಬ ಸೂತ್ರದಿಂದ "ಮಾಜಿ' ಎಂಬ ಶಬ್ದವು 
ಅನುವೃತ್ತವಾಗುತ್ತದೆ. ಪ್ರತ್ಯಯಃ ಮತ್ತು ಪರಶ್ಚ ಎಂಬವು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ- "ಸ್ಥ' ಶಬ್ದವನ್ನು ಪರದಲ್ಲಿ ಉಳ್ಳ, "ಮಾಜ್‌' ಎಂಬ ಉಪಪದದ ಪರದಲ್ಲಿ 
ಉಳ್ಳ ಧಾತುವಿನ ನಂತರ, “ಲಜ್‌' ಮತ್ತು "ಲುಜ್‌' “ಲ್‌' ಕಾರಗಳು ಬರುತ್ತವೆ. “ಚ' 
ಕಾರ ಶಬ್ದವು ಸೂತ್ರದಲ್ಲಿ ಇರೋಣದ್ದರಿಂದ "ಲುಜ್‌' "ಲ್‌' ಕಾರವೂ ಗೃಹೀತವಾಗಿದೆ. 

(ಜಿ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 437.ಜಿ ಲುಜೆ (3.1.43) 

ವೃತ್ತಿಃ - ಶಬಾದ್ಯಪವಾದ॥। 

ಅ. ವ್ಯ- “ಧಾತೋರೇಕಾಚೋ ಹಲಾದೇಃ ಕ್ರಿಯಾ ಸಮಭಿಹಾರೇ ಯಜ್‌” 


ತಿಐನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು ೨೦3 


ಎಂಬ ಸೂತ್ರದಿಂದ “ಧಾತೋಃ' ಎಂಬ ಪದವು ಅನುವೃತ್ತವಾಗುತ್ತದೆ. ಪ್ರತ್ಯಯಃ 
ಮತ್ತು ಪರಶ್ಚ ಎಂಬವು ಅಧಿಕಾರಸೂತ್ರಗಳಾಗಿವೆ. 
ಅರ್ಥ- “ಲುಜ್‌' "ಲ್‌'ಕಾರವು ಪರದಲ್ಲಿದ್ದಾಗ, ಧಾತುವಿನ ಪರದಲ್ಲಿ “ಜ್ಲಿ' ಪ್ರತ್ಯಯವು 
ಆಗಮವಾಗಿ ಬರುತ್ತದೆ. "ಚ್ಲಿ' ನಲ್ಲಿ "ಲ್‌' ಮಾತ್ರ ಉಳಿಯುತ್ತದೆ. 
(ಚಿ ಗೆ ಸಿಚ್‌ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ- 438.ಜ್ಲೇಃ ಸಿಚ್‌ (3.1.44) 

ವೃತ್ತಿಃ-ಇಚಾವಿತೌ। 

ಪ. ಛೇ- ಚ್ಲೇಃ, ಸಿಚ್‌। 

ಅರ್ಥ- ಚಿ ಎಂಬುವುದಕ್ಕೆ ಸಿಚ್‌ (ಸ್‌) ಆದೇಶವು ಬರುತ್ತದೆ. 

ವಿಶೇಷ-ಚ್ಲೆಯ ಸ್ಥಾನದಲ್ಲಿ "ಸಿಚ್‌(ಸ್‌)' ಪ್ರತ್ಯಯವೇ ಬರುವದಾದರೆ, ಸಾಕ್ಷಾತ್ತಾಗಿ 
"ಸಿಚ್‌' ಪ್ರತ್ಯಯವನ್ನು ಯಾಕೆ ವಿಧಿಸಲಿಲ್ಲ. “ಚ್ಲೆ ಲುಜೆ” ಮತ್ತು “ಚ್ಲೇಃ ಸಿಚ್‌” ಈ 
ಸೂತ್ರಗಳನ್ನು ಬರೆಯುದಕ್ಕೆ ಬದಲಾಗಿ “ಸಿಚ್‌ ಲುಜಿ” ಎಂದೇ ಹೇಳಬಹುದಾಗಿತ್ತಲ್ಲ 
ಎಂದರೆ, ಇದಕ್ಕೆ ಸಮಾಧಾನವು ಹೀಗಿದೆ. ಪಾಣಿನೀ ಮುನಿಗಳು 'ಜ್ದೆ' ಗೆ "ಸಿಜ್‌' 
ವಿಧಿಸುವಂತೆ ಬೇರೆಕಡೆಗಳಲ್ಲಿ “ಚಜ್‌' ಮತ್ತು "ಅಜ್‌' ಹಾಗೆಯೇ “ಕ' ಆದೇಶಗಳನ್ನು 
ವಿಧಿಸುತ್ತಾರೆ. ಇದರಿಂದ ಕೆಲವು ಪ್ರತ್ಯಯಗಳು ಬಾಧಿತವಾಗಿ ಅದರ ಸ್ಥಾನದಲ್ಲಿ ಬೇರೆ 
ಪ್ರತ್ಯಯಗಳು ಬರುತ್ತವೆ. ಆದುದರಿಂದ "ಸಿಚ್‌' "ಚಜ್‌' "ಅಜ್‌' ಮತ್ತು "ಕ್ಷ' 
ಮೊದಲಾದವುಗಳಿಗೆ ಯಾವದಾದರೂ ಒಂದು ಸ್ಥಾನಿಯು ಅವಶ್ಯಕವಾಗಿರುತ್ತದೆ. ಈ 
ಕಾರಣದಿಂದ "ಚ್ಲೆ'ಯನ್ನು ಸಾಮಾನ್ಯ ಪ್ರತ್ಯಯವನ್ನಾಗಿ ಮಾಡಿ "ಸಿಚ್‌' 
ಮೊದಲಾದವುಗಳನ್ನು ಆದೇಶವಾಗಿ ವಿಧಿಸಲಾಗಿದೆ. 

(ಸಿಚ್‌ ಗೆ ಲುಕ್‌- ವಿಧಿಸುವ ಸೂತ್ರ) 

ಸೂತ್ರ- 439.ಗಾತಿ-ಸ್ಥಾ-ಘು-ಪಾ-ಭೂಭ್ಯಃ ಸಿಚಃ ಪರಸ್ಕೈಪದೇಷು (2.4.77) 

ವೃತ್ತಿಃ-ಏಭ್ಯಃ ಸಿಚಃ ಲುಕ್‌ ಸ್ಯಾತ್‌। ಗಾಪೌ(ಪಾ)ಇಹ ಇಣಾದೇಶ-ಪಿಬತೀ ಗೃಹ್ಯೇತೇ। 

ಅ. ವೃ - “ಣ್ಯ ಕ್ಷತ್ರಿಯಾರ್ಷ ಜೆತೋಯೂರನಿಲುಗಣಿಜ್ಯೋಃ” ಎಂಬಸೂತ್ತದಿಂದ 
"ಲುಕ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಇಣ್‌' ಧಾತುವಿನ ಸ್ಥಾನದಲ್ಲಿ ಬರುವ “ಗಾ-ಸ್ಥಾ-ಘು- ಸಂಜ್ಯಕ ಧಾತು 
“ಪಾ” ಮತ್ತು ಭೂ ಧಾತುಗಳ ನಂತರ "ಸಿಚ್‌' ಗೆ "ಲುಕ್‌(ಲೋಪ)' ಬರುತ್ತದೆ. 

ವಿಶೇಷ- "ಗಾ' ಧಾತುವು ಸ್ವತಂತ್ರವಾಗಿಯೂ ಇದೆ, ಈ ಸೂತ್ರಸ್ಥ “ಗಾ” ಧಾತುವನ್ನು 
ಸ್ವತಂತ್ರ “ಗಾ' ಧಾತುವಿನಿಂದ ಬೇರ್ಪಡಿಸಲು "ಇಣಾದೇಶ ಗಾ ಧಾತು' ಎಂದು 
ಹೇಳಲಾಗಿದೆ. ಅಂದರೆ ಪ್ರಕೃತ ಸೂತ್ರದಲ್ಲಿ “ಇಣ್‌' ಧಾತುವಿಗೆ "ಗಾ' ಎಂಬ ಧಾತುವು 
ಆದೇಶವಾಗಿ ಬಂದಿದೆ. ಆದ್ದರಿ೦ದ ಇದು ಪ್ರತ್ಯೇಕವಾದ ಧಾತು. 

ದಾ ಮತ್ತು ಧಾ ಧಾತುಗಳಿಗೆ “ದಾಧಾಪ್ಪದಾಪ್‌” ಎಂಬ ಸೂತ್ರದಿಂದ "ಘು' 


504 ಲಘುಸಿದ್ಧಾಂತ ಕೌಮುದೀ 


ಸಂಜ್ಞೆಯು ವಿಧಿಸಲ್ಪಟ್ಟಿದೆ. ಈ ರೀತಿಯಲ್ಲಿ “ಪಾ' ಧಾತುವು ಸ್ವತಂತ್ರವಾಗಿಯೂ ಇದೆ, 
ಆದರೆ ಪ್ರಕೃತ ಸೂತ್ರದಲ್ಲಿ "ಪಿಬ್‌' ಆದೇಶವನ್ನು ಹೊಂದುವ "ಪಾ' ಧಾತುವನ್ನೇ 
ಗ್ರಹಣ ಮಾಡಬೇಕು ಎಂದು ಭಾಷ್ಯಕಾರರು ಸಾರಿರುತ್ತಾರೆ. 
'` (ಗುಣವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ- 44೦.ಛೂಸುವೋಸ್ತಿಚೆ (7.3.68) 

ವೃತ್ತಿಃ-ಭೂ ಸೂ ಏತಯೋಃ ಸಾರ್ವಧಾತುಕೇ ತಿಜಿ ಪರೆ ಗುಣೋ ನ। ಅಭೂತ್‌। 
ಅಭೂತಾಮ್‌। ಅಭೂವನ್‌। ಅಭೂಃ। ಅಭೂತಿಮ್‌। ಅಭೂತ। ಅಭೂವಮ್‌। ಅಭೂವ। 
ಅಭೂಮ। 

ಪ. ಛೇ. - ಭೂ, ಸುವೋಃ  ತಿಜಿ! 

ಅ.ವೃ - “ನಾಭ್ಯಸ್ಪಸ್ಕಾಚಿ ಪಿತಿ ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ನ' 
ಮತ್ತು “ಸಾರ್ವಧಾತುಕೇ' ಎಂಬ ಎರಡು ಪದಗಳು ಮತ್ತು “ಮಿದೇರ್ಗುಣಃ” ಎಂಬ 
ಸೂತ್ರದಿಂದ “ಗುಣಃ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಸಾರ್ವಧಾತುಕ ತಿಜ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ, "ಭೂ' ಮತ್ತು "ಸೂ' 
ಧಾತುಗಳ “ಇಗ್‌' ವರ್ಣಗಳಿಗೆ ಗುಣವು ಬರುವುದಿಲ್ಲ. 

ಉದಾ - ಅಭೂತ್‌- "ಭೂ' ಧಾತುವಿನಮೇಲೆ ಸಾಮಾನ್ಯ ಭೂತಾರ್ಥದಲ್ಲಿ 
"ಲುಜ್‌' "ಲ್‌' ಕಾರವು ವಿಧಿಸಲಾಗಿದೆ. “ಲುಜ್‌ಲಜ್‌ಲೃಜ್ಞ್ಚೃಡುತಾತ್ತಃ” ಎಂಬ 
ಸೂತ್ರದಿಂದ "ಭೂ'ಧಾತುವಿಗೆ "ಅಟ್‌' ಆಗಮವು ಬಂದಿರುತ್ತದೆ. ಪ್ರಥಮಪುರುಷ 
ಏಕವಚನದಲ್ಲಿ ತಿಪ್‌(ತಿ) ಆದೇಶವು ಬಂದು ಅ+ಭೂಃತಿ ಎಂದಿರುತ್ತದೆ. “ತಿ' ಪ್ರತ್ಯಯಕ್ಕೆ 
“ಸಾರ್ವಧಾತುಕ” ಸಂಜ್ಞೆ ಬಂದಿರೋಣದರಿಂದ ಕರ್ತರಿ ಶಪ್‌(ಅ) ಬರಬೇಕಾಗಿತ್ತು, 
ಅದನ್ನು ಬಾಧಿಸಿ “ಚಿ ಲುಜಿ” ಎಂಬ ಸೂತ್ರದಿಂದ “ಜ್ಲೀಲ್‌)' ಆದೇಶವು ಬರುತ್ತದೆ. 
ಅದಕ್ಕೆ ಸ್ಯ ಸಿಚ್‌” ಎಂಬ ಸೂತ್ರದಿ೦ದ "ಸಿಚ್‌(ಸ್‌)' ಆದೇಶ ಬಂದು ಅಭೂ4ಸ್‌ಃತಿ 
ಎಂದಿರುತ್ತದೆ. "ಸಿಚ್‌'ನಲ್ಲಿರುವ pat ಕಾರಕ್ಕೆ ಆರ್ಧಧಾತುಕ ಸಂಜ್ಞೆ ಬರುತ್ತದೆ. (ಇದಕ್ಕೆ 
ಭೂ ಧಾತುವಿನಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಆದರೆ “ಚೀರೆಕಡೆಗೆ ಇದಕ್ಕೆ 
ಪ್ರಯೋಜನವಿದೆ). “ಗಾತಿ-ಸ್ಥಾ-ಘು-ಪಾ-ಭೂಭ್ಯಃ ಸಿಚಃ ಪರಸೆ ೈಪದೇಷು” ಎಂಬ 
ಸೂತ್ರದಿಂದ "ಸ್‌' ಕಾರಕ್ಕೆ “ಲುಕ್‌(ಲೋಪ)' ಬರುತ್ತದೆ. ಆಗ ಅಭೂ-ತಿ ಎಂದಿರುತ್ತದೆ. 
“ಸಾರ್ವಧಾತುಕ ಪ್ರತ್ಯಯವಾದ “ತ್ರಿ” ಫಂದಿದ ಭೂ ಧಾತುವಿನಲ್ಲಿರುವ 
"ಊ' ಕಾರಕ್ಕೆ ಬರಬೇಕಾದ ಗುಣವನ್ನು ಪ್ರಕೃತ ಸೂತ್ರವು ನಿಷೇಧಿಸುತ್ತದೆ. “ತಿ' 
ನಲ್ಲಿರುವ ಸ ಕಾರಕ್ಕೆ “ಇತಶ್ವ” Fel ಸೂತ್ರದಿಂದ ಲೋಪ ಬಂದು 
ಅಭೂ4ತ್‌-ಅಭೂತ್‌ ಎಂದು ರೂಪವಾಗುತ್ತದೆ. 

ಉದಾ- ಅಭೂತಾಮ್‌- ಪ್ರಥಮಪುರುಷ ದ್ವಿ ವಚನದಲ್ಲಿ ಭೂ--ತಸ್‌ ಎ೦ದಿದ್ದಾಗ, 
ಹಿಂದಿನಂತೆಯೇ ಅಡಾಗಮ ಮತ್ತು "ತಸ್‌' ಗೆ “ತಾಮ್‌' ಆದೇಶಬ೦ದು ಅ. ಭೂ 
ತಾಮ್‌-ಅಭೂತಾಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 


ತಿಣನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 505 


ಉದಾ-ಅಭೂವನ್‌- ಪ್ರಥಮಪುರುಷ ಬಹು ವಚನದಲ್ಲಿ ಭೂಯ ಎಂದಿದ್ದಾಗ, 
ಹಿಂದಿನಂತೆಯೇ ಅಡಾಗಮ ಮತ್ತು "ರಥ್‌'ಗೆ 'ಅನ್ಸ್‌' ಆದೇಶ ಬಂದು ಅಭೂ* ಅನ್‌ ಇ 
ಎಂದಿರುತ್ತದೆ. ಆಗ “ಭುವೋವುಗ್‌ಲುಜ್‌ಲಿಟೋಃ?” ಎಂಬ ಸೂತ್ರದಿಂದ "ವುಕ್‌(ವ್‌)” 
ಆಗಮವು ಬ೦ದು ಅಭೂವ್‌+ಅನ್ಸ್‌*ಇ ಎಂದು ಇರುತ್ತದೆ "ಚ್ಲಿ' ಯ ಸ್ಥಾನದಲ್ಲಿ 
"ಸಿಚ್‌(ಸ್‌)' ಬಂದು ಅಭೂವ್‌4ಸ್‌೬ಅನ್ತಿ ಎಂದಿದ್ದಾಗ ಗಾತಿ-ಸ್ಥಾ-ಘು-ಪಾ-ಭೂಭ್ಯಃ 
ಸಿಚಃ ಪರಸ್ಕೈಪದೇಷು” ಎಂಬ ಸುತ್ರದಿಂದ "ಸ್‌' ಕಾರಕ್ಕೂ ಮತ್ತು“ಇತಶ್ಚ” ಎಂಬ 
ಸೂತ್ರದಿಂದ "ಇ' ಕಾರಕ್ಕೂ ಲೋಪ ಬಂದು ಅಭೂವ್‌+ಅನ್ಸ್‌ ಎಂದಿದ್ದಾಗ, 
“ಸಂಯೋಗಾನ್ರಸ್ಯ ಲೋಪಃ” ಎಂಬ ಸೂತ್ರದಿಂದ "ತ್‌'ಕಾರಕ್ಕೆ ಲೋಪ ಬಂದು, 
ಅಭೂವನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ - ಅಭೂಃ - ಲುಜ್‌ "ಲ್‌' ಕಾರದಲ್ಲಿ ಮಧ್ಯಮಪುರುಷ ಏಕವಚನದಲ್ಲಿ 
ಭೂ ಧಾತುವಿನಮೇಲೆ "ಸಿಪ್‌'(ಸಿ) ಬಂದು ಭೂಃಸಿ ಎಂದಿದ್ದಾಗ, ಅಡಾಗಮ ಬಂದು 
ಅಭೂ-ಸಿ ಎಂದಿದ್ದಾಗ, “ಇತಶ್ನ' ಎಂಬುದರಿಂದ "ಇ? ಕಾರಕ್ಕೆ ಲೋಪ ಬಂದು 
ಅಭೂ*-ಸ್‌-ಅಭೂಸ್‌ ಎಂದಿದ್ದಾಗ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಅಭೂಃ 
ಎಂದು ರೂಪವಾಗುತ್ತದೆ. 

ಉದಾ- ಅಭೂತಮ್‌, ಅಭೂತ- ಮಧ್ಯಮಪುರುಷ ದ್ವಿವಚನ ಬಹುವಚನಗಳಲ್ಲಿ 
ಭೂ. ಥಸ್‌ ಎಂದಿದ್ದಾಗ ಹಿಂದಿನಂತೆ ಅಡಾಗಮ, ಸಾರ್ವಧಾತುಕ ಸಂಜ್ಞೆ ಚ್ಲೆ ಆದೇಶ 
ಅದಕ್ಕೆ ಮತ್ತೆ "ಸಿಚ್‌(ಸ್‌)' ಆದೇಶ ಬಂದು, ಅಭೂ*ಸ್‌.-ಥಸ್‌ ಎಂದಿದ್ದಾಗ *ಸ್‌' 
ಕಾರಕ್ಕೆ ಲುಕ್‌ (ಲೋಪ) ಬಂದು, ಥಸ್‌ ಗೆ ತಮ್‌ ಆದೇಶ ಬಂದು ಅಭೂತಮ್‌ 
ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಭೂತ-ಮಧ್ಯಮಪುರುಷ ಬಹುವಚನದಲ್ಲಿ ಇದೇ ರೀತಿ ಭೂ.ಥ 
ಎಂದಿದ್ದಾಗ, ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಅಭೂ-ಸ್‌-ಥ ಎಂದಿದ್ದಾಗ, "ಸ್‌' 
ಕಾರಕ್ಕೆ ಲುಕ್‌ (ಲೋಪ) ಬಂದು, "ಥ' ಗೆ "ತ' ಆದೇಶ ಬಂದು ಅಭೂತ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ-ಅಭೂವಮ್‌ - ಉತ್ತಮ ಪುರುಷ ಏಕವಚನದಲ್ಲಿ -ಭೂ4ಮಿಪ್‌(ಮಿ) 
ಎಂದಿದ್ದಾಗ, ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು, ಧಾತುವಿನ ಪೂರ್ವದಲ್ಲಿ ಅಡಾಗಮ 
ಬಂದು ವುಕ್‌(ವ್‌) ಆಗಮ ಬಂದು ಅಭೂ-ವ್‌-ಮಿ ಎಂದಿದ್ದಾಗ, "ಮಿ'ಗೆ "ಅಮ್‌' 
ಆದೇಶ ಬಂದು ಅಭೂ+ವ್‌4ಅಮ್‌-ಅಭೂವಮ್‌ ಎಂದು ರೂಪವು ಸಿದ್ಧಿ ಸುತ್ತದೆ. 

ಉದಾ- ಅಭೂವ, ಅಭೂಮ - ಉತ್ತಮ ಪುರುಷ ದ್ವಿವಚನ ಮತ್ತು ಬಹುವಚನಗಳಲ್ಲಿ 
ಕ್ರಮವಾಗಿ ವಸ್‌, ಮತ್ತು ಮಸ್‌ ಪ್ರತ್ಯಯಗಳು ಬಂದು, ಧಾತುವಿನ ಪೂರ್ವದಲ್ಲಿ 
ಅಡಾಗಮ ಬಂದು ಅಭೂ+ವಸ್‌ ಮತ್ತು ಅಭೂ+ಮಸ್‌ ಎಂದಿದ್ದಾಗ, ಹಿಂದಿನಂತೆಯೇ 
ಪ್ರಕ್ರಿಯೆಗಳು ನಡೆದು “ನಿತ್ಯಂ ಜಿತಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ 
ಬಂದು ಅಭೂವ ಮತ್ತು ಅಭೂಮ ಎಂಬ ರೂಪಗಳು ಸಿದ್ಧವಾಗುತ್ತವೆ. 


೨೦6 ಲಘುಸಿದ್ಧಾ೦ತ ಕೌಮುದೀ 


(ಅಟ್‌ ಮತ್ತು ಆಟ್‌ ಆಗಮಗಳನ್ನು ನಿಷೇಧಿಸುವ ಸೂತ್ರ) 
ಸೂತ್ರ- 441ನ ಮಾಕ್‌ ಯೋಗೇ (6.4.74) 

ವೃತ್ತಿಃ-ಅಡಾಟೌ ನ ಸ್ಪ ಮಾ ಭವಾನ್‌ ಭೂತ್‌। ಮಾ ಸ್ಮ ಭವತ್‌। ಮಾ ಸ್ಮ 
ಭೂತ್‌। 

ಅ. ವೃ.- “ಲುಜ್‌-ಲಜ್‌-ಲೃಜ್‌ಕ್ಷೃಡುದಾತ್ತಃ” ಎಂಬ ಸೂತ್ರದಿಂದ "ಅಟ್‌' 
ಎಂಬ ಪದವೂ, “ಆಡಜಾದೀನಾಮ್‌” ಎ೦ಬ ಸೂತ್ರದಿಂದ “ಆಟ್‌' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- ಮಾಜ್‌ ಎಂಬ ಅವ್ಯಯದ ಯೋಗವಿದ್ದಾಗ, "ಲುಜ್‌' ಮತ್ತು "ಲಜ್‌"ಲ್‌' 
ಕಾರಗಳಲ್ಲಿ ಧಾತುವಿಗೆ “ಅಟ್‌' ಮತ್ತು "ಆಟ್‌'ಆಗಮಗಳು ಬರುವುದಿಲ್ಲ. 

ಉದಾ- ಮಾ ಭವಾನ್‌ ಭೂತ್‌। ಮಾ ಸ್ಮ ಭವತ್‌। ಮಾ ಸ್ಮ ಭೂತ್‌। ಈ 
ಮೂರೂ ಪ್ರಯೋಗಗಳಲ್ಲೂ “ಮಾಜಿ ಲುಜ್‌” ಮತ್ತು “ಸ್ಮೋತ್ತರೇ ಲಜ್‌ ಚ” 
ಎ೦ಬ ಸೂತ್ರಗಳು ಪ್ರವೃತ್ತವಾಗಿ ಅಡಾಗಮ ಬಾರದೇ ಹಲಾದಿ ಧಾತುವಾಗಿದ್ದಾಗ 
ಇಂತಹದೇ ಸಂದರ್ಭದಲ್ಲಿ "ಆಟ್‌' ಆಗಮವು ಬಾರದೇ, ಈ ಮೇಲಿನ ಪ್ರಯೋಗಗಳು 
ಸಿದ್ಧವಾಗುತ್ತವೆ. (ಸವರ್ಣದೀರ್ಫ ಸಂಧಿಯಿಂದ “"ಅಟ್‌' ಆಗಮ ಇದೆ ಎಂದು 
ಶಂಕಿಸಬಾರದು ಎ೦ಬುದಕ್ಕಾಗಿ ಮಾ ಭವಾನ್‌ ಭೂತ್‌। ಮಾ ಸ್ಮ ಭವತ್‌। ಮಾ ಸ್ಮ 
ಭೂತ್‌। ಎ೦ಬ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ). 

(ಲೃಣ್‌ “ಲ್‌' ಕಾರವನ್ನು ವಿಧಿಸುವ ಸೂತ್ರ) 

ಸೂತ್ರ- 442.ಅಣ್‌ ಸಿಮಿತ್ತೇ ಲೃಣ”್‌ ಕ್ರಿಯಾತಿಪತ್ರೌ (3.3.3) 

ವೃತ್ತಿಃ-ಹೇತುಹೇತುಮದ್ಭಾವಾದಿ ಲಿಜ್‌-ನಿಮಿತ್ತಂ ತತ್ರ ಭವಿಷ್ಯತ್ಯರ್ಥೇ ಲೃಜ್‌ 
ಸ್ಯಾತ್‌ ಕ್ರಿಯಾಯಾಃ ಅನಿಷ್ಟತ್ತ್‌ ಗಮ್ಯಮಾನಾಯಾಮ್‌,। ಅಭವಿಷ್ಯತ್‌। ಅಭವಿಷ್ಯತಾಮ್‌। 
ಅಭವಿಷ್ಯನ್‌। ಅಭವಿಷ್ಯಃ। ಅಭವಿಷ್ಯತಮ್‌। ಅಭವಿಷ್ಯತ। ಅಭವಿಷ್ಯಮ್‌। ಅಭವಿಷ್ಯಾವ। 
ಅಭವಿಷ್ಯಾಮ। ಸುವೃಷ್ಟಿಶ್ಚೇತ್‌ ಅಭವಿಷ್ಯತ್‌ ತದಾ ಸುಭಿಕ್ಷಮಭವಿಷ್ಯತ್‌ ಇತ್ಯಾದಿ। ಜ್ವೇಯಮ್‌। 
॥ ಇಲ್ಲಿಗೆ "ಭೂ' ಧಾತುವಿನ ರೂಪಗಳು ಮುಗಿದವು 

ಅತ ಸಾತತ್ಯಗಮನೇ। 2। ಅತತಿ। 

ಅ.ವೃ.-“ಭವಿಷ್ಯತಿ ಮರ್ಯಾದಾ ವಚನೇಇವರಸ್ಮಿನ್‌” ಎ೦ಬ ಸೂತ್ರದಿಂದ "ಭವಿಷ್ಯತಿ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಲಿಜ್‌' ನಿಮಿತ್ತಿಕವಾದ ಯಾವ ಹೇತುಹೇತುಮದ್ಭಾವ(ಕಾರಣ-ಕಾರ್ಯ 
ಭಾವ) ಮೊದಲಾದವು ಇರುವದೋ ಅಲ್ಲಿ ಕ್ರಿಯೆಯ ಭವಿಷ್ಯಕ್ಕಾಲವನ್ನು ಸೂಚಿಸುವ 
ಧಾತುವಿನಮೇಲೆ “ಲೃಜ್‌' “ಲ್‌' ಕಾರವು ಬರುತ್ತದೆ. (ಕ್ರಿಯೆಯ ಅಸಿದ್ಧಿಯನ್ನು ತಿಳಿಸುವ 
ಸಂದರ್ಭದಲ್ಲಿ) ವೃತ್ತಿಯಲ್ಲಿ ಕೊಟ್ಟಿರುವ ಉದಾಹರಣೆ (ಸುವೃಷ್ಟಿಶ್ಚೇತ್‌ ಅಭವಿಷ್ಯತ್‌ 
ತದಾ ಸುಭಿಕ್ಷಮಭವಿಷ್ಯತ್‌)ಯ ತಾತ್ಪರ್ಯ ಹೀಗಿದೆ- “ಮಳೆ ಆಗಿದ್ದರೆ ಸುಭಿಕ್ಷವಾಗಿರುತ್ತಿತ್ತು. 
ಆದರೆ ಮಳೆಯಾಗಲಿಲ್ಲ ಆದಕಾರಣ ಸುಭಿಕ್ನವೂ ಆಗಲಿಲ್ಲ” ಎಂದು. ಇದರ ಅರ್ಥ 


ತಿಜನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 507 


ಕಾರಣವಾದ ಮಳೆ ಇಲ್ಲದ್ದರಿಂದ ಕಾರ್ಯವಾದ ಸುಭಿಕ್ಷವು ಆಗಲಿಲ್ಲವೆಂದು ತಿಳಿಯಬೇಕು. 

ರೂಪಗಳು- ಅಭವಿಷ್ಯತ್‌। ಅಭವಿಷ್ಯತಾಮ್‌। ಅಭವಿಷ್ಯನ್‌। ಅಭವಿಷ್ಯಃ। ಅಭವಿಷ್ಯತಮ್‌। 
ಅಭವಿಷ್ಯತ। ಅಭವಿಷ್ಯಮ್‌। ಅಭವಿಷ್ಯಾವ। ಅಭವಿಷ್ಯಾಮ। 

ಗಮನಿಸಬೇಕಾದ ಅಂಶ- ಈ ರೀತಿಯಾಗಿ 10 "ಲ್‌' ಕಾರಗಳ ರೂಪಗಳನ್ನು 
ಕೆಲವು ಧಾತುಗಳಿಗೆ ಮಾತ್ರ ವರದರಾಜರಿಂದ ನಿರೂಪಿಸಲಾಗಿದೆ. ಉಳಿದ ಧಾತುಗಳ 
ರೂಪಗಳನ್ನು “ಸಿದ್ಧಾನ್ಷಕೌಮುದೀ' ಯಿಂದ ತಿಳಿದುಕೊಳ್ಳಬೇಕು. 

ಧಾತು-2. ಅತ ಸಾತತ್ಯಗಮನೇ। (ಸತತವಾಗಿ ಗಮನ ಮಾಡುವುದು ಎಂದು 
ಅರ್ಥ) ಇದರಲ್ಲಿ "ಅತ್‌' ಮಾತ್ರ ಉಳಿಯುತ್ತದೆ. 


ಲಟ್‌: 

ಉದಾ-ಅತತಿ-ಪ್ರಥಮಪುರುಷ ಏಕವಚನದಲ್ಲಿ “ಅತ್‌' ಧಾತುವಿನಮೇಲೆ "ಲಟ್‌' 
"ಲ್‌' ಕಾರ ಬಂದು ಅದಕ್ಕೆ "ತಿಪ್‌ (ತಿ)' ಆದೇಶ ಬಂದು, ಅತ್‌*ತಿ ಎಂದಿದ್ದಾಗ 
“ಕರ್ತರಿ ಶಪ್‌” ಎಂಬುದರಿಂದ “ಶಪ್‌(ಅ)' ಬಂದು ಅತ್‌4ಅ-4ತಿ-ಅತತಿ ಎಂದು 
ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ ಉಳಿದ ಎಲ್ಲ "ಲಟ್‌' "ಲ್‌' ಕಾರದ 
ರೂಪಗಳಾದ ಅತತಃ, ಅತನ್ತಿ, ಅತಸಿ, ಅತಥಃ, ಅತಥ, ಅತಾಮಿ, ಅತಾವಃ, ಅತಾಮಃ 
ರೂಪಗಳು ಸಿದ್ಧವಾಗುತ್ತವೆ. 

(ಆಟ್‌ 'ಲ್‌' ಕಾರದಲ್ಲ ಅಭ್ಯಾಸದ ಆರಂಭದಲ್ಲ ಇರುವ 
ಅ ಕಾರಕ್ಕೆ ದೀರ್ಫ ವಿಧಾಯಕ ಸೂತ್ರ) 

ಸೂತ್ರ- 443.ಅತ ಆದೇಃ (7.4.70) 

ವೃತ್ತಿಃ-ಅಭ್ಯಾಸಸ್ಯ ಆದೇಃ ಅತೋ ದೀರ್ಫಃ ಸ್ಯಾತ್‌ ಲಿಟಿ ಆತ। ಆತತುಃಆತುಃ। 
ಆತಿಥ। ಆತಥುಃ। ಆತ। ಆತ। ಆತಿವ। ಆತಿಮ। ಅತಿತಾ। ಅತಿಷ್ಯತಿ।ಅತತು। 

ಪ. ಛೇ. - ಅತಃ, ಆದೇಃ 

ಅ. ವೃ.- “ಅತ್ರ ಲೋಪೋತಭ್ಯಾಸಸ್ಯ” ಎಂಬ ಸೂತ್ರದಿಂದ "ಅಭ್ಯಾಸಸ್ಯ' ಎಂಬ 
ಪದವೂ, "ಮತ್ತು “ದೀರ್ಫ ಇಣಃ ಹತ್ರ ಎ೦ಬ ಸೂತ್ರದಿಂದ "ದೀರ್ಫಃ' ಎಂಬ 
ಪದವೂ ಅನುವ ೃತ್ತವಾಗುತ್ತವೆ. 

ಅರ್ಥ- ಅಭ್ಯಾಸದ ಆದಿಯಲ್ಲಿರುವ ಹ್ರಸ್ವ "ಅ ಕಾರಕ್ಕೆ ದೀರ್ಥವು(ಆ) ಬರುತ್ತದೆ. 

ವಿಶೇಷ- “ಅತ್‌' ಧಾತುವಿನ ಅಭ್ಯಾಸದ "ಅ' ಕಾರಕ್ಕೆ ದೀರ್ಫ ಬಂದಾಗಲೂ 
ಬಾರದೇ ಇರುವಾಗಲೂ ಸಮಾನವಾದ ರೂಪವು ಸದ್ಧಿಸಿದರೂ, "ಅರ್ಚ್‌' ಮೊದಲಾದ 
ಧಾತುಗಳಲ್ಲಿ "ಆನರ್ಚ' ಮೊದಲಾದ ರೂಪಗಳ” ಸಿದ್ಧಿಗಾಗಿ, ಪ್ರಕೃತ ಸೂತ್ರವು 
ಪ್ರವೃತ್ತವಾಗಿದೆ. ಆದರೆ “ಅ' ಕಾರಕ್ಕೆ ದೀರ್ಫ ಬರುವುದು ಈ ಸೂತ್ರದಿಂದಲೇ. 
ಆದುದರಿಂದ ಈ ಸೂತ್ರದ ಆವಶ್ಯಕತೆ "ಇದೆ. ಅಂದರೆ ಸವರ್ಣದೀರ್ಫ' ಸಂಧಿಯಿಂದ 
ದೀರ್ಪ ಬಂದಿದೆ ಎಂದು ತಿಳಿಯಬಾರದು. 


508 ಲಘುಸಿದ್ದಾಂತ ಕೌಮುದೀ 


ಆಟ್‌: 

ಉದಾ- ಆತ - ಪಹಮಪುರುಷ ಏಕವಚನದಲ್ಲಿ “ಅತ್‌' ಧಾತುವಿನಮೇಲೆ "ತಿಪ್‌(ತಿ)' 
ಎ೦ಬ ಮೂಲ ಆಖ್ಯಾತ ಪ್ರತ್ಯಯ ಬಂದು ಅತ್‌4ತಿ ಎಂದಿದ್ದಾಗ, "ತಿ' ಗೆ “ಇಲ್‌- 
ಅತುಸ್‌-ಉಸ್‌.....ಣಲ್ವಮಾಃ"” ಎಂಬ ಸೂತ್ರದಿಂದ ಅಭಿನವ ಆಖ್ಯಾತ 

ಪ್ರತ್ಯಂತುವಾದ “ಇಲ್‌(ಅ)' ಬಂದು, ಅತ್‌ ಅ ಎಂದಿರುತ್ತದೆ. 
“ಲಿಟಧಾತೋರನಭಾ ಸಸ್ಯ” ಎಂಬ ಸೂತ್ರದಿಂದ, ಧಾತುವಿಗೆ ದ್ವಿತ್ವ ಬಂದು, ಅತ್‌ 
ಅತ್‌4ಅ ಎಂದಿರುತ್ತದೆ. ಮೊದಲನೇ "ಅತ್‌' ಗೆ ಅಭ್ಯಾಸ ಸಂಜ್ಞೆ ಬಂದು “ಹಲಾದಿ: 
ಶೇಷಃ” ಎ೦ಬ ಸೂತ್ರದಿಂದ ಮೊದಲನೇ ಹಲ್‌ (ತ್‌) ಲೋಪವಾಗಿ ಅ ಅತ್‌. ಅ 
ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಅಭ್ಯಾಸದ "ಅ' ಕಾರಕ್ಕೆ ದೀರ್ಫ (ಆ) ಬಂದು 
ಆ*ಅತ್‌.*ಆ ಎಂದಿದ್ದಾಗ, ಸವರ್ಣದೀರ್ಪ ಸಂಧಿಯಿಂದ ಆತ್‌4ಅ=ಅತ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ -ಆತತುಃ-ಪ್ರಥಮಪುರುಷ ದ್ವಿವಚನದಲ್ಲಿ ಅತ್‌4ತಸ್‌ ಎಂದಿದ್ದಾಗ 
ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ತಸ್‌ಗೆ ಅತುಸ್‌ ಎಂಬ ಆದೇಶ ಬಂದು, 
ಆ4ಅತ್‌4ಅತುಸ್‌ ಎಂದಿದ್ದಾಗ, ಸವರ್ಣದೀರ್ಫ್ಥವಾಗಿ, "ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳು 
ಬಂದು ಆತತುಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ -ಆತುಃ-ಪ್ರಥಮಪುರುಷ ಬಹುವಚನದಲ್ಲಿ ಅತ್‌. ಎಂದಿದ್ದಾಗ, "ರು' 
ಗೆ "ಉಸ್‌' ಎಂಬ ಆದೇಶ ಬಂದು, ಅತ್‌. ಉಸ್‌ ಎಂದಿದ್ದಾಗ, ಹಿಂದಿನಂತೆಯೇ 
ಪ್ರಕ್ರಿಯೆ ನಡೆದು, ಆ ಅತ್‌. ಉಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ ರುತ್ವ-ವಿಸ ರ್ಗಗಳು 
ಬಂದು ಆತುಃ ಎಂದು ರೂಪವು ಸಿದ್ಧವಾಗುತ್ತದೆ. 


ಉದಾ- ಆತಿಥ- ಮಧ್ಯಮಪುರುಷ ಏಕವಚನದಲ್ಲಿ, ಅತ್‌. ಸಿಪ್‌ (ಸಿ) ಎಂದಿದ್ದಾಗ, 
ಮೇಲಿನಂತೆಯೇ "ಸಿ'ಗೆ "ಥ' ಆದೇಶ ಬಂದು ಅತ್‌. ಥ ಎಂದಿರುತ್ತದೆ. ಆಗ 
ಹಿಂದಿನಂತೆಯೇ ದ್ವಿತ್ವಾದಿಗಳು ಬಂದು ಆತ್‌. ಥ ಎಂದಿದ್ದಾಗ, “ಆರ್ಧಧಾತುಕಸ್ಕೇಡ್‌ 
ವಲಾದೇಃ” ಎಂಬ "ಸೂತ್ರದಿಂದ "ಥ' ಪೂರ್ವದಲ್ಲಿ ಇಟ್‌(ಇ) ಆಗಮ ಬಂದು 
ಆತ್‌4ಇ4+ಥ=ಆತಿಥ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆತಥುಃ -ಮಧ್ಯಮ ಪುರುಷ ದ್ವಿವಚನದಲ್ಲಿ, ಅತ್‌--ಥಸ್‌ ಎಂದಿದ್ದಾಗ, 
ಮೇಲಿನಂತೆಯೇ “ಥಸ್‌' ಗೆ "ಅಥುಸ್‌' ಆದೇಶ ಬಂದು, ಅತ್‌. ಅಥುಸ್‌ ಎಂದಿದ್ದಾಗ, 
ಆಗ ಹಿಂದಿನಂತೆಯೇ ದ್ವಿತ್ವಾದಿಗಳು ಬಂದು ಆತ್‌-ಅಥುಸ್‌ ಎಂದಿದ್ದಾಗ ಸ್‌ 
ಕಾರಕ್ಕೆ ರುತ್ತ-ವಿಸರ್ಗಗಳು ಬಂದು, ಆತಥುಃ ಎಂದು ರೂಪವು ಸಿದ್ಧಿಸುತ್ತದೆ. 

ಉದಾ- ಆತ- ಮಧ್ಯಮ ಪುರುಷ ಬಹುವಚನದಲ್ಲಿ, ಅತ್‌-ಥ ಎಂದಿದ್ದಾಗ, 
ಮೇಲಿನಂತೆಯೇ "ಥ'ಗೆ "ಅ' ಆದೇಶ ಬಂದು, ಅತ್‌4ಅ ಎಂದಿದ್ದಾಗ, ಆಗ 
ಹಿಂದಿನಂತೆಯೇ ದ್ವಿತ್ವಾದಿಗಳು ಬಂದು ಆತ್‌4ಅ=ಆತ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆತ, ಆತಿವ, ಆತಿಮ-ಉತ್ತಮ ಪುರುಷ ಏಕವಚನ, ದ್ವಿವಚನ, ಮತ್ತು 


ತಿಣನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 509 


ಬಹುವಚನಗಳಲ್ಲಿ ಕ್ರಮವಾಗಿ ಅತ್‌.--ಮಿಪ್‌(ಮಿ), ಅತ್‌-ವಸ್‌ ಮತು ಆತ್‌4ಮಸ್‌ 
ಎ೦ದಿದ್ದಾಗ ಆತ್‌ ರೂಪದವರೆಗೂ ಪ್ರಕ್ರಿಯೆ ಸಮಾನವಾಗಿದ್ದು, ಏಕವಚನದಲ್ಲಿ "ಮಿ' 
ಗೆ ಣಲ್‌(ಅ) , ದ್ವಿವಚನ ಬಹುವಚನಗಳಲ್ಲಿ 'ವಸ್‌' ಮತ್ತು "ಮಸ್‌' ಗಳಿಗೆ ಇಟ್‌ (ಇ) 
ಆಗಮ ಬಂದು, ಆತ್‌4ಅ-=ಆತ ಎಂದೂ, ಆತ್‌4ಇ೪ವ=-ಆತಿವ ಎಂದೂ, 
ಆತ್‌4ಇ4+ಮ=ಆತಿಮ ಎಂದೂ ರೂಪಗಳು ಸಿದ್ಧವಾಗುತ್ತವೆ. 


ಲುಟ್‌: 

ಉದಾ- ಅತಿತಾ - "ಅತ್‌' ಧಾತುವಿನಮೇಲೆ "ಲುಟ್‌' "ಲ್‌' ಕಾರದಲ್ಲಿ "ತಿಪ್‌(ತಿ)' 
ಆದೇಶ ಬಂದು ಅತ್‌4ತಿ ಎಂದಿದ್ದಾಗ, ಅದಕ್ಕೆ ಸಾರ್ವಧಾತುಕಸಂಜ್ಞೆ ಬಂದಮೇಲೆ 
"ಶಪ್‌' ವಿಕರಣ ಬರಬೇಕಾಗಿತ್ತು, ಅದನ್ನು ಬಾದಿಸಿ “ಸ್ಯತಾಸೀ ಲೃ-ಲುಟೋಃ” ಎಂಬ 
ಸೂತ್ರದಿಂದ “ತಾಸಿ (ತಾಸ್‌)' ಪ್ರತ್ಯಯ 50 ಅದಕೆ  ಆರ್ಧಧಾತುಕಸಂಜ್ಞೆ ಬಂದು, 
ಅದರ ದೆಸೆಯಿಂದ ವಲಾದಿಯಾದ “ತಾಸ್‌' ನ ಪೂರ್ವದಲ್ಲಿ “ಇಟ್‌' ಆಗಮ ಬಂದು, 
ಅತ್‌--ಇ*-ತಾಸ್‌*ತಿ ಎಂದಿರುತ್ತದೆ, “ಲುಟಃ ಪ್ರಥಮಸ್ಯ ಡಾರೌರಸಃ” ಎಂಬ ಸೂತ್ರದಿಂದ 
“ತಿ' ಗೆ "ಡಾ(ಆ)' ಆದೇಶ ಬಂದು ಅತ್‌4ಇ+ ತಾಸ್‌.-ಆ ಎಂದಿರುತ್ತದೆ, ಆಗ "ತಾಸ್‌ 
ನಲ್ಲಿರುವ "ಆಸ್‌' ಗೆ ಟಿಲೋಪ ಬಂದು ಅತ್‌4ಇ+ತ್‌4ಆ-ಅತಿತಾ ಎಂಬ ರೂಪವು 
ಸಿದ್ಧಿಸುತ್ತದೆ. 

ವಿಶೇಷ: "ಲುಟ್‌' "ಲ್‌' ಕಾರದಲ್ಲಿ ಎಲ್ಲಕಡೆಯಲ್ಲೂ "ಟಿತ್‌' ಆದ "ಇಟ್‌' ಆಗಮವು 
ಬರೋಣದರಿಂದ ಗುಣನಿಷೇಧವಾಗಿದೆ. 


ಲುಟ್‌ "ಲ್‌' ಕಾರದ ರೂಪಗಳು- 

ಅತಿತಾ, ಅತಿತಾರೌ, ಅತಿತಾರಃ॥ ಅತಿತಾಸಿ, ಅತಿತಾಸ್ಥಃ, ಅತಿತಾಸ್ಥ। ಅತಿತಾಸ್ಕಿ 
ಅತಿತಾಸಃ, ಅತಿತಾಸ್ಮಃ। 
ಲೃಟ್‌: 

ಉದಾ- ಅತಿಷ್ಯತಿ- ಪ್ರಥಮಪುರುಷ ಏಕವಚನದಲ್ಲಿ, "ಅತ್‌' ಧಾತುವಿನಮೇಲೆ 
ಮೂಲ ಆಖ್ಯಾತ ಪ್ರತ್ಯಯವಾದ “ತಿಪ್‌(ತಿ)' ಬಂದು ಸಾರ್ವಧಾತುಕಸಂಜ್ವೆ ಬಂದಮೇಲೆ 
“ಶಪ್‌ " ವಿಕರಣ ಬರಬೇಕಾಗಿದ್ದಾಗ, ಅದನ್ನು ಬಾಧಿಸಿ, “ಸ್ಯತಾಸೀ ಲ್ಮ-ಲುಟೋಃ” 
ಎಂಬ ಸೂತ್ರದಿಂದ 'ಸ್ಯ' ಆದೇಶ ಬಂದು ಅದಕ್ಕೆ ಆರ್ಧಧಾತುಕ ಸಂಜ್ಞೆ ಬಂದಾಗ, 
ವಲಾದಿ ಪ್ರತ್ಯಯವಾದ 'ಸ್ಯ' ದ ಪೂರ್ವದಲ್ಲಿ “ಇಟ್‌' ಆಗಮ ಬಂದು, 
ಅತ್‌ಸಇಸ್ಮಃತಿಎ ಅತಿಸ್ಯತಿ ಎಂದಿರುತ್ತದೆ. 'ಸ್ಯ' ದಲ್ಲಿರುವ "ಸ್‌' ಕಾರಕ್ಕೆ “ಆದೇಶ 
ಪ್ರತಯಯೋಃ” ಎಂಬ "ಸೂತ್ರದಿಂದ ಪತ್ತ ಬಂದು ಅತಿಷ್ಯತಿ ಎಂದು ರೂಪವಾಗುತ್ತದೆ. 

ಈ "ಲ್‌' ಕಾರದಲ್ಲಿ "ಸ್‌' ಪ್ರತ್ಯಯ ಮತ್ತು "ಇಟ್‌' ಆಗಮ ಬಂದಾಗ, “ಅತ್‌' 
ಧಾತುವಿಗೆ ಈ ಕೆಳಗಿನ ರೂಪಗಳು ಬರುತ್ತವೆ. 

ಶೋನ ಅತಿಷ್ಯತಿ, ತ ಅತಿಷ್ಠನ್ನಿ! ಅತಿಷ್ಯಸಿ, ಅತಿವ್ಯಧತಿ ಅತಿಷ್ಯಥ। 
ಅತಿಷಾ , ಅತಿಷ್ಠಾವಃ. ಅತಿಷ್ಠಾಮಃ 


ಆ 


510 ಲಘುಸಿದ್ಧಾಂತ ಕೌಮುದೀ 


ಲೋಟ್‌: 

ಉದಾ- ಅತತು - ಪ್ರಥಮಪುರುಷ ಏಕವಚನದಲ್ಲಿ "ಅತ್‌' ಧಾತುವಿನ ಮೇಲೆ 
“ತಿಪ್‌(ತಿ)' ಆದೇಶ ಬಂದು ಅತ್‌*ತಿ ಎಂದಿದ್ದಾಗ, ಸಾರ್ವಧಾತುಕಸಂಜ್ಞೆ ಬಂದು, 
“ಶಪ್‌(ಅ)' ವಿಕರಣ ಬಂದಮೇಲೆ, ಅತ್‌. ಅತಿ ಎಂದಿರುತ್ತದೆ, “ಏ ರುಃ” ಎಂಬ 
ಸೂತ್ರದಿಂದ “ಇ' ಕಾರಕ್ಕೆ "ಉ' ಕಾರ ಬಂದು, ಅತ್‌*ಅ+ತು-ಅತತು ಎಂದು 
ರೂಪವಾಗುತ್ತದೆ. “ತುಹ್ಯೋಸ್ತಾತಜ್ಜಾಶಿಷ್ಯನ್ಯತರಸ್ಯಾಮ್‌” ಎಂಬ ಸೂತ್ರದಿಂದ 
ವೈಕಲ್ಲಿಕವಾಗಿ “ತಾತಜ್‌ (ತಾತ್‌) ಆದೇಶ ಬಂದು ಅತತಾತ್‌ ಎಂಬ ವೈಕಲ್ಲಿಕರೂಪವು 
ಸಿದ್ದವಾಗುತ್ತದೆ. ರೂಪಗಳು: ಅತತು/ಅತತಾತ್‌, ಅತತಾಮ್‌, ಅತನು ಅತತು/ಅತತಾತ್‌, 
ಅತತಮ್‌, ಅತತಟತಾನಿ, ಅತಾವ, ಅತಾಮ। : 

(ಆಟ್‌(ಆ)ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 444.ಆಡಹಾದೀನಾಮ್‌ (6.4.27) 

ವೃತ್ತಿಃ-ಅಜಾದೇಃ ಅಜ್ಞಸ್ಕ ಆಟ್‌, ಲುಜ್‌-ಲಜ್‌-ಲ್ಕಜ್‌ಕ್ಸು ಆತತ್‌। ಆತೇತ್‌!ಆತ್ಕಾತ್‌। 
ಅತ್ಯಾಸ್ತಾಮ್‌। ಲುಜೆ ಸಿಚಿ ಇಡಾಗಮೇ ಕೃತೇ। 

ಪ. ಛೇ. - ಆಟ್‌, ಅಜಾದೀನಾಮ್‌। 

ಅ. ವೃ.- “ಲುಜ್‌-ಲಜ್‌-ಲೃಜ್‌ಕ್ಷ್ವಡುದಾತ್ತಃ” ಎಂಬ ಸೂತ್ರದಿಂದ “ಲುಜ್‌- 
ಲಜ್‌-ಲ್ಕಜ್ಮು' ಎಂಬ ಪದವೂ, ಮತ್ತು “ಉದಾತ್ತ' ಎಂಬ ಪದವೂ ಅನುವೃತ್ತ 
ವಾಗುತ್ತವೆ. “ಅಜ್ಗಸ್ಯ” ಎಂಬುದನ್ನು "ಅಜ್ಗಾನಾಂ' ಎಂದು ಷಷ್ಠೀ ವಿಭಕ್ತಿಯಲ್ಲಿ ವಚನ 
ವಿಪರಿಣಾಮ ಮಾಡಿ, ಅಧಿಕಾರಸೂತ್ರವಾಗಿ ಸ್ವೀಕರಿಸಲಾಗಿದೆ. 

ಅರ್ಥ- “"ಲುಜ್‌-ಲಜ್‌-ಲೃಜ್‌' “ಲ್‌' ಕಾರಗಳು ಪರದಲ್ಲಿದ್ದಾಗ, ಅಜಾದಿ ಅಜ್ಲವುಳ್ಳ 
ಧಾತುವಿಗೆ "ಆಟ್‌' ಆಗಮವು ಬರುತ್ತದೆ. 

ವಿಶೇಷ- ಈ ಸೂತ್ರದ ಪೂರ್ವ ಸೂತ್ರವಾದ “ಲುಜ್‌-ಲಜ್‌-ಲೃಜ್‌ಕ್ಷೃಡುದಾತ್ತಃ” 
ಎಂಬುದು “"ಅಟ್‌' ಆಗಮವನ್ನು ವಿಧಿಸುತ್ತದೆ. ಆದರೆ ಪ್ರಕೃತ ಸೂತ್ರವು "ಆಟ್‌' 
ಆಗಮವನ್ನು ವಿಧಿಸುತ್ತದೆ. ಕಾರಣ ಇದು ಅಜಾದಿಗಳಿಗೆ ಮಾತ್ರ "ಆಟ್‌' ಆಗಮವನ್ನು 
ವಿಧಿಸುತ್ತದೆ. ಆದುದರಿಂದ ಇದು ಪೂರ್ವ ಸೂತ್ರಕ್ಕೆ ಅಪವಾದ ಸೂತ್ರವಾಗಿದೆ. 
ಲಜ್‌: 

ಉದಾ- ಆತತ್‌- “ಅತ್‌” ಧಾತುವಿನಮೇಲೆ “ಲಜ್‌' “ಲ್‌'ಕಾರದ ಪ್ರಥಮ ಪುರುಷ 
ಏಕವಚನದಲ್ಲಿ ಅತ್‌4ತಿ ಎಂದಿದ್ದಾಗ, ಧಾತುವಿಗೆ ಅಡಾಗಮ ಬಂದಾಗ, ಇದು 
ಅಜಾದಿಯಾಗಿರೋಣದರಿಂದ ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ "ಟಿತ್‌' ಆದ 
"ಆಟ್‌ (ಆ)' ಆಗಮವು ಬಂದು ಆ4ಅತ್‌4ತಿ ಎಂದಿದ್ದಾಗ, ಸಾರ್ವಧಾತುಕ ಸಂಜ್ಞೆ 
ಬಂದು “ಶಪ್‌(ಅ)' ವಿಕರಣ ಪ್ರತ್ಯಯ ಬಂದಾಗ, ಆ+ಅತ್‌4ಅಃತಿ ಎಂದಿರುತ್ತದೆ. 
“ಆಟಶ್ಚ” ಎಂಬ ಸೂತ್ರದಿಂದ “ಆ' ಕಾರ "ಅ' ಕಾರಗಳಿಗೆ ವೃದ್ಧಿ ಬಂದು "ಆ' 
ಎಂದಾದಮೇಲೆ ಆತ್‌4ಅ+ತಿ ಎಂದಿರುತ್ತದೆ. “ಇತಶ್ಚ” ಎಂಬ ಸೂತ್ರದಿಂದ “ಇ' ಕಾರ 


ತಿಣನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 511 


ಲೋಪವಾಗಿ ಆತತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
ವಿವರಣೆ: ತಸ್‌, ಥಸ್‌, ಥ ಮತ್ತು ಮಿಪ್‌(ಮಿ) ಗಳಿಗೆ “ತಸ್ಥಸ್ನಮಿಪಾಂ 
ತಾಂತಂತಾಮಃ” ಎಂಬ ಸೂತ್ರದಿಂದ ತಾಮ್‌ ಮೊದಲಾದ ಆದೇಶಗಳು ಬರುತವೆ. 
ಪ್‌(ಸಿ) ನಲ್ಲಿ “ಇತಶ್ಚ” ಎಂಬ ಸೂತ್ರದಿಂದ "ಇ'ಕಾರಕ್ಕೆ ಲೋಪ ಬಂದು, ವ 
ಕಾರಕ್ಕೆ ರುತ್ವ-ವಿಸರ್ಗಗಳು ಬರುತ್ತವೆ. "ವಸ್‌' ಮಸ್‌'ಗಳು ಬಂದಾಗ, “ಅತೋ- 
ದೀರ್ಫೋಯಣ್‌” ಎಂಬುದರಿಂದ ದೀರ್ಫ ಬಂದು “ನಿತ್ಯಂಜಿತಃ” ಎಂಬ ಸೂತ್ರದಿಂದ 
"ಸ್‌ ಕಾರಕ್ಕೆ ಲೋಪ ಬಂದು ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. ರೂಪಗಳು: 
ಆತತ್‌, ಆತತಾಮ್‌, ಆತನ್‌। ಆತಃ, ಆತತಮ್‌, ಆತತ। ಆತಮ್‌, ಆತಾವ, ಆತಾಮ। 


ಅಕ್‌: 

ಉದಾ- ಅತೇತ್‌- ಪ್ರಥಮ ಪುರುಷ ಏಕವಚನದಲ್ಲಿ "ಅತ್‌' ಧಾತುವಿನಮೇಲೆ 
ಮೂಲ ಆಖ್ಯಾತ ಪ್ರತ್ಯಯವಾದ “ತಿ' ಆದೇಶ ಬಂದು, ಅತ್‌-ತಿ ಎಂದಿರುತ್ತದೆ. ಅದಕ್ಕೆ 
ಸಾರ್ವಧಾತುಕ ಸಂಜ್ಞೆ ಮತ್ತು ಶಪ್‌(ಅ) ವಿಕರಣ ಬಂದು ಅತ್‌. ಅತಿ ಎಂದಿರುತ್ತದೆ. 
“ಂರಾಸುಟ್‌ ಪರಸ್ಮೈಪದೇಷೂದಾತ್ತೋ ಜೆಚ್ಚ” ಎಂಬ ಸೂತ್ರದಿಂದ 
"ಯಾಸುಟ್‌(ಯಾಸ್‌)' ಆಗಮ ಬಂದು ಅತ್‌ಅ4ಯಾಸ್‌4ತಿ ಎಂದಿದ್ದಾಗ, "ಯಾಸ್‌' 
ಗೆ "ಇಯ್‌' ಆದೇಶ ಬಂದು, ಅತ್‌4ಅ4ಇಯ್‌+ತಿ ಎಂದಿರುತ್ತದೆ. “ಲೋಪೋ- 
ವ್ಯೋರ್ವಲೀ” ಎಂಬ ಸೂತ್ರದಿಂದ "ಯ್‌'ಗೆ ಲೋಪ ಬಂದು ಅತ್‌4ಅಇಃತಿ 
ಎಂದಿರುತ್ತದೆ. "ಅ' ಕಾರ “ಇ' ಕಾರಗಳಿಗೆ ಗುಣ ಬರುತ್ತದೆ. “ಇತಶ್ನ” ಎಂಬುದರಿಂದ 
"ತಿ' ಯಲ್ಲಿರುವ “ಇ' ಕಾರಕ್ಕೆ ಲೋಪ ಬರುತ್ತದೆ. ಆಗ ಅತೇತ್‌ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ವಿಶೇಷ: ತಸ್‌ ಮೊದಲಾದ ಪ್ರತ್ಯಯಗಳಲ್ಲಿ ಹಿಂದಿನಂತೆ “ತಸ್ಮಸ್ಥಮಿಪಾಂ 
ತಾಂತಂತಾಮಃ” ಎ೦ಬ ಸೂತ್ರದಿಂದ "ತಾಮ್‌' ಮೊದಲಾದ ಆದೇಶಗಳು ಕ್ರಮವಾಗಿ 
ಬರುತ್ತವೆ. "ಸಿಪ್‌' ನಲ್ಲಿಯ “ಇ' ಕಾರಕ್ಕೆ “ಇತಶ್ಚ” ಎಂಬುದರಿಂದ ಲೋಪವಾಗಿ 
“ಸ್‌” ಕಾರಕ್ಕೆ ರುತ್ವ- ವಿಸರ್ಗಗಳು ಬರುತ್ತವೆ. "ವಸ್‌ ಮತ್ತು “ಮಸ್‌” ಪ್ರತ್ಯಯಗಳು 
ಇದ್ದಾಗ, ನೈ ತೋದೀರ್ಪೋಯಣಿ” ಎಂಬುದರಿಂದ ದೀರ್ಫ ಬಂದು, “ನತ್ಯಂಜಿತಃ” 
ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು ರೂಪಗಳು ಸಿದ್ಧವಾಗುತ್ತವೆ. 
ವು ಪುರುಷ ಬಹುವಚನದಲ್ಲಿ "ಯು' ಗೆ “ರೇರ್ಜುಸ್‌” ಎಂಬುದರಿಂದ 

ಸ್‌(ಉಸ್‌)' ಆದೇಶ ಬಂದು ವಲಾದಿ ಪ್ರತ್ಯಯವು ಪರದಲ್ಲಿದ್ದಾಗ ಮಾತ್ರ, 

“ರೋಪೋವ್ರೋರ್ಪಲಿ” ಎಂಬ ಸೂತ್ರದಿಂದ "ಯ್‌' p ಲೋಪ ಬಂದು, ವತ್ವಂಜಿತಃ” 
ಎಂಬ ಸೂತ್ರದಿಂದ "ಸ "ಸ್‌' ಕಾರಕ್ಕೆ ಲೋಪ ಬಂದು ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅತೇತ್‌, ಅತೇತಾಮ್‌, ಅತೇಯುಃ ಅತೇಃ, ಅತೇತಮ್‌, ಅತೇತಃ। 


ಅತೇಯಮ್‌, ಅತೇವ, ಅತೇಮ। 


512 ಲಘುಸಿದ್ಧಾ೦ತ ಕೌಮುದೀ 


ಆಶೀರ್ಲಣ೯್‌: 

ಉದಾ- ಅತ್ಯಾತ್‌ ಮೊದಲಾದ 9 ರೂಪಗಳು - ಪ್ರಥಮ ಪುರುಷ ಏಕವಚನದಲ್ಲಿ 
“ಅತ್‌' ಧಾತುವಿನಮೇಲೆ, “ಆಶಿಷೀ ಲಿಜ್‌ಲೋಟೌ” ಎಂಬ ಸೂತ್ರದಿಂದ "ತಿಪ್‌(ತಿ)' 
ಆದೇಶ ಬಂದು ಅತ್‌-ತಿ ಎಂದಿದ್ದಾಗ, “ಲಿಜಾಶಿಷೀ” ಎ೦ಬ ಸೂತ್ರದಿಂದ ಆರ್ಧ 
ಧಾತುಕ ಸಂಜ್ಞೆ ಬರೋಣದರಿಂದ “ಶಪ್‌' ಬಾರದೇ "ಯಾಸುಟ್‌(ಯಾಸ್‌)' ಆಗಮಬಂದು 
ಅತ್‌4ಯಾಸ್‌4ತಿ ಎಂದಿದ್ದಾಗ, “ಇತಶ್ಚ” ಎಂಬುದರಿಂದ "ಇ' ಕಾರಕ್ಕೆ ಲೋಪ 
ಬಂದು ಅತ್‌4ಯಾಸ್‌4ತ್‌ ಎಂದಿರುತ್ತದೆ. “ಸ್ಯೋಃ ಸಂಯೋಗಾದ್ಯೋರನ್ನೇಚ” 
ಎಂಬುದರಿಂದ "ಸ್‌' ಕಾರಕ್ಕೆ ಲೋಪ ಬಂದು, ಅತ್ಯಾತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉಳಿದ ರೂಪಗಳು- ಅತ್ಯಾಸ್ತಾಮ್‌, ಅತ್ಯಾಸುಃಅತ್ಯಾಃ ಅತ್ಯಾಸ್ತಮ್‌, ಅತ್ಯಾಸ್ತ ಅತ್ಯಾಸಮ್‌, 
ಅತ್ಯಾಸ್ತ್ಯ ಅತ್ಯಾಸ್ನ 
. ವಿಶೇಷ - ಆಶೀರ್ಲಿಜ್‌ ನಲ್ಲಿ "ಅತ್‌' ಧಾತುವಿನಮೇಲೆ ಗುಣವು ಬರುವುದಿಲ್ಲ. 
ಆದುದರಿಂದ ಗುಣ ನಿಷೇಧಕ್ಕೆ ಪ್ರಸಕ್ತಿಯೇ ಇರುವುದಿಲ್ಲ. 

ಲುಜೆ ಸಿಚಿ ಇಡಾಗಮೇ ಕೃತೇ- "ಲುಜ್‌' ನಲ್ಲಿ "ಚ್ಲಿ' ಗೆ "ಸಿಚ್‌(ಸ್‌) ಆದೇಶವು 
ಬರುತ್ತದೆ. "ಸಿಚ್‌' ಇದು ಆರ್ಧಧಾತುಕವಾಗಿದೆ. (“ಆರ್ಧಧಾತುಕಂ ಶೇಷಃ?) ಇದು 
ವಲಾದಿಯಾಗಿಯೂ ಇದೆ “ಆರ್ಧಧಾತುಕಸ್ಯೇಡ್ವಲಾದೇಃ” ಎಂಬ ಸೂತ್ರದಿಂದ 
"ಇಟ್‌' ಆಗಮವು ಬರುತ್ತದೆ. ಆಗ ಆತ್‌4ಇ+ಸ್‌ ಎಂದಿದ್ದಾಗ 


(ಈಟ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 445. ಅಸ್ತಿಸಿಜೋಪೃಕ್ತೇ (7.3.೨6) 

ವೃತ್ತಿಃವಿದ್ಯಮಾನಾತ್‌ ಸಿಚೋಃ ಅಸ್ತೇಃ ಚ ಪರಸ್ಯ ಅಪ್ಪಕ್ತಸ್ಯ ಹಲಃ ಈಟ್‌- 
ಅಗಮಃ 

ಪ. ಛೇ. - ಅಸ್ತಿ, ಸಿಚಃ, ಅಪ್ಪಕ್ಷೇ। 

ಅ. ವೃ- “ಉತೋವೃದ್ಧಿರ್ಲುಕಿ ಹಲಿ” ಎಂಬ ಸೂತ್ರದಿಂದ “ಹಲಿ' ಎಂಬ 
ಪದವೂ ಮತ್ತು “ಬ್ರುವಈಟ್‌” ಎಂಬ ಸೂತ್ರದಿಂದ "ಈಟ್‌' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- ವಿದ್ಯಮಾನ "ಸಿಚ್‌' ಪ್ರತ್ಯಯ ಮತ್ತು “ಅಸ್‌' ಧಾತುವಿಗಿಂತ ಪರದಲ್ಲಿರುವ 
“ಹಲ್‌' ವರ್ಣಕ್ಕೂ “ಈಟ್‌” ಆಗಮವು ಬರುತ್ತದೆ. 

ವಿಶೇಷ: 'ಜ್ಲೆ' ಮತ್ತು ಅದರ ಸ್ಥಾನದಲ್ಲಿ ಬರುವ "ಸಿಚ್‌' “ಲುಜ್‌' “ಲ್‌'ಕಾರದಲ್ಲಿ 
ಮಾತ್ರ ಬರುತ್ತದೆ. " ಸಿಚ್‌' ನ ನಂತರ ಅಥವಾ “ಅಸ್‌' ಧಾತುವಿನ ನಂತರ ಇರುವ 
ಅಪೃಕ್ತಸಂಜ್ಞೆಯುಳ್ಳ “ಹಲ್‌' ಗೆ "ಈಟ್‌' ಆಗಮವು ಬರುತ್ತದೆ. ಈ ಆಗಮವು "ಟಿತ್‌' 
ಆಗಿದೆ, ಮತ್ತು ದೀರ್ಫ “ಇ(ಈ)' ಕಾರವು ಇದೆ. "ಟಿತ್‌' ಆಗಿ ಇರೋಣದರಿಂದ 
ಅಪೃಕ್ಷ “ಹಲ್‌' ಗೆ ಆದಿಯಲ್ಲಿ ಬರುತ್ತದೆ. ಅಪೃಕ್ತ “ಹಲ್‌' ವರ್ಣವು "ತಿಪ್‌' ಮತ್ತು 
“ಸಿ ಪ್‌ ಗಳಲ್ಲಿರುವ “ಇ' ಕಾರಗಳ '`ಕೋಪವಾದಮೇಲೆಯೇ ಕೂಡಿಕೊಳ್ಳುತ್ತದೆ. 


ತಿಣನ್ನೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 513 


ಅದುದರಿಂದ ಈ ಸೂತ್ರವು "ತಿಪ್‌' ಮತ್ತು "ಸಿಪ್‌' ಗಳಿಗೇನೇ ಸಂಬಂದಿಸಿರುತ್ತದೆ. 


(ಸ್‌ ಕಾರ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 446. ಹ ha (5.2.28) 

ವೃತ್ತಿಃ-ಇಟಃ ಸ್ಯ ಸಸ್ಯ ಲೋಪಃ $ ಸ್ಯಾತ್‌ ಈಟ ಪರೆ। 

ವಾ। ಸಿಜ್‌ಲೋಪ ತ ಸಿದ್ಧೋ ವಾಚ್ಯಃ॥। 

ಆತೀತ್‌। ಆತಿಷ್ಟಾಮ್‌। 

ಪ. ಛೇ. - ಇಟಃ, ಈಟಿ। 

ಅ.ವೃ.- “ರಾತ್‌ ಸಸ್ಯ” ಎಂಬ ಸೂತ್ರದಿಂದ "ಸಸ್ಕ' ಎಂಬ ಪದವೂ ಮತ್ತು 
“ಸ೦ಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ "ಲೋಪಃ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- “ಇಟ್‌' ಗಿಂತ ಪರದಲ್ಲಿ "ಈಟ್‌' ಇರುವಾಗ, ಅವುಗಳ ಮಧ್ಯದಲ್ಲಿರುವ 
'ಸ್‌' ಕಾರಕ್ಕೆ ಲೋಪವು ಬರುತ್ತದೆ. 

ತೇ ಇಲ್ಲಿ ಎರಡೂ ಆಗಮಗಳು "ಟಿತ್‌' ಆಗಿವೆ. “ಆರ್ಧಧಾತು ಕಸ್ಕೇಡ್ಸಲಾದೇಃ” 
ಎ೦ಬ ಸೂತ್ರದಿಂದ "ಇಟ್‌' ಆಗಮ ಬರುತ್ತದೆ. ಮತ್ತು “ಅಸ್ತಿ ಸಿಚೋತಪೃಕ್ಷೇ” ಎಂಬ 
ಸೂತ್ರದಿಂದ. “ಈಟ್‌' ಆಗಮವೂ ಬರುತ್ತದೆ. ಪ್ರಕೃತ ಸೂತ್ರದಿಂದ ಇಟ್‌” ಮತ್ತು 
"ಈಟ್‌' ಗಳ ಮಧ್ಯದಲ್ಲಿರುವ "ಸ್‌ ಕಾರಕ್ಕೆ ರೋಪವು ಬರುತ್ತದೆ. ಆಗ ಸರ್ವರ್ಣದೀರ್ಫ 
ಸಂಧಿಯಿಂದ ಇರರ ಈ ಎಂದು ಆಗಬೇಕಾಗಿತ್ತು ಆದರೆ ಪ್ರಕೃತ ಸೂತ್ರ "ತಿಪಾದಿ'ಯಲ್ಲಿದೆ. 
ಮತ್ತು “ಅಕಃ ಸವರ್ಣೇ ದೀರ್ಫಃ” ಎಂಬ ಸೂತ್ರವು ಸಪಾದಸಪ್ತಾಧ್ಯಾಯಿಯಲ್ಲಿದೆ. 
ತ್ರಿಪಾದಿ ಸೂತ್ರವು ಅಸಿದ್ದವಾಗಿರೋಣದರಿಂದ ಸವರ್ಣದೀರ್ಫ್ಥಕ್ಕೆ ಅವಕಾಶವಿರುವುದಿಲ್ಲ. 
ಅದುದರಿಂದ ಪ್ರಕೃತ ವಾರ್ತಿಕ 

ವಾ ಸಿಜ್‌ಲೋಪ ಏಕಾದೇಶೆ ಸಿದ್ಧೋ ವಾಚ್ಯಃ ವು ಹೊರಟಿದೆ. 

ವಾ। ಸಿಜ್‌ಲೋಪ ಏಕಾದೇಶೆ ಸಿದ್ಧೋ ವಾಚ್ಯಃ । 

ಅರ್ಥ:-ಏಕಾದೇಶವನ್ನು ಮಾಡಬೇಕಾಗಿದ್ದಾಗ, "ಸಿಚ್‌' ನ ಲೋಪವು ಸಿದ್ಧವಾಗುತ್ತದೆ. 
ಸಪಾದ ಸಪ್ತಾಧ್ಯಾಯೀಯ "ದೃಷ್ಟಿಯಲ್ಲಿ, ಬೇರೆ" ಕಡೆಗೆ ತ್ರಿಪಾದಿಯೂ ಅಸಿದ್ಧವಾಗುತ್ತದೆ. 
ಆದರೆ ಏಕಾಡೇಶವನ್ನು ವಿಧಿಸುವಾಗ ಮಾತ್ರ ಅದು ಸಿದ್ಧವಾಗಿಯೇ ಇರುತ್ತದೆ. ರಿದುದರದ 
ಸವರ್ಣದೀರ್ಪ ಸಂಧಿಯು ಇಲ್ಲಿ ಬಂದೇ ಬರುತ್ತದೆ. 

ಲುಜ್‌: ಉದಾ-ಆತೀತ್‌ ಪ್ರಥಮಪುರುಷ ಏಕವಚನದಲ್ಲಿ ಅತ್‌4ತಿ ಎ೦ದಿದ್ದಾಗ, 
"ಆಟ್‌' ಆಗಮ ಬಂದು, ಆ4 ಅತ್‌*ತಿಪ್‌(ತಿ) ಎಂದಿರುತ್ತದೆ. “ಜ್ಲೇಲ್‌)' ಗೆ "ಸಿಚ್‌(ಸ್‌)' 
ಬಂದ ಮೇಲೆ, “ಇತಶ್ವ” ಎಂಬ ಸೂತ್ರದಿಂದ ತ್ರ ಯಲ್ಲಿರುವ “ಇ'ಕಾರವು 
ಲೋಪವಾಗುತ್ತದೆ. ಆಗ ಆ*-ಅತ್‌-ಸ್‌*-ತ್‌ ಎಂದಿರುತ್ತದೆ. "ಸ್‌'(ಸಿಚ್‌) ಗೆ 
“ಆರ್ಧಧಾತುಕು ಶೇಷಃ” ಎಂಬ ಸೂತ್ರದಿಂದ ಆರ್ಧಧಾತುಕಸಂಜ್ಞೆ ಬಂದು "ಸ್‌'ಗೆ 


512 ಲಘುಸಿದ್ಧಾಂತ ಕೌಮುದೀ 


ಆಶೀರ್ಲಣ್ಣ್‌: 

ಉದಾ- ಅತ್ಯಾತ್‌ ಮೊದಲಾದ 9 ರೂಪಗಳು - ಪ್ರಥಮ ಪುರುಷ ಏಕವಚನದಲ್ಲಿ 
“ಅತ್‌' ಧಾತುವಿನಮೇಲೆ, “ಆಶಿಷೀ ಲಿಜ್‌ಲೋಟೌ” ಎಂಬ ಸೂತ್ರದಿಂದ “ತಿಪ್‌(ತಿ)' 
ಆದೇಶ ಬಂದು ಅತ್‌4ತಿ ಎಂದಿದ್ದಾಗ, “ಲಿಜಾಶಿಷೀ” ಎಂಬ ಸೂತ್ರದಿಂದ ಆರ್ಧ 
ಧಾತುಕ ಸಂಜ್ಞೆ ಬರೋಣದರಿಂದ "ಶಪ್‌' ಬಾರದೇ "ಯಾಸುಟ್‌(ಯಾಸ್‌)' ಆಗಮಬಂದು 
ಅತ್‌4ಯಾಸ್‌ತಿ ಎಂದಿದ್ದಾಗ, “ಇತಶ್ವ” ಎಂಬುದರಿಂದ “ಇ' ಕಾರಕ್ಕೆ ಲೋಪ 
ಬಂದು ಅತ್‌+ಯಾಸ್‌4ತ್‌ ಎಂದಿರುತ್ತದೆ. “ಸ್ಕೋಃ ಸಂಯೋಗಾದ್ಯೋರನ್ನೇಚ” 
ಎಂಬುದರಿಂದ "ಸ್‌' ಕಾರಕ್ಕೆ ಲೋಪ ಬ೦ದು, ಅತ್ಕಾತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉಳಿದ ರೂಪಗಳು- ಅತ್ಯಾಸ್ತಾಮ್‌, ಅತ್ಯಾಸುಃಅತ್ಯಾಃ, ಅತ್ಯಾಸ್ತಮ್‌, ಅತ್ಯಾಸ್ತ ಅತ್ಯಾಸಮ್‌, 
ಅತ್ಯಾಸ್ವ, ಅತ್ಯಾಸ್ನ 

ವಿಶೇಷ - ಆಶೀರ್ಲಿಜ್‌ ನಲ್ಲಿ "ಅತ್‌' ಧಾತುವಿನಮೇಲೆ ಗುಣವು ಬರುವುದಿಲ್ಲ. 
ಆದುದರಿಂದ ಗುಣ ನಿಷೇಧಕ್ಕೆ ಪ್ರಸಕ್ಷಿಯೇ ಇರುವುದಿಲ್ಲ. 

ಲುಜಿ ಸಿಚಿ ಇಡಾಗಮೇ ಕೃತೇ- "ಲುಜ್‌' ನಲ್ಲಿ "ಚ್ಲಿ' ಗೆ "ಸಿಚ್‌(ಸ್‌) ಆದೇಶವು 
ಬರುತ್ತದೆ. "ಸಿಚ್‌' ಇದು ಆರ್ಧಧಾತುಕವಾಗಿದೆ. ( ೬ ೬. ಶೇಷಃ”) ಇದು 
ವಲಾದಿಯಾಗಿಯೂ ಇದೆ “ಆರ್ಧಧಾತುಕಸ್ಕೇಡ್ವಲಾದೇಃ” ಎ೦ಬ ಸೂತ್ರದಿಂದ 
"ಇಟ್‌' ಆಗಮವು ಬರುತ್ತದೆ. ಆಗ ಆತ್‌-ಇ--ಸ್‌ ಎಂದಿದ್ದಾಗ 


(ಈಟ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 445.ಅಸ್ತಿಸಿಚೋತಪ್ಯಕ್ಷೇ (7.3.೨6) 

ವೃತ್ತಿಃ-ವಿದ್ಯಮಾನಾತ್‌ ಸಿಚೋಃ ಅಸ್ತೇಃ ಚ ಪರಸ್ಯ ಅಪೃಕ್ಷಸ್ಯ ಹಲಃ ಈಟ್‌- 
ಅಗಮಂಃ। 

ಪ. ಛೇ. - ಅಸ್ತಿ, ಸಿಚಃ, ಅಪ್ಪಕ್ಷೇ। 

ಅ. ವೃ- “ಉತೋವೃದ್ಧಿರ್ಲುಕಿ ಹಲಿ” ಎಂಬ ಸೂತ್ರದಿಂದ “ಹಲಿ' ಎಂಬ 
ಪದವೂ ಮತ್ತು “ಬ್ರುವಈಟ್‌” ಎಂಬ ಸೂತ್ರದಿಂದ "ಈಟ್‌' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- ವಿದ್ಯಮಾನ "ಸಿಚ್‌' ಪ್ರತ್ಯಯ ಮತ್ತು "ಅಸ್‌' ಧಾತುವಿಗಿಂತ ಪರದಲ್ಲಿರುವ 
"ಹಲ್‌" ವರ್ಣಕ್ಕೂ “ಈಟ್‌' ಆಗಮವು ಬರುತ್ತದೆ. 

ವಿಶೇಷ: "ಚ್ಲೆ' ಮತ್ತು ಅದರ ಸ್ಥಾನದಲ್ಲಿ ಬರುವ "ಸಿಚ್‌' “ಲುಜ್‌' “ಲ್‌'ಕಾರದಲ್ಲಿ 
ಮಾತ್ರ ಬರುತ್ತದೆ. "ಸಿಚ್‌' ನ ನಂತರ ಅಥವಾ “ಅಸ್‌' ಧಾತುವಿನ ನಂತರ ಇರುವ 
ಅಪೃಕ್ಷಸ ೦ಜ್ಮೆಯುಳ್ಳ "ಹಲ್‌' ಗೆ "ಈಟ್‌' ಆಗಮವು ಬರುತ್ತದೆ. ಈ ಆಗಮವು "ಟಿತ್‌' 
ಆಗಿದೆ. ಮತ್ತು ದೀರ್ಫ “ಇ(ಈ)' ಕಾರವು ಇದೆ. ಟಿತ್‌' ಆಗಿ ಇರೋಣದರಿಂದ 
ಅಪೃಕ್ತ "ಹಲ್‌' ಗೆ ಆದಿಯಲ್ಲಿ ಬರುತ್ತದೆ. ಅಪೃಕ್ತ "ಹಲ್‌' ವರ್ಣವು "ತಿಪ್‌' ಮತ್ತು 
"ಸ ಪ್‌ ಗಳಲ್ಲಿರುವ “ಇ' ಕಾರಗಳ 'ಕೋಪವಾದಮೇಲೆಯೇ ಕೂಡಿಕೊಳ್ಳುತ್ತದೆ. 


ತಿಜನ್ನೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 513 


ಅದುದರಿಂದ ಈ ಸೂತ್ರವು "ತಿಪ್‌' ಮತ್ತು "ಸಿಪ್‌' ಗಳಿಗೇನೇ ಸಂಬಂದಿಸಿರುತ್ತದೆ. 


(ಸ್‌ ಕಾರ ಲೋಪವನ್ನು ವಿಧಿಸುವ ಸೂತ್ರ) 


ಸೂತ್ರ- 446.ಇಟ ಈಟ (೮.2.28) 

ವೃತ್ತಿಃ-ಇಟಃ ಪರಸ್ಯ ಸಸ್ಯ ಲೋಪಃ ಸ್ಯಾತ್‌ ಈಟಿ ಪರೆ। 

ವಾ। ಸಿಜ್‌ಲೋಪ ಏಕಾದೇಶೇ ಸಿದ್ಧೋ ವಾಚ್ಯ 

ಆತೀತ್‌। ಆತಿಷ್ಟಾಮ್‌। 

ಪ. ಛೇ. - ಇಟಃ, ಈಟಿ। 

ಅ.ವೃ.- “ರಾತ್‌ ಸಸ್ಯ” ಎಂಬ ಸೂತ್ರದಿಂದ "ಸಸ್ಯ' ಎಂಬ ಪದವೂ ಮತ್ತು 
“ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ "ಲೋಪಃ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- “ಇಟ್‌ ಗಿಂತ ಪರದಲ್ಲಿ “ಈಟ್‌' ಇರುವಾಗ, ಅವುಗಳ ಮಧ್ಯದಲ್ಲಿರುವ 
"ಸ್‌' ಕಾರಕ್ಕೆ ಲೋಪವು ಬರುತ್ತದೆ. 

ವಿಶೇಷ: ಇಲ್ಲಿ ಎರಡೂ ಆಗಮಗಳು "ಟಿತ್‌' ಆಗಿವೆ. “ಆರ್ಧಧಾತು ಕಸ್ಕೇಡ್ವಲಾದೇಃ” 
ಎಂಬ ಸೂತ್ರದಿಂದ “ಇಟ್‌' ಆಗಮ ಬರುತ್ತದೆ. ಮತ್ತು “ಅಸ್ತಿ ಸಿಚೋತಪೃಕ್ಷೇ” ಎಂಬ 
ಸೂತ್ರದಿಂದ "ಈಟ್‌' ಆಗಮವೂ ಬರುತ್ತದೆ. ಪ್ರಕೃತ ಸೂತ್ರದಿಂದ “ಇಟ್‌' ಮತ್ತು 
"ಈಟ್‌' ಗಳ ಮಧ್ಯದಲ್ಲಿರುವ "ಸ್‌' ಕಾರಕ್ಕೆ ಲೋಪವು ಬರುತ್ತದೆ. ಆಗ ಸರ್ವರ್ಣದೀರ್ಫ 
ಸಂಧಿಯಿಂದ ರ ಈ ಎಂದು ಆಗಬೇಕಾಗಿತ್ತು ಆದರೆ ಪ್ರಕೃತ ಸೂತ್ರ “ತ್ರಿಪಾದಿ'ಯಲ್ಲಿದೆ. 
ಮತ್ತು “ಅಕಃ ಸವರ್ಣೇ ದೀರ್ಥಃ” ಎಂಬ ಸೂತ್ರವು ಸಪಾದಸಪ್ತಾಧ್ಯಾಯಿಯಲ್ಲಿದೆ. 
ತ್ರಿಪಾದಿ ಸೂತ್ರವು ಅಸಿದ್ದವಾಗಿರೋಣದರಿಂದ ಸವರ್ಣದೀರ್ಪಕ್ಕೆ ಅವಕಾಶವಿರುವುದಿಲ್ಲ. 
ಅದುದರಿಂದ ಪ್ರಕೃತ ವಾರ್ತಿಕ 

ವಾ ಸಿಜ್‌ಲೋಪ ಏಕಾದೇಶೆ ಸಿದ್ಧೋ ವಾಚ್ಯಃ ವು ಹೊರಟಿದೆ. 

ವಾ। ಸಿಜ್‌ಲೋಪ ಏಕಾದೇಶೆ ಸಿದ್ಧೋ ವಾಚ್ಯಃ | 

ಅರ್ಥ:-ಏಕಾದೇಶವನ್ನು ಮಾಡಬೇಕಾಗಿದ್ದಾಗ, "ಸಿಚ್‌' ನ ಲೋಪವು ಸಿ ಸಿದ್ಧವಾಗುತ್ತದೆ. 
ಸಪಾದ ಸಪ್ತಾಧ್ಯಾಯೀಯ ದ್ಧ ೈಷ್ಟಿಯಲ್ಲಿ, ಬೇರೆ ಕಡೆಗೆ ತ್ರಿಪಾದಿಯೂ ಅಸಿದ್ದವಾಗುತ್ತದೆ. 
ಆದರೆ ಏಕಾಡೇಶವನ್ನು ವಿಧಿಸುವಾಗ ಮಾತ್ರ ಅದು ಸಿದ್ಧವಾಗಿಯೇ ಇರುತ್ತದೆ. ಪಔದುದರಿಂದ 
ಸವರ್ಣದೀರ್ಫ್ಥ ಸಂಧಿಯ ಇಲ್ಲಿ ಬಂದೇ ಬರುತ್ತದೆ. 

ಲುಜ್‌: ಉದಾ-ಆತೀತ್‌ ಪ್ರಥಮಪುರುಷ ಏಕವಚನದಲ್ಲಿ ಅತ್‌4ತಿ ಎಂದಿದ್ದಾಗ, 
"ಆಟ್‌' ಆಗಮ ಬಂದು, ಆ*-ಅತ್‌*ತಿಪ್‌(ತಿ) ಎಂದಿರುತ್ತದೆ. “ಭ್ಲ(ಲ್‌)' ಗೆ "ಸಿಚ್‌(ಸ್‌)' 
ಬಂದ ಮೇಲೆ, “ಇತಶ್ವ” ಎಂಬ ಸೂತ್ರದಿಂದ PY ಯಲ್ಲಿರುವ "ಇ'ಕಾರವು 
ಲೋಪವಾಗುತ್ತದೆ. ಆಗ ಆ4ಅತ್‌4ಸ್‌+೬ತ್‌ ಎಂದಿರುತ್ತದೆ. "ಸ್‌'(ಸಿಚ್‌) ಗೆ 
“ಆರ್ಧಧಾತುಕಂ ಶೇಷಃ” ಎಂಬ ಸೂತ್ರದಿಂದ ಆರ್ಧಧಾತುಕಸಂಜ್ಞೆ ಬಂದು "ಸ್‌'ಗೆ 


514 ಲಘುಸಿದ್ಧಾಂತ ಕೌಮುದೀ 


ಆದ್ಯಯವವಾಗಿ"ಇಟ್‌(ಇ)' ಆಗಮ ಬರುತ್ತದೆ. ಆಗ ಆ- ಅತ್‌. ಇಸ್‌. ತ್‌ 
ಎಂದಿರುತ್ತದೆ. ನಂತರ “ಅಸ್ಥಿಸಿಜೋಇಪ್ಯಕ್ತೇ” ಎಂಬ ಸೂತ್ರದಿ೦ದ “ಈಟ್‌' ಆಗಮವು 
ಅಪ್ಪಕ್ತವಾದ "ತ್‌' ಕಾರದ ಪೂರ್ವದಲ್ಲಿ ಬಂದು ಆ+ಅತ್‌4-ಇಸ್‌4ಈ4ತ್‌ ಎ೦ದಿದ್ದಾಗ, 
"ಇ' ಕಾರ ಮತ್ತು "ಈ' ಕಾರಗಳಮಧ್ಯದಲ್ಲಿರುವ ಸ್‌ ಕಾರಕ್ಕೆ ಲೋಪ ಬಂದು 
ಆ*-ಅತ್‌.-ಇ.-ಈ--ತ್‌ ಎಂದಿದ್ದಾಗ, “ಆಟಶ್ಚ” ಎಂಬ ಸೂತ್ರದಿಂದ ಮೊದಲಿನ 
ಎರಡು ಸ್ವರಗಳಿಗೆ ವೃದ್ಧಿ (ಆ) ಬಂದು ಪ್ರಕೃತ ವಾರ್ತಿಕದಿಂದ “ಇ” ಕಾರ "ಶಈ' 
ಕಾರಗಳಿಗೆ ಸವರ್ಣ ದೀರ್ಫ ಬಂದು ಆತ್‌4ಈ4ತ್‌ಎಆತೀತ್‌ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಆತಿಷ್ಟಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ ಅತ್‌ ತಸ್‌ ಎ೦ದಿದ್ದಾಗ, 
ಹಿಂದಿನಂತೆಯೇ "ಆಟ್‌(ಆ)' ಆಗಮ ಮೊದಲಾದವುಗಳು ಬಂದು, ಆ--ಅತ್‌.- ಇಸ್‌. 
ತಾಮ್‌ ಎಂದಾದಮೇಲೆ “ಆಟಶ್ಚ” ಎಂಬುದರಿಂದ ವೃದ್ಧಿ ಬಂದು ಆತಿಸ್‌4ತಾಮ್‌ 
ಎ೦ದಿದ್ದಾಗ “ಆದೇಶ ಪ್ರತ್ಯಯಯೋಃ” ಎಂಬುದರಿಂದ *ಸ್‌' ಕಾರಕ್ಕೆ ಷತ್ವ ಬಂದು 
“ಷ್‌' ಕಾರ “ತ್‌' ಕಾರಗಳಿಗೆ ಷ್ಟುತ್ವ ಬಂದು ಆತಿಷ್‌--ಟಾಮ್‌-ಆತಿಷ್ಟಾಮ್‌ ಎಂಬ 
ರೂಪವು ಸಿದ್ಧಿಸುತ್ತದೆ. 

(ಬುಸ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 447. ಸಿಜಛ್ಯಸ್ತವಿಧಿಭ್ಯಶ್ಚ (3.4.1೦೨9) 

ವೃತ್ತಿಃ-ಸಿಚಃ ಅಭ್ಯಸ್ತಾತ್‌ ವಿದೇಃ ಚ ಪರಸ್ಕ ಜೆತ್‌-ಸಂಬ೦ಧಿನಃ ರೋರ್ಜುಸ್‌। 
ಆತಿಷು॥ ಆತೀಃ ಆತಿಷಮ್‌। ಆತಿಷ್ಟ ಆತಿಷಮ್‌। ಆತಿಷ್ಟು ಆತಿಷ್ಠಆತಿಷ್ಯತ್‌। 

ಷಿಧ ಗತ್ಯಾಮ್‌। 

ಪ. ಛೇ. - ಸಿಜಭ್ಯಸ್ತವಿಧಿಭ್ಯಃ, ಚ। 

ಅ. ವೃ- “ನಿತ್ಯಂ ಜಿತಃ” ಎಂಬ ಸೂತ್ರದಿಂದ 'ಜಿತಃ' ಎಂಬ ಪದವೂ “ರೋರ್ಜುಸ್‌” 
ಎ೦ಬ ಸೂತ್ರದಿಂದ "ಜುಸ್‌' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ-"ಸಿಚ್‌' ಪ್ರತ್ಯಯ, ಅಭ್ಯಸ್ತ ಸಂಜ್ಞೆಯುಳ್ಳ ಧಾತು, ಮತ್ತು "ವಿದ್‌' ಧಾತುವಿನ 
ಪರದಲ್ಲಿ ಇರುವ “ಜಿತ್‌' "ಲ್‌' ಕಾರದ ಆದೇಶವಾದ "ಮು' ಗೆ "ಜುಸ್‌(ಉಸ್‌)' 
ಆದೇಶವು ಬರುತ್ತದೆ. ಇದು ಅನೇಕಾಲ್‌ ಆಗಿರೋಣದರಿಂದ ಸರ್ವಾದೇಶವಾಗಿ 
ಬರುತ್ತದೆ. 

ಉದಾ- ಆತಿಷುಃ- ಪ್ರಥಮ ಪುರುಷ ಬಹುವಚನದಲ್ಲಿ "ಅತ್‌' ಧಾತುವಿಗೆ 
ಪರದಲ್ಲಿ"ಲುಜ್‌' "ಲ್‌' ಕಾರಕ್ಕೆ ಯು” ಆದೇಶ ಬಂದು ಅತ್‌-ಯು ಎ೦ದಿದ್ದಾಗ, 
ಧಾತುವಿನ ಪೂರ್ವದಲ್ಲಿ "ಆಟ್‌' ಆಗಮ ಬಂದು ಆ--ಅತ್‌.- ರು ಎ೦ದಿದ್ದಾಗ, “ಚ್ಞಿ' 
ಬಂದು ಆ. ಅತ್‌-ಲ್‌(ಚ್ರಿ)-ರು ಎಂದಿದ್ದಾಗ, “ಜ್ಲೀಲ್‌)ಗೆ “ಸಿಚ್‌(ಸ್‌)' ಆದೇಶ 
ಬಂದು, ಆ-ಅ-ಸ್‌. ಯಿ ಎ೦ದಿದ್ದಾಗ, ಅದಕ್ಕೆ ಆರ್ಧಧಾತುಕ ಸಂಜ್ಞೆ ಬಂದ 
ಕಾರಣದಿಂದ "ಇಟ್‌' ಆಗಮ ಬಂದು, ಆ. ಅ-ಇ--ಸ್‌-ರಿು ಎಂದಿದ್ದಾಗ, ಪ್ರಕೃತ 


ತಿಣನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 515 


ಸೂತ್ರದಿಂದ "ಮು' ಗೆ "ಜುಸ್‌(ಉಸ್‌)' ಆದೇಶ ಬಂದು, ಆ4+ಅತ್‌4ಇ4ಸ್‌4ಉಸ್‌ 
ಎಂದಿರುತ್ತದೆ. “ಆಟಶ್ಚ” ಎಂಬುದರಿಂದ ಹ್ರಸ್ವ ಅ ಕಾರಕ್ಕೆ ವೃದ್ಧಿ (ಆ), ಬಂದು, 
"ಸಿಚ್‌' ನ "ಸ್‌' ಕಾರಕ್ಕೆ ಷತ್ವ ಆ4ಆತ್‌ಇ+ಷ್‌4ಉಸ್‌ ಎಂದಿದ್ದಾಗ, ಎರಡು "ಆ' 
ಕಾರಗಳಿಗೆ ಸವರ್ಣದೀರ್ಪ ಬಂದು ಆತ್‌.--ಇ-ಷ್‌.-ಉಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ 
ರುತ್ವ-ವಿಸರ್ಗಗಳಿಂದ ಆತಿಷುಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಆತೀಃ- ಮಧ್ಯಮಪುರುಷ ಏಕವಚನದಲ್ಲಿ, ಅತ್‌*ಸಿಪ್‌(ಸಿ) ಎಂದಿದ್ದಾಗ, 
ಧಾತುವಿನ ಪೂರ್ವದಲ್ಲಿ "ಆಟ್‌' ಆಗಮ ಬಂದು ಆ+ಅತ್‌4ಸಿ ಎಂದಿದ್ದಾಗ, ಮೇಲಿನಂತೆ 
'ಚ್ಲ' ಬಂದು ಅದಕ್ಕೆ "ಸಿಚ್‌(ಸ್‌)' ಆದೇಶ ಬಂದು ಆ--ಅತ್‌--ಸ್‌.ಸಿ ಎಂದಿರುತ್ತದೆ. 
ನಂತರ "ಸಿಚ್‌' ನ "ಸ್‌' ಕಾರಕ್ಕೆ "ಇಟ್‌' ಆಗಮ ಬಂದು ಆ ಅತ್‌. ಇ--ಸ್‌.ಸಿ 
ಎಂದಿದ್ದಾಗ, “ಆಟಶ್ಚ” ಎಂಬುದರಿಂದ ಹಸ್ತ ಅ ಕಾರಕ್ಕೆ ವೃದ್ಧಿ ಬಂದು ಆತ್‌. ಇ.ಸ್‌.ಸಿ 
ಎಂದಿದ್ದಾಗ, “ಇತಶ್ಚ” ಎಂಬುದರಿಂದ "ಸಿ' ನಲ್ಲಿಯ “ಇ” ಕಾರಕ್ಕೆ ಲೋಪ ಬಂದು 
ಆತ್‌4ಇ4+ಸ್‌4ಸ್‌ ಎಂದಿದ್ದಾಗ, "ಸಿಚ್‌' ನ "ಸ್‌ ಕಾರಕ್ಕೆ ಲೋಪ ಬಂದು, ಆತ್‌4ಇ4ಸ್‌ 
ಎ೦ದಿದ್ದಾಗ, ಅಪ್ಶಕ್ತವಾದ "ಸ್‌' ಗೆ "ಈಟ್‌(ಈ)' ಆಗಮ ಬಂದು ಆತ್‌. ಇ--ಈ--ಸ್‌ 
ಎಂದಿದ್ದಾಗ "ಇ' ಕಾರ “ಈ' ಕಾರಗಳಿಗೆ ಸವರ್ಣದೀರ್ಪ ಬಂದು ಆತ್‌. ಠಈ4ಸ್‌ 
ಎಂದಿದ್ದಾಗ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಆತೀಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಆತಿಷ್ಟಮ್‌, ಆತಿಷ್ಟ - ಮಧ್ಯಮಪುರುಷ ದ್ವಿವಚನ ಮತ್ತು ಬಹುವಚನಗಳಲ್ಲಿ 
ಪ್ರಕ್ರಿಯೆಯು ಪ್ರಥಮ ಪುರುಷ ದ್ವಿವಚನದಲ್ಲಿಯಂತೆ ಆತಿಷ್ಟಮ್‌ ಮತ್ತು ಆತಿಷ್ಟ ಎಂದು 
ಇರುತ್ತವೆ. 

ಉದಾ -ಆತಿಷಮ್‌, ಆತಿಷ್ಟ ಆತಿಷ್ಯ- ಉತ್ತಮಪುರುಷ ಮೂರೂ ವಚನಗಳಲ್ಲಿ"ಆತಿಸ್‌' 
ವರೆಗಿನ ಪ್ರಕ್ರಿಯೆಯು ಹಿಂದಿನಂತೆ ನಡೆದು, ಏಕವಚನದಲ್ಲಿ "ಮಿಪ್‌(ಮಿ)' ಗೆ "ಅಮ್‌' 
ಆದೇಶ ಬಂದು ಆತಿಸ್‌--ಅಮ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ ಷತ್ವ ಬಂದು "ಆತಿಷಮ್‌' 
ಎ೦ದು ರೂಪವು ಸಿದ್ಧವಾಗುತ್ತದೆ. ದ್ವಿವಚನ ಬಹುವಚನಗಳಲ್ಲಿ ಆತಿಸ್‌4ವಸ್‌, 
ಆತಿಸ್‌-ಮಸ್‌ ಎಂದಿದ್ದಾಗ ಆತಿಸ್‌ ನಲ್ಲಿರುವ ಆದೇಶದ "ಸ್‌' ಕಾರಕ್ಕೆ ಷತ್ವ ಮತ್ತು 
“ನಿತ್ಯಂ ಜಿತಃ” ಎಂಬ ಸೂತ್ರದಿಂದ ಪ್ರತ್ಯಯದ "“ಸ್‌' ಕಾರಕ್ಕೆ ಲೋಪ ಬಂದು 
ಆತಿಸ್‌4ವಸ್‌-ಆತಿಷ್ವ, ಆತಿಸ್‌+ಮಸ್‌-ಆತಿಷ್ಠ ಎಂದು ರೂಪಗಳಾಗುತ್ತವೆ. 


ಲೃಣ್‌: 

ಉದಾ- ಆತಿಷ್ಯತ್‌। ಪ್ರಥಮಪುರುಷ ಏಕವಚನದಲ್ಲಿ, ಅತ್‌+ತಿಪ್‌(ತಿ) ಎ೦ದಿದ್ದಾಗ, 
ಧಾತುವಿನ ಪೂರ್ವದಲ್ಲಿ ಹಿಂದಿನಂತೆ "ಆಟ್‌' ಆಗಮ ಬಂದು, ಆ. ಅತ್‌--ತಿ ಎಂದಿದ್ದಾಗ, 
ಸಾರ್ವಧಾತುಕ ಸಂಜ್ಞೆಯಿಂದ “ಶಪ್‌(ಅ)' ಬರಬೇಕಿದ್ದಾಗ, ಅದನ್ನು ಬಾಧಿಸಿ “ಸ್ಯತಾಸೀ 
ಲೃ ಲುಟೋಃ” ಎಂಬ ಸೂತ್ರದಿಂದ "ಸ್ಯ' ಬಂದು, ಆ+ಅತ್‌ಸ್ಯಃತಿ ಎ೦ದಿದ್ದಾಗ, 
ಆರ್ಧಧಾತುಕಸಂಜ್ಞೆಯಿಂದ "ಇಟ್‌' ಆಗಮ ಬಂದು ಆ+ಅತ್‌4ಇ+ಸ್ವಃತಿ ಎಂದಿರುತ್ತದೆ, 
ಧಾತುವಿನಲ್ಲಿರುವ ಹ್ರಸ್ವ “ಅ' ಕಾರಕ್ಕೆ “ಆಟಶ್ಚ” ಎಂಬುದರಿಂದ ವೃದ್ಧಿ ಬಂದು, ಎರಡು 


516 ಲಘುಸಿದ್ದಾಂತ ಕೌಮುದೀ 


ಆಕಾರಗಳಿಗೆ ಸವರ್ಣದೀರ್ಪ ಬಂದು, ಆತ್‌4ಇ+ಸ್ಯಃತಿ ಎಂದಿದ್ದಾಗ, 'ಸ್ಯ' ನಲ್ಲಿರುವ 
"ಸ್‌' ಕಾರಕ್ಕೆ ಷತ್ವ ಬ೦ದು, ಆತ್‌4ಇ+ ಷ್ಯಃತಿ ಎಂದಿದ್ದಾಗ, “ತಿ' ನಲ್ಲಿರುವ "ಇ'ಕಾರಕ್ಕೆ 
“ಇತಶ್ನ' ಎಂಬುದರಿಂದ ಲೋಪ ಬಂದು ಆತಿಷ್ಯತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 
“ತಸ್‌' ಮೊದಲಾದ ಪ್ರತ್ಯಯಗಳು ಬಂದಾಗಲೂ ಆತಿಷ್ಯ-ದ ವರೆಗಿನ ಪ್ರಕ್ರಿಯೆಯು 
ಹೀಗೆಯೇ ನಡೆದು ತಾಮ್‌ ಮೊದಲಾದ ಆದೇಶಗಳು ಬರುತ್ತವೆ. 
ಉದಾ- ಆತಿಷ್ಯತಾಮ್‌,ಆತಿಷ್ಕನ್‌ - ಪ್ರಥಮ ಪುರುಷ ದ್ವಿವಚನದಲ್ಲಿ ಆತಿಷ್ಕತಾಮ್‌ 
ಎಂದೂ, ಬಹುವಚನದಲ್ಲಿ "ಯು' ಪ್ರತ್ಯಯ ಬಂದಾಗ "ಅನ್‌' ಆದೇಶ ಬಂದು 
ಅನ್ಸ್‌*ಇ ಎಂದಿದ್ದಾಗ ಹಿಂದಿನಂತೆಯೇ "ಇ” ಕಾರಕ್ಕೆ ಲೋಪ ಮತ್ತು "ತ್‌ ಕಾರಕ್ಕೆ 
ಸಂಯೋಗಾನ್ನ-ಲೋಪ ಬಂದು ಆತಿಷ್ಯನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 
ಉದಾ- ಅತಿಷ್ಯಃ, ಆತಿಷ್ಯತಮ್‌, ಆತಿಷ್ಯತ -ಹೀಗೆಯೇ ಉಳಿದ ರೂಪಗಳಾದ 
ಆತಿಷ್ಯಃ, ಅತಿಷ್ಯತಮ್‌, ಆತಿಷ್ಠತ ಎಂಬ ರೂಪಗಳೂ, ಉತ್ತಮ ಪುರುಷ ಏಕವಚನದಲ್ಲಿ, 
ಮಿಪ್‌(ಮಿ)' ಗೆ "ಅಮ್‌' ಆದೇಶ ಬಂದು ಆತಿಷ್ಯಮ್‌ ಎಂದೂ, ದ್ವಿವಚನ, 
ಬಹುವಚನಗಳಲ್ಲಿ ಹಿಂದಿನಂತೆಯೇ "ವಸ್‌' "ಮಸ್‌' ಗಳ "ಸ್‌' ಕಾರ ಲೋಪವಾಗಿ, 
“ಅತೋದೀರ್ಫೋ ಯೆ” ಎಂಬ ಸೂತ್ರದಿಂದ “ವ' "ಮ' ಕಾರಗಳ ಪೂರ್ವದಲ್ಲಿರುವ 
"ಆ' ಕಾರಕ್ಕೆ ದೀರ್ಫ ಬಂದು ಆತಿಷ್ಕಾವ, ಆತಿಷ್ಯಾಮ ಎಂಬ ರೂಪಗಳು ಸಿದ್ಧವಾಗುತ್ತವೆ. 
ಉದಾ- 3. ಷಿಧ ಗತ್ಯಾಮ್‌ (ಇದು ಗತ್ಯರ್ಥಕವಾಗಿದೆ)- ಗತಿ ಶಬ್ದಕ್ಕೆ ನಾಲ್ಕು 
ಅರ್ಥಗಳಿವೆ 1. ಗಮನ, 2. ಪ್ರಾಪ್ತಿ, 3. ಜ್ಞಾನ ಮತ್ತು 4. ಮೋಕ್ಷ ಎಂದು. ಇದರಲ್ಲಿ 
"ಹಿಧ್‌' ಮಾತ್ರ ಉಳಿಯುತ್ತದೆ "ಷ್‌' ಕರಕ್ಕೆ "ಸ್‌' ಕಾರವು “ಧಾತ್ವಾದೇಃ ಷಃ ಸಃ” 
ಎಂಬ ಸೂತ್ರದಿಂದ ಬಂದು "ಸಿಧ್‌' ಎಂದಾಗುತ್ತದೆ. 
ಲಟ್‌: "ಸಿಧ್‌'ಧಾತುವಿನ ಮೇಲೆ “ಲಟ್‌' “ಲ್‌' ಕಾರದ ಆದೇಶವಾದ ತಿ (ತಿಪ್‌) 
ಬಂದು, ಸಿಧ್‌*ತಿ ಎಂದಿದ್ದಾಗ - 
(ಲಘು ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 448 ಪ್ರಸ್ವಂ ಲಘು (1.4.10) 
ಅರ್ಥ- ಹ್ರಸ್ವ ಸ್ವರಕ್ಕೆ “ಲಘು' ಎಂಬ ಸಂಜ್ಞೆ ಬರುತ್ತದೆ. ಈ ಸಂಜ್ಞೆಯಿಂದ ಮುಂದೆ 
ಕೆಲವು ಕಾರ್ಯಗಳು ನಡೆಯುತ್ತವೆ. 
(ಗುರು ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 449. ಸಂಯೋಗೇ ಗುರು (1.4.11) 
ವೃತ್ತಿಃ-ಸಂಯೋಗೇ ಪರೇ ಹ್ರಸ್ಹಂ ಗುರು ಸಂಜ್ಞಂ ಸ್ಯಾತ್‌। 
ಅರ್ಥ- ಸಂಯೋಗವು ಪರದಲ್ಲಿದ್ದಾಗ, ಅವ್ಯವಹಿತ ಪೂರ್ವದಲ್ಲಿರುವ ಹ್ರಸ್ವ 


ಸ್ವರಕ್ಕೆ ಗುರು ಸಂಜೆಯು ಬರುತದೆ. 
ಅ ಇರಿ 


ತಿಜನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 517 


(ಗುರು ಸಂಜ್ಞೆಯನ್ನು ವಿಧಿಸುವ ಮತ್ತೊಂದು ಸೂತ್ರ) 
ಸೂತ್ರ- 45೦. ದೀರ್ಫ್ಥಂ೦ ಚ (1.4.12) 
ವೃತ್ತಿಃ-ಗುರು ಸ್ಯಾತ್‌। 
ಅರ್ಥ- ದೀರ್ಫ್ಥ ಸ್ವರಕ್ಕೂ ಗುರು ಸಂಜ್ಞೆ ಬರುತ್ತದೆ. 
(ಗುಣವಿಧಾಯಾಕ ಸೂತ್ರ) 
ಸೂತ್ರ- 4೮1. ಫುಗನ್ನಲಘೂಪಧಸ್ಯ ಚ (7.3.86) 

ವೃತ್ತಿಃ-ಪುಗಂತಸ್ಯ ಲಘೂಪಧಸ ್ಯ ಚ ಅಜ್ಞಸ್ಯ ಇಕಃ ಗುಣಃ ಸಾರ್ವಧಾತುಕಾರ್ಧ- 
ಧಾತುಕಯೋಃ | (259) ಧಾತ್ವಾದೇರಿತಿ। ಸ ಸಃ ದಿ ಷತ್ಚಮ್‌ ಸಿಷೇಧ। 

ಅ. ವೃ- ಇಲ್ಲಿ ಅಂಗಸ್ಯ ಎಂಬುದು ಅಧಿಕಾರ ಸೂತ್ರವಾಗಿದೆ. “ಮಿದೇರ್ಗುಣಃ” 
ಎ೦ಬ ಸೂತ್ರದಿಂದ "ಗುಣಃ ಎಂಬ ಪದವೂ, “ಸಾರ್ವಧಾತುಕಾರ್ಧಧಾತುಕಯೋಃ” 
ಎ೦ಬ ಸೂತ್ರವು ಅನುವೃತ್ತವಾಗುತ್ತದೆ. ಮತ್ತು “ಇಕೋಗುಣವೃದ್ಧೀ” ಎಂಬ ಸೂತ್ರದಿಂದ 
“ಇಕಃ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಸಾರ್ವಧಾತುಕ ಮತ್ತು ಆರ್ಧಧಾತುಕ "ಲ್‌' ಕಾರಗಳು ಪರದಲ್ಲಿದ್ದಾಗ, 
“ಪುಕ್‌' ಪ್ರತ್ಯಯವನ್ನು ಅಂತ್ಯ ದಲ್ಲಿಯಳ್ಳ ಅಂಗದ “ಇಕ್‌' ಗೆ ಮತ್ತು ಲಘು ಸಂಜ್ಞೆಯುಳ್ಳ 
ಉಪಧೆಯ ಅಂಗಕ್ಕೆ. "ಇಕ್‌" ಗೆ ಗುಣವು ಬರುತ್ತದೆ. 


ಲಟ್‌: 

ಉದಾ- ಪ್ರಥಮ ಪುರುಷ ಏಕವಚನದಲ್ಲಿ ಸಿಧ್‌ತಿ(ತಿಪ್‌) ಎಂದಿದ್ದಾಗ, 
ಸಾರ್ವಧಾತುಕಸಂಜ್ಞೆ ಬಂದು "ಶಪ್‌(ಅ)' ವಿಕರಣ ಪ್ರತ್ಯಯವನ್ನು ಧಾತುವಿನ ನಂತರ 
ಸೇರಿಸಿದಾಗ, ಸಿಧ್‌*ಅ+ತಿ ಎಂದಿರುತ್ತದೆ. "ಧ್‌' ಕಾರದ ಪೂರ್ವದಲ್ಲಿರುವ "ಇ' 
ಕಾರವು ಲಘೂಪದವಾಗಿದೆ. ಆದ್ದರಿಂದ ಪ್ರಕೃತ ಸೂತ್ರದಿಂದ ಈ "ಇ' ಕಾರಕ್ಕೆ ಗುಣ 
ಬಂದು ಸೇಧ್‌+ಅ4ತಿ-ಸೇಧತಿ ಎಂದು ರೂಪವಾಗುತ್ತದೆ. 

ರೂಪಗಳು: ಸೇಧತಿ, ಸೇಧತಃ, ಸೇಧನ್ತಿ! ಸೇಧಸಿ, ಸೇಧಥಃ, ಸೇಧಥ। ಸೇಧಾಮಿ, 
ಸೇಧಾವಃ, ಸೇಧಾಮಃ। 


ಅಟ್‌: 

ಉದಾ- ಸಿಷೇಧ- ಪ್ರಥಮಪುರುಷ ಏಕವಚನದಲ್ಲಿ ಸಿಧ್‌*-ತಿಪ್‌ ಎಂದಿದ್ದಾಗ, 

ಪ್‌' ಗೆ ಅಭಿನವ ಆಖ್ಯಾತ ಪ್ರತ್ಯಯವಾದ "ಇಲ್‌(ಅ)' ಬಂದು ಸಿಧ್‌*ಅ ಎಂದಿದ್ದಾಗ, 
ಬ ಚ” ಎಂಬ ಸೂತ್ರದಿಂದ ಆರ್ಧಧಾತುಕ ಸಂಜ್ಞೆ ಬಂದು, ನಂತರ “ಲಿಟ 
ಧಾತೋರನಭ್ಯಾಸಸ್ಯ” ಎ೦ಬ ಸೂತ್ರದಿಂದ ಧಾತುವಿಗೆ ದ್ವಿತ್ವ ಬಂದು ಸಿಧ್‌ ಸಿಧ್‌೬ಅ 
ಎಂದಿದ್ದಾಗ, BE +” ಎಂಬ ಸೂತ್ರದಿಂದ. ಅಭ್ಯಾಸ ಸಸಂಜ್ಞೆ ಬಂದು, 
“ಹಲಾದಿಃ ಶೇಷಃ” ಎಂಬ ಸೂತ್ರದಿಂದ ಅಭ್ಯಾಸದ "ಸಧ್‌'ನಲ್ಲಿರುವ "ಧ್‌ ಕಾರಕ್ಕೆ 
ಲೋಪ ಚಯ ಸಿ, ಸಿಧ್‌*ಅ ಎ೦ದಿದ್ದಾಗ, ಆರ್ಧಧಾತುಕವು ಪ ಪರದಲ್ಲಿರುವುದರಿಂದ 


518 ಲಘುಸಿದ್ಧಾಂತ ಕೌಮುದೀ 


“ಧ್‌' ಕಾರಕ್ಕೆ ಪೂರ್ವದಲ್ಲಿರುವ “ಇ' ಕಾರಕ್ಕೆ “ಪ್ರಕೃತ ಸೂತ್ರದಿಂದ ಗುಣ ಬಂದು 
ಸಿಸೇಧ್‌ಅ ಎಂದಿರುತ್ತದೆ. ಆಗ ಮೊದಲನೇ "ಸ್‌' ಕಾರೋತ್ತರ “ಇ' ಕಾರವು 
“ಇಣ್‌(ಇ)' ಆಗಿರೋಣದರಿಂದ “ಆದೇಶ ಪ್ರತ್ಯಯಯೋಃ” ಎಂಬ ಸೂತ್ರದಿಂದ 
ಎರಡನೆಯ "ಸ್‌' ಕಾರಕ್ಕೆ ಷತ್ವ ಬಂದು ಸಿಷೇಧ್‌*ಅ=ಸಿಷೇಧ ಎಂದು ರೂಪವು 
ಸಿದ್ಧವಾಗುತ್ತದೆ. 
(ಕಿದ್ದದ್ಧಾವವನ್ನು ವಿಧಿಸುವ ಸೂತ್ರ) 

ಸೂತ್ರ- 452. ಅಸ೦ಯೋಗಾಲ್ಲಟ್‌ ಕಿತ್‌ (12.5) 

ವೃತ್ತಿಃ-ಅಸಂಯೋಗಾತ್‌ ಪರಃ ಅಪಿತ್‌ ಲಿಟ್‌ ಕಿತ್‌ ಸ್ಯಾತ್‌। ಸಿಷಿಧತುಃ। ಸಿಷಿಧುಃ। 
ಸಿಷೇಧಿಥ। ಸಿಷಿಧಥುಃ। ಸಿಷಿಧ। ಸಿಷೇಧಸಿಷಿಧಿವ! ಸಿಪಿಧಿಮ। ಸೇಧಿತಾ। ಸೇಧಿಷ್ಯತಿ। 
ಸೇಧತು। ಅಸೇಧತ್‌। ಸೇಧೇತ್‌। ಸಿಧ್ಯಾತ್‌। ಅಸೇಧೀತ್‌। ಅಸೇಧಿಷ್ಯತ್‌। ಏವಂ ಚಿತಿ 
ಸಂಜ್ಞಾನೇ4। 

ಪ. ಛೇ. - ಅಸಂಯೋಗಾತ್‌, ಲಿಟ್‌, ಕಿತ್‌! 

ಅ. ವ್ಯ- “ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ “ಅಪಿತ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ-ಸಂಯೋಗವಲ್ಲದರ ಪರದಲ್ಲಿರುವ "ಪಿತ್‌' ಗಿಂತ ಭಿನ್ನವಾದ "ಲಿಟ್‌' "ಲ್‌' 
ಕಾರಕ್ಕೆ ಕಿದ್ದದ್ದಾವವು ಅತಿದೇಶದಿಂದ ಬರುತ್ತದೆ. ಇದರಿಂದ ಕಿದ್ದದ್ದಾವದಿಂದ ಬರುವ 
ಪ್ರಯೋಜನಗಳು (ಗುಣ, ವೃದ್ಧಿ, ನಿಷೇಧ)ಗಳು ಆಗುತ್ತವೆ. 

ಉದಾ- ಸಿಷಿಧತುಃ - ಪ್ರಥಮಪುರುಷ ದ್ವಿವಚನದಲ್ಲಿ ಸಿಧ್‌-ತಸ್‌ ಎಂದಿದ್ದಾಗ, 
ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ “ಅತುಸ್‌' ಬಂದು, ಸಿಧ್‌ ಅತುಸ್‌ ಎಂದಿರುತ್ತದೆ, 
“ಲಿಟ್‌ ಚ' ಎಂಬ ಸೂತ್ರದಿಂದ ಆರ್ಧ ಧಾತುಕ ಸಂಜ್ಞೆ ಬಂದು “ಲಿಟಿ 
ಧಾತೋರನಭ್ಯಾಸಸ್ಕ” ಎ೦ಬ ಸೂತ್ರದಿಂದ ಧಾತುವಿಗೆ ದ್ವಿತ್ವ ಬಂದು ಸಿಧ್‌ ಸಿಧ್‌.-ಅತುಸ್‌ 
ಎಂದಿದ್ದಾಗ, “ಪೂರ್ವೋ೯ಭ್ಯಾಸಃ” ಎಂಬುದರಿಂದ ಮೊದಲನೆಯ `'ಸಿಧ್‌'ಗೆ ಅಭ್ಯಾಸ 
ಸಂಜ್ಞೆ ಬಂದು, “ಹಲಾದಿಃ ಶೇಷಃ” ಎ೦ಬ ಸೂತ್ರದಿಂದ ಅಭ್ಯಾಸವಾದ ಸಿಧ್‌ ನ "ಧ್‌' 
ಕಾರಕ್ಕೆ ಲೋಪ ಬಂದು ಸಿ, ಸಿಧ್‌*- ಅತುಸ್‌ ಎಂದಿರುತ್ತದೆ. ಇಲ್ಲಿ ಸಂಯುಕ್ತಾಕ್ಷರವು 
ಇಲ್ಲದೇ ಇರೋಣದರಿಂದ ಪ್ರಕೃತ ಸೂತ್ರದಿಂದ “ಅತುಸ್‌' ಗೆ ಕಿದ್ದದ್ಭಾವವು ಬಂದು, 
ಆರ್ಧಧಾತುಕವು ಪರದಲ್ಲಿರೋಣದರಿಂದ "ಸಿಧ್‌' ನಲ್ಲಿರುವ “ಇ' ಕಾರಕ್ಕೆ 
“ಪುಗನ್ತ್ನಲಘೂಪಧಸ್ಯ ಚ” ಎಂಬ ಸೂತ್ರದಿಂದ ಗುಣವು ಪ್ರಾಪ್ತವಾದಾಗ, “ಕ್ವಿತಿಚ 
ಎಂಬ ಸೂತ್ರದಿಂದ ಗುಣವು ಬಾರದೇ ಸಿಸಿಧ್‌*ಅತುಸ್‌ ಎಂದೇ ಇರುತ್ತದೆ. 
ಮೊದಲನೇಯ "ಸಿ ನಲ್ಲಿರುವ “ಇ'ಕಾರವು “ಇಣ್‌' ಪ್ರತ್ಯಾಹಾರದಲ್ಲಿರೋಣದರಿಂದ 
ಅದರ ಪರದಲ್ಲಿರುವ ಎರಡನೆಯ "ಸಿಧ್‌' ನಲ್ಲಿ ಇರುವ "ಸ್‌' ಕಾರಕ್ಕೆ “ಆದೇಶ 
ಪ್ರತ್ಯಯಯೋಃ? ಎಂಬ ಸೂತ್ರದಿಂದ ಷತ್ವ ಬಂದು, ಸಿಷಿಧ್‌ಅತುಸ್‌-ಸಿಷಿಧತುಸ್‌ 
ಎಂದಿದ್ದಾಗ, ರುತ್ವ-ವಿಸರ್ಗಗಳಿ೦ದ ಸಿಷಿಧತುಃ ಎಂಬ ರೂಪವು ಸಿದ್ಧವಾಗುತ್ತದೆ. 


ತಿಅನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 519 


ಉದಾ- ಸಿಷಿಧುಃ-ಪ್ರಥಮ ಪುರುಷ ಬಹು ವಚನದಲ್ಲಿ ಸಿಷಿಧ್‌ ವರೆಗಿನ ಪ್ರಕ್ರಿಯೆಯು 
ಮೇಲಿನಂತೆಯೇ ನಡೆದು, ಸಿಷಿಧ್‌-ರು ಎಂದಿದ್ದಾಗ, "ಯು' ಗೆ "ಉಸ್‌' ಆದೇಶ 
ಬಂದು ಸಿಷಿಧುಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಸಿಷಿಧುಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಸಿಷೇಧಿಥ - ಮಧ್ಯಮಪುರುಷ ಏಕವಚನದಲ್ಲಿ ಸಿಸಿಧ್‌ ವರೆಗಿನ ಪ್ರಕ್ರಿಯೆಯು 
ಮೇಲಿನಂತೆಯೇ ನಡೆದು ಸಿಸಿಧ್‌*ಸಿಪ್‌ ಎಂದಿದ್ದಾಗ, "ಸಿಪ್‌' ಗೆ "ಥಲ್‌(ಥ)' ಆದೇಶ 
ಬಂದು ಸಿಸಿಧ್‌*ಥ ಎಂದಿರುತ್ತದೆ. ಇಲ್ಲಿ "ಧ್‌' ಕಾರ "ಥ್‌' ಕಾರಗಳ 
ಸಂಯೋಗವಿರೋಣದರಿಂದ ಕಿದ್ದದ್ದಾವವು ಬರುವುದಿಲ್ಲವಾದ್ದರಿಂದ ಪ್ರಕೃತ ಸೂತ್ರದಿಂದ 
ಬರುವ ಗುಣಕ್ಕೆ ನಿಷೇಧವಿರುವುದಿಲ್ಲ . ಆದ್ದರಿಂದ ಎರಡನೇ "ಸ್‌' ಗೆ ಷತ್ವ ಬಂದು, 
ಸಿಷಿಧ್‌-ಥ ಎಂದಿದ್ದಾಗ, “ಷಿ” ನಲ್ಲಿರುವ “ಇ' ಕಾರಕ್ಕೆ ಗುಣ ಬಂದು ಸಿಷೇಧ್‌-ಥ 
ಎಂದಿದ್ದಾಗ, “ಥ' ಗೆ "ಇಟ್‌(ಇ)' ಆಗಮ ಬಂದು ಸಿಷೇಧ್‌.- ಇಥ ಇಸಿಷೇಧಿಥ 
ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಸಿಷಿಧಥುಃ - ಮಧ್ಯಮ ಪುರುಷ ದ್ವಿವಚನದಲ್ಲಿ ಸಿಷಿಧ್‌ ವರೆಗಿನ 
ಪ್ರಕ್ರಿಯೆಯು ಮೇಲಿನಂತೆಯೇ ನಡೆದು ಸಿಷಿಧ್‌-ಅಥುಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ 
ರುತ್ವ-ವಿಸರ್ಗಗಳಿಂದ ಸಿಷಿಧಥುಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಸಿಷಿಧ- ಮಧ್ಯಮ ಪುರುಷ ಬಹುವಚನದಲ್ಲಿ ಸಿಷಿಧ್‌ ವರೆಗಿನ ಪ್ರಕ್ರಿಯೆಯು 
ಮೇಲಿನಂತೆಯೇ ನಡೆದು ಸಿಷಿಧ್‌-ಥ ಎಂದಿದ್ದಾಗ, "ಥ'ಗೆ ಅಭಿನವ ಆಖ್ಯಾತ 
ಪ್ರತ್ಯಯವಾದ "ಅ' ಬಂದು ಸಿಷಿಧ್‌-ಅ-ಸಿಷಿಧ ಎಂದು ರೂಪವಾಗುತ್ತದೆ. 

ಉದಾ- ಸಿಷೇಧ - ಉತ್ತಮ ಪುರುಷ ಏಕವಚನಲ್ಲಿ ಸಿಷಿಧ್‌ ವರೆಗಿನ ಪ್ರಕ್ರಿಯೆಯು 
ಮೇಲಿನಂತೆಯೇ ನಡೆದು ಸಿಷಿಧ್‌*ಅ (ಣಲ್‌) ಎಂದಿದ್ದಾಗ, ಪ್ರಥಮಪುರುಷ 
ಏಕವಚನದಲ್ಲಿಯಂತೆಯೇ ಸಿಷೇಧ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಸಿಷಿಧಿವ। ಸಿಷಿಧಿಮ - ಉತ್ತಮ ಪುರುಷ ದ್ವಿವಚನ ಬಹುವಚನಗಳಲ್ಲಿ 
ಸಿಷಿಧ್‌ ವರೆಗಿನ ಪ್ರಕ್ರಿಯೆಯು ಹಿಂದಿನಂತೆಯೆ ನಡೆದು ಸಿಷಿಧ್‌-ವಸ್‌ ಮತ್ತು 
ಸಿಷಿಧ್‌-ಮಸ್‌ ಎಂದಿದ್ದಾಗ, ಇವು ವಲಾದಿಯಾದ ಪ್ರತ್ಯಯಗಳಾದ್ದರಿಂದ “ಇಟ್‌' 
ಆಗಮ ಬಂದು ಸಿಷಿಧ್‌-ಇ ವಸ್‌ ಮತ್ತು ಸಿಷಿಧ್‌-ಇ.-ಮಸ್‌, ಎ೦ದಿದ್ದಾಗ, 
ಸಿಷಿಧಿವಸ್‌, ಮತ್ತು ಸಿಷಿಧಿಮಸ್‌ ಎಂದಾಗಿ ವಸ್‌, ಮಸ್‌ ಪ್ರತ್ಯಯಗಳು 
ಸಾರ್ವದಾತುಕವಾಗಿ೦ತರೂ, ಅಪಿತ್‌ ಆಗಿ೦ಂಯೂ ಇರೋಣದರಿಂದ 
“ಸಾರ್ವಧಾತುಕಮಪಿತ್‌” ಎ೦ಬಸೂತ್ರದಿಂದ ಜಿದ್ದದ್ಧಾವ ಬಂದು “ನಿತ್ಯಂಜಿತಃ” ಎಂಬ 
ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು ಸಿಷಿಧಿವ ಮತ್ತು ಸಿಷಿಧಿಮ ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 
ಲುಟ್‌: 

ಉದಾ- ಸೇಧಿತಾ - ಪ್ರಥಮಪುರುಷ ಏಕವಚನದಲ್ಲಿ ಸಿಧ್‌(ಷಿಧ್‌) ಧಾತುವಿನಮೇಲೆ 


520 ಲಘುಸಿದ್ಧಾಂತ ಕೌಮುದೀ 


“ಲುಟ್‌' "ಲ್‌'ಕಾರಕ್ಕೆ “ತಿಪ್‌' ಆದೇಶ ಬಂದು, ಸಿಧ್‌*ತಿ (ತಿಪ್‌) ಎಂದಿದ್ದಾಗ, 
ಸಾರ್ವಧಾತುಕಸಂಜ್ಞೆಯಿಂದ “ಶಪ್‌' ವಿಕರಣ ಬರಬೇಕಾಗಿದ್ದಾಗ, ಅದನ್ನು ಬಾಧಿಸಿ 
“ಸ್ಯತಾಸೀ ಲೃ ಲುಟೋಃ” ಎಂಬುದರಿಂದ 'ತಾಸಿ' ಪ್ರತ್ಯಯ ಬಂದು, ಸಿಧ್‌*-ತಾಸಿ*ತಿ 
ಎಂದಿದ್ದಾಗ, ಆರ್ಧಧಾತುಕಸಂಜ್ಞೆಯ ನಿಮಿತ್ತದಿಂದ “ತಾಸಿ' ಪ್ರತ್ಯಯಕ್ಕೆ ಪೂರ್ವದಲ್ಲಿ 
“ಇಟ್‌' ಆಗಮ ಬಂದು, ಸಿಧ್‌*ಇ+ತಾಸಿ೬ತಿ ಎಂದಿದ್ದಾಗ, "ಸಿಧ್‌' ನಲ್ಲಿರುವ "ಇ' 
ಕಾರಕ್ಕೆ “ಪುಗಂತಲಘೂಪಧಸ್ಯ ಚ” ಎಂಬುದರಿಂದ ಗುಣ ಬಂದು ಸೇಧಿ*ತಾಸಿ--ತಿ 
ಎ೦ದಿದ್ದಾಗ, “ಉಪದೇಶೇಇಜನುನಾಸಿಕ ಇತ್‌” ಎಂಬುದರಿಂದ “ತಾಸಿ' ನಲ್ಲಿರುವ 
“ಇ” ಕಾರಕ್ಕೆ ಲೋಪ ಬಂದು, ಸೇಧಿ+ತಾಸ್‌4ತಿ ಎಂದಿದ್ದಾಗ, “ತಿ' ಗೆ “ಲುಟಃ 
ಪ್ರಥಮಸ್ಯ ಡಾಕೌರಸಃ” ಎಂಬುದರಿಂದ “ಡಾ(ಆ)' ಆದೇಶ ಬಂದು, ಸೇಧಿ-ತಾಸ್‌.-ಆ 
ಎಂದಿರುತ್ತದೆ. ಆಗ "ತಾಸ್‌' ನಲ್ಲಿರುವ "ಆಸ್‌' ಗೆ "ಟಿ' ಸಂಜ್ಞೆ ಬರುತ್ತದೆ. 
ಡಿತ್ವವಿಧಾನಸಾಮರ್ಥ್ಯದಿಂದ ಜೆ ಸಂಜ್ಞೆ ಬಾರದಿದ್ದರೂ, “ಟೇಃ” ಎಂಬ ಸೂತ್ರದಿಂದ 
“ಟಿ(ಆಸ್‌)' ಗೆ ಲೋಪ ಬಂದು, ಸೇಧಿ*ತಾ*-ಆ ಎಂದಿದ್ದಾಗ, ಎರಡು “ಆ” ಕಾರಗಳಿಗೆ 
ಸವರ್ಣದೀರ್ಥ ಬಂದು ಸೇಧಿತಾ ಎಂಬ ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ 
ಪ್ರಕ್ರಿಯೆ ನಡೆದು ಉಳಿದ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಸೇಧಿತಾ,ಸೇಧಿತಾರೌ, ಸೇಧಿತಾರಃಸೇದಿತಾಸಿ, ಸೇದಿತಾಸ್ಥಃ, ಸೇದಿತಾಸ್ಥ 
ಸೇಧಿತಾಸ್ಕಿ ಸೇಧಿತಾಸಃ, ಸೇಧಿತಾಸ್ಮಃ 


ಲೃಟ್‌: 

ಉದಾ- ಸೇಧಿಷ್ಯತಿ- ಪ್ರಥಮಪುರುಷ ಏಕವಚನದಲ್ಲಿ ಸಿಧ್‌(ಷಿಧ್‌) ಧಾತುವಿನಮೇಲೆ 
“ಲೃಟ್‌' “ಲ್‌'ಕಾರಕ್ಕೆ, "ತಿಪ್‌' ಬಂದಮೇಲೆ ಧಾತುವಿನ ನಂತರ "“ಸ್ಯ' ಪ್ರತ್ಯಯ ಬಂದು 
ಸಿಧ್‌+*ಸ್ಯ*ತಿ(ತಿಪ್‌) ಎಂದಿದ್ದಾಗ, ಹಿಂದಿನಂತೆ ಮೊದಲನೇ "ಸ್‌' ನಲ್ಲಿರುವ “ಇ' 
ಕಾರಕ್ಕೆ ಗುಣ ಬಂದು ಸೇಧ್‌+ಸ್ಯಃತಿ ಎ೦ದಿದ್ದಾಗ, ವಲಾದಿಯಾದ "ಸ್ಯ' ಗೆ "ಇಟ್‌' 
ಆಗಮ ಬಂದು ಸೇಧ್‌4ಇ+ಸ್ಯಃತಿ ಎಂದಿದ್ದಾಗ, ಹಿಂದಿನಂತೆ ಆದೇಶವಾದ "ಸ್ಯ 
ದಲ್ಲಿರುವ ಸ್‌” ಕಾರಕ್ಕೆ ಷತ್ವ ಬಂದು, ಸೇಧಿಷ್ಯತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಸೇಧಿಷ್ಯತಿ, ಸೇಧಿಷ್ಯತಃ, ಸೇಧಿಷ್ಯನ್ತಿ ಸೇಧಿಷ್ಯಸಿ, ಸೇಧಿಷ್ಕಥಃ, ಸೇಧಿಷ್ಯಥ, 
ಸೇಧಿಷ್ಯಾಮಿ, ಸೇಧಿಷ್ಯಾವಃ, ಸೇಧಿಷ್ಯಾಮಃ। 
ಲೋಟ್‌: | 

ಉದಾ-ಸೇಧತು - ಈ ಪ್ರಕೃತ ಧಾತುವಿಗೂ ಈ "ಲ್‌' ಕಾರದಲ್ಲಿ “ಅತ್‌' 
ಧಾತುವಿನಲ್ಲಿ ಜರುಗಿದ ಪ್ರಕ್ರಿಯೆಯಂತೆ ಪ್ರಕ್ರಿಯೆ ನಡೆದು, “ಪುಗನ್ತ್ನಲಘೂಪದಸ್ಕ ಚ್ಚ” 
ಎಂಬುದರಿಂದ ಇಗನ್ನ ಅಂಗಕ್ಕೆ ಗುಣ ಬಂದು ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು- ಸೇಧತು/ಸೇಧತಾತ್‌,ಸೇಧತಾಮ್‌, ಸೇಧನು। ಸೇಧ/ಸೇಧತಾತ್‌, 
ಸೇಧತಮ್‌, ಸೇಧತ। ಸೇಧಾನಿ, ಸೇಧಾವ, ಸೇಧಾಮ। 


ತಿಜನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು ಸ 4 523 


ಲಜ್‌: 

ಉದಾ-ಅಸೇಧತ್‌- ಇಲ್ಲಿಯೂ ಕೂಡ “ಅತ್‌' ಧಾತುವಿನಲ್ಲಿ ಜರುಗಿದ ಪ್ರಿಯೆಯಂತೆ 
ಪ್ರಕ್ರಿಯೆ ನಡೆದು, “ಪುಗನ್ನಲಘೂಪಧಸ್ಯ ಚ” ಎಂಬುದರಿಂದ ಇಗನ್ನ ಅಂಗಕ್ಕೆ ಗುಣ 
ಬಂದು, ಹಲಾದಿ ಧಾತುವಾಗಿರುವುದರಿಂದ ಧಾತುವಿನ ಪೂರ್ವದಲ್ಲಿ "ಅಟ್‌' ಆಗಮ 
ಬಂದು ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅಸೇಧತ್‌, ಅಸೇಧತಾಮ್‌, ಅಸೇಧನ್‌। ಅಸೇಧಃ, ಅಸೇಧತಮ್‌, 
ಅಸೇಧತ। ಅಸೇಧಮ್‌, ಅಸೇಧಾವ, ಅಸೇಧಾಮ। 


ಪಿಧಿಅಜ೯್‌: 

ಉದಾ-ಸೇಧೇತ್‌- ಇಲ್ಲಿಯೂ ಕೂಡ "ಅತ್‌' ಧಾತುವಿನಲ್ಲಿ ಜರುಗಿದ ಪ್ಷಕ್ರಿಯೆಯಂತೆ 
ಪ್ರಕ್ರಿಯೆ ನಡೆದು, “ಪುಗನ್ತ್ನಲಘೂಪಧಸ್ಯ ಚ” ಎಂಬುದರಿಂದ ಇಗನ್ನ ಅಂಗಕ್ಕೆ ಗುಣ 
ಬಂದು, ಕೆಳಗಿನಂತೆ ರೂಪಗಳು ಸಿದ್ಧಿಸುತ್ತವೆ. 

ರೂಪಗಳು: ಸೇಧೇತ್‌, ಸೇಧೇತಾಮ್‌,ಸೇಧೇಯುಃ ಸೇಧೇಃ, ಸೇಧೇತಮ್‌, ಸೇಧೇತ। 
ಸೇಧೇಯಮ್‌, ಸೇಧೇವ, ಸೇಧೇಮ। 


ಆಶೀರ೯ಣ್‌: 

ಉದಾ-ಸಿಧ್ಯಾತ್‌ - ಇಲ್ಲಿಯೂ ಕೂಡ "ಅತ್‌' ಧಾತುವಿನಲ್ಲಿ ಜರುಗಿದ ಪ್ರಕ್ರಿಯೆಯಂತೆ 
ಪ್ರಕ್ರಿಯೆ ನಡೆದು, “ಪುಗನ್ನಲಘೂಪಧಸ್ಯ ಚ” ಎಂಬುದರಿಂದ ಇಗನ್ನ ಅಂಗಕ್ಕೆ ಗುಣ 
ಬಂದು, “ಲಿಜಾಶಿಷೀ” ಎಂಬುದರಿಂದ ಯಾಸುಟ್‌?” ಗೆ ಕಿದ್ದದ್ದಾವ ಬಂದು "“ಕ್ಮಿತಿ 
ಚ” ಎಂಬುದರಿಂದ ಗುಣಕ್ಕೆ ನಿಷೇಧ ಬಂದು ಕೆಳಗಿನಂತೆ ರೂಪಗಳು ಸಿದ್ಧಿಸುತ್ತವೆ. 

ರೂಪಗಳು: ಸಿಧ್ಯಾತ್‌,ಸಿಧ್ಯಾಸ್ತಾಮ್‌,ಸಿಧ್ಯಾಸುಃ। ಸಿಧ್ಯಾಃ, ಸಿಧ್ಯಾಸ್ತಮ್‌,ಸಿಧ್ಯಾಸ। 
ಸಿಧ್ಯಾಸಮ್‌, ಸಿಧ್ಯಾಸ್ವ. ಸಿಧ್ಯಾಸ್ನ 
ಲುಜ್‌್‌: 

ಉದಾ-ಅಸೇಧೀತ್‌-ಇಲ್ಲಿಯೂ ಕೂಡ “ಅತ್‌' ಧಾತುವಿನಲ್ಲಿ ಜರುಗಿದ ಪುಕ್ರಿಯೆಯಂತೆ 
ಪ್ರಕ್ರಿಯೆ ನಡೆದು, “ಪುಗನ್ತಲಘೂಪಧಸ್ಯ ಚ” ಎಂಬುದರಿಂದ ಇಗನ್ತ ಅಂಗಕ್ಕೆ ಗುಣ 
ಬಂದು, ಹಲಾದಿ ಧಾತುವಾಗಿರುವುದರಿಂದ ಧಾತುವಿನ ಪೂರ್ವದಲ್ಲಿ "ಅಟ್‌' ಆಗಮ 
ಬಂದು ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅಸೇಧೀತ್‌, ಅಸೇಧಿಷ್ಟಾಮ್‌, ಅಸೇಧಿಷುಃ ಅಸೇಧೀಃ ಅಸೇಧಿಷ್ಟಮ್‌, 
ಅಸೇಧಿಷ್ಟ ಅಸೇಧಿಷಮ್‌, ಅಸೇಧಿಷ್ಟ ಅಸೇಧಿಷ್ಠ 
ಲೃಣ್‌: 

ಉದಾ-ಅಸೇಧಿಷ್ಯತ್‌- ಇಲ್ಲಿಯೂ ಕೂಡ "“ಅತ್‌' ಧಾತುವಿನಲ್ಲಿ ಜರುಗಿದ 
ಪ್ರಕ್ರಿಯೆಯಂತೆ ಪ್ರಕ್ರಿಯೆ ನಡೆದು, “ಪುಗನ್ತಲಘೂಪಧಸ್ಕ್ಯ ಚ” ಎಂಬುದರಿಂದ ಇಗನ್ನ 
ಅಂಗಕ್ಕೆ ಗುಣ ಬಂದು, ಹಲಾದಿ ಧಾತುವಾಗಿರುವುದರಿಂದ ಧಾತುವಿನ ಪೂರ್ವದಲ್ಲಿ 


522 ಲಘುಸಿದ್ಧಾಂತ ಕೌಮುದೀ 


"ಅಟ್‌' ಆಗಮ ಬಂದು ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅಸೇಧಿಷ್ಯತ್‌, ಅಸೇಧಿಷ್ಯತಾಮ್‌, ಅಸೇಧಿಷ್ಯನ್‌। ಅಸೇಧಿಷ್ಯಃ, 
ಅಸೇಧಿಷ್ಯತಮ್‌, ಅಸೇಧಿಷ್ಯತ। ಅಸೇಧಿಷ್ಯಮ್‌, ಅಸೇಧಿಷ್ಯಾವ, ಅಸೇಧಿಷ್ಯಾಮ। 

ಧಾತು 4. ಏವಂ ಚಿತಿ ಸಂಜ್ಞಾನೇ- (ಎಚ್ಚರಗೊಳ್ಳುವುದು / ಸರಿಯಾದ ರೀತಿಯಲ್ಲಿ 
ಜ್ಞಾನವನ್ನು ಮಾಡಿಕೊಳ್ಳುವುದು) - ಇದರಲ್ಲಿ “ಚಿತ್‌' ಮಾತ್ರ ಉಳಿಯುತ್ತದೆ. 

ಲಟ್‌: 

ಇದರಲ್ಲಿ "ಲಘೂಪಧ ಗುಣವಾಗಿ' ಪ್ರಥಮಪುರುಷ ಏಕವಚನದಲ್ಲಿ “ಚೇತತಿ' 
ಎಂದು ರೂಪವಾಗುತ್ತದೆ. 

ರೂಪಗಳು: ಚೇತತಿ, ಚೇತತಃ, ಚೇತನ್ತಿ! ಚೇತಸಿ. ಚೇತಥಃ, ಚೇತಥ। ಚೇತಾಮಿ, 
ಚೇತಾವಃ, ಚೇತಾಮಃ 

ಲಿಟ್‌:-ರೂಪಗಳು: ಚಿಚೇತ, ಚಿಚಿತತುಃ ಚಿಚಿತುಃ। ಚಿಚೇತಿಥ, ಚಿಚಿತಥುಃ, ಚೆಚಿತ। 
ಚಿಚೇತ, ಚಿಚಿತಿವ, ಚಿಚಿತಿಮ। 

ಲುಟ್‌:-ರೂಪಗಳು: ಚೇತಿತಾ, ಚೇತಿತಾರೌ, ಚೇತಿತಾರಃ ಚೇತಿತಾಸಿ, ಚೇತಿತಾಸ್ಥಃ, 
ಚೇತಿತಾಸ್ಸ ಚೇತಿತಾಸ್ಕಿ ಚೇತಿತಾಸಃ, ಚೇತಿತಾಸ್ಮಃ। 

ಲೃಟ್‌:-ರೂಪಗಳು: ಚೇತಿಷ್ಯತಿ, ಚೇತಿಷ್ಯತಃ, ಚೇತಿಷ್ಯನ್ತಿ! ಚೇತಿಷ್ಯಸಿ, ಚೇತಿಷ್ಯಥಃ, 
ಚೇತಿಷ್ಯಥ। ಚೇತಿಷ್ಯಾಮಿ, ಚೇತಿಷ್ಯಾವಃ, ಚೇತಿಷ್ಯಾಮಃ। 

ಲೋಟ್‌:-ರೂಪಗಳು: ಚೇತತು/ಚೇತತಾತ್‌, ಚೇತತಾಮ್‌, ಚೇತನ್ತು ಜೇತ/ಚೇತತಾತ್‌, 
ಚೇತತಮ್‌, ಚೇತತ। ಚೇತಾನಿ, ಚೇತಾವ, ಚೇತಾಮ। 


ಲಜ್‌:-ರೂಪಗಳು: ಅಚೇತತ್‌, ಅಚೇತತಾಮ್‌, ಅಚೇತನ್‌। ಅಚೇತಃ, ಅಚೇತತಮ್‌, 
ಅಚೇತತ। ಅಚೇತಮ್‌, ಅಚೇತಾವ, ಅಚೇತಾಮ। 

ವಿಧಿಲಿಜ್‌:-ರೂಪಗಳು: ಚೇತೇತ್‌, ಚೇತೇತಾಮ್‌, ಚೇತೇಯುಃ ಚೇತೇಃ, 
ಚೇತೇತಮ್‌, ಚೇತೇತ। ಚೇತೇಯಮ್‌, ಚೇತೇವ, ಚೇತೇಮ। 

ಆಶೀರ್ಲಿಜ್‌:-ರೂಪಗಳು: ಚಿತ್ಯಾತ್‌, ಚಿತ್ಕಾಸ್ತಾಮ್‌, ಚಿತ್ಯಾಸುಃ। ಚಿತ್ಯಾಃ, ಚಿತ್ಯಾಸ್ತಮ್‌, 
ಚಿತ್ಯಾಸ್ಟ ಚಿತ್ಯಾಸಮ್‌, ಚಿತ್ಯಾಸ್ವ, ಚಿತ್ಯಾಸ್ಮ 

ಲುಜ್‌;-ರೂಪಗಳು: ಅಚೇತೀತ್‌, ಅಚೇತಿಷ್ಟಾಮ್‌, ಅಚೇತಿಷುಃ ಅಚೇತೀಃ, 
ಅಚೇತಿಷಮ್‌, ಅಚೇತಿಷ್ಟು ಅಚೇತಿಷಮ್‌, ಅಚೇತಿಷ್ಠ, ಅಚೇತಿಷ್ಟ 

ಲೃಜ್‌:-ರೂಪಗಳು: ಅಜೇತಿಷ್ಯತ್‌, ಅಚೇತಿಷ್ಯತಾಮ್‌, ಅಜೇತಿಷ್ಯನ್‌। ಅಚೇತಿಷ್ಯಃ, 
ಅಚೇತಿಷ್ಯತಮ್‌, ಅಚೇತಿಷ್ಯತ। ಅಚೇತಿಷ್ಟಮ್‌, ಅಚೇತಿಷ್ಯಾವ, ಅಚೇತಿಷ್ಯಾಮ। 

ಧಾತು 5. ಶುಚ ಶೋಕೇ (ಶೋಕಮಾಡುವುದು, ಚಿಂತಿಸುವುದು ಇತ್ಯಾದಿ) - 
ಇದರಲ್ಲಿ “ಶುಚ್‌' ಮಾತ್ರ ಉಳಿಯುತ್ತದೆ. 


ತಿಜನ್ಹೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 523 


ಲಟ್‌:-ಉದಾ- ಶೋಚತಿ- ಇಲ್ಲಿಯೂ "ಲಘೂಪದ ಗುಣವಾಗಿ' ಪ್ರಥಮಪುರುಷ 
ಏಕವಚನದಲ್ಲಿ "ಶೋಚತಿ' ಎಂದು ರೂಪವಾಗುತ್ತದೆ. 

ರೂಪಗಳು: ಶೋಚತಿ, ಶೋಚತಃ, ಶೋಚನ್ನಿ! ಶೋಚಸಿ, ಶೋಚಥಃ, ಶೋಚಥ। 
ಶೋಚಾಮಿ, ಶೋಚಾವಃ, ಶೋಚಾಮಃ 

ಲಿಟ್‌:-ರೂಪಗಳು: ಶುಶೋಚ, ಶುಶುಚತುಃ, ಶುಶುಚುಃ ಶುಶೋಚಿಥ, ಶುಶುಚಥುಃ, 
ಶುಶುಚ। ಶುಶೋಚ, ಶುಶುಚಿವ, ಶುಶುಚಿಮ। 

ಲುಟ್‌:-ರೂಪಗಳು: ಶೋಚಿತಾ, ಶೋಚಿತಾರೌ, ಶೋಚಿತಾರಃ ಶೋಚಿತಾಸಿ, 
ಶೋಚಿತಾಸ್ಥಃ, ಶೋಚಿತಾಸ್ಸ। ಶೋಚಿತಾಸ್ಕಿ ಶೋಚಿತಾಸಃ, ಶೋಚಿತಾಸ್ಮಃ 

ಲೃಟ್‌:-ರೂಪಗಳು: ಶೋಚಿಷ್ಯತಿ, ಶೋಚಿಷ್ಯತಃ, ಶೋಜಿಷ್ಯನ್ತಿ ಶೋಜಿಷ್ಯಸಿ, 
ಶೋಚಿಷ್ಯಥಃ, ಶೋಚಿಷ್ಯಥ। ಶೋಚಿಷ್ಯಾಮಿ, ಶೋಚಿಷ್ಯಾವಃ, ಶೋಚಿಷ್ಯಾಮಃ 

ಲೋಟ್‌-ರೂಪಗಳು: ಶೋಚತು/ಶೋಚತಾತ್‌, ಶೋಚತಾಮ್‌, ಶೋಚನ್ನು 
ಶೋಚ/ಶೋಚತಾತ್‌, ಶೋಚತಮ್‌, ಶೋಚತ। ಶೋಚಾನಿ, ಶೋಚಾವ, ಶೋಚಾವ। 

ಲಜ್‌:-ರೂಪಗಳು: ಅಶೋಚತ್‌, ಅಶೋಚತಾಮ್‌, ಅಶೋಚನ್‌। ಅಶೋಚಃ, 
ಅಶೋಚತಮ್‌, ಅಶೋಚತ। ಅಶೋಚಮ್‌, ಅಶೋಚಾವ, ಅಶೋಚಾಮ। 

ವಿಧಿಲಿಜ್‌:-ರೂಪಗಳು: ಶೋಚೇತ್‌, ಶೋಚೇತಾಮ್‌, ಶೋಚೇಯುಃ ಶೋಚೇಃ, 
ಶೋಚೇತಮ್‌, ಶೋಚೇತ। ಶೋಚೇಯಮ್‌, ಶೋಚೇವ, ಶೋಚೇಮ। 

ಆಶೀರ್ಲಿಜ್‌:-ರೂಪಗಳು; ಶುಚ್ಯಾತ್‌, ಶುಚ್ಯಾಸ್ತಾಮ್‌, ಶುಚ್ಯಾಸುಃ। ಶುಚ್ಯಾಃ, 
ಶುಚ್ಯಾಸಮ್‌, ಶುಚ್ಯಾಸ್ತ ಶುಚ್ಯಾಸಮ್‌, ಶುಚ್ಯಾಸ್ಟ, ಶುಚ್ಯಾಸ್ಥ 

ಲುಜ್‌:-ರೂಪಗಳು: ಅಶೋಚೇತ್‌,ಅಶೋಚಿಷ್ಟಾಮ್‌, ಅಶೋಚಿಷುಃ ಅಶೋಚೀಃ, 
ಅಶೋಚಿಷ್ಟಮ್‌, ಅಶೋಚಿಷ್ಟ ಅಶೋಜಿಷಮ್‌, ಅಶೋಚಿಷ್ಟ, ಅಶೋಚಿಷ್ಠ 

ಲೃಜ್‌:-ರೂಪಗಳು: ಅಶೋಚಿಷ್ಯತ್‌, ಅಶೋಚಿಷ್ಠತಾಮ್‌, ಅಶೋಚಿಷ್ಯನ್‌। 
ಅಶೋಚಿಷ್ಯಃ, ಅಶೋಚಿಷ್ಯತಮ್‌, ಅಶೋಚಿಷ್ಯತ। ಅಶೋಚಿಷ್ಯಮ್‌, ಅಶೋಚಿಷ್ಯಾವ, 
ಅಶೋಚಿಷ್ಯಾಮ। 

1. “ಕಿದಾಶಿಷಿ” ಇತಿ ಯಾಸುಟಃ ಕಿತ್ವಾತ್‌ ಜಿತ್ಹಾಚ್ಚ ನ ಗುಣಃ 2- ಈಕಾರ ಇತ್‌, 
ಈದಿತ್ಸಲಂ ತು “ಶ್ವೀದಿತೋ ನಿಷ್ಠಾಯಾಮ್‌” ಇತಿ ನಿಷ್ಠಾಯಾಮ್‌ ಅನಿಟ್‌ಕತ್ವಮ್‌। 
ಅತ್ರ ಪ್ರಸಜ್ಗಾತ್‌ ಧಾತುಷು ವರ್ಣವಿಶೇಷಾಣಾಮ್‌ ಇತ್ಕರಣಫಲಮ್‌। ದರ್ಶಯತೇ 
ಚಿತ್ರೇ। 


ಹಾಸುಲನ 'ಸತಾಸ 
ಇತಿ ನಿಷ್ಠುಯಾಮ್‌ ಅನಿಟ್‌ಕತ್ವಮ್‌। 


ಇತ್ಮರಣಫಲಮ್‌। ದರ್ಶಯತೇ ಚಿತ್ರೇ। 


ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಮರಣೇ ಫಲಂ 
ಇತ್ಮರಣೇ ಫಲಂ 
ಇತ್ಮರಣೇ ಫಲಂ 
ಇತ್ಸರಣೇ ಫಲಂ 
ಇತ್ಸರಣೇ ಫಲಂ 
ಇತ್ಸರಣೇ ಫಲಂ 
ಇತ್ಸರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 


ಲಘುಸಿದ್ಧಾಂತ ಕೌಮುದೀ 


ಆತ್ಮಕೌೆಪದಮ್‌ 

ಉಧಯಪದಮ್‌ 

ಆದಿತಶ್ನ" ಇತಿ ನಿಷ್ಣಾಯಾಂ ಇಟ ನಿಷೇಧಃ 
"ಇದಿತೊ ನುಮ್‌ ಭಾ” ಇತಿ ನುಮ್‌ 
“ಹರಿತೊ ವಾ" ಇತಿ ಅಜ್‌ವಾ 

“ಶ್ರೀದಿತೊ ನಿಷ್ಠಾಯಾಂ” ನಿಷ್ಠಾಯಾಂ ನೇಟ್‌ 
"ಉದಿತೊ ವಾ” ಇತಿ ಕಿತ್ತೆ ವೇಟ್‌ 
"ಸ್ಪರತಿಸೂತಿ" ಇತಿ ವೇಟ್‌ 
"ನಾಗ್‌ಲೋಪಿಶಾ....."ಉಪಧಾ ಹೃಸ್ವ ಧಾವಃ 
"ಪುಷಾದಿದ್ಯತಾದಿ...” ಇತಿ ಚ್ಲೇರಜ್‌ 
“ಹೃಯುಂತ"” ಇತಿ ವೃಧ್ಯಭಾವಃ 

"ಓದಿತತ್ಚ` ಇತಿ ನಿಷ್ಠುನತ್ವಮ್‌ 
ಆತ್ಮನೇಪದಮ್‌ 

ಉಭಯಪದಮ್‌ 

*ಯೇತಃತ್ಯ” ಇತಿ ವರ್ಶಮಾನೆ ಕ್ಷಃ 


ನಾ 
ko SOS 


ಜಿ ಶೀ 
ಅತ್ರ ಪ್ರಸಜ್ನ್‌ತ್‌ ಆಸು ವಸ ios: 


(ಇಗೆ) ಫಲಾ ಪ್ರಫುಲ್‌ತಃ 
(ಟು) ನದಿ 'ನಂದತಿ” 
ಣಿಜಿರ್‌-'ಅನಿಜತ್‌' 
'ಅನೈಕ್ಷೀತ್‌' 

ಉನ್ನೀಃ ಉನ್ನಃ, ಉತ್ತಃ 
ಶಮು-ಶಮಿತ್ತಾ ಶಾನ್ತ್ವಾ 
ಗುಪ್‌ - ಗೋಹಿತಾ, 
ಗೋಪ್ತಾ 

ಲೋಕೃ - 
ಅಲುಲೋಕತ್‌! 
ಗಮ್ಸೃ- ಅಗಮತ್‌ 
ಕಟೆ - ಅಕಟೀತ್‌ 
ಭುಜೋ-ಭುಗ್ನಃ 
ಶೀಜ್‌ - ಶೇತೆ 
ಶ್ರೀಇ್‌ - ಶ್ರಯತಿ, 
ಶ್ರಯತೇ 

ಇೌಇನ್ಫೀ - ಇದ್ಧಃ 
ಟುನಾದಿ -ನನ್ನಥುಃ. 
ಟುವೇಪೃ-ವೇಪಥುಃ 
ಡುಕ್ಕಣ”್‌-ಕೃತ್ರಿಮಮ್‌ 
ತ್ರಪೂಷ್‌-ತ್ರಪ. 
ಕ್ಷಮೂಸ್‌-ಕ್ಷಮಾ 


ಧಾತು 6. ಗದ (ಪ.ಪ) ವ್ಯಕ್ತಾಯಾಂ ವಾಚಿ (ಸ್ಪಷ್ಟವಾಗಿ ಉಚ್ಚರಿಸುವುದು)- 
ಇದರಲ್ಲಿ "ಗದ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ಉದಾ- ಗದತಿ - ಪ್ರಥಮ ಪುರುಷ ಏಕವಚನದಲ್ಲಿ “ಗದ್‌' ಧಾತುವಿನಮೇಲೆ 
ಮೂಲ ಆಖ್ಯಾತ ಪ್ರತ್ಯಯವಾದ "ತಿಪ್‌' ಬಂದು, ಗದ್‌*ತಿ ಎಂದಿದ್ದಾಗ, ಧಾತುವಿನ 
ನಂತರ “ಶಪ್‌(ಅ)' ಪ್ರತ್ಯಯ ಬಂದು ಗದ್‌+ಅತಿ:ಗದತಿ ಎಂದು ರೂಪವು 
ಸಿದ್ಧವಾಗುತ್ತದೆ. 

ರೂಪಗಳು: ಗದತಿ, ಗದತಃ, ಗದನ್ತಿ! ಗದಸಿ, ಗದಥಃ, ಗದಥ। ಗದಾಮಿ, ಗದಾವಃ, 
ಗದಾಮಃ 


(ಣತ್ಸವನ್ನು ವಿಧಿಸುವ ಸೂತ್ರ) 
ಸೂತ್ರ - 459. ನೇರ್ಗದ-ನದ-ಪತ-ಪದ-ಘು-ಮಾ-ಸ್ಯತಿ-ಹಸ್ತಿ-ಯಾತಿ- 
ವಾತಿ-ದ್ರಾತಿ-ಪ್ಲಾತಿ-ವಪತಿ-ವಹತಿ-ಶಾಮ್ಯುತಿ-ಚಿನೋತಿ-ದೇಗ್ಧಿಷು ಚ (8.4.17) 
ವೃತ್ತಿಃ-ಉಪಸರ್ಗಸ್ಥಾತ್‌ ನಿಮಿತ್ತಾತ್‌ ಪರಸ್ಯ ನೇರ್ಣೋ ಗದಾದಿಷು ಪರೇಷು। 
ಪ್ರಣಿಗದತಿ। 
ಪ. ಛೇ. - ನೇಃ, ಗದ-ನದ-ಪತ-ಪದ-ಘು-ಮಾ-ಸೃತಿ-ಹನ್ನಿ-ಯಾತಿ-ವಾತಿ- 


ತಿಐನ್ರೇ ಭ್ಹ್ವಾದಯಃ ಪರಸ್ಥೈೈಪದಿ ರೂಪಗಳು 525 


ದ್ರಾತಿ-ಪ್ಸಾತಿ-ವಪತಿ-ವಹತಿ-ಶಾಮ್ಯತಿ-ಚಿನೋತಿ-ದೇಗ್ಧಿಷು, ಚ। 

ಅ. ವೃ- “ಅಟ್‌-ಕುಪ್ವಾಜ್‌-ನುಮ್‌-ವ್ಯವಾಯೇಇಪಿ” ಎಂಬ ಸೂತ್ರ ಹಾಗೂ 
“ರಷಾಭ್ಯಾಮ್‌ ನೋ ಣಃ ಸಮಾನಪದೇ” ಎಂಬ ಸೂತ್ರದಿಂದ ರಷಾಭ್ಯಾಮ್‌, ನಃ 
ಮತ್ತು ಣಃ ಎಂಬ ಪದಗಳು ಅನುವೃತ್ತವಾಗುತ್ತವೆ. ಹಾಗೆಯೇ 
“ಉಪಸರ್ಗಾದಸಮಾಸೇ*ಪಿ ಣೋಪದೇಶಸ್ಯ” ಎಂಬ ಸೂತ್ರದಿಂದ "ಉಪಸರ್ಗಾತ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಉಪಸರ್ಗದಲ್ಲಿರುವ ನಿಮಿತ್ತ(ರೇಫ, ಷ್‌ ಕಾರ ಮತ್ತು ಯ ಕಾರ) ಗಳ 
ಪರದಲ್ಲಿ ಇರುವ "ನಿ' ಎಂಬ ಉಪಸರ್ಗದಲ್ಲಿರುವ "ನ್‌' ಕಾರಕ್ಕೆ ಣತ್ವವು. ಬರುತ್ತದೆ- 
ಗದ್‌-ನದ್‌-ಪತ್‌-ಪದ್‌-ಘು ಸಂಜ್ಞೆಯುಳ್ಳ ಧಾತು ಮತ್ತು ಮಾ, ಸೋ, ಹನ್‌, 
ಯಾ, ವಾ, ದ್ರಾ ಪ್ಯಾ ವಪ್‌, ವಹ್‌, ಶಮ್‌, ಚಿ, ದಿಹ್‌, ಈ ಧಾತುಗಳು ಪರದಲ್ಲಿದ್ದಾಗ, 

ಲಟ್‌: ಉದಾ-1. ಪ್ರಣಿಗದತಿ (ಪ್ರ.ನಿ.-ಗದತಿ) - ಇಲ್ಲಿ ಪ್ರ ಎಂಬ ಉಪಸರ್ಗದಲ್ಲಿ 
ರೇಫವು ನಿಮಿತ್ತವಾಗಿದೆ. ಅನಂತರ ಇರುವ "ನಿ' ಯಲ್ಲಿ "ನ್‌' ಇದೆ. ಆ "ನ್‌' ಗೆ ಣತ್ವ 
ಬರುತ್ತದೆ. ಸೂತ್ರದಲ್ಲಿ ಹೇಳಿರುವ "ಗದ್‌' ಧಾತುವು ಪರದಲ್ಲಿರೋಣದರಿಂದ. ಇದೇ 
ರೀತಿಯಲ್ಲಿ ಸೂತ್ರದಲ್ಲಿರುವ ಉಳಿದ ಧಾತುಗಳು ಪರದಲ್ಲಿ ಇದ್ದಾಗ, ಅವುಗಳ 
ಪೂರ್ವದಲ್ಲಿರುವ ಉಪಸರ್ಗದಲ್ಲಿ ಮೇಲೆ ಹೇಳಿದ ನಿಮಿತ್ತ ವರ್ಣಗಳಲ್ಲಿ ಯಾವದಾದರೂ 
ಒಂದು ವರ್ಣವಿದ್ದು ಅನಂತರ ಇರುವ "ನ್‌' ಕಾರಕ್ಕೆ ಣತ್ಚವು ಬರುತ್ತದೆ. 

ಇದರಂತೆ ಇರುವ ಬೇರೆ ಉದಾಹರಣೆಗಳು - ಪ್ರಣಿಪತತಿ (ಪ್ರ-ನಿ-ಪತತಿ), 
ಪ್ರಣಿಜಗಾದ (ಪ್ರಃನಿ೬ಜಗಾದ) ಇತ್ಯಾದಿ. 
(ಚ-ವರ್ಗವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 
ಸೂತ್ರ - 454.ಕುಹೋಶ್ಚುಃ (7.4.62) 

ವೃತ್ತಿಃ-ಅಭ್ಯಾಸ ಕವರ್ಗ-ಹಕಾರಯೋಃ ಚವರ್ಗಾದೇಶಃ 

ಪ. ಛೇ. - ಕುಹೋಃ, ಚುಃ। 

ಅ. ವೃ.-“ಅತ್ರ ಲೋಪೋತಭ್ಯಾಸಸ್ಯ” ಎಂಬ ಸೂತ್ರದಿಂದ “ಅಭ್ಯಾಸಸ್ಯ' ಎಂಬ 
ಪದವು ಅನುವೃತ್ತವಾಗಿದೆ. 

ಅರ್ಥ- ಅಭ್ಯಾಸದಲ್ಲಿರುವ "ಕ್‌' ವರ್ಗ ಹಾಗೂ "ಹ್‌' ಕಾರಗಳ ಸ್ಥಾನದಲ್ಲಿ “ಚ್‌' 
ವರ್ಗವು ಆದೇಶವಾಗಿ ಬರುತ್ತದೆ. 

ವಿಶೇಷ: ಈ ಸೂತ್ರದಲ್ಲಿ ಅಭ್ಯಾಸದಲ್ಲೇ ಇರುವ ವರ್ಣಗಳಿಗೆ ಆದೇಶವನ್ನು 
ವಿಧಿಸಲಾಗಿರೋಣದರಿಂದ ಬೇರೆಕಡೆಯಲ್ಲಿ ಅಂದರೆ ಅಭ್ಯಾಸವಿಲ್ಲದ ಸ್ಥಳದಲ್ಲಿ ಕಾರ್ಯವು 
ಆಗುವುದಿಲ್ಲವೆಂದು ತಿಳಿದು ಬರುತ್ತದೆ. 

(ಉಪಧೆಯಾದ ಪ್ರಸ್ಥ "ಅ' ಕಾರಕ್ಕೆ ವೃದ್ಧಿಯನ್ನು ವಿಧಿಸುವ ಸೂತ್ರ) 
ಸೂತ್ರ - 455. ಅತ ಉಪಧಾಯಾಃ (7.2.16) 


526 ಲಘುಸಿದ್ಧಾಂತ ಕೌಮುದೀ 


ವೃತ್ತಿಃ-ಉಪಧಾಯಾ ಅತೋ ವೃದ್ಧಿಃ ಸ್ಯಾತ್‌। ಇಿತಿ-ಣಿತಿ ಚ ಪ್ರತ್ಯಯೇ ಪರೇ। 
ಜಗಾದ, ಜಗದತುಃ। ಜಗದುಃ ಜಗದಿಥ। ಜಗದಥುಃ। ಜಗದ! 

ಪ. ಛೇ. - ಅತಃ, ಉಪಧಾಯಾಃ 

ಅ. ವೃ.- “ಮೃಜೇರ್ವ್ಯದ್ಧಿಃ” ಎಂಬ ಸೂತ್ರದಿಂದ "ವೃದ್ಧಿ ಎಂಬ ಪದವೂ 
ಹಾಗೇಯೇ “ಅಚೋಹ್ಸಿತಿ” ಎಂಬ ಸೂತ್ರದಿಂದ “ಇ್ಲ್‌ತಿ' ಎಂಬ ಪದವು 
ಅನುವೃತ್ತವಾಗುತ್ತವೆ. 

ಅರ್ಥ- ಇೆತ್‌, ಮತ್ತು ಣಿತ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ, ಉಪಧೆಯ ಹ್ರಸ್ವ "ಅ' 
ಕಾರಕ್ಕೆ ವೃದ್ಧಿ(ಆ) ಯು ಬರುತ್ತದೆ. 

ಲಿಟ್‌: ಉದಾ- ಜಗಾದ- “ಗದ್‌' ಧಾತುವಿನ ನಂತರ "ಲಿಟ್‌' "ಲ್‌' ಕಾರದ 
ಪ್ರಥಮ ಪುರುಷ ಏಕವಚನದಲ್ಲಿ ಮೂಲ ಆಖ್ಯಾತ ಪ್ರತ್ಯಯವಾದ “ತಿಪ್‌' ಬಂದು 
ಗದ್‌+ತಿಪ್‌ ಎಂದಿದ್ದಾಗ, ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ "ಣಲ್‌(ಅ)' 
ಬಂದು, ಗದ್‌4ಅ ಎಂದಿರುತ್ತದೆ. ಅದಕ್ಕೆ ಅಭ್ಯಾಸವು ಬಂದು ಗದ್‌ ಗದ್‌* ಅ ಎಂದಿದ್ದಾಗ, 
“ಹಲಾದಿಃ ಶೇಷಃ” ಎಂಬುದರಿಂದ ಗ*ಗದ್‌. ಅ ಎಂದಿರುತ್ತದೆ. ಅಭ್ಯಾಸದಲ್ಲಿರುವ 
“ಕ್‌' ವರ್ಗದ "ಗ್‌' ಕಾರಕ್ಕೆ “ಕುಹೋಶ್ಸುಃ” ಎಂಬ ಸೂತ್ರದಿಂದ “ಜ್‌' ಕಾರವು 
ಅದೇಶವಾಗಿ ಬಂದು, ಜಗದ್‌. ಅ ಎಂದಿದ್ದಾಗ, "ಗ್‌' ಕಾರದ ನಂತರ ಇರುವ 
ಉಪಧೆಯಾದ "“ಅ' ಕಾರಕ್ಕೆ ಪ್ರಕೃತ ಸೂತ್ರದಿಂದ ವೃದ್ಧಿ(ಆ) ಬಂದು 
ಜ+ಗಾದ್‌4ಅ=ಜಗಾದ ಎಂಬ ರೂಪವು ಸಿದ್ಧವಾಗುತ್ತದೆ. 

ಇಲ್ಲಿ “ಇಲ್‌(ಅ) ಪ್ರತ್ಯಯವು "ಣಿತ್‌' ಆಗಿದೆ. ಈ ವೃದ್ಧಿ ಬರುವ ಕಾರ್ಯವು 
“ಣಿತ್‌' ಆದ "ಣಲ್‌' ಪ್ರತ್ಯಯವು ಪ್ರಥಮ ಮತ್ತು ಉತ್ತಮ ಪುರುಷ ಏಕವಚನಗಳಲ್ಲಿ 
ಮಾತ್ರ ಇರುವುದರಿಂದ ಅಲ್ಲಿ ಮಾತ್ರ ಹ್ರಸ್ವ "ಅ' ಕಾರಕ್ಕೆ ದೀರ್ಫ(ಆ) ವು ಬರುತ್ತದೆ. 

ಉದಾ- ಜಗದತುಃ, ಜಗದುಃ: - ಪ್ರಥಮ ಪುರುಷ ದ್ವಿವಚನ ಬಹುವಚನಗಳಲ್ಲಿ 
“ಗದ್‌'ಧಾತುವಿನ ನಂತರ “ತಸ್‌' ಪ್ರತ್ಯಯ ಬಂದು ಅದಕ್ಕೆ "ಅತುಸ್‌' ಆದೇಶ ಬಂದು 
ಧಾತುವಿಗೆ ದ್ವಿತ್ವ ಬಂದು, ಗದ್‌ ಗದ್‌--ಅತುಸ್‌ ಎಂದಿದ್ದಾಗ, “ಹಲಾದಿಃ ಶೇಷಃ” 
ಎ೦ಬ ಸೂತ್ರದಿಂದ ಅಭ್ಯಾಸದ ಆದಿ ಹಲ್‌ (ಗ್‌--ಅ) ಉಳಿದು ಗ-ಗದ್‌.- ಅತುಸ್‌ 
ಎ೦ದಿದ್ದಾಗ, ಅಭ್ಯಾಸದಲ್ಲಿರುವ “ಹ” ವರ್ಗದ "ಗ್‌ ಕಾರಕ್ಕೆ “ಕುಹೋಶ್ಚುಃ” ಎಂಬ 
ಸೂತ್ರದಿಂದ "ಜ್‌' ಕಾರವು ಅದೇಶವಾಗಿ ಬಂದು, ಜಗದ್‌. ಅತುಸ್‌-ಜಗದುಸ್‌ 
ಎಂದಾಗಿ ರುತ್ವ-ವಿಸರ್ಗಗಳಿಂದ ಜಗದತುಃ ಎಂಬ ರೂಪ ಸಿದ್ಧವಾಗುತ್ತದೆ. 

ಇದೇ ರೀತಿಯಲ್ಲಿ ಪ್ರಥಮ ಪುರುಷ ಬಹುವಚನದ ರೂಪವಾದ ಜಗದುಃ ಎಂಬುದು 
ಸಿದ್ಧವಾಗುತ್ತದೆ. 

ಉದಾ- ಜಗದಿಥ- ಮಧ್ಯಮಪುರುಷ ಏಕವಚನದಲ್ಲಿ ಹಿ೦ದಿನಂತೆ೦ಯೇ ಪ್ರಕ್ರಿಯೆ 
ನಡೆದು. "ಸಿಪ್‌' ಗೆ "ಥಲ್‌(ಥ) ಆದೇಶ ಬಂದು, ಅದಕ್ಕೆ "ಇಟ್‌(ಇ)' ಆಗಮ ಬಂದು 
ಜಗದಿಥ ಎಂಬ ರೂಪವು ಸಿದ್ಧವಾಗುತ್ತದೆ. 


ತಿಣನ್ತೇ ಭ್ವಾದಯಃ ಪರಸ್ಕೈಪದಿ ರೂಪಗಳು | 527 


ಉದಾ - ಜಗದಥುಃ- ಮಧ್ಯಮಪುರುಷ ದ್ವಿವಚನದಲ್ಲಿ ಹಿಂದಿನಂತೆಂಯೇ ಪ್ರಕ್ರಿಯೆ 
ನಡೆದು "ಅಥುಸ್‌' ಪ್ರತ್ಯಯವನ್ನು ಸೇರಿಸಿದಾಗ, ಜಗದಥುಃ ಎ೦ಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಜಗದ- ಮಧ್ಯಮಪುರುಷ ಬಹುವಚನದಲ್ಲಿ ಹಿಂದಿನಂತೆಂಯೇ ಪ್ರಕ್ರಿಯೆ 
ನಡೆದು, “ಅ” ಪ್ರತ್ಯಯವನ್ನು ಸೇರಿಸಿದಾಗ, ಜಗದ ಎಂಬರೂಪವು ಸಿದ್ಧವಾಗುತ್ತದೆ. 


(ಣಿತ್ಮವನ್ನು ಅತಿದೇಶವಾಗಿ ವಿಧಿಸುವ ಸೂತ್ರ) 


ಸೂತ್ರ - 456. ಣಲುತ್ತಮೋ ವಾ (7.1.91) 

ವೃತ್ತಿ- ಉತ್ತಮೋ ಇಲ್‌ ವಾ ಣಿತ್‌ ಸ್ಯಾತ್‌। ಜಗಾದ, ಜಗದ । ಜಗದಿವಃ। 
ಜಗದಿಮ। ಗದಿತಾ। ಗದಿಷ್ಕತಿ। ಗದತು। ಅಗದತ್‌। ಗದೇತ್‌। ಗದ್ಯಾತ್‌। 

ಪ. ಛೇ. - ಣಲ್‌, ಉತ್ತಮಃ, ವಾ 

ಅ. ವೃ. - “ಗೋತೋ ಣಿತ್‌” ಎಂಬ ಸೂತ್ರದಿಂದ "ಣಿತ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- ಉತ್ತಮ ಪುರುಷದಲ್ಲಿ ವಿಧಿಸಲಾದ "ಇಲ್‌(ಅ)' ಪ್ರತ್ಯಯವನ್ನು ವಿಕಲ್ಲದಿಂದ 
“ಣಿತ್‌' ಆಗಿ ಭಾವಿಸಬೇಕು. 

ಉದಾ- ಜಗಾದ, ಜಗದ, ಉತ್ತಮ ಪುರುಷ ಏಕವಚನದಲ್ಲಿ "ಇಲ್‌(ಅ)' ಪ್ರತ್ಯಯ 
ಸೇರಿಸಿದಾಗ, ವೈಕಲ್ಪಿಕ ಣಿತ್ವದಿ೦ದ ವೃದ್ಧಿ ಬಂದ ರೂಪ "ಜಗಾದ' ಎಂದೂ ಹಾಗೂ 
ವೃದ್ಧಿ ಬಾರದ ರೂಪ ಜಗದ ಎಂದೂ ಸಿದ್ಧವಾಗುತ್ತವೆ. 

ಉದಾ- ಜಗದಿವ, ಜಗದಿಮ ದ್ವಿವಚನ ಮತ್ತು ಬಹುವಚನಗಳಲ್ಲಿ ಹಿಂದಿನಂತೆಂಯೇ 
ಪ್ರಕ್ರಿಯೆ ನಡೆದು, "ಇಟ್‌' ಆಗಮ ಬಂದಮೇಲೆ “ವಸ್‌' ಗೆ "ವ' ಮತ್ತು "ಮಸ್‌' ಗೆ 
"ಮ' ಆದೇಶಗಳು ಬಂದು ಜಗದಿವ, ಜಗದಿಮ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

“ಲಿಟ್‌' "ಲ್‌' ಕಾರದ ಎಲ್ಲ ರೂಪಗಳು: ಜಗಾದ ಜಗದತುಃ, ಜಗದುಃ, ಜಗದಿಥ, 
ಜಗದಥುಃ, ಜಗದ। ಜಗಾದ/ಜಗದ, ಜಗದಿವ, ಜಗದಿಮ। 

ಲುಟ್‌: ಉದಾ- ಗದಿತಾ - "ಗದ್‌' ಧಾತುವಿನ ನಂತರ "ಲುಟ್‌' ಗೆ “ತಿಪ್‌' 
ಆದೇಶ ಬಂದು ಗದ್‌ತಿಪ್‌ ಎಂದಿದ್ದಾಗ ಅದಕ್ಕೆ ಸಾರ್ವಧಾತುಕ ಸಂಜ್ಞೆ ಬಂದು 
“ಶಪ್‌(ಅ)' ಪ್ರತ್ಯಯವನ್ನು ಬಾಧಿಸಿ "ತಾಸಿ(ತಾಸ್‌)' ಪ್ರತ್ಯಯವು ಬಂದು ಅದಕ್ಕೆ 
ಆರ್ಧಧಾತುಕ ಸಂಜ್ಞೆ ಬಂದು, ಗದ್‌4ತಾಸ್‌4ತಿಪ್‌ ಎ೦ದಿದ್ದಾಗ, "ಇಟ್‌' ಆಗಮವು 
ಬಂದು ಗದ್‌+ಇ+ತಾಸ್‌+ತಿಪ್‌ ಎಂದಿರುತ್ತದೆ, ಆಗ “ತಿಪ್‌' ಗೆ 
“ಡಾರೌರಸಃ” ಎ೦ಬ ಸೂತ್ರದಿಂದ "ಡಾ(ಆ)' ಆದೇಶ ಬಂದು ಗದ್‌+ ಇಃತಾಸ್‌4ಆ 
ಎಂದಿದ್ದಾಗ "ಟಿ(ಆಸ್‌)' ಗೆ ಲೋಪ ಬಂದು, ಗದ್‌.- ಇ-ತ್‌.-ಆಗದಿತಾ ಎಂಬ 
ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ ಉಳಿದ ರೂಪಗಳೂ ಸಿದ್ಧವಾಗುತ್ತವೆ. 

ರೂಪಗಳು: ಗದಿತಾ, ಗದಿತಾರೌ, ಗದಿತಾರಃ। ಗದಿತಾಸಿ, ಗದಿತಾಸ್ಥಃ, ಗದಿತಾಸ್ಸ 


528 ಲಘುಸಿದ್ದಾಂತ ಕೌಮುದೀ 


ಗದಿತಾಸ್ಕಿ ಗದಿತಾಸೂ, ಗದಿತಾಸ್ಮಃ। 

ಲೃಟ್‌: ಇದರ ಪ್ರಕ್ರಿಯೆಯು ಅತಿ ಪ್ರಸಿದ್ಧವಾಗಿದೆ. 

ರೂಪಗಳು: ಗದಿಷ್ಯತಿ, ಗದಿಷ್ಕತಃ, ಗದಿಷ್ಯನ್ನಿ ಗದಿಷ್ಯಸಿ, ಗದಿಷ್ಕಥಃ, ಗದಿಷ್ಯಥ। 
ಗದಿಷ್ಯಾಮಿ, ಗದಿಷ್ಯಾವಃ, ಗದಿಷ್ಯಾಮಃ। 

ಲೋಟ್‌: ರೂಪಗಳು: ಗದತು/ಗದತಾತ್‌, ಗದತಾಮ್‌, ಗದನ್ನು ಗದ/ಗದತಾತ್‌, 
ಗದತಮ್‌, ಗದತ। ಗದಾನಿ, ಗದಾವ, ಗದಾಮ। 

ಲಜ್‌: ರೂಪಗಳು: ಅಗದತ್‌, ಅಗದತಾಮ್‌, ಅಗದನ್‌। ಅಗದಃ, ಅಗದತಮ್‌, 
ಅಗದತ। ಅಗದಮ್‌, ಅಗದಾವ, ಅಗದಾಮ। 

ವಿಧಿಲಿಜ್‌: ರೂಪಗಳು-ಗದೇತ್‌, ಗದೇತಾಮ್‌, ಗದೇಯುಃ। ಗದೇಃ ಗದೇತಮ್‌, 
ಗದೇತ। ಗದೇಯಮ್‌,ಗದೇವ, ಗದೇಮ। 

ಆಶೀರ್ಲಿಜ್‌್‌: ರೂಪಗಳು: ಗದ್ಯಾತ್‌, ಗದ್ಯಾಸ್ತಾಮ್‌, ಗದ್ಯಾಸುಃ। ಗದ್ಯಾಃ, ಗದ್ಯಾಸ್ತಮ್‌, 
ಗದ್ಯಾಸ್ತ ಗದ್ಯಾಸಮ್‌, ಗದ್ಯಾಸ್ವ, ಗದ್ಯಾಸ್ಮ 

(ವೈಕಲ್ತಕವಾಗಿ ವೃದ್ಧಿಯನ್ನು ವಿಧಿಸುವ ಸೂತ್ರ) 

ಸೂತ್ರ - 457.ಅತೋ ಹಲಾದೇರ್ಲಘೋಃ (7.2.7) 

ವೃತ್ತಿಃ-ಹಲಾದೇಃ ಲಘೋಃ ಅಕಾರಸ್ಯ ವೃದ್ಧಿಃ ವಾ ಇಡಾದೌ ಪರಸ್ಕೈಪದೇ ಸಿಚಿ। 
ಅಗಾದೀತ್‌, ಅಗದೀತ್‌। ಅಗದಿಷ್ಯತ್‌। ಣದ ಅವ್ಯಕ್ತೇ ಶಬ್ದೇ?। 

ಪ. ಛೇ. - ಅತಃ ಹಲಾದೇಃ, ಲಘೋಃ 

ಅ.ವೃ.- “ನೇಟಿ” ಎಂಬ ಸೂತ್ರದಿಂದ “ಇಟಿ' ಎಂಬ ಪದವೂ, 
“ಊರ್ಣೋತೇರ್ವಿಭಾಷಾ” ಎಂಬ ಸೂತ್ರದಿಂದ "ವಿಭಾಷಾ' ಎಂಬ ಪದವೂ, ಮತ್ತು 
“ಸಿಚಿ ವೃದ್ಧಃ ಪರಸ್ಕೈಪದೇಷು” ಎಂಬ ಸೂತ್ರವು ಅನುವೃತ್ತವಾಗುತ್ತವೆ. 

ಅರ್ಥ- ಹಲಾದಿ ಧಾತುವಿನ ಲಘು ಸಂಜ್ಞೆಯುಳ್ಳ “ಅ” ಕಾರಕ್ಕೆ ವಿಕಲ್ಪವಾಗಿ 
ವೃದ್ಧಿಯು ಬರುತ್ತದೆ. 

ವಿಶೇಷ - “ವದ-ವ್ರಜ-ಹಲನ್ತಸ್ಯಾಚಃ” ಎಂಬ ಸೂತ್ರದಿಂದ ಬರಬೇಕಾದ ವೃದ್ಧಿಯು 
“ನೇಟಿ” ಎಂಬ ಸೂತ್ರದಿಂದ ನಿಷೇಧವಾಗಬೇಕಾಗಿತ್ತು ಅದನ್ನೂ ಬಾಧಿಸಿ ಇಡಾಗಮವನ್ನು 
ಆದಿಯಲ್ಲಿ ಉಳ್ಳ "ಸಿಚ್‌' ಪರದಲ್ಲಿದ್ದಾಗ “ಹಲಾದಿ' ಧಾತುವಿನಲ್ಲಿರುವ ಹ್ರಸ್ವ "ಅ' 
ಕಾರಕ್ಕೆ ಪ್ರಕೃತ ಸೂತ್ರವು ವಿಕಲ್ಪವಾಗಿ ವೃದ್ಧಿಯನ್ನು ವಿಧಾನ ಮಾಡುತ್ತದೆ. 

ಲುಜ್‌: ಉದಾ- ಅಗಾದೀತ್‌/ಅಗದೀತ್‌- ಪ್ರಥಮಪುರುಷ ಏಕವಚನದಲ್ಲಿ "ಗದ್‌' 
ಧಾತುವಿನ ನಂತರ “ಲುಜ್‌' ಬಂದು ಧಾತುವಿಗೆ ಅಡಾಗಮ ಬಂದಮೇಲೆ *ತಿಪ್‌' 
ಆದೇಶವು ಬರುತ್ತದೆ. ಆಗ ಅಗದ್‌-ತಿ ಎಂದಿರುತ್ತದೆ. ಅನಂತರ "ಚ್ಲೆ' ಬಂದು ಅದಕ್ಕೆ 

"ಸಿಚ್‌(ಸ್‌) ಆದೇಶ ಬಂದು ಅಗದ್‌4ಸ್‌4ತಿ ಎ೦ದಿದ್ದಾಗ, ಆರ್ಧಧಾತುಕ ಸಂಜ್ಞೆ 
ಬಂದು, ವಲಾದಿ ಪ್ರತ್ಯಯವು ಪರದಲ್ಲಿಇದ್ದಾಗ "ಸ್‌' ಕಾರಕ್ಕೆ ಪೂರ್ವದಲ್ಲಿ "ಇಟ್‌' 


ತಿಣನ್ತೇ ಭ್ಹ್ವಾದಯಃ ಪರಸ್ಕೈಪದಿ ರೂಪಗಳು ೨29 


ಆಗಮ ಬಂದು ಅಗದ್‌.ಇಸ್‌3ತಿ ಎಂದಿರುತ್ತದೆ. “ತಿ' ಯಲ್ಲಿರುವ "ಇ' ಕಾರಕ್ಕೆ 
ಲೋಪ ಬಂದು ಅಗದ್‌4ಇಸ್‌4+ತ್‌ ಎಂದಿದ್ದಾಗ, “ಅಸ್ತಿಸಿಜೋಪಪೃಕ್ತೇ” ಎಂಬ 
ಸೂತ್ರದಿಂದ “ತ್‌' ಗೆ "ಈಟ್‌' ಆಗಮವು ಬಂದು ಅಗದ್‌.-ಇಸ್‌. ಈತ್‌ ಎಂದಾಗುತ್ತದೆ. 
ನಂತರ “ವದ-ವ್ರಜ-ಹಲನ್ವಸ್ಯಾಚಃ” ಎಂಬ ಸೂತ್ರದಿಂದ ಬರಬೇಕಾದ ವೃದ್ಧಿಯು 
“ನೇಟಿ” ಎಂಬ ಸೂತ್ರದಿಂದ ನಿಷೇಧವಾಗಬೇಕಾಗಿತ್ತು. ಅದನ್ನೂ ಬಾಧಿಸಿ ಪ್ರಕೃತ 
ಸೂತ್ರದಿಂದ ಹಲಾದಿ ಧಾತುವಿನಲ್ಲಿರುವ ಹಸ್ತ "ಅ' ಕಾರಕ್ಕೆ ವಿಕಲ್ಪವಾಗಿ ವೃದ್ಧಿಯು 
ಬಂದು ಅಗಾದೀತ್‌ ಎಂದೂ ವೃದ್ಧಿಬಾರದ ಪಕ್ಷದಲ್ಲಿ ಅಗದೀತ್‌ ಎಂದೂ ಎರಡು 
ರೂಪಗಳಾಗುತ್ತವೆ. 

ಲುಜಕ: ವೃದ್ಧಿ ಬ೦ದ ಪಕ್ಷದಲ್ಲಿ ರೂಪಗಳು: ಅಗಾದೀತ್‌, ಅಗಾದಿಷ್ಟಾಮ್‌, 
ಅಗಾದಿಷುಃ ಅಗಾದೀಃ, ಅಗಾದಿಷ್ಟಮ್‌, ಅಗಾದಿಷ್ಟ ಅಗಾದಿಷಮ್‌, ಅಗಾದಿಷ್ಟ ಅಗಾದಿಷ್ಠ 

ವೃದ್ಧಿ ಬಾರದ ಪಕ್ಷದಲ್ಲಿ ರೂಪಗಳು: ಅಗದೀತ್‌, ಅಗದಿಷ್ಟಾಮ್‌, ಅಗದಿಷುಃ। 
ಅಗದೀಃ, ಅಗದಿಷ್ಟಮ್‌, ಅಗದಿಷ್ಟ ಅಗದಿಷಮ್‌, ಅಗದಿಷ್ಟ, ಅಗದಿಷ್ಠ 

ಲೃಜಕ: ರೂಪಗಳು: ಅಗದಿಷ್ಯತ್‌, ಅಗದಿಷ್ಯತಾಮ್‌, ಅಗದಿಷ್ಕನ್‌। ಅಗದಿಷ್ಯಃ, 
ಅಗದಿಷ್ಯತಮ್‌, ಅಗದಿಷ್ಯತ। ಅಗದಿಷ್ಯಮ್‌, ಅಗದಿಷ್ಯಾವ, ಅಗದಿಷ್ಯಾಮ। 

ಧಾತು 7. ಣದ ಅವ್ಯಕ್ತ ಶಬ್ದೇ- (ಅಸ್ಪಷ್ಟವಾಗಿ ಶಬ್ದ ಮಾಡುವುದು) - ಇದರಲ್ಲಿ 
"ಣದ್‌' ಮಾತ್ರ ಉಳಿಯುತ್ತದೆ, “ಹೋನಃ” ಎ೦ಬ ಸೂತ್ರದಿಂದ "ಣ್‌ ಕಾರಕ್ಕೆ "ನ್‌' 
ಕಾರವು ಆದೇಶವಾಗಿ ಬಂದು "ನದ್‌' ಎಂದಾಗುತ್ತದೆ. 

(ಣ್‌ ಕಾರಕ್ಕೆ ನ್‌ ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ - 4ರ8.ಣೋ ನಃ (6.1.65) 

ವೃತ್ತಿಃ- ಧಾತ್ವಾದೇಃ ಣಸ್ಯ ನಃ ಣೋಪದೇಶಾಸ್ತು ಅನರ್ದ್‌-ನಾಟಿ-ನಾಥ-ನಾಧ- 
ನನ್ನ-ನಕ್ಕ-ನ್ಯೂ-ನೃತಃ 

ಪ. ಛೇ. - ಣಃ ನಃ 

ಅ. ವೃ.- ಧಾತ್ವಾದೇಃ ಷಃ ಸಃ” ಎಂಬ ಸೂತ್ರದಿಂದ "ಧಾತ್ವಾದೇಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- ಧಾತು ಆದಿಯಲ್ಲಿರುವ "“ಣ್‌' ಕಾರಕ್ಕೆ "ನ್‌'ಕಾರ ಆದೇಶವಾಗಿ ಬರುತ್ತದೆ. 

ವಿವರಣೆ- ಣೋಪದೇಶಾಸ್ತು ಅನರ್ದ್‌-ನಾಟಿ-ನಾಥ-ನಾಧ-ನನ್ನ-ನಕ್ಕ-ನ್ಯ-ನೃತಃ- 
ಇಲ್ಲಿ "ದ್ವನ್ಹ' ಸಮಾಸ ಮಾಡಿದಮೇಲೆ "ನಇ”್‌' ಸಮಾಸವನ್ನು ಮಾಡಲಾಗಿದೆ. 
ನರ್ದ್‌ ಮೊದಲಾದ 8 ಧಾತುಗಳನ್ನು ಹೊರತುಪಡಿಸಿ ಉಳಿದ “ನ್‌' ಕಾರಾದಿ 
ಧಾತುಗಳಿಗೆ ಧಾತುಪಾಠದಲ್ಲಿ ಣೋಪದೇಶವು ಬಂದಿದೆ. ಹೀಗಾಗಿ ಎಲ್ಲ ಧಾತುಗಳೂ 
ಪ್ರಯೋಗದಲ್ಲಿ "ನ್‌' ಕಾರಾದಿಯಾಗಿಯೇ ಇರುತ್ತವೆ. ಈ ವ್ಯತ್ಯಾಸವನ್ನು ಈ ಸೂತ್ರದಿಂದ 
ತಿಳಿಯಬಹುದಾಗಿದೆ. 


530 ಲಘುಸಿದ್ಧಾಂತ ಕೌಮುದೀ 


ಈ ಮೇಲಿನ 8 ಧಾತುಗಳಲ್ಲಿ ನರ್ದ-ಶಬ್ದೇ ಎಂಬುದು ಭ್ವಾದಿಗಣದಲ್ಲಿ ಇದೆ, ನಟ 
ಅವಸ್ಯನ್ನನೇ ಎಂಬುದು ಚುರಾದಿ ಗಣದಲ್ಲಿದೆ. ನಾಥ, ನಾಧ್ಯ ಯಾಇಗ್ವದೌ ಎಂಬ 
ಎರಡು ಧಾತುಗಳು ಭ್ಹಾದಿಗಣದಲ್ಲಿ ಇವೆ. ಹಾಗೆಯೇ ಟುನದಿ ಸಮೃದ್ಧ್‌ೌ ಎಂಬುದು 
ಭ್ವಾದಿಗಣದಲ್ಲಿದೆ, ನಕ್ಕ-ನಾಶನೇ ಎಂಬುದು ಚುರಾದಿಯಲ್ಲಿದೆ. ನೃ-ನಯೇ ಎಂಬುದು 
ಕ್ರ್ಯಾದಿಯಲ್ಲಿದೆ. ನೃತೀ-ಗಾತ್ರವಿಕ್ಷೇಪೇ ಎಂಬುದು ದಿವಾದಿಯಲ್ಲಿದೆ. 

ಭ್ಹಾದಿಗಣ ಧಾತುಗಳು: (4) ನರ್ದ ಶಬ್ಬೇ, ನಾಥೃ, ನಾಧ್ಯ ಯಾಇಣ್ಚದ್‌, ಟುನದಿ 
ಸಮೃದ್ಧೌ 

ದಿವಾದಿಗಣ ಧಾತುಗಳು: (1) ನೃತೀ ಗಾತ್ರವಿಕ್ಷೇಪೇ। 

ಕ್ರ್ಯಾದಿ ಗಣ ಧಾತುಗಳು :(1) ನೃ ನಯೇ | 

 ಚುರಾದಿಗಣ ಧಾತುಗಳು: (2) ನಟ ಅವಸ್ಯನ್ನನೇ, ನಕ್ಕ ನಾಶನೇ। 

(ಣತ್ವವನ್ನು ವಿಧಿಸುವ ಸೂತ್ರ 

ಸೂತ್ರ - 459.ಉಪಸರ್ಗಾದಸಮಾಸೇಪಿ ಣೋಪದೇಶಸ್ಯ (8.4.14) 

ವೃತ್ತಿಃ-ಉಪಸರ್ಗಸ್ಥಾತ್‌ ನಿಮಿತ್ತಾತ್‌ ಪರಸ್ಯ ಣೋಪದೇಶಸ್ಯ ಧಾತೋಃ ನಸ್ಯ 
ಣಃ ಪ್ರಣದತಿ। ಪ್ರಣಿನದತಿ। ನದತಿ। ನನಾದ! 

ಪ. ಛೇ. - ಉಪಸರ್ಗಾತ್‌, ಅಸಮಾಸೇಖ, ಣೋಪದೇಶಸ್ಯ 

ಅ.ವೃ.- "ರಷಾಭ್ಯಾಮ್‌ ನೋ ಣಳಿ, "ಅಟ್ಕುಪ್ವಾಜ್ನುಮ್‌ ವ್ಯವಾಯೇಷಪಿ' ಮತ್ತು 
ಉಪಸರ್ಗಾತ್‌ ಎಂಬಸೂತ್ರಪದಗಳು ಅನುವೃತ್ತವಾಗಿವೆ. 

ಅರ್ಥ- ಉಪಸರ್ಗದಲ್ಲಿರುವ ನಿಮಿತ್ತಕ್ಕಿಂತ ಪರದಲ್ಲಿ ಣೊಪದೇಶ ಧಾತುವಿನ 
“ನ್‌' ಕಾರಕ್ಕೆ "ಹಣ್‌' ಕಾರವು ಆದೇಶವಾಗಿ ಬರುತ್ತದೆ. 

ಲಟ್‌: ಉದಾ- ನದತಿ- ಣದ್‌ ಧಾತುವಿನಮೇಲೆ “ತಿಪ್‌' ಆದೇಶ ಬಂದು 
ಸಾರ್ವಧಾತುಕಸಂಜ್ಞೆಯಿಂದ "“ಶಪ್‌(ಅ)' ಪ್ರತ್ಯಯ ಬಂದು ನದ್‌--ಅ--ತಿಇನದತಿ ಎಂಬ 
ರೂಪವು ಸಿದ್ಧವಾಗಿದೆ. ಹೀಗೆ ನದತಿ, ನದತಃ ಇತ್ಯಾದಿ। ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಪ್ರಣದತಿ, - ಇಲ್ಲಿ “ಇದ” ಎಂಬುದು "ನದ' ವಾಗಿತ್ತು ಆದರೆ ಇಲ್ಲಿ "ಪ್ರ' 
ಉಪಸರ್ಗದಲ್ಲಿರುವ ರೇಫದ ನಿಮಿತ್ತವಾಗಿ ಮತ್ತೆ ನದವು ಣದವಾಗಿದೆ. ಹೀಗೆ 
ಪ್ರ೬ನದತಿ-ಪ್ರಣದತಿ ಎಂದು ರೂಪವಾಗಿದೆ. 

ಉದಾ- ಪ್ರಣೆನದತಿ- ಪ್ರ ಮತ್ತು ನಿ ಎಂಬ ಉಪಸರ್ಗಗಳು ಸೇರಿದಾಗ ಪ್ರನಿ*ನದತಿ 
ಎಂದಿರುತ್ತದೆ. “ನೇರ್ಗದ-ನದ-ಪತ-ಪದ-ಘು-ಮಾ-ಸ್ಯತಿ-ಹನ್ತಿ-ಯಾತಿ-ವಾತಿ-ದ್ರಾತಿ- 
ಪ್ಲಾತಿ-ವಪತಿ-ವಹತಿ-ಶಾಮ್ಯತಿ-ಚಿನೋತಿ-ದೇಗ್ಠಿಷು ಚ” ಎಂಬ ಸೂತ್ರದಿಂದ ಎರಡನೇ 
ಉಪಸರ್ಗವಾದ "ನಿ'ಂಯಲ್ಲಿಯೆವ *ನ್‌' ಕಾರಕ್ಕೆ ಣತ್ವ ಬಂದು 
ಪ್ರಣಿ--ನದತಿ-ಪ್ರಣಿನದತಿ ಎದು ರೂಪವಾಗಿದೆ. ಈ ಣತ್ಸಕ್ಕೆ ಬೇರೆ ಸೂತ್ರವು ಕಾರಣವಲ್ಲ. 

ಲಿಟ್‌: ಉದಾ-ನನಾದ - "ನದ್‌' ಧಾತುವಿನಮೇಲೆ ಲಿಟ್‌ "ಲ್‌' ಕಾರದ “ತಿಪ್‌' 


ತಿಜನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 531 


ಆದೇಶ ಬಂದು ನದ್‌+ತಿ(ತಿಪ್‌) ಎಂದಿದ್ದಾಗ, “ತಿಪ್‌' ಗೆ ಣಲ್‌(ಅ) ಆದೇಶ ಬಂದು, 
ಧಾತುವಿಗೆ ದ್ವಿತ್ವ ಅಭ್ಯಾಸ, ಮತ್ತು ಹಲಾದಿಶೇಷ ಮಾಡಿದಮೇಲೆ ನನದ್‌.- ಅ 
ಎಂದಿದ್ದಾಗ, “ಅಚೋಚಜ್ಚೆತಿ” ಎಂಬ ಸೂತ್ರದಿಂದ ಉಪಧೆಗೆ ವೃದ್ಧಿ ಬಂದು ನನಾದ 


ಎಂದು ರೂಪವಾಗುತ್ತದೆ. 

(ಏತ್ವ ಮತ್ತು ಅಭ್ಯಾಸ ಲೋಪಗಳನ್ನು ವಿಧಿಸುವ ಮೊದಲನೆಯ ಸೂತ್ರ) 
ಸೂತ್ರ - 460. ಅತ ಏಕಹಲ್ಯಧ್ಯೇನಾದೇಶಾದೇರಲಟ (6.4.120೦) 

ವೃತ್ತಿಃ- ಲಿಟ್‌-ನಿಮಿತ್ತ-ಆದೇಶಾದಿಕಂ ನ ಭವತಿ ಯದಜ್ಗಂ, ತದವಯವಸ್ಯ 
ಅಸಂಯುಕ್ತ ಹಲ್‌ ಮಧ್ಯಸ್ಥಸ್ಯ ಆತಃ ಏತ್ವಮ್‌ ಅಭ್ಯಾಸಲೋಪಶ್ಚ ಕಿತಿ ಲಿಟಿ । 
ನೇದತುಃ ನೇದುಃ 

ಪ. ಛೇ. - ಅತಃ, ಏಕಹಲ್‌ಮಧ್ಯೇ, ಅನಾದೇಶಾದೇಃ, ಲಿಟಿ। 

ಅ. ವೃ - “ಗಮ-ಹನ-ಜನ-ಖನ-ಘಸಾಂ೦ ಲೋಪಃ ಕ್ವಿತ್ಯನಜಿ” ಎಂಬ ಸೂತ್ರದಿಂದ 
“ಕಿತಿ' ಎಂಬ ಶಬ್ದವೂ ಮತ್ತು “ಪ್ಪಸೋರೇತ್ವಾಭ್ಯಾಸಸ್ಯ ಲೋಪಶ್ನ” ಎ೦ಬ ಸೂತ್ರದಿಂದ 
"ಏತ್‌' ಮತ್ತು “ಅಭ್ಯಾಸ ಲೋಪಶ್ಚ' ಎಂಬ ಶಬ್ದಗಳು ಅನುವೃತ್ತವಾಗುತ್ತವೆ. ಇಲ್ಲಿ 
"ಅಜ್ಞಸ್ಯ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ - ಈ ಸೂತ್ರದಲ್ಲಿ "ಲಿಟ್‌' ಎಂಬ ಶಬ್ದದ ಆವೃತ್ತಿಯೂ ಆಗಿದೆ. ಒಂದುಕಡೆಯಲ್ಲಿ 
"ನಿಮಿತ್ತ ಸಪ್ತಮಿಯಾಗಿಯೂ' ಇದೆ. ಅದು "ಅನಾದೇಶಾದೇಃ' ಎಂಬುದರಲ್ಲಿರುವ 
"ಆದೇಶಾದೇಃ' ಎಂಬುದರ ಜೊತೆಗೆ ಅನ್ವಯವಾಗುತ್ತದೆ. ಅಂದರೆ “ಲಿಟ್‌' ನ್ನು 
ನಿಮಿತ್ತವಾಗಿ ಭಾವಿಸಿ ಆದೇಶವಾಗಿ ಆಗಿರುವುದಿಲ್ಲ. ಎರಡನೆಯದಾದ "“ಲಿಟಿ' ಎಂಬ 
ಪದವೂ *ತಿ' ಎಂಬುದಕ್ಕೆ ವಿಶೇಷ್ಯವಾಗಿದೆ. “ಅಂಗಸ್ಯ” ಎಂಬುದು "ಅವಯವ 
ಷಷ್ಟೀ' ಆಗಿದೆ. 

ವಿವರಣೆ - "ಲಿಟ್‌' "ಲ್‌' ಕಾರವನ್ನು ನಿಮಿತ್ತವಾಗಿ ಭಾವಿಸಿ ಆದೇಶ ಮೊದಲಾದವು 
ಇಲ್ಲದಿರುವ ಅಂಗಕ್ಕೆ ಅಸ೦ಯುಕ್ತವಾದ ವ್ಯಂಜನ ವರ್ಣಗಳ ಮಧ್ಯದಲ್ಲಿರುವ ಹ್ರಸ್ವ 
4" ಕಾರಕ್ಕೆ "ಏ' ಕಾರವು ಆದೇಶವಾಗಿ ಬಂದು ಅಭ್ಯಾಸಕ್ಕೆ ಲೋಪವು ಬರುತ್ತದೆ- 
“ಕಿತ್‌' ಆದ “ಲಿಟ್‌' ಪರದಲ್ಲಿದ್ದಾಗ. 

ಲೃಟ್‌: ಉದಾ- ನೇದತುಃ- ಪ್ರಥಮ ಪುರುಷ ದ್ವಿವಚನ "ನದ್‌' ಧಾತುವಿನ 
ನಂತರ “ಲಿಟ್‌' "ಲ್‌' ಕಾರದಲ್ಲಿ “ತಸ್‌' ಎಂಬ ಮೂಲ ಆಖ್ಯಾತಪ್ರತ್ಯಯವಿದ್ದು ಅದಕ್ಕೆ 
ಅಭಿನವ ಆಖ್ಯಾತ ಪ್ರತ್ಯಯವಾದ “ಅತುಸ್‌' ಬಂದು ನದ್‌4ಅತುಸ್‌ ಎಂದಿದ್ದಾಗ, 
ಧಾತುವಿಗೆ ದ್ವಿತ್ವ ಮತ್ತು ಅಭ್ಯಾಸ ಸಂಜ್ಞೆ ತದನಂತರ ಹಲಾದಿಶೇಷವಾದಮೇಲೆ, 
ನ--ನದ್‌.-ಅತುಸ್‌ ಎಂದಿರುತ್ತದೆ. “ಲಿಟ್‌''ಲ್‌' ಕಾರಕ್ಕೆ ಬರುವ “ಅತುಸ್‌' ಗೆ 
“ಅಸ೦ಯೋಗಾಲ್ಲಿಟ್‌ ಕಿತ್‌” ಎಂಬ ಸೂತ್ರದಿಂದ "ಕಿದ್ದದ್ದಾವ' ಬರುತ್ತದೆ. ಅನಂತರ 
ಪ್ರಕೃತ ಸೂತ್ರವು ಪ್ರವೃತ್ತವಾಗುತ್ತದೆ. ಇಲ್ಲಿ "ಲಿಟ್‌' "ಲ್‌' ಕಾರವನ್ನು ಆಶ್ರಯಿಸಿ ಬೇರೆ 
ಯಾವ ಆದೇಶವೂ ಬರುವುದಿಲ್ಲ. ಕಿದ್ದದ್ಧಾವವನ್ನು ಹೊಂದಿರುವ ಈ "ಲಿಟ್‌' “ಲ್‌' 


532 ಲಘುಸಿದ್ಧಾಂತ ಕೌಮುದೀ 


ಕಾರದ "ಅತುಸ್‌' ಪರಕವಾದ ಧಾತುವಿನಲ್ಲಿ ಸಂಯೋಗವು ಇರುವುದಿಲ್ಲ. ಅದುದರಿಂದ 
ಅಭ್ಯಾಸ ಸಂಜ್ಞೆಯನ್ನು ಹೊಂದಿರುವ ಅಭ್ಯಾಸವಾದ ಮೊದಲನೆಯ (ನ ನದ್‌ ಅತುಸ್‌) 
ನ್‌” ಕಾರಕ್ಕೆ ಲೋಪ, ಮತ್ತು ಎರಡನೆಯ "ನ್‌' ಕಾರದ ನಂತರವಿರುವ ಹ್ರಸ್ವ 
“ಅ'ಕಾರದ ಸ್ಥಾನದಲ್ಲಿ "ಏ'ಕಾರವು ಆದೇಶವಾಗಿ ಬಂದು ನೇದ್‌.- ಅತುಸ್‌-ನೇದತುಸ್‌ 
ಎಂದಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ನೇದತುಃ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ- ನೇದುಃ-ಇದೇ ರೀತಿಯಲ್ಲಿ ಪ್ರಥಮ ಪುರುಷ ಬಹುವಚನದಲ್ಲಿ 
ನ.ನದ್‌ಯು ಎಂದಿದ್ದಾಗ, “ಬು” ಗೆ ಉಸ್‌ ಆದೇಶ ಬಂದು, ಹಿಂದಿನಂತೆ ಏತ್ವ 
ಅಭ್ಯಾಸಗಳನ್ನು ಮಾಡಿದಮೇಲೆ "ನೇದುಸ್‌' ಎಂದಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು 
ಬಂದು ನೇದುಃ ಎ೦ಬ ರೂಪವು ಸಿದ್ಧವಾಗುತ್ತದೆ. 


(ಏತ್ವ ಮತ್ತು ಅಭ್ಯಾಸ ಲೋಪಗಳನ್ನು ವಿಧಿಸುವ ಎರಡನೆಯ ಸೂತ್ರ) 
ಸೂತ್ರ - 461 .ಥಅ ಚ ಸೇಟ (6.4.121) 


ವೃತ್ತಿಃ-ಪ್ರಾಗುಕ್ತಂ ಸ್ಯಾತ್‌। ನೇದಿಥ। ನೇದಥುಃ ನೇದ। ನನಾದ, ನನದ! ನೇದಿವ 
ನೇದಿಮ ನದಿತಾ। ನದಿಷ್ಯತಿ। ನದತು। ಅನದತ್‌। ನದೇತ್‌। ನದ್ಯಾತ್‌। ಅನಾದೀತ್‌। 
ಅನದೀತ್‌। ಅನದಿಷ್ಯತ್‌। ಟುನದಿ ಸಮೃದ್ಧೌ। 


ಅ. ವೃ.-“ ಅತ, ಏಕಹಲ್‌ಮಧ್ಯೇ, ಅನಾದೇಶಾದೇಃ, ಲಿಟಿ” ಎಂಬ ಸೂತ್ರವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಲಿಟ್‌' "ಲ್‌' ಕಾರವನ್ನು ನಿಮಿತ್ತವಾಗಿ ಭಾವಿಸಿ ಆದೇಶ ಮೊದಲಾದವು 
ಇಲ್ಲದಿರುವ ಅಂಗಕ್ಕೆ ಅಸಂಯುಕ್ತವಾದ ವ್ಯಂಜನ ವರ್ಣಗಳ ಮಧ್ಯದಲ್ಲಿರುವ ಹ್ರಸ್ವ 
"ಅ ಕಾರಕ್ಕೆ "ಏ' ಕಾರವು ಆದೇಶವಾಗಿ ಬಂದು ಅಭ್ಯಾಸಕ್ಕೆ ಲೋಪವು ಬರುತ್ತದೆ- 
ಇಡಾಗಮದಿಂದ ಕೂಡಿದ "ಥಲ್‌' ಪ್ರತ್ಯಯವು ಪರದಲ್ಲಿದ್ದಾಗ.. ' 

ಸೂಚನೆ- ಈ ಸೂತ್ರವು ಬರಲು ಕಾರಣವೇನೆಂದರೆ, ಪೂರ್ವ ಸೂತ್ರದಲ್ಲಿ "ಥಲ್‌' 
ಪ್ರತ್ಯಯ ಪರದಲ್ಲಿದ್ದಾಗ, ಹಸ್ತ "ಅ' ಕಾರಕ್ಕೆ "ಏತ್ವ, ಅಭ್ಯಾಸಗಳು ಬರುತ್ತಿದ್ದಿಲ್ಲ. ಯಾಕೆಂದರೆ- 
ಅಪಿತ್‌ ಆದ "ಲಿಟ್‌' ಕಿದ್ವದ್ಭಾವವನ್ನು ಹೊಂದಿರುತ್ತದೆ. ಮತ್ತು "ಕಿತ್‌' ಪರದಲ್ಲಿದ್ದಾಗ 
ಮಾತ್ರ ಅದು ಸಂಭವಿಸುತ್ತದೆ. ಆದರೆ ಸ್ಥಾನಿವದ್ಧಾವದಿಂದ "ಥಲ್‌' ಪ್ರತ್ಯಯವೂ ಕೂಡ 
"ಪಿತ್‌' ಆಗುತ್ತದೆ. ಆದುದರಿಂದ “ಕಿದ್ದದ್ಧಾವ' ಬರುವುದಿಲ್ಲ. 

ಉದಾ- ನೇದಿಥ- ಮಧ್ಯಮಪುರುಷ ಏಕವಚನದಲ್ಲಿ "ನದ್‌' ಧಾತುವಿನ ನಂತರ 
“ಸಿಪ್‌” ಪ್ರತ್ಯಯವು ಬಂದು ನದ್‌*ಸಿಪ್‌ ಎಂದಿದ್ದಾಗ, "ಸಿಪ್‌' ಗೆ "ಥಲ್‌(ಧ)' 
ಆದೇಶವಾಗಿ ಬಂದು ಹಿಂದಿನಂತೆಯೇ ದ್ವಿತ್ವ ಮೊದಲಾದ ಕಾರ್ಯಗಳಾದಮೇಲೆ, 
ನ4ನದ್‌4+ಥ ಎಂದಿರುತ್ತದೆ. “ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎಂಬ ಸೂತ್ರದಿಂದ 
"ಥ' ಪ್ರತ್ಯಯಕ್ಕೆ ಆದ್ಯವಯವವಾಗಿ “ಇಟ್‌(ಇ)' ಆಗಮ ಬಂದು ನ.ನದ್‌.--ಇಥ 
ಎಂದಿರುತ್ತದೆ. “ಥಲಿಚ ಸೇಟಿ” ಎಂಬ ಸೂತ್ರದಿಂದ ಏತ್ವ ಮತ್ತು ಅಭ್ಯಾಸ(ನ)ಲೋಪ 


ತಿಜನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು ೨33 


ವಾಗಿ ನ್‌+ಏ+ದ್‌4+ಇಥ-=ನೇದಿಥ ಎಂದು ರೂಪವಾಗುತ್ತದೆ. 

ಉದಾ- ನೇದಥುಃ ನೇದ - ಮಧ್ಯಮಪುರುಷ ದ್ವಿವಚನ ಬಹುವಚನಗಳಲ್ಲಿ 
ಮೂಲ ಆಖ್ಯಾತ ಪ್ರತ್ಯಯಗಳಾದ "ಥಸ್‌' ಮತ್ತು ಥ ಪ್ರತ್ಯಯಗಳಿದ್ದಾಗ, ನದ್‌4ಥಸ್‌, 
ಮತ್ತು ನದ್‌.-ಥ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಮತ್ತು ಹಲಾದಿ ಶೇಷ 
ಕಾರ್ಯಗಳಾದಮೇಲೆ ನ4ನದ್‌+ಥಸ್‌, ಮತ್ತು ನ.ನದ್‌.-ಥ ಎಂದಿರುತ್ತದೆ. 
“ಅತಏಕಹಲ್ಮಧ್ಯೇನಾದೇಶಾದೇರ್ಲಿಟಿ” ಎಂಬುದರಿಂದ ಹಿಂದಿನಂತೆಯೇ ಅಭ್ಯಾಸದ 
“ನ್‌” ಕಾರಕ್ಕೆ ಲೋಪಬಂದು ನಂತರ "ನದ್‌' ನಲ್ಲಿರುವ "ಅ'ಕಾರಕ್ಕೆ ಏತ್ವ ಬಂದು 
ನೇದ್‌--ಥಸ್‌ ಮತ್ತು ನೇದ್‌-ಥ ಎಂದಿದ್ದಾಗ, ಕ್ರಮವಾಗಿ ಥಸ್‌ ಗೆ ಅತುಸ್‌ ಮತ್ತು ಥ 
ಗೆ "ಅ' ಆದೇಶ ಬಂದು ನೇದಥುಃ ಮತ್ತು ನೇದ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ನನಾದ, ನನದ - ಉತ್ತಮರುಷ ಏಕವಚನದಲ್ಲಿ ನದ್‌-ಮಿಪ್‌ ಎಂದಿದ್ದಾಗ, 
ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಮಿಪ್‌ ಗೆ ಣಲ್‌ (ಅ) ಆದೇಶ ಬಂದು ನ-ನದ್‌..ಅ 
ಎಂದಿದ್ದಾಗ, “ಇಲುತ್ತಮೋ ವಾ” ಎಂಬ ಸೂತ್ರದಿಂದ ಉಪಧಾ “ಅ” ಕಾರಕ್ಕೆ 
ವೈಕಲ್ಲಿಕವಾಗಿ ದೀರ್ಫ ಬಂದು ನ೬ನಾದ್‌4+ಅ=ನನಾದ ಎಂದೂ, ದೀರ್ಫ್ಥ ಬಾರದ 
ಪಕ್ಷದಲ್ಲಿ ನನದ ಎಂದು ಎರಡು ರೂಪಗಳಾಗುತ್ತವೆ. 

ಉದಾ- ನೇದಿವ, ನೇದಿಮ - ಉತ್ತಮಪುರುಷ ದ್ವಿವಚನ ಬಹುವಚನಗಳಲ್ಲಿ 
ನದ್‌*-ವಸ್‌, ಮತ್ತು ನದ್‌-ಮಸ್‌ ಎಂದಿದ್ದಾಗ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು 

ವಸ್‌ ಮತ್ತು ಮಸ್‌ ಗಳಿಗೆ ಕ್ರಮವಾಗಿ "ವ' "ಮ' ಗಳು ಆದೇಶವಾಗಿ ಬಂದು 
ಇಡಾಗಮ(ಇ) ಬಂದಮೇಲೆ ನೇದಿವ, ನೇದಿಮ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ನನಾದ, ನೇದತುಃ, ನೇದುಃನೇದಿಥ, ನೇದಥುಃ, ನೇದ। ನನಾದ/ 
ನನದ, ನೇದಿವ,ನೇದಿವ। 

ಲುಟ್‌: ಉದಾ- ನದಿತಾ - ನದ್‌ ಧಾತುವಿನ ನಂತರ ಪ್ರಥಮ ಪುರುಷದಲ್ಲಿ 
ತಿಪ್‌, ತಸ್‌, ಮು ಗಳಿಗೆ ಕ್ರಮವಾಗಿ ಡಾ, ರೌ, ರಸ್‌ ಗಳು ಆದೇಶವಾಗಿ ಬಂದು 
ನಂತರ ಇಡಾಗವು ಬಂದಮೇಲೆ., ನದಿತಾ, ನದಿತಾರೌ, ನದಿತಾರಃ ಎಂಬ ರೂಪಗಳು 
ಸಿದ್ಧವಾಗುತ್ತವೆ. 

ಉದಾ- ನದಿತಾಸಿ, ನದಿತಾಸ್ಯಃ, ನದಿತಾಸ್ಥ -ನದ್‌ ಧಾತುವಿನ ನಂತರ ಮಧ್ಯಮ 
ಪುರುಷದಲ್ಲಿ ಹಿಂದಿನ "ಲುಟ್‌' "ಲ್‌' ಕಾರಗಳಲ್ಲಿ ಜರುಗಿದ ಪ್ರಕ್ರಿಯೆಯನ್ನು ಅನುಸರಿಸಿ 
ನದಿತಾಸಿ, ನದಿತಾಸ್ಥಃ, ನದಿತಾಸ್ಥ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ನದಿತಾಸ್ಮಿ ನದಿತಾಸ್ಟಃ, ನದಿತಾಸ್ಮಃ-ನದ್‌ ಧಾತುವಿನ ನಂತರ ಉತ್ತಮ 
ಪುರುಷದಲ್ಲಿ ಹಿಂದಿನ "ಲುಟ್‌' “ಲ್‌' ಕಾರಗಳಲ್ಲಿ ಜರುಗಿದ ಪ್ರಕ್ರಿಯೆಯನ್ನು ಅನುಸರಿಸಿ 
ನದಿತಾಸ್ಮಿ, ನದಿತಾಸ್ವಃ, ನದಿತಾಸ್ಮಃ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು; ನದಿತಾ, ನದಿತಾರೌ, ನದಿತಾರಃ ನದಿತಾಸಿ, ನದಿತಾಸ್ಥಃ, ನದಿತಾಸ್ಸ। 
ನದಿತಾಸ್ಕಿ ನದಿತಾಸ್ವಃ, ನದಿತಾಸ್ಕಃ 


534 ಲಘುಸಿದ್ಧಾ೦ತ ಕೌಮುದೀ 
ಲೈಟ್‌: ರೂಪಗಳು: ನದಿಷ್ಯತಿ, ನದಿಷ್ಕತಃ, ನದಿಷ್ಯನ್ತಿ ನದಿಷ್ಯಸಿ, ನದಿಷ್ಯಥಃ, ನದಿಷ್ಯಥ। 
ನದಿಷ್ಯಾಮಿ, ನದಿಷ್ಯಾವಃ, ನದಿಷ್ಯಾಮಃ। 
ಲೋಟ್‌: ರೂಪಗಳು: ನದತು/ನದತಾತ್‌, ನದತಾಮ್‌, ನದನ್ನು! ನದ/ನದತಾತ್‌, 
ನದತಮ್‌, ನದತ। ನದಾನಿ, ನದಾವ, ನದಾಮ। 
ಲಜ್‌: ರೂಪಗಳು: ಅನದತ್‌, ಅನದತಾಮ್‌, ಅನದನ್‌। ಅನದಃ, ಅನದತಮ್‌, 
ಅನದತ। ಅನದಮ್‌, ಅನದಾವ, ಅನದಾಮ। 
ವಿಧಿಲಿಜಕ್‌: ರೂಪಗಳು: ನದೇತ್‌, ನದೇತಾಮ್‌, ನದೇಯುಃ ನದೇಃ, ನದೇತಮ್‌, 
ನದೇತ। ನದೇಯಮ್‌, ನದೇವ, ನದೇಮ। 
ಆಶೀರ್ಲಿಜ್‌: ರೂಪಗಳು: ನದ್ಯಾತ್‌, ನದ್ಯಾಸ್ತಾಮ್‌, ನದ್ಯಾಸುಃ ನದ್ಯಾಃ, ನದ್ಯಾಸ್ತಮ್‌, 
ನದ್ಮಾಸು ನದ್ಯಾಸಮ್‌, ನದ್ಯಾಸ್ವ, ನದ್ಯಾಸ್ನ 
ಲುಜಕ್‌: ರೂಪಗಳು (ವೃದ್ಧಿಪಕ್ಷ): ಅನಾದೀತ್‌, ಅನಾದಿಷ್ಟಾಮ್‌, ಅನಾದಿಷುಃ। 
ಅನಾದೀಃ, ಅನಾದಿಷ್ಟಮ್‌, ಅನಾದಿಷ್ಟ ಅನಾದಿಷಮ್‌ *ಅನಾದಿಷ್ಟ, ಅನಾದಿಷ್ಠ 
ರೂಪಗಳು (ವೃದ್ಧಿ ಬಾರದ ಪಕ್ಷ): ಅನದೀತ್‌, ಅನದಿಷ್ಟಾಮ್‌, ಅನದಿಷುಃ। 
ಅನದೀಃ, ಅನದಿಷ್ಟಮ್‌, ಅನದಿಷ್ಟ ಅನದಿಷಮ್‌ ,ಅನದಿಷ್ಟ, ಅನದಿಷ್ಠ 
ಲೃಜಕ: ರೂಪಗಳು: ಅನದಿಷ್ಯತ್‌, ಅನದಿಷ್ಯತಾಮ್‌, ಅನದಿಷ್ಯನ್‌। ಅನದಿಷ್ಯಃ, 
ಅನದಿಷ್ಯತಮ್‌, ಅನದಿಷ್ಯತ। ಅನದಿಷ್ಯಮ್‌, ಅನದಿಷ್ಕಾವ, ಅನದಿಷ್ಯಾಮ। 
8... ಟುನದಿ ಸಮೃದ್ಧಾ (ಬೆಳವಣಿಗೆ ಆಗುವುದು)- ಇದರಲ್ಲಿ "ನದ್‌' ಮಾತ್ರ 
ಉಳಿಯುತ್ತದೆ. 
(ಇತ್‌ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ - 462. ಆದಿರ್ಗೆ-ಟು-ಡವಃ (1.3.4) 
ವೃತ್ತಿಃ-ಉಪದೇಶೇ ಧಾತೋಃ ಆದ್ಯಾಃ ಏತೇ ಇತಃ ಸ್ಯುಃ 
ಪ. ಛೇ. - ಆದಿಃ, ಇೆಟುಡವಃ 
ಅ. ವೃ-“ಉಪದೇಶೇ ಅಜನನುನಾಸಿಕ ಇತ್‌” ಎಂಬ ಸೂತ್ರದಿಂದ "ಉಪದೇಶೇ' 
ಮತ್ತು “ಇತ್‌' ಎ೦ಬ ಎರಡು ಪದಗಳು ಅನುವೃತ್ತವಾಗುತ್ತವೆ. 
ಅರ್ಥ-ಉಪದೇಶರೂಪವಾದ ಧಾತುಗಳ ಆದಿಯಲ್ಲಿರುವ ಇೆ.ಟು ಮತ್ತು ಡು 
ಇವುಗಳು “ಇತ್‌' ಸಂಜ್ಞೆಯನ್ನು ಹೊಂದುತ್ತವೆ. 
(ನುಮ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ - 463. ಇದಿತೋ ನುಮ್‌ ಧಾತೋಃ (7.158) 
ವೃತ್ತಿಃ- ನ೦ದತಿ। ನನ೦ದ। ನಂದಿತಾ। ನಂದಿಷ್ಯತಿ! ನಂದತು। ಅನ೦ದತ್‌। ನಂದೇತ। 
ನಂದ್ಯಾತ್‌। ಅನ೦ದೀತ್‌। ಅನ೦ದಿಷ್ಯತ್‌ । ಅರ್ಚ ಪೂಜಾಯಾಂ। 9 । ಅರ್ಚತಿ। 


ತಿಣನ್ತೇ ಛ್ವಾದಯಃ ಪರಸ್ಕೈಪದಿ ರೂಪಗಳು 535 


ಪ. ಛೇ. - ಇದಿತಃ, ನುಮ್‌, ಧಾತೋಃಿ 

ಅರ್ಥ- ಹ್ರಸ್ವ "ಇ' ಕಾರವನ್ನು "ಇತ್‌' ಆಗಿ ಉಳ್ಳ ಧಾತುವಿಗೆ "ನುಮ್‌(ನ್‌)' 
ಆಗಮವು ಬರುತ್ತದೆ. ಇದು ಮಿತ್‌" ಆಗಿರೋಣದರಿಂದ. “ಮಿದಚೋನ್ತ್ಯಾ ತ್‌ ಪರಃ” 
ಎಂಬ ಸೂತ್ರದಿಲದ “ನುಮ್‌' ಆಗಮದಲ್ಲಿರುವ "ನ್‌' ಎಂಬುದು ಅನ್ತ ವಾದ "ಅಚ್‌' 
ನ ಪರದಲ್ಲಿ ಬರುತ್ತದೆ. 

ಲಟ್‌: ಉದಾ- ನಂದತಿ - "ನದ್‌' ಧಾತುವು "ಇದಿತ್‌' ಆಗಿರೋಣದರಿಂದ 
ನುಮಾಗಮ(ನ್‌) ಬ೦ದು ನಂದ್‌ ಎಂದಾಗಿದೆ. ಪ್ರಥಮ ಪುರುಷ ಏಕವಚನದಲ್ಲಿ 
ನನ್ಸ್‌*ಶಪ್‌(ಅ)+ತಿ ಎಂದಾಗಿ ನನ್ನತಿ ಎಂದು ರೂಪವಾಗುತ್ತದೆ. 

ರೂಪಗಳು: ನನ್ನತಿ, ನನ್ನತಃ, ನನ್ನನ್ನಿ! ನನ್ನಸಿ, ನನ್ನಥಃ, ನನ್ನಥ। ನನ್ಹಾಮಿ, ನನ್ಹಾವಃ, 
ನನ್ನಾಮಃ 

ಲಿಟ್‌: ರೂಪಗಳು: ನನನ್ನ, ನನನ್ನತುಃ, ನನನ್ನುಃ॥ ನನನ್ನಿಥ, ನನನ್ನಥುಃ, ನನನ್ನ। 
ನನನ್ನ, ನನನ್ನಿವ, ನನನ್ದಿಮ। 

ಲುಟ್‌: ರೂಪಗಳು: ನನ್ನಿತಾ, ನನ್ನಿತಾರೌ, ನನ್ನಿತಾರಃ ನನ್ನಿತಾಸಿ, ನನ್ದಿತಾಸ್ಥಃ, 
ನನ್ನಿತಾಸ್ಥ। ನನ್ನಿತಾಸ್ಕಿ ನನ್ನಿತಾಸ್ತಃ, ನನ್ನಿತಾಸ್ಯಃ। | 

ಲೃಟ್‌: ರೂಪಗಳು: ನನ್ದಿಷ್ಠತಿ, ನನ್ನಿಷ್ಕತಃ, ನನ್ನಿಷ್ಯನ್ನಿ। ನನ್ನಿಷ್ಯಸಿ, ನನ್ನಿಷ್ಯಥಃ, ನನ್ನಿಷ್ಕಥ! 
ನನ್ನಿಷ್ಯಾಮಿ, ನನ್ದಿಷ್ಯಾವಃ, ನನ್ನಿಷ್ಯಾಮಃ। 

ಲೋಟ್‌: ರೂಪಗಳು: ನನ್ನತು/ನನ್ನತಾತ್‌, ನನ್ನತಾಮ್‌, ನನ್ನನ್ನು ನನ್ನ/ನನ್ನತಾತ್‌, 
ನನ್ನತಮ್‌, ನನ್ನತ। ನನ್ನಾನಿ,ನನ್ನಾವ, ನನ್ಹಾಮ। 

ಲಜ್‌: ರೂಪಗಳು: ಅನನ್ನತ್‌, ಅನನ್ನತಾಮ್‌, ಅನನ್ನನ್‌। ಅನನ್ನಃ, ಅನನ್ನತಮ್‌, 
ಅನನ್ನತ। ಅನನ್ನಮ್‌, ಅನನ್ನಾವ, ಅನನ್ದಾಮ। 

ವಿಧಿಲಿಜಕ್‌: ರೂಪಗಳು: ನನ್ನೇತ, ನನ್ನೇತಾಮ್‌, ನನ್ನೇಯುಃ। ನನ್ನೇಃ, ನನ್ನೇತಮ್‌, 
ನನ್ನೇತ। ನನ್ನೇಯಮ್‌, ನನ್ನೇವ, ನನ್ಹೇಮ। 

ಆಶೀರ್ಲಿಜಕ: ರೂಪಗಳು: ನನ್ಹ್ಯಾತ್‌, ನನ್ಹ್ಯಾಸ್ತಾಮ್‌, ನನ್ಹ್ಯಾಸುಃ। ನನ್ಹ್ಯಾಃಿ 
ನನ್ಹಾ ಸ್ತಮ್‌, ನನ್ಹ್ಯಾಸ। ನನ್ಹ್ಯಾಸಮ್‌, ನನ್ನಾ ಫಸ್ಟ ನನ್ಸ್ಯಾಸ್ನ 

ಲುಜ್‌: ರೂಪಗಳು: ಅನನ್ನೀತ್‌, ಅನನ್ದಿಷ್ಟಾಮ್‌, ಅನನ್ನಿಷುಃ॥ ಅನನ್ಹೀಃ, ತ್ತು 
ಅನನ್ನಿಷ್ಟು ಅನನ್ನಿಷಮ್‌,ಅನನ್ನಿಷ್ಟ, ಅನನ್ನಿಷ್ಟು 

ಲೃಜ*; ರೂಪಗಳು: ಅನನ್ನಿಷ್ಯತ್‌, ಅನನ್ನಿಷ್ಯತಾಮ್‌, ಅನನ್ದಿಷ್ಯನ್‌ । ಅನನ್ನಿಷ್ಯಃ, 
ಅನದಷ್ಯತಮ್‌, ಅನನಿ ನ್ಪಿಷ್ಯತ। ಅನನ್ದಿಷ್ಠಮ್‌, ಅನನ್ನಿಷ್ಯಾವ, ಅನನ್ನಿಷ್ಯಾಮ। 

9. ಅರ್ಚ ಪೂಜಾಯಾಂ (ಪೂಜೆ ಮಾಡುವುದು)-ಇದರಲ್ಲಿ "ಅರ್ಚ್‌' ಮಾತ್ರ 
ಉಳಿಯುತ್ತದೆ. 

ಲಟ್‌: ಉದಾ- ಅರ್ಚತಿ- ಪ್ರಥಮಪುರುಷ ಏಕವಚನದಲ್ಲಿ ಅರ್ಚ್‌+ತಿಪ್‌ ಎಂದಿದ್ದಾಗ, 


536 ಲಘುಸಿದ್ಧಾಂತ ಕೌಮುದೀ 


ಧಾತುವಿನ ನಂತರ ಶಪ್‌(ಅ) ಪ್ರತ್ಯಯ ಬಂದು ಅರ್ಚ್‌-- ಅ+ತಿ-ಅರ್ಚತಿ ಎಂದು 
ರೂಪವಾಗುತ್ತದೆ. 

ರೂಪಗಳು: ಅರ್ಚತಿ, ಅರ್ಚತಃ, ಅರ್ಚನ್ತಿ ಅರ್ಚಸಿ, ಅರ್ಚಥಃ ಅರ್ಚಥ। ಅರ್ಚಾಮಿ, 
ಅರ್ಚಾವಃ, ಅರ್ಚಾಮಃ 


(ನುಟ್‌(ನ್‌) ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ - 464.ತಸ್ಕಾನ್ನುಡ್‌ ದ್ವಿಹಲಃ (7.4.71) 

ವೃತ್ತಿಃ-ದ್ವಿಹಲಃ ಧಾತೋಃ ದೀರ್ಥೀಭೂತಾತ್‌ ಅಕಾರಾತ್‌ ಪರಸ್ಯ ನುಟ್‌ ಸ್ಯಾತ್‌। 
ಆನರ್ಚ। ಆನರ್ಚತುಃ ಅರ್ಚಿತಾ। ಅರ್ಚಿಷ್ಯತಿ ಅರ್ಚತು। ಆರ್ಚತ್‌। ಅರ್ಜೇತ್‌। ಆರ್ಚೇತ್‌। 
ಆರ್ಚಿಷ್ಯತ್‌। 

ವ್ರಜ ಗತೌ॥0 ವ್ರಜತಿ! ವವ್ರಾಜ। ವಜಿತಾ। ವ್ರಜಿಷ್ಠತಿ। ವ್ರಜತು। ಅವ್ರಜತ್‌। ವ್ರಜೇತ್‌। 
ವಜ್ಯಾತ್‌। 

ಪ. ಛೇ. - ತಸ್ಮಾತ್‌, ನುಟ್‌, ದ್ವಿಹಲಃ। 

ಅ. ವೃ.- “ಅ೦ಗಸ್ಯ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಎರಡು ವ್ಯಂಜನಗಳಿಂದ ಕೂಡಿದ ಧಾತುವಿನ ದೀರ್ಫೀಭೂತವಾದ 
ಅಭ್ಯಾಸದ ಆ- ಕಾರದ ಪರದಲ್ಲಿ ಇರುವ ಅಂಗಕ್ಕೆ ನುಟ್‌ ಆಗಮವು ಬರುತ್ತದೆ. 

ವಿಶೇಷ: “ಅತ ಆದೇಃ” ಎಂಬ ಸೂತ್ರದ ನಂತರ ಪ್ರಕೃತ ಸೂತ್ರವಿರೋಣದರಿಂದ 
“ತಸ್ಮಾತ್‌' ಎಂಬ ಸರ್ವನಾಮ ಶಬ್ದವನ್ನು ಪ್ರಯೋಗಿಸಲಾಗಿದೆ. ಆದ್ದರಿಂದ ತಸ್ಮಾತ್‌ 
ಎಂದರೆ ದೀರ್ಫ್ಥೀಭೂತವಾದ “ಆ' ಕಾರದ ನಂತರವೆಂದು ಅರ್ಥ ಮಾಡಬೇಕು. 

ಲಿಟ್‌: ಉದಾ-ಆನರ್ಚ- ಪ್ರಥಮಪುರುಷ ಏಕವಚನದಲ್ಲಿ ಅರ್ಚ್‌ ಧಾತುವಿನ 
ನಂತರ “ಲ್‌' ಕಾರಾದೇಶವಾದ (ಮೂಲ ಆಖ್ಯಾತ ಪ್ರತಯವಾದ) ತಿಪ್‌(ತಿ) ಬಂದಮೇಲೆ 
ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ “ಇಲ್‌(ಅ)' ಆದೇಶವಾಗಿ ಬಂದು ಅರ್ಚ್‌. ಅ 
ಎಂದಿರುತ್ತದೆ ಧಾತುವಿಗೆ ದ್ವಿತ್ವ ಮತ್ತು ಹಲಾದಿಶೇಷ ಕಾರ್ಯವಾದಮೇಲೆ ಅ. ಅರ್ಚ್‌ ಅ 
ಎಂದಿರುತ್ತದೆ. ಅಭ್ಯಾಸದ “ಅ'ಕಾರಕ್ಕೆ “ಅತ ಆದೇಃ” ಎಂಬ ಸೂತ್ರದಿಂದ ದೀರ್ಫ 
(ಆ) ಬಂದು ಆ ಅರ್ಚ್‌--ಅ ಎಂದಿದ್ದಾಗ, ದೀರ್ಫೀಭೂತವಾದ "ಆ' ಕಾರದ ನಂತರ 
ಇರುವ "ಅರ್ಚ್‌' ಗೆ ಪ್ರಕೃತ ಸೂತ್ರದಿಂದ "ಟಿತ್‌' ಆದ ನುಡಾಗಮವು ಆದ್ಯವಯವಾಗಿ 
ಬಂದು, ಆ೬ನ್‌4ಅರ್ಚ್‌4+ಅವಆನರ್ಚ ಎಂಬ ರೂಪವು ಸಿದ್ಧವಾಗುತ್ತದೆ. 

ಇದೇ ರೀತಿಯಲ್ಲಿ ಉಳಿದ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಆನರ್ಚ, ಆನರ್ಚತುಃ, ಆನರ್ಚುಃ ಆನರ್ಜಿಥ, ಆನರ್ಚಥುಃ, ಆನರ್ಚ!। 
ಆನರ್ಚ, ಆನರ್ಚಿವ, ಆನರ್ಜಿಮ। 

ಲುಟ್‌: ರೂಪಗಳು: ಅರ್ಚಿತಾ, ಅರ್ಚಿತಾರ್‌, ಅರ್ಚಿತಾರಃ ಅರ್ಚಿತಾಸಿ, ಅರ್ಚಿತಾಸ್ಯಃ, 
ಅರ್ಚೆತಾಸ್ವ। ಅರ್ಚಿತಾಸ್ಕಿ ಅರ್ಚಿತಾಸ್ವಃ, ಅರ್ಚಿತಾಸ್ಕಃ 


ತಿಐನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 537 


ಲೃಟ್‌: ರೂಪಗಳು: ಅರ್ಚಿಷ್ಯತಿ, ಅರ್ಚಿಷ್ಠತಃ, ಅರ್ಚಿಷ್ಠನ್ನಿ ಅರ್ಚಿಷ್ಠಸಿ, ಅರ್ಚಿಷ್ಠಥಃ, 
ಅರ್ಚಿಷ್ಯಥ। ಅರ್ಚಿಷ್ಯಾಮಿ, ಅರ್ಚಿಷ್ಯಾವಃ, ಅರ್ಚಿಷ್ಯಾಮ: 

ಲೋಟ್‌: ರೂಪಗಳು: ಅರ್ಚತು/ಅರ್ಚತಾತ್‌, ಅರ್ಚತಾಮ್‌, ಅರ್ಚನ್ನು ಅರ್ಚ/ 
ಅರ್ಚತಾತ್‌, ಅರ್ಚತಮ್‌, ಅರ್ಚತ। ಅರ್ಚಾನಿ, ಅರ್ಚಾವ, ಅರ್ಚಾಮ। 

ವಿಶೇಷ “ಆಟಶ್ಚ” ಎಂಬ ಸೂತ್ರದಿಂದ ಲಜ್‌, ಲುಜ್‌, ಲೃಜ್‌ ಗಳಲ್ಲಿ ಅಡಾಗಮಕ್ಕೆ 
ವೃದ್ಧಿ ಬಂದು ಅಟ್‌ ಗೆ ಬದಲಾಗಿ "ಆಟ್‌' ಬರುತ್ತದೆ. ಇದನ್ನು ಮೇಲಿನ 3 "ಲ್‌' 
ಕಾರಗಳಲ್ಲಿ ಕಾಣಬಹುದು. 

ಲಜಕ: ರೂಪಗಳು: ಆರ್ಚತ್‌, ಆರ್ಚತಾಮ್‌, ಆರ್ಚನ್‌। ಆರ್ಚಃ, ಆರ್ಚತಮ್‌, 
ಆರ್ಚತ। ಆರ್ಚಮ್‌, ಆರ್ಚಾವ, ಆರ್ಚಾಮ। 

ವಿಧಿಲಿಜ್‌: ರೂಪಗಳು: ಅರ್ಚೇತ್‌, ಅರ್ಜೇತಾಮ್‌, ಅರ್ಜೇಯುಃ ಅರ್ಚೇಃ, 
ಅರ್ಜೇತಮ್‌, ಅರ್ಜೇತ। ಅರ್ಚೇಯಮ್‌, ಅರ್ಜೇವ, ಅರ್ಚೇಮಃ। 

ಆಶೀರ್ಲಿಜಕ್‌: ರೂಪಗಳು: ಅರ್ಚ್ಯಾತ್‌, ಅರ್ಚ್ಯಾಸ್ತಾಮ್‌, ಅರ್ಚ್ಯಾಸುಃ। 
ಅರ್ಚ್ಯಾಃ,ಅರ್ಚ್ಯ್ಯಾಸ್ತಮ್‌, ಅರ್ಚ್ಯಾಸ್ತ ಅರ್ಚ್ಯಾಸಮ್‌, ಅರ್ಚ್ಯಾಸ್ಟ, ಅರ್ಚ್ಯಾಸ್ಮ 

ಲುಜ್‌: ರೂಪಗಳು: ಆರ್ಚೇತ್‌, ಆರ್ಚಿಷ್ಟುಮ್‌, ಆರ್ಚೆಷುಃ ಆರ್ಚೀ, ಆರ್ಚಿಷ್ಟಮ್‌, 
ಆರ್ಚಿಷ್ಟ ಆರ್ಚಿಷಮ್‌, ಆರ್ಚಿಷ್ಟ ಆರ್ಚಿಷ್ಟ 

ಲೃಜಕ; ರೂಪಗಳು: ಆರ್ಚಿಷ್ಠತ್‌, ಆರ್ಜಿಷ್ಯತಾಮ್‌, ಆರ್ಚಿಷ್ಯನ್‌। ಆರ್ಚಿಷ್ಯಃ, 
ಆರ್ಚಿಷ್ಯತಮ್‌, ಆರ್ಚಿಷ್ಯತ। ಆರ್ಚಿಷ್ಯಮ್‌, ಆರ್ಚಿಷ್ಯಾವ, ಆರ್ಚಿಷ್ಯಾಮ। 

ಧಾತು 10. ವ್ರಜ ಗತೌ (ಗತ್ಕರ್ಥಕವಾಗಿದೆ)- ಇದರಲ್ಲಿ "ವ್ರಜ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ವ್ರಜತಿ, ವ್ರಜತಃ ವೃಜನ್ನಿ! ವ್ರಜಸಿ, ವ್ರಜಥಃ, ವ್ರಜಥ। ವ್ರಜಾಮಿ, 
ವ್ರಜಾವಃ, ವ್ರಜಾಮಃ। 

ಲಿಟ್‌: ಲಿಟ್‌ನಲ್ಲಿ ಧಾತುವಿಗೆ ದ್ವಿತ್ವ ಮೊದಲಾದ ಕಾರ್ಯಗಳಾಗಿ ಕೆಳಗಿನಂತೆ 
ರೂಪಗಳಾಗುತ್ತವೆ. ರೂಪಗಳು; ವವ್ರಾಜ, ವವ್ರಜತುಃ, ವವ್ರಜುಃ। ವವ್ರಜಿಥ, ವವ್ರಜಥುಃ, 
ವವಜ। ವವ್ರಾಜ/ವವಜ, ವವುಜಿವ, ವವ್ರಜಿಮ। 

ಲುಟ್‌: ರೂಪಗಳು: ವುಜಿತಾ, ವ್ರಜಿತಾರ್‌, ವ್ರಜಿತಾರಃ ವಜಿತಾಸಿ, ವ್ರಜಿತಾಸ್ಥಃ, 
ವಜಿತಾಸ್ಥ। ವಜಿತಾಸ್ಕಿ ವ್ರಜಿತಾಸ್ವಃ, ವ್ರಜಿತಾಸ್ಮಃ। 

ಲೃಟ್‌: ರೂಪಗಳು: ವುಜಿಷ್ಯತಿ, ವ್ರಜಿಷ್ಯತಃ, ವ್ರಜಿಷ್ಠನ್ನಿ! ವ್ರಜಿಷ್ಠಸಿ, ವಜಿಷ್ಯಥಃ, 
ವ್ರಜಿಷ್ಯಥ। ವಜಿಷ್ಯಾಮಿ, ವ್ರಜಿಷ್ಠಾವಃ, ವ್ರಜಿಷ್ಯಾಮಃ 

ಲೋಟ್‌: ರೂಪಗಳು: ವ್ರಜತು/ವಜತಾತ್‌, ವ್ರಜತಾಮ್‌, ವ್ರಜನ್ನು ವಜ/ವಜತಾತ್‌, 
ವ್ರಜತಮ್‌, ವ್ರಜತ। ವಜಾನಿ, ವ್ರಜಾವ, ವ್ರಜಾಮ। 

ಲಜ್‌: ರೂಪಗಳು: ಅವ್ರಜತ್‌, ಅವ್ರಜತಾಮ್‌, ಅವುಜನ್‌। ಅವ್ರಜಃ, ಅವ್ರಜತಮ್‌, 
ಅವ್ರಜತ। ಅವ್ರಜಮ್‌, ಅವಜಾವ, ಅವ್ರಜಾಮ। 


538 ಲಘುಸಿದ್ಧಾಂತ ಕೌಮುದೀ 


ವಿಧಿಲಿಜ್‌: ರೂಪಗಳು: ವ್ರಜೇತ್‌, ವ್ರಜೇತಾಮ್‌, ವಜೇಯುಃ ವ್ರಜೇಃ, ವ್ರಜೇತಮ್‌, 
ವಜೇತ। ವ್ರಜೇಯಮ್‌, ವ್ರಜೇವ, ವ್ರಜೇಮ। 

ಆಶೀರ್ಲಿಜ್‌: ರೂಪಗಳು: ವಜ್ಯಾತ್‌, ವಜ್ಯಾಸ್ತಾಮ್‌, ವಜ್ಯಾಸುಃ ವಜ್ಯಾಃ, ವ್ರಜ್ಯಾಸ್ತಮ್‌, 
ವಜ್ಯಾಸ। ವ್ರಜ್ಯಾಸಮ್‌, ವ್ರಜ್ಯಾಸ್ತ್ಯ ವಜ್ಯಾಸ್ಕ 

(ವೃದ್ಧಿಯನ್ನು ವಿಧಿಸುವ ಸೂತ್ರ) 

ಸೂತ್ರ - 465. ವದ-ವ್ರಜ-ಹಲನ್ನಸ್ಯಾಚಃ (7.2.3) 

ವೃತ್ತಿಃ-ಎಷಾಮ್‌ ಅಚಃ ವೃದ್ಧಿಃ ಸಿಚಿ ಪರಸ್ಕೈಪದೇಷು। ಅವ್ರಾಜೀತ್‌। ಅವುಜಿಷ್ಯತ್‌। 

ಕಟೆ ವರ್ಷಾವರಣಯೋಃ 1 ಕಟತಿ। ಚಕಾಟ। ಚಕಟತುಃ। ಕಟಿತಾ। ಕಟಿಷ್ಯತಿ। 
ಕಟತು। ಅಕಟತ್‌। ಕಟೇತ್‌। ಕಟ್ಯಾತ್‌। 

ಪ. ಛೇ. - ವದ-ವ್ರಜ-ಹಲನ್ನಸ್ಯ, ಅಚ 

ಅ. ವ್ಯ.-“ಸಿಚಿ ವೃದ್ಧಿಃ ಪರಸ್ಕೈಪದೇಷು” ಎ೦ಬ ಸೂತ್ರವೂ ಅನುವೃತ್ತವಾಗುತ್ತದೆ. 
ಇಲ್ಲಿ “ಅಂಗಸ್ಯ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ-ವದ್‌,ವ್ರಜ್‌ ಮತ್ತು ಹಲನ್ತ ಧಾತುಗಳ ಅಂಗದ ಅವಯವದ "ಅಚ್‌' ಗೆ 
ವೃದ್ಧಿ ಬರುತ್ತದೆ - "ಸಿಚ್‌' ನ್ನು ಆದಿಯಲ್ಲಿ ಉಳ್ಳ ಪರಸ್ಮೈ ಪದವು ಪರದಲ್ಲಿದ್ದಾಗ. 

ವಿಶೇಷ: “ಹಲನ್ನಸ್ಯ” ಎಂಬುದರಿಂದಲೇ ಕಾರ್ಯವು ಆಗುತ್ತಿರುವಾಗ, ವದ್‌, 
ವ್ರಜ್‌ ಧಾತುಗಳನ್ನು ಯಾಕೆ ಸೂತ್ರದಲ್ಲಿ ಪ್ರತ್ಯೇಕವಾಗಿ ಸೇರಿಸಬೇಕು ಎಂಬುದು ಇಲ್ಲಿ 
ಪಶ್ನೆ ಸಮಾಧಾನ ಹೀಗಿದೆ. ಏನೆಂದರೆ ಈ ಧಾತುಗಳನ್ನು ಪ್ರತ್ಯೇಕವಾಗಿ ಅಲ್ಲಿ ಸೇರಿಸದಿದ್ದರೆ, 
“ಅತೋ ಹಲಾದೇರ್ಲಘೋಃ” ಎಂಬ ಸೂತ್ರದಿಂದ ವೈಕಲ್ಪಿಕ ವೃದ್ಧಿಯು ಬರುತ್ತಿತ್ತು. 
ಅದನ್ನು ತಪ್ಪಿಸಿ ನಿತ್ಯವಾಗಿ ವೃದ್ಧಿ ಬರಬೇಕೆಂಬ ದೃಷ್ಟಿಯಿ೦ದ ಪ್ರತ್ಯೇಕವಾಗಿ ಹೇಳಲಾಗಿದೆ. 

ಲುಜಕ್‌: ಉದಾ- ಅವ್ರಾಜೀತ್‌- ಪ್ರಥಮಪುರುಷ ಏಕವಚನದಲ್ಲಿ ವಜ್‌ ಧಾತುವಿನ 
ನಂತರ ಲುಜ್‌ ಬ೦ದಮೇಲೆ ಧಾತುವಿಗೆ ಪೂರ್ವದಲ್ಲಿ ಅಡಾಗಮವು ಬರುತ್ತದೆ. 
ನಂತರ “ತಿಪ್‌' ಪ್ರತ್ಯಯವನ್ನು ಸೇರಿಸಿದಾಗ, ಸಾರ್ವಧಾತುಕ ಸಂಜ್ಞೆ ಬಂದು ಧಾತುವಿನ 
ನಂತರ “ಶಪ್‌(ಅ)' ಪ್ರತ್ಯಯವನ್ನು ಸೇರಿಸಬೇಕಾಗಿದ್ದಾಗ, ಅದನ್ನು ಬಾಧಿಸಿ “ಜ್ಲೆ' 
ಸೇರಿಸಿ ಅದಕ್ಕೆ "ಸಿಚ್‌(ಸ್‌)' ಆದೇಶವನ್ನು ವಿಧಿಸಿ ಅ4ವ್ರಜ್‌4ಸ್‌+ತಿ ಎಂದಿದ್ದಾಗ, “ತಿ” 
ಯಲ್ಲಿನ "ಇ' ಕಾರಕ್ಕೆ “ಇತಶ್ನ” ಎಂಬುದರಿಂದ ಲೋಪ ಬಂದು ಅ+ವ್ರಜ್‌*ಸ್‌4ತ್‌ 
ಎಂದಿದ್ದಾಗ, ವಲಾದಿ ಪ್ರತ್ಯಯಕ್ಕೆ "ಇಟ್‌(ಇ)' ಆಗಮ ಬಂದು, “ಅಸ್ತಿಸಿಚೋತಪ್ಯಕ್ತೇ” 
ಎ೦ಬ ಸೂತ್ರದಿಂದ “ಈಟ್‌'(ಈ) ಆಗಮ ಬಂದು ಅ ವ್ರಜ್‌..ಇಸ್‌.-ಈ-*ತ್‌ ಎಂದಿರುತ್ತದೆ. 
ಈಗ ಪ್ರಕೃತ ಸೂತ್ರದಿಂದ ವ್ರಜ್‌ ನಲ್ಲಿರುವ ಹ್ರಸ್ವ "ಅ'ಕಾರಕ್ಕೆ ವೃದ್ಧಿ ಬಂದು 
ಅವ್ರಾಜ್‌--ಇಸ್‌.. ಈತ್‌ ಎಂದಿರುತ್ತದೆ. “ಇಟಈಟಿ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ 
ಲೋಪ ಬಂದು, ಅವ್ರಾಜ್‌-ಇ--ಈತ್‌ ಎಂದಿದ್ದಾಗ, “ಸಿಜ್‌ ಲೋಪ ಏಕಾದೇಶೇ 
ಸಿದ್ಧೋ ವಾಚ್ಯಃ” ಎಂಬ ವಾರ್ತಿಕದಿಂದ ಸವರ್ಣದೀರ್ಫ್ಥ ಬಂದು ಅವ್ರಾಜೀತ್‌ 
ಎ೦ಬ ರೂಪವು ಸಿದ್ಧ. ವಾಗುತ್ತದೆ. 


ತಿಣನ್ನೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 539 


ವಿಶೇಷ: ಲುಜ್‌ "ಲ್‌' ಕಾರದ ಎಲ್ಲ ರೂಪಗಳಲ್ಲೂ ಪ್ರಕೃತ ಸೂತ್ರ 
ಬರುತ್ತದೆ. “ಈಟ್‌(ಈ)' ಆಗಮವು ಮಾತ್ರ “ತಿಪ್‌' ಮತ್ತು "ಸಿಪ್‌' ಗಳಿದ್ದಾಗ ಮಾತ್ರ 
ಬರುತ್ತದೆ. ಯಾಕೆಂದರೆ "ಸಿಚ್‌' ಗೆ ಪರದಲ್ಲಿ ಅಪೃಕ್ಷವಾದ "ಹಲ್‌' “ತ್‌' ಮತ್ತು "ಸ್‌' 
ಗಳು ಇರುವಾಗಲೇ ಕೂಡುತ್ತವೆ. ಬೇರೆ ರೂಪಗಳಲ್ಲಿ "ಇಟ್‌' ಆಗಮ ಬರುತ್ತದೆ. 
ಮತ್ತು 
ಸ್‌ ಕಾರಕ್ಕೆ ಷತ್ವವೂ ಬರುತ್ತದೆ. "ತ್‌' ವರ್ಗವು ಪರದಲ್ಲಿದ್ದಾಗ, ಷ್ಟುತ್ತವು ಬರುತ್ತದೆ. 
"ಅಚ್‌' ವದ್ದವಿದ್ದಾಗ, ಕೇವಲ ಅಕ್ಷರಜೋಡಣೆಯಾಗುತ್ತದೆ. ರೂಪಗಳು: ಅವ್ರಾಜೀತ್‌, 
ಅವ್ರಾಜಿಷ್ಟಾಮ್‌, ಅವ್ರಾಜಿಷುಃ। ಅವ್ರಾಜೀಃ, ಅವ್ರಾಜಿಷ್ಟಮ್‌, ಅವ್ರಾಜಿಷ್ಟ ಅವ್ರಾಜಿಷಮ್‌, 
ಅವ್ರಾಜಿಷ್ಟ ಅವ್ರಾಜಿಷ್ಠ 

ಲೃಜತ್‌: ರೂಪಗಳು: ಅವ್ರಜಿಷ್ಕತ್‌, ಅವ್ರಜಿಷ್ಕತಾಮ್‌, ಅವ್ರಜಿಷ್ಕನ್‌। ಅವುಜಿಷ್ಯಃ, 
ಅವ್ರಜಿಷ್ಯತಮ್‌, ಅವುಜಿಷ್ಠತ। ಅವುಜಿಷ್ಯಮ್‌, ಅವ್ರಜಿಷ್ಯಾವ, ಅವ್ರಜಿಷ್ಯಾಮ। 

ಧಾತು 1. ಕಟೆ ವರ್ಷಾವರಣಯೋಃ (ಮಳೆಯಾಗುವುದು ಮತ್ತು ಮುಚ್ಚುವುದು)- 
ಇದರಲ್ಲಿ ಕಟ್‌ ಮಾತ್ರ ಉಳಿಯುತ್ತದೆ. 

ಲಟ್‌: "ಕಟ್‌' ಧಾತುವಿನ ನಂತರ ಲಟ್‌ "ಲ್‌' ಕಾರ, ಅದಕ್ಕೆ ತಿಪ್‌ ಆದೇಶ ನಂತರ 
ಧಾತುವಿನ ಪರದಲ್ಲಿ "ಶಪ್‌(ಅ)' ಬಂದು ಕಟ್‌. ಅ*-ತಿ೬ಕಟತಿ ಎಂದು ರೂಪವಾಗುತ್ತದೆ. 
ರೂಪಗಳು: ಕಟತಿ, ಕಟತಃ, ಕಟನ್ನಿ ಕಟಸಿ, ಕಟಥಃ, ಕಟಥ। ಕಟಾಮಿ, ಕಟಾವಃ, 
ಕಟಾಮಃ 

ಲಿಟ್‌: ಹಿಂದಿನಂತೆಯೇ ದ್ವಿತ್ವಾದಿಗಳು ಆಗಿ ಕಕಟ್‌--ಅ ಎಂದಿದ್ದಾಗ, “ಕುಹೋಶ್ವುಃ” 
ಎಂಬ ಸೂತ್ರದಿಂದ ಅಭ್ಯಾಸದ "ಕ್‌' ಕಾರಕ್ಕೆ 'ಚ್‌' ಕಾರ ಬಂದು 
ಉಪಧಾವೃದ್ಧಿಯಾದಮೇಲೆ ಚಕಾಟ ಎ೦ದು ರೂಪವಾಗುತ್ತದೆ. 

ರೂಪಗಳು: ಚಕಾಟ, ಚಕಟತುಃ, ಚಕಟುಃ ಚಕಟಿಥ, ಚಕಟಥುಃ, ಚಕಟ। ಚಕಾಟ/ 
ಚಕಟ, ಚಕಟಿವ, ಚಕಟಿಮ। 

ಲುಟ್‌: ರೂಪಗಳು: ಕಟಿತಾ, ಕಟಿತಾರೌ, ಕಟಿತಾರಃ ಕಟಿತಾಸಿ, ಕಟಿತಾಸ್ಫಃ, ಕಟಿತಾಸ್ಥ 
ಕಟಿತಾಸ್ಕಿ ಕತಿತಾಸಃ, ಕಟಿತಾಸ್ಕಃ। 

ಲೃಟ್‌: ರೂಪಗಳು: ಕಟಿಷ್ಯತಿ, ಕಟಿಷ್ಯತಃ, ಕಟಿಷ್ಯನ್ತಿ ಕಟಿಷ್ಯಸಿ, ಕಟಿಷ್ಯಥಃ, ಕಟಿಷ್ಯಥ। 
ಕಟಿಷ್ಯಾಮಿ, ಕಟಿಷ್ಯಾವಃ, ಕಟಿಷ್ಯಾಮಃ। 

ಲೋಟ್‌: ರೂಪಗಳು ಕಟತು/ಕಟತಾತ್‌, ಕಟತಾಮ್‌, ಕಟನ್ನು! ಕಟ/ಕಟತಾತ್‌, 
ಕಟತಮ್‌, ಕಟತ। ಕಟಾನಿ, ಕಟಾವ, ಕಟಾಮ। 

ಲಜಕ್‌: ರೂಪಗಳು: ಅಕಟತ್‌, ಅಕಟತಾಮ್‌, ಅಕಟನ್‌। ಅಕಟಃ, ಅಕಟತಮ್‌, 
ಅಕಟತ। ಅಕಟಮ್‌, ಅಕಟಾವ, ಅಕಟಾಮ। 

ವಿಧಿಲಿಜಕ್‌: ರೂಪಗಳು: ಕಟೇತ್‌, ಕಟೇತಾಮ್‌, ಕಟೇಯುಃ ಕಟೇಃ ಕಟೇತಮ್‌, 
ಕಟೇತ। ಕಟೇಯಮ್‌, ಕಟೇವ, ಕಟೇಮ। 


ತ್ರದಿಂದ ವೃದ್ಧಿಯು 


540 ಲಘುಸಿದ್ದಾಂತ ಕೌಮುದೀ 


ಆಶೀರ್ಲಿಜಕ್‌: ರೂಪಗಳು: ಕಟ್ಯಾತ್‌, ಕಟ್ಯಾಸ್ತಾಮ್‌, ಕಟ್ಕಾಸುಃ ಕಟ್ಯಾಃ ಕಟ್ಯಾಸ್ತಮ್‌, 

ಕಟ್ಯಾಸ। ಕಟ್ಯಾಸಮ್‌, ಕಟ್ಯಾಸ್ವ, ಕಟ್ಯಾಸ್ನ 
.  (ವೈಥ್ಗಿಯನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - 466. ಹೃ *ನಕ್ಷಣಶ್ಟಸ-ಹಾಗೃ-ಣಿ-ಶ್ವೆ ಕ್ರೀದಿತಾಮ್‌ (7.2.4) 

ವೃತ್ತಿ-ಹ-ಮ-ಯಾಂತಸ್ಯ ಕ್ಷಣಾದೇಃ ಣ್ಯನ್ನಸ್ಯ ಶ್ವಯತೇಃ ಏದಿತಶ್ಚ ವೃದ್ಧಿಃ ನ 
ಇಡಾದೌ ಸಿಚಿ। ಅಕಟೀತ್‌। ಅಕಟಿಷ್ಯತ್‌। ಗುಪೂ ರಕ್ಷಣೇ॥2। 

ಪ. ಛೇ. - ಹ್ಮ 'ಸ್ವಕ್ಷಣ-ಶ್ವಸ-ಜಾಗೃ-ಣಿ-ಶ್ವಿ-ಎದಿತಾಮ್‌। 

ಅ. ವೃ.- “ಸಿಚಿವೃದ್ಧಿಃ ಪರಸ್ಕೈಪದೇಷು” ಎ೦ಬ ಸೂತ್ರವು ಅನುವೃತ್ತವಾಗುತ್ತದೆ. 
ಮತ್ತು “ನೇಟಿ” ಎಂಬ ಸೂತ್ರದಿಂದ "ನ' ಎಂಬ ಪದವು ಅನುವೃತ್ತವಾಗುತ್ತದೆ. 
“ಅ೦ಗಸ್ಯ” ಎಂಬುದು ಅಧಿಕಾರಸೂತ್ರ. 

ಅರ್ಥ- ಇಡಾದಿ ಸಿಚ್‌ ಗೆ ಪರದಲ್ಲಿರುವ ಹ್‌, ಮ್‌, ಯ್‌ ಕಾರಾನ್ತ ಧಾತುಗಳು, 
ಹಾಗೂ ಕ್ಷಣ್‌, ಶ್ವಸ್‌, ಜಾಗೃ, ಣಿಚ್‌ ಪ್ರತ್ಯಯಾನ್ತ ಧಾತುಗಳು, ಮತ್ತು ಶ್ವಿ ಹಾಗೂ 
ಏದಿತ್‌ ಧಾತುಗಳ ಅಂಗಕ್ಕೆ ವೃದ್ಧಿಯು ಬರುವುದಿಲ್ಲ. 

ವಿಶೇಷ: ಇಲ್ಲಿ ವರದರಾಜರು ಕಟ್‌ ಧಾತುವಿನ ಲುಜ್‌ ಮತ್ತು ಲೃಜ್‌ "ಲ್‌' 
ಕಾರಗಳ ರೂಪವನ್ನು ಮಾತ್ರ ವಿವರಿಸಿದ್ದಾರೆ. 

ಲುಜ್‌: ಉದಾ- ಅಕಟೀತ್‌- ಪ್ರಥಮ ಪುರುಷ ಏಕವಚನದಲ್ಲಿ ಕಟ್‌ ಧಾತುವಿನಮೇಲೆ 
"ಲುಜ್‌' ಲ್‌'ಕಾರ ಬಂದಮೇಲೆ ಧಾತುವಿಗೆ ಅಡಾಗಮ ಬಂದು ನಂತರ ಲಾದೇಶವಾದ 
“ತಿಪ್‌(ತಿ)'ಬ೦ದು "ತಿ' ನಲ್ಲಿರುವ “ಇ' ಕಾರವು “ಇತಶ್ಮ” ಎಂಬ ಸೂತ್ರದಿಂದ ಲೋಪ 
ಹೊಂದಿ, ಧಾತುವಿನ ನಂತರ ಬರಬೇಕಾದ "ಶಪ್‌(ಅ)'ನ್ನು ಬಾಧಿಸಿ “ಜ್ಲೆ' ಬಂದು, 
ಅದಕ್ಕೆ "ಸಿಚ್‌(ಸ್‌)' ಆದೇಶ ಬಂದು, "ಸಿಚ್‌' ನ "ಸ್‌' ಕಾರಕ್ಕೆ "ಇಟ್‌(ಇ)' ಆಗಮ 
ಬಂದು, ಅಪ್ಪಕ್ರವಾದ “ತ್‌' ಗೆ "ಈಟ್‌(ಈ)' ಆಗಮ ಬಂದು, ಅಕಟ್‌- ಇ. ಸ್‌--ಈ--ತ್‌ 
ಎಂದಿರುತ್ತದೆ. “ವದ-ವ್ರಜ- ಹಲನ್ನಸ್ಕಾಚಃ” ಎಂಬ ಸೂತ್ರದಿಂದ 

ನಿತ್ಯವಾಗಿ ಬರಬೇಕಾಗಿದ್ದ ವೃದ್ಧಿಯನ್ನು ಬಾಧಿಸಿ “ಅತೋ ಹಲಾದೇರ್ಲಘೋಃ? 
ಎಂಬ ಸೂತ್ರದಿಂದ ವೃದ್ಧಿಯು ವಿಕಲ್ಪವಾಗಿ ಬರಬೇಕಾಗಿತ್ತು. ಇದನ್ನು ಪ್ರಕೃತ ಸೂತ್ರವು 
ಬಾಧಿಸಿದ ನಂತರ “ಇಟ ಈಟಿ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು 
ಇ ಮತ್ತು ಈಗಳಿಗೆ ಸವಠ್ದದೀರ್ಫ ಬ೦ದು,ಅಕಟ್‌--ಈತ್‌ಐಅಕಟೀತ್‌ ಎಂಬ ರೂಪವು 
ಸಿದ್ಧಿಸುತ್ತದೆ. ರೂಪಗಳು: ಅಕಟೀತ್‌, ಅಕಟಿಷ್ಟಾಮ್‌, ಅಕಟಿಷುಃ॥ಅಕಟೀಃ, ಅಕಟಿಷ್ಟಮ್‌, 
ಅಕಟಿಷ್ಟ ಅಕಟಿಷಮ್‌, ಅಕಟಿಷ್ಟ, ಅಕಟಿಷ್ಠ 

ಲೃಜಕ: ರೂಪಗಳು: ಅಕಟಷ್ಯತ್‌, ಅಕಟಿಷ್ಯತಾಮ್‌, ಅಕಟಿಷ್ಯನ್‌। ಅಕಟಿಷ್ಯಃ, 
ಅಕಟಿಷ್ಯತಮ್‌, ಅಕಟಿಷ್ಯತ। ಅಕಟಿಷ್ಯಮ್‌, ಅಕಟಿಷ್ಯಾವ, ಅಕಟಿಷ್ಯಾಮ। 

ಧಾತು 12. ಗುಪೂ ರಕ್ಷಣೇ (ರಕ್ಷಿಸುವುದು) ಇದರಲ್ಲಿ "ಗುಪ್‌' ಮಾತ್ರ ಉಳಿಯುತ್ತದೆ. 
ಈ ಧಾತುವು"ಊದಿತ್‌' ಆಗಿರೋಣದರಿಂದ ವೈಕಲ್ಪಿಕವಾಗಿ "ಇಟ್‌' ಆಗಮ 


ತಿಐನ್ತೇ ಛ್ಞಾದಯಃ ಪರಸ್ಕೈಪದಿ ರೂಪಗಳು 541 


ಮೊದಲಾದವುಗಳು ಬರುತ್ತವೆ. ಈ ಧಾತುವಿಗೆ ಸ್ವಾರ್ಥದಲ್ಲಿ "ಆಯ' ಪ್ರತ್ಯಯವು 
ಬರುತ್ತದೆ. 
(ಸ್ವಾರ್ಥದಲ್ಲ ಆಯ ಪ್ರತ್ಯವನ್ನು ವಿಧಿಸುವ ಸೂತ್ರ) 
ಸೂತ್ರ - 467. ಗುಪೂ-ಧೂಪ-ವಿಚ್ಛಿ-ಪಣಿ-ಪನಿಭ್ಯ ಆಯಃ (3.1.28) 
ವೃತ್ತಿಃ-ಏಭ್ಯಃ ಆಯ-ಪ್ರತ್ಯಯಃ ಸ್ಯಾತ್‌ ಸ್ವಾರ್ಥೇ। 

ಪ. ಛೇ. - ಗುಪೂ-ಧೂಪ-ವಿಚ್ಛಿ-ಪಣಿ-ಪನಿಭ್ಯಃ, ಆಯಃ 

ಅ. ವೃ- “ಧಾತೋರೇಕಾಚೋ ಹಲಾದೇಃ ಕ್ರಿಯಾಸಮಭಿಹಾರೇ ಯಜ್‌” ಎಂಬ 
ಸೂತ್ರದಿಂದ “ಧಾತೋ' ಎಂಬುದನ್ನು ಧಾತುಭ್ಯಃ ಎಂದು ವಚನ ವಿಪರಿಣಾಮ 
ಮಾಡಿ ಅನುವೃತ್ತಿ ಮಾಡಲಾಗಿದೆ. 

ಅರ್ಥ- ೬೬೭ ೬೩೬೩. ಈ ಧಾತುಗಳ ನಂತರ ಸ್ವಾರ್ಥದಲ್ಲಿ 
ಅ- ಕಾರಾನ್ನವಾದ "ಆಯ' ಪ್ರತ್ಯಯವು ಬರುತ್ತದೆ. 

ಅನಿರ್ದಿಷ್ಟಾರ್ಥಾಃ ಪ್ರ್ಯಯಾಃ ಸ್ಟಾರ್ಥೇ ಭವನ್ತಿ. ವಿಶೇಷಾರ್ಥವಿಲ್ಲದೇ ಪ್ರತ್ಯಯದ 
ಅರ್ಥವನ್ನು ಮಾತ್ರ ಹೇಳುವಂಥವು *ಸ್ವಾರ್ಥದಲ್ಲಿರುತ್ತವೆ. ಇಲ್ಲಿ ಆಯ' ಪ್ರತ್ಯಯವು 
ಸ್ವಾರ್ಥದಲ್ಲಿಯೇ ಇದೆ. 

ವಿವರಣೆ- ಗುಪ್‌ ಧಾತುವಿಗೆ “ಆಯ' ಪ್ರತ್ಯಯವನ್ನು ಸೇರಿಸಿದಮೇಲೆ ಗುಪ್‌4ಆಯ 
ಎಂದು ಇರುತ್ತದೆ. “ಆರ್ಧಧಾತುಕಂ ಶೇಷಃ” ಎಂಬ ಸೂತ್ರದಿಂದ ಆರ್ಧಧಾತುಕ 
ಸಂಜ್ಞೆಯು ಬರುತ್ತದೆ. “ಪುಗನ್ನ ಲಘೂಪಧಸ್ಯ ಚ” ಎಂಬಸೂತ್ತದಿಂದ ಉಪಧೆಯಾದ, 
"ಉ' ಕಾರಕ್ಕೆ ಗುಣ ಬಂದು ಗೋಪ್‌- ಆಯ-ಗೋಪಾಯ ಎಂದಾಗುತ್ತದೆ. ಮುಂದಿನ 
ಸೂತ್ರದಲ್ಲಿ ಈ ರೂಪಕ್ಕೆ ಧಾತು ಸಂಜ್ಞೆಯನ್ನು ವಿಧಿಸಲಾಗುತ್ತದೆ. 

(ಧಾತುಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ - 468. ಸನಾದ್ಯನ್ತಾ ಧಾತವಃ (3.1.32) 

ವೃತ್ತಿಃ-ಸನಾದಯಃ ಕಮೇಃ ಣಿಜನ್ಹಾಃ ಪ್ರತ್ಯಯಾ ಅನ್ನೇ ಯೇಷಾಂ ತೇ 
ಧಾತುಸಂಜ್ಜಕಾಃ। ಧಾತುತ್ವಾತ್‌ ಲಡಾದಯಃ ಗೋಪಾಯತಿ। 

ಪ. ಛೇ. - ಸನಾದ್ಯನ್ನಾ, ಧಾತವಃ 

ಸನ್‌-ಕೃಚ್‌-ಕಾಮ್ಯರ್‌್‌ಕ್ಯಜ್‌-ಕೃಷೋ*ಥಾಚಾರಕ್ಟಿಬ್‌-ಣಿಜ್‌-ಯಜಸ್ತಥಾ। 

ಯಗಾಯ- ಈಯಜ್‌-ಣಿಜ್‌ ಚೇತಿ ದ್ವಾದಶಾಮೀ ಸನಾದಯಃ॥ 

ಈ ಮೇಲಿನ 12 ಪ್ರತ್ಯಯಗಳಿಂದ ಕೂಡಿದ (ಸನಾದಿ) ರೂಪಗಳಿಗೆ ಪ್ರಕೃತ 
ಸೂತ್ರದಿಂದ ಧಾತು ಸಂಜ್ಞೆಯು ಬರುತ್ತದೆ. ಧಾತುವಾಗಿರೋಣದ್ದರಿಂದ ಇವುಗಳಿಗೆ 
ದಶ “ಲ್‌' ಕಾರಗಳೂ ಬರುತ್ತವೆ. 

ಲಟ್‌: ಉದಾ-ಗೋಪಾಯತಿ- ಪ್ರಥಮಪುರುಷ ಏಕವಚನದಲ್ಲಿ ಗೋಪಾಯ 


542 ಲಘುಸಿದ್ಧಾಂತ ಕೌಮುದೀ 


ಎಂಬುದಕ್ಕೆ ಧಾತುಸಂಜ್ಞೆ ಬಂದಮೇಲೆ, “ತಿಪ್‌(ತಿ)' ಆದೇಶ ಬಂದಮೇಲೆ “ಶಪ್‌(ಅ)' 
ಬಂದು ಸಾರ್ವಧಾತುಕ ಸಂಜ್ಞೆಯನ್ನು ಪಡೆದಮೇಲೆ ಗೋಪಾಯ-+ಅ+ತಿ ಎಂದಿರುತ್ತದೆ. 
“ಅತೋಗುಣೇ” ಎ೦ಬ ಸೂತ್ರದಿಂದ. ಪರರೂಪ ಬಂದು 
ಗೋಪಾಯ- ತಿಗೋಪಾಯತಿ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಗೋಪಾಯ38 ಗೋಪಾಯತಃ, ಗೋಪಾಯನ್ತಿ! ಗೋಪಾಯಸಿ, 
ಗೋಪಾಯಥಃ, ಗೋಪಾಯಥ। ಗೋಪಾಂಯಾಮಿ, ಗೋಪಾಂಯಾವಃ, 
ಗೋಪಾಯಾಮಃ। 


(ವೈಕಲ್ಪಕವಾಗಿ ಆಯ ಮೊದಲಾದ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 

ಸೂತ್ರ - 469. ಆಯಾದಯ ಆರ್ಧಧಾತುಕೇ ವಾ (3.1.31) 

ವೃತ್ತಿಃ-ಆರ್ಧಧಾತುಕ-ವಿವಕ್ಷಾಯಾಂ ಆಯಾದಯೋ ವಾ ಸ್ಯುಃ 

(ವಾ॥ ಕಾಸ್ಕನೇಕಾಚ್‌ ಆಮ್‌ ವಕ್ತವ್ಯಃ ಲಿಟಿ)] ಆಸ್ಕಾಸೋಃ ಆಂ ವಿಧಾನಾತ್‌ ಮಸ್ಯ 
ನ ಇತ್ವಮ್‌। 

ಪ. ಛೇ. - ಆಯಾದಯಃ, ಆರ್ಧಧಾತುಕೇ, ವಾ। 

ಅರ್ಥ- ಆರ್ಧಧಾತುಕ (ಲಟ್‌-ಲಜ್‌-ಲಿಜ್‌-ಲೋಟ್‌ ಗಳನ್ನು ಹೊರತುಪಡಿಸಿದ 
"ಲ್‌' ಕಾರಗಳು) ಪ್ರತ್ಯಯದ ವಿವಕ್ಷೆ ಇದ್ದಾಗ, "ಆಯ' ಮೊದಲಾದ ಎಂದರೆ-(ಆಯ, 
ಈಯಜ್‌ ಮತ್ತು ಣಿಜ್‌) ಪ್ರತ್ಯಯಗಳು ವಿಕಲ್ಪದಿಂದ ವಿಧಿಸಲ್ಪಡುತ್ತವೆ. 

ವಿಶೇಷ: ಲಿಟ್‌, ತಾಸಿ(ಲುಟ್‌), ಸ್ಯ(ಲೃಟ್‌), ಲಿಜ್‌, ಚ್ಲಿ(ಲುಜ್‌), ಸ್ಕ(ಲೃಜ್‌) 
ಇವುಗಳಿಗೆ ಆರ್ಧಧಾತುಕ ಸಂಜ್ಞೆಯು ಬರುತ್ತದೆ. ಈ ಸೂತ್ರದಿಂದ ಆಯಾದಿ ಪ್ರತ್ಯಯಗಳು 
ವಿಕಲ್ಲದಿಂದ ಬರುವುದರಿಂದ ಎರಡೆರಡು ರೂಪಗಳು ಬರುತ್ತವೆ ಎಂದು ತಿಳಿಯುತ್ತದೆ. 

ವಾರ್ತಿಕ- ಕಾಸ್ಯನೇಕಾಚ್‌ ಆಮ್‌ ವಕ್ತವ್ಯಃ ಲಿಟ- ಕ 

ಅರ್ಥ- “ಲಿಟ್‌' ಪರದಲ್ಲಿದ್ದಾಗ, ಕಾಸ್‌ ಮತ್ತು ಅನೇಕಾಚ್‌ ಧಾತುಗಳನಂತರ 
“ಆಮ್‌' ಪ್ರತ್ಯಯವು ವಿಧಿಸಲ್ಪಡುತ್ತದೆ. 

ವಿಶೇಷ: "ಆಮ್‌' ಪ್ರತ್ಯಯವು "ಮಿತ್‌' ಎಂದು ಭಾವಿಸಿದರೆ "ಆಸ್‌' "ಕಾಸ್‌' 
ಗಳನಂತರವೂ “ಮಿದಚಜೋನ್ತ್ಯಾತ್‌ ಪರಃ” ಎಂಬ ಸೂತ್ರದ ನಿಯಮವನ್ನು 
ಪಾಲಿಸಬೇಕಾಗುತ್ತದೆ. ಆದರೆ ಆ ರೀತಿಯ ಪ್ರಯೋಗವಿಲ್ಲವಾದ್ದರಿಂದ “ಆಮ್‌'ನಲ್ಲಿರುವ 
"ಮ್‌' ಕಾರವು “ಇತ್‌' ಆಗಿ ಭಾವಿಸಲ್ಪಟ್ಟಿಲ್ಲ. ಆದ್ದರಿಂದ “ಆಸ್‌' “ಕಾಸ್‌' ಮತ್ತು 
ಗೋಪಾಯ ಮೊದಲಾದ ಧಾತುಗಳ ನಂತರವೇ “ಆಮ್‌' ಬರುತ್ತದೆ. 

ಲಿಟ್‌: ಗೋಪಾಯ ಧಾತುವಿನ ನಂತರ ತಿಪ್‌ ಆದೇಶ ಬಂದು ಅದಕ್ಕೆ ಅಭಿನವ 
ಆಖ್ಯಾತ ಪ್ರತ್ಯಯವಾದ ಣಲ್‌(ಅ)' ಆದೇಶವಾಗಿ ಬಂದು ಗೋಪಾಯ-* ಅ ಎಂದಿರುತ್ತದೆ. 
ಪ್ರಕೃತ ವಾರ್ತಿಕದಿಂದ ಧಾತುವಿನ ಪರದಲ್ಲಿ ಆವರ್‌ ಸೇರಿಸಿದಾಗ 
ಗೋಪಾಯ-4ಆಮ್‌4ಅ ಎಂದಿರುತ್ತದೆ. ಆಮ್‌ ಗೆ ಆರ್ಧಧಾತುಕ ಸಂಜ್ಞೆಯು ಬರುತ್ತದೆ. 


ತಿಣನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 543 


(ಪ್ರಸ್ಥ ಅ- ಕಾರಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ - 47೦. ಅತೋ ಲೋಪಃ (6.4.4೨) 

ವೃತ್ತಿ-ಆರ್ಧಧಾತುಕ ಉಪದೇಶೇ ಯತ್‌ ಅದನ್ನಂ ತಸ್ಯ ಅತಃ ಲೋಪಃ ಆರ್ಧ 
ಧಾತುಕೇ। 

ಪ. ಛೇ. - ಅತಃ, ಲೋಪಃ 

ಅ. ವ್ಯ- ಅನುದಾತ್ತೋಪದೇಶ-ವನತಿ-ತನೋತ್ಕಾದೀನಾಮನುನಾಸಿಕ ಲೋಪೋ 
ರುಲಿ ಕ್ವಿತಿ” ಎಂಬ ಸೂತ್ರದಿಂದ "ಉಪದೇಶ' ಎಂಬ ಪದವನ್ನು ಸಪ್ತಮಿ ವಿಭಕ್ತಿಯಲ್ಲಿ 
ವಿಪರಿಣಾಮಗೊಳಿಸಿ ಅನುವೃತ್ತಿ ಮಾಡಲಾಗಿದೆ. “ಆರ್ಧಧಾತುಕೇ” ಮತ್ತು “ಅ೦ಗಸ್ಯ' 
ಎಂಬವು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ- ಉಪದೇಶದಲ್ಲಿ ಆರ್ಧಧಾತುಕ ಪ್ರತ್ಯಯದ ಅದನ್ನ ಅಂಗವಾದ ಹ್ರಸ್ವ 
ಅ- ಕಾರಕ್ಕೆ ಲೋಪವು ಬರುತ್ತದೆ- ಆರ್ಧಧಾತುಕವು ಪರದಲ್ಲಿದ್ದಾಗ ಮಾತ್ರ. 

(ಕೃ, ಭೂ, ಅಸ್‌ ಗಳ "'ಅಟ್‌' ರೂಪದಿಂದ ಕೂಡಿದ 
ಅನುಪ್ರಯೋಗದ ಅಟ್‌ ರೂಪಗಳು) 

ಉದಾ- ಗೋಪಾಯಾಇ್ದಕಾರ, ಗೋಪಾಯಾಮ್‌ ಬಭೂವ, ಗೋಪಾಯಾಮಾಸ- 
ಗೋಪಾಂರಯ-+ಆಮ್‌+ಣಲ್‌(ಅ) ಎಂದಿದ್ದಾಗ, ಗೋಪಾಯ ಎಂಬುದು 
ಆರ್ಧಧಾತುಕವಾಗಿ ಉಪದೇಶದ ಸಂದರ್ಭದಲ್ಲಿ ಅದನ್ನ ಅಂಗವಾಗಿದೆ. ಪರದಲ್ಲಿ 
ಆರ್ಧಧಾತುಕವಾದ “ಆಮ್‌' ಪತ್ಯಯವೂ ಇದೆ. ಈಗ ಪ್ರಕೃತ ಸೂತ್ರದಿಂದ ಅನ್ನ್ಯ ಅ- 
ಕಾರ ಲೋಪವಾಗಿ ಗೋಪಾಯ್‌. ಆಮ್‌. ಅ ಎಂದಿದ್ದಾಗ- 

(ಆಮ್‌ ಗೆ ಪರದಲ್ಲರುವ ಪ್ರತ್ಯಯಕ್ಕೆ ಲುಕ್‌(ಲೋಪ) ಹೇಳುವ ಸೂತ್ರ) 

ಸೂತ್ರ - 471. ಆಮಃ (2.4.81) 

ವೃತ್ತಿಃ ಆಮಃ ಪರಸ್ಯ ಲುಕ್‌! 

ಅ. ವೃ- “ ಣ್ಯಕ್ಷತ್ರಿಯಾರ್ಷ ಇಗೆತಃ ಯೂನಿಲುಗಣಿಇಳೋಃ” ಎಂಬ ಸೂತ್ರದಿಂದ 
"ಲುಕ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಆಮ್‌ ಗೆ ಪರದಲ್ಲಿರುವ ಪ್ರತ್ಯಯಕ್ಕೆ ಲುಕ್‌(ಲೋಪ) ಬರುತ್ತದೆ. 
ಗೋಪಾಯಾಮ್‌. ಅ ಎಂಬಲ್ಲಿ "ಅ' ಕಾರವು "ಆಮ್‌' ಪರಕವಾಗಿರೋಣದ್ದರಿಂದ 
"ಲಿಟ್‌' "ಲ್‌' ಕಾರದ "ಅ (ಣಲ್‌)' ಪ್ರತ್ಯಯವು ಲೋಪವಾಗಿ ಗೋಪಾಯಾಮ್‌ 
ಎಂಬುದು ಮಾತ್ರ ಉಳಿಯುತ್ತದೆ. 

(ಕ್ಯ, ಭೂ, ಅಸ್‌ಗಳನ್ನು ಅನುಪ್ರಯೋಗವಾಗಿ ವಿಧಿಸುವ ಸೂತ್ರ) 

ಸೂತ್ರ - 472.ಕೃಣಸ್ಥಾನುಪ್ರಯುಜ್ಯತೇ ಅಟ (3.140೦) 

ವೃತ್ತಿಃ-ಆಮಂತಾತ್‌ ಲಿಟ್‌-ಪರಾಃ ಕೃ-ಭುವಃ ತಯೋಃ(9) ಅನುಪ್ರಯುಜ್ಯನ್ನೇ। 
ತೇಷಾಂ ದ್ವಿತ್ವಾದಿ। 


544 ಲಘುಸಿದ್ಧಾಂತ ಕೌಮುದೀ 


ಪ. ಛೇ. - ಕೃಣ್‌, ಚ, ಅನುಪ್ರಯುಜ್ಯತೇ, ಲಿಟಿ। 

ಅ. ವೃ.- “ಕಾಸ್‌ ಪ್ರತ್ಯಯಾದಾಮಮನ್ನೇ ಲಿಟಿ” ಎಂಬ ಸೂತ್ರದಿಂದ "ಆಮ್‌' 
ಎಂಬುದು ಪಣ್ಧುಮೀ ವಿಭಕ್ತಿಯಲ್ಲಿ ವಿಪರಿಣಾಮ ಹೊಂದಿ "ಆಮಃ' ಎಂದಾಗಿ 
ಅನುವೃತ್ತವಾಗಿದೆ. 

ಅರ್ಥ- ಆಮ್‌ ಅನ್ನು ಅನ್ನವಾಗಿ ಉಳ್ಳ ಧಾತುವಿನ ನಂತರ "ಲಿಟ್‌' "ಲ್‌ 
ಕಾರದಿ೦ದ ಕೂಡಿದ ಕೃ, ಭೂ, ಮತ್ತು ಅಸ್‌ ಧಾತುಗಳಿಗೆ ಅನುಪ್ರಯೋಗ ವಿಧಿಸಲಾಗಿದೆ. 
(ಕೃ, ಭೂ, ಮತ್ತು ಅಸ್‌ ಧಾತುಗಳ ಲಿಟ್‌ ರೂಪಗಳು ಸೇರಿಸಲಾಗುತ್ತವೆ). 

ವಿಶೇಷ: (ಕೃ, ಭೂ, ಮತ್ತು ಅಸ್‌ ಧಾತುಗಳ ಲಿಟ್‌ ರೂಪಗಳನ್ನು ಧಾತುವಿಗೆ 
ಸೇರಿಸಿದಮೇಲೂ ಆ ಧಾತುವಿಗೆ "ಲಿಟ್‌' "ಲ್‌' ಕಾರದ ಅರ್ಥವೇ ಬರುತ್ತದೆ. 


(ಅತ್‌ (ಅ) ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 479. ಉರತ್‌ (7.4.66) 

ವೃತ್ತಿಃ-ಅಭ್ಯಾಸ-ಯವರ್ಣಸ್ಯ ಅತ್‌(ಅ) ಸ್ಯಾತ್‌(ರ-ಪರಃ)। ವೃದ್ಧಿಃ | 
ಗೋಪಾಯಾಜಇ್ಚುಕಾರ। ದ್ವಿತ್ವಾತ್‌ ಪರತ್ವಾತ್‌ ಯಣಿ ಪ್ರಾಪ್ತೇ- 

ಪ. ಛೇ. - ಉಃ, ಅತ್‌। 

ಅ. ವೃ.- “ಅತ್ತಲೋಪೋತಭ್ಯಾಸಸ್ಯ” ಎಂಬ ಸೂತ್ರದಿಂದ “ಅಭ್ಯಾಸಸ್ಯ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಪ್ರತ್ಯಯವು ಪರದಲ್ಲಿದ್ದಾಗ, ಅಭ್ಯಾಸದ ಯ' ವರ್ಣಕ್ಕೆ "ಅತ್‌' ಆದೇಶವು 
ರ-ಪರವಾಗಿ ಬರುತ್ತದೆ. 

ಉದಾ- ಗೋಪಾಯಾಇ್ದಕಾರ, ಗೋಪಾಯಾಂ ಚಕಾರ - ಲಿಟ್‌ "ಲ್‌' ಕಾರದ 
ಪ್ರಥಮಪುರುಷ ಏಕವಚನದಲ್ಲಿ, ಹಿಂದೆ ಸಿದ್ಧವಾದ ಗೋಪಾಯಾಮ್‌ ಎಂಬ 
ರೂಪವಿದ್ದಾಗ, ಇದು "ಮಾನ್ತ' ಕೃದನ್ನವಾಗಿದ್ದು, ಇದಕ್ಕೆ ಪ್ರಾತಿಪದಿಕ ಸಂಜ್ಞೆ ಬಂದಾಗ, 
ಇದಕ್ಕೆ "ಸು' ಮೊದಲಾದ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ, “ಅವ್ಯಯಾದಾಪ್‌ 
ಸುಪಃ” ಎಂಬ ಸೂತ್ರದಿಂದ ವಿಭಕ್ತಿ ಪ್ರತ್ಯಯಗಳಿಗೆ ಲುಕ್‌(ಲೋಪ) ಬರುತ್ತದೆ. ಈ 
"ಮಾನ್ತ' ಕೃದನ್ತ ಶಬ್ದಕ್ಕೆ “ಕೃನ್ಮೇಜನ್ತಃ” ಎಂಬ ಸೂತ್ರದಿಂದ ಅವ್ಯಯ ಸಂಜ್ಞೆಯು 
ಬರುತ್ತದೆ. “ಕೃಇಗ್ವಾನುಪ್ರಯುಜ್ಯತೇ ಲಿಟಿ” ಎಂಬ ಸೂತ್ರದಿಂದ ಈ ಧಾತುವಿನ 
ಜೊತೆಗೆ ಕೃ, ಭೂ, ಅಸ್‌ ಧಾತುಗಳಲ್ಲಿ ಮೊದಲು "ಕೃ' ಧಾತುವಿನ ಅನುಪ್ರಯೋಗ 
ಮಾಡಲಾಗಿ, ಗೋಪಾಯಾಮ್‌..ಕೃ*ಲಿಟ್‌ ಎಂದಿರುತ್ತದೆ. “ಲಿಟ್‌' ಗೆ "ತಿಪ್‌' ಆದೇಶ 
ಬಂದು, ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ ಣಲ್‌(ಅ)' ಆದೇಶವಾಗಿ ಬಂದಾಗ, 
ಗೋಪಾಯಾಮ್‌ಕೃ+ಅ ಎಂದಿರುತ್ತದೆ. "ಕೃ' ಗೆ “ಲಿಟಿ ಧಾತೋರನಭ್ಯಾಸಸ್ಯ” 
ಎಂಬ ಸೂತ್ರದಿಂದ ದ್ವಿತ್ವ ಬಂದು, ಗೋಪಾಯಾಮ್‌- ಕೃ ಕೃ*ಅ ಎಂದಿರುತ್ತದೆ. 
ಮೊದಲನೇ "ಕೈ'ಗೆ ಅಭ್ಯಾಸ ಸಂಜ್ಞೆ ಬಂದು ಪ್ರಕೃತ ಸೂತ್ರದಿಂದ "ರ್‌'ಗೆ "ಅತ್‌(ಆ)' 
ಆದೇಶ ರಪರವಾಗಿ (ಅರ್‌) ಬಂದು ಗೋಪಾಯಾಮ್‌4ಕರ್‌, ಕೃ* ಅ ಎಂದಿದ್ದಾಗ, 


ತಿಐನ್ತೇ ಛ್ವಾದಯಃ ಪರಸ್ಕೈಪದಿ ರೂಪಗಳು 545 


“ಹಲಾದಿಃ ಶೇಷಃ” ಎಂಬ ಸೂತ್ರದಿಂದ "ಕರ್‌' ನಲ್ಲಿರುವ "ಕ್‌' ಉಳಿದು ರೇಫವು 
ಲೋಪವಾಗುತ್ತದೆ. ಆಗ ಗೋಪಾಯಾಮ್‌- ಕಕ ೈ3-ಅ ಎಂದಿರುತ್ತದೆ. “ಕುಹೋಶ್ಚುಃ” 
ಎಂಬ ಸೂತ್ರದಿಂದ ಅಭ್ಯಾಸದ "ಕ್‌ ಕಾರಕ್ಕೆ "ಜ್‌" ಕಾರವು ಆಡೇಶವಾಗಿ ಬಂದು, 
ಗೋಪಯಾಮ್‌- ಚಕೃ--ಅ ಎಂದಿರುತ್ತದೆ. 'ಗೋಪಾಯಾಮ್‌ ಎಂಬಲ್ಲಿರುವ "ಮ್‌' 
ಕಾರಕ್ಕೆ “ಮೋತನುಸ್ಟಾರಃ” ಎಂಬುದರಿಂದ ಅನುಸ್ವಾರ ಬಂದು ಆ ಅನುಸ್ವಾರಕ್ಕೆ “ವಾ 
ಪದಾನ್ಪಸ್ಯ” ಎಂಬುದರಿಂದ ವೈಕಲ್ಲಿಕ ಪರಸವರ್ಣ ಬಂದು “ಇಗ್‌' ಕಾರವು ಆದೇಶವಾಗಿ 
ಬರುತ್ತದೆ. ಆಗ ಗೋಪಾಯಾಳ್ಯಕ್ಕ ಎಂದಿರುತ್ತದೆ. ಈಗ "ಯ' ಕಾರಕ್ಕೆ ವೃದ್ಧಿ(ಆರ್‌) 
ಬಂದು ಗೋಪಾಯಾಳ್ಞಕಾರ್‌4ಅ= -ಗೋಪಾಯಾಂಚಕಾರ ಎಂದು ರೂಪವಾಗುತ್ತದೆ. 
ಅನುಸ್ವಾರ ಇದ್ದ ಪಕ್ಷದಲ್ಲಿ ಗೋಪಾಯಾಇ್ಜಾಕಾರ ಎಂದು ರೂಪವಾಗುತ್ತದೆ. 


(ಅಚ್‌ ಆದೇಶವಾವನ್ನು ನಿಷೇಧಿಸುವ ಸೂತ್ರ) 


ಸೂತ್ರ - 474. ದ್ವಿರ್ವಚನೇಇಚಿ (1.15೨) 

ವೃತ್ತಿಃ-ದ್ವಿತ್ವನಿಮಿತ್ತೇ ಅಚಿ ಅಚಃ ಆದೇಶೋ ನ, ದ್ವಿತ್ವೇ ಕರ್ತವ್ಯೇ। 
ಗೋಪಾಯಾಜಇ್ಟಾಕ್ರತುಃ 

ಪ. ಛೇ. - ದ್ವಿರ್ವಚನೇ, ಅಚಿ। 

ಅ. ವೃ-“ಅಚಃ ಪೂರ್ವವಿಧೌ” ಎಂಬ ಸೂತ್ರದಿಂದ "ಅಚಃ' ಎಂಬ ಪದವೂ 
“ಸ್ಥಾನಿವದಾದೇಶೋಇನಲ್ವಿಧೌ” ಎಂಬ ಸೂತ್ರದಿಂದ "ಆದೇಶಃ' ಎಂಬ ಪದವೂ, 
ಮತ್ತು “ನ ಪದಾಸ್ತ-ದ್ವಿರ್ವಚನ-ವರೇ-ಯಲೋಪ-ಸ್ವರ-ಸವರ್ಣ-ಅನುಸ್ವಾರ-ದೀರ್ಫ- 
ಜಶ್‌-ಚರ್ವಿಧಿಷು” ಎ೦ಬ ಸೂತ್ರದಿಂದ “ನ' ಎಂಬ ಪದವೂ ಅನುವೃತ್ತವಾಗುತ್ತದೆ. 

ಅರ್ಥ- ದ್ವಿತ್ವ ಮಾಡಬೇಕಾದ ಸಂದರ್ಭದಲ್ಲಿ, ದ್ವಿತ್ವ ನಿಮಿತ್ತಕವಾದ "ಅಚ್‌' ಎಂದು 
ಭಾವಿಸಿ, ಆ "ಅಚ್‌' ಗೆ ಆದೇಶವು ಬರುವುದಿಲ್ಲ. 

ಉದಾ- ಗೋಪಾಯಾಇ್ಜಕ್ರತುಃ ಗೋಪಾಯಾಂಚಕ್ರತುಃ-ಪ್ರಥಮಪುರುಷ 
ದ್ವಿವಚನದಲ್ಲಿ ಗೋಪಾಯಾಮ್‌-ಕೃ* ಅತುಸ್‌ ಎಂದಿದ್ದಾಗ, “ಕೃ' ಗೆ ದ್ವಿತ್ವ ಬಂದು 
ಗೋಪಾಯಾಮ್‌ಕ್ಕ ಕೃ4ಅತುಸ್‌ ಎಂದಿರುತ್ತದೆ. ಆಗ ಮೊದಲನೆ (ಅಭ್ಯಾಸದ) 
ಯ "ಕೃ' ಗೆ ಉರತ್‌” ಎಂಬ ಸೂತ್ರದಿಂದ ಅತ್ವವು ರ-ಪರವಾಗಿ ಬಂದು, 
ಗೋಪಾಯಾಮ್‌-ಕರ್‌* ಕೃ ಅತುಸ್‌ ಎಂದಿದ್ದಾಗ, ರ್‌ಗೆ “ವಿಪ್ರತಿಷೇಧೇ ಪರಂ 
ಕಾರ್ಯಮ್‌” ಎ೦ಬ ಸೂತ್ರದಿಂದ ಮೊದಲಿಗೆ ಯಣ್‌ ಪ್ರಾಪ್ತವಾಗಿತ್ತು. ಆದರೆ ಪ್ರಕೃತ 
ಸೂತ್ರದಿಂದ ದ್ವಿತ್ವ ವಿವಕ್ಷೆ ಇದ್ದಾಗ ಬೇರೆ ಯಾವ ಆದೇಶಗಳೂ ಬರುವುದಿಲ್ಲ. 
ಹಲಾದಿಶೇಷವಾದಮಲೆ ರೇಫ (ರ್‌) ಹೋಗಿ ಗೋಪಾಯಾಮ್‌-ಕ-ಕೃ-- ಅತುಸ್‌ 
ಎ೦ದಿದ್ದಾಗ, “ಕುಹೋಶ್ವುಃ” ಎಂಬ ಸೂತ್ರದಿಂದ ಅಭ್ಯಾಸದ "ಕ್‌' ಕಾರಕ್ಕೆ ಚುತ್ಸ(ಚ್‌) 
ಬಂದು ಗೋಪಾಯಾಮ್‌- ಚ. ಕೃ. ಅತುಸ್‌ ಎಂದಿದ್ದಾಗ “ಯ' ಕಾರ "ಅ' ಕಾರಗಳಿಗೆ 
ಯಣ್‌ ಸಂಧಿಯಿಂದ ರೇಫ್‌(ರ್‌) ಬಂದು ಗೋಪಾಯಾಮ್‌ ಚ-.ಕ್‌-ರ್‌-- 
ಅತುಸ್‌-ಗೋಪಾಂಶರಾಣ್ಟುಕ್ರತುಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ 


546 ಲಘುಸಿದ್ಧಾಂತ ಕೌಮುದೀ 


ಗೋಪಾಯಾಜಇಕ್ರತುಃ ಎಂದಾಗುತ್ತದೆ. ಇದು ಪರಸವರ್ಣ ಬಂದ ರೂಪವಾಗಿದೆ. 
ಇನ್ನು ಗೋಪಾಯಾಂಚಕಾರ ಎಂಬುದು ಪರಸವರ್ಣ ಬಾರದ ವೈಕಲ್ಲಿಕ ರೂಪ. 

ಉದಾ- ಗೋಪಾಯಾಜ್ವಾಕ್ರುಃ- ಪ್ರಥಮಪುರುಷ ಬಹುವಚನದಲ್ಲಿ ಮು ಪ್ರತ್ಯಯಕ್ಕೆ 
ಉಸ್‌ ಆದೇಶ ಬಂದು ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಗೋಪಾಯಾಜ್ಯಕ್ತುಃ 
ಎಂಬ ಪರಸವರ್ಣ ಬಂದ ರೂಪ, ಮತ್ತು ಗೋಪಾಯಾಂಚಕ್ರುಃ ಎಂಬ ವೈಕಲ್ಪಿಕ 
ರೂಪ ಹೀಗೆ ಎರಡು ರೂಪಗಳು ಸಿದ್ಧವಾಗುತ್ತವೆ. 


(ಇಟ್‌ ಆಗಮವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ - 475. ಏಕಾಚ ಉಪದೇಶೇನುದಾತ್ತಾತ್‌ (7.2.10) 

ವೃತ್ತಿ - ಉಪದೇಶೇ ಯೋ ಧಾತುರೇಕಾಚ್‌ ಅನುದಾತ್ಮಶ್ಚ, ತತ ಆರ್ಧಧಾತುಕಸ್ಯ 
ಇಟ್‌ ನಃ 

ಊದ್ಯದಂತೈರ್ಯಾತಿ-ರು-ಕ್ಷು-ಶೀಜ್‌-ಸ್ನು-ನು-ಕ್ಷು-ಶ್ವಿ-ಡೀಜ್‌-ಶ್ರಿಭಿಃ 

ವೃಜ್‌-ವೃಇ್‌-ಭ್ಯಾಂ ಚ ವಿನಾ ಏಕಾಚಃ ಅಜನ್ನೇಷು ನಿಹತಾಃ ಸ್ನ ೃತಾಃ॥ 

-ಕಾನ್ಷೇಷು-ಶಕ್‌ಲೃ ಏಕಃ ಚಾನ್ತೇಷು- ಪಚ್‌-ಮುಚ್‌-ರಿಚ್‌-ವಚ್‌-ವಿಚ್‌-ಸಿಚಃ 
ಷಟ್‌। ಛಾನ್ತೇಷು-ಪೃಚ್ಛೆಃ- ಏಕಃ ಜಾನ್ಹೇಷು-ತ್ಯಜ್‌-ನಿಜಿರ್‌-ಭಜ್‌-ಭಂಜ್‌-ಭುಜ್‌- 
ಭಸ್ಟ್‌-ಮಸ್ಟ್‌-ಯಜ್‌-ಯುಜ್‌-ಯಜ್‌-ರಣ್ಣಾ-ವಿಜಿರ್‌-ಸ್ಥಗ್ಥ್‌-ಸಇಗ್ಥ್‌-ಸೃಜಃ ಪಳ್ಳುದಶ 
| ದಾನ್ನೇಷು-ಅದ್‌-ಕ್ಷುದ್‌-ಖದ್‌-ಛಿದ್‌-ತುದ್‌-ನುದ್‌-ಪದ್ಯ-ಭಿದ್‌, ವಿದ್ಯತಿ-ವಿನದ್‌- 
ವಿನ್ನ-ಶದ್‌-ಸದ್‌-ಸ್ಪಿದ್ಯ-ಸ್ಕನ್ನ್‌-ಹದಃ ಷೋಡಶ। ಧಾನ್ಹೇಷು- ಕೃಧ್‌-ಕ್ಷುಧ್‌-ಬುಧ್‌- 
ಬನ್ಸ್‌-ಯುಧ್‌-ರುಧ್‌-ರಾಧ್‌- [ಧ್‌ -ಶುಧ್‌-ಸಾಧ್‌-ಸಿಧ್ಯಾ ಏಕಾದಶ! ನಾನ್ಹೇಷು- 
ಮನ್ಯ-ಹನೌ ದ್ವೌ ಪಾನ್ತೇಷು- ಆಪ್‌-ಕ್ಷಿಪ್‌-ಕ್ಷುಪ್‌-ತಪ್‌-ತಿಪ್‌-ತೃಪ್ಯ-ದೃಪ್‌-ದ್ರುಪ್ಯ- 
ಲಿಪ್‌-ಲುಪ್‌-ವಪ್‌-ಶಪ್‌-ಸ್ವಪ್‌-ಸೃಪಃ-ತ್ರಯೋದಶ। ಭಾನ್ನೇಷು ಯಭ್‌-ರಭ್‌-ಲಭಃ 
ತ್ರಯಃ ಮಾನ್ತೇಷು- ಗಮ್‌-ನಮ್‌-ಯಮ್‌-ರಮಃ ಚತ್ವಾರಃ। ಶಾನ್ತೇಷು- ಕ್ರುಶ್‌- 
ದಂಶ್‌-ದಿಶ್‌-ದೃಶ್‌-ಮೃಶ್‌-ರಿಶ್‌-ರುಶ್‌-ಲಿಶ್‌-ವಿಶ್‌-ಸ್ಪೃಶಃ-ದಶ। ಷಾನ್ತೇಷು- ಕೃಷ್‌- 
ತ್ವಿಷ್‌-ತುಷ್‌-ದ್ದಿಷ್‌-ದುಷ್‌-ಪುಷ್ಯ್‌-ಪಿಷ್‌-ವಿಷ್‌-ಶಿಷ್‌-ಶುಷ್‌-ಕ್ಲ್ಷಿಷ್ಯಾಃ ಏಕಾದಶ। 
ಸಾನ್ವೇಷು- ಘಸ್‌-ವಸತೀ ದ್ಯಾ ಹಾನ್ತೇಷು- ದಹ್‌-ದಿಹ್‌-ದುಹ್‌-ನಹ್‌-ಮಿಹ್‌- 
ರುಹ್‌-ಲಿಹ್‌-ವಹಃ ಅಷ್ಟೌ ಅನುದಾತ್ತಾ ಹಲನ್ನೇಷು ಧಾತವಃ ತ್ರ [ಕಂ ಶತಮ್‌(103) 
ಗೋಪಾಂಾಜ್ಟಕರ್ಥ। ಗೋಪಾಂ:ರಾಇ್ಬಕ್ರಥುಃ /ಗೋಪಾಂಕುಳ್ಬುಕರ। 
ಗೋಪಾಯಾಇ್ಜ್‌ಕಾರ। ಗೋಪಾಯಾಇ್ದಕರಗೋಪಾಯಾಇ್ಞಕೃವ 

ಗೋಪಾಯಾಇ್ದಕ್ಕಮ। ಗೋಪಾಯಾಂಬಭೂವ। ಗೋಪಾಯಾಮಾಸ। ಜುಗೋಪ। 
ಜುಗುಪತುಃ ಜುಗುಪುಃ 

ಪ. ಛೇ. - ಏಕಾಚಃ, ಉಪದೇಶೇ, ಅನುದಾತ್ತಾತ್‌। 

ಅ. ವ್ಯ- ಯೂತ ಇದ್ದಾತೋಃ” ಎಂಬ ಸೂತ್ರದಿಂದ 'ಧಾತೋಃ' ಎಂಬ ಪದವೂ, 
“ನೇಡ್‌ ವಶಿಕೃತಿ” ಎಂಬ ಸೂತ್ರದಿಂದ “ನ' ಮತ್ತು “ಇತ್‌' ಎಂಬ ಪದಗಳು 


ತಿಜನ್ತೇ ಛ್ವಾದಯಃ ಪರಸ್ಕೈಪದಿ ರೂಪಗಳು ೨47 


ಅನುವೃತ್ತವಾಗುತ್ತವೆ. 

ಅರ್ಥ- ಉಪದೇಶಕಾಲದಲ್ಲಿ ಏಕಾಚ್‌ ಆಗಿಯೂ ಮತ್ತು ಅನುದಾತ್ತವಾಗಿಯೂ 
ಯಾವ ಧಾತು ಇರುತ್ತದೋ ಆ ಧಾತುವಿನ ಪರದಲ್ಲಿ ಇರುವ ಆರ್ಧಧಾತುಕ 
ಪ್ರತ್ಯಯಕ್ಕೆ “ಇಟ್‌(ಇ)' ಆಗಮವು ಬರುವುದಿಲ್ಲ. 

ಇಲ್ಲಿ ಇಡಾಗಮವನ್ನು ನಿಷೇಧಿಸಲಾಗಿದೆ. ಬೇರೆ ಸ್ಥಳಗಳಲ್ಲಿ “ಆರ್ಧಧಾತುಕಸ್ಕೇಡ್‌ 
ವಲಾದೇಃ” ಎಂಬ ಸೂತ್ರದಿಂದ ಇಡಾಗಮವು ವಿಧಿಸಲ್ಪಟ್ಟಿದೆ. ಸೂತ್ರದಲ್ಲಿರುವ 
"ಉಪದೇಶೇ' ಎ೦ಬ ಶಬ್ದವು ಏಕಾಚಃ ಮತ್ತು ಅನುದಾತ್ತಾತ್‌ ಎಂಬ ಎರಡು ಶಬ್ದಗಳ 
ಜೊತೆಗೆ ಅನ್ವಯಿಸಲಾಗುತ್ತದೆ. 

ಈ ಕೇಳಗಿನ ಶ್ಲೋಕದಲ್ಲಿ ಅಜನ್ತ ಏಕಾಚ್‌ ಧಾತುಗಳಲ್ಲಿ ಅನುದಾತ್ತ ಧಾತುಗಳ 
ಬಗ್ಗೆ ಸ್ಪಷ್ಟೀಕರಣ ಮಾಡಲಾಗಿದೆ. 

ಊದ್ಯಾದಂತೈರ್ಯೌತಿ-ರು-ಕ್ಹು -ಶೀಜ3್‌-ಸ್ನು-ನು-ಕ್ಷು-ಕ್ಲಿ-ಡೀಜ್‌್‌ಶ್ರಿಭಃ। 

ವೃಜ್‌-ವೃಣ್‌-ಭ್ಯಾಂ ಚ ವಿನಾ ಏಕಾಚಃ ಅಜನ್ತೇಷು ನಿಹತಾಃ ಸ್ಕೃತಾಃ॥। 

ದೀರ್ಫ "ಊ' ಕಾರಾನ್ತ ಮತ್ತು ದೀರ್ಫ ಖೂ ಕಾರಾನ್ತ ಧಾತುಗಳು ಮತ್ತು 
ಯು-ರು-ಕ್ಷು-ಶೀಜ್‌-ಸ್ನು-ನು-ಕ್ಷು-ಶ್ವಿ-ಡೀಜ್‌-ಶ್ರಿ-ವೃಜ್‌-ವೃಇ್‌ಗ್‌ ಧಾತುಗಳನ್ನು 
ಹೊರತುಪಡಿಸಿ ಬೇರೆ ಯಾವ ಅಜನ್ತ ಧಾತುಗಳಿವೆಯೋ ಅವುಗಳಲ್ಲಿ ಏಕಾಚ್‌ 
ಆಗಿರುವ ಎಲ್ಲ ಧಾತುಗಳು. ಅನುದಾತ್ತಗಳಾಗಿವೆ ಎಂದು ತಿಳಿಯಬೇಕು. ಉದಾತ್ತ 
ಧಾತುಗಳು ಅಜನ್ತದಲ್ಲಿ ಕಡಿಮೆ ಆಗಿರೋಣದರಿ೦ದ ಅವುಗಳನ್ನು ಸಂಗ್ರಹಿಸಿ ತದ್ದಿನ್ನವಾದ 
ಧಾತುಗಳು ಅನುದಾತ್ತವೆಂದು ಹೇಳುವದಕ್ಕೆ ಈ ಮೇಲಿನ ಶ್ಲೋಕವನ್ನು ಸಂಗ್ರಹಿಸಿದ್ದಾರೆ. 

ಉದಾ-ಗೋಪಾಯಾಇ್ದಕರ್ಥ- ಮಧ್ಯಮಪುರುಷ ಏಕವಚನದಲ್ಲಿ "ಗುಪ್‌' ಧಾತುವಿನ 
ನಂತರ ಅನುಪ್ರಯುಜ್ಯಮಾನ "ಕೃ' ಧಾತುವು ಉಪದೇಶಾವಸ್ಥೆಯಲ್ಲಿ "ಏಕಾಚ್‌' ಮತ್ತೂ 
"'ಊದ್ಯದನ್ವೈಃ...' ಎಂಬ ಶ್ಲೋಕಸಂಗ್ರಹದಲ್ಲಿ ಇದು ಉದಾತ್ತವಾಗಿಲ್ಲದೇ ಇರುವುದರಿಂದ 
ಅನುದಾತ್ತವೆಂದು ತಿಳಿಯಲಾಗಿದೆ. ಆದ್ದರಿಂದ ಆರ್ಧಧಾತುಕವು ಪರದಲ್ಲಿದ್ದಾಗ, ಪ್ರಕೃತ 
ಸೂತ್ರದಿಂದ "ಇಟ್‌(ಇ)' ಆಗಮುವೂ ನಿಷೇಧಿಸಲ್ಪಟ್ಟಿದೆ. ಆದ್ದರಿಂದ 
ಗೋಪಾಯಾಮ್‌-ಚಕ್ರ-ಥ ಎಂಬಲ್ಲಿ ಇಡಾಗಮವು ಬರಲಿಲ್ಲ. ಆದರೆ 
“ಸಾರ್ವಧಾತುಕಾರ್ಧಧಾತುಕಯೋಃ” ಎ೦ಬ ಸೂತ್ರದಿಂದ "ಯ' ಕಾರಕ್ಕೆ ಗುಣ ಬಂದು 
"ಅರ್‌' ಎಂದಾಗಿದೆ. ಗೋಪಾಯಾಮ್‌-ಚಕರ್‌--ಥ ಎಂದಿದ್ದಾಗ, "ಮ್‌' ಕಾರಕ್ಕೆ ಅನುಸ್ವಾರ 
ಮತ್ತು ಪರಸವರ್ಣಗಳು ಬಂದು ಗೋಪಾಯಾಂಚಕರ್ಥ, ಗೋಪಾಯಾಇ್ದಕರ್ಥ, 
ಎಂದು ಎರಡು ರೂಪಗಳಾಗುತ್ತವೆ. ಪರಸವರ್ಣದ ರೂಪಗಳನ್ನು ಮಾತ್ರ ಇಲ್ಲಿ 
ಕೆಳಗೆ ಕೊಡಲಾಗಿದೆ. ಅನುಸ್ವಾರಬ೦ದ ರೂಪಗಳನ್ನು ಸುಲಭವಾಗಿ ಗುರುತಿಸಬಹುದು. 

ರೂಪಗಳು: ಗೋಪಾಯಾಇಕಾರ, ಗೋಪಾಯಾಇ್ದ ಕ್ರತು. ಗೋಪಾಯಾಇ್ಟಕ್ರುಃ 
ಗೋಪಾಂನಾಇ್ವುಕರ್ಥ, ಗೋಪಾಂಯಾಳಇ್ವಕ್ರಥುಃ ಗೋಪಾಂರರಾಜ್ಟ್ಚಕ್ರ! 
ಗೋಪಾಯಾಇ್ಜಕಾರ/ಗೋಪಾಯಾಇ್ಬಿಕರ,ಗೋಪಾಯಾಇ್ಥಕ್ಕವ, ಗೋಪಾಯಾಜಇ್ದ್‌ಕೃವ। 


548 ಲಘುಸಿದ್ದಾಂತ ಕೌಮುದೀ 


ಉದಾ - ಗೋಪಾಯಾಮ್ಹಭೂವ- ಮಧ್ಯಮಪುರುಷ ದ್ವಿವಚನದಲ್ಲಿ ಗೋಪಾಯಾಮ್‌ 
ದಾತುವಿನ ನಂತರ "“ಬಗೂ' ಧಾತುವಿನ ಅನುಪ್ರಯೋಗವಾದಾಗ, 
ಗೋಪಾಯಾಮ್‌-* ಭೂ*ಲಿಟ್‌ ಎಂದಿರುತ್ತದೆ. "ಭೂ' ಧಾತುವಿನ "ಲಿಟ್‌' ರೂಪ 
ಬಭೂವ ಎಂದಿರುತ್ತದೆ. ಇದನ್ನು ಸೇರಿಸಿದಾಗ ಗೋಪಾಯಾಮೃಭೂವ ಎಂಬ 
ವೈಕಲ್ಲಿಕ ರೂಪವು ಸಿದ್ಧವಾಗುತ್ತದೆ. ಅನುಸ್ವಾರ ಮಾಡಿದಾಗ ಗೋಪಾಯಾಂ ಬಭೂವ 
ಎಂದು ರೂಪವಾಗುತ್ತದೆ. 


ರೂಪಗಳು: ಗೋಪಾಯಾಂಬಭೂವ, ಗೋಪಾಂಯತಾಂಬಭೂವತುಃ, 
ಗೋಪಾಯಾಂಬಭೂವುಃ। ಗೋಪಾಯಾಂಬಭೂವಿಥ, ಗೋಪಾಯಾಂಬಭೂವತುಃ 
ಗೋಪಾಯಾಂಬಭೂವ। ಗೋಪಾಯಾಂಬಭೂವ, ಗೋಪಾಯಾಂಬಭೂವಿವ, 
ಗೋಪಾಯಾಂಬಭೂವಿಮ। ಇದೇ ರೀತಿಯಲ್ಲಿ ಪರಸವರ್ಣದ ರೂಪಗಳನ್ನು 
ಸುಲಭವಾಗಿ ತಿಳಿಯಬಹುದಾಗಿದೆ. 


ಗೋಪಾಯಾಮ್‌ ಧಾತುವಿನ ನಂತರ "“ಅಸ್‌' ಧಾತುವಿನ ಅನುಪ್ರಯೋಗ 
ಮಾಡಿದಮೇಲೆ ಗೋಪಾಯಾಮ್‌-ಲಿಟ್‌ ಎಂದಿದ್ದಾಗ “ಆಮ್‌” ನಂತರ "“ಅಸ್‌' 
ಬಂದು ಗೋಪಾಯಾಮ್‌* ಅಸ್‌. ಲಿಟ್‌ ಎಂದಿರುತ್ತದೆ. “ಲಿಟ್‌' ಗೆ "ತಿಪ್‌' ಬಂದು 
ಅದಕ್ಕೆ ಅಭಿನವ ಆಖ್ಯಾತಪ್ರತ್ಯಯವಾದ “ಇಲ್‌(ಅ)' ಬಂದು ಗೋಪಾಯಾಮ್‌- ಅಸ್‌. ಅ 
ಎಂದಿದ್ದಾಗ, ಅಸ್‌ ಗೆ ದ್ವಿತ್ವ ಬಂದು ಗೋಪಾಯಾಮ್‌..ಅಸ್‌ ಅಸ್‌ ಅ ಎಂದಿದ್ದಾಗ, 
ಹಲಾದಿಶೇಷದಿಂದ ಗೋಪಾಯಾಮ್‌-* ಅ ಅಸ್‌.-ಅ ಎಂದಿದ್ದಾಗ “ಅತ ಆದೇಃ” 
ಎಂಬ ಸೂತ್ರದಿಂದ ಮೊದಲ ಎರಡು ಅ-ಕಾರಗಳಿಗೆ ಸವರ್ಣದೀರ್ಫ ಬಂದು 
ಗೋಪಾಯಾಮ್‌. ಆ ಅಸ್‌. ಅ ಎಂದಿರುತ್ತದೆ. ಆ ಮತ್ತು ಅ ಗಳಿಗೆ ಮತ್ತೊಮ್ಮೆ 
ಸವರ್ಣದೀರ್ಫವಾಗಿ ಗೋಪಾಯಾಮ್‌4ಆಸ್‌4 ಅಂಗೋಪಾಯಾಮಾಸ ಎಂದು 
ರೂಪವು ಸಿದ್ಧವಾಗುತ್ತದೆ. ೆ 

ರೂಪಗಳು: ಗೋಪಾಯಾಮಾಸ, ಗೋಪಾಯಾಮಾಸತುಃ, ಗೋಪಾಯಾಮಾಸುಃ 
ಗೋಪಾಂಯಾವಮಾಸಿಥ, ಗೋಪಾಂತಾಮಾಸಥುಃ, ಗೋಪಾಂಾಮಾಸ। 
ಗೋಪಾಯಾಮಾಸ, ಗೋಪಾಯಾಮಾಸಿವ, ಗೋಪಾಯಾಮಾಸಿಮ। 


ಆಯ ಬಾರದ ಪಕ್ಷದ ಅಟ್‌ ರೂಪಗಳು: 

ಉದಾ- ಜುಗೋಪ, ಜುಗುಪತುಃ ಜುಗುಪುಃ - ಪ್ರಥಮಪುರುಷದ ಏಕವಚನದಲ್ಲಿ 
ಗುಪ್‌ ಧಾತುವಿನಮೇಲೆ ಲಿಡಾದೇಶವಾದ "ತಿಪ್‌' ಬಂದು ಅದಕ್ಕೆ ಅಭಿನವ 
ಆಖ್ಯಾತಪ್ರತ್ಯಯವಾದ "ಣಲ್‌(ಅ)' ಆದೇಶವು ಬಂದಾಗ, ಗುಪ್‌* ಅ ಎಂದಿರುತ್ತದೆ. 
ಧಾತುವಿಗೆ ದ್ವಿತ್ವ ಬಂದು ಗುಪ್‌ ಗುಪ್‌* ಅ ಎಂದಿದ್ದಾಗ, ಹಲಾದಿಶೇಷ ದಿಂದ ಗು 
ಗುಪ್‌.- ಅ ಎಂದಿರುತ್ತದೆ. “ಕುಹೋಶ್ಸುಃ” ಎಂಬ ಸೂತ್ರದಿಂದ "ಗ್‌' ಕಾರಕ್ಕೆ “ಜ್‌' ಕಾರ 
ಬಂದು ಜುಗುಪ್‌--ಅ ಎಂದಿದ್ದಾಗ, “ಪುಗನ್ತ್ನ ಲಘೂಪದಸ್ಯ ಚ” ಎಂಬ ಸೂತ್ರದಿಂದ 
ಉಪಧೆಯಾದ “"ಉ' ಕಾರಕ್ಕೆ ಗುಣ ಬಂದು ಜುಗೋಪ್‌4ಅ-=ಜುಗೋಪ ಎಂದು 
ರೂಪವಾಗುತ್ತದೆ. ಮೂರು ಪುರುಷಗಳ ಏಕ ವಚನಗಳಲ್ಲಿ ಮಾತ್ರ "ಪಿತ್‌' ಪ್ರತ್ಯಯಗಳು 


ತಿಐನ್ತೇ ಛ್ವಾದಯಃ ಪರಸ್ಕೈಪದಿ ರೂಪಗಳು 549 


(ತಿಪ್‌. ಸಿಪ್‌. ಮಿಪ್‌) ಇವೆ. ಇವುಗಳನ್ನು ಬಿಟ್ಟು ಬೇರೆಕಡೆಗಳಲ್ಲಿ “ಅಸಂಯೋಗಾಲ್ಲಿಟ್‌ 
ಕಿತ್‌” ಎ೦ಬ ಸೂತ್ರದಿಂದ ಕಿದ್ದದ್ದಾವ ಬಂದು “ಕ್ವಿತಿ ಚ” ಎಂಬ ಸೂತ್ರದಿಂದ ಗುಣವು 
ಬರುವುದಿಲ್ಲ. ಆದ್ದರಿಂದ ದ್ವಿವಚನ, ಬಹುವಚನಗಳಲ್ಲಿ ಜುಗುಪತುಃ, ಜುಗುಪುಃ 
ಎಂಬ ರೂಪಗಳು ಸಿದ್ಧವಾಗುತ್ತವೆ. 


(ವಲಾದಿ ಪ್ರತ್ಯಯಗಳು ಪರದಲ್ಲದ್ದಾಗ ವೈಕಲ್ಪಕವಾಗಿ 
“ಇಟ್‌' ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ -476. ಸ್ವರತಿ-ಸೂತಿ-ಸೂಯತಿ-ಧೂಇೂದಿತೋ ವಾ (7.2.44) 

ವೃತ್ತಿಃ-ಸ್ಟರತ್ಕಾದೇಃ ಊದಿತಃ ಚ ಪರಸ್ಕ ವಲಾದೇಃ ಆರ್ಧಧಾತುಕಸ್ಯ ಇಡ್‌ ವಾ 
ಸ್ಯಾತ್‌। ಜುಗೋಪಿಥ, ಜುಗೋಪ್ಫ ಗೋಪಾಯಿತಾ, ಗೋಪಿತಾ, ಗೋಪ್ತಾ! 
ಗೋಪಾಯಿಷ್ಯತಿ, ಗೋಷಿಷ್ಯತಿ, ಗೋಪ್ಪ ಕ! ಗೋಪಾಯತು। ಅಗೋಪಾಯತ್‌। 
ಗೋಪಾಯೇತ್‌! ಗೋಪಾಯ್ಯಾತ್‌, ಗುಪ್ಯಾತ್‌। ಅಗೋಪಾಯೀತ್‌। 

ಪ. ಛೇ. - ಸ್ವರತಿ-ಸೂತಿ-ಸೂಯತಿ-ಧೂಊದಿತಃ, ವಾ 

ಅ.ವೃ.- “ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ- ಸ್ವರತಿ(ಸ್ವೃ) ಮತ್ತು "ಊದಿತ್‌' ಧಾತುಗಳ ಪರದಲ್ಲಿರುವ ಆರ್ಧಧಾತುಕ 
ಪ್ರತ್ಯಯಗಳಿಗೆ ವೈಕಲ್ಲಿಕವಾಗಿ “ಇಟ್‌' ಆಗಮವು ಬರುತ್ತದೆ. 

ಸೂತ್ರದಲ್ಲಿ ಮೂರು ಧಾತುಗಳನ್ನು ಹೇಳಲಾಗಿದೆ. ಸ್ವೃ-ಶಬ್ದೋಪತಾಪಯೋಕಃ, 
ಷೂಜ್‌(ಷೂ)- ಪ್ರಾಣಿಗರ್ಭವಿಮೋಚನೇ ಅಥವಾ ಪ್ರಸವೇ ಚ, ಧೂಇ್‌(ಧೂ)- 
ಕಂಪನೇ ಪ್ರಕೃತ "ಗುಪೂ' (ಗುಪ್‌)ಧಾತುವೂ "ಊದಿತ್‌' ಆಗಿದೆ. 

ಉದಾ- ಜುಗೋಪಿಥ, ಜುಗೋಷ್ಠ- ಈ ಎರಡು ರೂಪಗಳಲ್ಲಿ ವಲಾದಿ ಪ್ರತ್ಯಯವು 
ಇರೋಣದರಿಂದ ಇಡಾಗಮವು ಆದ್ಯವಯವವಾಗಿ ಬಂದು ವೈಕಲ್ಲಿಕವಾಗಿ ಇಡಾಗಮ 
ಬಂದ ಮತ್ತು ಬಾರದೇಇರುವ ರೂಪಗಳಾದ ಜುಗೋಪಿಥ, ಜುಗೋಪ್ಸ ಎಂಬ 
ರೂಪಗಳು ಸಿದ್ಧವಾಗಿವೆ. ರೂಪಗಳು: ಜುಗೋಪ, ಜುಗುಪಥುಃ, ಜುಗುಪುಃ 
ಜುಗೋಪಿಥ/ಜುಗೋಷ್ಠ, ಜುಗುಪಥುಃ, ಜುಗುಪ। ಜುಗೋಪ, ಜುಗುಪಿವ/ಜುಗುಪ್ಪ, 
ಜುಗುಪಿಮ/ಜುಗುಪ್ಮ 

ಈ “ಲಿಟ್‌' ನ ಜೊತೆಗೆ “ಲುಟ್‌' ಲೃಟ್‌, ಆಶೀರ್ಲಿಜ್‌, ಲುಜ್‌, ಮತ್ತು "ಲೃಜ್‌' 
ಗಳೂ ಆರ್ಧಧಾತುಕ "ಲ್‌' ಕಾರಗಳಾಗಿವೆ. (ಲಟ್‌, ಲಜ್‌, ವಿಧಿಲಿಜ್‌ ಮತ್ತು 
ಲೋಟ್‌ "ಲ್‌' ಕಾರಗಳು ಮಾತ್ರ ಸಾರ್ವಧಾತುಕಗಳಾಗಿವೆ). 

ಲುಟ್‌: ಮೇಲೆ ಹೇಳಿದ ಆರ್ಧಧಾತುಕ "ಲ್‌' ಕಾರಗಳಲ್ಲಿ “ಆಯ' ಪ್ರತ್ಯಯವು 
ವೈಕಲ್ಪಿಕವಾಗಿ ಬರುತ್ತದೆ. 1 "ಆಯ' ಮತ್ತು “ಇಟ್‌' ಇವೆರಡೂ ಬರುವ ಪಕ್ಷ. 2. 
"ಆಯ' ಬಾರದೇ ಪ್ರಕೃತ ಸೂತ್ರದಿಂದ ಇಟ್‌ ಬರುವ ಪಕ್ಷ 3. ಆಯ ಮತ್ತು 
ಇಡಾಗಮ ಬಾರದಿರುವ ಪಕ್ಷ ಹೀಗೆ ಮೂರು, ಮೂರು ರೂಪಗಳು ಆಗುತ್ತವೆ. 


550 ಲಘುಸಿದ್ಧಾ೦ತ ಕೌಮುದೀ 


1"ಆಯ' ಮತ್ತು "ಇಟ್‌' ಇವೆರಡೂ ಬರುವ ಪಕ್ಷ- 

ರೂಪಗಳು: ಗೋಪಾಯಿತಾ, ಗೋಪಾಯಿತಾರೌ, ಗೋಪಾಯಿತಾರಃ। 
ಗೋಪಾಯಿತಾಸಿ, ಗೋಪಾಯಿತಾಸ್ಥಃ, ಗೋಪಾಯಿತಾಸ್ಕ ಗೋಪಾಯಿತಾಸ್ಕಿ 
ಗೋಪಾಯಿತಾಸಃ, ಗೋಪಾಯಿತಾಸ್ಕಃ 


2."ಆಯ' ಬಾರದೇ ಪ್ರಕೃತ ಸೂತ್ರ ದಿಂದ ಇಟ್‌ ಬರುವ ಪಕ್ಷ- 

ರೂಪಗಳು: ಗೋಪಿತಾ, ಗೋಪಿತಾರೌ, ಗೋಪಿತಾರಃ ಗೋಪಿತಾಸಿ, ಗೋಪಿತಾಸ್ಥಃ, 
ಗೋಷಿತಾಸ್ಥ| ಗೋಪಿತಾಸ್ಕಿ ಗೋಪಿತಾಸಃ, ಗೋಪಿತಾಸ್ಮಃ 
3. ಆಯ ಮತ್ತು ಇಡಾಗಮ ಖಾರದಿರುವ ಪಕ್ಷ- 


ರೂಪಗಳು: ಗೋಪ್ತಾ, ಗೋಪ್ತಾರೌ, ಗೋಪ್ಪಾರಃ। ಗೋಪ್ಪಾಸಿ, ಗೋಪ್ತಾಸ್ಥಃ, 
ಗೋಪ್ರಾಸ್ಸ ಗೋಪಾಸಿ, ಗೋಪಾಸಃ. ಗೋಪಾಸಃ। 
0 ಮಕ 0 ಮಕ 


ಲೃಟ್‌: 
1'ಆಯ' ಮತ್ತು "ಇಟ್‌' ಇವೆರಡೂ ಬರುವ ಪಕ್ಷ- 

ರೂಪಗಳು: ಗೋಪಾಯಿಷ್ಯತಿ, ಗೋಪಾಯಿಷ್ಯತಃ, ಗೋಪಾಯಿಷ್ಯನ್ತಿ! 
ಗೋಪಾಯಿಷ್ಯಸಿ, ಗೋಪಾಯಿಷ್ಯಥಃ, ಗೋಪಾಯಿಷ್ಯಥ। ಗೋಪಾಯಿಷ್ಯಾಮಿ, 
ಗೋಪಾಯಿಷ್ಯಾವಃ, ಗೋಪಾಯಿಷ್ಯಾಮಃ। 
2 "ಆಯ' ಬಾರದೇ ಪ್ರಕೃತ ಸೂತ್ರ ದಿಂದ ಇಟ್‌ ಬರುವ ಪಕ್ಷ- 

ರೂಪಗಳು: ಗೋಷಿಷ್ಯತಿ, ಗೋಪಿಷ್ಯತಃ, ಗೋಷಿಷ್ಯನ್ನಿ ಗೋಷಿಷ್ಯಸಿ, ಗೋಪಿಷ್ಯಥಃ, 
ಗೋಪಿಷ್ಯಥ। ಗೋಪಿಷ್ಯಾಮಿ, ಗೋಪಿಷ್ಯಾವಃ, ಗೋಪಿಷ್ಯಾಮಃ। 
3. ಆಯ ಮತ್ತು ಇಡಾಗಮ ಬಾರದಿರುವ ಪಕ್ಷ . 

ರೂಪಗಳು: ಗೋಪ್ಲ್ಯತಿ, ಗೋಪ್ಲ್ಯತಃ, ಗೋಪ್ಸ್ಯನ್ತಿ! ಗೋಪ್ಲ್ಯಸಿ, ಗೋಪ್ಪ್ಯಥಃ, 
ಗೋಪ್ಪ pol ಗೋಪ್ಪಾ ಮಿ ಗೋಪ್ಸಾ ಪಃ, ಗೋಪ್ಸಾ ಕಮ 

ಲಟ್‌, ಲಜ್‌, ವಿದಿಲಿಜ್‌ ಮುತ್ತು ಲೋಟ್‌ "ಲ್‌' ಕಾರಗಳು 
ಸಾರ್ವಧಾತುಕವಾಗಿರುವುದರಿಂದ ಅಲ್ಲಿ ನಿತ್ಯವಾಗಿ “ಆಯ' ಪ್ರತ್ಯಯವೇ ಬರುತ್ತದೆ. 

ಲೋಟ್‌: ರೂಪಗಳು: ಗೋಪಾಯತು / ಗೋಪಾಯತಾತ್‌, ಗೋಪಾಯತಾಮ್‌, 
ಗೋಪಾಯನುಃ ಗೋಪಾಯ/ ಗೋಪಾಯತಾತ್‌, ಗೋಪಾಯತಮ್‌, ಗೋಪಾಯತ। 
ಗೋಪಾಯಾನಿ, ಗೋಪಾಯಾವ, ಗೋಪಾಯಾಮ। 


ಲಜ್‌: ರೂಪಗಳು: ಅಗೋಪಾಯತ್‌, ಅಗೋಪಾಯತಾಮ್‌, ಅಗೋಪಾಯನ್‌। 
ಅಗೋಪಾಯಃ ಅಗೋಪಾಯತಮ್‌,ಅಗೋಪಾಯತ। ಅಗೋಪಾಯಮ್‌, 
ಅಗೋಪಾಯಾವ, ಅಗೋಪಾಯಾಮ। 


ವಿಧಿಲಿಜಕ್‌: ರೂಪಗಳು: ಗೋಪಾಯೇತ್‌, ಗೋಪಾಯೇತಾವತ್‌, 


ತಿಐನ್ತೇ ಛ್ಹಾದಯಃ ಪರಸ್ಕೈಪದಿ ರೂಪಗಳು 551 


ಗೋಪಾಯೇಯುಃ। ಗೋಪಾಯೇಃ, ಗೋಪಾಯೇತಮ್‌, ಗೋಪಾಯೇತ। 
ಗೋಪಾಯೇಯಮ್‌, ಗೋಪಾಯೇವ, ಗೋಪಾಯೇಮ। 


ಆಶೀರ್ಲಿಜತ್‌: ವಲಾದಿ ಆರ್ಧಧಾತುಕವು ಪರದಲ್ಲಿ ಇಲ್ಲದೇ ಇರೋಣದರಿಂದ 
ಇಡಾಗಮವು(ಆದ್ಯವಯವವಾಗಿ) ಬರುವುದಿಲ್ಲ. 

ರೂಪಗಳು: 1. “ಆಯ' ಬಂದ ಪಕ್ಷದಲ್ಲಿ- ಗೋಪಾಯ್ಯಾತ್‌, ಗೋಪಾಯ್ಯಾಸ್ತಾಮ್‌, 
ಗೋಪಾಯ್ಯಾಸುಃ। ಗೋಪಾಯ್ಯಾಃ, ಗೋಪಾಯ್ಯಾಸ್ತಮ್‌, ಗೋಪಾಯ್ಯಾಸ್ತ! 
ಗೋಪಾಯ್ಯಾಸಮ್‌, ಗೋಪಾಯ್ಯಾಸ್ವ, ಗೋಪಯ್ಯಾಸ್ಮ 

2. “ಆಯ, ಬಾರದ ಪಕ್ಷದಲ್ಲಿ - ಗುಪ್ಯಾತ್‌, ಗುಪ್ಯಾಸ್ತಾಮ್‌, ಗುಪ್ಯಾಸುಃ ಗುಪ್ಯಾಃ, 
ಗುಪ್ಯಾಸಮ್‌, ಗೂಪ್ಯಾಸ್ತ ಗುಪ್ಯಾಸಮ್‌, ಗುಪ್ಯಾಸ್ತ್ಯ ಗುಪ್ಯಾಸ್ಟ 

ಲುಜಕ್‌: ಉದಾ- ಅಗೋಪಾಯೀತ್‌- ಗೋಪಾಯ ಧಾತುವಿನ ನಂತರ ಲುಜ್‌ 
ಬಂದು ಅದರಿಂದ ಧಾತುವಿಗೆ "ಅಟ್‌(ಅ)' ಆಗಮ ಬಂದು ನಂತರ ಲುಜ್‌ ಗೆ 
“ತಿಪ್‌' ಆದೇಶ ಬಂದು "ಶಪ್‌' ಪ್ರಾಪ್ತವಾದಾಗ ಅದನ್ನು ಬಾಧಿಸಿ “ಜ್ಲೆ' ಬಂದು ಅದಕ್ಕೆ 
"ಸಿಚ್‌(ಸ್‌)' ಆಗಮ ಬಂದು ನಂತರ “ಇಟ್‌(ಇ)' ಆಗಮ ಬಂದಾಗ, “ತಿ' ಯಲ್ಲಿರುವ 
"ಇ' ಕಾರಕ್ಕೆ “ಇತಸ್ವ ಲೋಪಃ” ಎಂಬ ಸೂತ್ರದಿಂದ ಲೋಪ ಬಂದು 
ಅಗೋಪಾಂರಯ+ಇಸ್‌4+ತ್‌ ಎಂದಿದ್ದಾಗ “ತ್‌' ಗೆ "ಈಟ್‌(ಈ)' ಬಂದು 
ಅಗೋಪಾಯ--ಇಸ್‌.. ಈತ್‌ ಎಂದಿರುತ್ತದೆ. “ಅತೋ ಲೋಪಃ” ಎಂಬ ಸೂತ್ರದಿಂದ 
ಅಗೋಪಾಯ ಎಂಬಲ್ಲಿರುವ ಅಂತ್ಯ "ಅ' ಕಾರವು ಲೋಪವಾಗಿ ಅಗೋಪಾಯ್‌+ ಇಸ್‌ 
ಈತ್‌ ಎಂದಿರುತ್ತದೆ. “ಇಟ ಈಟಿ” ಎಂಬ ಸೂತ್ರದಿಂದ "ಸ್‌' (ಸಿಚ್‌) ಕಾರಕ್ಕೆ 
ಲುಕ್‌(ಲೋಪ) ಬಂದು, ಇ-ಕಾರ ಈ-ಕಾರಗಳಿಗೆ ಸವರ್ಣದೀರ್ಪ ಬಂದು 
ಅಗೋಪಾಯ್‌4ಕಈತ್‌-ಅಗೋಪಾಯೀತ್‌ ಎಂದು ರೂಪವಾಗುತ್ತದೆ. 


(ವೃದ್ಧಿಯನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - 477.ನೇಟ (7.2.4) 
ವೃತ್ತಿಃ-ಇಡಾದೌ ಸಿಚಿ ಹಲನ್ನಸ್ನ ವಧಃ ನ ಅಗೋಪೀತ್‌। ಅಗೌಪ್ಲೀತ್‌। 


ಶಿ” 

ಪ. ಛೇ. - ನ, ಇಟಿ 

ಅ. ವೃ.- “ ಸಿಚಿ ವೃದ್ಧಿಃ ಪರಸ್ಕೈಪದೇಷು। ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 

ವಿಶೇಷ- ಹಿ೦ದಿನ ಸೂತ್ರದ ಪ್ರಕಾರ ಇಲ್ಲಿ ಆರ್ಧಧಾತುಕ ಪ್ರತ್ಯಯದ ಅಪೇಕ್ಷೆ 
ಇತ್ತು, ಆದುದರಿಂದ “ಆಯಾದಯಃ ಆರ್ಧಧಾತುಕೇ ವಾ” ಎಂಬ ಸೂತ್ರದಿಂದ 
ಆಯ ಪ್ರತ್ಯಯವು ವಿಕಲ್ಪದಿಂದ ಬಂದಿದೆ. ಆಯ ಬಾರದ ಪಕ್ಷದಲ್ಲಿ, ಹಾಗೂ ಇದರಜೊತೆಗೆ 
“ಸ್ಪರತಿ-ಸೂತಿ-ಸೂಯತಿ-ಧೂಊದಿತೋ ವಾ” ಎಂಬ ಸೂತ್ರದಿಂದ "ಇಟ್‌' ಬಂದ 
ಪಕ್ಷದಲ್ಲಿ ಅಗುಪ್‌4ಇಸ್‌+ಈತ್‌ ಎಂದಿರುತ್ತದೆ. ಹಲನ್ತವಾಗಿರೋಣದರಿಂದ “ವದ- 
ವ್ರಜ-ಹಲನ್ತಸ್ಕಾಚಃ” ಎಂಬ ಸೂತ್ರದಿಂದ ಗುಪ್‌ ಧಾತುವಿನಲ್ಲಿರುವ "ಉ' ಕಾರಕ್ಕೆ 


ವೃದ್ಧಿ ಪ್ರಾಪ್ತವಾಗುತ್ತದೆ. ಅದನ್ನು ಪ್ರಕೃತ ಸೂತ್ರವು ನಿಷೇಧಿಸುತ್ತದೆ. 


562 ಲಘುಸಿದ್ದಾಂತ ಕೌಮುದೀ 


ಅರ್ಥ- “ಇಟ್‌' ಪ್ರತ್ಯಯವನ್ನು ಆದಿಯಲ್ಲಿ ಉಳ್ಳ "ಸಿಚ್‌' ಪರದಲ್ಲಿದ್ದಾಗ, ಹಲನ್ತ 
ಧಾತುವಿಗೆ ವೃದ್ಧಿಯು ಬರುವುದಿಲ್ಲ. 

ವಿವರಣೆ-*ವದ-ವ್ರಜ-ಹಲನ್ನಸ್ಯಾಚಃ” ಎಂಬ ಸೂತ್ರದಿಂದ ವದ್‌, ವ್ರಜ್‌ (ವದ, 
ವ್ರಜ) ಮತ್ತು ಹಲನ್ತ ಧಾತುಗಳಿಗೆ "ಸಿಚ್‌' ಪರದಲ್ಲಿದ್ದಾಗ ಹೇಳಲಾದ ವೃದ್ಧಿಯನ್ನು 
"ಇಟ್‌'ನ್ನು ಆದಿಯಲ್ಲಿ ಉಳ್ಳ "ಸಿಚ್‌' ಪರದಲ್ಲಿದ್ದಾಗ ಪ್ರಕೃತ ಸೂತ್ರವು ನಿಷೇದಿಸಿತ್ತು. 
ಆದರೆ ಪ್ರಕೃತ ಸೂತ್ರದಿಂದ ವದ್‌(ವದ) ಮತ್ತು ವ್ರಜ (ವ್ರಜ) ಧಾತುಗಳಿಗೆ ಮಾತ್ರ 
ಈ ವೃದ್ಧಿನಿಷೇಧ ಅನ್ವಯಿಸುವುದಿಲ್ಲ. ಅಂದರೆ ಕೇವಲ ಹಲನ್ತ ಧಾತುಗಳಿಗೆ ಮಾತ್ರ 
ವೃದ್ಧಿನಿಷೇಧವು ಅನ್ವಯಿಸುತ್ತದೆ ಎಂದು ತಿಳಿಯಬೇಕು. 


ಲುಜ್‌: ಉದಾ- ಅಗೋಪೀತ್‌, ಅಗೌಪ್ಲೀತ್‌- ಪ್ರಥಮಪುರುಷ ಏಕವಚನದಲ್ಲಿ 
ಹಿಂದಿನಂತೆ ಅಗುಪ್‌- ಇಸ್‌. ಈತ್‌ ಎಂದಿದ್ದಾಗ, “ವದ-ವ್ರಜ-ಹಲನ್ನಸ್ಕಾಚಃ” ಎಂಬ 
ಸೂತ್ರದಿಂದ ಗುಪ್‌ ಧಾತುವಿನಲ್ಲಿರುವ "ಉ' ಕಾರಕ್ಕೆ ಪ್ರಾಪ್ತವಾದ ವೃದ್ಧಿ ಪ್ರಕೃತ 
ಸೂತ್ರದಿಂದ ನಿಷೇಧಿಸಲ್ಪಟ್ಟಿದೆ. ವೃದ್ಧಿ ಬಾರದೇ ಇದ್ದಾಗ, “ಪುಗನ್ತ ಲಘೂಪಧಸ್ಕ ಚ” 
ಎ೦ಬ ಸೂತ್ರದಿಂದ ಉಪಧೆಯಾದ "ಉ' ಕಾರಕ್ಕೆ ಗುಣ ರೂಪವಾದ "ಓ' ಕಾರವು 
ಬರುತ್ತದೆ. ಆಗ ಅಗೋಪ್‌4ಇಸ್‌+ಈತ್‌ ಎಂದಿರುತ್ತದೆ. ಹಿಂದಿನಂತೆ "ಸ್‌' ಕಾರಕ್ಕೆ 
ಲೋಪ ಮತ್ತು ಸವರ್ಣದೀರ್ಫ್ಥಗಳಾಗಿ ಅಗೋಪೀತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಗೌಪ್ಲೀತ್‌- ಇಡಾಗವು ಬಾರದ ಪಕ್ಷದಲ್ಲಿ ಅಗುಪ್‌.-ಸ್‌--ಈತ್‌ ಎಂದಿದ್ದಾಗ 
"ಸ್‌' ಕಾರಕ್ಕೆ ವಲಾದಿಯಿಂದ ಬರಬೇಕಾದ ಇಡಾಗಮವು ಬರುವುದಿಲ್ಲ. ಮತ್ತು 
ಅಪೃಕ್ಷವೆಂದು ಭಾವಿಸಿ "ಈತ್‌' ನಲ್ಲಿರುವ "ತ್‌' ಕಾರಕ್ಕೆ ಅಪೃಕ್ಷಸಂಜ್ಞೆ ಇರೋಣದ್ದರಿಂದ 
“ಅಸ್ತಿ ಸಿಚೋತಪೃಕ್ಷೇ” ಎಂಬ ಸೂತ್ರದಿಂದ “ಈಟ್‌” ಆಗಮವು ಬಂದಿರುತ್ತದೆ. ಇಲ್ಲಿ 
ಪ್ರಕೃತ ಸೂತ್ರದಿಂದ ವೃದ್ಧಿ ನಿಷೇಧವಾಗಲಿಲ್ಲ. ಯಾಕೆಂದರೆ- “ಇಟ್‌' ಬಾರದೇ ಇದ್ದದ್ದರಿಂದ 
ಇಡಾದಿಯಾದ ಸಿಚ್‌ ಇರುವುದಿಲ್ಲ. ಆದುದರಿಂದ “ವದ-ವ್ರಜ-ಹಲನ್ನಸ್ಕಾಚಃ” 
ಎ೦ಬ ಸೂತ್ರದಿಂದ ವೃದ್ಧಿ ಬಂದು ಅಗೌಪ್‌--ಸ್‌- ಈತ್‌-ಅಗೌಪ್ಲೀತ್‌ ಎಂಬ ರೂಪವು 
ಸಿದ್ಧವಾಗುತ್ತದೆ. ಇಲ್ಲಿ “ಇಟ ಈಟಿ” ಎಂಬ ಸೂತ್ರಕ್ಕೆ ಅವಕಾಶವಿಲ್ಲದ್ದರಿಂದ "ಸ್‌' 
ಕಾರಕ್ಕೆ ಲೋಪವು ಬರಲಿಲ್ಲ. 

ಉದಾ- ಅಗೋಪಾಯಿಷ್ಟಾಮ್‌-(ಆಯ ಮತ್ತು ಇಟ್‌ ಬಂದ ಪಕ್ಷದಲ್ಲಿ) 
ಪ್ರಥಮಪುರುಷ ದ್ವಿವಚನದಲ್ಲಿ ಅಗೋಪ್‌4ಆಯ4ಇಸ್‌ತಾಮ್‌ ಎಂದಿದ್ದಾಗ, “ಅತೋ 
ಲೋಪಃ” ಎಂಬ ಸೂತ್ರದಿಂದ "ಯ್‌' ಕಾರೋತ್ತರ "ಅ' ಕಾರಕ್ಕೆ ಲೋಪ ಬಂದು 
ಅಗೋಪ್‌. ಆಯ್‌. ಇಸ್‌.-ತಾಮ್‌ ಎಂದಿದ್ದಾಗ "ತ್‌' ಕಾರಕ್ಕೆ ಷ್ಟುತ್ವ ಬಂದು 
ಅಗೋಪಾಯೀಷ್ಟಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 


ಉದಾ- ಅಗೋಪಿಷ್ಟಾಮ್‌ (ಆಯ ಬಾರದೇ ಇಟ್‌ ಮಾತ್ರ ಬಂದ ಪಕ್ಷದಲ್ಲಿ) 
ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಅಗೋಪಿಷ್ಟಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಗೌಪ್ತಾಮ್‌ (ಇಟ್‌ ಬಾರದ ಪಕ್ಷದಲ್ಲಿ) - ಈ ರೂಪವು ಮುಂದಿನ 
ಸೂತ್ರದಿಂದ ಸಿದ್ಧವಾಗುತ್ತದೆ. 


ತಿಐನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 553 


(ಸ್‌- ಕಾರ ಲೋಪವನ್ನು ವಿಧಿಸುವ ಸೂತ್ರ) 


ಸೂತ್ರ - 478. ರುಲೋ ರುುಅ (8.2.26) 

ವೃತ್ತಿಃ -ರುಲಃ ಪರಸ್ಯ ಸಸ್ಯ ಲೋಪಃ ರುಲಿ। ಅಗೌಪ್ತಾಮ್‌। ಅಗೌಪ್ರುಃ 
ಅಗೌಪ್ಲೀಃ ಅಗೌಪ್ತಮ್‌। ಅಗೌಪ್ತ ಅಗೌಪ್ಸಮ್‌। ಅಗೌಪ್ಪ ಅಗೌಪ್ಪ | ಅಗೋಪಾಯಿಷ್ಯತ್‌। 
ಅಗೋಪಿಷ್ಯತ್‌। ಅಗೋಪ್ಪ ಸಿ ಕ್ಷಯೇ॥3। ಕ್ಷಯತಿ। ಚಿಕ್ಷಾಯ। ಚಿಕ್ಷಿಯತುಃ ಚಿಕ್ಷಿಯುಃ। 
“(475) ಏಕಾಚ್‌” ಇತಿ ನಿಷೇಧೇ ಪ್ರಾಪ್ತೆ- 

ಪ. ಛೇ. - ರುಲಃ, ರುಲಿ! 

ಅ. ವೃ- “ರಾತ್‌ ಸಸ್ಯ” ಎಂಬ ಸೂತ್ರದಿಂದ "ಸಸ್ಯ' ಮತ್ತು”ಸಂಯೋಗಾನ್ಸಸ್ಥ 
ಲೋಪಃ” ಎಂಬ ಸೂತ್ರದಿಂದ “ಲೋಪಃ' ಎಂಬ ಶಬ್ದವೂ ಅನುವೃತ್ತವಾಗುತ್ತವೆ. 

ಅರ್ಥ- “ರುಲ್‌' ಪರದಲ್ಲಿದ್ದಾಗ ಪೂರ್ವದಲ್ಲಿರುವ "ರುಲ್‌' ವರ್ಣದ "ಸ್‌ 
ಕಾರಕ್ಕೆ ಲೋಪವು ಬರುತ್ತದೆ. 

ಉದಾ- ಅಗೌಪ್ತಾಮ್‌(ಇಟ್‌ ಬಾರದ ಪಕ್ಷದಲ್ಲಿ "ಸ್‌' ಕಾರದ ಲೋಪ)- ಪ್ರಥಮ 
ಪುರುಷ ದ್ವಿವಚನದಲ್ಲಿ ಅಗುಪ್‌--ಸ್‌--ತಾಮ್‌ ಎಂದಿದ್ದಾಗ, ಉಪಧೆಯ "ಉ' ಕಾರಕ್ಕೆ 
ವೃದ್ಧಿ(ಔ) ಬಂದು ಅಗೌಪ್‌.--ಸ್‌.-ತಾಮ್‌ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ "ಸ್‌ 
ಕಾರಕ್ಕೆ ಲೋಪವಾಗಿ ಅಗೌಪ್‌--ತಾಮ್‌-ಅಗೌಪ್ತಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಗೌಪ್ರುಃ- ಪ್ರಥಮಪುರುಷ ಬಹುವಚನದಲ್ಲಿ ಅಗುಪ್‌4ಸ್‌+ಉಸ್‌ 
ಎ೦ದಿದ್ದಾಗ ಹಿಂದಿನಂತೆ ಉಪಧೆಯ "“ಉ' ಕಾರಕ್ಕೆ ವೃದ್ಧಿ(ಔ) ಬಂದು 
ಅಗೌಪ್‌--ಸ್‌. ಉಸ್‌ ಎಂದಿರುತ್ತದೆ. “ರುಲ್‌' ಪರದಲ್ಲಿ ಇಲ್ಲದೇ ಇರೋಣದರಿಂದ 
ಹ್‌ ಕಾರಕ್ಕೆ ಲೋಪವು ಬಾರದೇ ರುತ್ವ- ವಿಸರ್ಗಗಳಿಂದ ಅಗೌಪ್ರುಃ ಎಂಬ ರೂಪವು 
ಸಿದವಾಗಿದೆ, 

ಥಿ 

"'ಲಣ್‌್‌' ನಲ್ಲ ಗುಪ್‌ ಧಾತುವಿನ ರೂಪಗಳು : 

1.ಆಂತರು ಮತ್ತು ಇಡಾಗಮ ಬರುವ ಪಕ್ಷ- ಅಗೋಪಾಯೀತ್‌, 
ಅಗೋಪಾಯಿಷ್ಟಾಮ್‌, ಅಗೋಪಾಯಿಷುಃ ಅಗೋಪಾಯೀಃ, ಅಗೋಪಾಯಿಷ್ಟಮ್‌, 
ಅಗೋಪಾಯಿಷ್ಟ ಅಗೋಪಾಯಿಷಮ್‌, ಅಗೋಪಾಯಿಷ್ಟ, ಅಗೋಪಾಯಿಷ್ಠ 

2.ಆಯ ಬಾರದೇ ಇಡಾಗಮ ಬರುವ ಪಕ್ಷ- ಅಗೋಪೀತ್‌, ಅಗೋಪಿಷ್ಟಾಮ್‌, 
ಅಗೋಪಿಷುಃ। ಅಗೋಪೀಃ ಅಗೋಪಿಷ್ಟಮ್‌, ಅಗೋಷಿಷ್ಟ ಅಗೋಪಿಷಮ್‌, 
ಅಗೋಷಿಷ್ವ, ಅಗೋಪಿಷ್ಠ। 

3.ಆಯ ಮತ್ತು ಇಟ್‌ ಗಳು ಬಾರದಿರುವ ಪಕ್ಷ- ಅಗೌಪ್ಲೀತ್‌, ಅಗೌಪ್ತಾಮ್‌, 
ಅಗೌಪ್ಲುಃ॥ ಅಗೌಪ್ಲೀಃ, ಅಗೌಪ್ತಮ್‌, ಅಗೌಪ್ಪ ಅಗೌಪ್ಸಮ್‌, ಅಗೌಪ್ಲ್ವ, ಅಗೌಪ್ಸ್ನ[ 

ಲೃಜತ್‌: ಉದಾ-ಅಗೋಪಾಯಿಷ್ಯತ್‌- ಲೃಜ್‌ "ಲ್‌' ಕಾರದಲ್ಲಿ ಪ್ರಥಮಪುರುಷ 
ಏಕವಚನದಲ್ಲಿ ಧಾತುವಿಗೆ ಪೂರ್ವದಲ್ಲಿ ಅಡಾಗಮ ಬ೦ದಮೇಲೆ “ಆಯ' ಎಂಬ 


ಅಆ 


554 ಲಘುಸಿದ್ಧಾಂತ ಕೌಮುದೀ 


ಪ್ರತ್ಯಯವು ವೈಕಲ್ಲಿಕವಾಗಿ ಬರುತ್ತದೆ. "ಸ್ಯ' ಎಂಬ ಆರ್ಧಧಾತುಕ ಪ್ರತ್ಯಯವು 
ಇಡಾಗಮಸಹಿತವಾಗಿ ಧಾತುವಿನ ನಂತರ ಬರುತ್ತದೆ. ಕೊನೆಯಲ್ಲಿ “ತ್‌' ಎಂಬ 
ಆಖ್ಯಾತ ಪ್ರತ್ಯಯವೂ ಇರುತ್ತದೆ. ಆಗ ಅಗೋಪಾಯ-+ಇಸ್ಯ*ತ್‌ ಎಂದಿದ್ದಾಗ, “ಅತೋ 
ಲೋಪಃ” ಎಂಬ ಸೂತ್ರದಿಂದ ಧಾತುವಿನ ಕೊನೆಯಲ್ಲಿರುವ "ಅ' ಕಾರವು 
ಲೋಪವಾಗುತ್ತದೆ. “ಸ್ಯ' ನಲ್ಲಿರುವ "ಸ್‌' ಕಾರಕ್ಕೆ “ಷತ್ವ' ಬರುತ್ತದೆ. ಹೀಗಾಗಿ 
“ಅಗೋಪಾಯಿಷ್ಯತ್‌' ಎಂದು ರೂಪವು ಸಿದ್ಧವಾಗುತ್ತದೆ. 

1. ಆಯ ಪ್ರತ್ಯಯ ಬಂದ ರೂಪಗಳು-ಅಗೋಪಾಯಿಷ್ನತ್‌, ಅಗೋಪಾಯಿಷ್ಯತಾಮ್‌, 
ಅಗೋಪಾಯಿಷ್ಯನ್‌। ಅಗೋಪಾಯಿಷ್ಯಃ, ಅಗೋಪಾಯಿಷ್ಯತಮ್‌, ಅಗೋಪಾಯಿಷ್ಯತ। 
ಅಗೋಪಾಯಿಷ್ಯಮ್‌, ಅಗೋಪಾಯಿಷ್ಯಾವ, ಅಗೋಪಾಯಿಷ್ಯಾಮ। 


2. ಆಯ ಪ್ರತ್ಯಯ ಬಾರದೇ ವೈಕಲ್ಪಿಕ ಇಡಾಗಮ ಬಂದ ರೂಪಗಳು- 
ಅಗೋಪಿಷ್ಯತ್‌, ಅಗೋಪಿಷ್ಯತಾಮ್‌, ಅಗೋಪಿಷ್ಯನ್‌। ಅಗೋಪಿಷ್ಯಃ, ಅಗೋಪಿಷ್ಯತಮ್‌, 
ಅಗೋಷಿಷ್ಯತ। ಅಗೋಪಿಷ್ಯಮ್‌, ಅಗೋಪಿಷ್ಯಾವ, ಅಗೋಪಿಷ್ಯಾಮ। 


3. ಆಯ ಮತ್ತು ಇಟ್‌ಗಳು ಬಾರದಿರುವ ಪಕ್ಷ-ಅಗೋಪ್ಪ ಕತ್‌.ಅಗೋಪ್ಪ ಕೌಮ್‌, 
ಅಗೋಪ್ಸ್ಯನ್‌। ಅಗೋಪ್ಲ್ಯಃ, ಅಗೋಪ್ಲ್ಯತಮ್‌, ಅಗೋಪ್ಲ್ಯತ। ಅಗೋಪ್ಪ್ಯಮ್‌, 
ಅಗೋಪ್ಸಾ ವ, ಅಗೋಪ್ಸ್ಯಾಮ। 

13. ಕ್ಷಿ ಕ್ಷಯೇ (ನಾಶವಾಗುವುದು(ಅಕರ್ಮಕ) ಅಥವಾ ಕ್ಷೀಣವಾಗುವುದು) - "ಕಿ 
ಧಾತುವಿನಲ್ಲಿ ಅನ್ನ್ಯ "ಇ' ಕಾರವು ಇತ್‌ ಸ೦ಜ್ಞಕವಲ್ಲ. 

ಲಟ್‌: ಉದಾ- ಕ್ಷಯತಿ- ಕ್ಷಿ ಧಾತುವಿನ ನಂತರ “ಲಟ್‌' ಆದೇಶವಾದ ತಿಪ್‌ 
ಬಂದು, ಧಾತುವಿನ ನಂತರ “ಶಪ್‌(ಅ)' ಸೇರಿಸಿದಾಗ ಕ್ಷಿ-ಅತತಿ ಎಂದಿರುತ್ತದೆ. 
“ಸಾರ್ವಧಾತುಕಾರ್ಧಧಾತುಕಯೋಃ?” ಎ೦ಬ ಸೂತ್ರದಿಂದ “ಇ' ಕಾರಕ್ಕೆ ಗುಣ (ಏ) 
ಬಂದು ಅದಕ್ಕೆ ಯಾನ್ಹಾದೇಶದಿಂದ “ಅಯ್‌” ಆದೇಶ ಬಂದು ಕ್ಟ್‌- ಅಯ್‌. ಅ-ಶಿ|ಕ್ಷಯತಿ 
ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಕ್ಷಯತಿ, ಕ್ಷಯತಃ, ಕ್ಷಯನ್ನಿ। ಕ್ಷಯಸಿ, ಕ್ಷಯಥಃ, ಕ್ಷಯಥ। ಕ್ಷಯಾಮಿ, 
ಕ್ಷಯಾವಃ, ಕ್ಷಯಾಮಃ। 

ಲಿಟ್‌: ಉದಾ-ಚಿಕ್ಷಾಯ- ಪ್ರಥಮಪುರುಷ ಏಕವಚನದಲ್ಲಿ "ಕ್ಷ' ಧಾತುವಿನ ನಂತರ 
“ಲಿಟ್‌' ಆದೇಶವಾದ “ತಿಪ್‌' ಬಂದಮೇಲೆ ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
"ಇಲ್‌(ಅ)' ಬಂದು, ಕ್ಷಿ ಅ ಎಂದಿರುತ್ತದೆ. ಧಾತುವಿಗೆ ದ್ವಿತ್ವ ಬಂದಮೇಲೆ ಕ್ಷಿ ಕ್ಷಿ-ಅ 
ಎಂದಿರುತ್ತದೆ. “ಹಲಾದಿ ಶೇಷ'ದಿ೦ದ ಅಭ್ಯಾಸದ “__' ನಲ್ಲಿರುವ ಎರಡನೆಯ ವರ್ಣವಾದ 
“ಷ್‌' ಕಾರವು ಲೋಪವಾಗಿ "ಕಿ4ಕ್ಷಿ*ಅ ಎಂದಿರುತ್ತದೆ. "ಕ್‌' ಕಾರಕ್ಕೆ “ಕುಹೋಶ್ಸುಃ” 
ಎಂಬುದರಿಂದ ಚುತ್ನವು ಬಂದು ಚಿಕ್ಷಿ*ಅ ಎಂದಿರುತ್ತದೆ. ಕ್ಷಿ ನಲ್ಲಿರುವ “ಇ' ಕಾರಕ್ಕೆ 
“ಅಚೋಳ್‌ತಿ” ಎ೦ಬ ಸೂತ್ರದಿಂದ ವೃದ್ಧಿ ಬಂದು ಚಿಕ್ಷೈ*ಅ ಎಂದಿದ್ದಾಗ, ಯಾನ್ತಾದೇಶ 
ಬಂದು ಚಿಕ್ಸ್‌*ಆಯ್‌+ಅ=ಚಿಕ್ಷಾಯ ಎಂದು ರೂಪವು ಸಿದ್ಧವಾಗುತ್ತದೆ. 


ತಿಐನ್ತೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 555 


ಉದಾ-ಚಿಕ್ಷಿಯತುಃ - ಪ್ರಥಮಪುರುಷ ದ್ವಿವಚನದಲ್ಲಿ ಕ್ಷಿ ಧಾತುವಿನ ನಂತರ 
ಹಿಂದಿನಂತೆ “ಲಿಟ್‌' ಗೆ "ಅತುಸ್‌' ಬಂದು, ಕ್ಲಿ* ಅತುಸ್‌ ಎಂದಿದ್ದಾಗ, ಹಿಂದಿನಂತೆ 
ದ್ವಿತ್ವಾದಿಗಳು ಬಂದು ಚಿಕ್ಷಿ-ಅತುಸ್‌ ಎಂದಿರುತ್ತದೆ. "ಣಿತ್‌' ಅಲ್ಲವಾದ್ದರಿಂದ ವೃದ್ಧಿ 
ಬರುವುದಿಲ್ಲ.”ಅಸಂಯೋಗಾಲ್ಲಿಟ್ಕಿತ್‌” ಎಂಬುದರಿಂದ ಕಿದ್ದದ್ಧಾವ ಬಂದು “ಕ್ವಿತಿಚ” 
ಎ೦ಬ ಸೂತ್ರದಿಂದ ಗುಣ ನಿಷೇಧವಾಗುತ್ತದೆ. ಆಗ ಚಿಕ್ಷಿ*ಅತುಸ್‌ ಎಂದಿದ್ದಾಗ, “ಇ' 
ಕಾರಕ್ಕೆ “ಅಚಿ ಶ್ನುಧಾತುಬ್ರುವಾಮ್‌ ಯ್ಹೋರಿಯಜುವಜೌ” ಎಂಬ ಸೂತ್ರದಿಂದ 
"ಇಯಜ್‌(ಇಯ್‌)' ಆದೇಶವು ಬರುತ್ತದೆ. ಆಗ ಚಿಕ್ಕೆ *ಇಯ್‌4ಅತುಸ್‌ ಎಂದಿದ್ದಾಗ 
"ಸಾ" ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಚಿಕ್ಷಿಯತುಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಚಿಕ್ಷಿಯುಃ - ಪ್ರಥಮಪುರುಷ ಬಹುವಚನದಲ್ಲಿ ಹಿಂದಿನಂತೆಯೇ ಪ್ರಕ್ರಿಯೆ 
ನಡೆದು ಚಿಕ್ಕೆ 4ಇಯ್‌4ಉಸ್‌ಎಚಿಕ್ಷಿಯುಃ ಎಂಬ ರೂಪವು ಸಿದ್ಧವಾಗುತ್ತದೆ. (“(475) 
ಏಕಾಚ್‌”ಇತಿ ನಿಷೇಧೇ ಪ್ರಾಪ್ತೇ) - 

(ಇಟ್‌ ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ - 479.ಕೃ-ಸೃ-ಭ್ಯ-ವ್ಯ-ಸ್ತು-ದ್ರು-ಸ್ರು-ಶ್ರುವೋ ಅಟ। (7.2.13) 

ವೃತ್ತಿಃ-ಕ್ರಾದಿಭ್ಯಃ ಏವ ಲಿಟಃ ಇಣ್‌ ನ ಸ್ಯಾತ್‌ ಅನ್ಯಸ್ಮಾತ್‌ ಅನಿಟಃ ಅಪಿ ಸ್ಯಾತ್‌। 

ಪ. ಛೇ. - ಕೃ-ಸೃ-ಭೃ-ವ್ಯ-ಸ್ತು-ದ್ರು-ಸ್ರು-ಶ್ರುವಃ, ಲಿಟಿ। 

ಅ. 


ವೃ -“ನೇಡ್ವಶಿಕೃತಿ”'ಎಂಬ ಸೂತ್ರದಿಂದ "ನ' ಮತ್ತು "ಇಟ್‌' ಎಂಬ ಪದಗಳು 


ಅನುವೃತ್ತವಾಗುತ್ತವೆ. 

ಅರ್ಥ- ಕೃ-ಸೃ-ಭೃ-ವೃ-ಸ್ತು-ದ್ರು-ಸ್ರು ಮತ್ತು ಶ್ರು ಧಾತುಗಳ ನಂತರ “ಲಿಟ್‌' 
ಲ್‌' ಕಾರದಲ್ಲಿ ಇಡಾಗಮವು ಬರುವುದಿಲ್ಲ. ಅನ್ಯ ಅನಿಟ್‌ ಧಾತುಗಳನಂತರವೇ 
“ಲಿಟ್‌' "ಲ್‌' ಕಾರದಲ್ಲಿ ಇಡಾಗಮವು ಬರುತ್ತದೆ. 

ವಿವರಣೆ- ಈ ಸೂತ್ರದಲ್ಲಿ ಹೇಳಿರುವ 4 ಧಾತುಗಳಿಗಿಂತ ಭಿನ್ನವಾದ ಸ್ತು, ದ್ರು, 
ಸ್ರು ಮತ್ತು ಶ್ರು ಧಾತುಗಳನ್ನು ನಿಯಮಾರ್ಥವಾಗಿ ಸ್ವೀಕರಿಸಲಾಗಿಲ್ಲ. ಬೇರೆ 
ಪ್ರಯೋಜನಕ್ಕಾಗಿ ಪಠಿಸಲಾಗಿದೆ. ಅದೇನೆಂದರೆ- ಈ ಧಾತುಗಳಮೇಲೆ ಬರುವ 
“ಥಲ್‌' ಪ್ರತ್ಯಯಕ್ಕೆ “ಯತೋ ಭಾರದ್ದಾಜಸ್ಯ” ಎಂಬ ಸೂತ್ರದಿಂದ ವೈಕಲ್ಲಿಕವಾಗಿ 
"ಇಟ್‌' ಪ್ರಾಪ್ತವಾಗಿತ್ತು. ಹಾಗೆಯೇ "ವಸ್‌' ಮಸ್‌' ಗಳಿಗೆ ಕ್ರಾದಿ ನಿಯಮದಿಂದ 
"ಇಟ್‌' ಪ್ರಾಪ್ತವಾಗಿತ್ತು. ಅದನ್ನು ತಡೆಯುವದರ ಸಲುವಾಗಿ ಸ್ತು, ದ್ರು, ಸ್ತು ಮತ್ತು ಶ್ರು 
ಧಾತುಗಳನ್ನು ಸ್ವೀಕರಿಸಲಾದೆ. ಅಂದರೆ "ಲಿಟ್‌ "ಲ್‌' ಕಾರದಲ್ಲಿ ಮೇಲೆ ಹೇಳಿದ 4 
ಧಾತುಗಳಿಗೆ ಯಾಗಾಗಲೂ "“ಇಟ್‌' ಬರುವುದಿಲ್ಲ. ಆದ್ದರಿಂದ ಈ 8 ಧಾತುಗಳ 
ಪರದಲ್ಲಿ "ಲಿಟ್‌'ಗೆ ಸಂಬಂಧಿಸಿದ ಎಲ್ಲ ವಲಾದಿಆರ್ಧಧಾತುಕಗಳಿಗೆ ಇಡಾಗವು ಬರದು. 

ಕ್ರಾದಿ ನಿಯಮವೆಂದರೆ ಕೃ ಮೊದಲಾದ ಧಾತುಗಳ ನಂತರವೇ ಇಡಾಗಮವು 
ಬರುವುದಿಲ್ಲ. ಇದಕ್ಕಿಂತ ಭಿನ್ನವಾದ ಅನಿಟ್‌ ಧಾತುಗಳ ಪರದಲ್ಲಿ "ಲಿಟ್‌' ಗೆ ಇಡಾಗಮವು 
ಬರುತ್ತದೆ. ಈ ನಿಯಮದ ಪ್ರಕಾರ "ಕೃ' ಮೊದಲಾದ ಧಾತುಗಳಿಗಿಂತ ಭಿನ್ನ 


556 ಲಘುಸಿದ್ಧಾಂತ ಕೌಮುದೀ 


ಧಾತುಗಳನ೦ತರ "ಲಿಟ್‌' ಗೆ ಎಲ್ಲಿ ಇಡಾಗಮ ನಿಷೇಧ ಮಾಡಲಾಗಿದೆಯೋ ಅಲ್ಲಿಯೂ 
"ಇಟ್‌' ಬರುತ್ತದೆ. 
(ಇಟ್‌ ಆಗಮವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - 48೦.ಅಜಸ್ತಾಸ್ಟತ್ಫಲ್ಯಸಿಟೋ ನಿತ್ಯಮ್‌ (7.2.61) 
ವೃತ್ತಿಃ-ಉಪದೇಶೇ ಅಜನ್ನಃ ಯಃ ಧಾತುಃ ತಾಸೌ ನಿತ್ಯಂ ಅನಿಟ್‌, ತತಃ ಥಲಃ 
ಇಟ್‌ ನ। 
ಪ. ಛೇ. - ಅಚಃ, ತಾಸ್ವತ್‌, ಥಲಿ, ಅನಿಟಃ, ನಿತ್ಯಮ್‌! 

ಅ. ವೃ - “ಉಪದೇಶೇತತ್ವತಃ” ಎಂಬ ಸೂತ್ರದಿಂದ "ಉಪದೇಶೇ' ಎಂಬ ಶಬ್ದವು 
ವಾಗಿದೆ. “ತಾಸಿ ಚ ಕೃಪಃ” ಎಂಬ ಸೂತ್ರದಿಂದ "ತಾಸಿ' ಎಂಬ ಪದವೂ 
“ಗಮೇರಿಟ್‌ ಪರಸ್ಥೆ ಸ್ಪೈಪದೇಷು”' ಎಂಬ ಸೂತ್ರದಿಂದ “ಇಟ್‌' ಎಂಬ ಪದವೂ ಮತ್ತು 
“ನ ವೃದ್ಧ ಖ್ರತುರ್ಭ್ಯಃ” ಎಂಬ ಸೂತ್ರದಿಂದ "ನ' ಎಂಬ ಪದವೂ ಅನುವೃತ್ತವಾಗುತ್ತದೆ. 

ಅರ -ಉಪದೇಶದಲ್ಲಿ ಅಜನ್ತ ಧಾತುವಿನ ನಂತರ "ತಾಸಿ' ಪ್ರತ್ಯಯವು ಇದ್ದಾಗ, 
ಆ ಧಾತುವು "ಅನಿಟ್‌' ಆಗುತ್ತದೆ. ಅದರ ಪರದಲ್ಲಿ "ಥಲ್‌' ಪ್ರ ಪ್ರತ್ಯಯವಿದ್ದಾಗ, ಅದಕ್ಕೆ 
ಇಡಾಗಮವು ಬರುವುದಿಲ್ಲ. ಯಾವ ರೀತಿ "ಕ್ಷ ಧಾತುವು ಉಪದೇಶಾವಸ್ಥೆಯಲ್ಲಿ 
ಅಜನ್ನವಾಗಿರುತ್ತದೆ, ಅದರ ಪರದಲ್ಲಿ ತಾಸಿ ಪ್ರತ್ಯಯವು ಬಂದಾಗ ನಿತ್ಯವಾಗಿ ಅನಿಟ್‌ 
ಆಗಿ ಇರುತ್ತದೆ. ಇದರಿಂದ ಕ್ಷೇತಾ ಎಂಬ ರೂಪವು ಸಿದ್ಧವಾಗುತ್ತದೆ. 

ಕ್ರಾದಿ ನಿಯಮದಿಂದ “ಕೃ' ಮೊದಲಾದ ಧಾತುಗಳನ೦ತರವೇ "ಲಿಟ್‌' ನಲ್ಲಿ "ಇಟ್‌' 
ಬರುವುದಿಲ್ಲ. ಬೇರೆ ಧಾತುಗಳಿಗೆ ಬರುತ್ತದೆ. ಕ್ರಾದಿ ನಿಯಮದಿಂದ ಇಲ್ಲಿ "ಇಟ್‌' 
ಬರಲು ಅವಕಾಶವಿತ್ತು, ಪ್ರಕೃತ ಸೂತ್ರದಿಂದ ಪ್ರಾಪ್ತವಾದ “ಇಟ್‌' ಗೆ ಫ್‌ ಪ್ರತ್ಯಯ 
ಬಂದಾಗ ಮಾತ್ರ ಇಡಾಗಮವನ್ನು ನಿಷೇಧಿಸಲಾಗಿದೆ. 

(ಇಟ್‌ ಆಗಮವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ - 481.ಉಪದೇಶೇಷ್ಛತಃ (7.2.62) 

ವೃತ್ತಿಃ-ಉಪದೇಶೇ ಅಕಾರವತಃ ತಾಸೌ ನಿತ್ಯ -ಅನಿಟಃ ಪರಸ್ಯ ಥಲಃ ಇಟ್‌ ನ 


ಸ್ಯಾತ್‌। 


ಪ. ಛೇ. - ಉಪದೇಶೇ, ಅತ್ವತ೩ 

ಅ. ವೃ- “ಅಚಸ್ತಾಸ್ವತ್ಥಲ್ಯನಿಟೋ ನಿತ್ಯಮ್‌” ಎಂಬ ಸೂತ್ರದಿಂದ “ತಾಸ್ಟತ್‌' "ಥಲಿ' 
“ಅನಿಟ್‌' ಮತ್ತು “ನಿತ್ಯಮ್‌” ಎಂಬ ಪದಗಳು, “ತಾಸಿ ಚ ಕೃಪಃ” ಎಂಬ ಸೂತ್ರದಿಂದ 
“ತಾಸಿ' ಎಂಬ ಪದವೂ “ಗಮೇರಿಟ್‌ ಪರಸ್ನೆ ಹೈಪದೇಷು” ಎಂಬ ಸೂತ್ರದಿಂದ “ಇಟ್‌' 
ಎಂಬ ಪದವೂ ಮತ್ತು “ನ ವೃದ್ಧ ಸೃತುರ್ಭ್ಯಃ” ಎಂಬ ಸೂತ್ರದಿಂದ "ನ' ಎಂಬ 
ಪದವೂ ಅನುವ ತ್ತವಾಸುತ್ತದೆ. 


ಅರ್ಥ- ಉಪದೇಶಾವಸ್ಥೆಯಲ್ಲಿ ಹ್ರಸ್ವ "ಅ' ಕಾರವುಳ್ಳ ಯಾವ ಧಾತು ಇದೆಯೋ 


೪ 


ತಿಐನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 557 


ಅದಕ್ಕೆ ಪರದಲ್ಲಿರುವ “ತಾಸಿ' ಪ್ರತ್ಯಯವಿದ್ದಾಗ ಆ ಧಾತುವು ನಿತ್ಯವಾಗಿ “ಅನಿಟ್‌' 
ಆಗುತ್ತದೆ. ಇದರ ಪರದಲ್ಲಿ "ಥಲ್‌' ಪ್ರತ್ಯಯವಿದ್ದಾಗ, “ಇಟ್‌' ಬರುವುದಿಲ್ಲ. 

ಹಿ೦ದಿನ ಸೂತ್ರದಲ್ಲಿ ಅಜನ್ತ ಧಾತುಗಳಲ್ಲಿ “ಇಟ್‌' ನ್ನು ನಿಷೇಧ ಮಾಡಲಾಗಿತ್ತು. 
ಪ್ರಕೃತ ಸೂತ್ರದಲ್ಲಿ ಹ್ರಸ್ವ "ಅ' ಕಾರಾನ್ನವಾದ ಧಾತುಗಳ ಪರದಲ್ಲಿ "ಥಲ್‌' ಗೆ 
ಇಡಾಗಮವನ್ನು ನಿಷೇಧಿಸಲಾಗಿದೆ. 

ಈ ಎರಡು ಸೂತ್ರಗಳಲ್ಲಿ "ತಾಸಿ' ಪ್ರತ್ಯಯ ಪರದಲ್ಲಿದ್ದಾಗ, ಅನಿಟ್‌ ಆಗುವ ಅಜನ್ತ 
ಮತ್ತು ಪ್ರಸ್ತ "ಅ' ಕಾರವುಳ್ಳ ಧಾತುಗಳನಂತರ ಇರುವ "ಥಲ್‌' ಪ್ರತ್ಯಯಕ್ಕೆ ಇಡಾಗಮವನ್ನು 
ನಿಷೇಧಿಸಲಾಗಿದೆ. 

(ಥಲ್‌ ವಿಷಯಕವಾದ ಛಾರದ್ವಾಜ ನಿಯಮ ಸೂತ್ರ) 
ಸೂತ್ರ - 482.ಯತೋ ಭಾರದ್ದಾಜಸ್ಯ (7.2.63) 

ವೃತ್ತಿಃ-ತಾಸೌ ನಿತ್ಯ-ಅನಿಟಃ ಯದಂತಾತ್‌ ಏವ ಥಲಃ ನ ಇಟ್‌ ಭಾರದ್ವಾಜಸ್ಯ 
ಮತೇ। ತೇನ ಅನ್ಯಸ್ಯ ಧಾತೋಃ ಸ್ಕಾದೇವ। 

ಅಯಮತ್ರ ಸಂಗ್ರಹಃ - 

“ಅಜನ್ರೋಕಾರವಾನ್‌ ವಾಚ್ಯಃ ತಾಸ್ಕನಿಟ್‌ ಥಲಿ ವೇಡಯಮ್‌। 

ಯದನ್ತ ಈದೃಜ್‌ ನಿತ್ಯಾನಿಟ್‌ ಕ್ರಾದ್ಯನ್ಯೋ ಲಿಟಿ ಸೇಡ್‌ಭವೇತ್‌।” 

ಚಿಕ್ಷಯೀಥ, ಚಿಕ್ಷೇಥ | ಚಿಕ್ಷಿಯಥುಃ ಚಿಕ್ಷಿಯ। ಚಿಕ್ಷಾಯ, ಚಿಕ್ಷಯ। ಚಿಕ್ಷಿಯಿವ। 
ಚಿಕ್ಷಿಯಿಮ। ಕ್ಷೇತಾ। ಕ್ಷೇಷ್ಯತಿ। ಕ್ಷಯತು। ಅಕ್ಷಯತ್‌। ಕ್ಷಯೇತ್‌। 

ಆ) «A ಆ) ಆ 

ಪ. ಛೇ. - ಯತಃ, ಭಾರದ್ವಾಜಸ್ಯ| 

ಅ. ವೃ- “ಅಚಸ್ತಾಸ್ಪತ್ಥಲ್ಯನಿಟೋ ನಿತ್ಯಮ್‌” ಎಂಬ ಸೂತ್ರದಿಂದ “ತಾಸ್ವತ್‌' “ಥಲಿ' 
“ಅನಿಟ್‌' ಮತ್ತು "ನಿತ್ಯಮ್‌' ಎಂಬ ಪದಗಳು, “ತಾಸಿ ಚ ಕೃಪಃ” ಎಂಬ ಸೂತ್ರದಿಂದ 
“ತಾಸಿ' ಎಂಬ ಪದವೂ “ಗಮೇರಿಟ್‌ ಪರಸ್ಮೈದೇಷು” ಎಂಬ ಸೂತ್ರದಿಂದ "ಇಟ್‌' 
ಎಂಬ ಪದವೂ ಮತ್ತು “ನ ವೃದ್ಧ್ಯಶತುರ್ಭ್ಯಃ” ಎಂಬ ಸೂತ್ರದಿಂದ "ನ' ಎಂಬ 
ಪದವೂ ಅನುವೃತ್ತವಾಗುತ್ತದೆ. 

ಅರ್ಥ- ಭಾರದ್ದಾಜ ಯಷಿಗಳ ಮತದ ಪ್ರಕಾರ “ತಾಸಿ' ಪ್ರತ್ಯಯವು ಪರದಲ್ಲಿದ್ದಾಗ, 
ನಿತ್ಯವಾಗಿ ಅನಿಟ್‌ ಆಗುವ ಕೇವಲ ಹ್ರಸ್ವ "ಯ' ಕಾರಾನ್ತ ಧಾತುಗಳ ನಂತರವೇ "ಥಲ್‌' 
ಪ್ರತ್ಯಯವಿದ್ದಾಗ, “ಇಟ್‌' ಆಗಮವು ಬರುವುದಿಲ್ಲ. ಬೇರೆ ಧಾತುಗಳಿಗೆ ಇಂತಹ 
ಸಂದರ್ಭದಲ್ಲಿ “ಇಟ್‌” ಬರುತ್ತದೆ. 

ವಿಶೇಷ; "ಸಿದ್ಧೇಸತಿ ಆರಭ್ಯಮಾಣೋ ವಿಧಿಃ ನಿಯಮಾಯ ಭವತಿ' ಎಂದರೆ 
ಸಿದ್ದವಾದ ಕಾರ್ಯವನ್ನು ಮತ್ತೆ ವಿಧಿಸುವದೆಂದರೆ ನಿಯಮೇನ ಬಂದೇ ಬರುತ್ತದೆಂದು 
ಅರ್ಥ. ನಿಯಮವೆಂದರೆ “ತಾಸಿ' ಎಂಬುದರ ಪರದಲ್ಲಿ ನಿತ್ಯವಾಗಿ ಅನಿಟ್‌ ಕೇವಲ 
ಯದನ್ನ-ಧಾತುವಿನ ಪರದಲ್ಲಿಯೇ “ಥಲ್‌' ಗೆ “ಇಟ್‌' ಬರುವುದಿಲ್ಲ. ಬೇರೆಧಾತುಗಳ 


558 ಲಘುಸಿದ್ಧಾಂತ ಕೌಮುದೀ 


ಪರದಲ್ಲಿ “ಥಲ್‌' ಗೆ "ಇಟ್‌' ಬರುತ್ತದೆ ಎಂಬುದು ಭಾರದ್ವಾಜರ ಅಭಿಪ್ರಾಯ. ಆದರೆ 
ಇದು ಪಾಣಿನಿಯವರ ಅಭಿಪ್ರಾಯವಲ್ಲ. ಹೀಗೆ ಎರಡು ಮತಗಳಿರುವಾಗ, ಭಾರದ್ವಾಜ 
ಯಷಿಗಳ ಅಭಿಪ್ರಾಯವು ಪಾಣಿನಿಯವರಿಗೆ ಸಮ್ಮತವಾಗಿರೋಣದರಿಂದ ಅವರ 
ಮತವು ಗ್ರಾಹ್ಯವಾಗಿದೆ. ಹೀಗಾಗಿ ಎರಡೂ ಅಭಿಪ್ರಾಯಗಳು ಗ್ರಾಹ್ಯವಾಗಿವೆ. ಭಾರದ್ವಾಜರ 
ಪ್ರಕಾರ ಯದನ್ನಕ್ಕಿಂತ ಬೇರೆಯಾದ ಧಾತುಗಳ ಪರದಲ್ಲಿ ಇರುವ "ಥಲ್‌' ಗೆ "ಇಟ್‌' 
ಆಗಮವು ಬರುತ್ತದೆ. 

ಪಾಣಿನಿಯವರ ಮತದಲ್ಲಿ “ಇಟ್‌' ಬರುವುದಿಲ್ಲ. 

ಉದಾ- "ಯಾ' ಧಾತುವಿನ ನಂತರ “ತಾಸಿ' ಪ್ರತ್ಯಯವಿದ್ದಾಗ, ಅದು ಅನಿಟ್‌ 
ಆಗಿರುತ್ತದೆ. ಯದನ್ನಕ್ಕಿಂತ ಭಿನ್ನವಾಗಿಯೂ ಇರುತ್ತದೆ. ಭಾರದ್ವಾಜರ ಮತದಲ್ಲಿ "ಥಲ್‌' 
ಪರದಲ್ಲಿದ್ದಾಗ “ಇಟ್‌' ಬರುತ್ತದೆ. ಆಗ ಯಯಿಥ ಎಂದು ರೂಪವಾಗುತ್ತದೆ. 
ಪಾಣಿನಿಯವರ ಪ್ರಕಾರ ಇಟ್‌ ಬಾರದೇ ಯಯಾಥ ಎಂದು ರೂಪವಾಗುತ್ತದೆ. 

ಹಿಂದಿನ ನಾಲ್ಕು ಸೂತ್ರಗಳ ಸಾರವನ್ನು "ಅಜನ್ನೋ5ಕಾರವಾನ್‌ ವಾಚ್ಯಃ' ಎಂಬ 
ಶ್ಲೋಕದಲ್ಲಿ ಸಂಗ್ರಹಿಸಲಾಗಿದೆ. ಈ ಶ್ಲೋಕದಲ್ಲಿ 3 ಭಾಗಗಳಿವೆ. 


1. ಶ್ಲೋಕದ ಒಂದನೇ ಭಾಗ-"ಅಜನ್ರೋಕಾರವಾನ್‌ ವಾಚ್ಯಃ ತಾಸ್ಕನಿಟ್‌ ಥಲಿ 
ವೇಡಯಮ್‌' - ಯಾವ ಧಾತುವು "ತಾಸಿ' ಪ್ರತ್ಯಯಪರಕವಾದಾಗ, ನಿತ್ಯವಾಗಿ ಅನಿಟ್‌ 
ಆಗುವ ಅಜನ್ತ ಅಥವಾ ಅಕಾರವನ್ನುಳ್ಳ ಧಾತುವಾಗಿ ಇರುತ್ತದೆಯೋ ಅದು "ಥಲ್‌' 
ಪರದಲ್ಲಿದ್ದಾಗ, ವೈಕಲ್ಲಿಕವಾಗಿ "ಇಟ್‌' ನಿಂದ ಕೂಡಿಕೊಂಡಿರುತ್ತದೆ. 

ಉದಾ- ಪಪಿಥ ಮತ್ತು ಪಪಾಥ ಇದು “ಯತೋ ಭಾರದ್ವಾಜಸ್ಯ” ಎಂಬ 
ಸೂತ್ರಕ್ಕೆ ಉದಾಹರಣೆಯಾಗಿದೆ. ಈ ಉದಾಹರಣೆಯಲ್ಲಿ “ಅಚಸ್ತಾಸ್ವತ್ಥಲ್ಯನಿಟೋ 
ನಿತ್ಯಮ್‌” ಮತ್ತು “ಉಪದೇಶೇತ್ವತಃ” ಎಂಬ ಎರಡು ಸೂತ್ರಗಳು "ಥಲ್‌' ಗೆ 
ಇಡಾಗಮವನ್ನು ಮಾಡುತ್ತಿದ್ದವು. ಆದರೆ ಯದನ್ನಕ್ಕಿಂತ ಬೇರೆಯಾಗಿರೋಣದರಿಂದ 
ಭಾರದ್ವಾಜ ನಿಯಮದಿಂದ “ಇಟ್‌' ಬರುತ್ತದೆ. ಆದರೆ ಬೇರೆಯವರ ಮತದಲ್ಲಿ “ಇಟ್‌' 
ಬರುವುದಿಲ್ಲ. 

2. ಶ್ಲೋಕದ ಎರಡನೇ ಭಾಗ- ಖದನ್ತ ಈದ್ಯಜ್‌ ನಿತ್ಯಾನಿಟ್‌- ಈ ರೀತಿಯಾಗಿ 
“ತಾಸಿ' ಪ್ರತ್ಯಯವು ಪರದಲ್ಲಿದ್ದಾಗ, ನಿತ್ಯವಾಗಿ ಅನಿಟ್‌ ಇರುತ್ತದೆ. ಹ್ರಸ್ವ ಯಕಾರಾನ್ತ 
ಧಾತುವು "ಥಲ್‌' ಪರದಲ್ಲಿದ್ದಾಗಲೂ ನಿತ್ಯವಾಗಿ ಅನಿಟ್‌ ಆಗಿಯೇ ಇರುತ್ತದೆ. 
“ಅಚಸ್ತಾಸ್ಪತ್ಥಲ್ಯನಿಟೋ ನಿತ್ಯಮ್‌” ಮತ್ತು “ಉಪದೇಶೇತ್ವತಃ” ಎಂಬ ಎರಡು ಸೂತ್ರಗಳು 
ಇಡಾಗಮವನ್ನು ನಿಷೇಧಿಸುತ್ತವೆ. ಅಲ್ಲದೇ ಭಾರದ್ವಾಜ ಯಷಿಗಳೂ ಸಹ ಹೀಗೆಯೇ 
ಅಭಿಪ್ರಾಯಪಟ್ಟಿದ್ದಾರೆ. ಇದರಿಂದ ಯದನ್ವ ಧಾತುವಿನ ಪರದಲ್ಲಿ "ಥಲ್‌' ಇದ್ದಾಗ ಆ 
ಧಾತು ನಿತ್ಯವಾಗಿ ಅನಿಟ್‌ ಆಗಿಯೇ ಇರುತ್ತದೆ. 

3.ಶ್ಲೋಕದ ಮೂರನೇ ಭಾಗ- ಕ್ರಾದ್ಯನ್ಯೋ ಲಿಟಿ ಸೇಡ್‌ ಭವೇತ್‌ - ಈ ಭಾಗದ 
ಅರ್ಥವು ಹೀಗಿದೆ. ಕೃ-ಸೃ-ಭೃ-ವೃ-ಸ್ತು-ದ್ರು-ಸ್ರು-ಶ್ರು ಈ 8 ಧಾತುಗಳನ್ನು ಬಿಟ್ಟು 


ತಿಐನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು ೨೨೨ 


ಉಳಿದ ಎಲ್ಲ ಅನುದಾತ್ತ ಧಾತುಗಳು "ಲಿಟ್‌' "ಲ್‌' ಕಾರದಲ್ಲಿ ಸೇಟ್‌ ಆಗಿಯೇ 
ಇರುತ್ತವೆ. ಅಂದರೆ ಇಡಾಗಮದಿಂದ ಕೂಡಿರುತ್ತವೆ. ಛಿದ್‌, ಭಿದ್‌, ಮೊದಲಾದ 
ಧಾತುಗಳು ಮೇಲೆ ಹೇಳಿದ 8 ಧಾತುಗಳಿಗಿಂತ ಬೇರೆ ಆಗಿವೆ. ಆದ್ದರಿಂದ ಅನುದಾತ್ತವಾಗಿ 
ಇದ್ದರೂ ಇವುಗಳ ಪರದಲ್ಲಿ ಇರುವ "ಲಿಟ್‌' ಗೆ "ಇಟ್‌' ಆಗಮವು ಬರುತ್ತದೆ. 

ಉದಾ- ಬಿಭೇದಿಥ, ಬಿಭೇದಿವ, ಬಿಭೇದಿಮ ಹಾಗೇಯೇ ಚಿಚ್ಛೇದಿಥ, ಚಿಚ್ಛೇದಿವ, 
ಚಿಚ್ಛೇದಿವು. “ಕೃ-ಸೃ-ಭೃ-ವೃ-ಸ್ತು-ದ್ರು-ಸ್ರು-ಶ್ರುವೋ ಲಿಟಿ” ಎಂಬ ಸೂತ್ರವು ಪ್ರಕೃತ 
3 ನೇ ಭಾಗಕ್ಕೆ ಸಂಬಂಧಿಸಿದ್ದಾಗಿದೆ. 

"ಕ್ಷಿ ಮೊದಲಾದ ಧಾತುಗಳು "ಕೃ' ಮೊದಲಾದ ಧಾತುಗಳಿಗಿಂತ ಭಿನ್ನವಾಗಿವೆ. 
ಆದುದರಿಂದ ಇವುಗಳ ಪರದಲ್ಲಿ "ಲಿಟ್‌' ಇದ್ದಾಗ “ಇಟ್‌' ಆಗಮವು ಬರುತ್ತದೆ. ಇಲ್ಲಿ 
ವ್ಯತ್ಯಾಸವೇನೆಂದರೆ- “ಲಿಟ್‌' ಗೆ "ಥಲ್‌' ಪರದಲ್ಲಿದ್ದಾಗ, ಭಾರದ್ವಾಜ ನಿಯಮದ 
ಪ್ರಕಾರ ವೈಕಲ್ಲಿಕವಾಗಿ “ಇಟ್‌' ಬರುತ್ತದೆ. ಉದಾ- ಚಿಕ್ಷಯಿಥ, ಚಿಕ್ಷೇಥ. 

ಉದಾ- ಚಿಕ್ಷಯಿಥ/ಚಿಕ್ಷೇಥ- ಮಧ್ಯಮಪುರುಷ ಏಕವಚನದಲ್ಲಿ "ಕ್ಷ ಧಾತುವಿನ 
ನಂತರ ಲಿಡಾದೇಶವಾದ "ಸಿಪ್‌(ಸಿ)' ಬಂದು, ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
“ಥಲ್‌(ಥ)' ಆದೇಶ ಬಂದಾಗ, ಧಾತುವಿಗೆ ದ್ವಿತ್ವ ದ ನಂತರ ಹಲಾದಿಶೇಷ ಹಾಗೂ 
ಚುತ್ವ ಮೊದಲಾದವುಗಳನ್ನು ಮಾಡಿದಮೇಲೆ ಚಿಕ್ಷಿ-ಥ ಎಂದಿರುತ್ತದೆ. “ಥ'ಗೆ 
“ಆರ್ಧಧಾತುಕಸ್ಕೇಡ್ಜಲಾದೇಃ” ಎಂಬ ಸೂತ್ರದಿಂದ ಇಡಾಗಮವು ಬಂದು ಚಿಕ್ಷಿ- ಇ-ಥ 
ಎಂದಿರುತ್ತದೆ. “ಸಾರ್ವಧಾತುಕಾರ್ಧಧಾತುಕಯೋಳ” ಎ೦ಬ ಸೂತ್ರದಿಂದ ಧಾತುವಿನ 
ಕೊನೆಯಲ್ಲಿರುವ "ಇ' ಕಾರಕ್ಕೆ ಗುಣ ಬಂದು ಚಿಕ್ಷೇ*ಇ--ಥ ಎಂದಾಗಿ, ನಂತರ 
ಯಾನ್ಹಾದೇಶದಿಂದ ಚಿಕ್ಷಯಿಥ ಎಂಬ ರೂಪವು ಸಿದ್ಧವಾಗುತ್ತದೆ. ಇಟ್‌ ಬಾರದ 
ಪಕ್ಷದಲ್ಲಿ ಚಿಕ್ಷೇಥ ಎಂಬ ರೂಪವು ಸಿದ್ಧವಾಗುತ್ತದೆ. ಮಧ್ಯಮಪುರುಷ ದ್ವಿವಚನದಲ್ಲಿ 
ಅಥುಸ್‌ ಪ್ರತ್ಯಯವುಬ೦ದಾಗ ಅದು ಅಜಾದಿಯಾಗಿರೋಣದರಿಂದ ಇಡಾಗಮಕ್ಕೆ 
ಅವಕಾಶವಿಲ್ಲವಾದ್ದರಿಂದ ಚಿಕ್ಷಿಯಥುಃ ಎಂದು ರೂಪವಾಗುತ್ತದೆ. ಮಧ್ಯಮಪುರುಷ 
ಬಹುವಚನದಲ್ಲಿಯೂ "ಅ' ಪ್ರತ್ಯಯವಿರೋಣದರಿಂದ ಇಡಾಗಮ ಬಾರದೇ ಚಿಕ್ಷಿಯ 
ಎ೦ದು ರೂಪವಾಗುತ್ತದೆ. 

ಉತ್ತಮಪುರುಷ ಏಕವಚನದಲ್ಲಿ ವಲಾದಿ ಪ್ರತ್ಯಯವಿಲ್ಲದ್ದರಿಂದ ಚಿಕ್ಷಾಯ, ಚಿಕ್ಷಯ 
ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಉತ್ತಮಪುರುಷ ದ್ವಿವಚನ-ಬಹುವಚನಗಳಲ್ಲಿ ಥಲ್‌ ಇಲ್ಲದೇ, ವ, ಮ ಗಳೇ 
ಇರೋಣದರಿಂದ ಥಲ್‌ ಗೆ ಸಂಬಂಧಿದಿಸಿದ 3 ಸೂತ್ರಗಳು ಪ್ರವರ್ತವಾಗುವುದಿಲ್ಲ. 
ಹೀಗಾಗಿ ಚಿಕ್ಷಿಯಿವ, ಚಿಕ್ಷಿಯಿಮ, ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಈ ಪ್ರಕೃತ ರೂಪಗಳಲ್ಲಿ “ಏಕಾಚ ಉಪದೇಶೇಇನುದಾತ್ತಾತ್‌” ಎಂಬ ಸೂತ್ರದಿಂದ 
"ಇಟ್‌' ನಿಷೇಧವಾಗಿತ್ತು. ಕ್ರಾದಿ ನಿಯಮದಿಂದ “ಇಟ್‌' ಪ್ರಾಪ್ತವಾಗಿದೆ. 

ರೂಪಗಳು: ಚಿಕ್ಡಾಯ, ಚಿಕ್ಷಿಯತುಃ, ಚಿಕ್ಷಿಯುಃ ಚಿಕ್ಷಯಿಥ/ಚಿಕ್ಷೇಥ, ಚಿಕ್ಷಿಯಥುಃ, 


560 ಲಘುಸಿದ್ಧಾಂತ ಕೌಮುದೀ 


ಚಿಕ್ಷಿಯ। ಚಿಕ್ಷಾಯ/ಚಿಕ್ಷಯ, ಚಿಕ್ಷಯಿವ, ಚಿಕ್ಷಯಿಮ। 

ಲುಟ್‌: ರೂಪಗಳು: ಕ್ಷೇತಾ, ಕ್ಷೇತಾರೌ, ಕ್ಷೇತಾರಃ। ಕ್ಷೇತಾಸಿ, ಕ್ಷೇತಾಸ್ಥಃ, ಕ್ಷೇತಾಸ್ಕ 
ಕ್ಷೇತಾಸ್ಕಿ ಕ್ಷೇತಾಸ್ವಃ, ಕ್ಷೇತಾಸ್ಮಃ। 

ವಿಶೇಷ: ಲುಟ್‌, ಲೃಟ್‌, ಲುಜ್‌, ಲೃಜ್‌ "ಲ್‌' ಕಾರಗಳಲ್ಲಿ ಇಡಾಗಮವು ಬರುವುದಿಲ್ಲ. 
ಕಾರಣ ಊದ್ಯದನ್ವೈಃ... ಎಂಬ ಶ್ಲೋಕದಲ್ಲಿ ಹೇಳಿರುವ ಪ್ರಕಾರ ಯಾವ ಧಾತುವು 
ಉಪದೇಶಾವಸ್ಥೆಯಲ್ಲಿ ಏಕಾಚ್‌ ಆಗಿಯೂ ಅನುದಾತ್ತವಾಗಿಯೂ ಇರುವದೋ ಅದು 
“ಏಕಾಚ ಉಪದೇಶೇಇನುದಾತ್ತಾತ್‌” ಎಂಬ ಸೂತ್ರದಿ೦ದ ಇಡಾಗಮವು ನಿಷೇಧಿಸಲ್ಪಟ್ಟಿದೆ. 

ಲೃಟ್‌: ರೂಪಗಳು: ಕ್ಷೇಷ್ಯತಿ, ಕ್ಷೇಷ್ಯತಃ, ಕ್ಷೇಷ್ಠನ್ನಿ! ಕ್ಷೇಷ್ಯಸಿ, ಕ್ಷೇಷ್ಯಥಃ, ಕ್ಷೇಷ್ಯಥ। 
ಕ್ಷೇಷ್ಯಾಮಿ, ಕ್ಷೇಷ್ಯಾವಃ, ಕ್ಷೇಷ್ಯಾಮಃ। 

ಲೋಟ್‌: ರೂಪಗಳು: ಕ್ಷಯತು/ಕ್ಷಯತಾತ್‌, ಕ್ಷಯತಾಮ್‌, ಕ್ಷಯನ್ನು। ಕ್ಷಯ/ 
ಕ್ಷಯತಾತ್‌, ಕ್ಷಯತಮ್‌, ಕ್ಷಯತ। ಕ್ಷಯಾಣಿ, ಕ್ಷಯಾವ, ಕ್ಷಯಾಮ। 

ಲಜ್‌: ರೂಪಗಳು: ಅಕ್ಷಯತ್‌, ಅಕ್ಷಯತಾಮ್‌, ಅಕ್ಷಯನ್‌। ಅಕ್ಷಯಃ, ಅಕ್ಷಯತಮ್‌, 
ಅಕ್ಷಯತ। ಅಕ್ಷಯಮ್‌, ಅಕ್ಷಯಾವ, ಅಕ್ಷಯಾಮ। 

ವಿಧಿಲಿಜಕೆ: ರೂಪಗಳು: ಕ್ಷಯೇತ್‌, ಕ್ಷಯೇತಾಮ್‌, ಕ್ಷಯೇಯುಃ। ಕ್ಷಯೇಃ, 

ಕ್ಷಯೇತಮ್‌, ಕ್ಷಯೇತ। ಕ್ಷಯೇಯಮ್‌, ಕ್ಷಯೇವ, ಕ್ಷಯೇಮ। 


(ಅಜನ್ತ ಅಂಗಕ್ಕೆ ದೀರ್ಥವನ್ನು ವಿಧಿಸುವ ಸೂತ್ರ) 

ಸೂತ್ರ - 453.ಅಕೃತ್ಸಾರ್ವಧಾತುಕಯೋರ್ದೀರ್ಥಃ (7.4.25) 

ವೃತ್ತಿಃ-ಅಜನ್ನ-ಅಜ್ಗ್ಜಸ್ಯ ದೀರ್ಫಃ ಯಾದೌ ಪ್ರತ್ಯಯೇ, ನ ತು ಕೃತ್‌- 
ಸಾರ್ವಧಾತುಕಯೋಃ ಕ್ಷೀಯಾತ್‌। 

ಪ. ಛೇ, - ಅಕೃತ್‌- ಸಾರ್ವಧಾತುಕಯೋಃ, ದೀರ್ಫಃ 

ಅ. ವ್ಯ- ಇಲ್ಲಿ “ಅಂಗಸ್ಕ” ಎಂಬುದು ಅಧಿಕಾರಸೂತ್ರ “ಅಚಶ್ಚ” ಎ೦ಬ ಪಾರಿಭಾಷಿಕ 
ಸೂತ್ರದಿಂದ “ಅಚಃ' ಎಂಬ ಪದವನ್ನೂ ಇಲ್ಲಿ ಸೇರಿಸಿಕೊಳ್ಳಬೇಕು. “ಅಯಜ್‌ ಯಿ 
ಕ್ವಿತಿ” ಎಂಬ ಸೂತ್ರದಿಂದ “ಯಿ” ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಯಕಾರಾದಿಯಾದ ಪ್ರತ್ಯಯವು ಪರದಲ್ಲಿದ್ದಾಗ, ಅಜನ್ತ ಅಂಗಕ್ಕೆ ದೀರ್ಪವು 
ಬರುತ್ತದೆ. ಆದರೆ "ಕೃತ್‌' ಸಂಜಕ ಮತ್ತು ಸಾರ್ವಧಾತುಕ ಪ್ರತ್ಯಯಗಳ ಪರದಲ್ಲಿದ್ದಾಗ, 
ಅಜನ್ತ ಅಂಗಕ್ಕೆ ದೀರ್ಫವು ಬರುವುದಿಲ್ಲ 

ಆಶೀರ್ಲಿಜ್‌: ಉದಾ- ಕ್ಷೀಯಾತ್‌ - ಪ್ರಥಮಪುರುಷ ಏಕವಚನದಲ್ಲಿ ಆಶೀರರ್ಥದಲ್ಲಿ 
"ಕ್ಷಿ ಧಾತುವಿನ ನಂತರ “ತಿಪ್‌' ಆದೇಶ ಬಂದಮೇಲೆ "ಯಾಸುಟ್‌'(ಯಾಸ್‌)ಆಗಮ 
ಬಂದು ಕ್ಷಿ*ಯಾಸ್‌--ತಿ ಎಂದಿರುತ್ತದೆ. “ಇತಶ್ವ” ಎಂಬ ಸೂತ್ರದಿಂದ "ತಿ' ನಲ್ಲಿಯ 
“ಇ' ಕಾರವು ಲೋಪವಾಗಿ, “ಲಿಜಃ ಸಲೋಪೋತನನ್ಹ್ಯಸ್ಯ” ಎಂಬ ಸೂತ್ರದಿಂದ 
"ಸ್‌' ಕಾರಕ್ಕೆ ಲೋಪ ಬಂದು ಕ್ಷಿ*ಯಾ--ತ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ " ಕ್ಷಿ' 


ತಿಜನ್ತೇ ಛ್ಞಾದಯಃ ಪರಸ್ಕೈಪದಿ ರೂಪಗಳು 561 


ನಲ್ಲಿರುವ “ಇ' ಕಾರಕ್ಕೆ ದೀರ್ಫ ಬಂದು ಕ್ಷೀಯಾತ್‌ ಎ೦ದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಕ್ಷೀಯಾತ್‌, ಕ್ಷೀಯಾಸ್ತಾಮ್‌, ಕ್ಷೀಯಾಸುಃ ಕ್ಷೀಯಾಃ, ಕ್ಷೀಯಾಸ್ತಮ್‌, 
ಕ್ಷೀಯಾಸ್ತ! ಕ್ಷೀಯಾಸಮ್‌, ಕ್ಷೀಯಾಸ್ವ, ಕ್ಷೀಯಾಸ್ಸ 

(ವೃದ್ಧಿಯನ್ನು ವಿಧಿಸುವ ಸೂತ್ರ) 

ಸೂತ್ರ - 484.ಸಿಜಿ ವೃದ್ಧಿಃ ಪರಸ್ಕೈಪದೇಷು (7.2.1) 

ವೃತ್ತಿಃ-ಇಗನ್ತ-ಅಜ್ಗಸ್ಯ ವೃದ್ಧಿಃ ಸ್ಕಾತ್‌ ಪರಸ್ಕೈಪದೇ ಸಿಚಿ। ಅಕ್ಷೈಷೀತ್‌। ಅಕ್ಷೈಷ್ಟಾಮ್‌। 
ಅಕ್ಷೈಷುಃ। ಅಕ್ಷೇಷ್ಯತ್‌! 

ತಪ ಸನ್ತಾಪೇ। 14 ತಪತಿ। ತತಾಪ। ತೇಪತುಃ। ತೇಪುಃ ತೇಪಿಥ। ತತಪ್ಪ! ತಪ್ಪಾ। 
ತಪ್ಪ್ಯತಿ। ತಪತು। ಅತಪತ್‌। ತಪೇತ್‌। ತಪ್ಯಾತ್‌। ಅತಾಪ್ಲೀತ್‌। ಅತಾಪ್ತಾಮ್‌। ಅತಪ್ಪ್ಯತ್‌। 
ಕ್ರಮು ಪಾದವಿಕ್ಷೇಪೇ 15 

ಅ. ವೃ.- “ಅ೦ಗಸ್ಯ” ಎಂಬುದು ಅಧಿಕಾರಸೂತ್ರ “ಇಕೋ ಗುಣವೃದ್ಧೀ” ಎಂಬ 
ಸೂತ್ರದಿಂದ “ಇಕಃ' ಎಂಬ ಪದವು ಅನುವೃತ್ತವಾಗುತ್ತದೆ. “ಅಲೋತನ್ಹ್ಯಸ್ಯ” ಎಂಬ 
ಸೂತ್ರದ ಅರ್ಥವೂ ಇಲ್ಲಿ ಅನ್ವಯಿಸಲಾಗುತ್ತದೆ. 

ಅರ್ಥ- ಪರಸ್ಮೈಪದಗಳಲ್ಲಿ ಇಗನ್ನಾಂಗ ಧಾತುವಿನ ಪರದಲ್ಲಿ "ಸಿಚ್‌' ಇದ್ದಾಗ, ಆ 
ಇಗನ್ತ ಅಂಗಕ್ಕೆ ವೃದ್ಧಿಯು ಬರುತ್ತದೆ. 

ಲುಜ್‌: ಉದಾ- ಅಕ್ಷೈಷೀತ್‌: ಪ್ರಥಮಪುರುಶ ಏಕವಚನದಲ್ಲಿ "ಕ್ಲಿ' ಧಾತುವಿನ 
ಮೇಲೆ ಲಡಾದೇಶವಾದ ತಿಪ್‌ ಬಂದು ಕ್ಷಿತಿ ಎ೦ದಿದ್ದಾಗ, ಧಾತುವಿಗೆ ಅಡಾಗಮ 
ಬಂದು ಅಕ್ಷಿ-ತಿ ಎಂದಿರುತ್ತದೆ. “ತಿ' ನಲ್ಲಿರುವ “ಇ' ಕಾರಕ್ಕೆ “ಇತಶ್ವ” ಎಂಬ ಸೂತ್ರದಿಂದ 
ಲೋಪ ಬಂದು ಅಕ್ಷಿ*ತ್‌ ಎಂದಿರುತ್ತದೆ. ಧಾತುವಿನ ನಂತರ “ಜ್ಲೆ' ಬಂದು ಅದಕ್ಕೆ 
'ಸಿಚ್‌(ಸ್‌)' ಆದೇಶ ಬಂದು ಅಕ್ಷಿ*ಸ್‌--ತ್‌ ಎಂದಿರುತ್ತದೆ. ಈ ಧಾತುವು ಅನಿಟ್‌ 
ಆಗಿರೋಣದರಿಂದ "ಇಟ್‌' ಬರುವುದಿಲ್ಲ ಆದರೆ "ತ್‌' ಎಂಬುದನ್ನು ಅಪೃಕ್ಷವಾಗಿ 
ಸ್ವೀಕಾರ ಮಾಡಿದಾಗ “ಅಸ್ತಿ ಸಿಚೋತಪೃಕ್ಷೇ” ಎಂಬ ಸೂತ್ರದಿಂದ “ಈಟ್‌' ಆಗಮ 
ಬಂದು ಅಕ್ಷಿ*ಸ್‌4ಈ4+ತ್‌ ಎಂದಿರುತ್ತದೆ. ಸಿಚ್‌ ಪರದಲ್ಲಿರೋಣದರಿಂದ ಪ್ರಕೃತ 
ಸೂತ್ರದಿಂದ ಧಾತುವಿನ ಇಗನ್ನಾಂಗ ಧಾತುವಿಗೆ ಅಂದರೆ “ಇ' ಕಾರಕ್ಕೆ ವೃದ್ಧಿ ಬಂದು 
ಅಕ್ಷೈ*ಸ್‌.-ಈತ್‌ ಎಂದಿದ್ದಾಗ "ಸ್‌' ಕಾರಕ್ಕೆ “ಆದೇಶಪ್ರತ್ಯಯಯೋಃ?” ಎಂಬ ಸೂತ್ರದಿಂದ 
ಷತ್ವ ಬಂದು ಅಕ್ಷೈಷೀತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ವಿಶೇಷ: ಪ್ರಕೃತ ಸೂತ್ರದಿಂದ ಬರುವ "ಈಟ್‌' ಆಗಮವು "ತಿಪ್‌' ಮತ್ತು "ಸಿಪ್‌' 
ಪ್ರತ್ಯಯಗಳಿದ್ದಾಗ ಮಾತ್ರ ಬರುತ್ತದೆ. ಕಾರಣ ಬೇರೆ ಕಡೆಗೆ ಅಪ್ಪಕ್ತ ವರ್ಣವು ಇರುವುದಿಲ್ಲ. 

ರೂಪಗಳು: ಅಕ್ಷೈಷೀತ್‌, ಅಕ್ಷೈಷ್ಟಾಮ್‌,ಅಕ್ಷೈಷುಃ। ಅಕ್ಷೈಷೀಃ, ಅಕ್ಷೈಷ್ಣಮ್‌, ಅಕ್ಷೈಷ್ಟ 
ಅಕ್ಷೈಷಮ್‌, ಅಕ್ಷೈಷ್ಟ, ಅಕ್ಷೈಷ್ಠ 

ಲೃಜ್‌: ರೂಪಗಳು : ಅಕ್ಷೇಷ್ಠತ್‌, ಅಕ್ಷೇಷ್ಠತಾಮ್‌, ಅಕ್ಷೇಷ್ಠನ್‌। ಅಕ್ಷೇಷ್ಯಃ, ಅಕ್ಷೇಷ್ಠತಮ್‌, 
ಅಕ್ಷೇಷ್ಯತ। ಅಕ್ಷೇಷ್ಯಮ್‌, ಅಕ್ಷೇಷ್ಯಾವ, ಅಕ್ಷೇಷ್ಯಾಮ। 


562 ಲಘುಸಿದ್ಧಾಂತ ಕೌಮುದೀ 


ಧಾತು 14. ತಪ ಸಂತಾಪೇ - (ತಪಸ್ಸು ಮಾಡುವುದು, ಹೊಳೆಯುವುದು, 
ದುಃಖಿಸುವುದು, ಬಿಸಿ ಮಾಡುವುದು ಇತ್ಯಾದಿ। ಅರ್ಥಗಳುಇವೆ.) ಇದರಲ್ಲಿ "ತಪ್‌ 
ಮಾತ್ರ ಉಳಿಯುತ್ತದೆ. ಇದು ಅನಿಟ್‌ ಆಗಿರೋಣದರಿಂದ "ಥಲ್‌' ಪ್ರತ್ಯಯ ಬಂದಾಗ 
ವೈಕಲ್ಪಿಕವಾಗಿ ಇಡಾಗಮವು ಬರುತ್ತದೆ. 

ಲಟ್‌: ರೂಪಗಳು: ತಪತಿ, ತಪತಃ, ತಪನಿ। ತಪಸಿ, ತಪಥಃ, ತಪಥ। ತಪಾಮಿ, 
ತಪಾವಃ, ತಪಾಮಃ। 

ಲಿಟ್‌: ರೂಪಗಳು:ತತಾಪ, ತೇಪತುಃ, ತೇಪುಃ ತೇಪಿಥ/ತತಪ್ಪ, ತೇಪಥುಃ, ತೇಪ। 
ತತಾಪ/ತತಪ, ತೇಪಿವ, ತೇಪಿಮ। 

ಲುಟ್‌: ರೂಪಗಳು: ತಪ್ಪಾ, ತಪ್ಪಾರೌ, ತಪ್ತಾರಃ॥ ತಪ್ಪಾಸಿ, ತಪ್ಪಾಸ್ಥಃ, ತಪ್ಪಾಸ್ಸ 
ತಪ್ಪಾಸ್ಕಿ ತಪಾಸ್ತಃ, ತಪ್ಪಾಸ್ಕಃ 

ಲೃಟ್‌: ರೂಪಗಳು: ತಪ್ಪ ಕೆ ತಪ್ಪ ಟಿ ತಪ್ಪ ನಿ ತಪ್ಪ py ತಪ್ಪ ನಿ ತಪ್ಪ Fo 
ತಪ್ಪಾ ಮಿ. ತಪ್ಪಾ ಕವಿ ತಪ್ಪಾ ಮಃ 

ಲೋಟ್‌: ರೂಪಗಳು: ತಪತು/ತಪತಾತ್‌, ತಪತಾಮ್‌, ತಪನ್ನು। ತಪ/ತಪತಾತ್‌, 
ತಪತಮ್‌, ತಪತ। ತಪಾನಿ, ತಪಾವ, ತಪಾಮ। 

ಲಜ್‌: ರೂಪಗಳು:ಅತಪತ್‌, ಅತಪತಾಮ್‌, ಅತಪನ್‌। ಅತಪಃ, ಅತಪತಮ್‌, 
ಅತಪತ। ಅತಪಮ್‌, ಅತಪಾವ, ಅತಪಾಮ। 

ವಿಧಿಲಿಜ್‌: ರೂಪಗಳು: ತಪೇತ್‌, ತಪೇತಾಮ್‌, ತಪೇಯುಃ ತಪೇಃ, ತಪೇತಮ್‌, 
ತಪೇತ। ತಪೇಯಮ್‌, ತಪೇವ, ತಪೇಮ। 

ಆಶೀರ್ಲಿಜಕ್‌: ರೂಪಗಳು: ತಪ್ಯಾತ್‌, ತಪ್ಯಾಸ್ತಾಮ್‌, ಹ ತಪ್ಯಾಃ, ತಪ್ಯಾಸ್ತಮ್‌, 
ತಪ್ಯಾಸ್ಟ ತಪ್ಯಾಸಮ್‌, ತಪ್ಯಾಸ್ತ, ತಪ್ಪಾಸ್ಸ 

ಲುಜ್‌್‌: ರೂಪಗಳು: ಅತಾಪ್ಲೀತ್‌, ಅತಾಪ್ತಾಮ್‌, ಅತಾಪ್ಪುಃ। ಅತಾಪ್ಲೀಃ, ಅತಾಪ್ತಮ್‌, 


ಅತಾಪ। ಅತಾಪಮ್‌, ಅತಾಪ , ಅತಾಪ | 
pr ಮಿ ನಿವೆ ನಿ೬ 


ಲೃಜಕ್‌: ರೂಪಗಳು: ಅತಪ್ಲ್ಯತ್‌, ಅತಪ್ಪ್ಯತಾಮ್‌, ಅತಪ್ಪ್ಯನ್‌। ಅತಪ್ಸ್ಯಃ, 
ಅತಪ್ಪ್ಯತಮ್‌, ಅತಪ್ಪ್ಯತಃ ಅತಪ್ಪ್ಯಮ್‌, ಅತಪ್ಸ್ಯಾವ, ಅತಪ್ಸ್ಯಾಮ। 

15. ಕ್ರಮು ಪಾದವಿಕ್ಷೇಪೇ (ಹೆಜ್ಜೆ ಮುಂದಿಡುವುದು/ನಡೆಯುವುದು) ಇದರಲ್ಲಿ 
“ಕ್ರಮ್‌' ಮಾತ್ರ ಉಳಿಯುತ್ತದೆ. ಇದು ಉದಿತ್‌ ಧಾತುವಾಗಿರುವುದರಿಂದ “ಉದಿತೋವಾ” 
ಎಂಬ ಸೂತ್ರವು "ಕೃತ್‌' ಪ್ರಕರಣದಲ್ಲಿ ಕಾಣುತ್ತೇವೆ. ಈ ಧಾತುವು ಸೇಟ್‌ ಆಗಿರುವುದರಿಂದ 
“ಥ' ಮತ್ತು “ತಾಸಿ' ಮೊದಲಾದ ಸ್ಥಳಗಳಲ್ಲಿ ಇಡಾಗಮ(ಇ)ವು ಬರುತ್ತದೆ. 


(ವೈಕಲ್ತಕವಾಗಿ ಶ್ಯನ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ - 485.ವಾ ಭ್ರಾಶ-ಭ್ಲಾಶ-ಭ್ರಮು-ಕ್ರಮು-ಕ್ಷ್ಣಮು-ತ್ರಸಿ-ತ್ರುಟ-ಲಷಃ (3.17೦) 
ವೃತ್ತಿಃ-ಎಭ್ಯಃ ಶ್ಯನ್‌ ವಾ ಕರ್ತರ್ಥೇ ಸಾರ್ವಧಾತುಕೇ ಪರೇ। ಪಕ್ಷೇ ಶಪ್‌। 


ತಿಐನ್ತೇ ಭ್ಹಾದಯಃ ಪರಸ್ಮೈಪದಿ ರೂಪಗಳು 563 


ಅ. ವೃ - “ದಿವಾದಿಭ್ಯಃ ಶ್ಯನ್‌” ಎಂಬ ಸೂತ್ರದಿ೦ದ "ಶ್ಯನ್‌' ಎಂಬ ಪದವೂ, 
“ಸಾರ್ವಧಾತುಕೇ ಯಕ್‌” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' ಎಂಬ ಪದವೂ 
ಮತ್ತು “ಕರ್ತರಿ ಶಪ್‌” ಎಂಬ ಸೂತ್ರದಿಂದ "ಕರ್ತರಿ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಕರ್ತರ್ಥಕವಾದ ಸಾರ್ವಧಾತುಕ ಪ್ರತ್ಯಯವು ಪರದಲ್ಲಿದ್ದಾಗ ಭಾಶ್‌, 
ಭ್ಲಾಶ್‌, ಭ್ರಮ್‌, ಕ್ರಮ್‌, ಕ್ಷಮ್‌, ತಸ್‌, ತ್ರುಟಿ ಮತ್ತು ಲಷ್‌ ಧಾತುಗಳ ನಂತರ 
ವೈಕಲ್ಪಿಕವಾಗಿ “ಶ್ಯನ್‌' ಬರುತ್ತದೆ. 

[ಇಲ್ಲಿ “ವೈಕಲ್ಪಿಕವಾಗಿ' ಎಂದು ಹೇಳಿದ್ದರಿಂದ “ಶಪ್‌(ಅ)' ನ್ನು ಬಾಧಿಸಿ "ಶ್ಯನ್‌(ಯ)” 
ಬರುತ್ತದೆ. "ಶ್ಯನ್‌(ಯ)' ಬಾರದ ಪಕ್ಷದಲ್ಲಿ "ಶಪ್‌(ಅ)' ಪ್ರತ್ಯಯವು ಬರುತ್ತದೆ]. 

ವಿಶೇಷ:- ಭ್ವಾದಿಗಣದಲ್ಲಿ ಸಾಮಾನ್ಯವಾಗಿ "ಶಪ್‌(ಅ)' ಪ್ರತ್ಯಯವೇ ಬರುತ್ತದೆ, 
ದಿವಾದಿಗಣದಲ್ಲಿ "ಶ್ಯನ್‌(ಯ)”' ಮಾತ್ರ ಬರುತ್ತದೆ. ಆದರೆ ಮೇಲೆ ಹೇಳಿದ ಭ್ಹಾದಿಗಣ 
ಧಾತುಗಳಿಗೆ ಕರ್ತ್ರರ್ಥದಲ್ಲಿ “ಶಪ್‌(ಅ)' ಹಾಗೂ ವೈಕಲ್ಲಿಕವಾಗಿ "ಶ್‌ನ್‌(ಯ)' ಪ್ರತ್ಯಯ 
ಬರುತ್ತದೆ. 

(ಕ್ರಮ್‌ ಧಾತುವಿಗೆ ದೀರ್ಥವನ್ನು ವಿಧಿಸುವ ಸೂತ್ರ) 


ಸೂತ್ರ - 456 ಕ್ರಮಃ ಪರಸ್ಥೈಪದೇಷು (7.3.76) 

ವೃತ್ತಿಃ-ಕ್ರಮಃ ದೀರ್ಫಃ ಪರಸ್ಕೈಪದೇ ಶಿತಿ। ಕ್ರಾಮ್ಯತಿ, ಕ್ರಾಮತಿ। ಚಕ್ರಾಮ। ಕ್ರಮಿತಾ। 
ಕ್ರಮಿಷ್ಯತಿ। ಕ್ರಾಮ್ಯತು, ಕ್ರಾಮತು। ಅಕ್ರಾಮ್ಯತ್‌, ಅಕ್ರಾಮತ್‌। ಕ್ರಾಮ್ಯೇತ್‌, ಕ್ರಾಮೇತ್‌,। 
ಕ್ರಮ್ಯಾತ್‌। ಅಕ್ರಮೀತ್‌। ಅಕ್ರಮಿಷ್ಯತ್‌। ಪಾ ಪಾನೇ॥6| 

ಅ. ವೃ.- “ಷ್ಠಿವು-ಕ್ತಮು-ಚಮಾಮ್‌ ಶಿತಿ” ಎಂಬ ಸೂತ್ರದಿಂದ "ಶಿತಿ' ಎಂಬ 
ಪದವೂ, ಮತ್ತು “ಶಮಾಮಷ್ಟಾನಾಂ ದೀರ್ಫಃ ಶನಿ” ಎಂಬ ಸೂತ್ರದಿಂದ "ದೀರ್ಫಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. “ಅ೦ಗಸ್ಕ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ಶಿತ್‌ ಆದ ಪರಸ್ಮೈಪದ ಪ್ರತ್ಯಯವು ಪರದಲ್ಲಿದ್ದಾಗ, "ಕಮ್‌' ಧಾತುವಿನಲ್ಲಿರುವ 
“ಅ' ಕಾರಕ್ಕೆ ದೀರ್ಪವು ಬರುತ್ತದೆ. ಅಂದರೆ-“ಅಚಶ್ನ” ಎಂಬ ಸೂತ್ರದಿಂದ ಅಚಃ 
ಎಂಬ ಪದವು ಅನ್ವಯಿಸೋಣದರಿಂದ "ಕ್ರಮ್‌' ಧಾತುವಿನಲ್ಲಿರುವ "ಕ್‌' ಕಾರೋತ್ತರ 
ಹ್ರಸ್ವ "ಅ' ಕಾರಕ್ಕೆ ದೀರ್ಫ(ಆ)ವು ಆದೇಶವಾಗಿ ಬರುತ್ತದೆ. "ಪರಸ್ಕೈಪದೇಷು' 
ಎ೦ದು ಸೂತ್ರದಲ್ಲಿ ಹೇಳಿರೋಣದರಿಂದ ಪರಸ್ಮೈ ಪದದಲ್ಲಿಯೇ ಹ್ರಸ್ವ "ಅ' ಕಾರಕ್ಕೆ 
ದೀರ್ಫ(ಆ) ವು ಬರುತ್ತದೆ ಎಂದು ತಿಳಿಯಬೇಕು. ಇದೇ ಧಾತುವು ಉಪಸರ್ಗಗಳಿಂದ 
ಕೂಡಿದಾಗ, ಈ ಧಾತುವಿಗೆ ದೀರ್ಪವು ಬರುವುದಿಲ್ಲ ಉದಾ- ಪ್ರಕ್ರಮತೇ, ಆಕ್ರಮತೇ 
ಇಲ್ಲಿ ಉಪಸರ್ಗದ ದೆಸೆಯಿಂದ ಅರ್ಥಭೇದವೂ ಉಂಟಾಗಿದೆ. 

ಲಟ್‌: ಉದಾ- ಕ್ರಾಮ್ಯತಿ- ಪ್ರಥಮಪುರುಷ ಏಕವಚನದಲ್ಲಿ "ಕ್ರಮ್‌' ಧಾತುವಿನ 
ನಂತರ "ಲಟ್‌' "ಲ್‌' ಕಾರಕ್ಕೆ ತಿಪ್‌(ತಿ) ಆದೇಶ ಬಂದು ಕ್ರಮ್‌+ತಿ ಎಂದಿದ್ದಾಗ, 
“ಕರ್ತರಿ ಶಪ್‌” ಎಂಬುದರಿಂದ ಬರಬೇಕಾದ "ಶಪ್‌(ಅ)' ಪ್ರತಯವನ್ನು ಬಾಧಿಸಿ 
“ವಾ ಭ್ರಾಶ-ಭ್ಲಾಶ-ಭ್ರಮು-ಕ್ರಮು-ಕ್ಷಮು-ತ್ರಸಿ- ತ್ರುಟಿ-ಲಷಃ' ಎ೦ಬ ಸೂತ್ರದಿಂದ 


564 ಲಘುಸಿದ್ಧಾಂತ ಕೌಮುದೀ 


ವೈಕಲ್ಪಿಕವಾಗಿ "ಶ್ಯನ್‌'(ಯ) ಬಂದು ಕ್ರಮ್‌--ಯ3ತಿ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
ಧಾತುವಿನ ಹ್ರಸ್ವ "ಅ' ಕಾರಕ್ಕೆ ದೀರ್ಫ ಬಂದು, ಕ್ರಾಮ್‌--ಯ-ತಿ:ಕ್ರಾಮ್ಯತಿ ಎಂದು 
ರೂಪವು ಸಿದ್ಧವಾಗುತ್ತದೆ. “ಶ್ಯನ್‌' ಬಾರದ ಪಕ್ಷದಲ್ಲಿ “ಶಪ್‌(ಅ)' ಪ್ರತ್ಯಯವೇ ಬಂದು 
ಕ್ರಾಮತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು- 1. (ಶೈನ್‌ ಬಂದ ಪಕ್ಷದಲ್ಲಿ)- ಕ್ರಾಮ್ಯತಿ, ಕ್ರಾಮ್ಯತಃ, ಕ್ರಾಮ್ಯ 
ಕ್ರಾಮ್ಯಸಿ, ಕ್ರಾಮ್ಯಥಃ, ಕ್ರಾಮ್ಯಥ। ಕ್ರಾಮ್ಯಾಮಿ, ಕ್ರಾಮ್ಯಾವಃ, ಕ್ರಾಮ್ಯಾಮಃ। 

2. “ಶಪ್‌' ಬಂದ ಪಕ್ಷದಲ್ಲಿ - ಕ್ರಾಮತಿ, ಕ್ರಾಮತಃ, ಕ್ರಾಮನಿ। ಕ್ರಾಮಸಿ, ಕ್ರಾಮಥಃ, 
ಕ್ರಾಮಥ। ಕ್ರಾಮಾಮಿ, ಕ್ರಾಮಾವಃ, ಕ್ರಾ ಮಾಮಃ। 

ಲಿಟ್‌: ರೂಪಗಳು: ಚಕ್ರಾಮ, ಚಕ್ರಮತುಃ, ಚಕ್ರಮುಃ ಚಕ್ರಮಿಥ, ಚಕ್ರಮಥುಃ, 
ಚಕ್ರಮ। ಚಕ್ರಾಮ/ಚಕ್ರಮ, ಚಕ್ರಮಿವ, ಚಕ್ರಮಿಮ। 
 ಲುಟ್‌: ರೂಪಗಳು: ಕ್ರಮಿತಾ, ಕ್ರಮಿತಾರ್‌ೌ, ಕ್ರಮಿತಾರಃ ಕ್ರಮಿತಾಸಿ, ಕ್ರಮಿತಾಸ್ಥಃ, 
ಕ್ರಮಿತಾಸ್ಸ। ಕಮಿತಾಸ್ಕಿ ಕ್ರಮಿತಾಸ್ಪಃ, ಕ್ರಮಿತಾಸ್ಮಃ। 

ಲೃಟ್‌: ರೂಪಗಳು: ಕ್ರಮಿಷ್ಯತಿ, ಕ್ರಮಿಷ್ಯತಃ, ಕ್ರಮಿಷ್ಯನ್ನಿ! ಕ್ರಮಿಷ್ಯಸಿ, ಕ್ರಮಿಷ್ಯಥಃ, 
ಕ್ರಮಿಷ್ಯಥ। ಕ್ರಮಿಷ್ಯಾಮಿ, ಕ್ರಮಿಷ್ಯಾವಃ, ಕ್ರಮಿಷ್ಯಾಮಃ। 

ಲೋಟ್‌: ರೂಪಗಳು: 1. (ಶ್ಯನ್‌ ಬಂದ ಪಕ್ಷದಲ್ಲಿ)- ಕ್ರಾಮ್ಯತು;ಸ್ರಾಮ್ಯತಾತ್‌, 
ಕ್ರಾಮ್ಯತಾಮ್‌, ಕ್ರಾಮ್ಯನ್ತು ಕ್ರಾಮ್ಯ/ಸ್ರಾಮ್ಯತಾತ್‌, ಕ್ರಾಮ್ಯತಮ್‌, ಕ್ರಾಮ್ಯತ। ಕ್ರಾಮ್ಯಾನಿ, 
ಕ್ರಾಮ್ಯಾವ, ಕ್ರಾಮ್ಯಾಮ। 

2. "ಶಪ್‌(ಅ)' ಬಂದ ಪಕ್ಷದಲ್ಲಿ- ಕ್ರಾಮತು;/ಕ್ರಾಮತಾತ್‌, ಕ್ರಾಮತಾಮ್‌, ಕ್ರಾಮನ್ನು। 
ಕ್ರಾಮ/ಕ್ರಾಮತಾತ್‌, ಕ್ರಾಮತಮ್‌, ಕ್ರಾಮತ। ಕ್ರಾಮಾನಿ, ಕ್ರಾಮಾವ, ಕ್ರಾಮಾಮ। 

ಲಜ್‌: ರೂಪಗಳು: 1. (ಶೈನ್‌ ಬಂದ ಪಕ್ಷದಲ್ಲಿ)- ಅಕ್ರಾಮ್ಯತ್‌, ಅಕ್ರಾಮ್ಯತಾಮ್‌, 
ಅಕ್ರಾಮ್ಯನ್‌। ಅಕ್ರಾಮ್ಯಃ, ಅಕ್ರಾಮ್ಯತಮ್‌, ಅಕ್ರಾಮ್ಯತ। ಅಕ್ರಾಮ್ಯಮ್‌, ಅಕ್ರಾಮ್ಯಾವ, 
ಅಕ್ರಾಮ್ಯಾಮ। 

2. “ಶಪ್‌(ಅ)” ಬಂದ ಪಕ್ಷದಲ್ಲಿ- ಅಕ್ರಾಮತ್‌, ಅಕ್ರಾಮತಾಮ್‌, ಅಕ್ರಾಮನ್‌। 
ಅಕ್ರಾಮಃ, ಅಕ್ರಾಮತಮ್‌, ಅಕ್ರಾಮತ। ಅಕ್ರಾಮಮ್‌, ಅಕ್ರಾಮಾವ, ಅಕ್ರಾಮಾಮ। 

ವಿಧಿಲಿಜಕ್‌: ರೂಪಗಳು: 1. (ಶನ್‌ ಬಂದ ಪಕ್ಷದಲ್ಲಿ)- ಕ್ರಾಮ್ಯೇತ್‌, ಕ್ರಾಮ್ಯೇತಾಮ್‌, 
ಕ್ರಾಮ್ಯೇಯು॥ ಕ್ರಾಮ್ಯೇಃ, ಕ್ರಾಮ್ಯೇತಮ್‌, ಕ್ರಾಮ್ಯೇತ। ಕ್ರಾಮ್ಯೇಯಮ್‌, ಕ್ರಾಮ್ಯೇವ, 
ಕ್ರಾಮ್ಯೇಮ। 

2. “ಶಪ್‌(ಅ)' ಬಂದ ಪಕ್ಷದಲ್ಲಿ- ಕ್ರಾಮೇತ್‌, ಕ್ರಾಮೇತಾಮ್‌, ಕ್ರಾಮೇಯುಃ 
ಕ್ರಾಮೇಃ, ಕ್ರಾಮೇತಮ್‌, ಕ್ರಾಮೇತ। ಕ್ರಾಮೇಯಮ್‌, ಕ್ರಾಮೇವ, ಕ್ರಾಮೇಮ। 

ಆಶೀರ್ಲಿಜಕ: ರೂಪಗಳು: ಕ್ರಮ್ಯಾತ್‌, ಕ್ರಮ್ಯಾಸ್ತಾಮ್‌, ಕ್ರಮ್ಯಾಸುಃ। ಕ್ರಮ್ಯಾಃ, 
ಕ್ರಮ್ಯಾಸ್ತಮ್‌, ಕ್ರಮ್ಯಾಸ್ತ! ಕ್ರಮ್ಯಾಸಮ್‌, ಕ್ರಮ್ಯಾಸ್ತ, ಕಮ್ಯಾಸ್ನಃ 


ಓಲ 


ತಿಣನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 565 


ಲುಜಕ್‌; "ಕ್ರಮ್‌' ಧಾತುವಿಗೆ ಅಡಾಗಮ ಬಂದು ಪ್ರಥಮಪುರುಷ ಏಕವಚನದಲ್ಲಿ 
ಅಕ್ರಮ್‌.-ಈತ್‌ ಎಂದಿದ್ದಾಗ, ಹಿಂದಿನ "ಲುಜ್‌' "ಲ್‌' ಕಾರಗಳಲ್ಲಿ ಬಂದಂತೆ 'ಜಿ' 
ಬಂದು ಅದಕ್ಕೆ “ಸಿಚ್‌(ಸ್‌)' ಆದೇಶ ಬಂದು, "ಸ್‌' ಕಾರಕ್ಕೆ ಇಡಾಗಮ ಬಂದು 
ಅಕ್ರಮ್‌ ಇಸ್‌4ಈತ್‌ ಎಂದಿದ್ದಾಗ, “ಇಟ ಈಟಿ” ಎಂಬುದರಿಂದ "ಸ್‌ ಕಾರಕ್ಕೆ 
ಲೋಪ ಬಂದು ಅಕ್ರಮ್‌ ಇ. ಈತ್‌ ಎ೦ದಿದ್ದಾಗ, ಹ್ರಸ್ವ-ದೀರ್ಫ "ಇ 
ಕಾರಗಳಿಗೆ ಸವರ್ಣದೀರ್ಫ ಬಂದು ಅಕ್ರಮೀತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ವಿಶೇಷ: ಇಲ್ಲಿ “ವದ-ವ್ರಜ ಹಲನ್ನಸ್ಕಾಚಃ” ಎಂಬ ಸೂತ್ರದಿಂದ ಬರಬೇಕಾದ 
ವೃದ್ಧಿಯು “ನೇಟಿ” ಎಂಬುದರಿಂದ ನಿಷೇಧವಾಯಿತು. ಆ ನಿಷೇಧವನ್ನು “ಅತೋ 
ಹಲಾದೇಃ” ಎಂಬ ಸೂತ್ರವು ಬಾಧಿಸಿ ಇಡಾಗಮವು ವೈಕಲ್ಲಿಕವಾಗಿ ಬರಬೇಕಾಗಿತ್ತು. 
ಧಾತುವು "ಮ್‌' ಕಾರಾನ್ತವಾಗಿರೋಣದರಿಂದ ಅದನ್ನು ಬಾಧಿಸಿ “ಹ್ಯನ್ನ-ಕ್ಷಣ-ಶ್ಚಸ- 
ಜಾಗ್ರ್‌-ನಿ- ಶ್ವೇದಿತಾಮ್‌” ಎಂಬ ಸೂತ್ರದಿಂದ ನಿಷೇಧಿಸಲಾಗಿದೆ ಎಂದು ತಿಳಿಯಬೇಕು. 

ರೂಪಗಳು: ಅಕ್ರಮೀತ್‌, ಅಕ್ರಮಿಷ್ಟಾಮ್‌, ಅಕ್ರಮಿಷುಃ। ಅಕ್ರಮೀಃ, ಅಕ್ರಮಿಷ್ಟಮ್‌. 
ಅಕ್ರಮಿಷ್ಟ ಅಕ್ರಮಿಷಮ್‌, ಅಕ್ರಮಿಷ್ಟ, ಅಕ್ರಮಿಷ್ಠ 

ಲೃಜಕ್‌: ರೂಪಗಳು: ಅಕ್ರಮಿಷ್ಯತ್‌, ಅಕ್ರಮಿಷ್ಯತಾಮ್‌, ಅಕ್ರಮಿಷ್ಯನ್‌। ಅಕ್ರಮಿಷ್ಯಃ, 
ಅಕ್ರಮಿಷ್ಯತಮ್‌, ಅಕ್ರಮಿಷ್ಯತ। ಅಕ್ರಮಿಷ್ಯಮ್‌, ಅಕ್ರಮಿಷ್ಯಾವ, ಅಕ್ರಮಿಷ್ಯಾಮ। 

16. ಪಾ ಪಾನೇ(ಕುಡಿಯುವುದು) - ಈ ಧಾತುವು ಅನಿಟ್‌ ಆಗಿದೆ. 


(ಪಾ ಮೊದಲಾದ ಧಾತುಗಳಿಗೆ "ಪಿಬ' ಮೊದಲಾದ ಆದೇಶ ವಿಧಿಸುವ ಸೂತ್ರ) 
ಸೂತ್ರ - 487.ಪಾ-ಫ್ರಾ-ಧ್ಮಾ-ಸ್ಥಾ-ಮ್ನಾ-ದಾಣ್‌-ದೃಶ್ಯರ್ತಿ-ಸರ್ತಿ-ಶದ್‌-ಸದಾಂ- 
ಪಿಬ-ಜಿಫ್ರ-ಧಮ-ತಿಷ್ಠ-ಮನ-ಯಚ್ಛ- ಪಶ್ಯಚಣ್ಣ-ಧೌ-ಶೀಯ-ಸೀದಾಃ (7.3.78) 
ವೃತ್ತಿಃ-ಪಾದೀನಾಂ ಪಿಬಾದಯಃ ಸ್ಕುಃ ಇತ್‌ ಸ೦ಜ್ಯಕ। ಶಕಾರಾದೌ ಪ್ರತ್ಯಯೇ 
ಪರೇ। ಪಿಬಾದೇಶಃ ಅದನ್ನಃ ತೇನ ನ ಗುಣಃ ಪಿಬತಿ! 
ಪ. ಛೇ. - ಪಾ-ಫ್ರಾ-ಧ್ಮಾ-ಸ್ಥಾ-ಮ್ಮಾ-ದಾಣ್‌-ದೃಶಿ-ಅರ್ತಿ-ಸರ್ತಿ-ಶದ್‌-ಸದಾಂ, 
ಪಿಬ-ಜಿಪು-ಧಮ-ತಿಷ್ಠ-ಮನ-ಯಚ್ಛ- ಪಶ್ಯ-ಯಚ್ಛ-ಧೌ-ಶೀಯ-ಸೀದಾಃಿ 
ಅ. ವೃ. - “ಸ್ವಿವು-ಕ್ಷಮು-ಚಮಾಂ ಶಿತಿ” ಎಂಬ ಸೂತ್ರದಿಂದ "ಶಿತಿ' ಎಂಬ 
ಪದವು ಅನುವೃತ್ತವಾಗುತ್ತದೆ. 
ಅರ್ಥ-“ಇತ್‌' ಸಂಜ್ಞೆಯುಳ್ಳ “ಶ್‌' ಕಾರ ಮೊದಲಾದ ಪ್ರತ್ಯಯಗಳು ಪರದಲ್ಲಿದ್ದಾಗ, 
ಪಾ-ಫ್ರಾ ಮೊದಲಾದ ಧಾತುಗಳಿಗೆ ಪಿಬ, ಜಿಪ್ರ ಮೊದಲಾದವು ಕ್ರ "ಸಮವಾಗಿ ಆದೇಶಗಳಾಗಿ 
ಬರುತ್ತವೆ. ತಿಜನ್ನ ಪ್ರಕರಣದಲ್ಲಿ ಶಪ್‌, ಶ್ಯನ್‌, ಶ, ಮೊದಲಾದವು ಮತ್ತು ಕೃದನ್ತ 
ಪ್ರಕರಣದಲ್ಲಿ ಶತೃ, ಶಾನಚ್‌, 'ಖಶ್‌ ಮೊದಲಾದ ಪ್ರತ್ಯಯಗಳು “ಶಿತ್‌' ಗಳಾಗಿವೆ. 
ಇಂತಹ ಪ್ರತ್ಯಯಗಳು ಪರದಲ್ಲಿದ್ದಾಗ, ಪಾ-ಪ್ರಾ ಮೊದಲಾದ ಧಾತುಗಳಿಗೆ ಕ್ರಮವಾಗಿ 
ಪಿಬ, ಜಿಫ್‌ ಮೊದಲಾದವು. ಆದೇಶಗಳಾಗಿ ಬರುತ್ತವೆ. ಇಲ್ಲಿ ಎಲ್ಲ ಆದೇಶಗಳು 


566 ಲಘುಸಿದ್ಧಾಂತ ಕೌಮುದೀ 


ಸರ್ವಾದೇಶಗಳಾಗಿ ಬರುತ್ತವೆ. ಆದರೆ- ಆರ್ಧಧಾತುಕ "ಲ್‌' ಕಾರಗಳಲ್ಲಿ ಈ ಆದೇಶಗಳು 
ಬರುವುದಿಲ್ಲ. 

ವಿಶೇಷ: ಆರ್ಧಧಾತುಕ "ಲ್‌' ಕಾರಗಳಲ್ಲಿ "ಶಿತ್‌' ಆದ ವಿಕರಣಪ್ರತ್ಯಯಗಳೇ 
ಬರುವುದಿಲ್ಲ. ಆದ್ದರಿಂದ ಈ ಮೇಲಿನ ಆದೇಶಗಳು ಬರುವುದಿಲ್ಲ. "ಪಬ' ಮೊದಲಾದ 
ಆದೇಶಗಳು ಅದನ್ನವಾಗಿವೆ. ಹಲನ್ತವಾದ ಆದೇಶಗಳಾಗಿದ್ದರೆ “ಪುಗನ್ತ ಲಘೂಪದಸ್ಯ 
ಚ” ಎಂಬ ಸೂತ್ರದಿಂದ ಗುಣ ಬಂದು ಪೇಬತಿ ಮೊದಲಾದ ಅನಿಷ್ಟರೂಪಗಳು 
ಉಂಟಾಗುತ್ತಿದ್ದವು. ಅದುದರಿಂದ ಎಲ್ಲ ಧಾತುಗಳು ಅದನ್ನಗಳಾಗಿಯೇ ಇವೆ. 


ಸ್ಥಾನಿಯ ರೂಪದಲ್ಲಿರುವ ಧಾತುಗಳಿಗೆ ಬರುವ ಆದೇಶಗಳು ಈ ಕೆಳಗಿನಂತಿವೆ 

ಸ್ಥಾನೀ -ಪಾಘ್ರಾಧ್ಮಾಸ್ಥಾಮ್ನ್ಮಾದಾಣ್‌ದೃಶ್‌ ಯ ಸೃ ಶದ್‌ ಸದ್‌। (ಅರ್ತಿ) (ಸರ್ತಿ) 

ಆದೇಶ-ಪಿಬಜಿಪ್ರಧಮತಿಷ್ಯಮನಯಚ್ಛಪಶ್ಯ ಯಚ್ಛ ಧೌ ಶೀಯ ಸೀದ! 

ಲಟ್‌: ಉದಾ- ಪಿಬತಿ - ಪ್ರಥಮಪುರುಷ ಏಕವಚನದಲ್ಲಿ “ಪಾ(ಪಾನೇ)' ಧಾತುವಿನ 
ನಂತರ ಲಡಾದೇಶವಾದ "ತಿಪ್‌' ಬಂದು ಪಾ-ತಿ(ತಿಪ್‌) ಎ೦ದಿದ್ದಾಗ, “ಸಾರ್ವಧಾತುಕ- 
ಸಂಜ್ಞೆ ಬಂದು “ಕರ್ತರಿ ಶಪ್‌” ಎಂಬ ಸೂತ್ರದಿಂದ ಧಾತುವಿನ ನಂತರ "ಶಪ್‌(ಅ)' 
ವಿಕರಣ ಪ್ರತ್ಯಯವು ಬಂದು ಪಾ. ಅ-ತಿ ಎಂದಿರುತ್ತದೆ. ಧಾತುವಿನ ಪರದಲ್ಲಿ "ಶಿತ್‌ 
ಆದ "ಶಪ್‌' ಪ್ರತ್ಯಯವು ಇರೋಣದರಿಂದ, ಪ್ರಕೃತ ಸೂತ್ರದಿಂದ "“ಪಾ' ಧಾತುವಿಗೆ 
"ಪಿಬ' ಎಂಬುದು ಸರ್ವಾದೇಶವಾಗಿ ಬರುತ್ತದೆ. ಆಗ ಪಿಬ* ಅತಿ ಎಂದಿರುತ್ತದೆ. 
ಹಿಬ--ಅ ಎಂಬಲ್ಲಿ ಇರುವ ಎರಡು "ಅ' ಕಾರಗಳಿಗೆ "ಸವರ್ಣದೀರ್ಪ ಬಾರದೇ' 
“ಅತೋ ಗುಣೇ” ಎಂಬುದರಿಂದ ಪರರೂಪದ ಗುಣಾಕ್ಷರಿ (ಅ) ಬಂದು, 
ಪಿಬ+ತಿ-ಪಿಬತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಪಿಬತಿ. ಪಿಬತಃ, ಪಿಬನ್ನಿ! ಪಿಬಸಿ, ಪಿಬಥಃ, ಪಿಬಥ। ಪಿಬಾಮಿ, 
ಪಿಬಾವಃ, ಪಿಬಾಮಃ 

(ಈ ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ - 488.ಆತ ಔ ಣಲಃ (7.1.34) 

ವೃತ್ತಿಃ-ಆದನ್ತ್ನಾತ್‌ ಧಾತೋಃ ಣಲ ಔಕಾರಾದೇಶಃ ಸ್ಯಾತ್‌। ಪಪೌ। 

ಪ. ಛೇ. - ಆತಃ, ಔ, ಣಲಃ। 

ಅರ್ಥ- “ಆ” ಕಾರಾನ್ತ ಧಾತುವಿನ ನಂತರ ಇರುವ "ಲಿಟ್‌' "ಲ್‌' ಕಾರದ ಆದೇಶವಾದ 
"ತಿಪ್‌' ಗೆ ಬಂದ “ಣಲ್‌(ಅ)' ಆದೇಶಕ್ಕೆ "ಔ' ಕಾರವು ಆದೇಶವಾಗಿ ಬರುತ್ತದೆ. 

ಲಿಟ್‌: ಉದಾ: ಪಪೌ- ಪ್ರಥಮಪುರುಷ ಏಕವಚನದಲ್ಲಿ "ಪಾ' ಧಾತುವಿನ ನಂತರ 
ಲಿಡಾದೆಶವಾದ “ತಿಪ್‌' ಗೆ "ಣಲ್‌(ಅ)' ಬಂದು, ಪಾ*ಅ ಎಂದಿರುತ್ತದೆ. ಇದು 
ಆರ್ಧಧಾತುಕವಾಗಿರೋಣದರಿಂದ ವಿಕರಣ ಪ್ರತ್ಯಯವು ಬರುವುದಿಲ್ಲ. ಆದ್ದರಿಂದ 
"ಶಿತ್‌' ಗೆ ಅವಕಾಶವಿರುವುದಿಲ್ಲ. ಪ್ರಕೃತ ಸೂತ್ರದಿಂದ "ಇಲ್‌(ಅ)' ಗೆ %' ಕಾರವು 
ಆದೇಶವಾಗಿ ಬಂದು ಪಾ. ಔ ಎಂದಿರುತ್ತದೆ. ನಂತರ ಧಾತುವಿಗೆ ದ್ವಿತ್ವ ಬಂದು, ಪಾ 


ತಿಣನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 567 


ಪಾ..ಔ ಎಂದಿದ್ದಾಗ, ಅಭ್ಯಾಸದಲ್ಲಿ ಆದಿ ಹಲ್‌ ಒಂದೇ ಇರೋಣದರಿಂದ 
ಹಲಾದಿಶೇಷಕ್ಕೆ ಅವಕಾಶವಿರುವುದಿಲ್ಲ. ಈಗ “ಹ್ರಸ್ತ್ರ” ಎಂಬ ಸೂತ್ರದಿಂದ ಅಭ್ಯಾಸದಲ್ಲಿರುವ 
ಪಾ ನಲ್ಲಿರುವ "ಆ' ಕಾರಕ್ಕೆ ಹ್ರಸ್ವ "ಅ' ಕಾರವು ಆದೇಶವಾಗಿ ಬಂದು, ಪ ಪಾ. ಔ 
ಎಂದಿರುತ್ತದೆ. ವೃದ್ಧಿ ಸಂಧಿಯಿಂದ ಪಪೌ ಎಂದು ರೂಪವಾಗುತ್ತದೆ. 
((ಆ' ಕಾರಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ - 4589.ಆತೋ ಲೋಪ ಇಟ ಚ (6.4.64) 

ವೃತ್ತಿಃ-ಅಜಾದ್ಯೋಃ ಆರ್ಧಧಾತುಕಯೋಃ ಕ್ವಿತ್‌ ಇಟೋಃ ಪರಯೋಃ ಆತೋ 
ಲೋಪಃ ಪಪತುಃ। ಪಪುಃ ಪಪಿಥ, ಪಪಾಥ। ಪಪಥುಃ। ಪಪ। ಪಪೌ। ಪಪಿವ। ಪಪಿಮ। 
ಪಾತಾ। ಪಾಸ್ಯತಿ। ಪಿಬತು। ಅಪಿಬತ್‌। ಪಿಬೇತ್‌। 

ಪ. ಛೇ. - ಆತಃ, ಲೋಪಃ, ಇಟಿ, ಚ। 

ಅ.ವೃ.-“ಆರ್ಧಧಾತುಕೇ” ಎಂಬುದು ಇಲ್ಲಿ ಅಧಿಕಾರ ಸೂತ್ರವಾಗಿದೆ. 
“ದೀಜೋಯಡಚಿ ಕ್ವಿತಿ” ಎಂಬ ಸೂತ್ರದಿಂದ "ಕ್ಥಿತಿ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಅಜಾದಿಯಾದ ಆರ್ಧಧಾತುಕ *ತ್‌' "ಜಿತ್‌' ಪ್ರತ್ಯಯ ಮತ್ತು ಆರ್ಧಧಾತುಕ 
"ಇಟ್‌' ಆಗಮವು ಪರದಲ್ಲಿದ್ದಾಗ, "ಆ' ಕಾರಕ್ಕೆ ಲೋಪವು ಬರುತ್ತದೆ. 

ಉದಾ-ಪಪತುಃ- ಪ್ರಥಮಪುರುಷ ದ್ವಿವಚನದಲ್ಲಿ “ಪಾ' ಧಾತುವಿನ ಮೇಲೆ 
ಲಿಡಾದೇಶವಾದ “ತಸ್‌' ಬಂದು ಅದಕ್ಕೆ "ಅತುಸ್‌' ಆದೇಶ ಬಂದು “ಲಿಟ್‌ ಚ” ಎಂಬ 
ಸೂತ್ರದಿಂದ ಆರ್ಧಧಾತುಕ ಸಂಜ್ಞೆ ಬಂದು ಪಾ4ಅತುಸ್‌ ಎಂದಿದ್ದಾಗ, ಧಾತುವಿಗೆ 
ದ್ವಿತ್ವ ಬಂದು ಪಾ ಪಾ*ಅತುಸ್‌ ಎಂದಿದ್ದಾಗ, ಅಭ್ಯಾಸದ "ಪಾ' ನಲ್ಲಿರುವ “ಆ' ಕಾರಕ್ಕೆ 
“ಹಸ್ಟ” ಎಂಬ ಸೂತ್ರದಿಂದ "ಅ' ಕಾರ ಬಂದು ಪ ಪಾ4ಅತುಸ್‌ ಎಂದಿದ್ದಾಗ, 
ಅಜಾದಿ ಆರ್ಧಧಾತುಕವು ಪರದಲ್ಲಿರೋಣದರಿಂದ ಪ್ರಕೃತ ಸೂತ್ರದಿಂದ ಅನಭ್ಯಾಸ 
“ಪಾ” ದಲ್ಲಿರುವ “ಆ' ಕಾರಕ್ಕೆ ಲೋಪ ಬಂದು ಪ ಪ್‌. ಅತುಸ್‌ ಎಂದಿದ್ದಾಗ, ರುತ್ವ- 
ವಿಸರ್ಗಗಳಿಂದ ಪಪತುಃ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಇದೇ ರೀತಿಯಲ್ಲಿ ಪ್ರಥಮಪುರುಷ ಬಹುವಚನದಲ್ಲಿ "ಉಸ್‌' ಪ್ರತ್ಯಯವನ್ನು 
ಸೇರಿಸಿದಾಗ ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಪಪುಃ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಪಪಿಥ/ಪಪಾಥ - ಮಧ್ಯಮಪುರುಷ ಏಕವಚನದಲ್ಲಿ "ಪಾ' ಧಾತುವಿನ 
ನಂತರ ಲಿಡಾದೇಶವಾದ "ಸಿಪ್‌' ಬಂದು ಅದಕ್ಕೆ 'ಥಲ್‌(ಥ)' ಬಂದು, ಧಾತುವಿಗೆ ದ್ವಿತ್ವ 
ಬಂದ ನಂತರ ಪಾ ಪಾ*ಥ ಎಂದಿದ್ದಾಗ, “ಹ್ರಸ್ವ” ಎಂಬ ಸೂತ್ರದಿಂದ ಅಭ್ಯಾಸದ 

"ಟ್ರ ಕಾರಕ್ಕೆ ಹ್ರಸ್ವ(ಅ)ವು ಬಂದು ಪಪಾ*ಥ ಎಂದಿರುತ್ತದೆ. 
“ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎಂಬ ಸೂತ್ರದಿಂದ “ಇಟ್‌' ಪ್ರಾಪ್ತವಾಗಿತ್ತು. ಅದಕ್ಕೆ 
“ಕಾಚ ಉಪದೇಶೇತನುದಾತಾತ್‌” ಎಂಬ ಸೂತ್ರದಿಂದ "ಇಟ್‌' ನಿಷೇಧವು ಪ್ರಾಪ್ತವಾಗಿತ್ತು 
ಅದನ್ನೂ ಬಾಧಿಸಿ “ಯತೋ ಭಾರದ್ದಾಜಸ್ಮ” ಎಂಬ ಸೂತ್ರದಿಂದ ವೈಕಲ್ಲಿಕವಾಗಿ 
ಇಡಾಗಮವು ಬರುತ್ತದೆ. ಇಡಾಗಮ ಬಂದ ಪಕ್ಷದಲ್ಲಿ ಪಕೃತ ಸೂತ್ರದಿಂದ ಅನಭ್ಯಾಸದ 


ಟ್‌ 


568 ಲಘುಸಿದ್ಧಾ೦ತ ಕೌಮುದೀ 


“ಆ' ಕಾರಕ್ಕೆ ಲೋಪ ಬಂದು ಪ ಪ್‌4ಇ+ಥ=ಪಪಿಥ ಎಂಬ ರೂಪವು ಸಿದ್ಧವಾಗುತ್ತದೆ. 
ಇಡಾಗಮ ಬಾರದ ಪಕ್ಷದಲ್ಲಿ ಪಪಾಥ ಎಂಬ ವೈಕಲ್ಲಿಕ ರೂಪವು ಸಿದ್ಧವಾಗುತ್ತದೆ. 

ಉದಾ- ಪಪಥುಃ, ಪಪ- ಮಧ್ಯಮಪುರುಷ ದ್ವಿವಚನ-ಬಹುವಚನಗಳಲ್ಲಿ 
(ಕ್ರಮವಾಗಿ)ಧಾತುವಿನ ನಂತರ ಲಿಡಾದೇಶವಾದ “ಥಸ್‌' ಮತ್ತು "ಥ' ಗಳು ಬಂದು 
ಅವುಗಳ ಸ್ಥಾನದಲ್ಲಿ ಕ್ರಮವಾಗಿ “ಅತುಸ್‌' ಮತ್ತು "ಅ' ಗಳು ಆದೇಶವಾಗಿ ಬಂದು 
ಧಾತುವಿಗೆ ದ್ವಿತ್ವ ಬಂದು, ಪಾ ಪಾ+ಅಥುಸ್‌, ಮತ್ತು ಪಾ ಪಾ. ಥ ಎಂದಿದ್ದಾಗ, 
ಅಭ್ಯಾಸದ “ಆ' ಕಾರಕ್ಕೆ “ಹಸ್ತ” ಎಂಬುದರಿಂದ ಹ್ರಸ್ವ "ಅ' ಕಾರ ಬಂದು, ಪ 
ಪಾ. ಅಥುಸ್‌, ಮತ್ತು ಪ ಪಾ. ಥ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಅನಭ್ಯಾಸದ “ಆ' 
ಕಾರಕ್ಕೆ ಲೋಪ ಬಂದು, ಪ ಪ್‌. ಅಥುಸ್‌, ಮತ್ತು ಪ ಪ್‌.ಥ ಎ೦ದಿದ್ದಾಗ, ಎರಡು 
“ಅ” ಕಾರಗಳಿಗೆ ಪರರೂಪ ಬಂದು ಪಪಥುಸ್‌ ಎಂದಾಗಿ ನಂತರ ರುತ್ವ- ವಿಸರ್ಗಗಳಿಂದ 
ಪಪಥುಃ ಎಂಬ ರೂಪವೂ ಮತ್ತು ಪಪ ಎಂಬ ಬಹುವಚನದ ರೂಪವೂ 
ಸಿದ್ಧವಾಗುತ್ತವೆ. 

ಉದಾ - ಪಪೌ-ಉತ್ತಮಪುರುಷ ಏಕವಚನದಲ್ಲಿ ಪ್ರಥಮಪುರುಷ 
ಏಕವಚನದಲ್ಲಿಯಂತೆ "ಇಲ್‌(ಅ)' ಪ್ರತ್ಯಯವು ಬರೋಣದರಿಂದ ಪ್ರಥಮಪುರುಷ 
ಏಕವಚನದಲ್ಲಿಯಂತೆ ಪಪೌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಪಪಿವ, ಪಪಿಮ-ಉತ್ತಮಪುರುಷ ದ್ವಿವಚನ ಮತ್ತು ಬಹುವಚನಗಳಲ್ಲಿ 
“ಪಾ' ಧಾತುವಿನ ನಂತರ ಲಿಡಾದೇಶವಾದ “ವಸ್‌' "ಮಸ್‌' ಗಳು ಬಂದು ಧಾತುವಿಗೆ 
ದ್ವಿತ್ವ ಬಂದನಂತರ ಪಾ ಪಾ+ವಸ್‌, ಮತ್ತು ಪಾ ಪಾ4ಮಸ್‌ ಎಂದಿದ್ದಾಗ, “ಹ್ರಸ್ವಃ” 
ಎಂಬ ಸೂತ್ರದಿಂದ ಅಭ್ಯಾಸದ “ಆ' ಕಾರಕ್ಕೆ ಹ್ರಸ್ವಅ)ವು ಬಂದು ಪ ಪಾ.ವಸ್‌, 
ಮತ್ತು ಪ ಪಾ.--ಮಸ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಅನಭ್ಯಾಸದ "ಆ' ಕಾರಕ್ಕೆ 
ಲೋಪ ಬಂದು, ಪ ಪ್‌.-ವಸ್‌, ಮತ್ತು ಪ ಪ್‌--ಮಸ್‌ ಎಂದಿದ್ದಾಗ, “ಆರ್ಧಧಾತುಕಸ್ಕೇಡ್‌ 
ವಲಾದೇಃ” ಎಂಬ ಸೂತ್ರದಿಂದ "ಇಟ್‌(ಇ)' ಆಗಮವಾಗಿ ಬಂದು ಪ ಪ್‌4ಇವಸ್‌, 
ಮತ್ತು ಪ ಪ್‌. ಇಮಸ್‌ ಎಂದಿದ್ದಾಗ, "ವಸ್‌' "ಮಸ್‌' ಗಳಿಗೆ ಅಭಿನವ ಆಖ್ಯಾತ 
ಪ್ರತ್ಯಯಗಳಾದ "ವ' "ಮ' ಗಳು ಬಂದು, ಪ ಪ್‌. ಇವ, ಮತ್ತು ಪ ಪ್‌.ಇವು 
ಎಂದಾಗಿ ಪಪಿವ ಮತ್ತು ಪಪಿಮ ರೂಪಗಳು ಸಿದ್ಧವಾಗುತ್ತವೆ. ರೂಪಗಳು: ಪಪೌ, 
ಪಪತುಃ, ಪಪುಃ ಪಪಿಥ/ಪಪಾಥ, ಪಪಥುಃ, ಪಪ। ಪಪೌ, ಪಪಿವ, ಪಪಿಮ। 

ವಿಶೇಷ: “ಏಕಾಚ ಉಪದೇಶೇನನುದಾತ್ತಾತ್‌” ಎ೦ಬ ಸೂತ್ರದಿಂದ ಇಡಾಗಮವು 
ನಿಷೇಧಿಸಲ್ಪಟ್ಟಿರೋಣದರಿಂದ, ಈ ಧಾತುವು ಅನಿಟ್‌ ಆಗಿದೆ. ಲುಟ್‌, ಲೃಟ್‌, ಮತ್ತು 
ಲುಜ್‌ ಗಳ ಪ್ರತ್ಯಯಗಳಾದ ತಾಸಿ, ಸ್ಯ, ಮತ್ತು ಸಿಚ್‌ ಗಳು ಈ ಅನಿಟ್‌ ಆದ ಪ್ರಕೃತ 
ಧಾತುವಿನ ಪರದಲ್ಲಿದ್ದಾಗಲೂ ಇಡಾಗಮವು ಬರುವುದಿಲ್ಲ. 

ಲುಟ್‌: ಉದಾ- ಪಾತಾ- ಪ್ರಥಮಪುರುಷ ಏಕವಚನದಲ್ಲಿ "ಪಾ' ಧಾತುವಿನ 
ನಂತರ ಲುಡಾದೇಶವಾದ “ತಿಪ್‌' ಬಂದು ಪಾ--ತಿ(ತಿಪ್‌) ಎ೦ದಿದ್ದಾಗ, ಲುಟ್‌ 
"ಲ್‌' ಕಾರದಲ್ಲಿ ಧಾತುವಿನ ನಂತರ “ಸ್ಯತಾಸೀಲ್ಕಲುಟೋಃ” ಎ೦ಂಬಸೂತ್ರದಿಂದ "ತಾಸಿ' 


ತಿಜನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 569 


ಬಂದಾಗ, ಇಡಾಗಮ ನಿಷೇಧಿಸಲ್ಪಟ್ಟಿದ್ದರಿಂದ, ಇಡಾಗಮ ಬಾರದೇ 
“ಉಪದೇಶೇಇಜನುನಾಸಿಕ ಇತ್‌” ಎಂಬ ಸೂತ್ರದಿಂದ "ಸ್‌' ಕಾರೋತ್ತರ "ಇ' ಕಾರ 
ಲೋಪವಾಗಿ, ಪಾ*ತಾಸ್‌4ತಿ ಎಂದಿದ್ದಾಗ “ಲುಟಃಪ್ರಥಮಸ್ಯ ಡಾರೌರಸಃ” ಎಂಬ 
ಸೂತ್ರದಿಂದ “ತಿ' ಗೆ "ಡಾ(ಆ)' ಆದೇಶವಾಗಿ ಬಂದು ಪಾ*ತಾಸ್‌.-ಆ(ಡಾ) ಎಂದಿದ್ದಾಗ, 
“ಅಚೋನನ್ನ್ಯಾದಿ ಟಿ” ಎಂಬ ಸೂತ್ರದಿಂದ "ತಾಸಿ' ಯಲ್ಲಿನ "ಆಸ್‌' ಗೆ ಲೋಪ 
ಬಂದು, ಪಾ*ತ್‌..ಆ-ಪಾತಾ ಎಂಬ ರೂಪವು ಸಿದ್ಧವಾಗುತ್ತದೆ. ರೂಪಗಳು:ಪಾತಾ, 
ಪಾತಾರೌ, ಪಾತಾರಃ ಪಾತಾಸಿ, iS ಪಾತಾಸ್ಕಿ ಪಾತಾಸಃ, ಪ ಪಾತಾಸ್ಕಃ। 

ಲೃಟ್‌: ರೂಪಗಳು: ಪಾಸ್ಯತಿ, ಪಾಸ್ಯ , ಪಾಸ್ಕನ್ನಿ ಪ ಪಾಸ್ಯಸಿ, ಪಾಸ್ಯಥಃ, ಪ ಪಾಸ್ಕಥ। 
ಪಾಸ್ಯಾಮಿ, ಪಾಸ್ಯಾವಃ, ಪಾಸ್ಕಾಮಃ। 

Pp ರೂಪಗಳು:ಪಿಬತು/ಪಿಬತಾತ್‌, ಪಿಬತಾಮ್‌, ಪಿಬನ್ನು ಪಿಬ/ ಪಿಬತಾತ್‌, 
ಪಿಬತಮ್‌,ಪಿಬತಃಪಿಬಾನಿ, ಪಿಬಾವ, ಪಿಬಾಮಃ। 

ಲಜುಕ್‌: ರೂಪಗಳು: ಅಪಿಬತ್‌, ಅಪಿಬತಾಮ್‌,ಅಪಿಬನ್‌।ಅಪಿಬಃ, ಅಪಿಬತಮ್‌, 
ಅಪಿಬತಅಪಿಬಮ್‌, ಅಪಿಬಾವ, ಅಪಿಬಾಮ। 

ವಿಧಿಲಿಜ್‌: ರೂಪಗಳು: ಪಿಬೇತ್‌, ಪಿಬೇತಾಮ್‌, ಪಿಬೇಯುಃ ಪಿಬೇಃ, ಪಿಬೇತಮ್‌, 
ಪಿಬೇತಪಿಬೇಯಮ್‌, ಪಿಬೇವ, ಪಿಬೇಮಃ। 

` (ಏತ್ವವನ್ನು ವಿಧಿಸುವ ಸೂತ್ರ) 

ಸೂತ್ರ - 49೦.ಏರ್ಲಜೆ (6.4.67) 


ವೃತ್ತಿಃ -ಘು ಸ೦ಂಜ್ಜಕಾನಾಂ। ಭಜ ವೂ ಚ ಏತ್ವಂ ಸ್ಯಾತ್‌ ಆರ್ಧಧಾತುಕೇ 

ಕಿತಿ ಲಿಚಿ ಪೇಯಾತ್‌। (439) ಗಾತಿಸ್ಟೇತಿ ಸಿಚೋ ಲುಕ್‌! ಅಪಾತ್‌ಅಪಾತಾಮ್‌ 
ಪ. ಛೇ. - ಏಃ ಲಿಜಿ। 

ಅ. ವೃ. ಸ:ಘುಮಾಸ್ಥಾಗಾಪಾಜಹಾತಿಸಾವತ್‌ ಹಲಿ” ಎಂಬ ಸೂತ್ರದಿಂದ 
'ಘುಮಾಸ್ಥಾಗಾಪಾಜಹಾತಿಸಾಮ್‌' ಎಂಬ ಪದವೂ, “ದೀಚಜೋಯುಡಚಿ ಕಿತಿ” ಎಂಬ 
ಸೂತ್ರದಿಂದ "ಕ್ವಿತಿ' ಎಂಬ ಪದವೂ ಅನುವೃ' ತ್ತವಾಗುತ್ತದೆ. 

ಅರ್ಥ -ಆರ್ಧಹ್ಞಾತುಕ ಸಂಜ್ಞೆಯುಳ್ಳೆ "ಕಿತ್‌' ಮತ್ತು "ಲಿಜ್‌' ಪರದಲ್ಲಿದ್ದಾಗ, “ಘು' 
ಸ೦ಜ್ಞಕ ಧಾತು ಹಾಗೂ ಮಾ, ಸ್ಥಾ, ಗಾ, ಪಾ, ಹಾ ಮತ್ತು ಶೋ ಧಾತುಗಳಿಗೆ "ಏ' 
ಕಾರಪು ಆದೇಶವಾಗಿ ಬರುತ್ತದೆ. 

ವಿಶೇಷ: ಈ ಆದೇಶವು ಧಾತುವಿನ ಅಜ್ಲದ ಕೊನೆಯ “ಆ' ಕಾರಕ್ಕೇನೇ ಬರುತ್ತದೆ. 

ಆಶೀರ್ಲಿಜ್‌: ಉದಾ-ಪೇಯಾತ್‌- ಆಶೀರ್ಲಿಜ್‌ ನ ಪ್ರಥಮಪುರುಷ ಏಕವಚದಲ್ಲಿ 
“ಪಾ' ಧಾತುವಿನ ನಂತರ "ಲಿಜ್‌' "ಲ್‌' ಕಾರಕ್ಕೆ ತಿಬಾದೇಶ ಬ೦ದುಮೇಲೆ “ಕಿದಾಶಿಷೀ?” 
ಎಂಬ ಸೂತ್ರದಿಂದ "ಯಾಸುಟ್‌(ಯಾಸ್‌)' ಆಗಮ ಬಂದು, "ಯಾಸುಟ್‌' ಗೆ ಕಿದ್ದದ್ದಾವ 
ಬಂದು, ಸ್ಸೋಃ ಸ ಸಂಯೋಗಾದ್ಯೋಃ” ಎಂಬ ಸೂತ್ರದಿಂದ "ಯಾಸ್‌ `ನ ಲ್ಲಾ 


570 ಲಘುಸಿದ್ದಾಂತ ಕೌಮುದೀ 


ಕಾರಕ್ಕೆ ಲೋಪ ಬಂದು, ಪಾಯಾ-*-ತ್‌ ಎಂದಿದ್ದಾಗ, “ಪ್ರಕೃತ ಸೂತ್ರದಿಂದ "ಪಾ' 
ಧಾತುವಿನ ಅಂತ್ಯ "ಅ' ಕಾರಕ್ಕೆ "ಏ' ಕಾರವು ಆದೇಶವಾಗಿ ಬಂದು, 
ಪೇ4ಯಾ+ತ್‌-ಪೇಯಾತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
` ರೂಪಗಳು: ಪೇಯಾತ್‌, ಪೇಯಾಸ್ತಾಮ್‌, ಪೇಯಾಸುಃ ಪೇಯಾಃ ಪೇಯಾಸ್ತಮ್‌, 

ಪೇಯಾಸ್ತ! ಪೇಯಾಸಮ್‌, ಪೇಯಾಸ್ವ, ಪೇಯಾಸ್ಸು 

ಲುಜ್‌್‌: ಉದಾ- ಅಪಾತ್‌- "ಲುಜ” "ಲ್‌' ಕಾರದ ಪ್ರಥಮಪುರುಷ ಏಕವಚನದಲ್ಲಿ, 
ಪಾ ಧಾತುವಿನ ಮೇಲೆ "ಲ್‌' ಕಾರಕ್ಕೆ “ತಿಪ್‌' ಆದೇಶವಾಗಿ ಬಂದು, ಧಾತುವಿಗೆ 
ಅಡಾಗಮ ಬಂದಮೇಲೆ ಅ+ಪಾ+ತಿ ಎಂದಿದ್ದಾಗ,”ಇತಶ್ನ” ಎಂಬ ಸೂತ್ರದಿಂದ "ಇ' 
ಕಾರ ಲೋಪವಾಗಿ ಅ ಪಾತ್‌ ಎಂದಿರುತ್ತದೆ. ಧಾತುವಿನ ನಂತರ "ಚ್ಲಿ' ಆಗಮ 
ಬಂದು, ಅದಕ್ಕೆ "ಸಿಚ್‌(ಸ್‌)' ಆದೇಶ ಬಂದು “ಗಾತಿಸ್ಥಾಘುಪಾಭೂಭ್ಯಃ ಸಿಚಃ 
ಪರಸ್ಕೈಪದೇಷು” ಎಂಬ ಸೂತ್ರದಿಂದ "ಸ್‌'(ಸಿಚ್‌) ಕಾರಕ್ಕೆ ಲೋಪ ಬಂದು 
ಅ-ಪಾ.-ತ್‌-ಅಪಾತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ವಿಶೇಷ: 1. ಈ ಧಾತುವು ಅನಿಟ್‌ ಆಗಿರೋಣದರಿಂದ ಇಡಾಗಮವು ಬರಲಿಲ್ಲ. 
2. ಈ ಪ್ರಕ್ರಿಯೆಯಲ್ಲಿ "ಸಿಚ್‌(ಸ್‌)' ಲೋಪವಾಗಿರೋಣದ್ದರಿಂದ “ಅಸ್ತಿಸಿಜೋಪಪ್ಳಕ್ತೇ” 
ಎಂಬ ಸೂತ್ರದಿಂದ ದೀರ್ಫವಾದ “ಈಟ್‌' ಆಗಮವು ಬರಲಿಲ್ಲ. 

ಉದಾ- ಅಪಾತಾಮ್‌ - ಪ್ರಥಮಪುರುಷ ದ್ವಿವಚನದಲ್ಲಿ, ಪಾ--ತಾಮ್‌ ಎಂದಿದ್ದಾಗ 
ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಅಪಾತಾಮ್‌ ಎಂದು ರೂಪಸಿದ್ಧವಾಗಿದೆ. 

(ಜುಸ್‌(ಉಸ್‌) ಆದೇಶವನ್ನು ವಿಧಿಸುವ ನಿಯಮ ಸೂತ್ರ) 

ಸೂತ್ರ - 491. ಆತಃ (3.4.1೦) 

ವೃತ್ತಿಃ-ಸಿಚ್‌ಲುಕಿ ಆದನ್ಹಾತ್‌ ಏವ ರಃ ಜುಸ್‌। 

ಅ. ವ್ಯ- “ಸಿಜಭ್ಯಸ್ತವಿದಿಭ್ಯಶ್ಚ)” ಎಂಬ ಸೂತ್ರದಿಂದ “ಸಿಚಃ' ಎಂಬ ಪದವೂ, 
ಮತ್ತು “ರುರ್ಜುಸ್‌” ಎಂಬ ಸೂತ್ರವೂ ಅನುವೃತ್ತವಾಗುತ್ತವೆ. 

ಅರ್ಥ- “ಸಿಚ್‌(ಸ್‌)'ಗೆ ಲುಕ್‌(ಲೋಪ) ಬ೦ದಮೇಲೆ ಆದನ್ತ ಧಾತುವಿನ 
ಪರದಲ್ಲಿಯೇ "ಮು' ಗೆ "ಜುಸ್‌(ಉಸ್‌)' ಆದೇಶವು ಬರುತ್ತದೆ, "ಏವ' ಎಂದು 
ಹೇಳಿರುವುದರಿಂದ ಬೇರೆ ಧಾತುಗಳಿಗೆ ಬರುವುದಿಲ್ಲವೆ೦ದು ತಿಳಿಯಬೇಕು. 

ವಿಶೇಷಃ ಇಲ್ಲಿ "ಸಿಚ್‌(ಸ್‌)' ಗೆ ಲುಕಲೋಪ) ಬಂದಮೇಲೆ” ಎಂದು ಹೇಳಿರುವದಕ್ಕೆ 
ಕಾರಣ “ಗಾತಿಸ್ಥಾಘುಪಾಭೂಭ್ಯಃ ಸಿಚಃ ಪರಸ್ಥೆ ಹೈಪದೇಷು?” ಎಂಬ ಸೂತ್ರದಿಂದ 
“ಸ್‌'(ಸಿಚ್‌)ಕಾರಕ್ಕೆ ಲೋಪ ಬಂದಿದೆ ಎಂದು ತಿಳಿಯಬೇಕು. "ಸಿದ್ದೇ ಸತ್ಕಾರಭ್ಯಮಾಣೋ 
ವಿಧಿಃ ನಿಯಮಾಯ ಭವತಿ' ಎಂಬ ನಿಯಮದಿಂದ ಪ್ರಕೃತ ಸೂತ್ರವು ನಿಯಮ 
ಸೂತ್ರವಾಗಿದೆ. ಯಾಕೆಂದರೆ "ಯು' ಗೆ “ಜುಸ್‌' ಆದೇಶ ಬರುವುದು “ಸಿಜಭ್ಯಸ್ತವಿದಿಭ್ಯಶ್ಚ” 
ಎ೦ಬ ಸೂತ್ರದಿಂದಲೇ ಸಿದ್ಧವಾಗಿದೆ. 


ತಿಐನ್ತೇ ಭ್ವಾದಯಃ ಪರಸ್ಕೈಪದಿ ರೂಪಗಳು ೨71 


(ಪರರೂಪವನ್ನು ವಿಧಿಸುವ ಸೂತ್ರ) 
ಸೂತ್ರ - 492.ಉಸ್ಯಪದಾನ್ಹಾತ್‌ (6.1.೨6) 

ವೃತ್ತಿಃ-ಅಪದಾನ್ಹಾತ್‌ ಅಕಾರಾತ್‌ ಉಸಿ ಪರೇ ಪರರೂಪಮೇಕಾದೇಶಃ ಅಪುಃ। 
ಅಪಾಸ್ಯತ್‌। 

ಗೈ ಹರ್ಷಕ್ಷಯೇ॥7 ಗ್ಲಾಯತಿ 

ಪ. ಛೇ. - ಉಸಿ, ಅಪದಾನ್ಹಾತ್‌। 

ಅ. ವೃ- “ಆದ್ಲುಣಃ” ಎಂಬ ಸೂತ್ರದಿಂದ "ಅತ್‌' ಎಂಬ ಪದವೂ, “ಇಕೋಯಣಚಿ” 
ಎ೦ಬ ಸೂತ್ರದಿಂದ "ಅಚಿ' ಎಂಬ ಪದವೂ ಅನುವೃತ್ತವಾಗುತ್ತವೆ. 
“ಏಕಃಪೂರ್ವಪರಯೋಃ” ಎ೦ಬ ಸೂತ್ರವು ಅಧಿಕಾರ ಸೂತ್ರವಾಗಿದೆ. 

ಅರ್ಥ-ಪದಾನ್ನವಲ್ಲದ "ಅ' ಕಾರದ ನಂತರ "ಉಸ್‌' ಪರದಲ್ಲಿದ್ದಾಗ, ಪೂರ್ವ- 
ಪರಗಳ ಸ್ಥಾನದಲ್ಲಿ ಪರರೂಪವು ಏಕಾದೇಶವಾಗಿ ಬರುತ್ತದೆ. 

ಉದಾ- ಅಪುಃ - ಪ್ರಥಮಪುರುಷ ಬಹುವಚನದಲ್ಲಿ ಲುಜ್‌ "ಲ್‌' ಕಾರಕ್ಕೆ Kev 
ಆದೇಶ ಬಂದು ಧಾತುವಿಗೆ ಅಡಾಗಮ ಬಂದಮೇಲೆ, ಧಾತುವಿನ ನಂತರ "'ಚ್ಹ' 
ಬಂದು ಅದಕ್ಕೆ "ಸಿಚ್‌' ಆದೇಶ ಬಂದಮೇಲೆ ಆ "ಸಿಚ್‌' ಗೆ "ಲುಕ್‌(ಲೋಪ)' 
ಬಂದಮೇಲೆ ಅ+ಪಾ4ಯು ಎಂದಿರುತ್ತದೆ. "ಯು' ಗೆ “ಆತಃ” ಎಂಬ ಸೂತ್ರದಿಂದ 
“ಜುಸ್‌(ಉಸ್‌)' ಆದೇಶ ಬಂದು ಅ--ಪಾ--ಉಸ್‌ ಎಂದಾಗುತ್ತದೆ. “ಆದ್ಲುಣಃ” ಎಂಬ 
ಸೂತ್ರದಿಂದ ಬರಬೇಕಾದ "ಥಾ' ಪ್ರತ್ಯಯವನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ “ಪಾ' 
ದಲ್ಲಿರುವ “ಆ' ಕಾರ "ಉಸ್‌' ನಲ್ಲಿರುವ "ಉ' ಕಾರಗಳಿಗೆ ಪರರೂಪವಾಗಿ "ಉ' 
ಕಾರವೇ ಬಂದು ಅಪ್‌. ಉಸ್‌-ಅಪುಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಅಪುಃ 
ಎಂಬ ರೂಪವು ಸಿದ್ಧವಾಗುತ್ತದೆ. ರೂಪಗಳು: ಅಪಾತ್‌, ಅಪಾತಾಮ್‌, ಅಪುಃ ಅಪಾಃ, 
ಅಪಾತಮ್‌, ಅಪಾತ। ಅಪಾಮ್‌, ಅಪಾವ, ಅಪಾಮ। 

ಲೃಜಕ: ರೂಪಗಳು: ಅಪಾಸ್ಯತ್‌, ಅಪಾಸ್ಯತಾಮ್‌, ಅಪಾಸ್ಕನ್‌। ಅಪಾಸ್ಯಃ, 
ಅಪಾಸ್ಕತಮ್‌, ಅಪಾಸ್ಯತ। ಅಪಾಸ್ಯಮ್‌, ಅಪಾಸ್ಯಾವ, ಅಪಾಸ್ಕಾಮ। 

ಧಾತು 12. ಗ್ಲೈ- ಹರ್ಷಕ್ಷಯೇ(ಆನಂದಹ್ರಾಸವಾಗುವುದು, ಅಥವಾ 
ದುಃಖಿಯಾಗುವುದು ದಣಿಯುವುದು ಇತ್ಯಾದಿ! ಅರ್ಥಗಳು)-ಧಾತುಪಾಠದಲ್ಲಿ "ಐ' 
ಕಾರವು ಕೊನೆಯಲ್ಲಿರೋಣದರಿಂದ ಇದನ್ನು ಏಜನ್ತ ಧಾತುವಾಗಿ ಪರಿಗಣಿಸಲಾಗಿದೆ. 
ಇದರಲ್ಲಿ ಯಾವ ವರ್ಣವೂ "ಇತ್‌' ಸಂಜ್ಞಕವಾಗಿಲ್ಲ. 

ಲಟ್‌: ಉದಾ- ಗ್ಲಾಯತಿ - ಪ್ರಥಮಪುರುಷ ಏಕವಚನದಲ್ಲಿ "ಗ್ಲೈ' ಧಾತುವಿನ 
ನಂತರ ಲಡಾದೇಶವಾದ *ತಿಪ್‌ (ತಿ)' ಬಂದು ಗ್ಲೈ*-ತಿ ಎ೦ದಿದ್ದಾಗ, “ಕರ್ತರಿ ಶಪ್‌” 
ಎಂಬ ಸೂತ್ರದಿಂದ "ಶಪ್‌ (ಅ)' ವಿಕರಣ ಬಂದು ಗ್ಲೈ*ಅ--ತಿ ಎಂದಿರುತ್ತದೆ. ಆಗ 
“ಏಚೋತಯವಾಯಾವಃ” ಎಂಬ ಸೂತ್ರದಿಂದ "ಐ' ಕಾರಕ್ಕೆ “ಆಯ್‌' ಆದೇಶ 
ಬಂದು ಗ್ಲ್‌ಆಯ್‌--ಅತತಿಂಗ್ಲಾಯತಿ ಎಂಬ ರೂಪವು ಸಿದ್ಧವಾಗುತ್ತದೆ. 


572 ಲಘುಸಿದ್ಧಾಂತ ಕೌಮುದೀ 


ರೂಪಗಳು: ಗ್ಲಾಯತಿ, ಗ್ಲಾಯತಃ, ಗ್ಲಾಯನ್ತಿಗ್ಲಾಯಸಿ,ಗ್ಲಾಯಥಃ, ಗ್ಲಾಯಥ! 
ಗ್ಲಾಯಾಮಿ, ಗ್ಲಾಯಾವಃ. ಗ್ಲಾಯಾಮಃ। 
(ಆತ್ಮವನ್ನು ವಿಧಿಸುವ ಸೂತ್ರ) 
ಸೂತ್ರ - 493.ಆದೇಹ ಉಪದೇಶೇಶಿತಿ (೮.4.45) 
ವೃತ್ತಿಃ-ಉಪದೇಶೇ ಏಜನ್ನಸ್ಯ ಧಾತೋಃ ಆತ್ವಂ ನ ತು ಶಿತಿ। ಜಗ್ಗೌ। ಗ್ಲಾತಾ। 


ಲ೨ 
ಗ್ಲಾಸ್ಯತಿ। ಗ್ಲಾಯತು। ಅಗ್ಲಾಯತ್‌/ಗ್ಲಾಯೇತ್‌। 


ಪ. ಛೇ. - ಆತ್‌(ಆ), ಏಚಃ, ಉಪದೇಶೇ, ಅಶಿತಿ। 

ಅ. ವೃ- “ಲಿಟಿ ಧಾತೋರನಭ್ಯಾಸಸ್ಯ” ಎಂಬ ಸೂತ್ರದಿಂದ "ಧಾತೋಃ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಉಪದೇಶ(ಸೂತ್ರದಲ್ಲಿ)ದಲ್ಲಿ ಏಜನ್ವ ಧಾತುವಿನ ಅಂತ್ಯ ವರ್ಣಕ್ಕೆ ಆ 
(ದೀರ್ಫ) ಕಾರವು ಆದೇಶವಾಗಿ ಬರುತ್ತದೆ. ಆದರೆ "ಶಿತ್‌' ಪ್ರತ್ಯಯವು ಇದ್ದಾಗ 
ಮಾತ್ರ ಬರುವುದಿಲ್ಲ. 

ವಿಶೇಷ ಆರ್ಧಧಾತುಕ "ಲ್‌' ಕಾರಗಳಾದ ಲಿಟ್‌, ಲುಟ್‌, ಲೃಟ್‌, ಆಶೀರ್ಲಿಜ್‌, 
ಲುಜ್‌ ಮತ್ತು ಲೃಜ್‌ ಗಳಿದ್ದಾಗ, ಶಪ್‌. ಶ್ಯನ್‌, ಶ ಮತ್ತು “ಅಯ(ಣಿಚ್‌--ಶಪ್‌)' ಈ 
ವಿಕರಣ ಪ್ರತ್ಯಯಗಳು ಬರುವುದಿಲ್ಲ. ಯಾಕೆಂದರೆ ಅವು ಸಾರ್ವಧಾತುಕ "ಲ್‌' 
ಕಾರಗಳಿದ್ದಾಗ ಮಾತ್ರ ಬರುವಂಥವು, ಮತ್ತು ಅವು "ಶಿತ್‌' ಆಗಿಯೂ ಇರುವವು. 
“ಅಲೋನ್ರ್ಯಸ್ಯ” ಎಂಬ ಸೂತ್ರದಿಂದ "ಏಚ್‌' ವರ್ಣಗಳಾದ ಏ.ಓ,ಐ ಮತ್ತು ಔ 
ವರ್ಣಗಳಿಗೆ “ಆ'ದೀರ್ಫ) ಕಾರವು ಆದೇಶವಾಗಿ ಬರುತ್ತದೆ. 

ಲಿಟ್‌: ಉದಾ- ಜಗ್ಗೌ ಪ್ರಥಮಪುರುಷ ಏಕವಚನದಲ್ಲಿ ಗೈ ಧಾತುವಿನ ನಂತರ 
ಲಿಡಾದೇಶವಾದ "ತಿಪ್‌(ತಿ)' ಬಂದು ಗ್ಗೆ ಠಿ ಎಂದಿದ್ದಾಗ, “ತಿಪ್‌(ತಿ)ಗೆ ಅಭಿನವ 
ಆಖ್ಯಾತಪ್ರತ್ಯಯವಾದ ಣಲ್‌(ಅ) ಆದೇಶವಾಗಿ ಬಂದು ಗ್ಲೈ*ಅ ಎಂದಿರುತ್ತದೆ. ಪ್ರಕೃತ 
ಸೂತ್ರದಿಂದ ಏಜನ್ನವಾದ ಐ ಕಾರಕ್ಕೆ "ಆ' ಕಾರವು ಆದೇಶವಾಗಿ ಬಂದು ಗ್ಲಾ* ಅ 
ಎಂದಿರುತ್ತದೆ “ಆತ ಔ ಣಲಃ” ಎಂಬ ಸೂತ್ರದಿಂದ "ಣಲ್‌' ನ “ಅ” ಕಾರಕ್ಕೆ "ಔ' 
ಕಾರಾದೇಶವು ಬಂದು ಗ್ಲಾಃಔ ಎಂದಿರುತ್ತದೆ. “ಗ್ಲಾ' ಧಾತುವಿಗೆ ದ್ವಿತ್ವ ಹಾಗೂ ಹಲಾದಿಶೇಷ 
ವಾದಮೇಲೆ ಗಾ ಗ್ಲಾ*ಔ ಎಂದಾಗಿ “ಹ್ರಸ್ವಃ” ಎಂಬ ಸೂತ್ರದಿಂದ "ಗ್ಲಾ' ನಲ್ಲಿರುವ 
“ಆ' ಕಾರಕ್ಕೆ ಹ್ರಸ್ವ "ಅ' ಕಾರವು ಆದೇಶವಾಗಿ ಬಂದು ಗ ಗ್ಲಾ.ಔ ಎಂದಿರುತ್ತದೆ. 
“ಕುಹೋಶ್ಚುಃ” ಎಂಬ ಸೂತ್ರದಿಂದ "ಗ್‌' ಗೆ ಚುತ್ವಜ್‌) ಬಂದು ಜಗ್ಗಾ*ಔ 
ಎ೦ದಿದ್ದಾಗ, ವೃದ್ಧಿಸಂಧಿಯಿ೦ದ ಜಗ್ಗೌ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಜಗ್ರೌ, ಜಗ್ಗತುಃ, ಜಗ್ಗು ಜಗ್ಗಾಥ/ಜಗ್ಗಿಥ, ಜಗ್ಗಥುಃ, ಜಗ್ಗ! ಜಗ್ಗೌ, 
ಜಗ್ಗಿವ, ಜಗ್ಗಿಮ। 

ಲುಟ್‌: ರೂಪಗಳು: ಗ್ಲಾತಾ.ಗ್ಲಾತಾರೌ, ಗ್ಲಾತಾರಃ ಗ್ಲಾತಾಸಿ, ಗ್ಲಾತಾಸ್ಥಃ, ಗ್ಲಾತಾಸ್ಸ 


೧ [ae] 
ಗಾತಾಸಿ, ಗಾತಾಸಃ, ಗಾತಾಸಃ 
೧ ೬ ಣು [ne ೬ 


ತಿಣನ್ತೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 573 


ಲೃಟ್‌: ರೂಪಗಳು: ಗ್ಲಾಸ್ಯತಿ, ಗ್ಲಾಸ್ಕತಃ, ಗ್ಲಾಸ್ಕನಿ। ಗ್ಲಾಸ್ಕಸಿ, ಗ್ಲಾಸ್ಕಥಃ, ಗ್ಲಾಸ್ಯಥ। 
ಗ್ಲಾಸ್ಯಾಮಿ, ಗ್ಲಾಸ್ಯಾವಃ, ಗ್ಲಾಸ್ಯಾಮಃ। 

ಲೋಟ್‌: ರೂಪಗಳು: ಗ್ಲಾಯತು/ಗ್ಲಾಯತಾತ್‌, ಗ್ಲಾಯತಾಮ್‌, ಗ್ಲಾಯನ್ನು ಗ್ಲಾಯ/ 
ಗ್ಲಾಯತಾತ್‌, ಗ್ಲಾಯತಮ್‌, ಗ್ಲಾಯತ। ಗ್ಲಾಯಾನಿ, ಗ್ಲಾಯಾವ, ಗ್ಲಾಯಾಮ। 

ಲಜ್‌: ರೂಪಗಳು: ಅಗ್ಲಾಯತ್‌, ಅಗ್ಲಾಯತಾಮ್‌, ಅಗ್ಲಾಯನ್‌। ಅಗ್ಲಾಯಃ, 
ಅಗ್ಲಾಯತಮ್‌, ಅಗ್ಲಾಯತ। ಅಗ್ಲಾಯಮ್‌, ಅಗ್ಲಾಯಾವ, ಅಗ್ಲಾಯಾಮ। 

ವಿಧಿಲಿಜ್‌: ರೂಪಗಳು: ಗ್ಲಾಯೇತ್‌, ಗ್ಲಾಯೇತಾಮ್‌, ಗ್ಲಾಯೇಯುಃ ಗ್ಲಾಯೇಃ, 
ಗ್ಲಾಯೇತಮ್‌, ಗ್ಲಾಯೇತ। ಗ್ಲಾಯೇಯಮ್‌, ಗ್ಲಾಯೇವ, ಗ್ಲಾಯೇಮ। 
(ವೈಕಲ್ಪಕವಾಗಿ ಧಾತುವಿನ ದೀರ್ಥ "ಆ' ಕಾರಕ್ಕೆ 
ವೈಕಲ್ಪಕವಾಗಿ ಏತ್ಯವನ್ನು ವಿಧಿಸುವ ಸೂತ್ರ) 
ಸೂತ್ರ - 494.ವಾನ್ಯಸ್ಯ ಸಂಯೋಗಾದೇಃ (6.4.68) 

ವೃತ್ತಿಃ-ಘುಮಾಸ್ಕಾದೇಃ ಅನ್ಯಸ್ಯ ಸಂಯೋಗಾದೇಃ ಧಾತೋಃ ಆತ ಏತ್ವಂ ವಾ 
ಆರ್ಧಧಾತುಕೇ ಕಿತಿ ಲಿಚಿ! ಗ್ಲೇಯಾತ್‌। ಗ್ಲಾಯಾತ್‌। 

ಪ. ಛೇ. - ವಾ, ಅನ್ಯಸ್ಯ, ಸಂಯೋಗಾದೇಃ। 

ಅ. ವೃ.- “ಏರ್ಲಿಜೆ” ಎಂಬ ಸೂತ್ರದಿಂದ “ಲಿಜೆ' ಎಂಬ ಪದವೂ, “ಆತೋ 
ಲೋಪ ಇಟಿಚ” ಎಂಬ ಸೂತ್ರದಿಂದ "ಆತಃ' ಎಂಬ ಪದವೂ ಮತ್ತು “ದೀಹೋಯುಡಚಿ 
ಕ್ವಿತಿ” ಎಂಬ ಸೂತ್ರದಿಂದ “ತಿ' ಎಂಬ ಪದವು ಅನುವೃತ್ತವಾಗುತ್ತದೆ. “ಆರ್ಧಧಾತುಕೇ” 
ಮತ್ತು “ಅಜ್ಗಸ್ಯ” ಎಂಬವು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ- ಘು, ಮಾ, ಸ್ಥಾ ಮೊದಲಾದ ಧಾತುಗಳಿಗಿಂತ ಭಿನ್ನವಾಗಿರುವ, 
ಸಂಯೋಗವನ್ನು ಆದಿಯಲ್ಲಿ ಉಳ್ಳ ಧಾತುವಿನ "ಅ' ಕಾರಕ್ಕೆ "ಏ' ಕಾರವು ವೈಕಲ್ಲಿಕವಾಗಿ 
ಆದೇಶವಾಗಿ ಬರುತ್ತದೆ-ಆರ್ಧಾಧಾತುಕ "ಕಿತ್‌' ಆದ "ಆಶೀರ್ಲಿಜ್‌' ಪರದಲ್ಲಿದ್ದಾಗ. 

ವಿಶೇಷ: ಪಾಣಿನಿಯ ಸೂತ್ರಪಾಠದಲ್ಲಿ, ಪ್ರಕೃತ ಸೂತ್ರಕ್ಕಿಂತ ಎರಡು ಸೂತ್ರಗಳ 
ಪೂರ್ವದಲ್ಲಿ “ಘುಮಾಸ್ಥಾಗಾಪಾಜಹಾತಿಸಾಮ್‌ ಹಲಿ” ಎಂಬ ಸೂತ್ರವನ್ನು ಪಠಿಸಲಾಗಿದೆ. 
ಆ ಸೂತ್ರದಲ್ಲಿ ಪಠಿತವಾದ ಧಾತುಗಳಿಗಿಂತ ಭಿನ್ನವಾದ ಎಂಬುದನ್ನೇ ಅನ್ಯಸ್ಯ ಎಂಬ 
ಶಬ್ದದಿಂದ ಹೇಳಲಾಗಿದೆ. ಇದಕ್ಕೂ ಪೂರ್ವ ಪ್ರಸಂಗದಲ್ಲಿ ಬಂದಿರುವ ಧಾತುಗಳಿಗಿಂತ 
ಅನ್ಯ ಧಾತುಗಳು ಸಂಯೋಗಾದಿಯಾಗಿಯೋ ಅಧವಾ ಅಂತ್ಯದಲ್ಲಿ "ಆ' ಕಾರವುಳ್ಳದ್ದಾಗಿದ್ದ 
ಪಕ್ಷದಲ್ಲಿ, ಆಧಾತುಗಳ "ಆ' ಕಾರಕ್ಕೆ "ಏ' ಕಾರವು ಆದೇಶವಾಗಿ ಬರುತ್ತದೆ- ಕಿತ್‌ ಆದ 
"ಲಿಜ್‌' ಅಂದರೆ ಆಶೀರ್ಲಿಜ್‌ "ಲ್‌' ಕಾರದಲ್ಲಿ ಬರುವ ಯಾಸುಟ್‌ ಪರದಲ್ಲಿದ್ದಾಗ. 

ಆಶೀರ್ಲಿಜಕೆ: ಉದಾ- ಗ್ಲೇಯಾತ್‌/ಗ್ಲಾಯಾತ್‌-ಪ್ರಥಮಪುರುಷ ಏಕವಚನದಲ್ಲಿ 
“ಗೈ' ಧಾತುವಿನ ನಂತರ ಆಶೀರ್ಲಿಜ್‌ನ "ತಿಪ್‌(ತಿ) ಆದೇಶ ಬಂದು, ಧಾತುವಿನ 
ನಂತರ “ಯಾಸುಟ್‌(ಯಾ)' ಆಗಮ ಬಂದು, ಅದಕ್ಕೆ ಕಿದ್ದದ್ದಾವ ಮಾಡಿ, “ಆದೇಚ 
ಉಪದೇಶೇಶಶಿತಿ” ಎಂಬ ಸೂತ್ರದಿಂದ ಏಜ್‌ ಆದ "ಐ' ಗೆ "ಆತ್ವ(ಆ)' ಬಂದು 


574 ಲಘುಸಿದ್ಧಾಂತ ಕೌಮುದೀ 


ಗ್ಲಾ*ಯಾಸ್‌--ತ್‌ ಎಂದಿರುತ್ತದೆ. “ವಾಂನ್ಯಸ್ಯ ಸಂಯೋಗಾದೇಃ” ಎಂಬ ಸೂತ್ರದಿಂದ 
ವೈಕಲ್ಲಿಕವಾಗಿ “ಆ' ಕಾರಕ್ಕೆ "ಏ' ಕಾರ ಆದೇಶವು ಬಂದಾಗ ಗ್ಲೇಯಾಸ್‌-ತ್‌ ಎಂದಿರುತ್ತದೆ. 
ಸಂಯೋಗಾದಿಯಾದ ಧಾತುವಿನ "ಸ್‌' ಕಾರಕ್ಕೆ ಲೋಪ ಬಂದು ಗ್ಲೇಯಾತ್‌ ಎಂಬ 
ರೂಪವು ಸಿದ್ಧವಾಗುತ್ತದೆ. "ಏ' ಕಾರವು ಆದೇಶವಾಗಿ ಬಾರದ ಪಕ್ಷದಲ್ಲಿ “ಆ' ಕಾರವು 
ಹಾಗೆಯೇ ಉಳಿಯೋಣದ್ದರಿಂದ "ಗ್ಲಾಯಾತ್‌' ಎಂದೇ ರೂಪವಿರುತ್ತದೆ. ಹೀಗಾಗಿ 
“ಗ್ಹೇಯಾತ್‌' ಮತ್ತು "ಗ್ಲಾಯಾತ್‌' ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: 1. ಏತ್ವ ಬಂದ ಪಕ್ಷದಲ್ಲಿ - ಗ್ಲೇಯಾತ್‌, ಗ್ಹೇಯಾಸ್ತಾಮ್‌, ಗ್ಲೇಯಾಸುಃ 
ಗ್ಲೇಯಾಃ, ಗ್ಲೇಯಾಸ್ತಮ್‌, ಗ್ಲೇಯಾಸ್ತ! ಗ್ಲೇಯಾಸಮ್‌, ಗ್ಲೇಯಾಸ್ವ ಗ್ಲೇಯಾಸ್ಕ 

2. ಏತ್ವ ಬಾರದ ಪಕ್ಷದಲ್ಲಿ - ಗ್ಲಾಯಾತ್‌, ಗ್ಲಾಯಾಸ್ತಾಮ್‌, ಗ್ಲಾಯಾಸುಃ ಗ್ಲಾಯಾಃ, 
ಗ್ಲಾಯಾಸ್ತಮ್‌, ಗ್ಲಾಯಾಸ್ತ! ಗ್ಲಾಯಾಸಮ್‌, ಗ್ಲಾಯಾಸ್ವ, ಗ್ಲಾಯಾಸ್ಕ 


(ಇಡಾಗಮ ಮತ್ತು ಸಕ್‌ ಆಗಮಗಳನ್ನು ವಿಧಿಸುವ ಸೂತ್ರ) 

ಸೂತ್ರ - 495.ಯಮ-ರಮ-ನಮಾತಾಂ ಸಕ್‌ ಚ (7.2.73) 

ವೃತ್ತಿಃ-ಏಷಾಂ ಸಕ್‌ ಸ್ಯಾತ್‌ ಏಭ್ಯಃ ಸಿಚಃ ಇಟ್‌ ಸ್ಕಾತ್‌ ಪರಸ್ಕೈಪದೇಷು। ಅಗ್ಲಾಸೀತ್‌, 
ಅಗ್ಲಾಸ್ಯತ್‌। ಹ್ವೃ ಕೌಟಿಲ್ಯೇ 18 | ಹ್ವರತಿ। 

ಪ. ಛೇ. - ಯಮ-ರಮ-ನಮಾತಾಂ, ಸಕ್‌, ಚ 

ಅ. ವೃ. - “ಅಇಸ್ಲೇಃ ಸಿಚಿ” ಎಂಬ ಸೂತ್ರದಿಂದ "ಸಿಚಿ' ಎಂಬ ಪದವೂ ಹಾಗೂ 
“ಸ್ತು-ಸು- ಧೂಇಸ್ಸ್ಯಾಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ "ಪರಸ್ಮೈಪದೇಷು' 
ಎ೦ಬ ಪದವೂ, ಮತ್ತು “ಇಡತ್ಕರ್ತಿ ವ್ಯಯತೀನಾಮ್‌” ಎಂಬ ಸೂತ್ರದಿಂದ "ಇಟ್‌' 
ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಪರಸ್ಮೈ ಪದದಲ್ಲಿ "ಸಿಚ್‌' ಪರದಲ್ಲಿದ್ದಾಗ, ಯಮ್‌, ರಮ್‌, ನಮ್‌ ಮತ್ತು 
“ಆ' ಕಾರಾನ್ನ ಧಾತುಗಳಿಗೆ "ಸಕ್‌(ಸ್‌)' ಆಗಮವು ಬರುತ್ತದೆ. ಇದರಲ್ಲಿ "ಸ್‌' ಮಾತ್ರ 
ಉಳಿಯುತ್ತದೆ. ಜೊತೆಗೆ "ಸಿಚ್‌' ಗೆ ಇಡಾಗಮವೂ ಬರುತ್ತದೆ. 

ವಿಶೇಷ: ಈ ರೀತಿಯಾಗಿ ಪ್ರಕೃತ ಸೂತ್ರದಿಂದ "ಸಕ್‌' ಆಗಮ ಮತ್ತು "ಇಡಾಗಮ' 
ಹೀಗೆ ಎರಡು ಕಾರ್ಯಗಳು ಸಂಭವಿಸುತ್ತವೆ. 

ಲುಜಕೆ: ಉದಾ-ಅಗ್ಲಾಸೀತ್‌- ಪ್ರಥಮಪುರುಷ ಏಕವಚನದಲ್ಲಿ "ಗ್ಲೈ' ಧಾತುವಿಗೆ 
ಅಡಾಗಮ ಬಂದು ನಂತರ "ಲುಜ್‌' ಗೆ "ತಿಪ್‌(ತಿ)' ಆದೇಶ ಬಂದು ಅಗ್ಲೆ "ತ 
ಎಂದಿದ್ದಾಗ, ಧಾತುವಿನ ನಂತರ "ಸಿಚ್‌(ಸ್‌)' ಬಂದು, ಅಗ್ಲೈ4ಸ್‌4ತಿ “ಇತಶ್ಚ” 
ಎಂಬುದರಿಂದ *ತಿ' ನಲ್ಲಿರುವ “ಇ' ಕಾರ ಲೋಪವಾಗಿ, ಅಗ್ಲೈ*-ಸ್‌--ತ್‌ ಎಂದಿದ್ದಾಗ, 
“ಆದೇಚ ಉಪದೇಶೇಶಶಿತಿ” ಎಂಬ ಸೂತ್ರದಿಂದ ಏಚ್‌ ಆದ "ಐ' ಗೆ “ಆತ್ಮ(ಆ)' 
ಬಂದು, ಅಗ್ಲಾ--ಸ್‌.-ತ್‌ ಎಂದಿದ್ದಾಗ, “ಅಸ್ತಿಸಿಚೋತಪೃಕ್ಷೇ” ಎಂಬ ಸೂತ್ರದಿಂದ 
ಅಪೃಕ್ಷವಾದ “ತ್‌' ಗೆ "ಈಟ್‌(ಈ)' ಆಗಮವು ಬಂದು, ಅಗ್ತಾ-ಸ್‌.-ಈ*-ತ್‌ ಎಂದಿರುತ್ತದೆ. 
ಪ್ರಕೃತ ಸೂತ್ರದಿಂದ "ಸಕ್‌(ಸ್‌)' ಮತ್ತು "ಇಟ್‌(ಇ)' ಆಗಮಗಳು ಬಂದು, 


ತಿಐನ್ತೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 575 


ಅಗ್ಲಾ*ಸ್‌+ಇ+ಸ್‌+ಈತ್‌ ಎಂದಿದ್ದಾಗ, “ಇಟಈಟಿ” ಎಂಬುದರಿಂದ "ಇಟ್‌' ಮತ್ತು 
“"ಈಟ್‌'ಗಳ ಮಧ್ಯದಲ್ಲಿರುವ "ಸ್‌' ಕಾರಕ್ಕೆ ಲೋಪ ಬಂದು ಅಗ್ಲಾ*ಸ ಸ್‌-ಇ.ಈತ್‌ 
ಎಂದಿರುತ್ತದೆ "ಇ'ಕಾರ "ಈ' ಕಾರಗಳಿಗೆ 'ಸವರ್ಣದೀರ್ಥವಾಗಿ ಅಗ್ಲಾಸೀತ್‌ ಎಂಬ 
ರೂಪವು ಸಿದ್ಧಿಸುತ್ತದೆ. 

ಉದಾ- 'ಆಗ್ಗಾಸಿಷ್ಟು ಷ್ಟಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ “ಆಗ್ಲಾಸಿಸ್‌' ವರೆಗಿನ 
ಪ್ರಕ್ರಿಯೇಯು ಹಿಂದಿನಂತೆಯೇ ಇದ್ದು ಅಗ್ಲಾಸಿಸ ಸಿಸ್‌-ತಾಮ್‌ ಎಂದಿದ್ದಾಗ, “ಇ' ಕಾರದ 
ಪರದಲ್ಲಿರುವ "ಸ್‌' ಕಾರಕ್ಕೆ “ಆದೇಶಪ್ರತ್ಯಯಯೋಃ” ಎಂಬ ಸೂತ್ರದಿಂದ ಷತ್ವ 
ಬಂದು ಅಗ್ಲಾಸಿಷ್‌--ತಾಮ್‌ ಎಂದಿದ್ದಾಗ, ನಂತರ ಷ್ಟುತ್ವಸಂಧಿಯಿ೦ದ ಅಗ್ಲಾಸಿಷ್ಟಾಮ್‌ 
ಎಂಬ ರೂಪವು ಸಿದ್ಧವಾಗುತ್ತದೆ. 

ವಿಶೇಷ: ದ್ವಿವಚನದಲ್ಲಿ "ಈಟ್‌' ಆಗಮವು ಬರುವುದಿಲ್ಲ, ಆದರೆ "ಸಕ್‌' ಮತ್ತು 
"ಇಟ್‌' ಆಗಮಗಳು ಮಾತ್ರ ಬರುತ್ತವೆ. ಅದುದರಿಂದ "ಸಿಚ್‌' ನ "ಸ್‌' ಕಾರಕ್ಕೆ 
ಲೋಪವು ಬರುವುದಿಲ್ಲ. 

ರೂಪಗಳು: ಅಗ್ಲಾಸೀತ್‌, ಅಗ್ಲಾಸಿಷ್ಟಾಮ್‌, ಅಗ್ಲಾಸಿಷುಃಅಗ್ಲಾಸೀಃ, ಅಗ್ಲಾಸಿಷ್ಟಮ್‌, 
ಅಗ್ಲಾಸಿಷ್ಟ ಅಗ್ಲಾಸಿಷಮ್‌, ಅಗ್ಲಾಸಿಷ್ಟ, ಅಗ್ಲಾಸಿಷ್ಠ 

ಲೃಜ್‌್‌: ರೂಪಗಳು: ಅಗ್ಲಾಸ್ಕತ್‌, ಅಗ್ಲಾಸ್ಕತಾಮ್‌, ಅಗ್ಲಾಸ್ಕನ್‌।ಅಗ್ಲಾಸ್ಯಃ, ಅಗ್ಲಾಸ್ಕತಮ್‌, 
ಅಗ್ಲಾಸ್ಕತ। ಅಗ್ಲಾಸ್ಕಮ್‌, ಅಗ್ಗಸ್ಕಾವ, ಅಗ್ಲಾಸ್ಕಾಮ। 

ಧಾತು 18. ಹೃ (ಹ್‌-ವ್‌.--ಯ) ಕೌಟಿಲ್ಕೇಮೋಸದ ವ್ಯಾಪಾರ)- ಈ ಧಾತುವು 
“ಅನಿಟ್‌' ಆಗಿದೆ. 

ಲಟ್‌: ಉದಾ- ಹ್ನರತಿ - ಪ್ರಥಮಪುರುಷ ಏಕವಚನದಲ್ಲಿ "ಹೃ' ಧಾತುವಿನ 
ನಂತರ "ಲಟ್‌' ಗೆ "ತಿಪ್‌(ತಿ)' ಆದೇಶ ಬಂದು ಧಾತುವಿನ ಪರದಲ್ಲಿ ಶಪ್‌(ಅ) 
ಬಂದು ಹ್ವೃ*ಅ*-ತಿ ಎಂದಿದ್ದಾಗ, “ಯ' ಕಾರ "ಅ' ಕಾರಗಳು ಸೇರಿದಾಗ "ಯ' 
ಕಾರಕ್ಕೆ “ಅರ್‌' ಬಂದು ಹ್ಹ್‌*ಅರ್‌--ಅ--ತಿಹ್ಹರತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಹ್ವರತಿ, ಹ್ವರತಃ, ಹ್ವರನ್ತಿಃಹ್ನರಸಿ, ಹ್ವರಥಃ, ಹ್ವರಥ। ಹ್ವರಾಮಿ, ಹ್ವರಾವಃ, 
ಹ್ವರಾಮಃ। ` 

(ಗುಣವನ್ನು ವಿಧಿಸುವ ಸೂತ್ರ) 

ಸೂತ್ರ - 496.ಚತಶ್ಚ ಸಂಯೋಗಾದೇರ್ಗುಣಃ (7.4.1೦) 

ವೃತಿಃ-ಯದನ್ತಸ್ಯ ಸಂಯೋಗಾದೇಃ ಅಜ್ಲಸ್ಯ ಗುಣಃ ಲಿಟಿಟ ಉಪಧಾಯಾಃ ವೃದ್ಧಿಃ 
ಜಹ್ವಾರೆ, ಜಹ್ವರತುಃ। ಜಹ್ಹರುಃ। ಜಹ್ವರ್ಥ, "ಜಹ್ವರಥುಃ। ಜಹ್ನರ। ಜಹ್ಹಾರ, ಜಪ್ಟರ। 
ಜಹ್ಹರಿವ। ಜಪ್ಪರಿಮ! ಹ್ವರ್ಶಾ। 

ಪ. ಛೇ. - ಯತಃ ಚ, ಸಂಯೋಗಾದೇಃ ಗುಣಃ 

ಅ. ವೃ. - “ದಯೇತೇರ್ದಿಗಿ ಲಿಟಿ” ಎಂಬ ಸೂತ್ರದಿಂದ “ಲಿಟಿ' ಎಂಬ ಪದವು 


576 ಲಘುಸಿದ್ಧಾಂತ ಕೌಮುದೀ 
ಅನುವೃತ್ತವಾಗುತ್ತದೆ. 

ಅರ್ಥ- ಸಂಯೋಗವನ್ನು ಆದಿಯಲ್ಲಿ ಉಳ್ಳ ಯದನ್ತ ಅಜ್ಲಕ್ಕೆ ಗುಣವು ಬರುತ್ತದೆ. 
- "ಲಿಟ್‌' ಪರದಲ್ಲಿದ್ದಾಗ. 

ಲಿಟ್‌: ಉದಾ- ಜಹ್ವಾರ- ಪ್ರಥಮಪುರುಷ ಏಕವಚನದಲ್ಲಿ "ಹ್ಹ್‌ಯ' ಧಾತುವಿನ 
ನಂತರ "“ಲಿಟ್‌' ಗೆ "ತಿಪ್‌(ತಿ)' ಆದೇಶ ಬಂದು, "ತಿಪ್‌' ಗೆ “ಇಲ್‌ (ಅ)' ಆದೇಶವು 
ಬಂದು ಹ್ವ್‌ಯ-ಅ ಎಂದಿದ್ದಾಗ, “ದ್ವಿರ್ವಚನೇ*ಚಿ” ಎಂಬ ಸೂತ್ರದಿಂದ 
ಮೊಟ್ಟಮೊದಲಾಗಿ “ದ್ವಿತ್ವ ಬಂದು ಹ್ಹ್‌ಯ ಹ್ಹ್‌ಯ ಅ ಎಂದಿದ್ದಾಗ, ಅಭ್ಯಾಸದ "ಯ' 
ಕಾರಕ್ಕೆ "ಉರತ್‌' ಎ೦ಬ ಸೂತ್ರದಿಂದ “ಅರ್‌” ಬಂದು ಹ್ಟರ್‌--ಹ್ಹ್‌ಯ.-ಅ ಎಂದಿದ್ದಾಗ, 
ಹಲಾದಿಶೇಷದಿಂದ “ವ್‌' ಕಾರ "ರೇಫ(ರ್‌)' ಗಳ ಲೋಪವಾದಮೇಲೆ ಹ್‌ 
ಹ್ಹ್‌ಯ--ಅ ಎಂದಿದ್ದಾಗ, “ಕುಹೋಶ್ಸುಃ” ಎಂಬ ಸೂತ್ರದಿಂದ "ಹ್‌' ಕಾರಕ್ಕೆ ಚುತ್ವ 
ಮಾಡಿದಾಗ, ಅಭ್ಯಾಸದ "ಹ್‌' ಕಾರಕ್ಕೆ “ರು್‌' ಆದೇಶ ಬಂದು, ರು ಹ್ಞ್‌ ಯ4ಅ 
ಎಂದಿರುತ್ತದೆ. “ಅಭ್ಯಾಸೇ ಚರ್ಚ” ಎಂಬ ಸೂತ್ರದಿಂದ "ರು್‌' ಕಾರಕ್ಕೆ ಚರ್ತ್ವ(ಜ್‌) 
ಕಾರ ಬಂದು, ಜ ಹ್ಹ್‌ಯ--ಅ ಎಂದಿರುತ್ತದೆ. “ಅಚೋಳ್‌ತಿ” ಎಂಬ ಸೂತ್ರದಿಂದ 
ವೃದ್ಧಿ ಬರಬೇಕಾಗಿದ್ದಾಗ, ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ ಅನಭ್ಯಸ್ತ "ಬು' 
ಕಾರಕ್ಕೆ ಗುಣ (ಅರ್‌) ಬಂದು ಜಹ್ನರ್‌*ಅ ಎಂದಾಗುತ್ತದೆ. ನಂತರ, “ಅತ 
ಉಪಧಾಯಾಃ” ಎ೦ಬ ಸೂತ್ರದಿಂದ ಉಪಧೆಗೆ ವೃದ್ಧಿ ಬಂದು ಜಹ್ವಾರ್‌- ಅಎಜಹ್ಹಾರ 
ಎ೦ದು ರೂಪವು ಸಿದ್ಧವಾಗುತ್ತದೆ. 

ವಿಶೇಷ- ತಸ್‌ ಮೊದಲಾದ ಪ್ರತ್ಯಯಗಳು ಬ೦ದಾಗಲೂ ಪ್ರಕ್ರಿಯೆಯು ಹೀಗೆಯೇ 
ಇರುತ್ತದೆ. ಅಲ್ಲಿ ವೃದ್ಧಿ ಬರುವುದಿಲ್ಲ. ಆದರೆ “ಸಾರ್ವಧಾತುಕಾರ್ಧಧಾತುಕಯೋಃ” 
ಎಂಬ ಸೂತ್ರದಿಂದ ಪ್ರಾಪ್ತವಾದ ಗುಣಕ್ಕೆ “ಅಸಂಯೋಗಾಲ್ಲಿಟ್‌ ಕಿತ್‌” ಎಂಬ ಸೂತ್ರದಿಂದ 
“ಕಿತ್ವಕ್‌)' ಬರುತ್ತದೆ. ಅಗ "ಕ್ಲಿತಿಚ” ಎಂಬ ಸೂತ್ರದಿಂದ ಗುಣಕ್ಕೆ ನಿಷೇಧ; ಬರುಬೇಕಾಗಿತ್ತು. 
ಆದರೆ ಪ್ರಕೃತ ಸೂತ್ರದಿಂದ ಮತ್ತೆ ಗುಣವೇ ಬಂದಿದೆ. "ಥಲ್‌' ಪ್ರತ್ಯಯವಿರುವಾಗ, 
ಯದನ್ನ ಧಾತುವಾಗಿರೋಣದ್ದರಿಂದ ಬೇರೆಯವರ ಮತ ಮತ್ತು ಭಾರದ್ವಾಜ ಮತ 
ಇವುಗಳ ನಿಯಮದಿಂದ “ಇಟ್‌' ಬರುವುದಿಲ್ಲ. 

ರೂಪಗಳು: ಜಹ್ಹಾರ, ಜಹ್ಹರತು೩, ಜಹ್ಹರುಃ। ಜಹ್ಹರ್ಥ, ಜಹ್ಹರಥು೩ ಜಹ್ಹರಜಹ್ಹಾರ/ 
ಜಹ್ಹರ, ಜಹ್ವರಿವ, ಜಹ್ವರಿಮ। 

ಲುಟ್‌: ರೂಪಗಳು: ಹ್ವರ್ತಾ, ಹ್ವರ್ತಾರ್‌, ಹ್ವರ್ತಾರಃಹ್ಟರ್ತಾಸಿ, ಹ್ಹರ್ಮಾಸ್ಥಃ, ಹೃರ್ಧಾಸ್ಸು 
ಹ್ವರ್ತಾಸ್ಥಿ ಹ್ವರ್ತಾಸ್ಟಃ, ಹ್ವರ್ತಾಸ್ಯಃ. 

ಈ ಧಾತುವು ಅನಿಟ್‌ ಆಗಿರೋಣದರಿಂದ ಈ ರೂಪಗಳು ಬಂದಿವೆ. 


(ಇಡಾಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ - 497.ಯದ್ಧನೋಃ ಸ್ಯೇ (7.2.70) 


ವೃತ್ತಿಃ-ಯತೋ ಹನ್ನೇಶ್ವ ಸ್ಯಸ್ಯ ಇಟ್‌ ಸ್ಯಾತ್‌! ಹ್ವರಿಷ್ಯತಿ। ಹ್ನರತು। ಅಹ್ನರತ್‌। 


ತಿಣನ್ಹೇ ಭ್ಹ್ವಾದಯಃ ಪರಸ್ಕೈಪದಿ ರೂಪಗಳು 577 


ಹ್ವರೇತ್‌। 

ಅ. ವೃ. -“ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎಂಬ ಸೂತ್ರದಿಂದ “ಇಟ್‌' ಎಂಬ 
ಪದವು ಅನುವೃತ್ತವಾಗುತ್ತದೆ. “ಅಜ್ಗಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ಖದನ್ನ ಧಾತು ಮತ್ತು "ಹನ್‌' ಧಾತುಗಳ ಪರದಲ್ಲಿ ಬರುವ 'ಸ್ಯ' ಗೆ 
“ಇಟ್‌ (ಇ)' ಆಗಮವು ಬರುತ್ತದೆ. 

ವಿಶೇಷಃ- “ಹನ್‌' (2ನೇ ಗಣ) ಧಾತು ಮತ್ತು ಖಕಾರಾನ್ತ ಧಾತುಗಳು ಅನುದಾತ್ತ 
ಮತ್ತು ಏಕಾಜ್‌ ಆಗಿರೋಣದರಿಂದ "ಅನಿಟ್‌' ಆಗಿರುತ್ತವೆ. ಆದುದರಿಂದ "ತಾಸಿ' 
ಪ್ರತ್ಯಯವು ಪರದಲ್ಲಿದ್ದಾಗಲೂ ಅನಿಟ್‌ ಆಗಿಯೇ ಇರುತ್ತದೆ. ಮತ್ತು "ಸ್ಯ' ಪ್ರತ್ರ್ಯಯದ 
ಪರದಲ್ಲೂ ಅನಿಟ್‌ ಆಗಿಯೇ ಇದ್ದವು, ಆದರೆ ಆಚಾರ್ಯ ಪಾಣಿನಿಯವರು "ಸ್ಯ' 
ಪ್ರತ್ಯಯಕ್ಕೆ ಇಡಾಗಮವನ್ನು ಮಾಡಿದ್ದಾರೆ. ಅದ್ದರಿಂದ ಈ ಸೂತ್ರವು ಪ್ರವೃತ್ತವಾಗಿದೆ. 
ಈ ಧಾತುವು ಭ್ವಾದಿ ಗಣದಲ್ಲಿ ಸೇರಿರೋಣದರಿಂದ "ಹ್ಹ್‌ಯ' ಧಾತುವನ್ನು ಮಾತ್ರ 
ವರದರಾಜರು ಆರಿಸಿಕೊಂಡಿದ್ದಾರೆ. "ಹನ್‌' ಧಾತುವನ್ನು ಆರಿಸಿಕೊಳ್ಳಲಿಲ್ಲ ಯಾಕೆಂದರೆ 
ಅದು ಎರಡನೇ ಗಣಕ್ಕೆ ಸೇರಿದ್ದಾಗಿದೆ. 

ಲೃಟ್‌: ಉದಾ- ಹ್ಹರಿಷ್ಯತಿ- ಪ್ರಥಮಪುರುಷ ಏಕವಚನದಲ್ಲಿ ಹ್ಹ್‌ಯ ಧಾತುವಿನ 
ನಂತರ ಲೃಟ್‌ "ಲ್‌" ಕಾರಕ್ಕೆ "ತಿಪ್‌(ತಿ)' ಆದೇಶ ಬ೦ದ ಮೇಲೆ ಧಾತುವಿನ ನಂತರ 
"ಸೃ' ಪ್ರತ್ಯಯವನ್ನು ಸೇರಿಸಿದಾಗ ಹ್ಹ್‌ಯ4ಸ್ಯ*ತಿ ಎಂದಿದ್ದಾಗ, ಅನಿಟ್‌ ಆಗಿಯೇ 
ಇರುತ್ತದೆ. ಮತ್ತು ಇದು ಆರ್ಧಧಾತುಕ ಸಂಜ್ಞೆಯನ್ನು ಹೊಂದಿರುತ್ತದೆ. ಇದು 
ಅನುದಾತ್ತವಾಗಿರೋಣದರಿಂದ “ಏಕಾಚ್‌ ಉಪದೇಶೇಇನುದಾತ್ತಾತ್‌” ಎಂಬ ಸೂತ್ರದಿಂದ 
ಇಡಾಗಮದ ನಿಷೇಧವು ಪ್ರಾಪ್ತವಾಗಿತ್ತು ಆದರೆ ಪ್ರಕೃತ ಸೂತ್ರದಿಂದ "ಸ್ಯ'ಗೆ 
ಇಡಾಗಾಮುವ'ನ್ನ್ನು ವರಾಡಿದಾಗ' ಹ್ವ್‌ಯ4ಇ+ಸ್ಯಃತಿ ಎ೦ದಿದ್ದಾಗ, 
“ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬ ಸೂತ್ರದಿಂದ ಗುಣ ಮಾಡಿದಾಗ, 
ಹ್ವರ್‌-ಇ*ಸ್ಯತಿತಿ ಎಂದಿರುತ್ತದೆ. “ಸ್ಯ' ನಲ್ಲಿರುವ "ಸ್‌' ಗೆ ಷತ್ವ ಬಂದು ಹ್ವರಿಷ್ಯತಿ 
ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಹ್ವರಿಷ್ಯತಿ, ಹ್ವರಿಷ್ಯತಃ, ಹ್ವರಿಷನ್ತಿ! ಹ್ವರಿಷ್ಯಸಿ, ಹ್ವರಿಷ್ಯಥಃ, ಹ್ವರಿಷ್ಯಥ। 
ಹ್ವರಿಷ್ಯಾಮಿ, ಹ್ವರಿಷ್ಕಾವಃ, ಹ್ವರಿಷ್ಯಾಮಃ 

ಲೋಟ್‌: ರೂಪಗಳು: ಹ್ಹರತು/ಹ್ವರತಾತ್‌, ಹ್ವರತಾಮ್‌, ಹ್ಹರನ್ತು! ಹ್ವರ/ಹ್ವರತಾತ್‌, 
ಹ್ವರತಮ್‌, ಹ್ವರತ। ಹ್ವರಾಣಿ, ಹ್ವರಾವ, ಹ್ವರಾಮ। 

ಲಜಕ: ರೂಪಗಳು: ಅಹ್ಪರತ್‌, ಅಹ್ವರತಾಮ್‌, ಅಹ್ವರನ್‌। ಅಹ್ವರಃ, ಅಹ್ವರತಮ್‌, 
ಅಹ್ವರತ। ಅಹ್ವರಮ್‌, ಅಹ್ನರಾವ, ಅಹ್ವರಾಮ। 

ವಿಧಿಲಿಜಕ್‌: ರೂಪಗಳು: ಹ್ವರೇತ್‌, ಹ್ವರೇತಾಮ್‌, ಹ್ವರೇಯುಃ। ಹ್ವರೇಃ, ಹ್ವರೇತಮ್‌, 
ಹ್ಹರೇತ। ಹ್ವರೇಯಮ್‌, ಹ್ವರೇವ, ಹ್ವರೇಮ। 


578 ಲಘುಸಿದ್ಧಾ೦ತ ಕೌಮುದೀ 


(ಗುಣವನ್ನು ವಿಧಿಸುವ ಸೂತ್ರ) 

ಸೂತ್ರ - 4೨8.ಗುಣೋರ್ತಿ-ಸಂಯೋಗಾದ್ಯೋಃ (7.4.29) 

ವೃತ್ತಿಃ-ಅರ್ತೇಃ ಸಂಯೋಗಾದೇಃ ಯದಂತಸ್ಯ ಚ ಗುಣಃ ಸ್ಯಾತ್‌ ಯಕಿ ಯಾದೌ 
ಆರ್ಧಧಾತುಕೇ ಲಿಜಿ ಚ। ಹ್ವರ್ಯಾತ್‌ಅಹ್ವಾರ್ಷೀತ್‌!ಅಹ್ವರಿಷ್ಯತ್‌। ಶ್ರು ಶ್ರವಣೇ। 19| 

ಪ. ಛೇ. - ಗುಣಃ, ಅರ್ತಿ-ಸಂಯೋಗಾದ್ಯೋಃ 

ಅ.ವೃ. - “ರೀಜ್‌ ಯತಃ” ಎಂಬ ಸೂತ್ರದಿಂದ "ಯತಃ' ಎಂಬ ಪದವೂ 
ಹಾಗೂ “ಅಕೃತ್‌ ಸಾರ್ವಧಾತುಕಯೋಃ” ಎಂಬ ಸೂತ್ರದಿಂದ "ಅಸಾರ್ವಧಾತುಕೇ' 
ಎಂಬ ಪದವೂ ಮತ್ತು “ರಿಜ್‌ ಶಯಗ್ಲಿಜ್‌ಕ್ಷು” ಎಂಬ ಸೂತ್ರದಿಂದ "ಯಜ್‌- 
ಲಿಜೋಃ' ಎಂಬ ಪದವೂ. “ಅಯಜ್‌ ಯಿ ಕ್ವಿತಿ” ಎಂಬ ಸೂತ್ರದಿಂದ "ಯಿ' ಎಂಬ 
ಪದವೂ ಅನುವೃತ್ತವಾಗುತ್ತದೆ. (ಇಲ್ಲಿ "ಅಸಾರ್ವಧಾತುಕ' ಎಂಬ ಪದಕ್ಕೆ "ಆರ್ಧಧಾತುಕ' 
ಎಂದು ಅರ್ಥ ಮಾಡಿ ಅನುವೃತ್ತಿ ಮಾಡಲಾಗಿದೆ). “ಅಜ್ಞಸ್ಯ” ಎಂಬುದು ಅಧಿಕಾರ 
ಸೂತ್ರ 

ಅರ್ಥ- "ಯ' ಧಾತು ಮತ್ತು ಸಂಯೋಗಾದಿ ಯದನ್ವ ಧಾತು ಇವುಗಳ ಅಜ್ಲಕ್ಕೆ 
ಗುಣವು ಬರುತ್ತದೆ - ಯಕ್‌ ಪ್ರತ್ಯಯ ಅಥವಾ ಯ-ಕಾರಾದಿ ಆರ್ಧಧಾತುಕ 
ಲಿಜ್‌(ಆಶೀರ್ಲಿಜ್‌) ಪರದಲ್ಲಿದ್ದಾಗ, 

ಆಶೀರ್ಲಿಜಕ್‌: ಉದಾ- ಹ್ವರ್ಯಾತ್‌- ಪ್ರಥಮಪುರುಷ ಏಕವಚನದಲ್ಲಿ "ಹ್ಹ್‌ಯ 
(ಹ್ವೃ)' ಧಾತುವಿನ ನಂತರ ಆಶೀರ್ಲಿಜ್‌ "ಲ್‌' ಕಾರಕ್ಕೆ "ತಿಪ್‌(ತಿ)' ಆದೇಶ ಬಂದು 
“ಲಿಜಾಶಿಷಿ” ಎಂಬ ಸೂತ್ರದಿಂದ ಆರ್ಧಧಾತುಕಸಂಜ್ಞೆ ಬಂದಮೇಲೆ "ಯಾಸುಟ್‌' 
ಆಗಮವು ಬಂದಾಗ ಅದಕ್ಕೆ “ಕಿದಾಶಿಷಿ” ಎಂಬ ಸೂತ್ರದಿಂದ ಕಿದ್ದದ್ಧಾವ ಬಂದು 
ಹ್ಮ್‌ಬು--ಯಾಸ್‌--ತ್‌ ಎಂದಿದ್ದಾಗ, “ಕ್ವಿತಿಚ ಎಂಬ ಸೂತ್ರದಿಂದ ಗುಣಕ್ಕೆ ಜಿತ್‌ 
ನಿಷೇಧ ಪ್ರಾಪ್ತವಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ ಗುಣವು ಬಂದು 
ಹ್ವರ್‌-ಯಾಸ್‌--ತ್‌ಎರಿದಿದ್ದಾಗ, “ಜ್‌ ಕಾರಕ್ಕೆ "ಸ್ಯ ಸಂಯೋಗಾದ್ಯೋರಂತೇ 
ಚ” ಎಂಬ ಸೂತ್ರದಿಂದ ಲೋಪ ಬಂದು, ಪರ್‌*ಯಾತ್‌ಎಹ್ಟರ್ಯಾತ್‌ ಎಂದು 
ರೂಪವು ಸಿದ್ದವಾಗಿದೆ. 

ರೂಪಗಳು: ಹ್ವರ್ಯಾತ್‌, ಹ್ವರ್ಯಾಸ್ತಾಮ್‌, ಹ್ವರ್ಯಾಸುಃ। ಹ್ವರ್ಯಾಃ, 
ಹ್ವರ್ಯಾಸ್ತಮ್‌, ಹ್ವರ್ಯಾಸ್ತ ಹ್ವರ್ಯಾಸಮ್‌, ಹ್ವರ್ಯಾಸ್ವ, ಹ್ವರ್ಯಾಸ್ಮ 

ಲುಜಕ್‌: ಉದಾ- ಅಹ್ವಾರ್ಹೀತ್‌- ಪ್ರಥಮಪುರುಷ ಏಕವಚನದಲ್ಲಿ “ಹ್ಹ್‌ಯ (ಹ್ಹೃ)' 
ಧಾತುವಿನ ನಂತರ “ಲುಜ್‌' “ಲ್‌' ಕಾರಕ್ಕೆ “ತಿಪ್‌(ತಿ)' ಆದೇಶ ಬಂದು, ಹ್ಹ್‌ಯ 
(ಹ್ಹೃ)*ತಿ ಎಂದಿದ್ದಾಗ, “ಇತಶ್ಚ” ಎಂಬುದರಿಂದ “ತಿ' ನಲ್ಲಿಯ “ಇ' ಕಾರಕ್ಕೆ ಲೋಪ 
ಬಂದು ಹ್ಹ್‌ಯ (ಹ್ಹೃ)-ತ್‌ ಎಂದಿದ್ದಾಗ, ಧಾತುವಿನ ನಂತರ "ಚ್ಲಿ' ಆಗಮ ಬಂದು 
ಹ್ಯ್‌ಯ (ಹ್ವೃ)*ಚ್ಲಿ*ತ್‌ ಎಂದಿದ್ದಾಗ, ಅದಕ್ಕೆ “ಸಿಚ್‌(ಸ್‌)' ಆದೇಶ ಬಂದು ಹ್ಹ್‌ಯ 
(ಹ್ವೃ)*ಸ್‌.--ತ್‌ ಎಂದಿದ್ದಾಗ, “ತ್‌' ಕಾರಕ್ಕೆ ಈಟ್‌(ಈ)' ಆಗಮ ಬಂದು ನಂತರ 


ತಿಣನ್ತೇ ಭ್ಹಾದಯಃ ಪರಸ್ಥೈಪದಿ ರೂಪಗಳು 579 


ಧಾತುವಿನ ಪೂರ್ವದಲ್ಲಿ ಅಡಾಗಮ(ಅ) ಬಂದಾಗ, ಅಹ್ಟ್‌ಯ (ಅಹ್ವೃ)-ಸ್‌- ಈತ್‌ 
ಎ೦ದಿದ್ದಾಗ, “ಸಿಚಿ ವೃದ್ಧಿಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ "ಯ' ಕಾರಕ್ಕೆ ವೃದ್ಧಿ 
ಬಂದು ಅಹ್ವಾರ್‌-ಸ್‌--ಈತ್‌ ಎಂದಿರುತ್ತದೆ. ಆಗ "ಸ್‌ ಕಾರಕ್ಕೆ “ಆದೇಶಪ್ರತೃ್ಯಯಯೋಃ” 
ಎಂಬುದರಿಂದ ಷತ್ವ ಬಂದು ಅಹ್ವಾರ್‌--ಷ್‌--ಈತ್‌-ಅಹ್ವಾರ್ಷೀತ್‌ ಎಂಬ ರೂಪವು 
ಸಿದ್ಧಿಸುತ್ತದೆ. 

ಬೂ ಅಹ್ವಾರ್ಷೀತ್‌, ಅಹ್ವಾಷ್ಟಾ ರ್ಷ್ಟಾಮ್‌, ಅಹ್ವಾರ್ಷುಃ |! ಅಹ್ವಾರ್ಷೀಃ, 
ಅಹ್ವಾರ್ಷ್ಜ್ಹಮ್‌, ಅಹ್ವಾರ್ಷ। ಅಹ್ವಾರ್ಷಮ್‌, ಅಹ್ವಾರ್ಷ್ವ, ಅಹ್ವಾರ್ಜ। 

ಲೃಜಕ್‌; ರೂಪಗಳು: ಅಹ್ನರಿಷ್ಯತ್‌, ಅಹ್ಪರಿಷ್ಯತಾಮ್‌, ಅಹ್ಪರಿಷ್ಯನ್‌! ಅಹ್ಪರಿಷ್ಯಃ, 
ಅಹ್ವರಿಷ್ಯತಮ್‌, ಅಹ್ವರಿಷ್ಯತ। ಅಹ್ಹರಿಷ್ಯಮ್‌, ಅಹ್ಹರಿಷ್ಯಾವ, ಅಹ್ವರಿಷ್ಯಾಮ। 

ವಿಶೇಷ: ಸೂತ್ರದಲ್ಲಿ ಅರ್ತಿ ಎಂಬ ಶಬ್ದ ಪ್ರಯೋಗವು "ಖು' ಧಾತುವನ್ನು 
ಗುರುತಿಸುತ್ತದೆ. ಇದು “ಇಕ್‌ -ಶ್ರಿಪೌ ಧಾತು ನಿರ್ದೇಶೇ” ಎಂಬುದರಿಂದ “ಅರ್ತಿ' 
ಎಂದು ರೂಪವಾಗಿದೆ. ಯತಃ ಎಂಬ ಪದವು ಅನುವೃತ್ತವಾಗಿರೋಣದರಿಂದ 
“ಸಂಯೋಗಾದೇಃ' ಎಂಬುದಕ್ಕೆ ವಿಶೇಷಣವಾಗಿದೆ. ಆದುದರಿಂದಲೇ "ಹೃ ಎಂಬುದು 
ಸಂಯೋಗಾದಿಯಾಗಿಯೂ “ಯದನ್ನ'ವಾಗಿಯೂ ಇದೆ. ಯಾಸುಟ್‌ ಆಗಮದಿಂದ 
"ಯ್‌' ಕಾರಾದಿಯಾಗಿಯೂ ಆರ್ಧಧಾತುಕವಾಗಿಯೂ ಇದೆ. “ಕ್ಲಿತಿಚ” ಎಂಬ 
ಸೂತ್ರದಿಂದ ಪ್ರಾಪ್ತವಾದ ಗುಣ ನಿಷೇಧಕ್ಕೆ ನಿಷೇಧ ಬಂದಿದೆ. ಅಂದರೆ ಗುಣವೇ 
ಬಂದಿದೆ ಎಂದು ಅರ್ಥ 

ಧಾತು- 19. ಶ್ರು ಶ್ರವಣೇ। 

(ಶ್ರು ಎಂಬುದಕ್ಕೆ ಶೃ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - 499 ಶ್ರುವಃ ಶೃ ಚ (3.174) 

ವೃತ್ತಿಃ-ಶ್ರುವಃ ಶೃ ಇತ್ಕಾದೇಶಃ ಸ್ಕಾತ್‌ ಶ್ನು ಪ್ರತ್ಯಯಶ್ಚ | ಶೃಣೋತಿ! 

ಅ. ವೃ.- “ಸ್ವಾದಿಭ್ಯಃ ಶ್ನುಃ” ಎಂಬ ಸಕದ “ಶ್ನುಃ' ಎಂಬ ಪದವೂ, “ಕರ್ತರಿ 
ಶಪ್‌ "ಬ ಸೂತ್ರದಿಂದ. “ಕರ್ತರಿ' ಎಂಬ ಪದವೂ “ಸಾರ್ವಧಾತುಕೇ ಯಕ್‌' 
ಎಂಬ ಸೂತ್ರದಿಂದ "ಸ “ಸಾರ್ವಧಾತುಕೇ' ಎಂಬ ಪದವೂ, ಅನುವ ೈತ್ತವಾಗುತ್ತವೆ. 

ಅರ್ಥ- ಕರ್ತ್ರರ್ಥವನ್ನು ಹೇಳುವ ಸಾರ್ವಧಾತುಕ ಪ್ರತ್ಯಯವು ಪರದಲ್ಲಿದ್ದಾಗ, 
ಶ್ರು'ಗೆ "ಶೃ' ಆದೇಶವು ಬರುತ್ತದೆ. ಮತ್ತು ಅದರ ಪರದಲ್ಲಿ "ಶ್ಲು(ನು)' ಪ್ರತ್ಯಯವೂ 
ಬರುತ್ತದೆ. 

ವಿಶೇಷ: ಈ ಸೂತ್ರದಿಂದ ಎರಡು ಕಾರ್ಯಗಳು ವಿಧಿಸಲ್ಪಟ್ಟಿವೆ. “ಶು] ಧಾತುವಿಗೆ 
"ಶೃ' ಆದೇಶ ಮತ್ತು “ಕರ್ತರಿ ಶಪ್‌” ಎಂಬ ಸೂತ್ರದಿಂದ ಬರಬೇಕಾದ “ಶಪ್‌ 
ಪ್ರಕ್ಯಯವನ್ನು ಬಾಧಿಸಿ “ಶ್ನನು)' ಪ್ರತಯವನ್ನು ವಿಧಿಸಲಾಗಿದೆ. ಈ ಪ್ರತ್ಯಯವು 
ಶಿತ್‌” ಆಗಿರೋಣದರಿಂದ ಸಾರ್ವರಾತುಕವಾಗಿಯೂ ಮತ್ತು "ಅಪಿತ್‌' ಆಗಿಯೂ 
ಇರುವುದರಿಂದ ಜಿದ್ದದ್ದಾವವನ್ನು ಹೊಂದುತ್ತದೆ (ಸ (ಸಾರ್ವಧಾತುಕಮಪಿತ್‌). ಆದುದರಿಂದ 


580 ಲಘುಸಿದ್ಧಾಂತ ಕೌಮುದೀ 


“ಕ್ವಿತಿಚ ಎಂಬ ಸೂತ್ರದಿಂದ “ಶ್ರು' ಗೆ ಬರಬೇಕಾದ ಗುಣವು ನಿಷೇಧಿಸಲಾಗಿದೆ. 

ಲಟ್‌: ಉದಾ- ಶೃಣೋತಿ - ಪ್ರಥಮಪುರುಷ ಏಕವಚನದಲ್ಲಿ "ಶೃ' ಧಾತುವಿನ 
ನಂತರ "ಲಟ್‌' ಗೆ "ತಿಪ್‌(ತಿ)' ಆದೇಶ ಬಂದನಂತರ “ಶಪ್‌' ವಿಕರಣ ಪ್ರತ್ಯಯವು 
ಬರಬೇಕಾಗುತ್ತದೆ. ಇಲ್ಲಿ ಎರಡು ಕಾರ್ಯಗಳು ಜರುಗುತ್ತವೆ "ಶ್ರು' ಗೆ "ಶೃ' ಆದೇಶ 
ಮತ್ತು "ಶಪ್‌' ನ್ನು ಬಾಧಿಸಿ "ಶ್ಚು(ನು)' ವಿಕರಣ ಪ್ರತ್ಯಯವು ಆದೇಶವಾಗಿ ಬರುತ್ತದೆ. 
ಆಗ “ಶೃ*ನುಾತಿ “ಎಂದಿರುತ್ತದೆ. "ನು' ಪ್ರತ್ಯಯವು ಸಾರ್ವಧಾತುಕ ಸಂಜ್ಞೆ ಮತ್ತು 
ಅಪಿತ್‌ಸಂಚ್ಞೆಯನ್ನು ಹೊಂದಿದಾಗ “ಸ್ಲಾರ್ವಧಾತುಕಮಪಿತ್‌' ಎಂಬ ಸೂತ್ರದಿಂದ 
'ಜಿದ್ದದ್ಭಾವ'ವು ಬರುತ್ತದೆ. ಇದರಿಂದ "ಶೃ' ನಲ್ಲಿರುವ ಇಗನ್ನಾಂಗದ ಅನ್ತವಾದ "ಯ' 
ಕಾರಕ್ಕೆ ಗುಣವು ಪ್ರಾಪ್ತವಾದಾಗ, "ಕ್ವಿತಿಚ ಎಂಬುದರಿಂದ ನಿಷೇಧವು ಬರುತ್ತದೆ. 
ಆದರೆ “ತಿ' ಎಂಬುದನ್ನು ಸಾರ್ವಧಾತುಕವೆಂದು ಭಾವಿಸೋಣದ್ದರಿಂದ ಈ ಹಿಂದೆ 
ಗುಣವು ನಿಷೇಧಿಸಲ್ಪಟ್ಟದ್ದರೂ "ನು' ನಲ್ಲಿರುವ "ಉ' ಕಾರಕ್ಕೆ “ಸಾರ್ವಧಾತು- 
ಕಾರ್ಧಧಾತುಕಯೋಃ” ಎಂಬುದರಿಂದ ಗುಣವು ಬರುತ್ತದೆ. ಆಗ ಶೃ*ನೋಃತಿ 
ಎಂದಿರುತ್ತದೆ. ಆಗ, “ಯವರ್ಣಾತ್‌ ನಸ್ಯ ಣತ್ವಂ ವಾಚ್ಯಮ್‌” ಎಂಬ ವಾರ್ತಿಕದಿಂದ 
ಣತ್ವ(ಣ್‌) ಬಂದು ಶೃಣೋತಿ ಎಂಬ ರೂಪವು ಸಿದ್ಧವಾಗುತ್ತದೆ. 


(ಅಪಿತ್‌ ಆದ ಸಾರ್ವಧಾತುಕಕ್ಕೆ ಜೆದ್ದದ್ಧಾವವನ್ನು ಹೇಳುವ ಅತಿದೇಶ ಸೂತ್ರ) 
ಸೂತ್ರ - ೮೦೦. ಸಾರ್ವಧಾತುಕಮಹಿತ್‌ (12.4) 

ವೃತ್ತಿಃ-ಅಪಿತ್‌ ಸಾರ್ವಧಾತುಕಂ ಜಿದ್ವತ್‌ | ಶೃಣುತಃ। 

ಪ. ಛೇ. - ಸಾರ್ವಧಾತುಕಮ್‌, ಅಪಿತ್‌! 

ಅ. ವೃ. - “ಗಾಜ್‌ಕುಟಾದಿಭ್ಯೋಅಖ್ಣೆನ್ವಿತ್‌” ಎಂಬ ಸೂತ್ರದಿಂದ “ಜಿತ್‌' ಎಂಬ 
ಪದವು ಅನುವ್ಯ ತ್ತವಾಗುತ್ತದೆ. 

ಅರ್ಥ- ಅಪಿತ್‌(ಪಿತ್‌ ಅಲ್ಲದ) ಸಾರ್ವಧಾತುಕವು ಿದ್ದದ್ಧಾವವನ್ನು ಹೊಂದುತ್ತದೆ. 

ವಿಶೇಷ: ಇದಕ್ಕೆ ಅತಿದೇಶವೆಂದು ಹೇಳುತ್ತಾರೆ. ಜಿದ್ವದ್ಭಾವವಿಲ್ಲದಿದ್ದರೂ, ಈ 
ಸನ್ನಿವೇಶದಲ್ಲಿ ಜಿದ್ದದ್ಭಾವವನ್ನು ಆರೋಪಿಸಲಾಗಿದೆ. ಇದರಿಂದ ಜೆದ್ದದ್ದಾವದಿಂದ 
ಆಗಬೇಕಾದ ಗುಣ-ವೃದ್ಧಿ-ನಿಷೇಧ ಮೊದಲಾದ ಎಲ್ಲ ಕಾರ್ಯಗಳೂ ಜರುಗುತ್ತವೆ. 
ತಿಪ್‌, ತಸ್‌, ಯು ಮೊದಲಾದ ಪರಸ್ಮೈ ಪದದಲ್ಲಿ ಸಿಪ್‌, ತಿಪ್‌ ಮತ್ತು ಮಿಪ್‌ ಗಳು 
ಮಾತ್ರ ಪಿತ್‌ ಗಳಾಗಿವೆ. ಆದರೆ ಆತ್ಮನೇ ಪದದಲ್ಲಿ ಪಿತ್‌ ಪ್ರತ್ಯಯಗಳಿಲ್ಲ. ಅಂದರೆ 
ಎಲ್ಲವೂ ಅಪಿತ್‌ ಗಳೇ ಆಗಿವೆ. ಹೀಗಾಗಿ ಪರಸ್ಕೈಪದದಲ್ಲಿ 6 ಮತ್ತು ಆತ್ಮನೇಪದದಲ್ಲಿ 
9 ಸೇರಿ ಒಟ್ಟು 15 ಪ್ರತ್ಯಯಗಳು ಜಿದ್ದದ್ಭಾವನ್ನು ಹೊಂದುತ್ತವೆ. 

ಉದಾ-ಶೃಣುತಃ- ಪ್ರಥಮಪುರುಷ ದ್ವಿ-ವಚನದಲ್ಲಿ “ಶ್ರು' ಧಾತುವಿನ ನಂತರ 
ಇರುವ "ಲಟ್‌' "ಲ್‌' ಕಾರಕ್ಕೆ “ತಸ್‌' ಆದೇಶ ಬಂದು ಧಾತುವಿನ ನಂತರ "ಶಪ್‌(ಅ)' 
ಬಂದಾಗ, ಇದನ್ನು ಬಾಧಿಸಿ “ಶ್ರುವಃ ಶೃ ಚ” ಎಂಬ ಸೂತ್ರದಿಂದ "ಶ್ರು' ಗೆ "ಶೃ' 
ಆದೇಶ ಬಂದು ಅದರ ನಂತರ 'ಶ್ನುನು)' ಪ್ರತ್ಯಯ ಬಂದಾಗ, ಶೃ*ನು*ತಸ್‌ 


ತಿಣನ್ಹೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 581 


ಎಂದಿರುತ್ತದೆ. ಇಲ್ಲಿ "ಶು ್ಸ(ನು)' ಪ್ರತ್ಯಯ ಹಾಗೂ “ತಸ್‌' ಪ್ರತ್ಯಯಗಳು “ಅಪಿತ್‌' 
ಹಾಗೂ ಸೌರ್ವಧಾತುಕವಾಗಿಯೂ * ಇವೆ. ಆದ್ದರಿಂದ ಇವೆರಡೂ ಪ್ರಕೃತ ಸೂತ್ರದಿಂದ 
ಜೆದ್ವದ್ಭಾವವನ್ನು ಹೊಂದಿ “ಕೈತಿಚ” ಎಂಬ ಸೂತ್ರದಿಂದ ಗುಣ ನಿಷೇಧವಾದಮೇಲೆ 
ಶೃಃನು4ತಸ್‌ ಎಂದಿದ್ದಾಗ, ಹಿಂದಿನಂತೆ ಣತ್ವ ಬಂದು ರುತ್ವ-ವಿಸರ್ಗಗಳಿಂದ ಶೃಣುತಃ 
ಎಂಬ ರೂಪವು ಸಿದ್ಧವಾಗುತ್ತದೆ. 


(ಯಣ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 5೦1 ಹುಶ್ಚು ಸವೋಃ ಸಾರ್ವಧಾತುಕೇ (6.4.87) 

ವೃತ್ತಿಃ- ಹು ಶ್ನುವೋಃ ಅನೇಕಾಚೋಸಂಯೋಗಪೂರ್ವಸ್ಯ ಉವರ್ಣಸ್ಯ ಯಣ್‌ 
ಸ್ಯಾತ್‌. ಅಚಿ ಸಾರ್ವಧಾತುಕೇ ಶೃಣ್ವನ್ತಿ ಶೃಣೋಷಿಶೃಣುಥಃಶೃಣುಥಶೃಣೋಮಿ। 

ಪ. ಛೇ. ಹುಶ್ನುವೋಃ, ಸಾರ್ವಧಾತುಕೇ। 

ಅ. ವೃ, -“ಅಚಿ ಶ್ನುಧಾತುಭ್ರುವಾಮ್‌ಯ್ವೋರಿಯಜುವಜೌ” ಎಂಬ ಸೂತ್ರದಿಂದ 
“ಅಚಿ' ಎಂಬ ಪದವೂ, “ಇಣೋಯಣ್‌” ಎಂಬ ಸೂತ್ರದಿಂದ "ಯಣ್‌' ಎಂಬ 
ಪದವೂ “ಏರನೇಕಾಚೋತಸಂಯೋಗಪೂರ್ವಸ್ಯ” ಎಂಬ ಸೂತ್ರದಿಂದ "ಅನೇಕಾಚಃ' 
ಮತ್ತು “"ಅಸಂಯೋಗಪೂರ್ವಸ್ಯ' ಎಂಬ ಪದಗಳೂ, ಹಾಗೂ “ಓಃ ಸುಪಿ” ಎಂಬ 
ಸೂತ್ರದಿಂದ "ಓಳ ಎಂಬ ಪದವೂ ಅನುವೃತ್ತವಾಗಿವೆ. 

ಅರ್ಥ-"ಹು' ಧಾತು ಹಾಗೆಯೇ "ಶ್ನು(ನು)' ಪ್ರತ್ಯಯಾನ್ತವಾದ ಯಾವ ಅನೇಕಾಚ್‌ 
ಆದ ಅಂಗವಿರುವದೋ, ಅದರ ಅಸಂಯೋಗ ಪೂರ್ವ "ಉ' ಕಾರಕ್ಕೆ “ಯಣ್‌ 
ಆದೇಶವು ಬರುತ್ತದೆ- ಅಜಾದಿ ಸಾರ್ವಧಾತುಕವು ಪರದಲ್ಲಿದ್ದಾಗ. 

ವಿಶೇಷ: ಹು ಧಾತು ಮತ್ತು ಶ್ಲು(ನು) ಪ್ರತ್ಯಯ "ಉ' ಕಾರಕ್ಕೆ ಗುಣವು ಬರುವುದು. 
ಯಾವಾಗ ಅಂದರೆ 'ಶ್ನಉ)' “ನಿನ ಉ' ಕಾರದ ಪೂರ್ವದಲ್ಲಿ ಸಂಯೋಗವಿರಬಾರದು. 
ಮತ್ತು "ನು' ವನ್ನು ಸೇರಿಸಿಕೊಂಡು ಅನೇಕಾಚ್‌ ಆಗಿದ್ದರೆ ಮಾತ್ರ. ಯಾವ ಧಾತುವಿನ 
ವಿಷಯದಲ್ಲೂ "ನು' ಸೇರಿದ ನಂತರ ಅದು ಅನೇಕಾಚ್‌ “ಆಗಿಯೇ ಆಗುತ್ತದೆ. 
ಅನೇಕಾಚ್‌ ಅಂಗ ಮತ್ತು "ಉ-ಕಾರಕ್ಕೆ ಪೂರ್ವದಲ್ಲಿ ಸಂಯೋಗವು ಆಗದಿದ್ದರೆ”, 
ಎಂದು ಹೇಳೋಣದರಿಂದ ಆಪ್‌4ನು*ಅನ್ತಿ ಎಂಬಲ್ಲಿ "ಉ' ಕಾರಕ್ಕೆ ಪೂರ್ವದಲ್ಲಿ 
“ಪ್‌' ಕಾರ ಇರೋಣದರಿಂದ "ಪ್‌' ಕಾರ "ನ್‌' ಕಾರಗಳಿಗೆ ಸಂಯೋಗವಿರುತ್ತದೆ. 
ಆದುದರಿಂದ "ನ್‌' ಕಾರೋತ್ತರ "ಉ' ಕಾರಕ್ಕೆ "ಯಣ್‌' ಸಂಧಿ ಬಾರದೇ “ಉವಜ್‌(ಉವ್‌)' 
ಆದೇಶವೇ ಬರುತ್ತದೆ. ಆಪ ಪ್‌4ನ್‌*ಉವ್‌ 4 ಅನಿ-ಆಪು ನನ್ನಿ ಎಂದಾಗುತ್ತದೆ. 

ಉದಾ- ಶೃಣ್ಣನ್ರಿ- ಪ್ರಥಮಪುರುಷ ಬಹುವಚನದಲ್ಲಿ “ಶು' ಧಾತುವಿನ ನಂತರ 
“ಲಟ್‌' ಗೆ "ಯು' ಆದೇಶ ಬಂದು ಅದಕ್ಕೆ “ರೊೂಂನ್ರಃ” ಎಂಬುದರಿಂದ "ಅನ್‌' ಆದೇಶ 
ಬಂದು, “ಶು? ಧಾತುವಿಗೆ "ಶೃ' ಆದೇಶ ಬಂದು, ಆ ಧಾತುವಿಗೆ “ಶ್ನು(ನು)' ಸೇರಿಸಿದಾಗ 
ಶೃ-ನು--ಅನ್ವಿ ಎಂದಿರುತ್ತದೆ. ಶೃನು ಎಂಬುದು ಅನೇಕಾಚ್‌ ಆದ ಅಂಗವಾಗಿದೆ. 
'ನು'ನಲ್ಲಿರುವ ಉ' ಕಾರ ಟಗ ಯಗ ಪೂರ್ವವಾಗಿಯೂ ಇದೆ. ಅದುದರಿಂದ 


582 ಲಘುಸಿದ್ಧಾಂತ ಕೌಮುದೀ 


ಪ್ರಕೃತ ಸೂತ್ರದಿಂದ "ಉ' ಕಾರ ಬಂದು "ಯಣ್‌' ಸಂಧಿಯಾಗಿ "ವ್‌' ಕಾರವು "ಉ' 
ಕಾರದ ಸ್ಥಾನದಲ್ಲಿ ಬಂದಿದೆ. (ಇಲ್ಲಿ "ಉ' ಕಾರದ ಪೂರ್ವದಲ್ಲಿ ಸಂಯೋಗವಿಲ್ಲದ್ದರಿಂದ 
ಉವಜ್‌ ಆದೇಶಕ್ಕೆ ಅವಕಾಶವಿಲ್ಲ). ಆಗ ಶೃ*ನ್‌--ವ್‌.-ಅನ್ತಿ ಎ೦ದಿದ್ದಾಗ, "ಯವರ್ಣಾತ್‌ 
ನಸ್ಯ ಣತ್ವಂ ವಾಚ್ಯಮ್‌' ಎಂಬ ವಾರ್ತಿಕದಿಂದ "ಣತ್ಸ' ಬಂದು ಶೃಣ್ಣನ್ತಿ ಎಂಬ 
ರೂಪವು ಸಿದ್ದವಾಗಿದೆ. 

ಉದಾ- ಶೃಣೋಷಿ- ಮಧ್ಯಮಪುರುಷ ಏಕವಚನದಲ್ಲಿ ಪ್ರಕ್ರಿಯೆಯು ಶೃಣೋತಿ 
ಎ೦ಬಲ್ಲಿರುವಂತೆ ನಡೆದು "ಸ್‌' ಕಾರಕ್ಕೆ ಷತ್ವ ಬಂದು ಶೃಣೋಷಿ ಎಂದು ರೂಪವಾಗಿದೆ. 

ಉದಾ- ಶೃಣುಥಃ, ಶೃಣುಥ- ಮಧ್ಯಮಪುರುಷ ದ್ವಿವಚನ, ಬಹುವಚನಗಳಲ್ಲಿ 
ಶೃಣುತಃ ಎಂಬಲ್ಲಿಯ ಪ್ರಕ್ರಿಯೆಯನ್ನು ಅನುಕರಣೆ ಮಾಡಿವೆ. 

ಉದಾ- ಶೃಣೋಮಿ - ಉತ್ತಮ ಪುರುಷ ಏಕವಚನದಲ್ಲಿರುವ ಈ ರೂಪವು 
“ಶೃಣೋತಿ' ಎಂಬಲ್ಲಿರುವ ಪ್ರಕ್ರಿಯೆಯನ್ನು ಅನುಕರಣೆ ಮಾಡಿದೆ. 

(ವೈಕಲ್ಪಕವಾಗಿ "ಉ' ಕಾರ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ-5೦2. ಲೋಪಶ್ಚಾಸ್ಯಾನ್ಯತರಸ್ಯಾಂ ಮ್ಹೋಃ (6.4.10೦7) 
ವೃತ್ತಿಃ-ಅಸಂಯೋಗಪೂರ್ವಸ್ಯ ಪ್ರತ್ಯಯ-ಉಕಾರಸ್ಯ ಲೋಪೋ ವಾ ಮ್ವೋಃ 
ಪರಯೋಃ ಶೃಣ್ವಃ। ಶೃಣುವಃ ಶೃಣ್ಮಃ, ಶೃಣುಮಃ। ಶುಶ್ರಾವ! ಶುಶ್ರುವತುಃ ಶುಶ್ರುವುಃ। 
ಶುಶ್ರೋಥ! ಶುಶ್ರುವಥುಃ ಶುಶುವ। ಶುಶ್ರಾವ, ಶುಶ್ರವ। ಶುಶ್ರುವ। ಶುಶ್ರುಮ । ಶ್ರೋತಾ। 
ಶ್ರೋಷ್ಯತಿ। ಶೃಣೋತು। ಶೃಣುತಾತ್‌। ಶೃಣುತಾಮ್‌। ಶೃಣ್ಣನ್ನು। 

ಪ. ಛೇ. - ಲೋಪಃ, ಚ, ಅಸ್ಯ, ಅನ್ಯತರಸ್ಯಾಂ, ಮ್ಹೋಃ(ಮ-ವಯೋಃ) 

ಅ. ವೃ. - “ಉತಶ್ಚ ಪ್ರತ್ಯಯಾದಸಂಯೋಗಪೂರ್ವಾತ್‌” ಎಂಬ ಸೂತ್ರದಿಂದ 
“ಉತಃ' ಎಂಬ ಪದವು ಅನುವೃತ್ತವಾಗುತ್ತದೆ. “ಅ೦ಗಸ್ಯ” ಎಂಬುದು ಅಧಿಕಾರ 
ಸೂತ್ರ. ಸೂತ್ರದಲ್ಲಿರುವ “ಅಸ್ಕ' ಎಂಬ ಪದವು ಪೂರ್ವಸೂತ್ರದ ಸಂಬಂಧವನ್ನು 
ಸೂಚಿಸುತ್ತದೆ. 

ಅರ್ಥ- ಅಸಂಯೋಗ-ಪೂರ್ವವಾದ ಪ್ರತ್ಯಯದ "ಉ' ಕಾರಕ್ಕೆ ವೈಕಲ್ಲಿಕವಾಗಿ 
ಲೋಪ ಬರುತ್ತದೆ- "ಮ್‌' ಮತ್ತು "ವ್‌' ವರ್ಣಗಳು ಪರದಲ್ಲಿದ್ದಾಗ. 

ಉದಾ- ಶೃಣ್ವಃ/ಶೃಣುವಃ, ಶೃಣ್ಮಃ/ಶೃಣುಮಃ- ಉತ್ತಮಪುರುಷದ ದ್ವಿ 
ವಚನ,ಬಹುವಚನದ ಈ ರೂಪಗಳು "ವಸ್‌' "ಮಸ್‌' ಎಂಬ ಮೂಲ ಆಖ್ಯಾತ 
ಪ್ರತ್ಯಯಗಳನ್ನು ಕ್ರಮವಾಗಿ ಸೇರಿಸಿದಾಗ, ಪ್ರಕೃತ ಸೂತ್ರದಿಂದ "ಉ' ಕಾರ ಲೋಪವನ್ನು 
ಮಾಡಿದಾಗ ಶೃಣ್ಣಃ ಮತ್ತು ಶೃಣ್ಮಟ ಎಂದೂ ಲೋಪ ಮಾಡದೇ ಇದ್ದಾಗ, ಶೃಣುವಃ 
ಮತ್ತು ಶೃಣುಮಃ ಎಂದೂ ರೂಪಗಳು ಸಿದ್ಧವಾಗುತ್ತದೆ. 

ರೂಪಗಳು: ಶೃಣೋತಿ, ಶೃಣುತಃ, ಶೃಣ್ಣನಿ। ಶೃಣೋಷಿ, ಶೃಣುಥಃ, ಶೃಣುಥ। 
ಶೃಣೋಮಿಸ್ಶಣ್ವಃ/ಷೃಣುವಃ, ಶೃಣ್ಮಃ/ಕೃಣುಮಃ। 

ಲಿಟ್‌: ಉದಾ - ಶುಶ್ರಾವ- ಪ್ರಥಮಪುರುಷ ಏಕವಚನದಲ್ಲಿ "ಶ್ರು' ಧಾತುವಿನ 


ತಿಣನ್ಹೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 583 


ನಂತರ “ಲಿಟ್‌' "ಲ್‌ ಕಾರಕ್ಕೆ "ತಿಪ್‌(ತಿ)' ಆದೇಶ ಬಂದು, ಅದಕ್ಕೆ ಅಭಿನವ ಆಖ್ಯಾತ 
ಪ್ರತ ್ಯಯವಾದ “ಇಲ್‌(ಅ)' ಆದೇಶ ಬಂದು ಶ್ರು.ಅ ಎಂದಿರುತ್ತದೆ. ಧಾತುವಿಗೆ ದ್ವ 
ಬಂದಮೇಲೆ ಶ್ರು ಶ್ರು-ಅ ಎ೦ದಿದ್ದಾಗ, ಹಲಾದಿ ಶೇಷದಿಂದ ಶು ಶೈಃಅ ಎಂದಾಗುತ್ತದೆ. 
ನಂತರ “ಅಚೋಳ್ಪೌಕಿ” ಎಂಬ ಸೂತ್ರದಿಂದ ಅನಭ್ಯಸ್ತ “ಶ್ರು' "A "ವೃ ದ್ಧಿ' ಬಂದು 
ಶುಶ್ರೌ೬ಅ ಎಂದಾಗುತ್ತದೆ. “ಏಚೋತಯವಾಯಾವಃ” ಎಂಬ ಸೂತ್ರದಿಂದ ಗೆ 
"ಆವ್‌' ಆದೇಶ ಬಂದು, ಶುಶ್ರಾವ ಎಂದು ರೂಪವಾಗುತ್ತದೆ. 

ವಿಶೇಷ: "ಲಿಟ್‌' "ಲ್‌' ಕಾರವು ಆರ್ಧಧಾತುಕವಾಗಿರೋಣದರಿಂದ "ಶಪ್‌(ಅ)' 
ವಿಕರಣ ಪ್ರತ್ಯಯವು ಬರುವುದಿಲ್ಲ. ಮತ್ತು "ಶೃ' ಆದೇಶವೂ ಮತ್ತೂ “ಶ್ನು' ಪ್ರತ್ಯಯವೂ 
ಬರುವುದಿಲ ಎ೦ಬುದನ್ನು ಗಮನಿಸಬೇಕು. 

ಉದಾ- ಶುಶ್ರುವತುಃ- ಪ್ರಥಮಪುರುಷ ದ್ವಿ ವಚನದಲ್ಲಿ "ಶೃ' ಧಾತುವಿನ ನಂತರ 
"ಅತುಸ್‌' ಪ್ರತ್ಯಯವನ್ನು ಸೇರಿಸಿದಾಗ ಶ್ರು.ಅತುಸ್‌ ಎಂದಿರುತ್ತದೆ. “ಅಸಂಯೋಗಾಲ್ಲಿಟ್‌ 
ಕಿತ್‌” ಎಂಬ "ಸೂತ್ರದಿಂದ ಕಿದ್ದದ್ದಾವವು ಅತಿದೇಶವಾಗಿ ಬರುತ್ತದೆ. “ಸಾರ್ವಧಾತು- 
ಕಾರ್ಧಧಾತುಕಯೋ!” ಎಂಬ ಸೂತ್ರದಿಂದ ಬರಬೇಕಾದ ಗುಣವು "ಬಾರದೇ ಣದ 
ಕಾರಣದಿಂದ “ಕ್ವಿತಿಚ” ಎಂಬ ಸೂತ್ರದಿಂದ ನಿಷೇಧವಾಗುತ್ತದೆ. ಮತ್ತು “ಅಚಿ 
ಶ್ನುಧಾತುಭ್ರುವಾಮ್‌ವಯ್ವೋರಿಯಜುವಜ್‌” ಎ೦ಬ ಸೂತ್ರದಿಂದ "ಉವಜ್‌' ಆದೇಶ 
ಬರಬೇಕಾಗಿತ್ತು. ಆದರೆ “ದ್ವಿರ್ವಚನೇಇಚಿ” ಎಂಬ ಸೂತ್ರದಿಂದ ಅದು ನಿಷೇಧಿಸಲ್ಪಟ್ಟಿದೆ. 
ಧಾತುವಿಗೆ ದ್ವಿತ್ವವು ಆಗಿದೆ. “ಹಲಾದಿ ಶೇಷ”ದಿಂದ ಆಭ್ಯಾಸದಲ್ಲಿಯ ಆದಿ "ಹಲ್‌' 
ಮಾತ್ರ ಉಳಿದು ಶುಶ್ರು. ಅತುಸ್‌ ಎಂದಾಗಿದೆ. ಈಗ ಪ್ರಕೃತ "ಉವಜ್‌(ಉವ್‌)' 
ಆದೇಶ ಬಂದು ಶುಶ್ರ್‌*ಉವ್‌. ಅತುಸ್‌ ಎಂದಾದ ಮೇಲೆ ರುತ್ವ-ವಿಸರ್ಗಗಳಿಂದ 
ಶುಶ್ರುವತುಃ ಎಂದು ರೂಪವಾಗಿದೆ. 

ಉದಾ- ಶುಶ್ರುವುಃ- ಪ್ರಥಮಪುರುಷ ಬಹುವಚನದಲ್ಲಿ ಶುಶ್ರುವುಃ ಎಂಬ ಈ 
ರೂಪವು ದ್ವಿವಚನದಂತೆಯೇ ರೂಪವನ್ನು ಹೊಂದುತ್ತದೆ. 

ಉದಾ- ಶುಶ್ರೋಥ- ಮಧ್ಯಮಪುರುಷ ಏಕವಚನದಲ್ಲಿ "ಶ್ರು' ಧಾತುವಿನ ಮೇಲೆ 
ಮೂಲ ಆಖ್ಯಾತ ಪ್ರತ್ಯಯವಾದ 'ಸಿಪ್‌' ಸೇರಿಸಿದಾಗ ಶ್ರು.ಸಿಪ್‌ ಎಂದಿರುತ್ತದೆ. 
"ಸಿಪ್‌' ಇದು ಅಪಿತ್‌ ಆಗಿರುವುದಿಲ್ಲ. ಈ ಸಿಪ್‌ ಗೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
"ಥಲ್‌(ಥ)' ಆದೇಶವಾಗಿ ಬಂದು, ಶ್ರುಃಥ ಎಂದಿದ್ದಾಗ, ಪ್‌ ನ ಸ್ಥಾನದಲ್ಲಿ 
ಆದೇಶವಾಗಿ ಬಂದ "ಥ' ಕೂಡ "ಅಪಿತ್‌' ಆಗಿರುವುದಿಲ್ಲ. ಆದ್ದರಿಂದ “ಕಿದ್ವದ್ಭಾವವು' 
ಬರುವುದಿಲ್ಲ. ಆದ್ದರಿಂದ ಗುಣನಿಷೇಧವೂ ಬರುವುದಿಲ್ಲ. ನಂತರ ಧಾತುವಿಗೆ ದ್ವಿತ್ವ 
ಬಂದು ಶ್ರು ಶ್ರು-ಥ ಎಂದಿದ್ದಾಗ, “ಹಲಾದಿಶೇಷದಿ೦ದ ಶುಶ್ರು*ಥ ಎಂದಿದ್ದಾಗ, 
ಅನಭ್ಯಸ್ಥ ರೂಪದಲ್ಲಿರುವ "ಶ್ರ' ವಿನ "ಉ' ಕಾರಕ್ಕೆ ಗುಣ ಬಂದು ಶುಶ್ರೋಥ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ- ಶುಶ್ರುವಥುಃ, ಶುಶ್ರುವ- ಈ ಎರಡೂ ರೂಪಗಳು `ಶುಶ್ರುವತುಃ' ಎಂಬ 
ರೂಪದ ಪ್ರಕ್ರಿಯೆಯನ್ನು ಅನುಸರಿಸಿವೆ. 


೨84 ಲಘುಸಿದ್ಧಾಂತ ಕೌಮುದೀ 


ಉದಾ-ಶುಶ್ರಾವ/ಶುಶ್ರವ - ಉತ್ತಮಪುರುಷ ಏಕವಚನದಲ್ಲಿ "ಮಿಪ್‌' ಗೆ "ಇಲ್‌(ಅ)' 
ಆದೇಶವಾಗಿ ಬರೋಣದರಿಂದ ಪ್ರಥಮಪುರುಷ ಏಕವಚನದಲ್ಲಿರುವಂತೆ ಶುಶ್ರಾವ 
ಎಂಬ ಮೊದಲನೆಯ ರೂಪವು ಬಂದಿದೆ. “ಇಲುತ್ತಮೋ ವಾ” ಎಂಬ ಸೂತ್ರದಿಂದ 
ವೈಕಲ್ಲಿಕ ಣಿದ್ವದ್ಭಾವವು ಇರೋಣದರಿಂದ ಣಿತ್ವ ಪಕ್ಷದಲ್ಲಿ ವೃದ್ಧಿ ಬಂದು ಶುಶ್ರಾವ 
ಎಂದೂ, ಣಿತ್ವ ಬಾರದ ಪಕ್ಷದಲ್ಲಿ ಶುಶ್ರು*ಅ ಎಂದಿದ್ದಾಗ "ಉ' ಕಾರಕ್ಕೆ ಗುಣ(ಓ) 
ಬಂದು ಶು ಶ್ರೋ*ಅ ಎಂದಿದ್ದಾಗ, "ಓ' ಗೆ "ಅವ್‌' ಆದೇಶ ಬಂದು ಶು 
ಶ್ರ್‌ಅವ್‌ +ಅ=ಶುಶ್ರವ ಎ೦ದು ರೂಪವು ಸಿದ್ಧಿಸುತ್ತದೆ. 

ಉದಾ-ಶುಶ್ರುವ, ಶುಶ್ರುಮ- ಉತ್ತಮಪುರುಷ ದ್ವಿವಚನ-ಬಹುವಚನಗಳಲ್ಲಿ “ವಸ್‌' 
“ಮಸ್‌' ಪ್ರತ್ಯಯಗಳಿದ್ದಾಗ "ವ' "ಮ' ಗಳು ಆದೇಶವಾಗಿ ಬಂದು ಶುಶ್ರುವ, ಶುಶ್ರುಮ 
ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಶುಶ್ರಾವ, ಶುಶ್ರುವತುಃ ಶುಶ್ರುವುಃ ಶುಶ್ರೋಥ, ಶುಶ್ರುವಥುಃ, ಶುಶ್ರುವ 
ಶುಶ್ರಾವ/ಶುಶ್ರವ, ಶುಶ್ರುವ, ಶುಶ್ರುಮ। 

ಲುಟ್‌: ರೂಪಗಳು: ಶ್ರೋತಾ। ಶ್ರೋತಾರೌ। ಶ್ರೋತಾರಃಶ್ರೋತಾಸಿ, ಶ್ರೋತಾಅಥ್ಮಃ, 
ಶ್ರೋತಾಸ್ಸ। ಶ್ರೋತಾಸ್ಕಿ ಶ್ರೋತಾಸ್ವಃ, ಶ್ರೋತಾಸ್ಮಃ। 

ಲೃಟ್‌: ರೂಪಗಳು: ಶ್ರೋಷ್ಠತಿ,ಶ್ರೋಷ್ಯತಃ, ಶ್ರೋಷ್ಯನ್ನಿ! ಶ್ರೋಷ್ಯಸಿ, ಶ್ರೋಷ್ಯಥಃ, 
ಶ್ರೋಷ್ಠಥ। ಶ್ರೋಷ್ಯಾಮಿ, ಶ್ರೋಷ್ಯಾವಃ, ಶ್ರೋಷ್ಯಾಮಃ। 

ವಿಶೇಷ- ಲುಟ್‌ ಮತ್ತು ಲೃಟ್‌ "ಲ್‌' ಕಾರಗಳು ಆರ್ಧಧಾತುಕಗಳಾಗಿರೋಣದರಿಂದ 
ಇಡಾಗಮವು ಬರಬೇಕಾಗಿತ್ತು. ಆದರೆ ಈ ಧಾತುವು ಏಕಾಚ್‌ ಮತ್ತು 
ಅನುದಾತ್ತವಾಗಿರೋಣದರಿಂದ ಈ "ಲ್‌' ಕಾರಗಳಲ್ಲಿ ಇಡಾಗಮವು ಬರುವುದಿಲ್ಲ. 

ಲೋಟ್‌: ಉದಾ- ಶೃಣೋತು/ಶೃಣುತಾತ್‌ ಪ್ರಥಮಪುರುಷ ಏಕವಚನದಲ್ಲಿ "ಶ್ರು' 
ಧಾತುವಿನ ನಂತರ ಇರುವ “ಲೋಟ್‌' "ಲ್‌' ಕಾರಕ್ಕೆ “ತಿಪ್‌(ಇ)' ಆದೇಶ ಬಂದು, 
ಧಾತುವಿಗೆ "ಶೃ' ಆದೇಶ ಮತ್ತು ಶ್ನುನು) ಪ್ರತ್ಯಯವು ಬಂದಮೇಲೆ ವಿಕರಣಪ್ರತ್ಯಯದ 
“ಉ' ಕಾರಕ್ಕೆ ಗುಣ ಬಂದು "ನ್‌ ಕಾರಕ್ಕೆ ಣತ್ಸ(ಣ್‌) ಬಂದು “ಏರುಃ” ಎಂಬ 
ಸೂತ್ರದಿಂದ “ತಿ' ನಲ್ಲಿರುವ “ಇ' ಕಾರಕ್ಕೆ ಉತ್ಕ್ಪಉ) ಬಂದು ಶೃಣೋತು ಎಂದು 
ರೂಪವಾಗುತ್ತದೆ. 

ತಾತಜ್‌ (ತಾತ್‌) ಬಂದ ಪಕ್ಷದಲ್ಲಿ ಶೃಣುತಾತ್‌ ಎಂಬ ವೈಕಲ್ಪಿಕ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಶೃಣುತಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ "ಶ್ರು' ಧಾತುವಿನ ನಂತರ 
ತಸ್‌ ಬದಾಗ "ತಸ್‌' ಗೆ “ತಸ್‌-ಥಸ್‌-ಥ್‌-ಮಿಪಾಮ್‌ತಾಮ್‌-ತಮ್‌-ತ-ಆಮಃ(ಅ)” 
ಎ೦ಬ ಸೂತ್ರದಿಂದ ಅಭಿನವ ಆಖ್ಯಾತ ಪ್ರತ್ಯಯವಾದ ತಾಮ್‌ ಆದೇಶವಾಗಿ ಬಂದು, 
ನಂತರ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಶೃಣುತಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಶೃಣ್ವನ್ನು- ಪ್ರಥಮಪುರುಷ ಬಹುವಚನದಲ್ಲಿ "ಲಟ್‌' "ಲ್‌' ಕಾರದಲ್ಲಿ 


ತಿಐನ್ತೇ ಭ್ಹಾದಯಃ ಪರಸ್ಥೈಪದಿ ರೂಪಗಳು 585 


ಶೃಣ್ಣನ್ತಿ ಎಂದು ರೂಪವು ಸಿ ಸಿದ್ಧವಾದಮೇಲೆ “ಏರುಃ” ಎಂಬ ಸೂತ್ರದಿಂದ "ಇ' ಕಾರಕ್ಕೆ 
ಉತ್ಸ(ಉ) ಬಂದು ಶೃಣ್ವನ್ನು ಎಂದು ರೂಪವು ಸಿದ್ಧವಾಗಿದೆ. 


(ಮಧ್ಯಮ ಪುರುಷ ಏಕವಚನದ "ಹಿ'ಗೆ 
ಲುಕ್‌ (ಲೋಪ)ವನ್ನು ವಿಧಿಸುವ ಸೂತ್ರ) 

ಸೂತ್ರ - 5೦3.ಉತಶ್ನ ಪ್ರತ್ಯಯಾದಸಂಯೋಗಪೂರ್ವಾತ್‌ (6.4.1೦06) 

ವೃತ್ತಿಃ-ಅಸಂಯೋಗಪೂರ್ವಾತ್‌ ಪ್ರತ್ಯಯ-ಉತಃ ಹೇಃ ಲುಕ್‌। ಶೃಣು, ಶೃಣುತಾತ್‌। 

ಶೃಣುತಮ್‌। ಶೃಣುತ। ಗುಣ-ಅವಾದೇಶೌ। ಶೃಣವಾನಿ। ಶೃಣವಾವ। ಶೃಣಮಾಮ। 

ಅಶೃಣೋತ್‌। ಅಶೃಣುತಾಮ್‌। ಅಶೃಣ್ವನ್‌। ಅಶೃಣೋಃ ಅಶೃಣುತಮ್‌। ಅಶೃಣುತ। 
ಅಶೃಣವಮ್‌। ಅಶೃಣ್ವ, ಅಶೃಣುವ। ಅಶೃಣ್ಯ ಅಶೃಣುವ। ಶೃಣುಯಾತ್‌। ಶೃಣುಯಾತಾಮ್‌। 
ಶೃಣುಯುಃ ಶೃಣುಯಾಃ ಶೃಣುಯಾತಮ್‌। ಶೃಣುಯಾತ। ಶೃಣುಯಾಮ್‌। ಶೃಣುಯಾವ। 
ಶೃಣುಯಾಮ। ಶ್ರೂಯಾತ್‌। ಅಶ್ರೌಷೀತ್‌, ಅಶ್ರೋಷ್ಯತ್‌। ಗಮ್‌ಲ್ಯ ಗತೌ। 20 | 

ಪ. ಛೇ. - ಉತಃ, ಚ, ಪ್ರತ್ಯಯಾತ್‌, ಅಸ೦ಯೋಗಪೂರ್ವಾತ್‌। 

ಅ. ವೃ. - “ಅತೋ ಹೇಃ” ಎಂಬ ಸೂತ್ರದಿಂದ "ಹೇಃ' ಎಂಬ ಪದವೂ, ಮತ್ತು 
“ಚಿಣೋಲುಕ್‌” ಎ೦ಬ ಸೂತ್ರದಿಂದ "ಲುಕ್‌' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಪೂರ್ವದಲ್ಲಿ ಸಂಯೋಗವಿಲ್ಲದಿರುವ ಪ್ರತ್ಯಯದ ಅವಯಯವಾದ "ಉ' 
ಕಾರಕ್ಕೆ ಪರದಲ್ಲಿರುವ ಮಧ್ಯಮ ಪುರುಷ ಏಕವಚನದ "ಹಿ' ಗೆ ಲುಕ್‌(ಲೋಪ) 
ಬರುತ್ತದೆ. 

ಉದಾ- ಶೃಣು/ಶೃಣುತಾತ್‌- ಮಧ್ಯಮ ಪುರುಷ ಏಕವಚನದಲ್ಲಿ ಶ್ರು:ಹಿ ಎಂದಿದ್ದಾಗ 
ಧಾತುವಿಗೆ ಹಿಂದಿನಂತೆಯೇ "ಶೃ' ಆದೇಶ, “ಶ್ನುನು) ವಿಕರಣ ಪ್ರತ್ಯಯ ಣತ್ಸ(ಣ್‌)ಗಳು 
ಬಂದು, ಶೃಣು-ಹಿ ಎಂದಿದ್ದಾಗ “ಣು' ವಿನ "ಉ' ಕಾರದ ಪರದಲ್ಲಿರುವ "ಹಿಗೆ 
ಪ್ರಕೃತ ಸೂತ್ರದಿಂದ ಲುಕ್‌(ಲೋಪ) ಬಂದು ಶೃಣು ಎಂದು ರೂಪವು ಸಿದ್ಧವಾಗುತ್ತದೆ. 
ತಾತಜ್‌(ತಾತ್‌) ಆದೇಶ ಬ೦ದ ಪಕ್ಷದಲ್ಲಿ ಶೃಣುತಾತ್‌ ಎಂಬ ವೈಕಲ್ಪಿಕ ರೂಪವು 
ಸಿದ್ಧವಾಗುತ್ತದೆ. ದ್ವಿವಚನ ಮತ್ತು ಬಹುವಚನಗಳಲ್ಲಿ ಕ್ರಮವಾಗಿ ತಮ್‌ ಮತ್ತು “ತ' 
ಪ್ರತ್ಯಯ ಸೇರಿಸಿದಾಗ, ಶೃಣುತಮ್‌ ಮತ್ತು ಶೃಣುತ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಶೃಣವಾನಿ- ಉತ್ತಮಪುರುಷ ಏಕವಚನದಲ್ಲಿ ಎಂದಿ! ಶೃ*ನು 
(ಶ್ಲು*ಮಿ ಎಂದಿದ್ದಾಗ “ಮೇರ್ನಿಃ” ಎಂಬ ಸೂತ್ರದಿಂದ "ಮಿ' ಗೆ "ನಿ ಆದೇಶ 
ಬಂದು ಶೃಃನು4ನಿ ಎಂದಿದ್ದಾಗ, ವಿಕರಣ ಪ್ರತ್ಯಯದ 'ನ್‌' ಕಾರಕ್ಕೆ ಣತ್ವ(ಣ್‌) 
ಬಂದು ಶೃಣುನಿ ಎಂದಿರುತ್ತದೆ. “್ರಡುತ್ತಮಸ್ಥ ಪಿ” ಎಂಬ ಸೂತ್ರದಿಂದ ಆಟ್‌(ಆ) 
ಆಗಮ ಬಂದು ಶೃಣು*ಆನಿ ಎಂದಿದ್ದಾಗ ಯ” ಕಾರಕ್ಕೆ ಗುಣ ಬಂದು, ಶೃಣೋ-* ಆನಿ 
ಎಂದಾಗಿ, ನಂತರ "ಓ' ಕಾರಕ್ಕೆ "ಅವ್‌' "ಅದೇಶ ಬಂದು ಶೃಣವಾನಿ ಎಂದು ರೂಪವು 


ಸಿದ್ದವಾಗುತ್ತದೆ. 


586 ಲಘುಸಿದ್ಧಾಂತ ಕೌಮುದೀ 


ಉದಾ-ಶೃಣವಾವ,ಶೃಣವಾಮ-ಉತ್ತಮಪುರುಷ ದ್ವಿವಚನ ಮತ್ತು ಬಹುವಚನಗಳಲ್ಲಿ 
ಶೃಣು-ವಸ್‌ ಮತ್ತು ಶೃಣು--ಮಸ್‌ ಎಂದಿದ್ದಾಗ, “ಆಡುತ್ತಮಸ್ಯ ಪಿಚ್ಚ” ಎಂಬ 
ಸೂತ್ರದಿಂದ “ಆಟ್‌(ಆ) ಆಗಮ ಬಂದು, ಶೃಣು4೮4ವಸ್‌ ಮತ್ತು ಶೃಣು4ಆ4 ಮಸ್‌ 
ಎಂದಿದ್ದಾಗ, ಹಿಂದಿನಂತೆಯೇ ಗುಣ, ಅವಾದೇಶಗಳು ಬಂದು ಶೃಣುವಾವಸ್‌ ಮತ್ತು 
ಶೃಣವಾಮಸ್‌ ಎಂದಿದ್ದಾಗ “ಸಾರ್ವಧಾತುಕಮಪಿತ್‌ ಜಿದ್ದತ್‌ ಸ್ಕಾತ್‌” ಎಂಬ ಸೂತ್ರದಿಂದ 
ಜಿದ್ದದ್ದಾವ ಬಂದು “ನಿತ್ಯಮ್‌ ಜಿತಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ 
ಬ೦ದು ಶೃಣವಾವ ಮತ್ತು ಶೃಣಮಾಮ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 

ಲಜಕ: ರೂಪಗಳು:ಅಶೃಣೋತ್‌, ಅಶೃಣುತಾಮ್‌, ಅಶೃಣ್ವನ್‌। ಅಶೃಣೋಃ, 
ಅಶೃಣುತಮ್‌, ಅಶೃಣುತ। ಅಶೃಣವಮ್‌, ಅಶ್ಶಣ್ವ/ಅಶೃಣುವ,ಅಶೃಣ್ಮ/ಅಶೃಣುಮ। 

ವಿಶೇಷ- ವಸ್‌, ಮಸ್‌ಗಳಿಗೆ “ಲೋಪಶ್ಚಾನ್ಯತರಸ್ಯಾಮ್ವ್ಹೋಃ”ಎಂಬ ಸೂತ್ರದಿಂದ 
ವಿಕಲ್ಲದಿಂದ “ಉ' ಕಾರಕ್ಕೆ ಲೋಪ ಬಂದು ಎರಡು ರೂಪಗಳು ಸಿದ್ಧವಾಗಿವೆ. 

ವಿಧಿಲಿಜಕೆ: ರೂಪಗಳು:ಶೃಣುಯಾತ್‌,ಶೃಣುಯಾತಾಮ್‌,ಶೃಣುಯುಃಶೃಣುಯಾಃ, 
ಶೃಣುಯಾತಮ್‌, ಶೃಣುಯಾತ। ಶೃಣುಯಾಮ್‌, ಶೃಣುಯಾವ, ಶೃಣುಯಾಮ। 

ವಿಶೇಷ- ವಿಧಿಲಿಜ್‌ ನಲ್ಲಿ "ಯಾಸ್‌' ಎಂಬುದಕ್ಕೆ “ಇಯ್‌' ಆದೇಶವು ಬರುವುದಿಲ್ಲ. 
ಕಾರಣ ಅದು ಅದನ್ತ ಅಂಗದ ಪರದಲ್ಲಿ ಇಲ್ಲ. ಆದರೆ “ಲಿಜಃ ಸಲೋಪೋಇನನ್ನ್ಯ ಸ್ಯ” 
ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು ಈ ರೂಪಗಳು ಸಿದ್ಧವಾಗಿವೆ. 

ಆಶೀರ್ಲಿಜ್‌: ರೂಪಗಳು: ಶ್ರೂಯಾತ್‌, ಶ್ರೂಯಾಸ್ತಾಮ್‌, ಶ್ರೂಯಾಸುಃ ಶ್ರೂಯಾಃ, 
ಶ್ರೂಯಾಸ್ತಮ್‌, ಶ್ರೂಯಾಸ್ತ! ಶ್ರೂಯಾಸಮ್‌, ಶ್ರೂಯಾಸ್ವ, ಶ್ರೂಯಾಸ್ಸ 

ವಿಶೇಷ- ಈ "ಲ್‌' ಕಾರದಲ್ಲಿ "ಶ್ರು' ಧಾತುವಿಗೆ "ಯಾಸ್‌' ಪ್ರತ್ಯಯವು ಪರದಲ್ಲಿದ್ದಾಗ, 
“ಶ್ರು' ವಿನಲ್ಲಿರುವ "ಉ' ಕಾರಕ್ಕೆ “ಅಕೃತ್ಸಾರ್ವಧಾತುಕಯೋಃ” ಎಂಬ ಸೂತ್ರದಿಂದ 
ದೀರ್ಫ್ಥವು(ಊ) ಬರುತ್ತದೆ. " 

ಲುಜ್‌: ರೂಪಗಳು: ಅಶ್ರೌಷೀತ್‌, ಅಶ್ರೌಷ್ಟಾಮ್‌, ಅಶ್ರೌಷುಃ ಅಶ್ರೌಷೀಃ, ಅಶ್ರೌಷ್ಟಮ್‌, 
ಅಶ್ರೌಷ್ಟ ಅಶ್ರೌಷಮ್‌, ಅಶ್ರೌಷ್ಟ, ಅಶ್ರೌಷ್ಠ 

ವಿಶೇಷ- ಈ "ಲ್‌' ಕಾರದಲ್ಲಿ “ತಿಪ್‌' ಮತ್ತು "ಸಿಪ್‌' ಪ್ರತ್ಯಯಗಳು ಅನಿಟ್‌ 
ಆಗಿರೋಣದರಿಂದ "ಸಿಚ್‌' ಗೆ ಇಡಾಗಮವು ಬರುವುದಿಲ್ಲ. ಆದರೆ ಅಪ್ಕಕ್ತವಾದ “ತ್‌' 
ಮತ್ತು "ಸ್‌' ಗಳಿಗೆ “ಈಟ್‌(ಈ)' ಆಗಮವು ಬರುತ್ತದೆ. ಬೇರೆಕಡೆ ಅಪೃಕ್ಷವರ್ಣವು 
ಇಲ್ಲದೇ ಇರೋಣದರಿಂದ "ಈಟ್‌(ಈ)' ಬಾರದೇ “ಸಿಚಿವೃದ್ಧಿಃ ಪರಸ್ಕೈಪದೇಷು” 
ಎಂಬ ಸೂತ್ರದಿಂದ ವೃದ್ಧಿಂಯೂ,ಮತ್ತು "ಸಿಚ್‌'ನಲ್ಲಿರುವ "ಸ್‌'ಕಾರಕ್ಕೆ 
“ಆದೇಶಪ್ರತ್ಯಯಯೋಃ” ಎಂಬ ಸೂತ್ರದಿಂದ ಷತ್ವವು ಬಂದಿರುವುದು. 

ಲೃಜಕ; ರೂಪಗಳು-ಅಶ್ರೋಷ್ಯತ್‌,ಅಶ್ರೋಷ್ಯತಾಮ್‌,ಅಶ್ರೋಷ್ಯನ್‌।ಅಶ್ರೋಷ್ಯಃ, 
ಅಶ್ರೊಷ್ಯತಮ್‌, ಅಶ್ರೋಷ್ಯತ। ಅಶ್ರೋಷ್ಯಮ್‌, ಅಶ್ರೋಷ್ಯಾವ ,ಅಶ್ರೋಷ್ಯಾಮ। 


ತಿಐನ್ನೇ ಛ್ಹಾದಯಃ ಪರಸ್ಕೈಪದಿ ರೂಪಗಳು 587 


ಧಾತು-20. ಗಮ್‌ಲೃ ಗತೌ -(ಹೋಗುವುದು)- ಇದರಲ್ಲಿ ಗಮ್‌ ಮಾತ್ರ 

ಉಳಿಯುತ್ತದೆ. 
(ಛತ್ಸವನ್ನು ವಿಧಿಸುವ ಸೂತ್ರ) 

ಸೂತ್ರ - 5೦4.ಇಷು-ಗಮಿ-ಯಮಾಂ, ಛಃ (7.177) 

ವೃತ್ತಿಃ-ಎಷಾಂ ಛಃ ಸ್ಯಾತ್‌ ಶಿತಿ। ಗಚ್ಛತಿ! ಜಗಾಮ। 

ಅ. ವೃ-“ಹ್ಠಿವು-ಕ್ಷಮು ಚಮಾಮ್‌ ಶಿತಿ” ಎಂಬ ಸೂತ್ರದಿಂದ "ಶಿತಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ-"ಶಿತ್‌' ಪರದಲ್ಲಿದ್ದಾಗ, ಇಷ್‌,ಗಮ್‌ ಮತ್ತು ಯಮ್‌ ಧಾತುಗಳಿಗೆ (ಅನ್ನ್ಯ 
ವರ್ಣಕ್ಕೆ) "ಛ್‌' ಕಾರವು ಆದೇಶವಾಗಿ ಬರುತ್ತದೆ. 

ಲಟ್‌: ಉದಾ- ಗಚ್ಛತಿ - ಪ್ರಥಮಪುರುಷ ಏಕವಚನದಲ್ಲಿ "ಗಮ್‌' ಧಾತುವಿನ 
ನಂತರ ಇರುವ "ಲಟ್‌' "ಲ್‌ ಕಾರಕ್ಕೆ “ತಿಪ್‌(ತಿ)' ಆದೇಶ ಬಂದು, ಧಾತುವಿನ 
ಪರದಲ್ಲಿ "ಶಪ್‌(ಅ)' ವಿಕರಣ ಪ್ರತ್ಯಯವು ಬಂದಾಗ ಗಮ್‌» ಅ-ತಿ ಎಂದಿರುತ್ತದೆ. 
ಪ್ರಕೃತ ಸೂತ್ರದಿಂದ "ಮ್‌' ಕಾರಕ್ಕೆ "ಭ್‌' ಕಾರವು ಆದೇಶವಾಗಿ ಬಂದು ಗಛ್‌* ಅತಿ 
ಎಂದಿದ್ದಾಗ, “ಛೇ ಚ” ಎಂಬ ಸೂತ್ರದಿಂದ "ಛ್‌' ಕಾರಕ್ಕೆ "ತುಕ್‌(ತ್‌)' ಆಗಮ 
ಬಂದು ಗ-ತ್‌ಛ್‌*ಅ-ತಿ ಎಂದಿದ್ದಾಗ, “ಸ್ತೋಃ ಶ್ಲುನಾ ಶ್ಚುಃ” ಎಂಬ ಸೂತ್ರದಿಂದ 
“ತ್‌' ಕಾರಕ್ಕೆ “ಚುತ್ವ(ಚ್‌)' ಬಂದು ಗಚ್ಛ್‌-ಅ--ತಿಐಗಚ್ಛತಿ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಗಚ್ಚತಿ, ಗಚ್ಚತಃ, ಗಚ್ಚನ್ನಿ! ಗಚ್ಛಸಿ, ಗಚ್ಛಥಃ, ಗಚ್ಚಥ। ಗಚ್ಚಾಮಿ, ಗಚ್ಛಾವಃ, 
ಗಚ್ಛಾಮಃ। 

ಲಿಟ್‌: ಉದಾ- ಜಗಾಮ - ಪ್ರಥಮಪುರುಷ ಏಕವಚನದಲ್ಲಿ 'ಗಮ್‌' ಧಾತುವಿನಮೇಲೆ 
ಲಿಡಾದೇಶ, ಅದಕ್ಕೆ "ತಿಪ್‌(ತಿ)' ಬಂದು ಗಮ್‌ ತಿಪ್‌(ತಿ) ಎ೦ದಿದ್ದಾಗ, "ತಿಪ್‌(ತಿ)' ಗೆ 
ಣಲ್‌(ಅ) ಆದೇಶ ಬಂದು ಗಮ್‌. ಅ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಬಂದು ಗಮ್‌ 
ಗಮ್‌4ಅ ಎಂದಿದ್ದಾಗ, ಮೊದಲನೇ ಗಮ್‌ ರೂಪಕ್ಕೆ ಅಭ್ಯಾಸಸಂಜ್ಞೆ ಬಂದು 
ಹಲಾದಿ ಶೇಷವಾಗಿ, ಗಗಮ್‌--ಅ ಎಂದಿದ್ದಾಗ, “ಕುಹೋಶ್ವುಃ” ಎ೦ಬ ಸೂತ್ರದಿಂದ 
ಪೂರ್ವ"ಗ' ಕಾರಕ್ಕೆ ಚುತ್ವ(ಜ್‌) ಬಂದು, ಜ್‌4ಅ+ಗಮ್‌4ಅ ಎಂದಿದ್ದಾಗ, “ಅತ 
ಉಪಧಾಯಾಃ” ಎ೦ಬ ಸೂತ್ರದಿಂದ "ಗ್‌' ಕಾರೋತ್ತರ "ಅ' ಕಾರಕ್ಕೆ ವೃದ್ಧಿ ಬಂದು 
ಜಗಮ್‌4ಆ=ಜಗಾಮ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಉಪಧೆಗೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ - 5೦೮5.ಗಮ-ಹನ-ಜನ-ಬನ-ಘಸಾಂ-ಲೋಪಃ ಕ್ಷಿತ್ಯನಜೆ (6.4.೨8) 

ವೃತ್ತಿಃ-ಎಷಾಮ್‌ ಉಪಧಾಯಾಃ ಲೋಪಃ ಅಜಾದೌ ಕ್ವಿತಿ ನ ತು ಅಜೆ! ಜಗ್ಗತುಃ 
ಜಗ್ಮುಃ ಜಗಮಿಥ! ಜಗನ್ನು ಜಗ್ಗಥುಃ ಜಗ್ಗ ಜಗಾಮ, ಜಗಮಃ। ಜಗ್ಗಿವ। ಜಗ್ಗಿಮ!। ಗನ್ನಾ! 

ಪ. ಛೇ. - ಗಮ-ಹನ-ಜನ-ಖನ-ಘಸಾಂ, ಲೋಪ। ಕ್ವಿತಿ, ಅನಜೆ। 


586 ಲಘುಸಿದ್ಧಾಂತ ಕೌಮುದೀ 


ಉದಾ-ಶೃಣವಾವ,ಶೃಣವಾಮ-ಉತ್ತಮಪುರುಷ ದ್ವಿವಚನ ಮತ್ತು ಬಹುವಚನಗಳಲ್ಲಿ 
ಶೃಣು4*ವಸ್‌ ಮತ್ತು ಶೃಣು*-ಮಸ್‌ ಎಂದಿದ್ದಾಗ, “ಆಡುತ್ತಮಸ್ಯ ಪಿಚ್ಚ” ಎಂಬ 
ಸೂತ್ರದಿಂದ "ಆಟ್‌(ಆ) ಆಗಮ ಬಂದು, ಶೃಣು-ಆ--ವಸ್‌ ಮತ್ತು ಶೃಣು--ಆ-ಮಸ್‌ 
ಎಂದಿದ್ದಾಗ, ಹಿಂದಿನಂತೆಯೇ ಗುಣ, ಅವಾದೇಶಗಳು ಬಂದು ಶೃಣುವಾವಸ್‌ ಮತ್ತು 
ಶೃಣವಾಮಸ್‌ ಎಂದಿದ್ದಾಗ “ಸಾರ್ವಧಾತುಕಮಪಿತ್‌ ಜಿದ್ದತ್‌ ಸ್ಯಾತ್‌” ಎಂಬ ಸೂತ್ರದಿಂದ 
ಜಿದ್ದದ್ಭಾವ ಬಂದು “ನಿತ್ಯಮ್‌ ಜಿತಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ 
ಬಂದು ಶೃಣವಾವ ಮತ್ತು ಶೃಣಮಾಮ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಲಜಕ್‌: ರೂಪಗಳು:ಅಶೃಣೋತ್‌, ಅಶೃಣುತಾಮ್‌, ಅಶೃಣ್ವನ್‌। ಅಶೃಣೋಃ, 
ಅಶೃಣುತಮ್‌, ಅಶೃಣುತ। ಅಶೃಣವಮ್‌, ಅಶ್ಶಣ್ವ/ಅಶೃಣುವ.ಅಶೃಣ್ಯ/ಅಶೃಣುಮ। 

ವಿಶೇಷ- ವಸ್‌, ಮಸ್‌ಗಳಿಗೆ “ಲೋಪಶ್ಚಾನ್ಯತರಸ್ಯಾಮ್ವೋಃ”ಎಂಬ ಸೂತ್ರದಿಂದ 
ವಿಕಲ್ಪದಿ೦ದ "ಉ' ಕಾರಕ್ಕೆ ಲೋಪ ಬಂದು ಎರಡು ರೂಪಗಳು ಸಿದ್ಧವಾಗಿವೆ. 

ವಎಧಿಲಿಜಕೆ: ರೂಪಗಳು:ಶೃಣುಯಾತ್‌,ಶೃಣುಯಾತಾಮ್‌,ಶೃಣುಯುಃಶೃಣುಯಾಃ, 
ಶೃಣುಯಾತಮ್‌, ಶೃಣುಯಾತ। ಶೃಣುಯಾಮ್‌, ಶೃಣುಯಾವ, ಶೃಣುಯಾಮ। 

ವಿಶೇಷ- ವಿಧಿಲಿಜ್‌ ನಲ್ಲಿ "ಯಾಸ್‌' ಎಂಬುದಕ್ಕೆ “ಇಯ್‌' ಆದೇಶವು ಬರುವುದಿಲ್ಲ. 
ಕಾರಣ ಅದು ಅದನ್ನ ಅಂಗದ ಪರದಲ್ಲಿ ಇಲ್ಲ. ಆದರೆ “ಲಿಜಃ ಸಲೋಪೋತನನ್ತ್ಯ ಸ್ಯ” 
ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು ಈ ರೂಪಗಳು ಸಿದ್ಧವಾಗಿವೆ. 

ಆಶೀರ್ಲಿಜ್‌: ರೂಪಗಳು: ಶ್ರೂಯಾತ್‌, ಶ್ರೂಯಾಸ್ತಾಮ್‌, ಶ್ರೂಯಾಸುಃ ಶ್ರೂಯಾಃ, 
ಶ್ರೂಯಾಸ್ತಮ್‌, ಶ್ರೂಯಾಸ್ತ! ಶ್ರೂಯಾಸಮ್‌, ಶ್ರೂಯಾಸ್ವ, ಶ್ರೂಯಾಸ್ಸು 

ವಿಶೇಷ- ಈ "ಲ್‌' ಕಾರದಲ್ಲಿ "ಶ್ರು' ಧಾತುವಿಗೆ "ಯಾಸ್‌' ಪ್ರತ್ಯಯವು ಪರದಲ್ಲಿದ್ದಾಗ, 
“ಶ್ರು' ವಿನಲ್ಲಿರುವ "ಉ' ಕಾರಕ್ಕೆ “ಅಕೃತ್ಸಾರ್ವಧಾತುಕಯೋಃ” ಎಂಬ ಸೂತ್ರದಿಂದ 
ದೀರ್ಫ್ಥವು(ಊ) ಬರುತ್ತದೆ. ್ರ 

ಲುಜ್‌: ರೂಪಗಳು: ಅಶ್ರೌಷೀತ್‌, ಅಶ್ರೌಷ್ಟಾಮ್‌, ಅಶ್ರೌಷುಃ ಅಶ್ರೌಷೀಃ, ಅಶ್ರೌಷ್ಟಮ್‌, 
ಅಶ್ರೌಷ್ಟ ಅಶ್ರೌಷಮ್‌, ಅಶ್ರೌಷ್ಟ, ಅಶ್ರೌಷ್ಠ 

ವಿಶೇಷ- ಈ "ಲ್‌' ಕಾರದಲ್ಲಿ "ತಿಪ್‌' ಮತ್ತು "ಸಿಪ್‌' ಪ್ರತ್ಯಯಗಳು ಅನಿಟ್‌ 
ಆಗಿರೋಣದರಿಂದ "ಸಿಚ್‌' ಗೆ ಇಡಾಗಮವು ಬರುವುದಿಲ್ಲ. ಆದರೆ ಅಪೃಕ್ಷವಾದ “ತ್‌' 
ಮತ್ತು "ಸ್‌' ಗಳಿಗೆ "ಈಟ್‌(ಈ)' ಆಗಮವು ಬರುತ್ತದೆ. ಬೇರೆಕಡೆ ಅಪೃಕ್ಷವರ್ಣವು 
ಇಲ್ಲದೇ ಇರೋಣದರಿಂದ “ಈಟ್‌(ಈ)' ಬಾರದೇ “ಸಿಚಿವೃದ್ಧಿಃ ಪರಸ್ಥೆ ಹೈಪದೇಷು? 
ಎಂಬ ಸೂತ್ರದಿಂದ ವೃದ್ಧಿಯೂ,ಮತ್ತು "ಸಿಚ್‌'ನಲ್ಲಿರುವ "ಸ್‌'ಕಾರಕ್ಕೆ 
“ಆದೇಶಪ್ರತ್ಯಯಯೋಃ?” ಎಂಬ ಸೂತ್ರದಿಂದ ಷತ್ವವು ಬಂದಿರುವುದು. 

ಲೃಜ*: ರೂಪಗಳು-ಅಶ್ರೋಷ್ಠತ್‌,ಅಶ್ರೋಷ್ಯತಾಮ್‌,ಅಶ್ರೋಷ್ಯನ್‌।ಅಶ್ರೋಷ್ಯಃ, 
ಅಶ್ರೊಷ್ಯತಮ್‌, ಅಶ್ರೋಷ್ಯತ। ಅಶ್ರೋಷ್ಯಮ್‌, ಅಶ್ರೋಷ್ಯಾವ ,ಅಶ್ರೋಷ್ಯಾಮ। 


ತಿಜನ್ತೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 587 


ಧಾತು-20. ಗಮ್‌ಲ್ಕ ಗತೌ -(ಹೋಗುವುದು)- ಇದರಲ್ಲಿ ಗಮ್‌ ಮಾತ್ರ 

ಉಳಿಯುತ್ತದೆ. 
(ಛತ್ಸವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮೦4.ಇಷು-ಗಮಿ-ಯಮಾಂ, ಛಃ (7.177) 

ವೃತ್ತಿ8-ಏಷಾಂ ಛಃ ಸ್ಯಾತ್‌ ಶಿತಿ। ಗಚ್ಛತಿ! ಜಗಾಮ। 

ಅ. ವೃ-“್ಠಿವು-ಕ್ತಮು ಚಮಾಮ್‌ ಶಿತಿ” ಎಂಬ ಸೂತ್ರದಿಂದ “ಶಿತಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ-"ಶಿತ್‌' ಪರದಲ್ಲಿದ್ದಾಗ, ಇಷ್‌,ಗಮ್‌ ಮತ್ತು ಯಮ್‌ ಧಾತುಗಳಿಗೆ (ಅನ್ಯ 
ವರ್ಣಕ್ಕೆ) "ಛ್‌' ಕಾರವು ಆದೇಶವಾಗಿ ಬರುತ್ತದೆ. 

ಲಟ್‌: ಉದಾ- ಗಚ್ಛತಿ - ಪ್ರಥಮಪುರುಷ ಏಕವಚನದಲ್ಲಿ “ಗಮ್‌' ಧಾತುವಿನ 
ನಂತರ ಇರುವ “ಲಟ್‌' "ಲ್‌' ಕಾರಕ್ಕೆ "ತಿಪ್‌(ತಿ)' ಆದೇಶ ಬಂದು, ಧಾತುವಿನ 
ಪರದಲ್ಲಿ "ಶಪ್‌(ಅ)' ವಿಕರಣ ಪ್ರತ್ಯಯವು ಬಂದಾಗ ಗಮ್‌. ಅತಿ ಎಂದಿರುತ್ತದೆ. 
ಪ್ರಕೃತ ಸೂತ್ರದಿಂದ "ಮ್‌' ಕಾರಕ್ಕೆ "ಭ್‌' ಕಾರವು ಆದೇಶವಾಗಿ ಬಂದು ಗಭ್‌* ಅತಿ 
ಎಂದಿದ್ದಾಗ, “ಛೇ ಚ” ಎಂಬ ಸೂತ್ರದಿಂದ "ಛ್‌' ಕಾರಕ್ಕೆ "ತುಕ್‌(ತ್‌)' ಆಗಮ 
ಬಂದು ಗ--ತ್‌ಛ್‌-ಅ--ತಿ ಎಂದಿದ್ದಾಗ, “ಸ್ತೋಃ ಶ್ಲುನಾ ಶ್ವುಃ” ಎ೦ಬ ಸೂತ್ರದಿಂದ 
"ತ ಕಾರಕ್ಕೆ "ಚುತ್ವ(ಚ್‌)' ಬಂದು ಗಚ್ಛ್‌* ಅ*ತಿ-ಗಚ್ಛತಿ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಗಚ್ಛತಿ, ಗಚ್ಚತಃ, ಗಚ್ಛನ್ನಿ। ಗಚ್ಛಸಿ, ಗಚ್ಛಥಃ ಗಚ್ಚಥ। ಗಚ್ಚಾಮಿ, ಗಚ್ಛಾವಃ, 
ಗಚ್ಛಾಮಃ। 

ಲಿಟ್‌: ಉದಾ- ಜಗಾಮ - ಪ್ರಥಮಪುರುಷ ಏಕವಚನದಲ್ಲಿ “ಗಮ್‌' ಧಾತುವಿನಮೇಲೆ 
ಲಿಡಾದೇಶ, ಅದಕ್ಕೆ "ತಿಪ್‌(ತಿ)' ಬಂದು ಗಮ್‌ತಿಪ್‌(ತಿ) ಎ೦ದಿದ್ದಾಗ, "ತಿಪ್‌(ತಿ)” ಗೆ 
ಣಲ್‌(ಅ) ಆದೇಶ ಬ೦ದು ಗಮ್‌4ಅ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಬಂದು ಗಮ್‌ 
ಗಮ್‌4ಅ ಎಂದಿದ್ದಾಗ, ಮೊದಲನೇ ಗಮ್‌ ರೂಪಕ್ಕೆ ಅಭ್ಯಾಸಸಂಜ್ಞೆ ಬಂದು 
ಹಲಾದಿ ಶೇಷವಾಗಿ, ಗಗಮ್‌. ಅ ಎಂದಿದ್ದಾಗ, “ಕುಹೋಶ್ಸುಃ” ಎಂಬ ಸೂತ್ರದಿಂದ 
ಪೂರ್ವ"ಗ' ಕಾರಕ್ಕೆ ಚುತ್ವ(ಜ್‌) ಬಂದು, ಜ್‌.-ಅ--ಗಮ್‌--ಅ ಎಂದಿದ್ದಾಗ, “ಅತ 
ಉಪಧಾಯಾಃ” ಎಂಬ ಸೂತ್ರದಿಂದ "ಗ್‌' ಕಾರೋತ್ತರ "ಅ' ಕಾರಕ್ಕೆ ವೃದ್ಧಿ ಬಂದು 
ಜಗಮ್‌4+ಆ=ಜಗಾಮ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಉಪಧೆಗೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ - 5೦5.ಗಮ-ಹನ-ಜನ-ಬಖನ-ಘಸಾಂ-ಲೋಪಃ ಕ್ವಿತ್ಯನಜೆ (6.4.98) 

ವೃತ್ತಿಃ-ಎಷಾಮ್‌ ಉಪಧಾಯಾಃ ಲೋಪಃ ಅಜಾದೌ ಕ್ವಿತಿ ನತು ಅಜೆ। ಜಗ್ಗತುಃ। 
ಜಗ್ಮುಃ ಜಗಮಿಥ! ಜಗನ್ನ ಜಗ್ಗಥುಃ। ಜಗ್ಗ ಜಗಾಮ, ಜಗಮ। ಜಗ್ಮಿವ। ಜಗ್ನಿಮ। ಗನ್ನಾ! 

ಪ. ಛೇ. - ಗಮ-ಹನ-ಜನ-ಖನ-ಘಸಾಂ, ಲೋಪ; ಕ್ವಿತಿ, ಅನಜೆ। 


588 ಲಘುಸಿದ್ಧಾಂತ ಕೌಮುದೀ 


ಅ.ವೃ.- “ಅಚಿಶ್ನುಧಾ ಧಾತುಬಭ್ರುವಾಮ್‌ಯ್ದೋರಿಯಜುವಜೌ” ಎ೦ಬ ಸೂತ್ರದಿಂದ 
ಸ ನಾಚ ಪದವೂ. ಮತ್ತು ತೃಧುಪಧಾಯಾಃ ಗೋಹಃ” ಎಂಬ ಸೂತ್ರದಿಂದ 
"ಉಪಧಾಯಾಃ' ಎಂಬ ಪದವೂ ಅನುವ ೈತ್ತವಾಗುತ್ತವೆ. 


ಅರ್ಥ- ಅಜಾದಿಯಾದ ಕಿತ್‌ ಮತ್ತು ಜಿತ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ ಗಮ್‌- 
ಹ ಜವ್‌ ಖನ್‌ ಮತ್ತು ಘಸ್‌ ಧಾತುಗಳ ಉಪದೆಗೆ ಲೋಪವು ಬರುತ್ತದೆ. ಆದರೆ 
ಪ್ರತ್ಯಯವು "ಜಿತ್‌' ಉಳ್ಳದ್ದಾಗಿದ್ದರೂ "ಅಜ್‌ ಆಗಿದ್ದರೆ ಲೋಪವು ಬರುವುದಿಲ್ಲ. 


ಉದಾ- ಜಗ್ಗತುಃ- ಪ್ರಥಮಪುರುಷ ದ್ವಿವಚನದಲ್ಲಿ ಗಮ್‌ ಧಾತುವಿನ ನಂತರ 
ಇರುವ ಲಿಟ್‌ ಗೆ ತಸ್‌ ಆದೇಶ ಬಂದು ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
ಅತುಸ್‌ ಆದೇಶ ಬಂದಾಗ ಗಮ್‌4ಅತುಸ್‌ ಎಂದಿರುತ್ತದೆ ಹಿಂದಿನಂತೆಯೇ "ಧಾತುವಿಗೆ 
ದ್ವಿತ್ವ, ಹಲಾದಿಶೇಷ ಆದಮೇಲೆ, “ಕುಹೋಶ್ಚುಃ” ಎಂಬ ಸೂತ್ರದಿಂದ ಪೂರ್ವ "ಗ' 
ಕಾರಕ ಕೈ ಚುತ್ತ(ಜ್‌) ಬಂದು ಜ್‌4ಅ4ಗಮ್‌ಅತುಸ್‌ ಎಂದಿದ್ದಾಗ, "ಗ್‌ ಕಾರೋತ್ತರ 
“ಅ” ಕಾರ(ಉಪಧೆಗೆ ಕ್ಕ ಲೋಪ ಬಂದು ಜಗ್‌ಮ್‌4ಅತುಸ್‌ ಎಂದಿದ್ದಾಗ ಜಗ್ಗತುಸ್‌ 
ಎಂದಾಗಿ ರುತ್ತ-ವಿಸರ್ಗಗಳಿಂದ ಜಗ್ಗತುಃ ಎಂಬ ರೂಪವು ಸಿದ್ಧವಾಗುತ್ತದೆ. 


ಉದಾ- ಜಗ್ಗುಃ- ಪ್ರಥಮ ಪುರುಷ ಬಹುವಚನದಲ್ಲಿ ಹಿಂದಿನಂತೆಯೇ ಪಕ್ರಿಯೆ 
ಸ ಜಗ್‌ಮ್‌* ಉಸ =ಜಗ್ಗುಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಜಗ್ಮುಃ ಎಂಬ 
ರೂಪವು ಸಿದ್ಧವಾಗುತ್ತದೆ. 


ಉದಾ- ಜಗಮಿಥ/ಜಗನ್ನ- ಮಧ್ಯಮಪುರುಷ ಏಕವಚನದಲ್ಲಿ - ಗಮ್‌ ಧಾತುವಿನ 
ನಂತರ "ಲಿಟ್‌' "ಲ್‌' ಕಾರಕ್ಕೆ "ಸಿಪ್‌' ಆದೇಶ ಬಂದು ಅದಕ್ಕೆ ಅಭಿನವ ಆಖ್ಯಾತ 
ಪ್ರತ್ಯಯವಾದ "ಥಲ್‌(ಥ) ಆದೇಶ ಬಂದು, ಧಾತುವಿಗೆ ಹಿಂದಿನಂತೆ ದ್ವಿಶ್ವಾದಿಗಳು 
ಬಂದಮೇಲೆ ಜಗವರ್‌+ಥ ಎ೦ದಿದ್ದಾಗ, ಗಮ್‌ ದಾತುವು “ವಿಕಾಚ 
ಉಪದೇಶೇಇನುದಾತ್ರಾತ್‌” ಎಂಬ ಸೂತ್ರದಿಂದ ಇಡಾಗಮ ನಿಷಿದ್ಧವಾಗಿರೋಣದರಿಂದ 
“ಅನಿಟ್‌' ಆಗಿದೆ. ಹಾಗಿದ್ದರೂ “ಯತೋ ಭಾರದ್ದಾಜಸ್ಯ” ಎಂಬ ನಿಯಮದಿಂದ 
ಇಡಾಗಮವು ವೈಕಲ್ಪಿಕವಾಗಿ ಬಂದು ಜಗಮ್‌4ಇಥ- ಜಗಮಿಥ ಎಂಬ ವೈಕಲ್ಪಿಕ 
ರೂಪ ಪವಾಗುತ್ತದೆ. ಎಡ ಬಾರದ ಪಕ್ಷದಲ್ಲಿ “ಉಪದೇಶೇ್ಪತ್ವತಃ” ಎಂಬ ಸೂತ್ರದಿಂದ 
ಜಗಮ್‌.ಥ ಎಂದಾಗಿ. “ನಶ್ಚಾಪದಾನ್ಹಸ್ಯ ರುಲಿ” ಎಂಬ ಸೂತ್ರದಿಂದ "ಮ್‌ ಕಾರಕ್ಕೆ 
ಅನುಸ್ವಾರ ಬಂದು ನಂತರ “ಅನುಸ್ವಾರಸ್ಯ' ಯಯಿ ಪರಸವರ್ಣಃ” ಎಂಬ ಸೂತ್ರದಿಂದ 
ಪರಸ ವರ್ಣ ಬಂದು ಅನುಸ್ವಾರಕ್ಕೆ ಬ್‌ ಕಾರ ಆದೇಶವಾಗಿ ಬಂದು ಜಗನ್ನ ಎಂಬ 
ರೂಪವು ಸಿದ್ಧವಾಗುತ್ತದೆ. 
ಉದಾ- ಜಗ್ಗದ: ಜಗ್ಗ- ಮಧ್ಯಮಪುರುಷ ದ್ವಿವಚನ-ಬಹುವಚನಗಳಲ್ಲಿ ಧಾತುವಿಗೆ 
ಕ್ರಮವಾಗಿ "ಅಥುಸ್‌ ” ಮತ್ತು "ಅ' ಪ್ರತ್ಯಯಗಳು ಸೇರಿದಾಗ, ಹಿಂದಿನಂತೆಯೇ ಪ್ರಕ್ರಿಯೆಯು 
ನಡೆದು, ಜಗ್ಗತುಃ ಎಂಬಲ್ಲಿರುವಂತೆ ನಡೆದು ಜಗ್ಗಥುಃ, ಜಗ್ಮ ಎಂಬ ರೂಪಗಳು 
ಸಿದ್ಧವಾಗುತ್ತವೆ. 


ತಿಐನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 589 


ಉದಾ- ಜಗಾಮ/ಜಗಮ- ಉತ್ತಮಪುರುಷ ಏಕವಚನದಲ್ಲಿ ಜಗಾಮ ಎಂಬ 
ರೂಪವು ಪ್ರಥಮಪುರುಷ ಏಕವಚನದ “ಜಗಾಮ' ಎಂಬ ರೂಪದಲ್ಲಿದ್ದಂತೆಯೇ 
ಇರುತ್ತದೆ. ಅದರೆ “ಇಲುತ್ತಮೋ ವಾ” ಎಂಬ ಸೂತ್ರದಿಂದ "ಣಿತ್ಸ' ವು ವಿಕಲ್ಪವಾಗಿ 
ಬರೋಣದ್ದರಿಂದ ಣಿತ್ವ ಬಂದ ಪಕ್ಷದಲ್ಲಿ “ಅತ ಉಪಧಾಯಾಃ” ಎಂಬ ಸೂತ್ರದಿಂದ 
ವೃದ್ಧಿ ಬಂದು ಜಗಾಮ ಎಂದು ರೂಪವಾಗುತ್ತದೆ. ಣಿತ್ವ ಬಾರದ ಪಕ್ಷದಲ್ಲಿ ಜಗಮ 
ಎಂದೇ ರೂಪವು ಇರುತ್ತದೆ. 

ಉದಾ- ಜಗ್ಗಿವ, ಜಗ್ಗಿಮ - ಉತ್ತಮಪುರುಷ ದ್ವಿವಚನ ಬಹುವಚನಗಳಲ್ಲಿ 
ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ವಸ್‌, ಮಸ್‌ ಪ್ರತ್ಯಯಗಳಿಗೆ ವ, ಮ ಪ್ರತ್ಯಯಗಳು 
ಆದೇಶವಾಗಿ ಬಂದು, ಜಗಮ್‌.-ವ ಮತ್ತು ಜಗಮ್‌.-ಮ ಎಂದಿದ್ದಾಗ, ಕ್ರಾದಿ 
ನಿಯಮದಿಂದ ಇಡಾಗಮ ಬಂದು, ಜಗಮ್‌ ನಲ್ಲಿರುವ "ಗ್‌' ಕಾರೋತ್ತರವರ್ತಿ 
ಉಪಧೆಯಾದ "ಅ ಕಾರಕ್ಕೆ ಪ್ರಕೃತ ಸೂತ್ರದಿಂದ ಲೋಪ ಬಂದು ಜಗ್ಗಿವ ಮತ್ತು 
ಜಗ್ಗಿಮ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಜಗಾಮ, ಜಗ್ಗತುಃ, ಜಗ್ಗುಃ। ಜಗಮಿಥ/ಜಗನ್ನ, ಜಗ್ಗಥುಃ, ಜಗ್ಗ 
ಜಗಾಮ/ಜಗಮ, ಜಗ್ಗಿವ, ಜಗ್ಮಿಮ। 

ಲುಟ್‌: ಉದಾ-ಗನ್ವಾ- ಪ್ರಥಮಪುರುಷ ಏಕವಚನದಲ್ಲಿ ಗಮ್‌ ಧಾತುವಿನ ನಂತರ 
"ಶಪ್‌' ನ್ನು ಬಾಧಿಸಿ “ಸ್ಯತಾಸೀಲ್ಕಲುಟೋಃ” ಎಂಬ ಸೂತ್ರದಿಂದ ತಾಸ್‌ ಬಂದು, 
ಅದರ ನಂತರ ಲುಟ್‌ "ಲ್‌' ಕಾರಕ್ಕೆ ತಿಪ್‌(ತಿ) ಬಂದು ಗಮ್‌+ತಾಸ್‌*ತಿ ಎಂದಿದ್ದಾಗ, 
“ಡಾರೌರಸಃ” ಎ೦ಬ ಸೂತ್ರದಿಂದ “ತಿ' ಗೆ ಡಾ(ಆ) ಆದೇಶ ಬಂದು ಗಮ್‌.-ತಾಸ್‌.-ಆ 
ಎಂದಿದ್ದಾಗ, “ಅಜೋಇನ್ತ್ಯಾದಿ ಟಿ” ಎಂಬ ಸೂತ್ರದಿಂದ "ತಾಸ್‌' ನಲ್ಲಿರುವ "ಆಸ್‌(ಟಿ) 
ಗೆ “ಟೇ” ಎಂಬ ಸೂತ್ರದಿಂದ ಲೋಪ ಬಂದು, ಗಮ್‌+ತ್‌*ಆ ಎಂದಿದ್ದಾಗ, 
“ಗಮ್‌' ನಲ್ಲಿರುವ "ಮ್‌' ಕಾರಕ್ಕೆ ಅನುಸ್ವಾರ ಹಾಗೂ "ನ್‌' ಕಾರ ಆದೇಶವಾಗಿ ಬಂದು 
ಪರಸವರ್ಣದಿಂದ "ಗನ್ಹಾ' ಎಂಬ ರೂಪವು ಸಿದ್ಧ ವಾಗುತ್ತದೆ. 

ರೂಪಗಳು: ಗನ್ತಾ, ಗನ್ನಾರೌ, ಗನ್ಹಾರಃ॥ ಗನ್ಹಾಸಿ, ಗನ್ಮಾಸ್ಯಃ, ಗನ್ನಾಸ್ಥ! ಗನ್ನಾಸ್ಥಿ 


(ಇಟ್‌ ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ - 5೦6.ಗಮೇರಿಟ್‌ ಪರಸ್ಕೈಪದೇಷು (7.2.58) 

ವೃತ್ತಿಃಗಮೇಃ ಪರಸ್ಯ ಸಾದೇಃ ಆರ್ಧಧಾತುಕಸ್ಯ ಇಟ್‌ ಸ್ಯಾತ್‌ ಪರಸ್ಥೆ ಕೈಪದೇಷು। 
ಗಮಿಷ್ಯತಿ! ಗಚ್ಛತು। ಅಗಚ್ಛತ್‌। ಗಚ್ಛೇತ್‌। ಗಮ್ಯಾತ್‌। 

ಪ. ಛೇ. -ಗಮೇಃ, ಇಟ್‌, ಪರಸ್ಥೆ ಹೈಪದೇಷು। 

ಅ. ವ್ಯ.- “ಸೇಂಸಿಚಿ ಕೃತ-ಚ್ಛತ-ಚ್ಛೃದ-ತೃದ-ನೃತಃ”ಎಂಬ ಸೂತ್ರದಿಂದ "ಸೇ 
ಎಂಬ ಪದವೂ, “ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎ೦ಬ ಸೂತ್ರದಿಂದ "ಆರ್ಧಧಾತುಕಸ್ಕ' 
ಎಂಬ ಪದವೂ ಅನುವೃತ್ತವಾಗುತ್ತವೆ. 


500 ಲಘುಸಿದ್ಧಾಂತ ಕೌಮುದೀ 


ಅರ್ಥ- ಗಮ್‌ ಧಾತುವಿನ ಪರದಲ್ಲಿ ಇರುವ "ಸ್‌' ಕಾರಾದಿ ಆರ್ಧಧಾತುಕ 
ಪ್ರತ್ಯಯಕ್ಕೆ “ಇಟ್‌' ಆಗಮವು ಬರುತ್ತದೆ- ಪರಸ್ಕೈಪದದಲ್ಲಿ. 

ವಿಶೇಷು- ಗಮ್‌ ಧಾತುವು ಅನಿಟ್‌ ಆಗಿರುವುದರಿಂದ ಆರ್ಧಧಾತುಕ "ಲ್‌'ಕಾರವಾದ 
"ಲೃಟ್‌'ಗೆ ಪೂರ್ವದಲ್ಲಿ ಬರುವ "ಸ್ಕ' ಪ್ರತ್ಯಯಕ್ಕೆ “ಇಟ್‌' ಆಗಮವನ್ನು ವಿಧಿಸಲಾಗಿದೆ. 

ಉದಾ- ಗಮಿಷ್ಯತಿ- ಪ್ರಥಮಪುರುಷ ಏಕವಚನದಲ್ಲಿ “ಗಮ್‌' ಧಾತುವಿನಂತರ 
“ಲೃಟ್‌'ನ "ಲ್‌' ಕಾರಕ್ಕೆ "ತಿಪ್‌(ತಿ)' ಆದೇಶ ಬಂದು, ಧಾತುವಿನ ನಂತರ ಬರಬೇಕಾದ 
“ಶಪ್‌' ನ್ನು ಬಾಧಿಸಿ “ಸ್ಯತಾಸೀಲ್ಕಲುಟೋಃ” ಎಂಬ ಸೂತ್ರದಿಂದ "ಸ್ಯ' ಪ್ರತ್ಯಯವು 
ಬಂದು “ಆರ್ಧಧಾತುಕಂ ಶೇಷು” ಎಂಬ ಸೂತ್ರದಿಂದ ಆರ್ಧಧಾತುಕಸಂಜ್ಞೆ ಬಂದಮೇಲೆ 
“ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎಂಬ ಸೂತ್ರದಿಂದ ಬರಬೇಕಾದ “ಇಟ್‌' ನ್ನು 
“ಎಕಾಚ ಉಪದೇಶೇಇನುದಾತ್ರಾತ್‌” ಎಂಬುದರಿಂದ ನಿಷೇಧ ಬಂದು ಅದನೂ 
ಬಾಧಿಸಿ, ಪ್ರಕೃತ ಸೂತ್ರದಿಂದ “ಇಟ್‌' ಆಗಮವು ಸ್ಕ' ಪ್ರತ್ಯಯದ ಆದ್ಯಯವಯವವಾಗಿ 
ಬಂದು ಗಮ್‌. ಇ. ಸ್ಯ.ತಿ ಎಂದಿದ್ದಾಗ, “ಆದೇಶ-ಪ್ರತ್ಯಯಯೋಃ” ಎ೦ಬ ಸೂತ್ರದಿಂದ 
"ಸ್‌ ಕಾರಕ್ಕೆ ಷತ್ವ ಬಂದು ಗಮ್‌.-ಇಷ4ತಿ-ಗಮಿಷ್ಯತಿ ಎಂದು ರೂಪವಾಗುತ್ತದೆ. 

ರೂಪಗಳು: ಗಮಿಷ್ಯತಿ, ಗಮಿಷ್ಯತಃ, ಗಮಿಷ್ಯನ್ನಿ ಗಮಿಷ್ಯಸಿ, ಗಮಿಷ್ಯಥಃ, ಗಮಿಷ್ಕಥ। 
ಗಮಿಷ್ಯಾಮಿ, ಗಮಿಷ್ಯಾವಃ, ಗಮಿಷ್ಯಾಮಃ। 

ಲೋಟ್‌: ಉದಾ-ಗಚ ತು/ಗಚ್ಛತಾತ್‌ -ಪ್ರಥಮಪುರುಷ ಏಕವಚನದಲ್ಲಿ "ಗಮ್‌' 
ಧಾತುವಿನ ನಂತರ "ಲೋಟ್‌' "ಲ್‌' ಕಾರಕ್ಕೆ "ಲಟ್‌' "ಲ್‌ ಕಾರದಾಲ್ಲಿಯಂತೆ 'ಗಚ್ಛತಿ' 
ಎಂಬ ರೂಪ ಬಂದಮೇಲೆ “ಏರುಃ” ಎಂಬ ಸೂತ್ರದಿಂದ "ಇ' ಕಾರಕ್ಕೆ "ಉ' ಕಾರ 
ಬಂದು ಗಚ್ಚತು ಎಂದು ರೂಪವು ಸಿದ್ಧವಾಗುತ್ತದೆ *ತುಹ್ಯೋಸ್ತಾತಜ್ಜಾಶಿಷ್ಯನ್ಯತರಸ್ಯಾಮ್‌” 
ಎ೦ಬ ಸೂತ್ರದಿಂದ “ತಾತಜ್‌(ತಾತ್‌)' ಆದೇಶವು ವೈಕಲ್ಪಿಕವಾಗಿ ಬಂದು, ಗಚ್ಛತಾತ್‌ 
ಎಂಬ ವೈಕಲ್ಪಿಕರೂಪವು ಸಿದ್ಧಿಸುತ್ತದೆ. 

ಉದಾ- ಗಚ ಚ್ಛತಾತ್‌- ಮಧ್ಯಮಪುರುಷ ಏಕವಚನದಲ್ಲಿ ಪ್ರಥಮಪುರುಷ 
ಏಕವಚನದಲ್ಲಿಯಂತೆ 'ಗಚ್ಛ' ರೂಪ ಬಂದಮೇಲೆ ಧಾತುವಿನ ನಂತರ ಇರುವ 
"ಸಿಪ್‌' ನ ಸ್ಥಾನದಲ್ಲಿ ಬಂದಿರುವ "ಹಿ' ಪ್ರತ್ಯಯಕ್ಕೆ ಲೋಪ ಬಂದು ಗಚ್ಛ ರೂಪವು 
ಸಿದ್ಧಿಸುತ್ತದೆ. ಹಿಂದಿನಂತೆಯೇ ವೈಕಲ್ಪಿಕವಾಗಿ “ತಾತಜ್‌' ಆದೇಶ ಬಂದು ಗಚ್ಛತಾತ್‌ 
ಎಂಬ ರೂಪವು ಸಿದ್ಧಿಸುತ್ತದೆ. ಉತ್ತಮ ಪುರುಷದಲ್ಲಿ ಮಿಪ್‌, ವಸ್‌ ಮತ್ತು ಮಸ್‌ 
ಪ್ರತ್ಯಯಗಳಿದ್ದಾಗ, ಅವುಗಳಿಗೆ ಕ್ರಮವಾಗಿ ನಿ,ವ ಮತ್ತು ಮ ಪ್ರತ್ಯಯಗಳು ಆದೇಶವಾಗಿ 
ಬಂದು “ಅತೋದೀರ್ಫೋಯಂಣಂಗೆ” ಎಂಬ ಸೂತ್ರದಿಂದ “ಅ' ಕಾರಕ್ಕೆ ದೀರ್ಫವು 
ಬಂದು ಗಚ್ಛಾನಿ, ಗಚ್ಛಾವ ಮತ್ತು ಗಚ್ಛಾಮ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಗಚ್ಛತು/ಗಚ್ಛತಾತ್‌, ಗಚ್ಛತಾಮ್‌, ಗಚ್ಛನ್ನು ಗಚ್ಛ/ಗಚ್ಚತಾತ್‌, ಗಚ್ಛತಮ್‌, 
ಗಚ್ಚತ। ಗಚ್ಛಾನಿ, ಗಚ್ಛಾವ, ಗಚ್ಚಾಮ। 

ಲಜ*: ರೂಪಗಳು: ಅಗಚ್ಛತ್‌, ಅಗಚ್ಛತಾಮ್‌ ಅಗಚ್ಛನ್‌। ಅಗಚ್ಚಃ, ಅಗಚ್ಛತಮ್‌, 


&) 
ಅಗಚ್ಛತ। ಅಗಚ್ಛಮ್‌, ಅಗಚ್ಛಾವ, ಅಗಚ್ಛಾಮ। 


ತಿಐನ್ತೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 591 


ವಿಧಿಲಿಜಕ: ರೂಪಗಳು: ಗಚ್ಛೆತ್‌, ಗಚ್ಛೇತಾಮ್‌, ಗಚ್ಚೇಯುಃ। ಗಚ್ಛೇಃ, ಗಚ್ಛೇತಮ್‌, 
ಗಚ್ಛೇತ। ಗಚ್ಛೇಯಮ್‌, ಗಚ್ಛೇವ, ಗಚ್ಛೇಮ। 

ಆಶೀರ್ಲಿಜಕ್‌: ರೂಪಗಳು: ಗಮ್ಯಾತ್‌, ಗಮ್ಯಾಸ್ತಾಮ್‌, ಗಮ್ಯಾಸುಃ। ಗಮ್ಯಾಃ, 
ಗಮ್ಯಾಸ್ತಮ್‌, ಗಮ್ಯಾಸ್ತ, ಗಮ್ಯಾಸಮ್‌, ಗಮ್ಯಾಸ್ವ, ಗಮ್ಯಾಸ್ಸ 

(ಅಜ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮೦7.ಪುಷಾದಿ-ದ್ಯುತಾದ್ಯ್‌-ಲೃದಿತಃ ಪರಸ್ಕೈೈಪದೇಷು (3.1.55) 
ವೃತ್ತಿಃ-ಶ್ಯನ್‌ ವಿಕರಣ ಪುಷಾದೇಃ, ದ್ಯುತಾದೇಃ, ಲೃದಿತಃ ಚ ಪರಸ್ಯ ಚ್ಲೇಃ ಅಜ್‌ 
ಪರಸ್ಮೈಪದೇಷು। ಅಗಮತ್‌। ಅಗಮಿಷ್ಯತ್‌। ಇತಿ ಪರಸ್ಕೈಪದಿನಃ। 

ಪ. ಛೇ. - ಪುಷಾದಿ-ದ್ಯುತಾದ್ಯ್‌-ಲೃದಿತಃ, ಪರಸ್ಥೆ ಓಪದೇಷು। 

ಅ. ವೃ.- "“ಚ್ಲೇಃ ಸಿಚ್‌” ಎಂಬ ಸೂತ್ರದಿಂದ “ಜ್ಲೇಃ' ಎಂಬ ಪದವೂ, ಮತ್ತು 
“ಅಸ್ಯತಿ-ವಕ್ತಿ-ಖ್ಯಾತಿಭ್ಯೋಂಜ್‌” ಎಂಬ ಸೂತ್ರದಿಂದ "ಅಜ್‌' ಎಂಬ ಪದವೂ 
ಅನುವೃತ್ತವಾಗುತ್ತವೆ, 

ಅರ್ಥ- ಪುಷ ಮೊದಲಾದ ಧಾತುಗಳು, ದ್ಯುತ ಮೊದಲಾದ ಧಾತುಗಳು ಮತ್ತು 
"ಲೃ' ವರ್ಣವನ್ನು “ಇತ್‌' ಆಗಿ ಉಳ್ಳಂಥ ಧಾತುಗಳ ಅನಂತರ ಇರುವ -ಜೆ' ಗೆ 
"ಅಜ್‌' ಆದೇಶವು ಬರುತ್ತದೆ- ಪರಸ್ಥೆ ಕೈ ಪದದಲ್ಲಿ. 

ಲುಜಕ: ಉದಾ- ಅಗಮತ್‌- ಪ್ರಥಮಪುರುಷ ಏಕವಚನದಲ್ಲಿ “ಗಮ್‌' ಧಾತುವಿನ 
ನಂತರ ಇರುವ "ಲುಜ್‌' ಗೆ "ತಿಪ್‌(ತಿ)' ಆದೇಶ ಬಂದು, “ಇತಶ್ಚ” ಎಂಬ ಸೂತ್ರದಿಂದ 
"ಇ' ಕಾರ ಲೋಪವಾಗಿ, ಧಾತುವಿಗೆ ಅಡಾಗಮ ಬಂದು ಅ-ಗಮ್‌--ತ್‌ ಎಂದಿರುತ್ತದೆ. 
ಇದು ಸಾರ್ವಧಾತುಕವಾಗಿರೋಣದರಿಂದ “ಕರ್ತರಿ ಶಪ್‌” ಎಂಬ ಸೂತ್ರದಿಂದ 
ಪ್ರಾಪ್ತವಾದ "ಶಪ್‌' ವಿಕರಣ ಪ್ರತ್ಯಯವನ್ನು ಬಾಧಿಸಿ "ಚೆ ಲುಜೆ” ಎಂಬ ಸೂತ್ರದಿಂದ 
“ಜ್ಹೆ' ಪ್ರತ್ಯಯವು ಬಂದು ಅದಕ್ಕೆ “ಜ್ಲೇಃ ಸಿಚ್‌” ಎಂಬುದರಿಂದ "ಸಿಚ್‌' ಆದೇಶವು 
ಬರಬೇಕಾಗಿದ್ದಾಗ, ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ "ಅಜ್‌' ಆದೇಶವು ಬಂದಿದೆ. 
ಆಗ ಅ*-ಗಮ್‌--ಅ(ಅಜ್‌)--ತ್‌*ಅಗಮತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. ಇದು 
ಅನಿಟ್‌ ಆದ ಧಾತುವಾಗಿರುವುದರಿಂದ ಇಡಾಗಮವು ಬರುವುದಿಲ್ಲ. 

ರೂಪಗಳು: ಅಗಮತ್‌, ಅಗಮತಾಮ್‌, ಅಗಮನ್‌। ಅಗಮಃ ಅಗಮತಮ್‌, 
ಅಗಮತ। ಅಗಮಮ್‌, ಅಗಮಾವ, ಅಗಮಾಮ। ಲೃಜ್‌:ರೂಪಗಳು: ಅಗಮಿಷ್ಯತ್‌, 
ಅಗಮಿಷ್ಯತಾಮ್‌, ಅಗಮಿಷ್ಯನ್‌। ಅಗಮಿಷ್ಯಃ, ಅಗಮಿಷ್ಯತಮ್‌, ಅಗಮಿಷ್ಯತ। 
ಅಗಮಿಷ್ಯಮ್‌, ಅಗಮಿಷ್ಯಾವ, ಅಗಮಿಷ್ಯಾಮ। ವಿಶೇಷ”ಗಮೇರಿಟ್‌ ಪರಸ್ಕೈಪದೇಷು” 
ಎ೦ಬ ಸೂತ್ರದಿಂದ "ಸ್ಯ' ಪ್ರತ್ಯಯಕ್ಕೆ ಇಡಾಗಮವು ಆದ್ಯವಯವವಾಗಿ ಬಂದು ಮೇಲಿನ 
ರೂಪಗಳು ಸಿದ್ಧವಾಗಿವೆ. ಹಾಗೆಯೇ “ಆದೇಶ ಪ್ರತ್ಯಯಯೋಃ?” ಎಂಬ ಸೂತ್ರದಿಂದ 
'ಸ್‌' ಕಾರಕ್ಕೆ ಷತ್ವವು ಬಂದಿದೆ. 

ಇಲ್ಲಗೆ ಭ್ವಾದಿಗಣದಲ್ಲಿ ಪರಸ್ಕೈಪದಿ ಪ್ರಕರಣವು ಮುಗಿಯಿತು. 


592 ಲಘುಸಿದ್ಧಾಂತ ಕೌಮುದೀ 


ಅಧ ಆಷ್ಕನೇಪದಿನಃ॥ 


ಏಧ್‌-ವೃದ್ಧೌ!॥ 
(ಏತ್ವವನ್ನು ವಿಧಿಸುವ ಸೂತ್ರ) 

ಸೂತ್ರ - 5೦8.ಟಿತ ಆತ್ಮನೇಪದಾನಾಂ ಟೇರೇ। (3.4.79) 

ವೃತ್ತಿಃ-ಟಿತಃ ಲಸ್ಯ ಆತ್ಮನೇಪದಾನಾಂ ಟೇಃ ಏತ್ವಮ್‌। ಏಧತೇ। 

ಪ. ಛೇ. - ಟಿತಃ ಆತ್ಮನೇಪದಾನಾಂ, ಟೇಃ, ಏ| 

ಅ. ವೃ. - ಇಲ್ಲಿ “ಲಸ್ಕ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಟಿತ್‌ "ಲ್‌' ಕಾರದ ಆತ್ಮನೇಪದ ಪ್ರತ್ಯಯಗಳ 'ಟಿ' ಸ್ಥಾನದಲ್ಲಿ “ಏ' ಕಾರವು 
ಆದೇಶವಾಗಿ ಬರುತ್ತದೆ. ಇಲ್ಲಿ "ಟಿ' ಎಂದರೆ “ಅಚೋಇನ್ತಾ ದಿ ಟಿ” ಎಂದರ್ಥ. 
ಅಂದರೆ ಅನ್ನ್ಯವಾದ "ಅಚ್‌' ಗೆ "ಟಿ' ಸಂಜ್ಞೆ ಬರುತ್ತದೆ. ಆ "ಟಿ' ಗೆ "ಏ' ಆದೇಶವು 
ಬರುತ್ತದೆ. 

ಧಾತು- 1. ಏಧ- (ವೃದ್ಧಿ ಹೊಂದುವುದು) - ಇದರಲ್ಲಿ "ಏಧ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ಉದಾ - ಏಧತೇ- ಪ್ರಥಮಪುರುಷ ಏಕವಚನದಲ್ಲಿ "ಎಧ್‌' ಧಾತುವಿನ 
ನಂತರ ಇರುವ 'ಲಟ್‌' "ಲ್‌' ಕಾರಕ್ಕೆ ಅತ್ಮನೇ ಪದದಲ್ಲಿ “ತ' ಆದೇಶವು ಬರುತ್ತದೆ. 
ಆಗ ಏಧ್‌೪ತ ಎಂದಿರುತ್ತದೆ. ಇದಕ್ಕೆ ಸಾರ್ವಧಾತುಕ ಸಂಜ್ಞೆ ಬಂದು “ಕರ್ತರಿ ಶಪ್‌” 
ಎಂಬ ಸೂತ್ರದಿಂದ "ಶಪ್‌(ಅ)' ಪ್ರತ್ಯಯವು ಬರುತ್ತದೆ. ಆಗ ಏಧ್‌೬ಅ+ತ=ಏಧತ 
ಎಂದಿರುತ್ತದೆ. “ಅಚೋತನ್ತ್ಯಾದಿ ಟಿ” ಎಂಬ ಸೂತ್ರದಿಂದ ಏಧತ ಎಂಬಲ್ಲಿರುವ 
ಅನ್ಯ “ಅ' ಕಾರವು "ಟಿ' ಸಂಜ್ಞೆಯುಳ್ಳದ್ದಾಗಿರೋಣದರಿಂದ ಅದಕ್ಕೆ ಪ್ರಕೃತ ಸೂತ್ರದಿಂದ 
ಏತ್ವ್ಥಏ) ಬಂದು ಏಧತೇ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಇಯ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮೦೨.ಆತೋ ಬೆತಃ (7.2.81) 

ವೃತ್ತಿಃ-ಆತಃ ಪರಸ್ಯ ಜಿತಾಂ ಆಕಾರಸ್ಯ ಇಯ್‌ ಸ್ಯಾತ್‌। ಏಧೇಥೇ। ಏಧನ್ನೇ। 

ಪ. ಛೇ. - ಆತಃ, ಜಿತಃ 

ಅ. ವೃ. - “ಅತೋ ಯೇಯಃ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಅಜ್ಗಸ್ಕ” 
ಎಂಬುದು ಅಧಿಕಾರ ಸೂತ್ರ 

ಅರ್ಥ- ಅದನ್ತ ವಾದ ಅಂಗದ ಪರದಲ್ಲಿರುವ “ಜಿತ್‌' ಪ್ರತ್ಯಯಗಳ ಆ ಕಾರಕ್ಕೆ 
"ಇಯ್‌' ಆದೇಶವು ಬರುತ್ತದೆ. 

ವಿಶೇಷ: ಪ್ರಕೃತದಲ್ಲಿ “ಆತಾಮ್‌' ಮತ್ತು “ಆಥಾಮ್‌' ಎಂಬ ಎರಡು ಪ್ರತ್ಯಯಗಳ 
ಆದಿಯಲ್ಲಿ “ಆ' ಕಾರವು ಇದೆ. ಅದಕ್ಕೆ "ಇಯ್‌' ಆದೇಶವು ಬರುತ್ತದೆ. ಇಲ್ಲಿ ಆದಿಯಲ್ಲಿರುವ 
“ಆ' ಕಾರವನ್ನೇ ಹೇಳಿದೆಯೆ ಹೊರತು ಅನ್ತ ಸ "ಆ' ಕಾರವಲ್ಲ. “ಲೋಪೋವ್ಯೋರ್ವಲಿ” 


ತಿಐನ್ತೇ ಭ್ಹಾದಯಃ-ಆತ್ಮನೇ ಪದಿ ರೂಪಗಳು 593 


ಎ೦ಬ ಸೂತ್ರದಿಂದ 'ಇಯ್‌' ನಲ್ಲಿರುವ "ಯ್‌' ಕಾರಕ್ಕೆ ಲೋಪವು ಬರುತ್ತದೆ ಎಂದು 
ತಿಳಿಯಬೇಕು. 

ಉದಾ- ಏಧೇತೇ- ಪ್ರಥಮಪುರುಷ ದ್ವಿವಚನದಲ್ಲಿ "ಏಧ್‌' ಧಾತುವಿನ ನಂತರ 
"ಆತಾಮ್‌' ಪ್ರತ್ಯಯವು ಬಂದಾಗ ಏಧ್‌.--ಆತಾಮ್‌ ಎಂದಿರುತ್ತದೆ. ಇದಕ್ಕೆ ಸಾರ್ವಧಾತುಕ 
ಸಂಜ್ಞೆ ಬಂದಿರೋಣದರಿಂದ “ಶಪ್‌(ಅ)' ವಿಕರಣಪ್ರತ್ಯಯವು ಧಾತುವಿನ ನಂತರ 
ಬರುತ್ತಡೆ. ಆಗ ಏಧ್‌.ಅ--ಆತಾಮ್‌ ಎಂದಿರುತ್ತದೆ. “ಸಾರ್ವಧಾತುಕಮಪಿತ್‌” ಎಂಬ 
ಸೂತ್ರದಿಂದ ಜೆದ್ದದ್ದಾವ ಬಂದು ಪ್ರಕೃತ ಸೂತ್ರದಿಂದ “ಆತಾಮ್‌' ಎಂಬಲ್ಲಿರುವ “ಆ' 
ಕಾರಕ್ಕೆ “ಇಯ್‌' ಆದೇಶ ಬಂದು ಏಧ್‌-.ಅ-ಇಯ್‌.-ತಾಮ್‌ ಎಂದಿರುತ್ತದೆ. 
“ಲೋಪೋವ್ಯೋರ್ವಲಿ” ಎಂಬ ಸೂತ್ರದಿಂದ "ಇಯ್‌' ನಲ್ಲಿರುವ "ಯ್‌' ಕಾರಕ್ಕೆ 
ಲೋಪವು ಬಂದು ಏಧ್‌.-ಅ--ಇ-ತಾಮ್‌ ಎಂದಿದ್ದಾಗ, "ಅ' ಕಾರ “ಇ' ಕಾರಗಳಿಗೆ 
ಗುಣ ಬಂದು ಏಧ--ಏ.ತಾಮ್‌-ಏಧೇತಾಮ್‌ ಎಂದು ರೂಪವಾಗುತ್ತದೆ. ಇಲ್ಲಿ 
"ಆಮ್‌' ಎಂಬುದು "ಟಿ' ಆಗಿರೋಣದರಿಂದ ಅದಕ್ಕೆ “ಟಿತ ಆತ್ಮನೇ ಪದಾನಾಂ ಟೇ 
ರೇ” ಎಂಬ ಸೂತ್ರದಿಂದ ಏತ್ವ ಬಂದು ಏಧೇತೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ - ಏಧನ್ನೇ- ಪ್ರಥಮಪುರುಷ ಬಹುವಚನದಲ್ಲಿ "ಎಧ್‌' ಧಾತುವಿನ ನಂತರ 
“ಶಪ್‌(ಅ)' ಮತ್ತು "ರು' ಪ್ರತ್ಯಯವನ್ನು ಸೇರಿಸಿದಾಗ ಏಧ್‌+ಅ+ರು ಎಂದಿರುತ್ತದೆ. 
“ರೋತನ್ತಃ” ಎಂಬ ಸೂತ್ರದಿಂದ ರು' ನಲ್ಲಿರುವ "ರು್‌' ಗೆ "ಅನ' ಆದೇಶ ಬಂದು 
ಏಧ್‌--ಅ*- ಅನ್‌ ಅ ಎಂದಿರುತ್ತದೆ. "ಅ' ಮತ್ತು "ಅನ್‌' ನಲ್ಲಿರುವ "ಅ' ಕಾರಗಳಿಗೆ 
“ಅತೋಗುಣೇ” ಎಂಬುದರಿಂದ ಪರರೂಪ ಬಂದು ಏಧ್‌. ಅನ್‌ ಅ ಎಂದಿರುತ್ತದೆ. 
ಇದರಲ್ಲಿ ಕೊನೆಯಲ್ಲಿರುವ "ಅಚ್‌' ಎಂದರೆ “ಅನ್ತ” ದಲ್ಲಿನ ಅನ್ನ್ಯ "ಅ' ಕಾರವು "ಟಿ' 
ಸಂಜ್ಞೆಯನ್ನು ಹೊಂದಿರೋಣದರಿಂದ “ಟಿತ ಆತ್ಮನೇಪದಾನಾಂ ಟೇರೇ” ಎಂಬ 
ಸೂತ್ರದಿಂದ "ಟಿ' ಸಂಜ್ಞೆಯುಳ್ಳ “ಅ' ಕಾರಕ್ಕೆ "ಎ' ಆದೇಶ ಬ೦ದು ಏಧನ್ತೇ ಎಂಬ 
ರೂಪವು ಸಿದ್ಧವಾಗುತ್ತದೆ. 

(ಸೇ ಎಂಬ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - ೮1೦.ಥಾಸಃ ಸೇ (3.4.80) 

ವೃತ್ತಿಃ-ಟಿತೋ ಲಸ್ಯ ಥಾಸಃ ಸೇ ಸ್ಯಾತ್‌। ಏಧಸೇ। ಏಧೇಥೇ। ಏಧದ್ದೇ। “(274) 
ಅತೋ ಗುಣೇ”! ಏಧೇ। ಏಧಾವಹೇ। ಏಧಾಮಹೇ। 

ಅ. ವೃ - “ಟಿತ ಆತ್ಮನೇಪದಾನಾಂ ಟೇರೇ” ಎಂಬ ಸೂತ್ರದಿಂದ "ಟಿತಃ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

“ಲಸ್ಯ” ಎಂಬುದು ಅಧಿಕಾರ ಸೂತ್ರ 

ಅರ್ಥ- "ಟಿತ್‌' ಆದ "ಲ್‌' ಕಾರಕ್ಕೆ ಆದೇಶವಾಗಿ ಬರುವ "ಥಾಸ್‌' ಗೆ "ಸೇ' ಎಂಬ 
ಆದೇಶವು ಬರುತ್ತದೆ. 

ಉದಾ- ಏಧಸೇ - ಮಧ್ಯಮ ಪುರುಷ ಏಕವಚನದಲ್ಲಿ "ಏಧ್‌' ಧಾತುವಿನ ನಂತರ 


594 ಲಘುಸಿದ್ದಾಂತ ಕೌಮುದೀ 


ಲಾದೇಶವಾದ "ಥಾಸ್‌' ಬಂದು ಏಧ್‌* ಥಾಸ್‌ ಎಂದಿದ್ದಾಗ ಅದಕ್ಕೆ ಸಾರ್ವಧಾತುಕ 
ಸಂಜ್ಞೆ ಬಂದು ಧಾತುವಿನ ನಂತರ ಶಪ್‌(ಅ) ಪ್ರತ್ಯಯವನ್ನು ಸೇರಿಸಿದಾಗ 
ಏಧ್‌.ಅ* ಥಾಸ್‌, ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ಥಾಸ್‌' ಗೆ "ಸೇ' ಆದೇಶವು 
ಬಂದು ಏಧಸೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಏಧೇಥೇ-ಮಧ್ಯಮಪುರುಷ ದ್ವಿವಚನದಲ್ಲಿ ಧಾತುವಿನ ನಂತರ ಶಪ್‌(ಅ) 
ವಿಕರಣ ಪ್ರತ್ಯಯ ಹಾಗೂ ಮೂಲ ಆಖ್ಯಾತ ಪ್ರತ್ಯಯವಾದ ಆಥಾಮ್‌ ಸೇರಿಸಿದಾಗ, 
ಏಧ್‌ಅ. ಆಥಾಮ್‌ ಎಂದಿರುತ್ತದೆ. “ಸಾರ್ವಧಾತುಕಮಪಿತ್‌” ಎಂಬುದರಿಂದ ವ 
ಬಂದು, “ಆತೋ ಜಿತಃ” ಎಂಬ ಸೂತ್ರದಿಂದ “ಆಥಾಮ್‌' ಎಂಬಲ್ಲಿರುವ “ಆ' ಕಾರಕ್ಕೆ 
“ಇಯ್‌' ಆದೇಶ ಬಂದು, “ಲೋಪೋವ್ಯೋರ್ವಲಿ” ಎಂಬ 

ಸೂತ್ರದಿಂದ "ಯ್‌' ಕಾರ ಲೋಪವಾಗಿ, ಏಧ್‌ಅ--ಇ.-ಥಾಮ್‌ ಎ೦ದಿದ್ದಾಗ, 
"ಅ' ಕಾರ “ಇ' ಕಾರಗಳಿಗೆ ಗುಣ ಬಂದು ಏಧ್‌+೬ಏ+ಥಾಮ್‌ ಎಂದಿರುತ್ತದೆ 
ಕೊನೆಯಲ್ಲಿರುವ “ಆಮ್‌' ಗೆ "ಟಿ' ಸಂಜ್ಞೆ ಬಂದು, ಅದಕ್ಕೆ ಏತ್ವ ಆದೇಶ ಬಂದು 
ಏಧೇಥೇ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಏಧದ್ವೇ- ಮಧ್ಯಮಪುರುಷ ಬಹುವಚನದಲ್ಲಿ ಧಾತುವಿನ ನಂತರ ಶಪ್‌(ಅ) 
ವಿಕರಣ ಪ್ರತ್ಯಯ ಹಾಗೂ ಮೂಲ ಆಖ್ಯಾತ ಪ್ರತ್ಯಯವಾದ ಧ್ವಮ್‌ ಸೇರಿಸಿದಾಗ, 
ಏಧ್‌-ಅ-- ಧ್ವಮ್‌ ಎಂದಿದ್ದಾಗ, “ದ್ವಮ್‌' ನಲ್ಲಿರುವ "ಅಮ್‌' ಗೆ "ಟಿ' ಸಂಜ್ಞೆ ಬಂದು 
ಹಿಂದಿನಂತೆ ಅದಕ್ಕೆ ಏತ್ವ ಆದೇಶ ಬಂದು ಏಧ್‌.-ಅ- ದ್ವೇ೨ಏಧದ್ದೇ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಏಧೇ-ಉತ್ತಮ ಪುರುಷ ಏಕ ವಚನದಲ್ಲಿ "ಏಧ್‌' ಧಾತುವಿನ ನಂತರ 
“ಇ(ಇಟ್‌)' ಆಖ್ಯಾತ ಪ್ರತ್ಯಯ ಬಂದಾಗ ಏಧ್‌+ಇ ಎ೦ದಿರುತ್ತದೆ. ಧಾತುವಿನ 
ನಂತರ “ಶಪ್‌(ಅ)' ಪ್ರತ್ಯಯ ಬಂದು ಏಧ್‌4ಅ4+ಇ ಎಂದಿದ್ದಾಗ, "ಇ” ಕಾರವು "ಟಿ' 
ಆಗಿರೋಣದರಿಂದ ಅದಕ್ಕೆ ಏತ್ವ ಬಂದು ಏಧ್‌.-ಅ--ಏ ಎಂದಿದ್ದಾಗ, “ಅತೋಗುಣೇ” 
ಎಂಬ ಸೂತ್ರದಿಂದ ಪರರೂಪ ಬಂದು ಏಧ್‌4+ಏ-ಏಧೇ ಎಂದು ರೂಪವು ಸಿದ್ಧಿಸುತ್ತದೆ. 

ಉದಾ- ಏಧಾವಹೇ- ಉತ್ತಮಪುರುಷ ದ್ವಿವಚನದಲ್ಲಿ “ಏಧ್‌' ಧಾತುವಿನ ನಂತರ 
“ವಹಿ' ಪ್ರತ್ಯಯವನ್ನು ಸೇರಿಸಿದಮೇಲೆ ಧಾತುವಿನ ನಂತರ “ಶಪ್‌(ಅ)' ವಿಕರಣ 
ಪ್ರತ್ಯಯ ಬಂದು ಏಧ್‌.ಅ--ವಹಿ ಎಂದಿರುತ್ತದೆ. "ವಹಿ' ಯಲ್ಲಿರುವ “ಇ' ಕಾರಕ್ಕೆ “ಟಿ 
ಸಂಜ್ಞೆ ಬಂದು ಹಿಂದಿನಂತೆ ಅದಕ್ಕೆ "ಏತ್ವ' ಬಂದು ಏಧ್‌*ಅ-ವಹೇ ಎಂದಿದ್ದಾಗ, 
“ಅತೋ ದೀರ್ಫೋ ಯಣ್‌” ಎಂಬ ಸೂತ್ರದಿಂದ “ವ' ಕಾರದ ಪೂರ್ವದಲ್ಲಿರುವ 
“ಅ' ಕಾರಕ್ಕೆ ದೀರ್ಫ ಬಂದು ಏಧಾವಹೇ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ - ಏಧಾಮಹೇ- ಉತ್ತಮಪುರುಷ ಬಹುವಚನದಲ್ಲಿ "ಎಧ್‌' ಧಾತುವಿನ 
ನಂತರ “ಮಹಿಜ್‌(ಮಹಿ)' ಪ್ರತ್ಯಯ ಬಂದು ಏಧ್‌..ಅ-ಮಹಿ ಎಂದಿದ್ದಾಗ ಹಿಂದಿನಂತೆ 
"ಟಿ' ಗೆ "ಏತ್ವ' ಮತ್ತು "ಮ್‌' ಕಾರದ ಪೂರ್ವದಲ್ಲಿರುವ "ಅ' ಕಾರಕ್ಕೆ ದೀರ್ಫ ಬಂದು 
ಏಧಾಮಹೇ ಎಂದು ರೂಪವು ಸಿದ್ಧವಾಗುತ್ತದೆ. 


ತಿಐನ್ತೇ ಭ್ಹಾದಯಃ-ಆತ್ಮನೇ ಪದಿ ರೂಪಗಳು 595 


ರೂಪಗಳು: ಏಧತೇ, ಏಧೇತೇ, ಏಧನ್ನೇ। ಏಧಸೇ, ಏಧೇಥೇ, ಏಧದ್ದೇ। ಏಧೇ, 
ಏಧಾವಹೇ, ಏಧಾಮಹೇ। 

ಲಿಟ್‌: (ಇನ್ನು ಮುಂದೆ ಲಿಟ್‌' "ಲ್‌' ಕಾರದ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ). 

(ಆಮ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮1. ಇಖಜಾದೇಶ್ವ ಗುರುಮತೋನ್ಯೃಜ್ಛಃ (9.136) 

ವೃತ್ತಿಃ-ಇಜಾದಿಃ ಯಃ ಧಾತುಃ ಗುರುಮಾನ್‌ ಯಚ್ಛತ್ಯನ್ಯಃ ತತಃ ಆಮ್‌ ಸ್ಯಾತ್‌ ಲಿಟಿ। 

ಪ, ಛೇ. - ಇಜಾದೇಃ, ಚ, ಗುರುಮತಃ, ಅನೃಚ್ಛಃ। 

ಅ. ವೃ.- “ಧಾತೋರೇಕಾಚೋ ಹಲಾದೇಃ ಕ್ರಿಯಾ ಸಮಭಿಹಾರೇ ಯಜ್‌” 
ಎಂಬ ಸೂತ್ರದಿಂದ "ಧಾತೋಃ' ಎಂಬ ಪದವೂ, ಮತ್ತು “ಕಾಸ್‌ ಪ್ರತ್ಯಯಾತ್‌ 
ಆಮಮಂತ್ರೇ ಲಿಟಿ” ಎಂಬ ಸೂತ್ರದಿಂದ “ಲಿಟಿ' ಎಂಬ ಪದವೂ ಅನುವೃತ್ತವಾಗುತ್ತವೆ. 
“ಧಾತೋಃ?, “ಪ್ರತ್ಯಯಾಃ”, “ಪರಶ್ಚ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ಯಚ್ಛ' ಧಾತುವಿಗಿಂತ ಭಿನ್ನವಾದ, ಇಜಾದಿಯಾದ, ಗುರುವರ್ಣದಿಂದ 
ಕೂಡಿದ ಧಾತುವಿನ ಪರದಲ್ಲಿ "ಆಮ್‌' ಪ್ರತ್ಯಯವು ಬರುತ್ತದೆ- ಲಿಟ್‌ ಪರದಲ್ಲಿದ್ದಾಗ. 

ವಿಶೇಷಃ- “ಅನ್ಯಚ್ಛಃ' ಎಂದರೆ "ಬಚ್ಛ' ಧಾತುವಿಗಿಂತ ಭಿನ್ನವಾದದ್ದು ಎಂದರ್ಥ. 
“ಯಚ್ಚ' ಎಂಬುದು ಇಜಾದಿಯಾಗಿದೆ. ಕಾರಣ "ಯ' ಎಂಬುದು "“ಇಚ್‌' 
ಪ್ರತ್ಯಾಹಾರಾನ್ರರ್ಗತ ವರ್ಣವಾಗಿದೆ. ಆದುದರಿಂದ ಇದನ್ನು "“ಇಜಾದಿ' ಎಂದು 
ಕರೆಯುತ್ತಾರೆ. ಸಂಯುಕ್ತಾಕ್ಷರವು ಪರದಲ್ಲಿದ್ದರೆ ಪೂರ್ವ ವರ್ಣಕ್ಕೆ "ಗುರು' ಎಂದು 
ಕರೆಯುತ್ತಾರೆ. "ದೀರ್ಫವರ್ಣ'ಕ್ಕೂ ಗುರು ಸಂಜ್ಞೆ ಇದೆ. "ಯುಚ್ಚ' ಎಂಬಲ್ಲಿ "ಯ' 
ಕಾರದ ಪರದಲ್ಲಿ ಸಂಯುಕ್ತಾಕ್ಷರವಿರೋಣದರಿಂದ “ಯ' ಕಾರಕ್ಕೆ "ಗುರು' ಸಂಜ್ಞೆ 
ಬ೦ದು ಗುರುಮಾನ್‌ ಎಂದಾಗುತ್ತದೆ. "ಯಚ್ಚ' ಧಾತುವಿನ ನಂತರ “ಆಮ್‌' ಪ್ರತ್ಯಯವು 
ಬರಬಾರದೆಂಬ ಕಾರಣದಿಂದ "ಅನೃಚ್ಛಃ' ಎಂದು ಹೇಳಲಾಗಿದೆ. 

(ಆತ್ಮನೇ ಪದವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮1೨.ಅಮ್ವತ್ಯಯವತ್‌ ಕೃಷ ಸೋನುಪ್ರಯೋಗಸ್ಯ (13.63) 

ವೃತ್ತಿಃ-ಆಮ್‌-ಪ್ರತ್ಯಯಃ ಯಸ್ಮಾತ್‌ ಇತಿ ಅತದ್ದುಣಸಂವಿಜ್ಞಾನಃ ಬಹುವ್ರೀಹಿಃ। 
ಆಮ್‌ ಪ್ರಕೃತ್ಯಾ ತುಲ್ಕಮ್‌ ಅನುಪ್ರಯುಜ್ಯಮಾನಾತ್‌ ಕೃಣಃಅಪಿ ಆತ್ಮನೇ ಪದಮ್‌! 

ಪ. ಛೇ. - ಆಮ್‌, ಪ್ರತ್ಯಯವತ್‌, ಕೃಇಃ, ಅನುಪ್ರಯೋಗಸ್ಯ! 

ಅ. ವೃ. - “ಅನುದಾತ್ತ ಜಿತ ಆತ್ಮನೇ ಪದಮ್‌” ಎಂಬ ಸೂತ್ರದಿಂದ "ಆತ್ಮನೇಪದಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಯಾವ ಧಾತುವಿನ ನಂತರ “ಆಮ್‌' ಪ್ರತ್ಯಯವು ಇರುತ್ತದೋ ಅಂತಹ 
ಧಾತುವಿಗೆ ಸಮಾನವಾದ ಅನುಪ್ರಯೋಗ ಉಳ್ಳ "ಕೃ' ಧಾತುವಿನ ನಂತರವೂ 
"ಆತ್ಮನೇಪದವೇ' ಬರುತ್ತದೆ. 


506 ಲಘುಸಿದ್ಧಾಂತ ಕೌಮುದೀ 


ವಿಶೇಷಃ- "ವತ್‌' ಎಂಬ ಪ್ರತ್ಯಯಕ್ಕೆ "ಇವ' ಅಥವಾ "ಸಮಾನ' ಅಥವಾ “ತುಲ್ಕ' 
ಎಂಬ ಅರ್ಥಗಳು ಇರುತ್ತವೆ. ಇಲ್ಲಿ “ಆಮ್‌' ಪ್ರತ್ಯಯದಲ್ಲಿ "ಅತದ್ದುಣಸಂವಿಜ್ಞಾನ 
ಬಹುವ್ರೀಹಿ'ಯು, ಇರುತ್ತದೆ. ಯಾವ ಧಾತುವಿನ ನಂತರ “ಆಮ್‌' ಪ್ರತ್ಯಯವನ್ನು 
ವಿಧಿಸಲಾಗುತ್ತದೋ ಅಂತಹ ಧಾತುವಿಗೆ "ಆಮ್‌ಪ್ರಕೃತಿಕಾ' ಎಂದು ಹೇಳುತ್ತಾರೆ. 
“ಕೃಜ್‌' ಧಾತು “ಇೌತ್‌' ಆಗಿರೋಣದರಿಂದ ಪರಸ್ಕೈಪದಿ, ಆತ್ಮನೇಪದಿ ಮತ್ತು 
ಉಭಯಪದಿಯೂ ಆಗಿರುತ್ತದೆ. "ಏಧ್‌' ಧಾತುವು ಕೇವಲ ಆತ್ಮನೇಪದಿಯಾಗಿದೆ. 
ಅನುಪ್ರಯುಜ್ಯಮಾನ “ಕೃ” ಧಾತುವಿನ ನಂತರ ಕೇವಲ ಆತ್ಮನೇ ಪದಿಯಾಗಿಯೇ 
ಇರುತ್ತದೆ. ಪರಸ್ಕೈಪದಿ ಯಾಕೆ ಆಗಬಾರದೆಂದರೆ ಅದು ಉಭಯಪದಿ ಆಗಿದ್ದರೂ 
"ಏಧ್‌' ಧಾತುವು ಕೇವಲ ಆತ್ಮನೇಪದಿಯಾಗಿರುತ್ತದೆ. "ಭೂ' ಮತ್ತು "ಅಸ್‌' ಧಾತುಗಳು 
ಕೇವಲ ಪರಸೆ ಹೈಪದಿಗಳು. ಅನುಪ್ರಯೋಗದ ಪೂರ್ವದಲ್ಲಿ ಯಾವಧಾತುವು ಯಾವ 
ಪದದಲ್ಲಿದೆಯೋ ಅದೇ ಪದದಲ್ಲಿಯೇ ಅನುಪ್ರಯೋಗದ ಧಾತುವಿನ ರೂಪವಿರಬೇಕು. 
ಅದಕ್ಕೆ ಬೇರೆ ಪದದಲ್ಲಿ ರೂಪಗಳಿದ್ದರೂ ಆ ರೂಪವನ್ನು ಉಪಯೋಗಿಸಬಾರದು. 
ಅಂದರೆ ಪೂರ್ವಧಾತುವು ಯಾವ ಪದಕ್ಕೆ ಸೇರಿರುವದೋ ಅದೇ ಪದದಲ್ಲಿಯೇ 
ಅನುಪ್ರಯೋಗ ಧಾತುವನ್ನು ಉಪಯೋಗಿಸಬೇಕು. 

"ಏಧ್‌' ಧಾತುವಿನ ನಂತರ "ಕೃ' "ಭೂ' "ಅಸ್‌' ಧಾತುಗಳ ಅನುಪ್ರಯೋಗದ 
ರೂಪಗಳ ಸಿದ್ಧಿ ಈ ಕೆಳಗಿನಂತೆ ಇರುತ್ತದೆ. 


(ಕೃ ಧಾತುವಿನ ಅನುಪ್ರಯೋಗದ ಪ್ರಕ್ರಿಯೆ) 

(ಏಶ್‌-ಇರೇಚ್‌ ಗಳನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ - 513.ಲಿಟಸ್ತರುಯೋರೇಶಿರೇಚ್‌ (3.4.81) 

ವೃತ್ತಿಃ-ಲಿಡಾದೇಶಯೋಃ ತ-ರುಯೋಃ ಏಶ್‌-ಇರೇಚ್‌ ಏತೌ ಸ್ವಃ । ಏಧಾಇ್ಞಾಕ್ರೇ। 
ಏಧಾಇ್ಞ್‌ಕ್ರಾತೇ। ಏಧಾಇ್ಞಾಕ್ರಿರೇ। ಏಧಾಇ್ಬುಕೃಷೇ। ಏಧಾಇ್ಞಕ್ರಾಥೇ। 

ಪ. ಛೇ. - ಲಿಟಃ, ತ-ರುಯೋಃ, ಏಶ್‌-ಇರೇಚ್‌। 

ಅರ್ಥ- "ಲಿಟ್‌' "ಲ್‌' ಕಾರದ ಸ್ಥಾನದಲ್ಲಿ ಬರುವ ಮೂಲ ಆಖ್ಯಾತಪ್ರತ್ಯಯಗಳಾದ 
“ತ' ಮತ್ತು "ರು'ಗಳಿಗೆ ಕ್ರಮವಾಗಿ “ಏಶ್‌' ಮತ್ತು “ಇರೇಚ್‌' ಎಂಬ ಆದೇಶಗಳು 
ಬರುತ್ತವೆ. 

ಅನುಪ್ರಯೋಗ ಲಿಟ್‌: ಉದಾ- ಏಧಾಇ್ಞ್‌ಕ್ರೇ- ಪ್ರಥಮಪುರುಷ ಏಕವಚನದಲ್ಲಿ 
"ಏಧ್‌' ಧಾತುವಿನ ನಂತರ "ಲಿಟ್‌' “ಲ್‌' ಕಾರಕ್ಕೆ "ತ' ಆದೇಶ ಬಂದು ಏಧ್‌*ತ 
ಎಂದಿದ್ದಾಗ, “ಇಜಾದೇಶ್ವ ಗುರುಮತೋನೃಚ್ಚಃ” ಎ೦ಬ ಸೂತ್ರವು ಪ್ರವೃತ್ತವಾಗುತ್ತದೆ. 
"ಏಧ್‌' ಧಾತುವಿನಲ್ಲಿ "ಏ' ಕಾರವು ಇಜಾದಿಯಾಗಿದೆ, ಪರದಲ್ಲಿ "ಲಿಟ್‌' “ಲ್‌' ಕಾರವೂ 
ಇದೆ. ಆದುದರಿಂದ ಧಾತುವಿನ ಪರದಲ್ಲಿ "ಆಮ್‌' ಪ್ರತ್ಯಯವು ಬಂದು ಏಧಾಮ್‌+೬ತ 
ಎಂದಿರುತ್ತದೆ. “ಆಮಃ” ಎ೦ಬ ಸೂತ್ರದಿಂದ “ಆಮ್‌' ಪ್ರತ್ಯಯದ ಪರದಲ್ಲಿರುವ 
ಲಿಡಾದೇಶವಾದ "ತ್‌ ಪ್ರತ್ಯಯಕ್ಕೆ ಲೋಪ ಬಂದು ಏಧಾಮ್‌ ಎಂದಿರುತ್ತದೆ. 


ತಿಜನ್ನೇ ಛ್ಹಾದಯಃ-ಆತ್ಮನೇ ಪದಿ ರೂಪಗಳು 597 


“ಕೃಜಗ್ವಾನುಪ್ರಯುಜ್ಯ ತೇ ಲಿಟಿ” ಎಂಬ ಸೂತ್ರದಿಂದ “ಲಿಟ್‌'ನ್ನು ಜೊತೆಗೆ ಸೇರಿಸಿಕೊಂಡು 
ತ ಧಾತುವಿಗೆ ಅನುಪ್ರಯೋಗವು ಬಂದು ಏಧಾಮ್‌-..ಕ್ವ 4 ಲಿಟ್‌(ಆಖ್ಯಾತಪ್ರತ್ಯಯ) 
ಇರುತ್ತದೆ. “ಆಮೃತ್ಯಯವತ್‌ ಕೃಣಸೋನುಪ್ರಯೋಗಸ್ಯ” ಎಂಬ ಸೂತ್ರದಿಂದ ಅತ್ಮನೇ 
ಪದದಲ್ಲಿ "ಲಿಟ್‌' ಗೆ “ತ' ಆದೇಶ ಬಂದು ಏಧಾಮ್‌ಃಕೃ *ತ ಎಂದಿರುತ್ತದೆ. ಪ್ರಕೃತ 
ಸೂತ್ರದಿಂದ ತ'ಪ ಪ್ರತ್ಯಯಕ್ಕೆ "ಎಶ್‌(ಎ)' ಆದೇಶ ಬಂದು ಏಧಾಮ್‌4ಕ್ಯಃಏ ಎಂದಿರುತ್ತದೆ. 
ಈಗ ಯಣ್‌ ಹ ಅವಕಾಶವಿರುತ್ತದೆ. ಆದರೆ “ದ್ವಿರ್ವಚನೇಇಚೆ” ಎಂಬ ಸೂತ್ರದಿಂದ 
ಅದಕ್ಕೆ ನಿಷೇಧ ಬರುತ್ತದೆ. “ಲಿಟಿ 'ಧಾತೋರನಭ್ಯಾಸಸ್ಕ” ಎ೦ಬ ಸೂತ್ರದಿಂದ "ಕೃ' 
ಧಾತುವಿಗೆ ದ್ವಿತ್ವ ಬಂದು ಏಧಾಮ್‌-ಕೃಕೃ* ಏ ಎಂದಿರುತ್ತದೆ. ಅಭ್ಯಾಸ ಸಂಜ್ಞೆಯನ್ನು 
ಹೊಂದಿರುವ" ಸೊದಲನೇ "ಕೃ' ನಲ್ಲಿರುವ "ಯ' ಕಾರಕ್ಕೆ “ರತ್‌” ಎಂಬ ಸೂತ್ರದಿಂದ 
“ಅತ್‌(ಅ)' ಆದೇಶ ಬರುತ್ತದೆ. ಆಗ “ಉರಣ್‌ರಪರಃ” ಎ೦ಬ ಸೂತ್ರದಿಂದ "ಅ 
ಕಾರವು "ಅರ್‌' ಆಗಿ ಬರುತ್ತದೆ. ಆಗ ಏಧಾಮ್‌--ಕರ್‌- ಕೃ ಏ ಎಂದಿರುತ್ತದೆ. “ಹಲಾದಿ 
ಶೇಷಃ” ಎಂಬುದರಿಂದ ಅಭ್ಯಸ್ಥವಾದ "ಕರ್‌' ಎಂಬ ರೂಪದಲ್ಲಿ ಮೊದಲನೇ ವ್ಯಲ್ಲುನ 
ಮತ್ತು "ಅ' (ರೇಫಸಹಿತವಾಗಿ) ಕಾರ ಇವು ಉಳಿದು ಏಧಾಮ್‌4ಕಃಕ್ಯ *ಏ ಎಂದಿರುತ್ತದೆ. 
ಅಭ್ಯಾಸದ "ಹ್‌ ಕಾರಕ್ಕೆ ಚುತ್ವ ಬಂದು ಏಧಾಮ್‌-. ಚಕ್ಕ (ಕಯ) ಎಂದಿರುತ್ತದೆ. 
“ಏಧಾಮ್‌' ಎಂಬುದು ಮಾನ್ರವಾಗಿಯೂ ಲಿಟ್‌ "ಲ್‌" ಕಾರದ ಧಾತುವಾಗಿಯೂ 
ಇರೋಣದರಿಂದ ಇದು ಕೃದನ್ನವಾಗುತ್ತದೆ. ಆದುದರಿಂದ “ಕೃ ತ್ತದ್ಧಿತಸಮಾಸಾಶ್ಚ'” 
ಎ೦ಬ ಸೂತ್ರದಿಂದ ಇದಕ್ಕೆ ಪ್ರಾಕಪದಿಕ ಸಂಜ್ಞೆ ಬರುತ್ತದೆ. ಆಗ ಸುಪ್‌ ' ಪ್ರತ್ಯ ಯಕ್ಕೂ 
ಅವಕಾಶವಿರುತ್ತದೆ. ಆದರೆ py ೈನ್ನೇಜನ್ನಃ” ಎಂಬ ಸೂತ್ರದಿಂದ “ಅವ್ಯ ಯ” ಸಂಜ್ಞೆ 
ಬಂದು “ಅವ್ಯಯಾದಾಪ್ಪು ಪಃ” ಎಂಬ ಸೂತ್ರದಿಂದ ಸುಪ್‌' ಪ ಪ್ರತ್ಯಯವು ಲೋಪವಾಗಿ 
“ಎಕದೇಶವಿಕ್ಯ ತಮ್‌ ಅನನ್ಯವತ್‌” ಎಂಬ ನ್ಯಾಯದಿಂದ `ಏದಾಮ್‌ ಎಂಬುದಕ್ಕೆ 
ಪದಸಂಜ್ಞೆಯು ಬರುತ್ತದೆ. ಇದು ಪದಾನ್ತದಲ್ಲಿರೋಣದರಿಂದ 'ಮ್‌' ಕಾರಕ್ಕೆ 
ಅನುಸ್ವಾರ(೦) ಬಂದು ಆ ಅನುಸ್ವಾರಕ್ಕೆ ಪರಸವರ್ಣ (ಇ) ಕಾರವು ಆದೇಶವಾಗಿ 
ಬಂದು ಏಧಾಇ್ದುಕೃ*ಏ ಎಂದಾಗುತ್ತದೆ. ಕೊನೆಯಲ್ಲಿರುವ "ಏ' ಕಾರವು “ಲಿಟ್ಟ” 
ಸೂತ್ರದಿಂದ ಅರ್ಧಧಾತುಕ ಸಂಜ್ಞೆಯನ್ನೇ ಹೊಂದಿರುತ್ತದೆ. “ಸಾರ್ವಧಾತುಕಾರ್ಧಧಾತು 
ಕಯೋಃ” ಎಂಬ ಸೂತ್ರದಿಂದ ಗುಣ ಬರಬೇಕಾಗಿತ್ತು, ಆದರೆ “ಅಸ೦ಯೋಗಾಲ್ಲಿಟ್ಟಿತ್‌” 
ಎಂಬ ಸೂತ್ರದಿಂದ ಲಿಟ್‌ ಗೆ ಕಿತ್ತ ಬಂದು “ಕಿತಿಚ್‌ ಎಂಬುದರಿಂದ ಗುಣವು 
ನಿಷೇಧಿಸಲಾಗಿದೆ. ಏಧಾಇ್ಜಾಕೃ*ಏ ಎಂಬಲ್ಲಿ ಯಣ್‌ ಸಂಧಿಯಿಂದ "ಖು' ಕಾರಕ್ಕೆ 
ರೇಫ(ರ್‌)ವು ಆದೇಶವಾಗಿ ಏಧಾಇಾ್‌.ಚಕ್‌-ರ್‌- ಏಏಧಾಇ್ಬಾಕ್ರೇ ಎಂದಾಗುತ್ತದೆ. 
ಉದಾ- ಏಧಾಇ್ಬುಕ್ರಾತೇ - ಪ್ರಥಮಪುರುಷ ದ್ವಿವಚನದಲ್ಲಿ ಹಿಂದಿನಂತೆಯೇ ಪ್ರಕ್ರಿಯೆ 
ನಡೆದು ಏಧಾಇ್‌--ಚಕ್‌-ರ್‌ ಎಂದಿದ್ದಾಗ ದ್ವಿವಚನ ಪ್ರತ್ಯಯವಾದ "ಆತಾಮ್‌' ಎಂಬ 
ಪ್ರತ್ಯಯವನ್ನು ಸೇರಿಸಬೇಕಾದಾಗ, ಆತಾಮ್‌ ನಲ್ಲಿಯ "ಆಮ್‌'ಗೆ "ಟಿ' ಸಂಜ್ಞೆ ಬಂದು, 
ಅದಕ್ಕೆ “ಟತ ಆತ್ಮನೇಪದಾನಾಮ್‌ ಟೇರೇ” ಎಂಬುದರಿಂದ ಏತ್ವ ಬಂದು 
ಏಧಾಇ್‌.-ಚಕ್‌--ರ್‌--ಆತ್‌.-ಏ ಎಂದಿರುತ್ತದೆ. ಉಳಿದ ಪ್ರಕ್ರಿಯೆಗಳೆಲ್ಲ ಹಿಂದಿನಂತೆ 
ನಡೆದು ಏಧಾಇ್ಬಕ್ರಾತೇ ಎಂಬ ರೂಪವು ಸಿದ್ಧವಾಗುತ್ತದೆ. 


598 ಲಘುಸಿದ್ಧಾಂತ ಕೌಮುದೀ 


ಉದಾ- ಏಧಾಇ್ಞ್‌ಕ್ರಿರೇ - ಪ್ರಥಮಪುರುಷ ಬಹುವಚನದಲ್ಲಿ "ಏಧ್‌' ಧಾತುವಿನ 
ನಂತರ ಏಧಾಇ್‌* ಚಕ್ಕ ವರೆಗೂ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಅನುಪ್ರಯೋಗ 
'ಕೃ' ಧಾತುವಿನ ನಂತರ "ರು್‌' ಪ್ರತ್ಯಯವನ್ನು ಸೇರಿಸಿದಾಗ ಏಧಾಇ್‌ ಚಕ್ಕ*ರು 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ರು್‌'ಗೆ “ಇರೇ (ಇರೇಶ್‌)' ಆದೇಶವು ಬಂದು 
ಉಳಿದ ಪ್ರಕ್ರಿಯೆಗಳು ಹಿಂದಿನಂತೆಯೇ ನಡೆದು ಏಧಾಇ್‌ ಚಕ್‌. ರ್‌--ಇರೇಐ 
ಏಧಾಇ್ಜಾಕ್ರಿರೇ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಏಧಾಇ್ಬುಕೃಷೇ - ಮಧ್ಯಮಪುರುಷ ಏಕವಚನದಲ್ಲಿ ಏಧ್‌ ಧಾತುವಿಗೆ 
"ಲಿಟ್‌' "ಲ್‌' ಕಾರದಲ್ಲಿ ಏಧಾಇ್ಞಕ್ಕ ವರೆಗೂ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು 
ಮೂಲ ಆಖ್ಯಾತ ಪ್ರತ್ಯಯವಾದ “ಥಾಸ್‌' ಪ್ರತ್ಯಯವನ್ನು ಸೇರಿಸಿದಾಗ ಏಧಾಇ್ಬುಕೃ* ಥಾಸ್‌ 
ಎ೦ದಿದ್ದಾಗ, “ಥಾಸಃ ಸೇ” ಎಂಬ ಸೂತ್ರದಿಂದ "ಥಾಸ್‌" ಗೆ "ಸೇ' ಪ್ರತ್ಯಯವು 
ಆದೇಶವಾಗಿ ಬಂದು ಏಧಾಇ್ಜುಕೃ*ಸೇ ಎಂದಿದ್ದಾಗ “ಆದೇಶಪ್ರತ್ಯಯಯೋಃ” ಎಂಬ 
ಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ ಬಂದು ಏಧಾಇ್ಬಕೃಷೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ವಿಶೇಷ: ಇಲ್ಲಿ ವಲಾದಿ ಪ್ರತ್ಯಯವು ಪರದಲ್ಲಿದ್ದರೂ "ಕೃ' ಧಾತುವು ಅನಿಟ್‌ 
ಆಗಿರುವುದರಿ೦ದ ಇಡಾಗಮವು ಬರುವುದಿಲ್ಲ. 

ಉದಾ- ಏಧಾಇ್ಞಿಕ್ರಾಥೇ - ಮಧ್ಯಮಪುರುಷ ದ್ವಿವಚನದಲ್ಲಿ ಏಧ್‌ ಧಾತುವಿನ 
ನಂತರ ಅನುಪ್ರಯೋಗದ "ಕೃ' ಧಾತುವು ಇದ್ದಾಗ, ಏಧಾಇ್ಬುಕೃ ವರೆಗೂ ಹಿಂದಿನಂತೆಯೇ 
ಪ್ರಿಯೆ ನಡೆದು ಮೂಲ ಆಖ್ಯಾತ ಪ್ರತ್ಯಯವಾದ “ಆಥಾಮ್‌' ಪ್ರತ್ಯಯವನ್ನು ಸೇರಿಸಿದಾಗ 
ಏಧಾಇ್ಬುಕೃ*ಆಥಾಮ್‌ ಎಂದಿದ್ದಾಗ, “ಆಮ್‌' ಗೆ "ಟಿ' ಸಂಜ್ಞೆ ಬಂದು ಹಿಂದಿನಂತೆ 
ಅದಕ್ಕೆ ಏತ್ವ ಬಂದು ಏಧಾಇ್ದುಕೃ--ಆಥೇ ಎಂದಿದ್ದಾಗ, "ಯಣ್‌' ಸಂಧಿಯಿಂದ “ಯ” 
ಕಾರಕ್ಕೆ ರೇಫವು(ರ್‌) ಆದೇಶವಾಗಿ ಬಂದು ಏಧಾಇ್ಜಾಕ್‌.- ರ್‌-ಆಥೇ-ಏಧಾಇ್ಪಿಕ್ರಾಥೇ 
ಎಂಬ ರೂಪವು ಸಿದ್ಧವಾಗುತ್ತದೆ. ಕ 

(ಢತ್ಸವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ - ೮14.ಇಣಃ ಹೀದ್ದ೦ ಲುಜ್‌ ಅಟಾಂ ಧೋ್ಲಾತ್‌ (8.3.78) 

ವೃತ್ತಿೀ-ಇಣನ್ಹಾತ್‌ ಅಜ್ಲಾತ್‌ ಪರೇಷಾಂ ಹೀದ್ವಂ ಲುಜ್‌ ಲಿಟಾಂ ಧಸ್ಯ ಢಃ 
ಸ್ಯಾತ್‌ ಏಧಾಣ್ಯಕೃಡ್ವೇ। ಏಧಾಇ್ಞಾಕ್ರೇ ಏಧಾಇ್ಯಕೃವಹೇ। ಏಧಾಇ್ಯಕೃಮಹೇ। ಏಧಾಂಬಭೂವ। 
ಏಧಾಮಾಸ। ಏಧಿತಾ। ಏಧಿತಾರೌ। ಏಧಿತಾರಃ। ಏಧಿತಾಸೇ। ಏಧಿತಾಸಾಥೇ! 

ಪ. ಛೇ. - ಇಣಃ, ಹೀದ್ವಂ-ಲುಜ್‌-ಲಿಟಾಂ, ಧಃ, ಅಜ್ಲಾತ್‌! 

ಅ. ವೃ. - “ಅಪದಾನ್ರಸ್ಯ ಮೂರ್ಧನ್ಯಃ” ಎಂಬ ಸೂತ್ರದಿಂದ “ಮೂರ್ಧನ್ಯಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಇಣ್‌' ಪ್ರತ್ಯಾಹಾರಾನ್ಷರ್ಗತ ವರ್ಣವನ್ನು ಅನ್ತ್ಯವಾಗಿ ಉಳ್ಳ ಅಂಗದ 
ನಂತರ ಷೀದ್ದಂ, ಲುಜ್‌ ಮತ್ತು ಲಿಟ್‌ "ಲ್‌' ಕಾರಗಳಿಗೆ ಸಂಬಂಧಿಸಿದ “ಧ್‌' ಕಾರಕ್ಕೆ 
“ಢ್‌ಮಹಾಪ್ರಾಣ)' ಕಾರವು “ತುಲ್ಯಾಸ್ಯಪ್ರಯತ್ನಂ ಸವರ್ಣಮ್‌” ಎಂಬ ಸೂತ್ರದಿಂದ 


ತಿಐನ್ತೇ ಛ್ವಾದಯಃ-ಆತ್ಮನೇ ಪದಿ ರೂಪಗಳು 599 


ಆದೇಶವಾಗಿ ಬರುತ್ತದೆ. 

ಉದಾ- ಏಧಾಇ್ಜಕೃಡ್ಡೇ - ಮಧ್ಯಮಪುರುಷ ಬಹುವಚನದಲ್ಲಿ "ಎಧ್‌' ಧಾತುವಿನ 
ನಂತರ ಅನುಪ್ರಯೋಗದ "ಕೃ ಧಾತುವು ಇದ್ದಾಗ, ಏಧಾಳ್ಯಾಕ್ಕ ವರೆಗೂ ಹಿಂದಿನಂತೆಯೇ 
ಪ್ರಕ್ರಿಯೆ ನಡೆದು ಮೂಲ ಆಖ್ಯಾತ ಪ್ರತ್ಯಯವಾದ “ಧ್ವಮ್‌' ಸೆ ಸೇರಿಸಿದಾಗ ಏಧಾಳ್ಞಾಕೃ ಧ್ವ 
ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ದಮ್‌ ನಲ್ಲಿರುವ "ಧ್‌' ಕಾರಕ್ಕೆ "ಢ್‌' ಕಾರವು 
ಆದೇಶವಾಗಿ ಬಟು ಏಧಇ್ಣಾಕೃ *ಡ್ಚಮ್‌ ಎಂದಿರುತ್ತದೆ. ಹಿಂದಿನಂತೆ "ಅಮ್‌ ಗೆ ಏತ್ವ 
ಬ೦ದು ಏಧಾಇ್ಪ್‌ಕೃಡ್ಟೇ ಎಂಬ ರೂಪವು ಸಿದ್ಧವಾಗುತ್ತದೆ. 


ಉದಾ- ಏಧಾಇ್ಞುಕ್ರೇ - ಉತ್ತಮಪುರುಷ ಏಕವಚನದಲ್ಲಿ ಪಥಮಪುರುಷ ಏಕವಚನದ 
ಪ್ರಕ್ರಿಯೆಯನ್ನೇ ಅನುಸರಿಸಿ ಈ ರೂಪವು ಸಿದ್ಧವಾಗಿದೆ. 

ಉದಾ- ಏಧಾಇ್ದಕೃವಹೇ, ಏಧಾಇ್ಞಕೃಮಹೇ- ಉತ್ತಮಪುರುಷ ದ್ವಿವಚನ ಮತ್ತು 
ಬಹುವಚನಗಳಲ್ಲಿ ಏಧಾಇಣ್ಜಾಕೃ ವರೆಗೂ ಪ್ರಕ್ರಿಯೆಯು ಹಿಂದಿನಂತೆಯೇ ನಡೆದು 
ಅದಕ್ಕೆ ಕ್ರಮವಾಗಿ “ವಹಿ' "ಮಹಿಜ್‌(ಮಹಿ)' ಪ್ರತ್ಯಯಗಳನ್ನು ಸೇರಿಸಿದಾಗ, "ಇ' 
ಕಾರವು "ಟಿತ್‌' ಆಗಿರೋಣದರಿಂದ ಅದಕ್ಕೆ ಏತ್ವ ಬಂದು ಏಧಾಇ್ಞಕೃವಹೇ, 
ಏಧಾಇ್ಬಕೃಮಹೇ ಎಂಬ ರೂಪಗಳು ಸಿದ್ಧವಾಗುತ್ತವೆ. 
"ಏಧ್‌' ಧಾತುವಿನ ಅನುಪ್ರಯೋಗ "ಅಟ್‌' ನ ರೂಪಗಳು 

ರೂಪಗಳು: ಏಧಾಜಇ್ಜ್‌ಕ್ರೇ, ಏಧಾಇ್ಞಕ್ರಾತೇ, ಏಧಾಣ್ಚ್‌ಕ್ತಿರೇ। ಏಧಾಇ್ಜಕೃಷೇ, 
ಏಧಾಇ್ಬುಕ್ರಾಥೇ, ಏಧಾಇ್ಞಕೃಡ್ಡೇ। ಏಧಾಇ್ಜಾಕ್ರೇ, ಏಧಾಇ್ದಕೃವಹೇ, ಏಧಾಇ್ಜಿಕೃಮಹೇ॥ 
(ಭೂ ಧಾತುವಿನ ಅನುಪ್ರಯೋಗ ಆಟ್‌ ಪ್ರಕ್ರಿಯೆ) 

ಗಮನಿಸಬೇಕಾದ ಅಂಶ- "ಏಧಾಮ್‌' ಎಂಬ ರೂಪದನಂತರ "ಭೂ' ಧಾತುವಿನ 
ಅನುಪ್ರಯೋಗವನ್ನು ಮಾಡುವಾಗ ಏಧಾಮ್‌- ಭೂ ಎಂದಿದ್ದಾಗ "ಭೂ ಧಾತುವಿನ 
"ಲಿಟ್‌' ರೂಪಗಳನ್ನು ಅನುಪ್ರಯೋಗವಾಗಿ ಸೇರಿಸಿದಾಗ ಏಧಾಮ್‌. ಬಭೂವ 
ಎಂದಿದ್ದಾಗ, "ಮ್‌' ಕಾರಕ್ಕೆ “ಮೊಂನುಸ್ವಾರಃ” ಎಂಬ ಸೂತ್ರದಿಂದ ಅನುಸ್ವಾರ ಮತ್ತು 
“ವಾ ಪದಾನ್ತಸ್ಥ' ಎಂಬ ಸೂತ್ರದಿಂದ ಪರಸವರ್ಣದಿಂದ ಮ್‌ ಕಾರವು ಆದೇಶವಾಗಿ 
ಬಂದು 'ಏಧಾಮ್‌ ಬಭೂವ' ಎಂದು ರೂಪವು ಸಿದ್ಧವಾಗುತ್ತದೆ. ಇಲ್ಲಿ "ಭೂ' 
ಧಾತುವು ಪರಸ್ಕೈಪದವಾಗಿಯೇ ಇರುವುದರಿಂದ “ಎಧ್‌' ಧಾತುವು ಆತ್ಮನೇಪದವಾಗಿದ್ದರೂ 
ಪ್ರಕ್ರಿಯೆಗೆ ಭಂಗ ಬರುವುದಿಲ್ಲ. ಯಾವ ಅನುಪ್ರಯೋಗದ ಧಾತುವು 
ಉಭಯಪದಿಯಾಗಿರುತ್ತದೋ, ಅಲ್ಲಿ ಪೂರ್ವದಲ್ಲಿರುವ ಧಾತುವಿನ ಪದವನ್ನು 
ಅನುಸರಿಸಿಯೇ ಅನುಪ್ರಯೋಗದ ಧಾತುವನ್ನು ಸೇರಿಸಬೇಕು. ಪೂರ್ವದಲ್ಲಿರುವ 
ಧಾತುವು ಉಭಯಪದಿಯಾಗಿದ್ದು ಅನುಪ್ರಯೋಗವೂ ಉಭಯಪದಿಯಾಗಿದ್ದಾಗ, 
ಎರಡೂ ಪದಗಳಲ್ಲೂ ಅನುಪ್ರಯೋಗ ಲಿಟ್‌ ರೂಪಗಳನ್ನು ಸೇರಿಸಬಹುದು. 

“ಎಧ್‌' ಧಾತುವಿನ ನಂತರ "ಭೂ' ಧಾತುವಿನ ಅನುಪ್ರಯೋಗದ "ಲಿಟ್‌' ರೂಪಗಳು- 
ಕೇವಲ ಪರಸ್ನೆ ಪದದ ರೂಪಗಳೇ, ಕಾರಣ ಅದು ಕೇವಲ ಪರಸ್ಥೆ ಕ ಪದ. 


600 ಲಘುಸಿದ್ದಾಂತ ಕೌಮುದೀ 


ರೂಪಗಳು: ಏಧಾಮ್‌ಬಭೂವ, ಏಧಾಮ್‌ಬಭೂವತುಃ ಏಧಾಮ್‌ಬಭೂವುಃ 
ಏಧಾಮ್‌ಬಭೂವಿಥ। ಏಧಾಮ್‌ಬಭೂವಥುಃ ಏಧಾಮ್‌ಬಭೂವ। ಏಧಾಮ್‌ಬಭೂವ। 
ಏಧಾಮ್‌ಬಭೂವಿವ। ಏಧಾಮ್‌ಬಭೂವಿಮ। 


(ಅಸ್‌ ಧಾತುವಿನ ಅನುಪ್ರಯೋಗ ಆಟ್‌ ಪ್ರಕ್ರಿಯೆ) 

ಉದಾ-ಏಧಾಮಾಸ- ಪ್ರಥಮಪುರುಷ ಏಕವಚನದಲ್ಲಿ "ಏಧ್‌' ಧಾತುವಿನ ನಂತರ 
"ಅಸ್‌' ಧಾತುವಿನ ಅನುಪ್ರಯೋಗವು ಮಾಡಿದಾಗ, ಏಧ್‌.-ಅಸ್‌. ಲಿಟ್‌ ಎಂದಿದ್ದಾಗ, 
“ಲಿಟ್‌' ಗೆ ಮೂಲ ಆಖ್ಯಾತ ಪ್ರತ್ಯಯವಾದ "ತಿಪ್‌' ಆದೇಶ ಬಂದು ಅದಕ್ಕೆ ಅಭಿನವ 
ಆಖ್ಯಾತ ಪ್ರತ್ಯಯವಾದ “ಇಲ್‌(ಅ)' ಬಂದು ನಂತರ “ಅಸ್‌' ಧಾತುವಿಗೆ ದ್ವಿತ್ವ 
ಬಂದು “ಹಲಾದಿಃ ಶೇಷಃ” ಎಂಬ ಸೂತ್ರದಿಂದ ಅಭ್ಯಾಸದ "“ಸ್‌' ಕಾರಕ್ಕೆ ಲೋಪ 
ಬಂದು ಏಧ್‌* ಅ ಅಸ್‌ ಎಂದಿರುತ್ತದೆ. “ಅತ ಆದೇಃ” ಎಂಬ ಸೂತ್ರದಿಂದ ಎರಡು 
ಅ- ಕಾರಗಳಿಗೂ ಸವರ್ಣದೀರ್ಥ ಬಂದು, ಏಧ್‌- ಆಸ್‌. ಅ ಎಂದಿರುತ್ತದೆ. "ಏಧ್‌' 
ಧಾತುವಿನ ಜೊತೆಗೆ "ಆಮ್‌' ಪ್ರತ್ಯಯವು ಸೇರಿದಾಗ ಏಧಾಮ್‌+ಆಸ್‌4+ಅ ಇವುಗಳನ್ನು 
ಸೇರಿಸಿದಾಗ ಏಧಾಮಾಸ್‌. ಅಏಧಾಮಾಸ ಎಂದು ರೂಪವು ಸಿದ್ಧ ವಾಗುತ್ತದೆ. 

ಪ್ರಥಮಪುರುಷ ದ್ವಿವಚನ ಬಹುವಚನಗಳಲ್ಲಿ ಕ್ರಮವಾಗಿ ಏಧಾಮಾಸ4ಅತುಸ್‌, 
ಮತ್ತು ಏಧಾಮಾಸ4ಉಸ್‌-ಏಧಾಮಾಸತುಸ್‌ ಮತ್ತು ಏಧಾಮಸುಸ್‌ ಎಂದಾಗಿ "ಸ್‌' 
ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಏಧಾಮಾಸತುಃ ಮತ್ತು ಏಧಾಮಾಸುಃ ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 

ಮುಂದಿನ ರೂಪಗಳಲ್ಲಿ ವಲಾದಿ ಪ್ರತ್ಯಯವು ಪರದಲ್ಲಿದ್ದಾಗ, ಇಡಾಗಮವು 
ಆದ್ಯವಯಯವಾಗಿ ಬರುತ್ತದೆ. 

ರೂಪಗಳು: ಏಧಾಮಾಸ, ಏಧಾಮಾಸತುಃ, ಏಧಾಮಾಸುಃ ಏಧಾಮಾಸಿಥ, 
ಏಧಾಮಾಸಥುಃ, ಏಧಾಮಾಸ। ಏಧಾಮಾಸ, ಏಧಾಮಾಸಿವ, ಏಧಾಮಾಸಿಮ। 

ಲುಟ್‌: ಉದಾ-ಎಧಿತಾ - ಪ್ರಥಮಪುರುಷ ಏಕವಚನದಲ್ಲಿ "ಏಧ್‌' ಧಾತುವಿನ 
ನಂತರ ಏಧ್‌*-ಲುಟ್‌ ಎಂದಿದ್ದಾಗ, "ಲುಟ್‌' ಗೆ ಮೂಲ ಆಖ್ಯಾತಪ್ರತ್ಯಯವಾದ "ತ' 
ಆದೇಶ ಬಂದು ಏಧ್‌--ತ ಎಂದಿದ್ದಾಗ, “ಸ್ಯತಾಸೀಲೃಲುಟೋಃ” ಎಂಬ ಸೂತ್ರದಿಂದ 
ಧಾತುವಿನ ನಂತರ ತಾಸ್‌ ಪ್ರತ್ಯಯ ಬಂದು ಏಧ್‌+ತಾಸ್‌+ತ ಎಂದಿರುತ್ತದೆ. ಇದು 
ಆರ್ಧಧಾತುಕ "ಲ್‌' ಕಾರವಾಗಿರೋಣದರಿಂದ “ಆರ್ಧಧಾತುಕಸ್ಕೇಡ್ವಲಾದೇಃ” ಎಂಬ 
ಸೂತ್ರದಿಂದ “ಇಟ್‌(ಇ)' ಆಗಮ ಬಂದು ಏಧ್‌+ಇತಾಸ್‌4ತ ಎಂದಿರುತ್ತದೆ. ಮೂಲ 
ಆಖ್ಯಾತ ಪ್ರತ್ಯಯವಾದ 'ತ' ಗೆ "'ಡಾ(ಆ)' ಆದೇಶ ಬಂದು, ಏಧಿತಾಸ್‌4ಆ ಎಂದಿರುತ್ತದೆ. 
ಏಧಿತಾಸ್‌ ನಲ್ಲಿರುವ "ಆಸ್‌' ರೂಪದಲ್ಲಿರುವ "ಟಿ'ಗೆ ಲೋಪ ಬಂದು 
ಏಧಿತ್‌4ಆ=ಏಧಿತಾ ಎಂದು ರೂಪವಾಗುತ್ತದೆ. 

ಇದೇ ರೀತಿಯಲ್ಲಿ ಉಳಿದ ರೂಪಗಳಾದ ಏಧಿತಾರೌ, ಏಧಿತಾರಃ, ಏಧಿತಾಸೇ, 
ಏಧಿತಾಸಾಥೇ ಎಂಬ ರೂಪಗಳು ಸಿದ್ಧವಾಗುತ್ತವೆ. 


ತಿಐನ್ತೇ ಭ್ಹಾದಯಃ-ಆತ್ಮನೇ ಪದಿ ರೂಪಗಳು 60% 


(ಸ್‌- ಕಾರ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮1೮.ಧಿ ಚ (8.2.26) 

ವೃತ್ತಿಃ-ಧಾದೌ ಪ್ರತ್ಯಯೇ ಪರೆ ಸಸ್ಯ ಲೋಪಃ। ಏಧಿತಾದ್ವೇ। 

ಅ. ವ್ಯ- ರಾತ್‌ ಸಸ್ಯ” ಎಂಬ ಸೂತ್ರದಿಂದ "ಸಸ್ಯ' ಎಂಬ ಪದವೂ, ಮತ್ತು 
“ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ "ಲೋಪಃ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- "ಧ್‌' ಕಾರಾದಿ ಪ್ರತ್ಯಯವು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ "ಸ್‌ ಕಾರಕ್ಕೆ 
ಲೋಪವು ಬರುತ್ತದೆ. 

ಉದಾ- ಏಧಿತಾದ್ವೇ- ಮಧ್ಯಮಪುರುಷ ಬಹುವಚನದಲ್ಲಿ "ಎಧ್‌' ಧಾತುವಿನ 
ನಂತರ "ಲುಟ್‌' "ಲ್‌' ಕಾರ ಬಂದು ಅದಕ್ಕೆ "ಧೃಮ್‌' ಆದೇಶ ಬಂದಾಗ, ಏಧ್‌--ಧ್ವಮ್‌ 
ಎಂದಿರುತ್ತದೆ. “ಸ್ಯತಾಸೀ ಲೃಲುಟೋಃ” ಎಂಬ ಸೂತ್ರದಿಂದ ಧಾತುವಿನ ನಂತರ 
“ತಾಸ್‌' ಬಂದು ಏಧ್‌*ತಾಸ್‌-ಧ್ವಮ್‌ ಎಂದಿದ್ದಾಗ, ಆರ್ಧಧಾತುಕವಾದ ಈ "ಲ್‌'ಕಾರಕ್ಕೆ 
ಹಿಂದಿನಂತೆ ಇಡಾಗಮ ಬಂದು , ಏಧ್‌.ಇತಾಸ್‌-ದ್ವಮ್‌-ಏಧಿತಾಸ್‌.-ದಧ್ವಮ್‌ 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು ಏಧಿತಾ*ಧ್ವಮ್‌ 
ಎಂದಿರುತ್ತದೆ. “ದ್ವಮ್‌' ನಲ್ಲಿರುವ "ಅಮ್‌' ಗೆ "ಟಿ' ಸಂಜ್ಞೆ ಬಂದು ಆ "ಟಿ' ಗೆ ಏತ್ವ(ಏ) 
ಬಂದು ಏಧಿತಾದ್ವೇ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಹ್‌ ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 
ಸೂತ್ರ - ೮16.ಹ ಏತಿ (7.4.52) 

ವೃಕ್ತಿಃ-ತಾಸ್‌-ಅಸ್ತೋಃ ಸಸ್ಯ ಹಃ ಸ್ಕಾತ್‌ ಏತಿ ಪರೇ । ಏಧಿತಾಹೇ। ಏಧಿತಾಸ್ವಹೇ। 
ಏಧಿತಾಸ್ಮಹೇ। ಏಧಿಷ್ಯತೇ। ಏಧಿಷ್ಯೇತೇ। ಏಧಿಷ್ಯನ್ನೇ। ಏಧಿಷ್ಯಸೇ। ಏಧಿಷ್ಯೇಥೇ। ಏಧಿಷ್ಯದ್ದೇ। 
ಏಧಿಷ್ಯೇ। ಏಧಿಷ್ಯಾವಹೇ। ಏಧಿಷ್ಯಾಮಹೇ। 

ಪ. ಛೇ.- ಹಃ, ಏತಿ! 

ಅ.ವ್ಯ.- “ ತಾಸಸ್ತ್ಯೋರ್ಲೋಪಃ” ಎಂಬ ಸೂತ್ರದಿಂದ "ತಾಸಸ್ತ್ಯೋಃ' ಎಂಬ 
ಪದವೂ, ಮತ್ತು “ಸಃಸ್ಕಾರ್ಧಧಾತುಕೇ” ಎಂಬ ಸೂತ್ರದಿಂದ "ಸಃ ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- "ಏ' ಕಾರಕ್ಕೆ "ಧ್‌' ಕಾರದಿಂದ ವ್ಯವಹಿತವಾಗಿ ಪರದಲ್ಲಿರುವ “ತಾಸ್‌' 
ಪ್ರತ್ಯಯದ ಮತ್ತು "ಅಸ್‌' ಧಾತುವಿನ “ಸ್‌' ಕಾರಗಳಿಗೆ "ಹ್‌' ಕಾರವು ಆದೇಶವಾಗಿ 
ಬರುತ್ತದೆ. 

ಉದಾ- ಏಧಿತಾಹೇ- ಉತ್ತಮಪುರುಷ ಏಕವಚನದಲ್ಲಿ "ಎಧ್‌' ಧಾತುವಿನ ನಂತರ 
“ಲುಟ್‌' "ಲ್‌' ಕಾರ ಬಂದು, ಅದಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ “ಇಟ್‌(ಇ)' 
ಆದೇಶವಾಗಿ ಬಂದು ಏಧ್‌4ಇ ಎಂದಿರುತ್ತದೆ. “ಸ್ಯತಾಸೀಲ್ಕಲುಟೋಃ” ಎಂಬ 
ಸೂತ್ರದಿಂದ ಧಾತುವಿನ ನಂತರ “ಾಸ್‌' ಪ್ರತ್ಯಯ ಬಂದು ಏಧ್‌--ತಾಸ್‌*-ಇ ಎಂದಿರುತ್ತದೆ. 


602 ಲಘುಸಿದ್ಧಾಂತ ಕೌಮುದೀ 


ಇದು ಆರ್ಧಧಾತುಕ "ಲ್‌' ಕಾರವಾಗಿರೋಣದ್ದರಿಂದ “ತಾಸ್‌' ಗೆ "ಇಟ್‌(ಇ)' ಆಗಮವು 
ಆದ್ಯಯವಯವವಾಗಿ ಬಂದು ಏಧ್‌.-ಇತಾಸ್‌.-ಇ ಎಂದಿರುತ್ತದೆ, ಕೊನೆಯಲ್ಲಿರುವ 
“ಇ' ಕಾರಕ್ಕೆ “ಟಿ' ಸಂಜ್ಞೆ ಬರೋಣದರಿಂದ ಅದಕ್ಕೆ ಏತ್ವ' ಬಂದು ಏಧಿತಾಸ್‌.-ಏ 
ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ಸ್‌' ಕಾರಕ್ಕೆ "ಹ್‌' ಕಾರವು ಆದೇಶವಾಗಿ ಬಂದು 
ಏಧಿತಾಹ್‌.--ಏಇಏದಿತಾಹೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಏಧಿತಾಸ್ವಹೇ, ಏಧಿತಾಸ್ಮಹೇ - ಉತ್ತಮಪುರುಷ ದ್ವಿವಚನ ಬಹುವಚನಗಳಲ್ಲಿ 
"ಏಧ್‌' ಧಾತುವಿನ ನಂತರ "ಲುಟ್‌' "ಲ್‌' ಕಾರದ ಆದೇಶಗಳಾದ "ವಹಿ' ಮತ್ತು 
“ಮಹಿಜ್‌(ಮಹಿ)' ಪ್ರತ್ಯಯಗಳು ಬಂದಮೇಲೆ ಹಿಂದಿನಂತೆ ಧಾತುವಿನ ನಂತರ 
"ತಾಸ್‌' ಪ್ರತ್ಯಯ ಬಂದು ಹಾಗೆಯೇ *ತಾಸ್‌' ಗೆ "ಇಟ್‌' ಆಗಮ ಬಂದು 
ಏಧ್‌. ಇತಾಸ್‌--ವಹಿ-ಏಧಿತಾಸ್ವಹಿ ಮತ್ತು ಏಧ್‌.ಇತಾಸ್‌.-ಮಹಿ-ಏಧಿತಾಸ್ಮಹಿ 
ಎಂದಿದ್ದಾಗ, “ಟಿತ ಆತ್ಮನೇಪದಾನಾಂ ಟೇರೇ” ಎ೦ಬ ಸೂತ್ರದಿಂದ ಕೊನೆಯ "ಇ' 
ಕಾರಗಳಿಗೆ ಏತ್ವ ಬಂದು ಏಧಿತಾಸ್ಪಹೇ, ಏಧಿತಾಸ್ಮಹೇ ಎಂಬ ರೂಪಗಳು ಸಿದ್ಧಿಸುತ್ತವೆ. 

ರೂಪಗಳು: ಏಧಿತಾ, ಏಧಿತಾರೌ, ಏಧಿತಾರಃ ಏಧಿತಾಸೇ, ಏಧಿತಾಸಾಥೇ, ಏಧಿತಾದ್ವೇ। 
ಏಧಿತಾಹೇ, ಏಧಿತಾಸ್ವಹೇ, ಏಧಿತಾಸ್ಮಹೇ। 

ಲೃಟ್‌: ರೂಪಗಳು: ಏಧಿಷ್ಯತೇ। ಏಧಿಷ್ಯೇತೇ। ಏಧಿಷ್ಯನ್ನೇ। ಏಧಿಷ್ಯಸೇ। ಏಧಿಷ್ಯೇಥೇ। 
ಏಧಿಷ್ಯದ್ದೇ। ಏಧಿಷ್ಯೇ। ಏಧಿಷ್ಯಾವಹೇ। ಏಧಿಷ್ಯಾಮಹೇ। 

ವಿಶೇಷ: ಇಲ್ಲಿ ಧಾತುವಿನ ನಂತರ "ಸ್ಯ' ಪ್ರತ್ಯಯವು ಬಂದಿದೆ. ಮತ್ತು 


ಆರ್ಧಧಾತುಕವಾಗಿರೋಣದರಿಂದ *ಾಸ್‌'ಗೆ ಆದ್ಯವಯವಾಗಿ ಇಡಾಗಮವು ಬಂದಿದೆ. 


(ಆಮ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮17.ಆಮೇತಃ (3.4.೨೦) 

ವೃತ್ತಿ-ಲೋಟಃ ಏಕಾರಸ್ಯ ಆಮ್‌ ಸ್ಯಾತ್‌। ಏಧತಾಮ್‌। ಏಧೇತಾಮ್‌।ಏಧನ್ನಾಮ್‌। 

ಪ. ಛೇ. - ಆಮ್‌, ಏತಃ। 

ಅ. ವೃ- “ಲೋಟೋ ಲಜ್‌ವತ್‌” ಎಂಬ ಸೂತ್ರದಿಂದ "ಲೋಟಃ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಲೋಟ್‌' "ಲ್‌' ಕಾರದ "ಏ' ಕಾರಕ್ಕೆ “ಆಮ್‌' ಆದೇಶವು ಬರುತ್ತದೆ. 

ಉದಾ- ಏಧತಾಮ್‌- ಪ್ರಥಮಪುರುಷ ಏಕವಚನದಲ್ಲಿ "ಏಧ್‌' ಧಾತುವಿನ ನಂತರ 
“ಲೋಟ್‌' "ಲ್‌' ಕಾರ ಬಂದು ಅದಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ "ತ' ಆದೇಶವಾಗಿ 
ಬಂದು ಏಧ್‌+ತ ಎಂದಿರುತ್ತದೆ. ಇದು ಸಾರ್ವಧಾತುಕವಾಗಿ ಇರುವುದರಿಂದ ಧಾತುವಿನ 
ನಂತರ “ಕರ್ತರಿ ಶಪ್‌” ಎಂಬ ಸೂತ್ರದಿಂದ "ಶಪ್‌(ಅ)' ಪ್ರತ್ಯಯವು ಬಂದು 
ಏಧ್‌೬ಅ+ತ ಎಂದಿರುತ್ತದೆ. “ತ' ನಲ್ಲಿರುವ "ಅ' ಕಾರವು "ಟಿ' ಆಗಿರೋಣದರಿಂದ 
ಅದಕ್ಕೆ "ಏತ್ನ' ಬಂದು ಏಧತೇ ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ "ಏ” ಕಾರಕ್ಕೆ 
"ಆಮ್‌' ಆದೇಶವು ಬಂದು ಏಧತ್‌.ಆಮ್‌-ಏಧತಾಮ್‌ ಎಂದು ರೂಪವಾಗುತ್ತದೆ. 


ತಿಜನ್ತೇ ಭ್ವಾದಯಃ-ಆತ್ಮನೇ ಪದಿ ರೂಪಗಳು 603 


ಉದಾ- ಏಧೇತಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ "ಎಧ್‌' ಧಾತುವಿನಮೇಲೆ 
"ಲೋಟ್‌' "ಲ್‌' ಕಾರ ಬಂದು ಅದಕ್ಕೆ "ಆತಾಮ್‌' ಆದೇಶ ಬಂದು ಏಧ್‌.ಆತಾಮ್‌ 
ಎ೦ದಿದ್ದಾಗ ಇದಕ್ಕೆ ಸಾರ್ವಧಾತುಕ ಸಂಜ್ಞೆ ಬಂದು “ಕರ್ತರಿ ಶಪ್‌” ಎಂಬ ಸೂತ್ರದಿಂದ 
ಧಾತುವಿನ ನಂತರ “ಶಪ್‌(ಅ)' ವಿಕರಣ ಪ್ರತ್ಯಯ ಬಂದು ಏಧ್‌.ಅ--ಆತಾಮ್‌ 
ಎಂದಿರುತ್ತದೆ. “ಆತೋಚಿತಃ” ಎಂಬ ಸೂತ್ರದಿಂದ "ಆತಾಮ್‌' ಎಂಬಲ್ಲಿರುವ "ಆ' 
ಕಾರಕ್ಕೆ “ಇಯ್‌' ಆದೇಶ ಬಂದು ಎಏಧ್‌4+ಅ+ಇಯ್‌+ತಾಮ್‌ ಎಂದಿರುತ್ತದೆ 
“ಲೋಪೋವ್ಯೋರ್ವಲಿ” ಸೂತ್ರದಿಂದ "ಯ್‌'ಕಾರಕ್ಕೆ ಲೋಪ ಬಂದು ಏಧ್‌+ಅ+ಇ+ 
ತಾಮ್‌ ಎಂದಿರುತ್ತದೆ. ಈಗ “ಅ' ಕಾರ “ಇ' ಕಾರಗಳಿಗೆ ಗುಣ ಬಂದು ಏಧ್‌+ಏ+ತಾಮ್‌= 
ಏಧೇತಾಮ್‌ ಎಂದಾಗುತ್ತದೆ. ಇದರಲ್ಲಿ “ಆಮ್‌' ಎಂಬುದು "ಟಿ' ಆಗಿರೋಣದರಿಂದ 
ಇದಕ್ಕೆ "ಏತ್ವ' ಬಂದು, ಏಧೇತೇ ಎಂದು ರೂಪವಾಗುತ್ತದೆ. ಕೊನೆಯಲ್ಲಿ "ಏ' ಕಾರಕ್ಕೆ 
ಪ್ರಕೃತ ಸೂತ್ರದಿಂದ ಪುನಃ “ಆಮ್‌' ಆದೇಶವೇ ಬಂದು ಏಧೇತಾಮ್‌ ಎಂದಾಗುತ್ತದೆ. 

ಉದಾ- ಏಧನ್ವಾಮ್‌ - ಪ್ರಥಮಪುರುಷ ಬಹುವಚನದಲ್ಲಿ "ಏಧ್‌' ಧಾತುವಿನಮೇಲೆ 
“ಲೋಟ್‌' "ಲ್‌' ಕಾರ ಬಂದು ಅದಕ್ಕೆ "ರು' ಆದೇಶ ಬಂದು, ಅದಕ್ಕೆ “ರೂಂನಃ” 
ಎಂಬ ಸೂತ್ರದಿಂದ (ರಖ್‌+ ಅ) ನಲ್ಲಿಯ "ರುಖ್‌' ಮಾತ್ರ ಕ್ಕೆ "ಅನ್ತ್‌' ಆದೇಶ ಬಂದು 
ಏಧ್‌* ಅನ್ತ (ಅನ್ಸ್‌* ಅ) ಎಂದಿರುತ್ತದೆ. ಇದು ಸಾರ್ವಧಾತುಕವಾಗಿರೋಣದರಿಂದ 

ಹಿಂದಿನಂತೆಯೇ "ಶಪ್‌(ಅ)' ಪ್ರತ್ಯಯ ಬಂದು ಏಧ್‌* ಅ ಅನ್ತ ಎಂದಿರುತ್ತದೆ. 
ಇದರಲ್ಲಿಯ ಎರಡು "ಅ' ಕಾರಗಳಿಗೆ “ಅತೋಗುಣೇ” ಎಂಬುದರಿಂದ ಪರರೂಪ 
ಬಂದು, ಏಧ್‌*-ಅನ್ತ ಎಂದಿರುತ್ತದೆ. ಕೊನೆಯ "ಅ' ಕಾರಕ್ಕೆ "ಟಿ' ಸಂಜ್ಞೆ ಇರೋಣದರಿಂದ 
ಅದಕ್ಕೆ ಏತ್ವ ಬಂದು ಏಧನ್ನೇ ಎಂದಾಗುತ್ತದೆ. “ತೇ' ನಲ್ಲಿರುವ "ಏ' ಕಾರಕ್ಕೆ ಪ್ರಕೃತ 
ಸೂತ್ರದಿಂದ ಆಮ್‌ ಆದೇಶ ಬಂದು ಏಧನ್ತಾಮ್‌ ಎಂದು ರೂಪವಾಗುತ್ತದೆ. 

(ವ್‌ ಕಾರ ಮತ್ತು ಅಮ್‌ ಆದೇಶಗಳನ್ನು ವಿಧಿಸುವ ಸೂತ್ರ) 


ಸೂತ್ರ - ೮8. ಸವಾಭ್ಯಾಂ ವಾಮೌ (9.4.91) 

ವೃತ್ತಿಃ-ಸ-ವಾಭ್ಯಾಂ ಪರಸ್ಯ ಲೋಟ್‌ ಏತಃ ಕ್ರಮಾತ್‌ ವ-ಆಮೌ ಸಣ ಏಧಸ್ವ 
ಏಧೇಥಾಮ್‌। ಏಧದ್ವಮ್‌। 

ಅ. ವ್ಯ- “ಲೋಟೋಲಜ್ಜತ್‌” ಎಂಬ ಸೂತ್ರದಿಂದ “ಲೋಟಃ' ಎಂಬ ಪದವೂ, 
“ಆಮೇತಃ” ಎ೦ಬ ಸೂತ್ರದಿಂದ "ಏತಃ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- "ಸ್‌' ಮತ್ತು "ವ್‌' ಗಳ ಪರದಲ್ಲಿರುವ "ಲೋಟ್‌' "ಲ್‌' ಕಾರದ "ಏ' 
ಕಾರಗಳಿಗೆ ಕ್ರಮವಾಗಿ “ವ' ಮತ್ತು "ಅಮ್‌' ಆದೇಶಗಳು ಬರುತ್ತವೆ. 

ಉದಾ- ಏಧಸ್ವ- ಮಧ್ಯಮಪುರುಷ ಏಕವಚನದಲ್ಲಿ "ಏಧ್‌' ಧಾತುವಿನ ನಂತರ 
“ಲೋಟ್‌' "ಲ್‌' ಕಾರಕ್ಕೆ “ಥಾಸ್‌' ಆದೇಶ ಬಂದಮೇಲೆ ಇದು 
ಸಾರ್ವಧಾತುಕವಾಗಿರೋಣದರಿಂದ ಧಾತುವಿನ ನಂತರ "ಶಪ್‌(ಅ)' ವಿಕರಣ ಪ್ರತ್ಯಯ 
ಬಂದು ಏಧ್‌4ಅ+ಥಾಸ್‌ ಎಂದಿರುತ್ತದೆ. “ಥಾಸಃ ಸೇ” ಎಂಬ ಸೂತ್ರದಿಂದ "ಥಾಸ್‌' 


604 ಲಘುಸಿದ್ಧಾ೦ತ ಕೌಮುದೀ 


ಪ್ರತ್ಯಯಕ್ಕೆ “ಸೇ” ಆದೇಶ ಬಂದನಂತರ "ಸೇ' ನಲ್ಲಿರುವ "ಸ್‌' ಕಾರದ ಪರದಲ್ಲಿರುವ 
"ಏ' ಕಾರಕ್ಕೆ ಪ್ರಕೃತ ಸೂತ್ರದಿಂದ “ವ' ಆದೇಶ ಬಂದು ಏಧ್‌.-ಅ--ಸ್‌.-ವಂಏಧಸ್ವ 
ಎಂದು ರೂಪವಾಗುತ್ತದೆ. 

ಉದಾ- ಏಧೇಥಾಮ್‌- ಮಧ್ಯಮಪುರುಷ ದ್ವಿವಚನದಲ್ಲಿ "ಏಧ್‌' ಧಾತುವಿನ 
ನಂತರ "ಲೋಟ್‌' "ಲ್‌' ಕಾರಕ್ಕೆ "ಆಥಾಮ್‌' ಆದೇಶ ಬಂದಮೇಲೆ ಇದು 
ಸಾರ್ವಧಾತುಕವಾಗಿ ಇರುವುದರಿಂದ ಧಾತುವಿನ ನಂತರ “ಶಪ್‌(ಅ)' ವಿಕರಣ ಪ್ರತ್ಯಯ 
ಬಂದು ಏಧ್‌.ಅಆಥಾಮ್‌ ಎಂದಿರುತ್ತದೆ. “ಆತೋಜಿತಃ” ಎಂಬ ಸೂತ್ರದಿಂದ 
“ಆಥಾವ್‌' ಎಂಬಲ್ಲಿರುವ "“ಆ' ಕಾರಕ್ಕೆ "ಇಂಯ್‌' ಆದೇಶ ಬಂದು, 
ಏಧ್‌+ಅ4ಇಯ್‌4ಥಾಮ್‌ ಎಂದಿರುತ್ತದೆ. “ಲೋಪೋವ್ಯೋರ್ವಲಿ” ಎಂಬ ಸೂತ್ರದಿಂದ 
"ಯ್‌' ಕಾರಕ್ಕೆ ಲೋಪ ಬಂದು ಏಧ್‌.ಅ- ಇ.-ಥಾಮ್‌ ಎಂದಿದ್ದಾಗ, “ಅ” ಕಾರ “ಇ' 
ಕಾರಗಳಿಗೆ ಗುಣ ಬಂದು ಏಧ್‌+೬ಏ4ಥಾಮ್‌-ಏಧೇಥಾಮ್‌ ಎಂದಿದ್ದಾಗ , ಕೊನೆಯ 
“ಆಮ್‌' ಇದು "ಟಿ' ಆಗಿರೋಣದರಿಂದ ಅದಕ್ಕೆ ಏತ್ವ ಬಂದು ಏಧೇಥೇ ಎಂದು 
ರೂಪವಾದಮೇಲೆ "ಥೇ” ನಲ್ಲಿರುವ “ಏ' ಕಾರಕ್ಕೆ “ಆಮೇತಃ” ಎಂಬ ಸೂತ್ರದಿಂದ 
ಪುನಃ “ಆಮ್‌' ಆದೇಶವೇ ಬಂದು ಏಧೇಥಾಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಏಧಧ್ದಮ್‌- ಮಧ್ಯಮಪುರುಷ ಬಹು ವಚನದಲ್ಲಿ "ಏಧ್‌' ಧಾತುವಿನ 
ನಂತರ “ಲೋಟ್‌' "ಲ್‌' ಕಾರಕ್ಕೆ "ದ್ವಮ್‌' ಆದೇಶ ಬಂದಮೇಲೆ ಇದು ಸಾರ್ವಧಾತುಕವಾಗಿ 
ಇರುವುದರಿಂದ ಧಾತುವಿನ ನಂತರ "ಶಪ್‌(ಅ)' ವಿಕರಣ ಪ್ರತ್ಯಯ ಬಂದು 
ಏಧ್‌.ಅ- ಧ್ವಮ್‌ ಎಂದಿರುತ್ತದೆ. "ದ್ವಮ್‌' ನಲ್ಲಿರುವ "ಅಮ್‌' “ಟಿ' ಸಂಜ್ಞೆ ಬರೋಣದರಿಂದ 
ಅದಕ್ಕೆ ಏತ್ವ ಬಂದು ಏಧ್‌.-ಅ- ದ್ವೇ ಎಂದಾಗುತ್ತದೆ "ವ್‌' ಕಾರದ ನಂತರ ಇರುವ "ಏ' 
ಕಾರಕ್ಕೆ “ಸವಾಭ್ಯಾಮ್‌ ವಾಮೌ” ಎಂಬ ಸೂತ್ರದಿಂದ “ಅಮ್‌' ಆದೇಶ ಬರುತ್ತದೆ. 
ಆಗ ಏಧ್‌.--ಅ-ಧ್ವಮ್‌-ಏಧದ್ವಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

(ಐ ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ - ೮'9.ಏತ ಐ (3.4.93) 

ವೃತ್ತಿಃ-ಲೋಡುತ್ತಮಸ್ಯ ಏತಃ ಐ ಸ್ಕಾತ್‌। ಏಧ್ಯೆ| ಏಧಾವಹೈ। ಏಧಾಮಹ್ಯ। “(197) 
ಆಟಶ್ನ” ಐಧತ। ಐಧೇತಾಮ್‌। ಐಧನ್ನ ಐಧಥಾಃ ಐಧೇಥಾಮ್‌। ಐಧಧ್ವಮ್‌। ಐಧೇ। 
ಐಧಾವಹಿ। ಐಧಾಮಹಿ। 

ಪ.ಛೇ - ಏತಃ, ಐ 

ಅ. ವೃ.- “ಲೋಟೋಲಜ್ವತ್‌” ಎಂಬ ಸೂತ್ರದಿಂದ "ಲೋಟಃ' ಎಂಬ ಪದವೂ 
ಹಾಗೂ “ಆಡುತಮಸ್ಕ ಪಿಚ್ಚ” ಎಂಬ ಸೂತ್ರದಿಂದ "ಉತ್ತಮಸ್ಕ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- "ಲೋಟ್‌' “ಲ್‌' ಕಾರದ ಉತ್ತಮಪುರುಷ ಪ್ರತ್ಯಯದ “ಏ' ಕಾರಕ್ಕೆ "ಐ' 
ಕಾರವು ಆದೇಶವಾಗಿ ಬರುತ್ತದೆ. 


ತಿಣನ್ನೇ ಭ್ಹ್ವಾದಯಃ-ಆತ್ಮನೇ ಪದಿ ರೂಪಗಳು 605 


ಉದಾ - ಏಧೈ- ಉತ್ತಮ ಪುರುಷ ಏಕವಚನದಲ್ಲಿ "ಏಧ್‌' ಧಾತುವಿನ ನಂತರ 
“ಲೋಟ್‌' "ಲ್‌' ಕಾರ ಬಂದು ಅದಕ್ಕೆ “ಲೋಟೋಲಜ್ಜತ್‌” ಎಂಬುದರಿಂದ "ಇ?' 
ಆದೇಶ ಬಂದು, ಏಧ್‌4ಇ ಎಂದಿರುತ್ತದೆ. "ಇ' ಕಾರಕ್ಕೆ “ಓತಿ” ಸಂಜ್ಞೆ ಬಂದು ಅದಕ್ಕೆ 
“ಟಿತ ಆತ್ಮನೇಪದಾನಾಂ ಟೇರೇ” ಎಂಬ ಸೂತ್ರದಿಂದ ಏತ್ವ(ಏ) ಬಂದು ಏಧ್‌+೬ಏ 
ಎ೦ದಿದ್ದಾಗ, ಇದು ಸಾರ್ವಧಾತುಕ ವಾಗಿರೋಣದ್ದರಿಂದ “ಕರ್ತರಿ ಶಪ್‌” ಎಂಬ 
ಸೂತ್ರದಿಂದ “ಶಪ್‌(ಅ)' ವಿಕರಣಪ್ರತ್ಯಯ ಬಂದು ಏಧ್‌4ಅ+ಏ ಎಂದಿದ್ದಾಗ, 
ಪ್ರಕೃತಸೂತ್ರದಿ೦ದ ಪ್ರತ್ಯಯದ "ಏ' ಕಾರಕ್ಕೆ "ಐ' ಕಾರ ಆದೇಶವಾಗಿ ಬಂದು ಏಧ್‌--ಅಐ 
ಎಂದಿರುತ್ತದೆ. ಈಗ “ಆಡುತ್ತಮಸ್ಯ ಪಿಚ್ಚ” ಎಂಬುದರಿಂದ ಆಖ್ಯಾತ ಪ್ರತ್ಯಯಕ್ಕೆ 
“ಆಟ್‌' ಎಂಬುದು ಆದ್ಯವಯವಾಗಿ ಬಂದು ಏಧಆ*-ಐ ಎಂದಿದ್ದಾಗ, “ಆ” ಕಾರ 
"ಐ' ಕಾರಗಳಿಗೆ “ಆಟಶ್ಚ” ಎಂಬುದರಿಂದ ವೃದ್ಧಿ ಬಂದು ಏಧ್‌+ಐ-ಏಧ್ಯೆ ಎಂದು 
ರೂಪವಾಗುತ್ತದೆ. 

ಉದಾ- ಏಧಾವಹೈ, ಏಧಾಮಹೈ- ಉತ್ತಮಪುರುಷ ದ್ವಿವಚನ, ಬಹುವಚನಗಳಲ್ಲಿ 
ಏಧ್‌ ಧಾತುವಿನ ನಂತರ "ವಹಿ' ಮತ್ತು "ಮಹಿ' ಪ್ರತ್ಯಯಗಳನ್ನು ಸೇರಿಸಿ, ಧಾತುವಿನ 
ನಂತರ “ಶಪ್‌(ಅ)' ವಿಕರಣ ಪ್ರತ್ಯಯವು ಬಂದು, ಏಧ್‌.ಅವಹಿ, ಮತ್ತು 
ಏಧ್‌.-ಅ--ಮಹಿ ಎಂದಿದ್ದಾಗ, “ಅತೋದೀರ್ಫೋಯಣಿೆ” ಎಂಬ ಸೂತ್ರದಿಂದ 
ಹ್ರಸ್ವ "ಅ' ಕಾರಕ್ಕೆ ದೀರ್ಫ ಬಂದು, ಹಾಗೆಯೇ ವಹಿ , ಮಹಿ ಗಳಲ್ಲಿರುವ "ಇ' ಕಾರ 
(ಟಿ) ಗೆ ಏತ್ವ ಬಂದು ಏಧ್‌.-ಆ*ವಹೇ ಮತ್ತು ಏಧ್‌.-ಆ.ಮಹೇ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ ಅಂತ್ಯ "ಏ' ಕಾರಕ್ಕೆ "ಐ' ಕಾರ ಬಂದು ಏಧಾವಹೈ ಮತ್ತು 
ಏಧಾಮಹೈ ಎಂದು ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಏಧತಾಮ್‌, ಏಧೇತಾಮ್‌, ಏಧನ್ತಾಮ್‌। ಏಧಸ್ವ, ಏಧೇಥಾಮ್‌, 
ಏಧಧ್ವಮ್‌। ಏಧೈ, ಏಧಾವಹೈ, ಏಧಾಮಹ್ಯೈ| 

ಲಜಕ; ಉದಾ- ಐಧತ- ಪ್ರಥಮಪುರುಶ ಏಕವಚನದಲ್ಲಿ ಏಧ್‌ ಧಾತುವಿನ 
ನಂತರ “ಲಜ್‌' "ಲ್‌' ಕಾರ ಬಂದು ಅದಕ್ಕೆ “ತ' ಆದೇಶ ಬಂದು ಏಧ್‌*-ತ ಎಂದಿರುತ್ತದೆ. 
“ಲಜ್‌-ಲುಜ್‌-ಲೃಜ್ಚ್ವ್ವಡುದಾತ್ತಃ” ಎಂಬ ಸೂತ್ರವನ್ನು ಬಾಧಿಸಿ, ಅಜಾದಿಯಾದ 
“ಏಧ್‌' ಧಾತುವಿಗೆ “ಆಡಜಾದೀನಾಮ್‌” ಎಂಬ ಸೂತ್ರದಿಂದ ಧಾತುವಿಗೆ 
ಆದ್ಯವಯಾವವಾಗಿ "ಆಟ್‌(ಆ)' ಆಗಮ ಬಂದು ಆ+೬ಏಧ್‌*ತ ಎಂದಿರುತ್ತದೆ. ಇದು 
ಸಾರ್ವಧಾತುಕವಾಗಿರೋಣದರಿಂದ, ಧಾತುವಿನ ಪರದಲ್ಲಿ "ಶಪ್‌(ಅ)' ವಿಕರಣಪ್ರತ್ಯಯ 
ಬಂದು ಆ+ಏಧ್‌4ಅ+ತ ಎಂದಿರುತ್ತದೆ. “ಆಟಶ್ಚ” ಎಂಬ ಸೂತ್ರದಿಂದ “ಆ' "ಏ' 
ಗಳಿಗೆ ವೃದ್ಧಿ ಬಂದು, ಐಧ್‌-ಅ--ತಂಐಧತ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಐಧೇತಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ ಏಧ್‌ ಧಾತುವಿನ ನಂತರ 
"ಲಜ್‌' "ಲ್‌' ಕಾರ ಬಂದು ಅದಕ್ಕೆ “ಆತಾಮ್‌' ಆದೇಶ ಬಂದು ಏಧ್‌.ಆತಾಮ್‌ 
ಎಂದಿರುತದೆ. ಇದು ಸಾರ್ವಧಾತುಕವಾಗಿರೋಣದರಿಂದ, ಧಾತುವಿನ ಪರದಲ್ಲಿ ಪ್‌(ಅ)' 
ವಿಕರಣಪ್ರತ್ಯಯ ಬಂದು ಏಧ್‌*.ಅ.-ಆತಾಮ್‌ ಎಂದಿರುತ್ತದೆ. “ಆತೋಚಜಿತಃ” 


606 ಲಘುಸಿದ್ಧಾಂತ ಕೌಮುದೀ 


ಎಂಬಸೂತ್ರದಿ೦ದ “ಆತಾಮ್‌' ನಲ್ಲಿರುವ “ಆ' ಕಾರಕ್ಕೆ “ಇಯ್‌' ಆದೇಶವಾಗಿ ಬಂದು 
“ಲೋಪೋವ್ಯೋರ್ವಲಿ” ಎಂಬ ಸೂತ್ರದಿಂದ "ಯ್‌' ಕಾರ ಲೋಪವಾಗಿ 
ಏಧಇ+ತಾಮ್‌ ಎಂದಿರುತ್ತದೆ. “ಲಜ್‌-ಲುಜ್‌-ಲೃಷ್ಮ್ವಡುದಾತ್ತಃ” ಎಂಬ ಸೂತ್ರವನ್ನು 
ಬಾಧಿಸಿ, ಅಜಾದಿಯಾದ "ಏಧ್‌' ಧಾತುವಿಗೆ “ಆಡಜಾದೀನಾಮ್‌” ಎಂಬ ಸೂತ್ರದಿಂದ 
ದಣತಾುವಿಗೆ ಆದ್ಯವ೦ುವವಾಗಿ "ಆಟ್‌(ಆ)' ಆಗವು ಬಂದು, 
ಆ4ಏಧ-4ಇ-4ತಾಮ್‌-ಐಧೇತಾಮ್‌ ಎಂದು ರೂಪವಾಗುತ್ತದೆ. 

ಉದಾ- ಐಧನ್ತ - ಪ್ರಥಮಪುರುಷ ಬಹುವಚನದಲ್ಲಿ ಏಧ್‌ ಧಾತುವಿನ ನಂತರ 
ಮೂಲ ಆಖ್ಯಾತ ಪ್ರತ್ಯಯವಾದ “ರ್‌(ರುಖ್‌+ಅ) ಪ್ರತ್ಯಯ ಬಂದು, ಏಧ್‌4ರು್‌ 
(ರ್‌ +ಅ) ಎಂದಿದ್ದಾಗ, "ರು್‌' ಗೆ ಮಾತ್ರ "ಅನ್‌' ಆದೇಶ ಬಂದು ಉಳಿದ 
ಪ್ರಕ್ರಿಯೆಗಳೆಲ್ಲ ಹಿಂದಿನಂತೆಯೇ ನಡೆದು ಐಧ* ಅನ್ತ ಎಂದಿದ್ದಾಗ, “ಅತೋಗುಣೇ” 
ಎಂಬುದರಿಂದ ಪರರೂಪ ಬಂದು ಐಧನ್ತ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಐಧಥಾಃ - ಮಧ್ಯಮಪುರುಷ ಏಕವಚನದಲ್ಲಿ ಏಧ್‌ ಧಾತುವಿನ ನಂತರ 
ಮೂಲ ಆಖ್ಯಾತ ಪ್ರತ್ಯಯವಾದ “ಥಾಸ್‌' ಪ್ರತ್ಯಯ ಬಂದು, ಏಧ್‌--ಥಾಸ್‌ ಎಂದಿದ್ದಾಗ, 
ಹಿ೦ದಿನಂತೆಯೇ ಪ್ರಕ್ರಿಯೆ ನಡೆದು ಐಧಥಾಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ 
ಐಧಥಾಃ ಎಂದು ರೂಪವಾಗುತ್ತದೆ. 

ಉದಾ- ಐಧೇಥಾಮ್‌- ಮಧ್ಯಮಪುರುಷ ದ್ವಿವಚನದಲ್ಲಿ ಏಧ್‌ ಧಾತುವಿನ ನಂತರ 
ಮೂಲ ಆಖ್ಯಾತ ಪ್ರತ್ಯಯವಾದ “ಇಥಾಮ್‌' ಪ್ರತ್ಯಯ ಬಂದು, ಪ್ರಕ್ರಿಯೆ ಹಿಂದಿನಂತೆಯೇ 
ನಡೆದು ಐಧ* ಇಥಾಮ್‌ ಎಂದಿದ್ದಾಗ, ಗುಣ ಬಂದು ಐಧೇಥಾಮ್‌ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಐಧದ್ವಮ್‌- ಮಧ್ಯಮಪುರುಷ ಬಹುವಚನದಲ್ಲಿ ಏಧ್‌ ಧಾತುವಿನ ನಂತರ 
ಮೂಲ ಆಖ್ಯಾತ ಪ್ರತ್ಯಯವಾದ "ಧ್ವಮ್‌' ಪ್ರತ್ಯಯ ಬಂದು, ಪ್ರಕ್ರಿಯೆ ಹಿಂದಿನಂತೆಯೇ 
ನಡೆದು ಐಧ-ದ್ವಮ್‌-ಐಧದ್ವಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಐಥೇ, ಐಧಾವಹಿ, ಐಧಾಮಹಿ- ಉತ್ತಮಪುರುಷದ ಮೂರೂ ವಚನಗಳಲ್ಲಿ 
ಕ್ರಮವಾಗಿ "ಇ' “ವಹಿ' ಮಹಿ(ಮಹಿಜ್‌) ಪ್ರತ್ಯಯಗಳನ್ನು ಸೇರಿಸಿದಾಗ, ಹಿಂದಿನಂತೆಯೇ 
ಪ್ರಕ್ರಿಯೆ ನಡೆದು ಏಕವಚನದಲ್ಲಿ ಐಛಧೇ ಎಂದೂ ದ್ವಿವಚನ, ಬಹುವಚನಗಳಲ್ಲಿ "ವ್‌' 
ಕಾರ "ಮ್‌' ಕಾರಗಳ ಪೂರ್ವದಲ್ಲಿರುವ ಹ್ರಸ್ವ "ಅ' ಕಾರಕ್ಕೆ “ಅತೋದೀರ್ಫೋಯಜೆ? 
ಎಂಬುದರಿಂದ ದೀರ್ಫ್ಥ ಬಂದು ಐಧಾವಹಿ, ಐಧಾಮಹಿ ಎಂಬ ರೂಪಗಳು 
ಸಿದ್ಧವಾಗುತ್ತವೆ. ರೂಪಗಳು: ಐಧತ, ಐಧೇತಾಮ್‌, ಐಧನ್ನ! ಐಧಥಾಃ, ಐಧೇತಾಮ್‌, 
ಐಧಧ್ವಮ್‌। ಐಧೇ, ಐಧಾವಹಿ, ಐಧಾಮಹಿ। 


(ಸೀಯುಟ್‌ ಆಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ - ರಠಂ೦.ಅಣಃ ಸೀಯುಟ್‌ (3.4.102) 
ವೃತ್ತಿಃ-ಸಲೋಪಃ। ಏಧೇತ। ಏಧೇಯಾತಾಮ್‌। (ಇಲ್ಲಿ "ಸ್‌' ಲೋಪವು 


ತಿಜನ್ತೇ ಛ್ಹಾದಯಃ-ಆತ್ಮನೇ ಪದಿ ರೂಪಗಳು. 607 


“ಸಲೋಪೋಇನನ್ತ ಕಸ್ಯ, ಎಂಬ ಸೂತ್ರದಿಂದ ಆಗುತ್ತದೆ). 

ಅರ್ಥ- “ಲಿಜ್‌' "ಲ್‌ ಕಾರಕ್ಕೆ "ಸೀಯುಟ್‌(ಸೀಯ್‌)' ಆಗಮವು ಬರುತ್ತದೆ. 

ಇದರಲ್ಲಿ "ಸೀಯ್‌' ಮಾತ್ರ ಉಳಿಯುತ್ತದೆ. ಇದು "ಟಿತ್‌' ಆಗಿರೋಣದರಿಂದ 
ಆಖ್ಯಾತ ಪ್ರತ್ಯಯಕ್ಕೆ ಆದ್ಯವಯವವಾಗಿ ಬರುತ್ತದೆ. 

ಉದಾ- ಏಧೇತ - ಪ್ರಥಮಪುರುಷ ಏಕವಚನದಲ್ಲಿ "ಎಧ್‌' ಧಾತುವಿನನಂತರ 
“ಲಿಜ್‌' "ಲ್‌' ಕಾರವು ಬಂದು ಅದಕ್ಕೆ "ತ' ಆದೇಶ ಬಂದಮೇಲೆ ಧಾತುವಿನ ನಂತರ 
“ಶಪ್‌(ಅ)' ಬಂದು, ಏಧ್‌4ಅ+ತ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಆಖ್ಯಾತ 
ಪ್ರತ್ಯಯಕ್ಕೆ ಆದ್ಯವಯವವಾಗಿ "ಸೀಂಯುಟ್‌(ಸೀಂಯ್‌)'ಆಗಮ ಬಂದು 
ಏಧ್‌.-ಅ-ಸೀಯ್‌-*-ತ ಎಂದಿರುತ್ತದೆ. “ಲಿಜಃ ಸಲೋಪೋಇನನ್ರ ಸ್ಯ” ಎಂಬ ಸೂತ್ರದಿಂದ 
"ಸೀಯ್‌' ನಲ್ಲಿರುವ "ಸ್‌' ಕಾರಕ್ಕೆ ಲೋಪ ಬಂದು ಏಧ್‌--ಅ--ಈಯ್‌-ತ ಎಂದಿರುತ್ತದೆ. 
“ಲೋಪೋವ್ಯೋರ್ವಲಿ” ಎಂಬ ಸೂತ್ರದಿಂದ "ಯ್‌' ಕಾರಕ್ಕೆ ಲೋಪ ಬಂದು 
ಏಧ್‌4+ಈ4ತ ಎಂದಿರುತ್ತದೆ. "ಅ' ಕಾರ “ಈ'ಕಾರಗಳಿಗೆ ಗುಣ ಬಂದು ಏಧೇತ 
ಎ೦ದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಏಧೇಯಾತಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ ಏಧ್‌*ಅ4ಈಯ್‌ 
ವರೆಗೂ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು “ಆತಾಮ್‌' ಪ್ರತ್ಯಯವನ್ನು ಸೇರಿಸಿದಾಗ 
ಏಧ್‌.ಅ.-ಈಯ್‌--ಆತಾಮ್‌ ಎಂದಿರುತ್ತದೆ. "ಅ' ಕಾರ "ಈ' ಕಾರಗಳಿಗೆ ಗುಣ 
ಬಂದು ಏಧೇಯ್‌.-ಆತಾಮ್‌-ಏಧೇಯಾತಾಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

("ರು' ಗೆ ರನ್‌-ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮21ರುಸ್ಯ ರನ್‌ (3.4.105) 

ವೃತ್ತಿಃ-ಲಿಜೋ ರುಸ್ಕ ರನ್‌ ಸ್ಯಾತ್‌! ಏಧೇರನ್‌। ಏಧೇಥಾಃ ಏಧೇಯಾಥಾಮ್‌। 
ಏಧೇದ್ದಮ್‌। 

ಅ.ವ್ಯ-“ಲಿಜಃ ಸೀಯುಟ್‌”ಎಂಬ ಸೂತ್ರದಿಂದ "ಲಿಜಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- “ಲಿಜ್‌' "ಲ್‌' ಕಾರಕ್ಕೆ ಆದೇಶವಾಗಿ ಬರುವ ಮೂಲ ಆಖ್ಯಾತ ಪ್ರತ್ಯಯವಾದ 
“ರು ಕಾರಕ್ಕೆ "ರನ್‌' ಎ೦ಬ ಅಭಿನವ ಆಖ್ಯಾತ ಪ್ರತ್ಯಯವು ಆದೇಶವಾಗಿ ಬರುತ್ತದೆ. 

ಉದಾ- ಏಧೇರನ್‌ - ಪ್ರಥಮಪುರುಷ ಬಹುವಚನದಲ್ಲಿ "ಏಧ್‌' ಧಾತುವಿನ 
ನಂತರ "ವಿಧಿಲಿಜ್‌' ಗೆ "ರು' ಆದೇಶ ಬಂದು, “ರೊಂನ್ತಃ” ಎಂಬ ಸೂತ್ರವನ್ನು 
ಬಾಧಿಸಿ ಪ್ರಕೃತ ಸೂತ್ರದಿಂದ ಆ "ರು' ಗೆ "ರನ್‌' ಆದೇಶವು ಬಂದು ನಂತರ 
“ಶಪ್‌(ಅ)' ಪ್ರತ್ಯಯ ಬಂದಮೇಲೆ ಏಧ್‌.-ಅ-ರನ್‌ ಎಂದಿರುತ್ತದೆ. ಹಿಂದಿನಂತೆ 
“ಸೀಯುಟ್‌(ಸೀಯ್‌)' ಆಗಮ ಬಂದು ಹಿಂದಿನಂತೆಯೇ "ಸ್‌' ಕಾರ "ಯ್‌' ಕಾರಗಳು 
ಲೋಪವಾಗಿ ಏಧೇರನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 


608 ಲಘುಸಿದ್ಧಾಂತ ಕೌಮುದೀ 


ಉದಾ- ಏಧೇಥಾಃ - ಮಧ್ಯಮಪುರುಷ ಏಕವಚನದಲ್ಲಿ "ಏಧ್‌' ಧಾತುವಿನನಂತರ 
“ಎಧಿಲಿಜ್‌' "ಲ್‌' ಕಾರ ಬಂದು ಅದಕ್ಕೆ “ಥಾಸ್‌' ಆದೇಶ ಬ೦ದಮೇಲೆ, ಧಾತುವಿನ 
ನಂತರ "ಶಪ್‌(ಅ)' ಪ್ರತ್ಯಯ ಬಂದು, ಏಧ್‌.-ಅ--ಥಾಸ್‌ ಎಂದಿದ್ದಾಗ, ಅದಕ್ಕೆ 
ಹಿಂದಿನಂತೆಯೇ "ಸೀಯುಟ್‌(ಸೀಯ್‌)' ಆಗಮ ಬಂದು, ನಂತರ ಹಿಂದಿನಂತೆಯೇ 
"ಸ್‌' ಕಾರ "ಯ್‌' ಕಾರಗಳು ಲೋಪವಾಗಿ ಏಧ್‌-ಅ ಈ ಥಾಸ್‌ ಎಂದಿದ್ದಾಗ, "ಅ' 
ಕಾರ "ಈ' ಕಾರಗಳಿಗೆ ಗುಣ ಬಂದಮೇಲೆ ಕೊನೆಯ *“*್‌' ಕಾರಕ್ಕೆ ರುತ್ವ-ವಿಸರ್ಗಗಳು 
ಬಂದು ಏಧೇಥಾಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಏಧೇಯಾಥಾಮ್‌- ಮಧ್ಯಮಪುರುಷ ದ್ವಿವಚನದಲ್ಲಿ "ಏಧ್‌' ಧಾತುವಿನ 
ನಂತರ "ವಿಧಿಲಿಜ್‌' “ಲ್‌' ಕಾರ ಬಂದು ಅದಕ್ಕೆ “ಆಥಾಮ್‌' ಆದೇಶ ಬ೦ದಮೇಲೆ, 
ಧಾತುವಿನ ನಂತರ “ಶಪ್‌(ಅ)' ಪ್ರತ್ಯಯ ಬಂದು, ಏಧ್‌.-ಅ--ಆಥಾಮ್‌ ಎಂದಿದ್ದಾಗ, 
ಅದಕ್ಕೆ ಹಿಂದಿನಂತೆಯೇ "ಸೀಯುಟ್‌(ಸೀಯ್‌)' ಆಗಮ ಬಂದು, ನಂತರ 
ಹಿಂದಿನಂತೆಯೇ “ಸ್‌' ಕಾರ ಲೋಪವಾಗಿ ಏಧ್‌.-ಅ--ಈಯ್‌--ಆಥಾಮ್‌ ಎಂದಿದ್ದಾಗ, 
"ಅ' ಕಾರ “ಈ' ಕಾರಗಳಿಗೆ ಗುಣ ಬಂದು ಏಧ-+ಏಯ್‌4+ಆಥಾಮ್‌-ಏಧೇಯಾಥಾಮ್‌ 
ಎಂದು ರೂಪವಾಗುತ್ತದೆ. 

ಉದಾ - ಏಧೇದ್ವಮ್‌- ಮಧ್ಯಮಪುರುಷ ಬಹುವಚನದಲ್ಲಿ “ಏಧ್‌' ಧಾತುವಿನ 
ನಂತರ "ವಿಧಿಲಿಜ್‌' "ಲ್‌' ಕಾರ ಬಂದು ಅದಕ್ಕೆ "ಧ್ವಮ್‌' ಆದೇಶ ಬ೦ದಮೇಲೆ, 
ಧಾತುವಿನ ನಂತರ “ಶಪ್‌(ಅ)' ಪ್ರತ್ಯಯ ಬಂದು, ಏಧ್‌--ಅ- ಧ್ವಮ್‌ ಎಂದಿದ್ದಾಗ, 
ಅದಕ್ಕೆ ಹಿಂದಿನಂತೆಯೇ "ಸೀಯುಟ್‌(ಸೀಯ್‌)' ಆಗಮ ಬಂದು, ನಂತರ 
ಹಿಂದಿನಂತೆಯೇ "ಸ್‌' ಕಾರ ಲೋಪವಾಗಿ ಏಧ್‌.-ಅ--ಈಯ್‌- ಧ್ವಮ್‌ ಎಂದಿದ್ದಾಗ, 
“ಅ' ಕಾರ "ಈ' ಕಾರಗಳಿಗೆ ಗುಣ ಬಂದು ಏಧ--ಏಯ್‌--ದ್ವಮ್‌ಎಂದಿದ್ದಾಗ 
“ಲೋಪೋವ್ಯೋರ್ವಲಿ” ಎಂಬ ಸೂತ್ರದಿಂದ "ಯ್‌' ಕಾರಕ್ಕೆ ಲೋಪ ಬಂದು ಏಧೇದ್ವಮ್‌ 
ಎಂದು ರೂಪವಾಗುತ್ತದೆ. 

(ಅತ್‌(ಹ್ರಸ್ಹ್ಥ ಅ-ಕಾರ) ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮22.ಇಟೋತ್‌ (3.4.10೦6) 

ವೃತ್ತಿಃ-ಲಿಜಾದೇಶಸ್ಯ ಇಟಃ ಅತ್‌ ಸ್ಯಾತ್‌। ಏಧೇಯ। ಏಧೇವಹಿ। ಏಹೇಮಹಿ। 

ಪ. ಛೇ. - ಇಟಃ, ಅತ್‌। 

ಅ. ವೃ.- “ಲಿಜಸೀಯುಟ್‌” ಎಂಬ ಸೂತ್ರದಿಂದ “ಲಿಜಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- “ವಿಧಿಲಿಜ್‌' ಗೆ ಆದೇಶವಾಗಿ ಬರುವ "ಇಟ್‌' ಗೆ "ಅತ್‌(ಅ)' ಆದೇಶವಾಗಿ 
ಬರುತ್ತದೆ. 

ಉದಾ- ಏಧೇಯ- ಉತ್ತಮಪುರುಷ ಏಕವಚನದಲ್ಲಿ “ಏಧ್‌' ಧಾತುವಿನ ನಂತರ 
“ಲಿಜ್‌' "ಲ್‌' ಕಾರಕ್ಕೆ “ಇಟ್‌(ಇ)' ಆದೇಶವಾಗಿ ಬಂದು, ಏಧ್‌4ಇ ಎಂದಿದ್ದಾಗ, 


ತಿಐನ್ತೇ ಭ್ವಾದಯಃ-ಆತ್ಮನೇ ಪದಿ ರೂಪಗಳು 609 


ಡಿಗೆ ನಂತರ “ಶಪ್‌(ಅ)' ವಿಕರಣ ಪ್ರತ್ಯಯವು ಬಂದು ನಂತರ 
“ಸೀಯುಟ್‌(ಸೀಯ್‌)' ಆಗಮ ಬರುತ್ತದೆ. ಇತ ಎಂದಿರುತ್ತದೆ. 
ಹಿಂದಿನಂತೆಯೇ *್‌' ಕಾರಕ್ಕೆ ಲೋಪ ಬಂದು ಸತ ಎಂದಿರುತ್ತದೆ. 
ಪ್ರಕೃತ ಸೂತ್ರದಿಂದ ಕೊನೆಯ " ಇ' ಕಾರಕ್ಕೆ ಹ್ರಸ್ವ "ಅ' ಕಾರವು ಆದೇಶವಾಗಿ ಬಂದು 
ಏಧ್‌. ಅ. ಕಯ್‌ ಅ ಎಂದಿದ್ದಾಗ ಆ ಮ “ಈ' ಕಾರಗಳಿಗೆ ಗುಣ ಬಂದು, 
ಏಧೇಯ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉದಾ- ಏಧೇವಹಿ, ಏಧೇಮಹಿ - ಉತ್ತಮಪುರುಷ ಬಹುವಚನದಲ್ಲಿ ಏಧ್‌ 
ಧಾತುವಿನ ನಂತರ "ಲಿಜ್‌' "ಲ್‌' ಕಾರ ಬಂದು ಅದಕ್ಕೆ ವಹಿ, ಮಹಿಜ್‌(ಮಹಿ) 
ಪ್ರತ್ಯಯಗಳನ್ನು ಸೇರಿಸಿದಾಗ, ಕ್ರಮವಾಗಿ ಏಧ್‌--ವಹಿ ಮತ್ತು' ಏಧ್‌ಮಹಿ ಎಂದಿದ್ದಾಗ, 
ಹಿಂದಿನಂತೆಯೇ "ಶಪ್‌(ಅ)' ವಿಕರಣ ಪ್ರತ್ಯಯ, ಹಾಗೂ ನಯುಟ್‌(ಸೀಯ್‌) 'ಆಗಮ 
ಬಂದು ಕ್ರಮವಾಗಿ ಏಧ್‌4ಅ4ಸೀಯ್‌4ವಹಿ, ಮತ್ತು ಏಧ್‌.-ಅ--ಸೀಯ್‌.-ಮಹಜ 
ಎಂದಿದ್ದಾಗ, ಹಿಂದಿನಂತೆಯೇ "ಸ್‌' "ಯ್‌' ಗಳು ಲೋಪವಾಗಿ ಏಧ್‌+೬ಅ4ಈ4ವಹಿ, 
ಮತ್ತು ಏಧ್‌4ಅ4ಈ-4ಮಹಿ ಎಂದಿದ್ದಾಗ, "ಅ' ಕಾರ " ಈ' ಕಾರಗಳಿಗೆ ಗುಣ ಬಂದು 
ಏಧೇವಹಿ ಮತ್ತು ಏಧೇಮಹಿ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 


ರೂಪಗಳು: ಏಧೇತ, ಏಧೇಯಾತಾಮ್‌, ಏಧೇರನ್‌। ಏಧೇಥಾಃ, ಏಧೇಯಾಥಾಮ್‌, 

ಏಧೇದ್ವಮ್‌। ಏಧೇಯ, ಏಧೇವಹಿ, ಏಧೇಮಹ। 
(ಸುಟ್‌ ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮೨೨.ಸುಟ್‌ ತಿಥೋಃ (9.4.10೦7) 

ವೃತ್ತಿಃ-ಲಿಜಃ ತಿಥೋಃ ಸುಟ್‌। ಯಲೋಪಃ। ಆರ್ಧಧಾತುಕತ್ವಾತ್‌ ಸಲೋಪೋ 
ನ। ಏಧಿಷೀಷ್ಟ ಏಧಿಷೀಯಾಸ್ತಾಮ್‌। ಏಧಿಷೀರನ್‌। ಏಧಿಷೀಷ್ಠಾಃ। ಏಧಿಷೀಯಾಸ್ಥಾಮ್‌। 
ಏಧಿಷೀದ್ದಮ್‌। ಏಧಿಷೀಯ। ಏಧಿಷೀವಹಿ। ಏಧಿಷೀಮಹಿ। ಐಧಿಷ್ಟ ಐಧಿಷಾತಾಮ್‌। 

ಅ. ವ್ಯ.- “ಲಿಜಃ ಸೀಯುಟ್‌” ಎಂಬ ಸೂತ್ರದಿಂದ "ಲಿಜಃ' ಎಂಬ ಪದವು 
ಅನುವೃ ತ್ತವಾಗುತ್ತದೆ. 

ಅರ್ಥ- “ಲಿಜ್‌' "ಲ್‌' ಕಾರದ "ತ' ಮತ್ತು "ಥ' ಆದೇಶಗಳಿಗೆ “ಸುಟ್‌(ಸ್‌)' 
ಆಗಮವು ಆದ್ಯವಯವವಾಗಿ ಬರುತ್ತದೆ. 

ಆಜ್‌: ಉದಾ- ಏಧಿಷೀಷ್ಟ - ಪ್ರಥಮಪುರುಷ ಏಕವಚನದಲ್ಲಿ "ಏಧ್‌' 
ಧಾತುವಿನ ನಂತರ "ಆಶೀರ್ಲಿಜ್‌' "ಲ್‌' ಕಾರ ಬ೦ದು ಅದಕ್ಕೆ “ತ' ಆದೇಶ ಬಂದು, 
“ಲಿಜಾಶಿಷೀ” ಎಂಬುದರಿಂದ ಆರ್ಧಧಾತುಕವಾಗಿ “ಲಿಜಃ ಸೀಯುಟ್‌” ಎಂಬ 
ಸೂತ್ರದಿಂದ "ಸೀಯುಟ್‌(ಸೀಯ್‌)' ಆಗಮ ಬಂದು ಏಧ್‌4ಸೀಯ್‌+ತ ಎಂದಿರುತ್ತದೆ. 
“ಆರ್ಧಧಾತುಕಸ್ಕೆ ಡ್ವಲಾದೇಃ? ಎಂಬ ಸೂತ್ರದಿಂದ "ಸೀಯ್‌' ಗೆ 

ಆದ್ಯ ವಯವವಾಗಿ "ಇಟ್‌(ಇ)' ಆಗಮ ಬಂದು, ಏಧ್‌+ಇ+ಸೀಯ್‌4ತ 
ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ತ' ಎಂಬ ಆಖ್ಯಾತ ಪ್ರತ್ಯಯಕ್ಕೆ “ಸುಟ್‌(ಸ್‌)' 


610 ಲಘುಸಿದ್ಧಾಂತ ಕೌಮುದೀ 


ಆಗಮ ಆದ್ಯವಯವವಾಗಿ ಬಂದು ಏಧ್‌4ಇ+ಸೀಯ್‌+ಸ್ತ ಎಂದಿರುತ್ತದೆ. 
ಹಿಂದಿನಂತೆಯೇ "ಯ್‌' ಕಾರ ಲೋಪ ಬಂದು ವಏಧ್‌4ಇ+ಸೀ4ಸ್ತ ಎಂದಿರುತ್ತದೆ. 
“ಸೀ' ಮತ್ತು "ಸ್ತ' ಎಂಬಲ್ಲಿರುವ "ಸ್‌' ಕಾರಗಳಿಗೆ “ಆದೇಶಪತ ಯಯೋಳ” 
ಎಂಬುದರಿಂದ ಷತ್ತ(ಷ್‌) ಬಂದು ನಂತರ "ಷ್‌' ಕಾರದ ಪರದಲ್ಲಿರುವ "ತ್‌' ಕಾರಕ್ಕೆ 
ಟುತ್ವ(ಟ್‌) ಆದೇಶವಾಗಿ ಬಂದು, ಏಧ್‌.-ಇಷೀ-ಪ್ಹ-ಏಧಿಷೀಷ್ಟ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಸೂಚನೆ: ಇದೇ ರೀತಿಯಲ್ಲಿ ಏಧಿಷೀ ವರೆಗೂ ರೂಪ ಸಿದ್ಧವಾದಮೇಲೆ 
ಹಿಂದಿನಂತೆಯೇ "ಸುಟ್‌(ಸ್‌)' ಆಗಮ, "ಸ್‌' ಕಾರಕ್ಕೆ ಷತ್ಯ ಮತ್ತು “ತ' “ಥ' ಗಳಿಗೆ 
"ಟುತ್ತ' ಮತ್ತು ಕೊನೆಯ "ಇ' ಕಾರಕ್ಕೆ “ಅ' ಕಾರಾದೇಶ ಇತ್ಯಾದಿಗಳು ಬಂದು 
ಏಧಿಷೀದ್ವಮ್‌, ವರೆಗೂ ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಏಧಿಷೀಯಾಸ್ತಾಮ್‌, ಏಧಿಷೀರನ್‌। ಏಧಿಷೀಷ್ಠಾಃ। ಏಧಿಷೀಯಾಸ್ಥಾಮ್‌। 
ಏಧಿಷೀದ್ದಮ್‌। 

ಉದಾ - ಏಧಿಷೀಯ। ಏಧಿಷೀವಹಿ। ಏಧಿಷೀಮಹಿ। ಉತ್ತಮಪುರುಷದ ಮೂರೂ 
ವಚನಗಳಲ್ಲೂ "ಏಧಿಷೀ' ವರೆಗೂ ರೂಪಸಿದ್ದವಾದಮೇಲೆ “ಈಯ್‌, "ಈವಹಖ', “ಕಈಮಹಿ' 
ಪ್ರತ್ಯಯಗಳ್ನು ಸೇರಿಸಿದಾಗ ಏಧಿಷೀಯ। ಏಧಿಷೀವಹಿ। ಏಧಿಷೀಮಹಿ। ಎ೦ದು ರೂಪಗಳು 
ಸಿದ್ಧವಾಗುತ್ತವೆ. 

ಲುಜಕ್‌: ಉದಾ- ಐಧಿಷ್ಟ - ಪ್ರಥಮಪುರುಷ ಏಕವಚನದಲ್ಲಿ "ಎಧ್‌' ಧಾತುವಿನ 
ನಂತರ "ಲುಜ್‌' "ಲ್‌' ಕಾರಕ್ಕೆ "ತ' ಆಖ್ಯಾತ ಪ್ರತ್ಯಯವು ಆದೇಶವಾಗಿ ಬಂದು, 
ಧಾತುವಿಗೆ “ಆಡಜಾದೀನಾಮ್‌” ಎಂಬ ಸೂತ್ರದಿಂದ “ಆಟ್‌(ಆ)' ಆಗಮ ಬಂದು, 
yb ಎಂದಿರುತ್ತದೆ. ಧಾತುವಿನ ನಂತರ "ಚ್ಲಿ' ಪ್ರ ತ್ಯಯವು ಬ೦ದು ಅದಕ್ಕೆ 

ಚ್‌(ಸ್‌)' ಬಂದು, ಅದಕ್ಕೆ “ಆರ್ಧಧಾತುಕಸ್ಥೆ ೇಡ್ವಲಾದೇಃ” "ಎಂಬುದರಿಂದ “ಇಟ್‌ 

dhs ಬಂದು ಐಧ್‌4ಇಸಸ್‌4ತ ಎಂದಿದ್ದಾಗ, ಸ ಕಾರಕ್ಕೆ ಷತ್ವ ಬಂದು, ನಂತರ 
"ತ್‌' ಕಾರಕ್ಕೆ ಟುತ್ವ(ಟ್‌) ಬ೦ದು ಐಧಿಷ್ಟ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಐಧಿಷಾತಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ"ಏಧ್‌' ಧಾತುವಿನ ನಂತರ 
“ಲುಜ್‌' "ಲ್‌' ಕಾರಕ್ಕೆ "ಆತಾಮ್‌' ಆಖ್ಯಾತ ಪ್ರತ್ಯಯವು ಆದೇಶವಾಗಿ ಬಂದು, 
ಏಧ್‌.-ಆತಾಮ್‌ ಎಂದಿದ್ದಾಗ, ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಐಧಿಷಾತಾಮ್‌ 
ಎಂಬ ರೂಪವು ಸಿದ್ಧಿಸುತ್ತದೆ. 

("ರಭ್‌' ಗೆ ಅತ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮೨4 .ಆತ್ಮನೇಪದೇಷ್ಟನತಃ (7.1.5) 

ವೃತ್ತಿಃ- ಅನಕಾರಾತ್‌ ಪರಸ್ಯ ಆತ್ಮನೇಪದೇಷು ರುಸ್ಯ ಅತ್‌ ಇತ್ಯಾದೇಶಃ ಸ್ಯಾತ್‌! 
ಐಧಿಷತ। ಐಧಿಷ್ಠಾಃ। ಐಧಿಷಾಥಾಮ್‌। ಐಧಿಡ್ವಮ್‌। ಐಧಿಷಿ ಐಧಿಷ್ಟಹಿ। ಐಧಿಷ್ಠಹಿ। ಐಧಿಷ್ಯತ। 
ಐಧಿಷ್ಯೇತಾಮ್‌। ಐಧಿಷ್ಯನ್ತ! ಐಧಿಷ್ಯಥಾಃ ಐಧಿಷ್ಯೇಥಾಮ್‌। ಐಧಿಷ್ಕದ್ವಮ್‌। ಐಧಿಷ್ಯೇ। 
ಐಧಿಷ್ಯಾವಹಿ। ಐಧಿಷ್ಯಾಮಹಿ। ಕಮು ಕಾಂತೌಃಂ। 


ತಿಣನ್ತೇ ಭ್ಹಾದಯಃ-ಆತ್ಮನೇ ಪದಿ ರೂಪಗಳು 611 


ಪ. ಛೇ. - ಆತ್ಮನೇಪದೇಷು, ಅನ್ನಃ। 

ಅ. ವೃ. - “ರೋತನ್ರೇ” ಎಂಬ ಸೂತ್ರದಿಂದ "ರುಃ' ಎಂಬ ಪದವೂ ಹಾಗೆಯೇ 
“ಅದಭ್ಯಸ್ತಾತ್‌” ಎಂಬ ಸೂತ್ರದಿಂದ "ಅತ್‌' ಎ೦ಬ ಪದವೂ ಅನುವೃತ್ತವಾಗುತ್ತದೆ. 

ಅರ್ಥ- ಹ್ರಸ್ವ "ಅ' ಕಾರಕ್ಕಿಂತ ಭಿನ್ನವಾದ ವರ್ಣಕ್ಕಿಂತ ಪರದಲ್ಲಿ ಇರುವ ಆತ್ಮನೇ 
ಪದದ "ರು್‌' ಕಾರಕ್ಕೆ “ಅತ್‌' ಆದೇಶವಾಗಿ ಬರುತ್ತದೆ. 

ಉದಾ- ಐಧಿಷತ - ಪ್ರಥಮಪುರುಷ ಬಹುವಚನದಲ್ಲಿ "ಏಧ್‌' ಧಾತುವಿನ ನಂತರ 
ಇರುವ ತೆ "ಲ್‌' ಕಾರಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ "ರು್‌(ರ್‌4ಅ)' 
ಬಂದು, ಪ್ರಕೃತ ಸೂತ್ರದಿಂದ "ರು್‌' ಗೆ "ಅತ್‌" ಆದೇಶ ಬಂದು ಏಧ್‌4ಅತ್‌4ಅ 
ಡು ಹಿಂದಿನಂತೆ ಧಾತುವಿಗೆ "ಆಟ್‌(ಆ)' ಆಗಮ ಬಂದಮೇಲೆ, ಧಾತುವಿನ 
ನಂತರ “ಜ್ಲಿ' ಬಂದು, ಅದಕ್ಕೆ "ಸಿಚ್‌(ಸ್‌)' ಆದೇಶ ಬಂದು, ವಲಾದಿಯಾದ "ಸ್‌' 
ಕಾರಕ್ಕೆ "ಇಟ್‌(ಇ)' ಆಗಮ ಬಂದು ಆ-ಏಧ್‌*-ಇಸ್‌.-ಅತ ಎಂದಿರುತ್ತದೆ. "ಆ' ಕಾರ 
"ಏ' ಕಾರಗಳಿಗೆ ವೃದ್ಧಿ ಬಂದು ನಂತರ "ಸ್‌' ಕಾರಕ್ಕೆ "ಷತ್ನ(ಷು' ಬಂದು ಐಧಿಷತ 
ಎಂದು ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ "ಆಟ್‌'(ಆ) ಆಗಮ "ಚ್ಲಿ' ಅದಕ್ಕೆ 
"ಸಿಚ್‌(ಸ್‌) ಆದೇಶ ಮತ್ತು ಆರ್ಧಧಾತುಕಸಂಜ್ಞೆಯಿಂದ "ಇಟ್‌' ಆಗಮ, "ಆ' ಕಾರ 
"ಏ' ಕಾರಗಳಿಗೆ ವೃದ್ಧಿ ಮತ್ತು "ಸ್‌' ಕಾರಕ್ಕೆ ಷತ್ಸ(ಷ) ಗಳು ಆಗಿ ಕೆಳಗಿನ ರೂಪಗಳು 
ಸಿದ್ಧವಾಗುತ್ತವೆ. 

ರೂಪಗಳು: ಐಧಿಷ್ಟ ಐಧಿಷಾತಾಮ್‌, ಐಧಿಷತ। ಐಧಿಷ್ಠಾಃ, ಐಧಿಷಾಥಾಮ್‌, ಐಧಿಡ್ಜಮ್‌ 
ಐಧಿಷಿ, ಐಧಿಷ್ಟಹಿ, ಸ 

ಲೃಜ್‌್‌: 

ಉದಾ: ಐಧಿಷ್ಯತ- ಪ್ರಥಮಪುರುಷದ ಏಕವಚನದಲ್ಲಿ "ಏಧ್‌' ಧಾತುವಿನಮೇಲೆ 
“ಲೃಜ್‌' “ಲ್‌' ಕಾರವು ಬಂದು ಅದಕ್ಕೆ “ತ' ಆದೇಶ ಬಂದು, ಅಜಾದಿಂಖಾದ "ಏಧ್‌' 
ಧಾತುವಿಗೆ “ಆಟ್‌'(ಆ)' ಆಗಮ ಬಂದು ಆ+ಏಧ್‌4ತ ಎಂದಿರುತ್ತದೆ. “ಸ್ಯತಾಸೀ 
ಲೃಲುಟೋಃ? ಎಂಬುದರಿಂದ ಧಾತುವಿನ ನಂತರ ಸ್ಯ. ಪ ಪ್ರತ್ಯಯ ಬಂದು 
“ಅರ್ಧಧಾತುಕಸ್ಯೆ ೇಡ್ವಲಾದೇಃ” ಎಂಬುದರಿಂದ ಅದಕ್ಕೆ "ಇಟ್‌(ಇ)' ಆಗಮ ಬಂದು, 
ಆ.ಏಧ್‌-ಇೂಸ್ಯತತ ಎಂದಿರುತ್ತದೆ. “ಆಟಶ್ಚ” ಎಂಬ ಸೂತ್ರದಿಂದ ವೃದ್ಧಿ ಬಂದು 
ಆ.ಏಧ್‌- ಐಧ್‌. ಎಂದಾಗುತ್ತದೆ. ಐಧ್‌4ಇಸ್ಯ +ತ ಎಂದಿದ್ದಾಗ, “ಆದೇಶ 
ಪ್ರತ್ಯಯಯೋಃ” ಎಂಬುದರಿಂದ "ಸ್‌ ಕಾರಕ್ಕೆ 'ಪತ್ವಷ)' ಬಂದು ಐಧಿಷ್ಯತ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಧಾತುವಿಗೆ "ಲೃಜ್‌' "ಲ್‌' ಕಾರದ ಉಳಿದ ಪ್ರತ್ಯಯಗಳನ್ನು ಸೇರಿಸಿದಾಗ, ರೂಪಗಳು 
ಕೆಳಗಿನಂತೆ ಸಿದ್ಧಿಸುತ್ತವೆ. 

ರೂಪಗಳು: ಐಧಿಷ್ಯತ। ಐಧಿಷ್ಯೇತಾಮ್‌। ಐಧಿಷ್ಯನ್ನ ಐಧಿಷ್ಯಥಾಃ। ಐಧಿಷ್ಯೇಥಾಮ್‌। 
ಐಧಿಷ್ಯದ್ದಮ್‌। ಐಧಿಷ್ಯೇ। ಐಧಿಷ್ಯಾವಹಿ। ಐಧಿಷ್ಯಾಮಹಿ। 


612 ಲಘುಸಿದ್ಧಾಂತ ಕೌಮುದೀ 


ಧಾತು 2. ಕಮು ಕಾಂತೌ (ಇಚ್ಛಿಸುವುದು)-ಇದರಲ್ಲಿ "ಉ' ಕಾರ “ಇತ್‌' ಆದ್ದರಿಂದ 
“ಕಮ್‌' ಮಾತ್ರ ಉಳಿಯುತ್ತದೆ. ಸ್ವಾರ್ಥದಲ್ಲಿ ಧಾತುವಿನ ನಂತರ "ಣಿಜ್‌(ಇ)' ಪ್ರತ್ಯಯ 
ಬರುತ್ತದೆ. “ಸನಾದ್ಯನ್ರಾ ಧಾತವಃ” ಎಂಬ ಸೂತ್ರದಿಂದ ಧಾತು ಸಂಜ್ಞೆ ಬರುತ್ತದೆ. 

(ಕೆಕ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮2೮.ಕಮೇರ್ಣಿಣ೯್‌ (3.1.30) 

ವೃತ್ತಿಃ-ಸ್ವಾರ್ಥೇ, ಜಿತ್ವಾತ್‌ ತಜ್‌। ಕಾಮಯತೇ। 

ಪ. ಛೇ. - ಕಮೇಃ ಣಿಜ್‌। 

ಅರ್ಥ- “ಮ್‌' ಧಾತುವಿನ ನಂತರ ಸ್ವಾರ್ಥದಲ್ಲಿ "ಣಿಜ್‌(ಇ)' ಪ್ರತ್ಯಯ ಬರುತ್ತದೆ. 

ಲಟ್‌: ಉದಾ- ಕಾಮಯತೇ- ಪ್ರಥಮಪುರುಷ ಏಕವಚನದಲ್ಲಿ “ಕಮ್‌' ಧಾತುವಿನ 
ನಂತರ "ಣಿಜ್‌(ಇ)' ಪ್ರತ್ಯಯ ಬಂದು, ಕಮ್‌.-ಇ ಎಂದಿರುತ್ತದೆ. “ಅತ ಉಪಧಾಯಾಃ” 
ಎಂಬ ಸೂತ್ರದಿಂದ "ಕಮ್‌' ನಲ್ಲಿರುವ ಉಪಧಾ "ಅ' ಕಾರಕ್ಕೆ ವೃದ್ಧಿ ಬಂದು 
ಕಾಮ್‌. ಇಂಕಾಮಿ ಎಂದಾದಮೇಲೆ “ಸನಾದ್ಯನ್ನಾ ಧಾತವಃ” ಎಂಬ ಸೂತ್ರದಿಂದ 
ಧಾತು ಸಂಜ್ಞೆ ಬರುತ್ತದೆ. ನಂತರ "“ಲಟ್‌' "ಲ್‌' ಕಾರವನ್ನು ಸೇರಿಸಿ ನಂತರ ಅದಕ್ಕೆ 
"ತ' ಆದೇಶ ಬಂದು, ಧಾತುವಿನ ನಂತರ "ಶಪ್‌(ಅ)' ವಿಕರಣ ಪ್ರತ್ಯಯವು ಬಂದು, 
ಕಾಮಿ4ಅ+ತ ಎಂದಿರುತ್ತದೆ. “ಸಾರ್ವಧಾತುಕಾರ್ಧಧಾತುಕಯೋಳ” ಎಂಬ ಸೂತ್ರದಿಂದ 
ಇಗನ್ನಾಂಗವಾದ "ಕಾಮಿ' ಧಾತುವಿನ “ಇ' ಕಾರಕ್ಕೆ ಗುಣ ಬ೦ದು ಕಾಮೇ*ಅ+ತ 
ಎಂದಿರುತ್ತದೆ. ಆಗ “ಏಚೋತಯವಾಯಾವಃ” ಎಂಬ ಸೂತ್ರದಿಂದ "ಏ' ಕಾರಕ್ಕೆ 
"ಅಯ್‌ 'ಆದೇಶ ಬಂದು ಕಾಮ್‌4ಅಯ್‌4ಅತ=ಕಾಮಯತ ಎಂದಿರುತ್ತದೆ. “ಟಿತ 
ಅತ್ಮನೇಪದಾನಾಂ ಟೇರೆ” ಎಂಬ ಸೂತ್ರದಿಂದ ಕೊನೆಯ "ಅ ಕಾರಕ್ಕೆ ವ್ವ ಬಂದು 
ಕಾಮಯತೇ ಎಂದು ರೂಪವು ಸಿದ್ಧವಾಗುತ್ತದೆ. 


ರೂಪಗಳು: ಕಾಮಯತೇ, ಮರತ ia 'ಕಾಮಯಸೇ, 
ಕಾಮಯೇಥೇ, ಕಾಮಯದ್ದೇ। ಕಾಮಯೇ, ಕಾಮಯಾವಹೇ, ಕಾಮಯಾಮಹೇ! 

ವಿಶೇಷ: “ಅನಿರ್ದಿಷ್ಟಾರ್ಥಾಃ ಪ್ರತ್ಯಯಾಃ ಸ್ವಾರ್ಥೇ ಭವನ್ತಿ” ಎಂಬ ನಿಯಮದಿಂದ 
ಸೂತ್ರದಲ್ಲಿ ಯಾವಾರ್ಥವೂನಿರ್ದಿಷ್ಟವಾಗಿಲ್ಲ. ಈ ಪ್ರತ್ಯಯವು ಕೇವಲ ಸ್ವಾರ್ಥವನ್ನು 
ಮಾತ್ರ ಹೇಳುತ್ತದೆ. ಧಾತುವಿನ ಅರ್ಥಕ್ಕೆ ಪುಷ್ಟಿಯನ್ನು ಕೊಡುತ್ತದೆ. “ಅನುದಾತ್ತಜಿತ 
ಆತ್ಮನೇಪದಮ್‌” ಎಂಬ ಸೂತ್ರದಿಂದ ಆತ್ಮನೇ ಪದದಲ್ಲಿ ಇರುತ್ತದೆ. ಇದು "ಣಿತ್‌' 
ಆಗಿರೋಣದರಿಂದ ಅದರ ಕಾರ್ಯಗಳು ನಡೆಯುತ್ತವೆ. 

ಅಟ್‌: (ಅಯ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮2೮.ಅಯಾಮನ್ತಾಲ್ದಾಯ್ಯೇತ್ತ್ಹ್ವಿಷ್ಟುಷು (6.4.೮೮) 

ವೃತ್ತಿಃ-ಆಮ್‌-ಅ೦ತ-ಆಲು-ಆಯ್ಯ-ಇತ್ತ್ಮು-ಇಷ್ಟು ಏಷು ಣೇಃ ಅಯ್‌-ಆದೇಶಃ 
ಸ್ಯಾತ್‌! ಕಾಮಯಾಣ್ಞಕ್ರೇ। “(495)” “ಆಯಾದಯಳ ಇತಿ ಣಿಜ್‌ ವಾ | ಚಕಮೇ। 
ಚಕಮಾತೇ। ಚಕಮಿರೇ। ಚಕಮಿಷೇ। ಚಕಮಾಥೇ। ಚಕಮಿದ್ದೇ। ಚಕಮೇ। ಚಕಮಿವಹೇ। 


ತಿಐನ್ರೇ ಭ್ವಾದಯಃ-ಆತ್ಮನೇ ಪದಿ ರೂಪಗಳು 613 


ಚಕಮಿಮಹೇ। ಕಾಮಯಿತಾ, ಕಮಿತಾ। ಕಾಮಯಿತಾಸೇ। ಕಾಮಯಿಷ್ಯತೇ, ಕಮಿಷ್ಯತೇ। 
ಕಾಮಯತಾಮ್‌। ಅಕಾಮಯತ। ಕಾಮಯೇತ। ಕಾಮಯಿಷೀಷ್ಟು 


ಪ. ಛೇ. - ಅಯ್‌, ಆಮ್‌, ಅನ್ತ, ಆಲು, ಆಯ್ಯ, ಇತ್ತು, ಇಷ್ಟುಷು। 

ಅ. ವೃ.- “ಹೇರನಿಟಿ” ಎಂಬ ಸೂತ್ರದಿಂದ "ಹೇ? ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಆಮ್‌-ಅ೦ತ-ಆಲು-ಆಯ್ಯ-ಇತ್ತು ಮತ್ತು ಇಷ್ಟು ಇವುಗಳ ಪರದಲ್ಲಿ 
ಬರುವ "ಣಿ' ಗೆ "ಅಯ್‌' ಆದೇಶವು ಬರುತ್ತದೆ. 

ವಿಶೇಷ; “ಣೇರನಿಟಿ” ಎಂಬ ಸೂತ್ರದಿಂದ "ಣಿ' ಗೆ ಲೋಪವು ಬರಬೇಕಾಗಿತ್ತು. 
ಆದರೆ ಪ್ರಕೃತ ಸೂತ್ರವು ಇದನ್ನು ಬಾಧಿಸುತ್ತದೆ. 


ಕಮ್‌ ಧಾತುವಿನ ಅನುಪ್ರಯೋಗ ಆಟ್‌: 

ಉದಾ- ಕಾಮಯಾಇಣ್ಞಕ್ರೇ- ಪ್ರಥಮಪುರುಷ ಏಕವಚನದಲ್ಲಿ "ಕಮ್‌' ಧಾತುವಿನ 
ನಂತರ “ಲಿಟ್‌' "ಲ್‌' ಕಾರ ಬಂದು “ಆಯಾದಯಃ ಆರ್ಧಧಾತುಕೇ ವಾ” ಎಂಬ 
ಸೂತ್ರದ ಬಲದಿಂದ “ಕಮೇರ್ಣಿಜ್‌” ಎಂಬ ಸೂತ್ರದಿಂದ "ಣಿಜ್‌(ಇ)' ಪತ್ಯಯ 
ಬಂದು "ಕಮ್‌' ನ ಉಪಧೆಗೆ ದೀರ್ಫ್ಥ ಬಂದು ಕಾಮ್‌--ಇ ಎಂದಾದಮೇಲೆ ಅದಕ್ಕೆ 
ಧಾತು ಸಂಜ್ಞೆ ಬಂದು ಅದರ ಪರದಲ್ಲಿ "ಲಿಟ್‌' ಬಂದು ಅದಕ್ಕೆ “ತ' ಆದೇಶ ಬರುತ್ತದೆ. 
ಕಾಮಿತ ಎಂದಿರುತ್ತದೆ. “ಕಾಸ್ಕನೇಕಾಚ ಆಮ್‌ ವಕ್ತವ್ಯೋ ಲಿಟಿ” ಎಂಬ ವಾರ್ತಿಕದಿಂದ 
"ಆಮ್‌' ಬಂದು “ಆಮಃ” ಎಂಬ ಸೂತ್ರದಿಂದ “ಲಿಟ್‌' ಗೆ "ಲುಕ್‌' ಬಂದು 
“ಕೃಜಗ್ವಾನುಪ್ರಯುಜ್ಯತೇ ಲಿಟಿ” ಎಂಬ ಸೂತ್ರದಿಂದ “ಕೃ' ಧಾತುವಿನ ಅನುಪ್ರಯೋಗ 
ಮಾಡಿ ಕಾಮಿ--ಕೃ ಎಂದಿದ್ದಾಗ, ಅದು ಉಭಯಪದವಾಗಿರೋಣದರಿಂದ, ಆಮ್‌ 

ಪ್ರತ್ಯಯವತ್‌-ಕೃಇಗೋ5ನುಪ್ರಯೋಗಸ್ಯ” ಎಂಬ ಸೂತ್ರದಿಂದ ಆತ್ಮನೇಪದವೇ 
ಆಗುತ್ತದೆ. ಆಗ ಕಾಮಿ4ಆಮ್‌ಕೃಃತ ಎಂದಿರುತ್ತದೆ. ಕಾಮಿ” ಎಂಬ ಇಗನ್ನಧಾತುವಿನ 
"ಇ' ಕಾರಕ್ಕೆ ಗುಣ ಬರಬೇಕಾಗಿತ್ತು. ಆದರೆ “ಣೇರನಿಟಿ” ಎಂಬ ಸೂತ್ರದಿಂದ "“ಇ' 
ಕಾರಕ್ಕೆ ಲೋಪವು ಬರಬೇಕಾಗಿತ್ತು ಅದನ್ನೂ ಬಾಧಿಸಿ ಪ್ರಕೃತ ಸೂತ್ರದಿಂದ "ಅಯ್‌' 
ಆದೇಶ ಬಂದು ಕಾಮ್‌.ಅಯ್‌. ಆಮ್‌. ಕೃ. ತ ಎಂದಿದ್ದಾಗ, "ಕೃ' ಧಾತುವಿಗೆ ದ್ವಿತ್ವ 
ಬಂದು "ಯ' ಗೆ "ಅರ್‌' ಬ೦ದು ಹಲಾದಿಶೇಷ ಹಾಗು ಚುತ್ವಗಳು ಬ೦ದು, ಆಖ್ಯಾತ 
ಪ್ರತ್ಯಯವಾದ “ತ' ಗೆ "ಏಶ್‌' ಆದೇಶವು ಬಂದು, ಯಣ್‌ ಸಂಧಿಯಾಗಿ, 
ಕಾಮಯಾಳ್ಯಕ್‌4ರ್‌4ಏ ಎಂದಾಗಿ ಕಾಮಯಾಚ್ಛಕ್ರೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಕಾಮಯಾಣ್ಞಾಕ್ರೇ, ಕಾಮಯಾಜ್ಞಾಕ್ರಾತೇ, ಕಾಮಯಾಜ್ಞಾಕ್ರಿರೇ। 
ಕಾಮಯಾಳ್ಲಾಕೃಷೇ, ಕಾಮಯಾಳ್ಞಾಕ್ರಾಥೇ, ಕಾಮಯಾಜ್ಚಾಕೃಡ್ವೇ। ಕಾಮಯಾಜ್ಞಾಕ್ರೇ, 
ಕಾಮಯಾಇ್ಞಕೃ್ಕವಹೇ, ಕಾಮಯಾಇ್ದ್‌ಕೃಮಹೇ। 
“ಭೂ' ಧಾತುವಿನ ಅನುಪ್ರಯೋಗ ಅಟ್‌ 

ರೂಪಗಳು: ಕಾಮಂತರಾಂಬಬಭೂವ, ಕಾಮುಂತತಾಂಬಬಭೂವತುಃ, 
ಕಾಮಯಾಂಬಭೂವುಃ ಕಾಮಯಾಂಬಭೂವಿಥ, ಕಾಮಯಾಂಬಭೂವಧುಃ, 


614 ಲಘುಸಿದ್ಧಾಂತ ಕೌಮುದೀ 


ಕಾಮಯಾಂಬಭೂವ। ಕಾಮಂಯಾಂಬಭೂವ, ಕಾಮಯತಾಂಬಭೂವಿವ, 
ಕಾಮಯಾಂಬಭೂವಿಮಃ। 


"ಅಸ್‌' ಧಾತುವಿನ ಅನುಪ್ರಯೋಗ ಅಟ್‌ 

ರೂಪಗಳು: ಕಾಮಯಾಮಾಸ, ಕಾಮಯಾಮಾಸತುಃ, ಕಾಮಯಾಮಾಸುಃ 
ಕಾಮಯಾಮಾಸಿಥ, ಕಾಮಯಾಮಾಸಥುಃ, ಕಾಮಯಾಮಾಸ। ಕಾಮಯಾಮಾಸ, 
ಕಾಮಯಾಮಾಸಿವ, ಕಾಮಯಾಮಾಸಿಮ। 


ಆಟ್‌: 'ಣಿಜ”್‌' ಖಾರದ ಪಕ್ಷದಲ್ಲ “ಕಮ್‌' ಧಾತುವಿನ "ಆಟ್‌' ರೂಪಗಳು 

ರೂಪಗಳು: ಚಕಮೇ। ಚಕಮಾತೇ। ಚಕಮಿರೇ। ಚಕಮಿಷೇ। ಚಕಮಾಥೇ। ಚಕಮಿದ್ದೇ। 
ಚಕಮೇ। ಚಕಮಿವಹೇ। ಚಕಮಿಮಹೇ। "ಣಿಜ್‌' ಬಂದ ಪಕ್ಷದಲ್ಲಿ “ಕಮ್‌' ಧಾತುವಿನ 
ಲಿಟ್‌ ರೂಪಗಳನ್ನು ಮೇಲೆ ಹೇಳಲಾಗಿದೆ. 


ಲುಟ್‌: 

"ಣಿಜ್‌' ಬಂದ ಪಕ್ಷದಲ್ಲಿ "ಕಮ್‌' ಧಾತುವಿನ "ಲುಟ್‌' ರೂಪಗಳು: ಕಾಮಯಿತಾ, 
ಕಾಮಯಿತಾರ್‌, ಕಾಮಯಿತಾರಃ ಕಾಮಯಿತಾಸೇ, ಕಾಮಯಿತಾಸಾಥೇ, ಕಾಮಯಿತಾಧ್ದೇ। 
ಕಾಮಯಿತಾಹೇ, ಕಾಮಯಿತಾಸ್ವಹೇ, ಕಾಮಯಿತಾಸ್ಮಹೇ। 

"ಣಿಜ್‌' ಬಾರದ ಪಕ್ಷದಲ್ಲಿ ರೂಪಗಳು: ಕಮಿತಾ, ಕಮಿತಾರೌ, ಕಮಿತಾರಃ। ಕಮಿತಾಸೇ, 
ಕಮಿತಾಸಾಥೇ, ಕಮಿತಾದ್ವೇ। ಕಮಿತಾಹೇ, ಕಮಿತಾಸ್ವಹೇ, ಕಮಿತಾಸ್ಮಹೇ। 
ಲೃಟ್‌: 

“ಣಿಜ್‌' ಬಂದ ಪಕ್ಷದಲ್ಲಿ-ರೂಪಗಳು: ಕಾಮಯಿಷ್ಯತೇ, ಕಾಮಯಿಷ್ಯೇತೇ, 
ಕಾಮಯಿಷ್ಯನ್ವೇ। ಕಾಮಯಿಷ್ಯಸೇ, ಕಾಮಯಿಷ್ಯೇಥೇ, ಕಾಮಯಿಷ್ಯದ್ವೇ। ಕಾಮಯಿಷ್ಯೇ, 
ಕಾಮಯಿಷ್ಯಾವಹೇ, ಕಾಮಯಿಷ್ಯಾಮಹೇ। 

“ಣಿಜ್‌' ಬಾರದ ಪಕ್ಷದಲ್ಲಿ- ರೂಪಗಳು: ಕಮಿಷ್ಯತೇ, ಕಮಿಷ್ಯೇತೇ, ಕಮಿಷ್ಯನ್ನೇ। 
ಕಮಿಷ್ಯಸೇ, ಕಮಿಷ್ಕೇಥೇ, ಕಮಿಷ್ಯಧ್ಯೆ ವ ಕಮಿಷ್ಯೇ, ಕಮಿಷ್ಯಾವಹೇ, ಕಮಿಷ್ಯಾಮಹೇ। 

ಲೋಟ್‌: ಈ "ಲ್‌' ಕಾರದಲ್ಲಿ ನಿತ್ಯವಾಗಿ "ಣಿಜ್‌(ಇ) ಬರುತ್ತದೆ. 

ರೂಪಗಳು : ಕಾಮಯತಾಮ್‌, ಕಾಮಯೇತಾಮ್‌, ಕಾಮಯನ್ತಾಮ್‌। ಕಾಮಯಸ್ವ, 
ಕಾಮಯೇಥಾಮ್‌, ಕಾಮಯಧ್ವಮ್‌। ಕಾಮಯ್ಯೆ, ಕಾಮಯಾವಹೈ, ಕಾಮಯಾಮಹ್ಯೆ! 

ಲಜಕ: ರೂಪಗಳು: ಅಕಾಮಯತ, ಅಕಾಮಯೇತಾಮ್‌, ಅಕಾಮಯನ್ನ। 
ಅಕಾಮಯಥಾಃ, ಅಕಾಮಯೇಥಾಮ್‌, ಅಕಾಮಯಧ್ವಮ್‌। ಅಕಾಮಯೇ, 
ಅಕಾಮಯಾವಹಿ, ಅಕಾಮಯಾಮಹಿ। 

ವಿಧಿಲಿಜಕ: ರೂಪಗಳು: ಕಾಮಯೇತ, ಕಾಮಯೇತಾಮ್‌, ಕಾಮಯೇರನ್‌। 


ಕಾಮಯೇಥಾಃ, ಕಾಮಯೇಥಾಮ್‌, ಕಾಮಯೇದಧ್ವಮ್‌। ಕಾಮಯೇಯ, ಕಾಮಯೇವಹ, 
ಕಾಮಯೇಮಹಿ। 


ತಿಣನ್ತೇ ಭ್ಹಾದಯಃ-ಆತ್ಮನೇ ಪದಿ ರೂಪಗಳು 615 


ಆಶೀರ್ಲಿಜತ್‌: ಪ್ರಥಮಪುರುಷ ಏಕವಚನದಲ್ಲಿ ಕಾಮಿ-ಇ-ಸೀಯ್‌*-ತ ಎಂದಿದ್ದಾಗ, 
"ಯ್‌' ಕಾರಕ್ಕೆ ಲೋಪ ಬರುತ್ತದೆ. ಇದು ಆರ್ಧಧಾತುಕವಾಗಿದೆ. ಆದ್ದರಿಂದ "ಕಾಮಿ' 
ಯಲ್ಲಿರುವ “ಇ' ಕಾರಕ್ಕೆ ಗುಣ ಬಂದು, ಕಾಮೇ4ಇ+ಸೀ4ತ ಎಂದಿದ್ದಾಗ, "ಏ' 
ಕಾರಕ್ಕೆ "ಅಯ್‌' ಆದೇಶ ಬಂದು ಕಾಮಯ್‌4ಇ+ಸೀ+೬ತ ಎಂದಿದ್ದಾಗ, ಸೀ ಗೆ ಷತ್ವ 
ಬಂದು ಕಾಮಯ್‌4ಇ+ಷೀ*೬ತ ಎಂದಾಗಿ, ಆಖ್ಯಾತ 

ಪ್ರತ್ಯಯವಾದ "ತ” ಕಾರಕ್ಕೆ "ಸುಟ್‌(ಸ್‌)' ಆಗಮವು ಆದ್ಯವಯವಾಗಿ ಬಂದು, 
ಕಾಮಯ್‌4-ಇ೬ಷೀಸ್‌ತ ಎಂದಿದ್ದಾಗ, ಆ "ಸ್‌ ಕಾರಕ್ಕೆ ಷತ್ವ ಬಂದು "ಷ “ಷ್‌' ಕಾರ "ತ' 
ಕಾರಕ್ಕೆ ಷುತ್ತದಿಂದ "ಟ್‌' ಕಾರ ಬಂದು : ಕಾಮಯಿಷೀಷ್ಟ ಎಂದು ರೂಪವು ಸಿದ್ಧವಾಗುತ್ತದೆ. 

(ವೈಕಲ್ಪಕವಾಗಿ ಢತ್ಸವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮27.ವಿಭಾಷೇಟಃ (8.3.79) 

ವೃತ್ತಿಃ-ಇಣಃ ಪರೋ ಯಃ ಇಟ್‌, ತತಃ ಪರೇಷಾಂ ಷೀದ್ವಂಲುಜ್‌ಲಿಟಾಂ, ಧಸ್ಯ 
ವಾ ಢಃ ಕಾಮಯಿಷೀಡ್ಬಮ್‌, ಕಾಮಯಿಷೀದ್ದಮ್‌। ಕಮಿಷೀಷ್ಟ ಕಮಿಷೀದ್ವಮ್‌। 

ಪ. ಛೇ. - ವಿಭಾಷಾ, ಇಟಃ 

ಅ.ವ್ಯ.-“ಇಣಃ ಷೀದ್ದಂ ಲುಚ್ಜೆಟಾಮ್‌ ಧೋತಜ್ಲಾತ್‌” ಎಂಬ ಸೂತ್ರವು ಹಾಗೂ 
“ಅಪದಾನ್ನಸ್ಯ ಮೂರ್ಧನ್ಯಃ” ಎಂಬ ಸೂತ್ರದಿಂದ "ಮೂರ್ಧನ್ಯಃ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ-"ಇಣ್‌' ಪ್ರತ್ಯಾಹಾರದ ಪರದಲ್ಲಿರುವ "ಇಟ್‌' ನ ಪರದಲ್ಲಿ ಷೀದ್ವಮ್‌, 
ಲುಜ್‌ ಮತ್ತು ಲಿಟ್‌ ಇವುಗಳ "ಧ್‌' ಕಾರಕ್ಕೆ ವೈಕಲ್ಪಿಕವಾಗಿ “ಢ್‌' ಕಾರವು ಆದೇಶವಾಗಿ 
ಬರುತ್ತದೆ. 

ಉದಾ- ಕಾಮಯೀಷೀದ್ವಮ್‌, ಕಾಮಯೀಷೀಡ್ಡಮ್‌- ಇದರಲ್ಲಿರುವ "ಧ್‌' ಕಾರಕ್ಕೆ 
ವೈಕಲ್ಪಿಕವಾಗಿ ಢತ್ವವು ಬಂದು ಕಾಮಯಿಷೀಡ್ವಮ್‌, ಕಾಮಯಿಷೀದ್ವಮ್‌। ಎಂದು 
ರೂಪಗಳಾಗುತ್ತವೆ. 

“ಣಿಜ್‌' ಬಂದ ಪಕ್ಷದಲ್ಲಿ- ರೂಪಗಳು: ಕಾಮಯಿಷೀಷ್ಟ, ಕಾಮಯಿಷೀಯಾಸ್ತಾಮ್‌, 
ಕಾಮಯಿಷೀರನ್‌। ಕಾಮಯಿಷೀಷ್ಯಾಃ, ಕಾಮಯಿಷೀಯಾಸ್ಥಾಮ್‌, ಕಾಮಯಿಷೀಡ್ವೆಮ್‌/ 
ಕಾಮಯಿಷೀದ್ದಮ್‌। ಕಾಮಯಿಷೀಯ, ಕಾಮಯಿಷೀವಹಿ, ಕಾಮಯಿಷೀಮಹಿ। 

“ಣಿಜ್‌' ಬಾರದ ಪಕ್ಷದಲ್ಲಿ- ರೂಪಗಳು: ಕಮಿಷೀಷ್ಟ, ಕಮಿಷೀಯಾಸ್ತಾಮ್‌, 
ಕಮಿಷೀರನ್‌। ಕಮಿಷೀಷ್ಟ, ಕಮಿಷೀಯಾಸ್ಥಾಮ್‌, ಕಮಿಷೀದ್ವಮ್‌। ಕಮಿಷೀಯ, 
ಕಮಿಷೀವಹಿ, ಕಮಿಷೀಮಹಿ। 

ಲುಣ್‌್‌: (ಜಿ ಗೆ 'ಚಣ್‌' ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 528. ಣಿ-ಶ್ರಿ-ದ್ರು-ಸ್ರುಭ್ಯಃ ಕರ್ತರಿ ಚಜ್‌ (3.1.48) 


ವೃತ್ತಿಃ-ಣ್ಕನ್ಮಾತ್‌ ಶಿ, ದ್ರು, ಶ್ರ್ಯಾದಿಭ್ಯಶ್ಚ ಚ್ಲೇಃ ಚಜ್‌ ಸ್ಯಾತ್‌ ಕರ್ತರ್ಥೇ ಲುಚಿಪರೇ। 


616 ಲಘುಸಿದ್ಧಾಂತ ಕೌಮುದೀ 


ಅಕಾಮಿ* ಅತ ಇತಿ ಸ್ಥಿತೇ- 

ಅ. ವೃ- “ಚ್ಲಿ ಲುಜಿ” ಎಂಬ ಸೂತ್ರದಿಂದ “ಲುಜೆ' ಎಂಬ ಪದವೂ, “ಜ್ಲೇಃ ಸಿಚ್‌” 
ಎ೦ಬ ಸೂತ್ರದಿಂದ 'ಜ್ಲೇ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ-"ಣಿ'ಯನ್ನು ಅ೦ತದಲ್ಲಿ ಉಳ್ಳ ಧಾತು ಮತ್ತು ಶ್ರಿ, ದ್ರು, ಸ್ತು ಧಾತುಗಳ 
ಪರದಲ್ಲಿ ಇರುವ 'ಜ್ಲೆ' ಗೆ "ಚಜ್‌' ಆದೇಶವು ಬರುತ್ತದೆ. - ಕರ್ತ್ರರ್ಥದಲ್ಲಿ "ಲುಜ್‌' 
ಪರದಲ್ಲಿದ್ದಾಗ, “ಪ್ರತ್ಯಯಗ್ರಹಣೇ ತದನ್ನಗಹಣಮ್‌' ಎಂಬ ಪರಿಭಾಷೆಯಿಂದ ಪ್ರತ್ಯಯಕ್ಕೆ 
ಬರುವ ನಿಯಮಗಳಲ್ಲ ಪ್ರತ್ಯಯಾಂತಕ್ಕೂ ಬರುತ್ತವೆ. "ಣಿ' ಇದ್ದಾಗ ಬರುವ ಕಾರ್ಯಗಳಿಲ್ಲ 
"ಣಿ' ಯನ್ನು ಅ೦ತವಾಗಿಯುಳ್ಳ ಪ್ರತ್ಯಯಗಳು ಇದ್ದಾಗಲೂ ಬರುತ್ತವೆ. "ಚಜ್‌'ನಲ್ಲಿ 
"ಅ' ಕಾರ ಮಾತ್ರ ಉಳಿಯುತ್ತದೆ. 


(ಣಿ-ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮2೨.ಣೇರನಿಟ (6.4.51) 


ಇ 


ವೃತ್ತಿಃ-ಅನಿಡಾದೌ ಆರ್ಧಧಾತುಕೇ ಪರೇ ಣೇಃ ಲೊಪಃ ಸ್ಯಾತ್‌। 


ಪ. ಛೇ. - ಣೇಃ, ಅನಿಟಿ। 
ಅ. ವೃ- “ಅತೋಲೋಪಃ” ಎಂಬ ಸೂತ್ರದಿಂದ "ಲೋಪಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಆರ್ಧಧಾತುಕೇ” ಎಂಬುದು ಅಧಿಕಾರ ಸೂತ್ರ. 
ಅರ್ಥ- "ಅನಿಟ್‌' ಆದಿಯಲ್ಲಿರುವ ("ಇಟ್‌' ಆದಿಯಲ್ಲಿ ಇಲ್ಲದೇ ಇರುವ) 
ಆರ್ಧಧಾತುಕವು ಪರದಲ್ಲಿದ್ದಾಗ, "ಣಿ' ಗೆ ಲೋಪವು ಬರುತ್ತದೆ. ಇಲ್ಲಿ "ಣಿ' ಎಂಬುದು 
ಅನುಬಂಧ ರಹಿತವಾದದ್ದಾಗಿದೆ. ಹೀಗೆ ಹೇಳಿದ್ದರಿಂದ "ಣಿಜ್‌' ಮತ್ತು "ಣಿಚ್‌' ಗಳಲ್ಲಿರುವ 
ಅನುಬಂಧಸಹಿತವಾದ "ಣಿ' ಯ "“ಇ' ಕಾರಕ್ಕೆ ಲೋಪವು ಬರುತ್ತದೆ ಎಂದು 
ಹೇಳಿದಂತಾಗುತ್ತದೆ. | 
(ಉಪಧೆಗೆ ಹ್ರಸ್ಟವನ್ನು ವಿಧಿಸುವ ಸೂತ್ರ) 
ಸೂತ್ರ - 53೦.ಣೌ ಚಜ್ಯುಪಧಾಯಾ ಪ್ರಸ್ಪಃ (7.4.1) 
ವೃತ್ತಿಃ-ಚಜ್‌ ಪರೇ ಣೌ ಯದಜ್ಗಂ ತಸ್ಯ ಉಪಧಾಯಾಃ ಹ್ರಸ್ತಃ ಸ್ಕಾತ್‌। 
ಪ. ಛೇ. - ಣೌ, ಚಜೆ, ಉಪಧಾಯಾಃ, ಹ್ರಸ್ತಃ 
ಅ. ವೃ - “ಅಂಗಸ್ಯ” ಎಂಬುದು ಅಧಿಕಾರ ಸೂತ್ರ 
ಅರ್ಥ- “ಚಜ್‌' ಪರಕವಾದ "“ಣಿ' ಪರದಲ್ಲಿ ಇದ್ದಾಗ ಪೂರ್ವದಲ್ಲಿರುವ ಅಂಗದ 
ಉಪಧೆಗೆ ಹ್ರಸ್ತವು ಬರುತ್ತದೆ. 
ವಿಶೇಷ: “ಚಜ್‌' ಪರಕ "ಣಿ' ಎಂದರೆ ಮೊದಲು "ಣಿ' ನಂತರ “ಚಜ್‌' ಎಂದು 
. ಅರ್ಥ. ಅಂದರೆ “ಚಜ್‌' ನ್ನು ಪರದಲ್ಲಿಯುಳ್ಳ “ಕಿ” ಎಂದರ್ಥ. ಇಂತಹ "ಣಿ' ಯು 
ಪರದಲ್ಲಿದ್ದಾಗ ಪೂರ್ವದಲ್ಲಿರುವ ಅಂಗದ ಉಪಧೆಗೆ ಹ್ರಸ್ತವು ಬರುತ್ತದೆ ಎಂದು 
ಅರ್ಥ. (ಮೊದಲು ಅಂಗ, ನಂತರ "ಣಿ' ತದನಂತರ “ಚಜ್‌' ಹೀಗೆ ಇದ್ದಾಗ, 


ತಿಣನ್ನೇ ಛ್ಹಾದಯಃ-ಅತ್ಯನೇ ಪದಿ ರೂಪಗಳು 617 


ಉಪಧೆಗೆ ಹಸ್ತವು ಬರುತ್ತದೆ). 
(ಧ್ವಿತ್ವವನ್ನು ವಿಧಿಸುವ ಸೂತ್ರ) 

ಸೂತ್ರ - 53!.ಚಚೆ (6.1.11) 

ವೃತ್ತಿಃ-ಚಜೆ ಪರೇ ಅನಭ್ಯಾಸಸ್ಯ ಧಾತ್ವವಯವಸ್ಯ ಏಕಾಚಃ ಪ್ರಥಮಸ್ಯ ದ್ವೇ ಸಃ 
ಅಜಾದೇಃ ದ್ವಿತೀಯಸ್ಯ | 

ಅ. ವೃ.- “ಲಿಟಿ ಧಾತೋರನಭ್ಯಾಸಸ್ಮ” ಎಂಬ ಸೂತ್ರದಿಂದ "ಧಾತೋಃ' 
"ಅನಭ್ಯಾಸಸ್ಥ' ಎಂಬ ಎರಡು ಪದಗಳು ಅನುವೃತ್ತವಾಗುತ್ತವೆ. ha 3 
ಪ್ರಥಮಸ್ಯ” 'ಮತ್ತು “ಅಜಾದೇರ್ದ್ವಿತೀಯಸ್ಕ” ನಂಬ್ರ ಅಧಿಕಾರಸೂ ತ್ರಗಳು. 

ಅರ್ಥ- “ಚಜ*' ಪರದಲ್ಲಿದ್ದಾಗ ಯಾವದಕ್ಕೆ ಅಬ್ಯಾಸ ಸಂಜ್ಞೆ 
ಸು ಅಂತಹ ಧಾತ್ವವಯವದ ಪ್ರಥಮ "ಏಕಾಚ್‌' ಭಾಗಕ್ಕೆ 

ದ್ವಿತ್ತವು ಬರುತ್ತದೆ. ಆದರೆ ಧಾತುವು ಅಜಾದಿಯಾಗಿಯೋ, ಅಥವಾ "ಅನೇಕಾಚ್‌' 
ಆಗಿಯೂ ಇದ್ದರೆ ದ್ವಿ ದ್ವಿತೀಯ “ಏಕಾಚ್‌' ಭಾಗಕ್ಕೆ ದ್ವಿತ್ವವು ಬರುತ್ತದೆ. 

(ಸನ್ವದ್ಧಾವವನ್ನು ವಿಧಿಸುವ ಸೂತ್ರ) 

ಸೂತ್ರ - 53೭.ಸನ್ನಲ್ಲಘುನಿ ಚ್‌ ಪರೇನಗ್ಲೋಪೇ (7.4.93) 

ವೃತ್ತಿಃ-ಚಜ್‌-ಪರೇ ಣೌ ಯದಜ್ಗಂ ತಸ್ಯ ಯಃ ಅಭ್ಯಾಸಃ ಲಘುಪರಃ ತಸ್ಯ ಸನಿ 
ಇವ ಕಾರ್ಯಂ ಸ್ಯಾತ್‌ ಅನಗ್ಲೋಪೇಸತಿ 

ಪ. ಛೇ. - ಸ್ನತ್‌, ಲಘುನಿ, ಚಜ್‌, ಕ್‌ ಅನಗ್ಲೋಪೇ। 

ಅರ್ಥ- "ಚಜ್‌' ಪರಕವಾದ "ಣಿ' ಪರದಲ್ಲಿರುವಾಗ ಯಾವುದು ಅಂಗವಾಗಿರುತ್ತದೋ, 
ಅದರ ಅಭ್ಯಾಸಕ್ಕೆ “ಲಘು' ವರ್ಣವು ಪರವಾಗಿರುವಾಗ, "ಸನ್‌' ಪರದಲ್ಲಿದ್ದಾಗ 
ಆಗುವ ಕಾರ್ಯವೇ(ಸನ್ಹದ್ಧಾವದ ಕಾರ್ಯ) ಆಗುತ್ತದೆ. ಆದರೆ "ಣಿ' ನಿಮಿತ್ತವಾದ 
“ಅಕ್‌(ಅ,ಇ,ಉ,ಖ,ಲೃ)' ಲೋಪವು ಆಗಿರಬಾರದು. ಇಲ್ಲಿ "ಚಜ್‌ ಪರೇ ಣೌ” 
ಎಂಬಲ್ಲಿ "ಣಿ' ಯು “ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌' ಎಂಬ ನಿಯಮದಿಂದ 
"ಸ್ಥಾನಿವದ್ಭಾವ'ದಿಂದ ಇದೆ ಎಂದು ತಿಳಿಯಬೇಕು. 

ಉದಾ- ಅಚಕಮ್‌--ಅ--ತ ಎಂದಿದ್ದಾಗ, "ಚಜ್‌ ಪರಕವಾದ "ಣಿ' ಇದೆ. ಅದರ 
ಅಂಗ "ಚಕಮ್‌' ಎಂಬುದು. ಅದರಲ್ಲಿ ಅಭ್ಯಾಸವೆಂದರೆ "ಚ' ಇದು ಲಘುಪರಕವಾಗಿದೆ. 
(ಇದರ ಪರದಲ್ಲಿರುವ "ಕ' ಕಾರವು ಲಪ್ಪಕ್ಷರವಾದ "ಅ' ಕಾರದ ಜೊತೆಗೆ 
ಕೂಡಿರೋಣದರಿ೦ದ ಅದು "ಲಘು' ಎಂದು ಭಾವಿಸಲಾಗಿದೆ). ಇಲ್ಲಿ "ಣಿ' ಯನ್ನು 
ನಿಮಿತ್ತವಾಗಿ ಮಾಡಿಕೊಂಡು "ಅಕ್‌(ಅ,ಇ,ಉ,ಖಯ,ಲೃ)'ಗೆ ಲೋಪವು ಬರಲಿಲ್ಲ. 
ಅದುದರಿಂದ “ಸನ್ವಧ್ಭಾವ'ವು ಬರುತ್ತದೆ. ಮುಂದಿನ ಸೂತ್ರಗಳಿಂದ "ಇತ್ವ' ಮತ್ತು 
ದೀರ್ಪಗಳು ಬಂದು ಅಚೀಕಮತ ಎಂಬ ರೂಪವು ಸಿದ್ಧವಾಗಬೇಕಾಗಿದೆ. 

['ಸಿದ್ಧಾನ್ತಕೌಮುದೀ' ಯಲ್ಲಿ ಈಸೂತ್ರದ ಬಗ್ಗೆ ಈಕೆಳಗಿನಂತೆ ವಿವರಣೆ ಇದೆ. 


618 ಲಘುಸಿದ್ಧಾಂತ ಕೌಮುದೀ 


ಇದು ಭಾಷ್ಯ ಸಮ್ಮತವೆಂದು ಹೇಳಲಾಗಿದೆ]. 


ವಿವರಣೆ: “ಚಜ್‌ ಪರಃ ಯಸ್ಮಾತ್‌ ಸಃ ಚಜ್‌ ಪರಃ ಎಂದು ಬಹುವ್ರೀಹಿ 
ಸಮಾಸವಿದೆ. ಇದರಿಂದ “ಚಜ್‌ ಪರೇ ಣೌ' ಎಂಬ ಅರ್ಥ ಬರುತ್ತದೆ. "ಚಜ್‌ 
ಪರಕವಾದ ಣಿ' ಮತ್ತು "ಅಂಗಸ್ಯ' ಎಂಬ ಈ ಎರಡು ಪದಗಳ ಅನುವೃತ್ತಿಯು 
ಎರಡು ಸಲ ಆಗುತ್ತದೆ. 1. "ಚಜ್‌ ಪರೇ ಣೌ ಯತ್‌ ಲಘು ತಸ್ಮಿನ್‌ ಪರತಃ' 
ಎಂಬುದು ಒಂದು ರೀತಿಯ ಅನ್ವಯ. 2. "ಣೌ ಪರತಃ ಯಃ ಅಗ್ಲೋಪಃ ತಸ್ಯ 
ಅಭಾವೇ ಸತಿ” ಎಂಬುದು ಎರಡನೇ ರೀತಿಯ ಅನ್ವಯ. "ಅಂಗಸ್ಯ' ಎಂಬ ಪದದ 
ಆವೃತ್ತಿ ಮಾಡಿದಾಗ, ಇದು "ಚಜ್‌ ಪರೇ' ಎಂಬಲ್ಲಿ ಅನ್ವಯವಾಗುತ್ತದೆ. ಇದರ 
ಅರ್ಥ ಏನೆಂದರೆ “ಅ೦ಗಸ೦ಜ್ಞಾನಿಮಿತ್ತಭೂತೇ ಚಜ್‌ ಪರಕೇ ವರ್ಣೇ ಪರೆ' ಎಂದು 
ಅರ್ಥವಾಗುತ್ತದೆ. "ಚಜ್‌' ಪರಕ ವರ್ಣವೆಂದರೆ "ಣಿ' ಎಂದರ್ಥ. 2. “ಅ೦ಗಸ್ಯ' 
ಎಂಬ ಪದವು “ಅಭ್ಯಾಸಸ್ಯ' ಎಂಬುದನ್ನೂ ಅನುವೃತ್ತಿ ಮಾಡಿದಮೇಲೆ ಅದರಜೊತೆಗೆ 
ಅನ್ವಯವಾಗುತ್ತದೆ. 

“ಅ೦ಗಸ್ಯ' ಎಂಬುದರ ಆವೃತ್ತಿಯಾದ ಪಕ್ಷದಲ್ಲಿ - ಅಂಗ ಸಂಜೆಗೆ ನಿಮಿತ್ತವಾದ 
ಯಾವ "ಚಜ್‌ ಪರಕವಾದ "ಣಿ' ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ ಲಘುವರ್ಣಕ್ಕೆ 
ಸನ್ನದ್ಧಾವ ಕಾರ್ಯವು ಆಗುತ್ತದೆ. ಯಾವರೀತಿಯ ಸನ್ನದ್ಧಾವವೆಂದರೆ, ಪರದಲ್ಲಿ 
ಲಘುವರ್ಣವಿದ್ದು ಪೂರ್ವದಲ್ಲಿ ಅಂಗದ ಅಭ್ಯಾಸಸಂಜ್ಯಕ ಭಾಗಕ್ಕೆ "ಸನ್‌' ಪರದಲ್ಲಿದ್ದಾಗ 
ಯಾವ ಅಂಗ ಕಾರ್ಯವಾಗುತ್ತದೋ ಆ ಕಾರ್ಯವು ಆಗುತ್ತದೆ. ಆದರೆ “ಣಿ' 
ಪರದಲ್ಲಿದ್ದಾಗ “ಅಕ್‌' ಪ್ರತ್ಯಾಹಾರಾನ್ವರ್ಗತ ವರ್ಣದ ಲೋಪವು ಆಗಿರಬಾರದು. 

(ಇತ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 533.ಸನ್ಯತಃ (7.4.79) 

ವೃತ್ತಿಃ-ಅಭ್ಯಾಸಸ್ಯ ಅತಃ ಇತ್‌ ಸ್ಯಾತ್‌ ಸನಿ। 

ಪ. ಛೇ. - ಸನಿ, ಅತಃ 

ಅ. ವೃ- “ಅತ್ರ್ತಲೋಪೋತಭ್ಯಾಸಸ್ಯ” ಎಂಬ ಸೂತ್ರದಿಂದ, “ಅಭ್ಯಾಸಸ್ಯ' ಎಂಬ 
ಪದವೂ “ಭ್ರಿಯಾಮಿತ್‌” ಎಂಬ ಸೂತ್ರದಿಂದ “ಇತ್‌' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- “ಸನ್‌' ಪರದಲ್ಲಿದ್ದಾಗ ಅಭ್ಯಾಸದ “ಅತ್‌(ಅ)' ಗೆ “ಇತ್‌(ಇ)' ಬರುತ್ತದೆ. 

(ಅಭ್ಯಾಸಕ್ಕೆ ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ - 534. ದೀಘೋ ಲಘೋಃ (7.4.೨4) 

ವೃತ್ತಿಃ-ಲಘೋಃ ಅಭ್ಯಾಸಸ್ಯ ದೀರ್ಫಃ ಸ್ಯಾತ್‌ ಸನ್ನದ್ಧಾವವಿಷಯೇ। ಅಚೀಕಮತ। 
ಣಿಜ್‌-ಅಭಾವಪಕ್ಷೇ (ವಾ। ಕಮೇಃ ಚ್ಲೇಃ ಚಜ್‌ ವಾಚ್ಯಃ) ಅಚಕಮತ್‌। ಅಕಾಮಯಿಷ್ಯತ। 
ಅಕಮಿಷ್ಯತ। ಅಯ ಗತೌ 31 ಅಯತೇ। 

ಪ. ಛೇ. - ದೀರ್ಫಃ, ಲಘೋಃ। 


ತಿಣನ್ತೇ ಛ್ಹಾದಯಃ-ಆತ್ಮನೇ ಪದಿ ರೂಪಗಳು 619 


ಅ.ವೃ.- “ಅತ್ರಲೋಪೋಇಭ್ಯಾಸಸ್ಕ” ಎಂಬ ಸೂತ್ರದಿಂದ, “ಅಭ್ಯಾಸಸ್ಯ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಸನ್ನದ್ಧಾವದ ವಿಷಯದಲ್ಲಿ ಅಭ್ಯಾಸ “ಲಘು' ವರ್ಣಕ್ಕೆ ದೀರ್ಫವು ಬರುತ್ತದೆ. 

ಲುಜ್‌: 

ಉದಾ- ಅಚೀಕಮತ- ಪ್ರಥಮಪುರುಷ ಏಕವಚನದಲ್ಲಿ "ಕಮ್‌' ಧಾತುವಿಗೆ ಇಾಮಿ' 
ಎಂದು ರೂಪವಾದಮೇಲೆ "ಲುಜ್‌' "ಲ್‌' ಕಾರಕ್ಕೆ "ತ' ಆದೇಶ ಬಂದು, ಧಾತುವಿಗೆ 
ಅಡಾ(ಅ)ಗಮ ಬಂದು ಅಕಾಮಿ*-ತ ಎಂದಿದ್ದಾಗ, “ಚ್ಲಿ ಲುಜೆ” ಎಂಬುದರಿಂದ 'ಜ್ಲೆ' 
ಬಂದು ಅದಕ್ಕೆ “ಜ್ಲೇಃ ಸಿಚ್‌” ಎಂಬುದರಿಂದ "ಸಿಚ್‌' ಬರಬೇಕಾಗಿದ್ದಾಗ, ಅದನ್ನು 
ಬಾಧಿಸಿ “ಣಿ-ಶ್ರಿ-ದ್ರು-ಸ್ರುಭ್ಯಃ ಕರ್ತರಿ ಚಜ್‌” (3.1.48) ಎಂಬ ಸೂತ್ರದಿಂದ 
"ಚಜ್‌(ಅ)' ಆದೇಶ ಬಂದು ಅಕಾಮಿ+೬ಅ+ತ ಎಂದಿರುತ್ತದೆ “ಣೇರನಿಟಿ” ಎಂಬ 
ಸೂತ್ರದಿಂದ "ಣಿ' ಯಲ್ಲಿರುವ “ಇ' ಕಾರಕ್ಕೆ ಲೋಪ ಬಂದು ಅಕಾಮ್‌. ಅ4ತ 
ಎಂದಿರುತ್ತದೆ. “ಡೌಚಜ್ಯುಪಧಾಯಾಃ ಹ್ರಸ್ತಃ” ಎಂಬ ಸೂತ್ರದಿಂದ “ಕಾ' ನಲ್ಲಿರುವ 
“ಆ' ಕಾರಕ್ಕೆ ಪ್ರಸ್ವ ಬಂದು ಅಕಮ್‌ಅ+ತ ಎಂದಿರುತ್ತದೆ. “ಚಜೆ” ಎಂಬ ಸೂತ್ರದಿಂದ 
"ಕಮ್‌' ಧಾತುವಿಗೆ ದ್ವಿತ್ವ ಬಂದು ಕಮ್‌ ಕಮ್‌ ಎಂದಾಗಿ ಹಲಾದಿಶೇಷದಿಂದ ಕಕಮ್‌ 
ಎಂದಾಗುತ್ತದೆ. “ಕುಹೋಶ್ಚುಃ” ಎಂಬ ಸೂತ್ರದಿಂದ ಚುತ್ವ ಬಂದು ಅ- ಚಕಮ್‌-- ಅ--ತ 
ಎಂದಿರುತ್ತದೆ. “ಪ್ರತ್ಯ್ದಯಲೋಪೇಪ್ರತ್ಯಯಲಕ್ಷಣಮ್‌” ಎಂಬ ನಿಯಮದಿಂದ "ಣಿ' ಗೆ 
ಲೋಪ ಬಂದರೂ ಸ್ಥಾನಿವದ್ಭಾವದಿಂದ ಅಂಗ ಕಾರ್ಯವು ಆಗುತ್ತದೆ. "ಅ' ಕಾರ 
ರೂಪ ಪ್ರತ್ಯಯವು ಪರದಲ್ಲಿರೋಣದರಿಂದ ಚಕಮ್‌ ಎಂಬುದು ಅಂಗವಾಗುತ್ತದೆ. 
“ಸನ್ನಲ್ಲಘುನಿ ಚಜ್‌ ಪರೇನಗ್ಲೋಪೇ” (7.4.93) ಎಂಬುದರಿಂದ "ಸನ್ವದ್ಭಾವ'ವು 
ಬರುತ್ತದೆ. 

“ಸನ್ಯತಃ” ಎ೦ಬ ಸೂತ್ರದಿಂದ ಅಚಕಮ್‌.-ಅ--ತ ಎಂಬಲ್ಲಿ "ಚ್‌' ಕಾರ ಪರವಾದ 
"ಅ' ಕಾರಕ್ಕೆ “ಇತ್ವ(ಇ)' ಬಂದು ಅಚಿಕಮ್‌4ಅ+ತ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 
“ಚೆ' ಯಲ್ಲಿರುವ "ಇ' ಕಾರಕ್ಕೆ ದೀರ್ಫ ಬಂದು ಅಚೀಕಮತ ಎಂದು ರೂಪವಾಗುತ್ತದೆ. 
"'ಲುಜ್‌್‌' ನಲ್ಲ 'ಣೆಣ”*್‌' ಬಂದ ಪಕ್ಷದಲ್ಪ- 

ರೂಪಗಳು: ಅಚೀಕಮತ, ಅಚೀಕಮೇತಾಮ್‌, ಅಚೇಕಮನ್ನಃ ಅಚೀಕಮಥಾಃ, 
ಅಚೀಕಮೇಥಾಮ್‌, ಅಚೀಕಮಧ್ದಮ್‌। ಅಚೀಕಮೇ, ಅಚೀಕಮಾವಹಿ, ಅಚೀಕಮಾಮಹಿ। 

"ಣಿಜ್‌' ಬಾರದ ಪಕ್ಷದಲ್ಲಿ (ವಾ। ಕಮೇಃ ಚ್ಲೇಃ ಚಜ್‌ ವಾಚ್ಯ) ಈ ವಾರ್ತಿಕವು 
ಹೊರಟಿದೆ. ಉದಾ- ಅಚಕಮತ- ಈ ಪ್ರಕ್ರಿಯೆಯಲ್ಲಿ ಪ್ರಕೃತ ವಾರ್ತಿಕದಿಂದ "ಚಜ್‌' 
ಬರೋಣದ್ದರಿಂದ ದ್ವಿತ್ವಾದಿಗಳು ಬರುವದನ್ನು ಗಮನಿಸಬಹುದು. "ಣಿಜ್‌' ಬಾರದ 
ಪಕ್ಷದಲ್ಲಿ "ಸನ್ನದ್ಧಾವ'ವು ಬರುವುದಿಲ್ಲ. “ಇತ್ಸವೂ' ಬರುವುದಿಲ್ಲ. 

ಪ್ರಥಮಪುರುಷ ಏಕವಚನದಲ್ಲಿ "ಕಮ್‌' ಧಾತುವಿನ ನ೦ತರ ಪ್ರಕೃತ ವಾರ್ತಿಕದಿಂದ 
“ಚಜ್‌' ಬರೋಣದ್ದರಿಂದ ದ್ವಿತ್ವ ಮೊದಲಾದ ಕಾರ್ಯಗಳು ಆಗುತ್ತವೆ. ಅಕಾಮಿ-ಅ--ತ 


620 ಲಘುಸಿದ್ಧಾಂತ ಕೌಮುದೀ 


ಎಂದಿದ್ದಾಗ “ಣೇರನಿಟಿ” ಎಂಬಸೂತ್ರದಿ೦ದ ಅಕಾಮಿ ಎಂಬಲ್ಲಿರುವ “ಇ(ಣಿ)' ಕಾರ 
ಲೋಪವಾದಮೇಲೆ, ಅಕಾಮ್‌4ಅ+ತ ಎಂದಿರುತ್ತದೆ. "ಕಾಮ್‌' ನಲ್ಲಿರುವ "ಆ' ಕಾರಕ್ಕೆ 
ಹ್ರಸ್ವ ಬಂದು, ಅಕಮ್‌4ಅ+ತ ಎಂದಿರುತ್ತದೆ. ಆಗ ಧಾತುವಿಗಿ ದ್ವಿತ್ವ ಬಂದು ಅ--ಕಮ್‌ 
ಕಮ್‌. ಅ-ತ ಎಂದಾಗಿ, ಹಲಾದಿಶೇಷದಿಂದ ಅ+ಕಕಮ್‌4ಅ+ತ ಎಂದಾಗಿ ಚುತ್ತದಿಂದ 
ಅ4+ಚಕಮ್‌4+ಅ4ತ=ಅಚಕಮತ ಎಂದು ರೂಪವು ಸಿದ್ಧವಾಗುತ್ತದೆ. 


ಣಿಜ್‌ ಬಾರದ ಪಕ್ಷದಲ್ಲಿ - ರೂಪಗಳು: ಅಚಕಮತ, ಅಚಕಮೇತಾಮ್‌, ಅಚಕಮನ್ನ। 
ಅಚಕಮಥಾಃ, ಅಚಕಮೇಥಾಮ್‌, ಅಚಕಮದ್ದಮ್‌। ಅಚಕಮೇ, ಅಚಕಮಾವಹ, 
ಅಚಕಮಾಮಹ। 

ಲೃಜತ್‌: ಣಿಜ್‌ ಬಂದ ಪಕ್ಷದಲ್ಲಿ- ರೂಪಗಳು: ಅಕಾಮಯಿಷ್ಯತ, 
ಅಕಾಮಯಿಷ್ಯೇತಾಮ್‌, ಅಕಾಮಯಿಷ್ಯನ್ನ ಅಕಾಮಯಿಷ್ಯಥಾಃ, ಅಕಾಮಯಿಷ್ಕೇಥಾಮ್‌, 
ಅಕಾಮಯಿಷ್ಯದ್ವಮ್‌। ಅಕಾಮಯಿಷ್ಯೇ, ಅಕಾಮಯಿಷ್ಯಾವಹಿ, ಅಕಾಮಯಿಷ್ಯಾಮಹಿ। 

ಣಿಜ್‌ ಬಾರದ ಪಕ್ಷದಲ್ಲಿ- 

ರೂಪಗಳು: ಅಕಮಿಷ್ಯತ, ಅಕಮಿಷ್ಯೇತಾಮ್‌, ಅಕಮಿಷ್ಯನ್ನ ಅಕಮಿಷ್ಯಥಾಃ, 
ಅಕಮಿಷ್ಯೇಥಾಮ್‌, ಅಕಮಿಷ್ಯದ್ದಮ್‌। ಅಕಮಿಷ್ಯೇ, ಅಕಮಿಷ್ಯಾವಹಿ, ಅಕಮಿಷ್ಕಾಮಹಿ। 

3. ಅಯ ಗತೌ (ಇದು ಗತ್ಯರ್ಥಕ ಧಾತುವಾಗಿದೆ). - ಗತಿ ಶಬ್ದ ಕ್ಕ ಗಮನ, ಜ್ಞಾನ, 
ಪ್ರಾಪ್ತಿ ಮತ್ತು ಮೋಕ್ಷ ಎಂದು ನಾಲ್ಕು ಅರ್ಥಗಳಿವೆ. ಆದ್ದರಿಂದ ಸಂದರ್ಭಕ್ಕೆ ತಕ್ಕಂತೆ 
ಅರ್ಥಗಳನ್ನು ತೆಗೆದುಕೊಳ್ಳಬೇಕು. ಈ ಧಾತುವಿನಲ್ಲಿ "ಅಯ್‌' ಮಾತ್ರ ಉಳಿಯುತ್ತದೆ. 
ಇದು ಅನುದಾತ್ತೇತ್ತಾಗಿ ಆತ್ಮನೇಪದದಲ್ಲಿ ಇರುತ್ತದೆ. 

ಲಟ್‌: ಉದಾ- ಅಯತೇ - ಪ್ರಥಮಪುರುಷ ಏಕವಚನದಲ್ಲಿ “"ಅಯ್‌' ಧಾತುವಿನ 
ನಂತರ "“ಲಟ್‌' "ಲ್‌' ಕಾರಕ್ಕೆ "ತ' ಆದೇಶ ಬಂದು, ಧಾತುವಿನ ಪರದಲ್ಲಿ "ಶಪ್‌(ಅ)' 
ಬಂದಮೇಲೆ “ಟಿತ ಆತ್ಮನೇಪದಾನಾಂ ಟೇರೇ” ಎಂಬುದರಿಂದ “ತ್‌” ಕಾರೋತ್ತರ 
“ಅ' ಕಾರಕ್ಕೆ ಏತ್ವ ಬಂದು ಅಯ್‌-4ಅ+ತೇ:ಅಯತೇ ಎ೦ಬ ರೂಪವು ಸಿದ್ದವಾಗುತ್ತದೆ. 
ರೂಪಗಳು: ಅಯತೇ, ಅಯೇತೇ, ಅಯನ್ತೇ। ಅಯಸೇ, ಅಯೇಥೇ, ಅಯದ್ದೇ। 
ಅಯೇ, ಅಯಾವಹೇ, ಅಯಾಮಹೇ। 


(ಉಪಸರ್ಗದ ರೇಫಕ್ಕೆ ಲತ್ಚವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮3ರ.ಉಪಸರ್ಗಸ್ಯಾಯತೌ (8.2.19) 
ವೃತ್ತಿಃ-ಅಯತಿ ಪರಸ್ಯ ಉಪಸರ್ಗಸ್ಯ ಯಃ ರೇಘಃ ತಸ್ಯ ಲತ್ವಂ ಸ್ಕಾತ್‌। ಪ್ಲಾಯತೇ। 
ಪಲಾಯತೇ। 
ಪ. ಛೇ. ಉಪಸರ್ಗಸ್ಯ, ಅಯತ್‌ೌ। 
ಅ. ವೃ- “ಕೃಪೋ ರೋ ಲಃ” ಎಂಬ ಸೂತ್ರದಿಂದ "ರಃ' ಮತ್ತು “ಲಃ” ಎಂಬ 
ಪದಗಳು ಅನುವೃತ್ತವಾಗುತ್ತವೆ. 


ತಿಣನ್ನೇ ಛ್ವಾದಯಃ-ಆತ್ಮನೇ ಪದಿ ರೂಪಗಳು 621 


ಅರ್ಥ- "ಅಯ್‌' ಧಾತುವು ಪರದಲ್ಲಿ ಇದ್ದಾಗ ಪೂರ್ವದಲ್ಲಿರುವ ಉಪಸರ್ಗದ 
ರೇಫಕ್ಕೆ “ಲ್‌' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- ಪ್ಲಾಯತೇ- "ಪ್ರ' ಉಪಸರ್ಗಪೂರ್ವಕ ಅಯತೇ ಎಂಬಲ್ಲಿ ಪ್ರಕೃತ 
ಸೂತ್ರದಿಂದ ಪ್ರ ನಲ್ಲಿರುವ ರೇಫಕ್ಕೆ "ಲ್‌' ಕಾರ ಆದೇಶವಾಗಿ ಬಂದು ಪ್ಹ-ಅಯತೇ 
ಎಂದಿದ್ದಾಗ, ಸವರ್ಣದೀರ್ಫದಿಂದ ಪ್ಲಾಯತೇ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಪಲಾಯತೇ- ಪರಾ+ಅಯತೇ ಎಂಬಲ್ಲಿಯೂ ರೇಫಕ್ಕೆ ಲ್‌ ಕಾರವು 
ಬಂದು ಪಲಾ+ಅಯತೇ ಎಂದಿದ್ದಾಗ ಸವರ್ಣದೀರ್ಫ ಸಂಧಿಯಿಂದ ಪಲಾಯತೇ 
ಎಂದು ರೂಪವು ಸಿದ್ಧವಾಗುತ್ತದೆ. 

(ಆಮ್‌ ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮೨6. ದಯಾಯಾಸಶ್ವ (3.1.37) 

ವೃತ್ತಿಃ-ದಯ್‌, ಅಯ್‌, ಆಸ್‌ ಏಭ್ಯಃ ಆಮ್‌ ಸ್ಯಾತ್‌ ಲಿಟಿ। ಅಯಾಇ್ಞಾಕ್ರೇ। ಅಯಿತಾ। 
ಅಯಿಷ್ಯತೇ। ಅಯತಾಮ್‌। ಆಯತ। ಅಯೇತ। ಅಯಿಷೀಷ್ಟ (527) ವಿಭಾಷೇಟಃ)। 
ಅಯಿಷೀಡ್ಸಮ್‌, ಅಯಿಷೀದ್ದಮ್‌। ಆಯಿಷ್ಟ ಆಯಿಡ್ಡಮ್‌, ಆಯಿದ್ದಮ್‌। ಆಯಿಷ್ಯತ। 
ದ್ಯುತ ದೀಪ್ಪೌ4। ದ್ಯೋತತೇ। 

ಪ. ಛೇ. - ದಯ-ಅಯ-ಆಸಃ ಚ। 

ಅ. ವೃ.- “ಕಾಸ್‌ ಪ್ರತ್ಯಯಾದಾಮಮನ್ತೇ ಲಿಟಿ” ಎಂಬ ಸೂತ್ರದಿಂದ "ಲಿಟಿ' 
ಎಂಬ ಪದವು ಅನುವೃ ತವಾಗುತ್ತದೆ. 

ಅರ್ಥ- "ಲಿಟ್‌' "ಲ್‌' ಕಾರವು ಪರದಲ್ಲಿದ್ದಾಗ, ದಯ್‌, ಅಯ್‌, ಮತ್ತು ಆಸ್‌ ಈ 
ಧಾತುಗಳಮೇಲೆ "ಆಮ್‌' ಪ್ರತ್ನ ತ್ಯಯವು ಬರುತ್ತದೆ. 

ಅನುಪ್ರಯೋಗ ಲಿಟ್‌: ಉದಾ-ಅಯಾಜ್ಯಾಕ್ರೇ - ಪ್ರಥಮಪುರುಷ ಏಕವಚನದಲ್ಲಿ 
“ಅಯ್‌' pig ನಂತರ "ಲಿಟ್‌' "ಲ್‌' ಕಾರ ಬಂದು ಪ್ರಕೃತ ಸೂತ್ರದಿಂದ "ಆಮ್‌' 
ಪ್ರತ್ಯಯ ಬಂದಮೇಲೆ ಪರದಲ್ಲಿರುವ "ಲಿಟ್‌' "ಲ್‌' ಕಾರಕ್ಕೆ "ಲುಕ್‌(ಲೋಪ)' ಬರುತ್ತದೆ. 
ನಂತರ "ಕೃ' ಧಾತುವಿನ ಆತ್ಮನೇಪದದ ಅನುಪ್ರಯೋಗ ಬಂದಾಗ, ಅಯಾಮ್‌ಕೃಃತ 
ಎಂದಿರುತ್ತದೆ. ಧಾತುವಿಗೆ ದ್ವಿತ್ವ, "ಉರತ್‌' ಎಂಬ ಸೂತ್ರದಿಂದ "ಅತ್ವ(ಅ)' ಬಂದು 
ಹಲಾದಿಶೇಷ, ಚುತ್ವ, “"ಏಶ್‌' ಮೊದಲಾದವುಗಳು ಬಂದು ಅಯಾಚ್ಯಾಕ್ರೇ ಎಂಬ 
ರೂಪವು ಸಿದ್ಧವಾಗುತ್ತದೆ. 

“ಲಿಟ್‌' "ಲ್‌' ಕಾರದ "ಕೃ' ಧಾತುವಿನ ಆತ್ಮನೇ ಪದದ ಅನುಪ್ರಯೋಗ: 

ರೂಪಗಳು: ಅಯಾಇ್ಞಾಕ್ರೇ, ಅಯಾಇ್ಬಕ್ರಾತೇ, ಅಯಾಇಕ್ರಿರೇಃ ಅಯಾಇ್ದಾಕೃಷೇ, 
ಅಯಾಇ್ಞಕ್ರಾಥೇ, ಅಯಾಇ್ಚಾಕೃಡ್ಹೇ। ಅಯಾಇ್ಬಾಕ್ರೇ, ಯಾಇ್ದಕೃವಹೇ, ಅಯಾಇ್ಞಾಕೃಮಹೇ। 

ಪರಸ್ಮೈ ಪದಿಯಾದ "ಭೂ' ಧಾತುವಿನ ಅನುಪ್ರಯೋಗ: 

ರೂಪ ೫ ಅಯಾಮೃಭೂವ, ಅಯಾಮೃಭೂವತುಃ, ಅಯಾಮ್ಹಭೂವುಃ | 


622 ಲಘುಸಿದ್ಧಾಂತ ಕೌಮುದೀ 


ಅಯಾಮೃಭೂವಿಥ, ಅಯಾಮೃ್ಪಭೂವಥುಃ, ಅಯಾಮೃಭೂವ। ಅಯಾಮ್ಹಭೂವ, 
ಅಯಾಮ್ಹಭೂವಿವ, ಅಯಾಮ್ಪಭೂವಿಮ। 


ಪರಸ್ಕೈಪದಿಯಾದ 'ಅಸ್‌' ಧಾತುವಿನ ಅನುಪ್ರಯೋಗ: 

ರೂಪಗಳು: ಅಯಾಮಾಸ, ಅಯಾಮಾಸತುಃ, ಅಯಾಮಾಸುಃ। ಅಯಾಮಾಸಿಥ, 
ಅಯಾಮಾಸಥುಃ, ಅಯಾಮಾಸ। ಅಯಾಮಾಸ, ಅಯಾಮಾಸಿವ, ಅಯಾಮಾಸಿಮ। 

ಲುಟ್‌: ರೂಪಗಳು: ಅಯಿತಾ, ಅಯಿತಾರೌ, ಅಯಿತಾರಃ ಅಯಿತಾಸೇ, 
ಅಯಿತಾಸಾಥೇ, ಅಯಿತಾದ್ವೇ। ಅಯಿತಾಹೇ, ಅಯಿತಾಸ್ವಹೇ, ಅಯಿತಾಸ್ಮಹೇ। 

ಲೃಟ್‌: ರೂಪಗಳು: ಅಯಿಷ್ಯತೇ, ಅಯಿಷ್ಯೇತೇ, ಅಯಿಷ್ಯನ್ನೇ। ಅಯಿಷ್ಯಸೇ, 
ಅಯಿಷ್ಯೇಥೇ, ಅಯಿಷ್ಯದ್ವೇಅಯಿಷ್ಕೇ, ಅಯಿಷ್ಯಾವಹೇ, ಅಯಿಷ್ಯಾಮಹೇ। 

ಲೋಟ್‌: ರೂಪಗಳು: ಅಯತಾಮ್‌, ಅಯೇತಾಮ್‌, ಅಯನ್ತಾಮ್‌। ಅಯಸ್ವ, 
ಅಯೇಥಾಮ್‌, ಅಯದ್ದಮ್‌। ಅಯ್ಕೆ, ಅಯಾವಹೈ, ಅಯಾಮಹ್ಯೈ। 

ಲಜ್‌: ರೂಪಗಳು: ಆಯತ , ಆಯೇತಾಮ್‌, ಆಯನ್ತ ಆಯಥಾಃ, ಆಯೇಥಾಮ್‌, 
ಆಯದ್ವಮ್‌। ಆಯೇ, ಆಯಾವಜ, ಆಯಾಮಹಿ। 


ವಿಧಿಲಿಜ: ರೂಪಗಳು: ಅಯೇತ, ಅಯೇತಾಮ್‌, ಅಯೇರನ್‌। ಅಯೇಥಾಃ, 
ಅಯೇಥಾಮ್‌, ಅಯೇಧ್ವಮ್‌। ಅಯೇಯ, ಅಯೇವಹಿ, ಅಯೇಮಹಿ। 

ಆಶೀರ್ಲಿಜ್‌್‌: ರೂಪಗಳು: ಅಯಿಷೀಷ್ಟ ಅಯಿಷೀಯಾಸ್ತಾಮ್‌, ಅಯಿಷೀರನ್‌। 
ಅಯೀಷೀಷ್ಠಾಃ, ಅಯಿಷೀಯಾಸ್ಥಾಮ್‌, (527) (ವಿಭಾಷೇಟಃ), ಅಯಿಷೀಡ್ಜಮ್‌/ 
ಅಯಿಷೀದ್ದಮ್‌। ಅಯಿಷೀಯ, ಅಯಿಷೀವಹಿ, ಅಯಿಷೀಮಹಿ। 

ಲುಜ್‌್‌: ರೂಪಗಳು:  ಆಯಿಷ್ಟ ಆಯಿಷಾತಾಮ್‌, ಆಯಿಷತ। ಆಯಿಷ್ಠಾಃ, 
ಆಯಿಷಾಥಾಮ್‌, ಆಯಿಡ್ಡಮ್‌, ಆಯಿದ್ದಮ್‌। ಆಯಿಷಿ, ಆಯಿಷ್ಟಹಿ, ಆಯಿಷ್ಕಹಿ। 

ಲೃಜಕ: ರೂಪಗಳು: ಆಯಿಷ್ಯತ, ಆಯಿಷ್ಯೇತಾಮ್‌, ಆಯಿಷ್ಯನ್ನ! ಆಯಿಷ್ಯಥಾಃ, 
ಅಯಿಷ್ಕೇಥಾಮ್‌, ಆಯಿಷ್ಯದ್ದಮ್‌, ಆಯಿಷ್ಯೇ, ಆಯಿಷ್ಯಾವಹಿ, ಆಯಿಷ್ಯಾಮಹಿ। 

ಧಾತು 4. ದ್ಯುತ ದೀಪ್ತೌ (ಪ್ರಕಾಶಿತವಾಗುವುದು, ಹೊಳೆಯುವುದು, 
ಪ್ರಕಟವಾಗುವುದು)- ಇದರಲ್ಲಿ “ದ್ಯುತ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ಉದಾ- ದ್ಯೋತತೇ- ಪ್ರಥಮಪುರುಷ ಏಕವಚನದಲ್ಲಿ, “ದ್ಯುತ್‌' ಧಾತುವಿನ 
ನಂತರ “ಲಟ್‌' "ಲ್‌' ಕಾರ ಬಂದು, ಅದಕ್ಕೆ “ತ' ಆದೇಶ ಬಂದಮೇಲೆ ಧಾತುವಿನ 
ನಂತರ "ಶಪ್‌(ಅ)' ಬಂದು, ಉಪಧೆಗೆ ಗುಣ ಬಂದು,“ಟಿತ ಆತ್ಮನೇಪದಾನಾಂ 
ಟೇರೇ” ಎಂಬುದರಿಂದ ಏತ್ಸ(ಏ) ಬಂದು ದ್ಯೋತತೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ದ್ಯೋತತೇ, ದ್ಯೋತೇತೆ, ದ್ಯೋತನ್ನೇ। ದ್ಯೋತಸೇ, ದ್ಯೋತೇಥೇ, 
ದ್ಯೋತದ್ವ್ದೇ। ದ್ಯೋತೇ, ದ್ಯೋತಾವಹೇ, ದ್ಯೋತಾಮಹೇ। 


ತಿಐನ್ನೇ ಭ್ಹಾದಯಃ-ಆತ್ಮನೇ ಪದಿ ರೂಪಗಳು 623 


(ಅಭ್ಯಾಸಕ್ಕೆ ಸಂಪ್ರಸಾರಣವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮37.ದ್ಯುತಿ-ಸ್ಥಾಪ್ಯೋಃ ಸಂಪ್ರಸಾರಣಮ್‌ (7.4.69) 

ವೃತ್ತಿಃ-ಅನಯೋಃ ಅಭ್ಯಾಸಸ್ಯ ಸಂಪ್ರಸಾರಣಂ ಸ್ಯಾತ್‌। ದಿದ್ಯುತೇ। 

ಅ.ವ್ಯ.- “ಅತ್ರ ಲೋಪೋತಭ್ಯಾಸಸ್ಯ” ಎಂಬ ಸೂತ್ರದಿಂದ “ಅಭ್ಯಾಸಸ್ಯ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ದ್ಯುತ್‌' ಧಾತು ಹಾಗೂ ಣ್ಯನ್ನವಾದ 'ಸ್ಪಪ್‌' ಧಾತುವಿನ ಅಭ್ಯಾಸಕ್ಕೆ 
ಸಂಪ್ರಸಾರಣ ಸಂಜ್ಞೆಯು ಬರುತ್ತದೆ. 

ಸೂಚನೆ: “ದ್ಯುತ್‌' ಧಾತುವಿಗೆ ದ್ವಿತ್ವ ಮಾಡಿದಮೇಲೆ ಅಭ್ಯಾಸದಲ್ಲಿ ಸಂಪ್ರಸಾರಣವು 
ಬರುತ್ತದೆ. ಅಂದರೆ ಅಲ್ಲಿರುವ "ಯ್‌' ಕಾರಕ್ಕೆ "ಓ' ಕಾರವು ಆದೇಶವಾಗಿ ಬರುತ್ತದೆ. 

ಲಿಟ್‌: 

ಉದಾ- ದಿದ್ಯುತೇ- ಪ್ರಥಮಪುರುಷ ಏಕವಚನದಲ್ಲಿ- “ದ್ಯುತ್‌' ಧತುವಿನ ಮೇಲೆ 
"ಲಿಟ್‌' "ಲ್‌' ಕಾರ ಬಂದು, ಅದಕ್ಕೆ "ತ' ಆದೇಶ ಬಂದಮೇಲೆ, ಅದಕ್ಕೆ "ಎಶ್‌(ಏ)' 
ಆದೇಶವು ಬಂದು, ದ್ವಿತ್ವ ಮಾಡಿದಮೇಲೆ ದ್ಯುತ್‌ ದ್ಯುತ್‌*ಏ ಎಂದಿದ್ದಾಗ, ಅಭ್ಯಾಸ 
ಸಂಜ್ಞೆಯನ್ನು ಹೊಂದಿರುವ “ದ್ಯುತ್‌' ನಲ್ಲಿರುವ "ಯ್‌' ಕಾರಕ್ಕೆ ಪ್ರಕೃತ ಸೂತ್ರದಿಂದ 
“ಇ' ಕಾರವು ಸಂಪ್ರಸಾರಣ ಆದೇಶವಾಗಿ ಬಂದು ದ್‌4+ಇ+ಉತ್‌ ಎಂದಿರುತ್ತದೆ. 
“ಸಂಪ್ರಸಾರಣಾಚ್ಚ” ಎಂಬ ಸೂತ್ರದಿಂದ "ಇ' "ಉ' ಗಳು ಸೇರಿದಾಗ, ಪೂರ್ವರೂಪ 
ದಿಂದ "ಇ' ಕಾರವೇ ಬಂದು ದಿತ್‌ ಎಂದೇ ಉಳಿಯುತ್ತದೆ. ಆಗ ದಿತ್‌-ದ್ಯುತ್‌- ಏ 
ಎ೦ದಿದ್ದಾಗ, ಹಲಾದಿಶೇಷದಿಂದ ದಿದ್ಯುತ್‌*ಏಇದಿದ್ಯುತೇ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ರೂಪಗಳು: ದಿದ್ಯುತೇ, ದಿದ್ಯುತಾತೇ, ದಿದ್ಯುತಿರೇ। ದಿದ್ಯುತಿಷೇ, ದಿದ್ಯುತಾಥೇ, 
ದಿದ್ಯುತಿದ್ದೇ। ದಿದ್ಯುತೇ, ದಿದ್ಯುತಿವಹೇ, ದಿದ್ಯುತಿಮಹೇ। 

ಲುಟ್‌: ರೂಪಗಳು: ದ್ಯೋತಿತಾ, ದ್ಯೋತಿತಾರ್‌, ದ್ಯೋತಿತಾರಃ। ದ್ಯೊತಿತಾಸೇ, 
ದ್ಯೋತಿತಾಸಾಥೇ,ದ್ಯೋತಿತಾದ್ವೇ। ದ್ಯೊತಿತಾಹೇ, ದ್ಯೊತಿತಾಸ್ಪಹೇ, ದ್ಯೋತಿತಾಸ್ಮಹೇ। 

ಲೃಟ್‌: ರೂಪಗಳು: ದ್ಯೋತಿಷ್ಯತೇ, ದ್ಯೋತಿಷ್ಯೇತೇ, ದ್ಯೋತಿಷ್ಯನ್ನೇ। ದ್ಯೋತಿಷ್ಯಸೇ, 
ದ್ಯೋತಿಷ್ಯೇಥೇ, ದ್ಯೋತಿಷ್ಯದ್ದೇ। ದ್ಯೊತಿಷ್ಯೇ, ದ್ಯೋತಿಷ್ಯಾವಹೇ, ದ್ಯೊತಿಷ್ಯಾಮಹೇ। 

ಲೋಟ್‌: ರೂಪಗಳುಃ ದ್ಯೋತತಾಮ್‌, ದ್ಯೋತೇತಾಮ್‌, ದ್ಯೋತನ್ತಾಮ್‌। ದ್ಯೋತಸ್ವ 
ದ್ಯೋತೇಥಾಮ್‌, ದ್ಯೋತಧ್ವಮ್‌। ದ್ಯೋತೈ, ದ್ಯೋತಾವಹೈ, ದ್ಯೋತಾನಹೈ। 

ಲಜ್‌: ರೂಪಗಳು: ಅದ್ಯೋತತ, ಅದ್ಯೋತೇತಾಮ್‌, ಅದ್ಯೋತನ್ತ ಅದ್ಯೋತಥಾಃ, 
ಅದ್ಯೋತೇಥಾಮ್‌, ಅದ್ಯೋತಧ್ದಮ್‌। ಅದ್ಯೋತೇ, ಅದ್ಯೋತಾವಹಿ, ಅದ್ಯೋತಾಮಹಿ। 

ವಿಧಿಲಿಜಕ್‌: ರೂಪಗಳು: ದ್ಯೊತೇತ, ದ್ಯೊತೇಯಾತಾಮ್‌, ದ್ಯೋತೇರನ್‌। 
ದ್ಯೋತೇಥಾಃ, ದ್ಯೊತೇಯಾಥಾಮ್‌, ದ್ಯೋತೇದ್ವಮ್‌। ದ್ಯೋತೇಯ, ದ್ಯೋತೇವಹಿ, 


624 ಲಘುಸಿದ್ಧಾಂತ ಕೌಮುದೀ 


ದ್ಯೋತೇಮಹಿ। 


ಆಶೀರ್ಲಿಜ್‌್‌: ರೂಪಗಳು: ದ್ಯೋತಿಷೀಷ್ಟ ದ್ಯೋತಿಷೀಯಾಸ್ತಾಮ್‌, ದ್ಯೋತಿಷೀರನ್‌। 
ದ್ಯೊತಿಷೀಷ್ಠಾಃ, ದ್ಯೋತಿಷೀಯಾಸ್ಥಾಮ್‌, ದ್ಯೊತಿಷೀಧ್ವಮ್‌। ದ್ಯೋತಿಷೀಯ, 
ದ್ಯೋತಿಷೀವಹಿ, ದ್ಯೋತಿಷೀಮಹಿ। 


(ವೈಕಲ್ಪಕವಾಗಿ ಪರಸ್ಕೈಪದವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮3೮.ದ್ಯುದ್ಧೊ ೇ ಲುಜೆ (13.91) 

ವೃತ್ತಿತ-ದ್ಯುತಾದಿಭ್ಯೋ ಲುಜಃ ಪರಸ್ಥೆ ಪದಂ ವಾ ಸ್ಯಾತ್‌। (507) ಪುಷಾದಿ ಇತಿ 
ಅಜ್‌ ಅದ್ಯುತತ್‌। ಅದ್ಯೋತಿಷ್ಟ ಅದ್ಯೋತಿಷ್ಯತ। ಏವಂ “ಶ್ವಿತಾ ವರ್ಣೇ? 5 ಇೆಮಿದಾ 
ಸ್ನೇಹನೇ॥6 ಇಗೆಪ್ಟಿದಾ ಸ್ನೇಹನಮೋಚನಯೋಃ 7 ಮೋಹನಯೋಃ ಇತ್ಯೇಕೇ। 
ಪಿಕ್ಷಿದಾ ಚ ಇತ್ಯೇಕೇರುಚ ದೀಪ್ಪೌ ಅಭಿಪ್ರೀತೌ। ಚ। 8 । ಘುಟ ಪರಿವರ್ತನೇ। 9| 
ಶುಭ ದೀಪ್ರೌ 10 ಕ್ಷುಭ ಸಣ್ಬುಲನೇ। 11 1 ಣಭ। 121 ತುಭ ಹಿ೦ಸಾಯಾಮ್‌। 13 
ಸ್ತಂಸು-14, ಭ್ರಂಸು-15, ಧ್ವಂಸು-ಅವತ್ರಂಸನೇ। 16(ಅ) । ಧ್ವಂಸು ಗತೌ ಚ। 16(ಬ) 
| ಸಂಭು ವಿಶ್ವಾಸೇ। 17 ವೃತು ವರ್ತನೇ। 18 ವರ್ತತೇ, ವವೃತೇ। ವರ್ತಿತಾ। ಪ. ಛೇ. 
ಎ ದ್ಯುದ್ಧ ಕ: ಲುಜಿ। 

ಅ. ವೃ- “ವಾ ಕ್ಯಷಃ” ಎಂಬ ಸೂತ್ರದಿಂದ "ವಾ' ಎಂಬ ಪದವೂ ಮತ್ತು 
“ಶೇಷಾತ್‌ ಕರ್ತರಿ ಪರಸ್ಕೈಪದಮ್‌” ಎಂಬಸೂತ್ತದಿಂದ "ಪರಸ್ಕೈಪದಮ್‌' ಎಂಬ 
ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ದ್ಯುತ್‌ ಮೊದಲಾದ ಧಾತುಗಳ ನಂತರ ಇರುವ "ಲುಜ್‌'ಗೆ ವೈಕಲ್ಲಿಕವಾಗಿ 
ಪರಸ್ಥೆ ಪದವು ಬರುತ್ತದೆ. 

ವಿಶೇಷ: ದ್ಯುತಾದಿ ಗಣದಲ್ಲಿ 22 ಧಾತುಗಳು ಹೇಳಲ್ಪಟ್ಟಿವೆ. ಅವುಗಳು ಇಲ್ಲಿ 
ಗ್ರಹೀತವಾಗಿವೆ. ವಿಕಲ್ಲದಿಂದ ಅವು ಬರೋಣದ್ದರಿಂದ "ಲುಜ್‌' ನಲ್ಲಿ ವೈಕಲ್ಲಿಕವಾಗಿ 
ಪರಸ್ಕೈಪದ ಮತ್ತು ಆತ್ಮನೇ ಪದಗಳು ಬರುತ್ತವೆ. ಈ ನಿಯಮವು "ಲುಜ್‌' "ಲ್‌' 
ಕಾರದಲ್ಲಿ ಮಾತ್ರ ಅನ್ವಯಿಸುತ್ತದೆ ಬೇರೆಕಡೆಗೆ ಅಲ್ಲ. 

ಲುಜಕ: ಉದಾ- ಅದ್ಯುತತ್‌-ಪ್ರಥಮಪುರುಷ ಏಕವಚನದಲ್ಲಿ “ದ್ಯುತ್‌' ಧಾತುವಿನ 
ನಂತರ “ಲುಜ್‌' “ಲ್‌' ಕಾರ ಬಂದು ವೈಕಲ್ಲಿಕವಾಗಿ ಪರಸ್ಕೈಪದವೂ ಬರುತ್ತದೆ. ಅಲ್ಲಿ 
ಧಾತುವಿಗೆ ಅಡಾಗಮ ಬಂದು ಧಾತುವಿನ ನಂತರ ಇರುವ *ತಿ' ಎಂಬ ಆಖ್ಯಾತ 
ಪ್ರತ್ಯಯದಲ್ಲಿ ಇರುವ "ಇ' ಕಾರಕ್ಕೆ “ಇತಶ್ನ” ಎಂಬುದರಿಂದ ಲೋಪವು ಬರುತ್ತದೆ. 
ಆಗ ಅದ್ಯುತ್‌*-ತ್‌ ಎಂದಿರುತ್ತದೆ. ಇದಕ್ಕೆ “ಜ್ಲ' ಬಂದಾಗ ಅದರ ಸ್ಥಾನದಲ್ಲಿ “ಪುಷಾದಿ 
ದ್ಯುತಾದ್ಯೃದಿತಃ ಪರಸ್ಥೆ ಹೈಪದೇಷು ” ಎಂಬ ಸೂತ್ರದಿಂದ "ಅಜ್‌(ಅ)' ಆದೇಶ 
ಬಂದು ಅದ್ಯುತ್‌-ಅ--ತ್‌ ಎಂದಿರುತ್ತದೆ. "ಅಜ್‌ ಇದು "ಜಿತ್‌' ಆಗಿರೋಣದರಿಂದ 
ಗುಣ ಬಾರದೇ ಅದ್ಯುತತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 


ಪರಸ್ಸಪದವಲ್ಲ ಆತನೇ ಪ ಚೆ ಸಿಚ್‌(ಇ)” ಬ ಕ 
ಪರಸ್ಕೈಪದವಲ್ಲದ ವೈಕಲ್ಲಿಕ ತ್ಮನೆ ಪದದಲ್ಲಿ “ಜ್ಹೆ' ಗೆ ರುತ್ತದೆ 


ತಿಐನ್ತೇ ಛ್ವಾದಯಃ-ಅತ್ಮನೇ ಪದಿ ರೂಪಗಳು 625 


“ಅಜ್‌' ಪ್ರತ್ಯಯವೂ ಬರುವುದಿಲ್ಲ. ಯಾಕೆಂದರೆ ಅದು ಪರಸ್ಮೈಪದದಲ್ಲಿ ಮಾತ್ರ 
ಬರುತ್ತದೆ ಎಂಬುದನ್ನು ಗಮನಿಸಬೇಕು. ಈಗ "ಸಿಚ್‌' ಗೆ ಇಡಾಗಮ ಬಂದದ್ದರಿಂದ 
ಲಘೂಪಧೆಗೆ ಗುಣ ಬರುತ್ತದೆ. 

(ವೈಕಲ್ಪಿಕ ಆತ್ಮನೇಪದ): ರೂಪಗಳು: ಅದ್ಯೋತಿಷ್ಟ, ಅದ್ಯೋತಿಷಾತಾಮ್‌, 
ಅದ್ಯೋತಿಷತ। ಅದ್ಯೋತಿಷ್ಯಾಃ, ಅದ್ಯೋತಿಷಾಥಾಮ್‌, ಅದ್ಯೊತಿಷಡ್ಡಮ್‌। ಅದ್ಯೋತಿಷಿ, 
ಅದ್ಯೋತಿಷ್ಠಹಿ, ಅದ್ಯೋತಿಷ್ಯಹಿ। 

ಪರಸ್ಕೈಪದದ ರೂಪಗಳು: ಅದ್ಯುತತ್‌, ಅದ್ಯುತತಾಮ್‌, ಅದ್ಯುತನ್‌। ಅದ್ಯುತಃ, 
ಅದ್ಯುತತಮ್‌, ಅದ್ಯುತತ। ಅದ್ಯುತಮ್‌, ಅದ್ಯುತಾವ, ಅದ್ಯುತಾಮ। 

ಲೃಜಕ: ರೂಪಗಳು: ಅದ್ಯೋತಿಷ್ಯತ, ಅದ್ಯೋತಿಷ್ಯೇತಾಮ್‌, ಅದ್ಯೋತಿಷ್ಯನ್ನ॥ 
ಅದ್ಯೋತಿಷ್ಯಥಾಃ, ಅದ್ಯೋತಿಷ್ಯೇಥಾಮ್‌, ಅದ್ಯೋತಿಷ್ಯಧ್ವಮ್‌। ಅದ್ಯೋತಿಷ್ಯೇ, 
ಅದ್ಯೋತಿಷ್ಯಾವಹಿ, ಅದ್ಯೋತಿಷ್ಯಾಮಹಿ। 

ಧಾತು 5. ಶ್ಲಿತಾ ವರ್ಣೇ (ಬಿಳಿಬಣ್ಣವಾಗುವುದು)- ಇದರಲ್ಲಿ "ಶ್ಲಿತ್‌' ಮಾತ್ರ 
ಉಳಿಯುತ್ತದೆ ಇದರ ರೂಪಗಳು “ದ್ಯುತ್‌' ಧಾತುವಿನ ರೂಪಗಳಂತೆಯೇ ಇರುತ್ತವೆ. 
"ಶಿತ್‌ ದಲ್ಲಿರುವ “ಇ' ಕಾರಕ್ಕೆ "ಏ' ಕಾರವು ಗುಣವಾಗಿ ಬರುತ್ತದೆ. 

ಲಟ್‌: ರೂಪಗಳು: ಶ್ವೇತತೇ, ಶ್ವೇತೇತೇ, ಶ್ವೇತನ್ನೇ। ಶ್ವೇತಸೇ, ಶ್ವೇತೇಥೇ, ಶ್ವೇತದ್ವೇ। 
ಶ್ವೇತೇ, ಶ್ವೇತಾವಹೇ, ಶ್ವೇತಾಮಹೇ 

ಲಿಟ್‌: ರೂಪಗಳು: ಶಿಶ್ಚಿತೇ, ಶಿಷ್ಟಿತಾತೇ, ಶಿಶ್ವಿತಿರೇ। ಶಿಶ್ಚಿತಿಷೇ, ಶಿಶ್ಚಿತಾಥೇ, ಶಿಶ್ಚಿತಿದ್ವೇ। 
ಶಿಶ್ಚಿತೇ, ಶಿಶ್ಚಿತಿವಹೇ, ಶಿಶ್ಚಿತಿಮಹೇ। 

ಲುಟ್‌: ರೂಪಗಳು: ಶ್ವೇತಿತಾ, ಶ್ವೇತಿತಾರೌ, ಶ್ವೇತಿತಾರಃ। ಶ್ವೇತಿತಾಸೇ, ಶ್ವೇತಿತಾಸಾಥೇ, 
ಶ್ವೇತಿತಾದ್ವೆ ಶ್ವೇತಿತಾಹೇ, ಶ್ವೇತಿತಾಸ್ವಹೇ, ಶ್ವೇತಿತಾಸ್ಮಹೆ। 

ಲೈಟ್‌: ಸೂಪನ್ನು ಶ್ವೇತಿಷ್ಠತೇ, ಶ್ವೇತಿಷ್ಯೇತೆ, ಶ್ವೇತಿಷ್ಠನ್ನೇ। ಶ್ವೇತಿಷ್ಠಸೇ, ಶ್ವೇತಿಷ್ಯೇಥೇ, 
ಶ್ವೇತಿಷ್ಯದ್ದೇ। ಶ್ವೇತಿಷ್ಯೇ, ಶ್ವೇತಿಷ್ಯಾವಹೇ, ಶ್ವೇತಿಷ್ಯಾಮಹೇ। 

ಲೋಟ್‌: ರೂಪಗಳು: ಶ್ವೇತತಾಮ್‌,ಶ್ವೇತೇತಾಮ್‌, ಶ್ವೇತನ್ತಾಮ್‌ಶ್ವೇತಸ್ವ, ಶ್ವೇತೇಥಾಮ್‌, 
ಶ್ವೇತದ್ದಮ್‌। ಶ್ಹೇತೈ, ಶ್ವೇತಾವಹೈ, ಶ್ವೇತಾಮಹೈ। 

ಲಜ್‌: ರೂಪಗಳು: ಅಶ್ವೇತತ, ಅಶ್ವೇತೇತಾಮ್‌, ಅಶ್ವೇತನ್ತ ಅಶ್ವೇತಥಾಃ, ಅಶ್ವೇತೇಥಾಮ್‌, 
ಅಶ್ವೇತದ್ದಮ್‌। ಅಶ್ವೇತೇ, ಅಶ್ವೇತಾವಹಿ, ಅಶ್ವೇತಾಮಹಿ। 

ವಿಧಿಲಿಜ್‌: ರೂಪಗಳು: ಶ್ವೇತೇತ, ಶ್ವೇತೇಯಾತಾಮ್‌, ಶ್ವೇತೇರನ್‌। ಶ್ವೇತೇಥಾಃ, 
ಶ್ವೇತೇಯಾಥಾಮ್‌, ಶ್ವೇತೇದ್ವಮ್‌। ಶ್ವೇತೇಯ, ಶ್ವೇತೇವಹಿ, ಶ್ವೇತೇಮಹಿ। 

ಆಶೀರ್ಲಿಜ್‌್‌: ರೂಪಗಳು:ಶ್ವೇತಿಷೀಷ್ರಶ್ವೇತಿಷೀಯಾಸ್ತಾಮ್‌, ಶ್ವೇತಿಷೀರನ್‌್ವೇತಿಷಿಷ್ಯಾಃ, 
ಶ್ವೇತಿಷೀಯಾಸ್ಥಾಮ್‌, ಶ್ವೇತಿಷೀದ್ದಮ್‌। ಶ್ವೇತಿಷೀಯ, 

ಶ್ವೇತಿಷೀವಹಿ, ಶ್ವೇತಿಷೀಮಹಿ। 


626 ಲಘುಸಿದ್ಧಾಂತ ಕೌಮುದೀ 


ಲುಜಕ: ರೂಪಗಳು: ಅಶ್ವೇತಿಷ್ಟ, ಅಶ್ವೇತಿಷಾತಾಮ್‌, ಅಶ್ವೇತಿಷತ। ಅಶ್ವೇತಿಷ್ಠಾಃ, 
ಅಶ್ವೇತಿಷಾಥಾಮ್‌, ಅಶ್ವೇತಿಡ್ಜಮ್‌। ಅಶ್ವೇತಿಷಿ, ಅಶ್ವೇತಿಷ್ಟಹಿ, ಅಶ್ವೇತಿಷ್ಠಹಿ। 
ಪ್ರಕೃತ ಸೂತ್ರದಿಂದ 

ವೈಕಲ್ಪಿಕ ಪರಸ್ಥೆ ೈಪದ ರೂಪಗಳು: ಅಶ್ವಿತತ್‌,ಅಶ್ವಿತತಾಮ್‌, ಅಶ್ವಿತನ್‌। ಅಶ್ವಿತಃ, 
ಅಶ್ವಿತತಮ್‌, ಅಶ್ವಿತತ। ಅಶ್ವಿತಮ್‌, ಅಶ್ವಿತಾವ, ಅಶ್ವಿತಾಮ। 

ಲೃಜಕ್‌: ರೂಪಗಳು: ಅಶ್ವೇತಿಷ್ಯತ, ಅಶ್ವೇತಿಷ್ಯೇತಾಮ್‌, ಅಶ್ವೇತಿಷತ। ಅಶ್ವೇತಿಷ್ಯಥಾಃ, 
ಅಶ್ವೇತಿಷ್ಠೆ ೇೀಥಾಮ್‌, ಅಶ್ವೇತಿಷ್ಯದ್ವಮ್‌। ಅಶ್ವೇತಿಷ್ಯೇ, ಅಶ್ವೇತಿಷ್ಯಾವಹಿ, ಅಶ್ವೇತಿಷ್ಯಾಮಖ। 

ಧಾತು 6. ಚೆಮಿದಾ ಸ್ನೇಹನೇ (ಸ್ನೇಹಮಾಡುವುದು, ಸ್ನಿಗ್ಗವಾಗಿಮಾಡುವುದು, 
ಮೃದುಮಾಡುವುದು) - ಇದರಲ್ಲಿ "ಮಿದ್‌' ಮಾತ್ರ ಉಳಿಯುತ್ತದೆ. 

` ಸೂಚನೆ - ಈ ಧಾತುವು 4 ನೇ ಗಣದಲ್ಲಿಯೂ ಪರಸ್ಥೆ ಪದದಲ್ಲಿ ಇದ್ದು ಅದರ 

ಪ್ರಕಾರ ಕೆಳಗಿನಂತ ರೂಪಗಳನ್ನು ಹೊಂದುತ್ತದೆ. 

ಲಟ್‌: ರೂಪಗಳು: ಮೇದತೇ, ಮೇದೇತೇ, ಮೇದನ್ನೇ। ಮೇದಸೇ, ಮೇದೇಥೇ, 
ಮೇದದ್ದೇ। ಮೇಧೇ, ಮೇಧಾವಹೇ, ಮೇಧಾಮಹೇ! 

ಲಿಟ್‌: ರೂಪಗಳು: ಮಿಮಿದೇ, ಮಿಮಿದಾತೇ, ಮಿಮಿದಿರೇಮಿಮಿದಿಷೇ, 
ಮಿಮಿದಾಥೇ, ಮಿಮಿದಿದ್ದೇ। ಮಿಮಿದೇ, ಮಿಮಿದಿವಹೇ, ಮಿಮಿದಿಮಹೇ। 

ಲುಟ್‌: ರೂಪಗಳು: ಮೇದಿತಾ, ಮೇದಿತಾರೌ, ಮೇದಿತಾರಃ ಮೇದಿತಾಸೇ, 
ಮೇದಿತಾಸಾಥೇ, ಮೇದಿತಾದ್ವೇ। ಮೇದಿತಾಹೇ, ಮೇದಿತಾಸ್ಪಹೇ, ಮೇದಿತಾಸ್ಮಹೇ। 

ಲೃಟ್‌: ರೂಪಗಳು: ಮೇದಿಷ್ಕತೇ, ಮೇದಿಷ್ಯೇತೇ, ಮೇದಿಷ್ಯನ್ತೇ। ಮೇದಿಷ್ಯಸೇ, 
ಮೇದಿಷ್ಕೇಥೇ, ಮೇದಿಷ್ಕದ್ದೇ। ಮೇದಿಷ್ಯೇ, ಮೇದಿಷ್ಯಾವಹೇ, ಮೇದಿಷ್ಯಾಮಹೇ। 

ಲೋಟ್‌: ರೂಪಗಳು: ಮೇದತಾಮ್‌, ಮೇದೇತಾಮ್‌, ಮೇದನ್ತಾಮ್‌। ಮೇದಸ್ವ, 
ಮೇದೇಥಾಮ್‌, ಮೇದದ್ವಮ್‌। ಮೇದೈ, ಮೇದಾವಹೈ, ಮೇದಾಮಹೈ। 

ಲಜ್‌: ರೂಪಗಳು: ಅಮೇದತ, ಅಮೇದೇತಾಮ್‌, ಅಮೇದನ್ನು ಅಮೇದಥಾಃ, 
ಅಮೇದೇಥಾಮ್‌, ಅಮೇದದ್ದಮ್‌। ಅಮೇದೇ, ಅಮೇದಾವಹಿ, ಅಮೇದಾಮಹಿ। 

ವಿಧಿಲಿಜ್‌: ರೂಪಗಳು: ಮೇದೇತ, ಮೇದೇಯಾತಾಮ್‌, ಮೇದೇರನ್‌। ಮೇದೇಧಾಃ, 
ಮೇದೇಯಾಥಾಮ್‌, ಮೇದೇದ್ದಮ್‌। ಮೇದೇಯ, ಮೇದೇವಹಿ, ಮೇದೇಮಹಿ! 

ಆಶೀರ್ಲಿಜಕ: ರೂಪಗಳು: ಮೇದಿಷೀಷ್ಟ ಮೇದಿಷೀಯಾಸ್ತಾಮ್‌, ಮೇದಿಷೀರನ್‌। 
ಮೇದಿಷೀಷ್ಟಾಃ, ಮೇದಿಷೀಯಾಸ್ಥಾಮ್‌, ಮೇದಿಷೀದ್ವಮ್‌। ಮೇದಿಷೀಯ, ಮೇದಿಷೀವಹಿ, 
ಮೇದಿಷೀಮಹಿ। 

ಲುಜ್‌: ರೂಪಗಳು: ಅಮೇದಿಷ್ಟ ಅಮೇದಿಷಾತಾಮ್‌, ಅಮೇದಿಷತ। ಅಮೇದಿಷ್ಟಾಃ, 
ಅಮೇದಿಷಾಥಾಮ್‌, ಅಮೇದಿಡ್ಡಮ್‌/ಅಮೇದಿದ್ದಮ್‌। ಅಮೇದಿಷಿ, ಅಮೇದಿಷ್ಟಹ, 
ಅಮೇದಿಷ್ಕಹಿ। 


ತಿಐನ್ತೇ ಭ್ವಾದಯಃ-ಆತ್ಮನೇ ಪದಿ ರೂಪಗಳು 627 


ಪ್ರಕೃತ ಸೂತ್ರದಿಂದ ವೈಕಲ್ಪಕ ಪರಸ್ಕೈಪದ 

ರೂಪಗಳು: ಅಮಿದತ್‌, ಅಮಿದತಾಮ್‌, ಅಮಿದನ್‌। ಅಮಿದಃ, ಅಮಿದತಮ್‌, 
ಅಮಿದತ। ಅಮಿದಮ್‌, ಅಮಿದಾವ, ಅಮಿದಾಮಃ। 

ಲೃಜಕ: ರೂಪಗಳು: ಅಮೇದಿಷ್ಯತ, ಅಮೇದಿಷ್ಯೇತಾಮ್‌, ಅಮೇದಿಷ್ಯನ್ನ! 
ಅಮೇದಿಷ್ಕಥಾಃ, ಅಮೇದಿಷ್ಕೇಥಾಮ್‌, ಅಮೇದಿಷ್ಯದ್ದಮ್‌ ಅಮೇದಿಷ್ಕೇ, ಅಮೇದಿಷ್ಯಾವಹಿ, 
ಅಮೇದಿಷ್ಯಾಮಹಿ। 

7. ಇೆಷ್ಟಿದಾ ಸ್ನೇಹನಮೋಚನಯೋಃ ಮೋಹನಯೋಃ ಇತ್ಯೇಕೇ । ಣಿಕ್ಷ್ವಿದಾ 
ಚ ಇತ್ಯೇಕೇ। -(ಇೆಷ್ಟಿದಾ ಎಂಬ ಧಾತುವು ಜಿಗುಟಾಗುವುದು, ಬೆವರುವುದು ಎಂಬ 
ಅರ್ಥದಲ್ಲಿದೆ. ಕೆಲವು ವೈಯ್ಯಾಕರಣಿಗಳು ಸ್ನೇಹವಾಗುವುದು, ಮೋಹಿತವಾಗುವುದು 
ಎ೦ಬ ಅರ್ಥವನ್ನು ಸ್ವೀಕರಿಸುತ್ತಾರೆ. ಇನ್ನೂ ಕೆಲವು ವೈಯ್ಯಾಕರಣಿಗಳು ಪ್ರಕೃತ 
ಧಾತುವಿಗೆ ಬದಲಾಗಿ ಇೆಕ್ಷ್ವಿದಾ ಎಂದು ಭಾವಿಸುತ್ತಾರೆ). ಇದರಲ್ಲಿ “ಧಾತ್ವಾದೇಃ ಷಃ 
ಸಃ” ಎಂಬ ಸೂತ್ರದಿಂದ "ಷ್ಲಿದ್‌' ನಲ್ಲಿರುವ “ಷ್‌' ಕಾರಕ್ಕೆ "ಸ್‌' ಕಾರವು ಆದೇಶವಾಗಿ 
ಬರುತ್ತದೆ. ಆಗ "ಸ್ವಿದ್‌' ಎಂಬ ರೂಪವು ಉಳಿಯುತ್ತದೆ. ಇೆಕ್ಷ್ವಿದಾ ಎಂಬ ರೂಪವನ್ನು 
ಸ್ವೀಕರಿಸಿದ ಪಕ್ಷದಲ್ಲಿ "ಕ್ಷಿದ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ಸ್ವೇದತೇ, ಸ್ವೇದೇತೇ, ಸ್ವೇದನ್ನೇ... ಇತ್ಯಾದಿ। 


ಲಿಟ್‌: ರೂಪಗಳು: ಸಿಸ್ವಿದೇ, ಸಿಸ್ವಿದಾತೇ, ಸಿಸ್ಥಿದಿರೇ... ಇತ್ಯಾದಿ। 
ಲುಟ್‌: ರೂಪಗಳು: ಸ್ವೇದಿತಾ, ಸ್ವೇದಿತಾರ್‌, ಸ್ವೇದಿತಾರಃ। ಸ್ವೇದಿತಾಸೇ... ಇತ್ಯಾದಿ। 
ಲೃಟ್‌: ರೂಪಗಳು: ಸ್ವೇದಿಷ್ಕತೇ, ಸ್ವೇದಿಷ್ಯೇತೇ, ಸ್ವೇದಿಷ್ಠನ್ನೇ,... ಇತ್ಯಾದಿ। 


ಲೋಟ್‌: ರೂಪಗಳು: ಸ್ವೇದತಾಮ್‌, ಸ್ವೇದೇತಾಮ್‌, ಸ್ವೇದನ್ತಾಮ್‌.. ಇತ್ಯಾದಿ! 

ಲಜ೯*: ರೂಪಗಳು: ಅಸ್ಟೇದತ, ಅಸ್ವೇದೇತಾಮ್‌, ಅಸ್ವೇದನ್ನ ... ಇತ್ಯಾದಿ! 

ವಿಧಿಲಿಜಕ: ರೂಪಗಳು: ಸ್ವೇದೇತ, ಸ್ವೇದೇಯಾತಾಮ್‌, ಸ್ವೇದೇರನ್‌,.. ಇತ್ಯಾದಿ। 

ಆಶೀರ್ಲಿಜಕ: ರೂಪಗಳು: ಸ್ವೇದಿಷೀಷ್ಟ, ಸ್ವೇದಿಷೀಯಾಸ್ತಾಮ್‌,ಸ್ವೇದಿಷೀರನ್‌,.. 
ಇತ್ಯಾದಿ। 

ಲುಜಕ ರೂಪಗಳು: ಅಸ್ವೇದಿಷ್ಯತ, ಅಸ್ವೇದಿಷ್ಕೇತಾಮ್‌, ಅಸ್ಟೇದಿಷ್ಯನ್ನ!... ಇತ್ಯಾದಿ! 
ಪ್ರಕೃತ ಸೂತ್ರದಿಂದ ವೈಕಲ್ಪಕ ಪರಸ್ಥೈೈಪದ 

ರೂಪಗಳು: ಅಸ್ಪಿದತ್‌, ಅಸ್ಲಿದತಾಮ್‌, ಅಸ್ವಿದನ್‌,.. ಇತ್ಯಾದಿ। 

ಲೃಜ್‌: ಕ್ವಿದ್‌' ಧಾತುವಿನ ರೂಪಗಳನ್ನೂ ಈ ಮೇಲಿನಂತೆಯೇ ಊಹಿಸಿಕೊಳ್ಳಬೇಕು 

ಧಾತು 8. ರುಚ ದೀಪ್ತೌ, ಅಭಿಪ್ರೀತೌ ಚ। (ಹೊಳೆಯುವುದು, ರುಚಿಸುವುದು) 
ಇದರಲ್ಲಿ "ರುಚ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ರೋಚತೇ, ರೋಚೇತೇ, ರೋಚನ್ನೇ... ಇತ್ಯಾದಿ। 


628 ಲಘುಸಿದ್ಧಾಂತ ಕೌಮುದೀ 


ಲಿಟ್‌: ರೂಪಗಳು: ರುರುಚೇ, ರುರುಚಾತೇ, ರುರುಚಿರೇ.... ಇತ್ಯಾದಿ! 
`ಲುಟ್‌: ರೂಪಗಳು: ರೋಚಿತಾ, ರೋಚಿತಾರೌ, ರೋಚಿತಾರಃ... ಇತ್ಯಾದಿ! 
ಲೃಟ್‌: ರೂಪಗಳು: ರೋಚಿಷ್ಯತೇ, ರೋಚಿಷ್ಯೇತೇ, ರೋಚಿಷ್ಯನ್ನೇ,... ಇತ್ಯಾದಿ! 
ಲೋಟ್‌: ರೂಪಗಳು: ರೋಚತಾಮ್‌, ರೋಚೇತಾಮ್‌, ರೋಚನ್ತಾಮ್‌,.. ಇತ್ಯಾದಿ! 
ಲಜ್‌: ರೂಪಗಳು: ಅರೋಚತ, ಅರೋಚೇತಾಮ್‌, ಅರೋಚನ್ನ... ಇತ್ಯಾದಿ। 
ವಿಧಿಲಿಜ್‌್‌: ರೂಪಗಳು: ರೋಚೇತ, ರೋಚೇಯಾತಾಮ್‌, ರೋಚೇರನ್‌... 
ಇತ್ಯಾದಿ। 
ಆಶೀರ್ಲಿಜಕೆ: ರೂಪಗಳು: ರೋಚಿಷೀಷ್ಟ, ರೋಚಿಷೀಂಯಾಸ್ತಾಮ್‌, 
ರೋಜಚಿಷೀರನ್‌... ಇತ್ಯಾದಿ। 
ಲುಜ್‌: ರೂಪಗಳು: ಅರೋಚಿಷ್ಟ ಅರೋಚಿಷಾತಾಮ್‌, ಅರೋಚಿಷತ... ಇತ್ಯಾದಿ! 
ಪ್ರಕೃತ ಸೂತ್ರದಿಂದ ವೈಕಲ್ಪಕ ಪರಸ್ಕೈಪದ 
ರೂಪಗಳು: ಅರುಚತ್‌, ಅರುಚತಾಮ್‌, ಅರುಚನ್‌!.. ಇತ್ಯಾದಿ। 
ಲೃಜಕ್‌: ರೂಪಗಳು: ಅರೋಚಿಷ್ಯತ, ಅರೋಚಿಷ್ಯೇತಾಮ್‌, ಅರೋಚಿಷ್ಯನ್ತ... 
ಇತ್ಯಾದಿ। 
ಧಾತು 9. ಘುಟ ಪರಿವರ್ತನೇ (ಬದಲಾಯಿಸುವುದು, ಹಿಂದಿರುಗುವುದು) ಇದರಲ್ಲಿ 
“ಘುಟ್‌' ಮಾತ್ರ ಉಳಿಯುತ್ತದೆ. 
ಲಟ್‌: ರೂಪಗಳು: ಘೋಟತೇ, ಘೋಟೇತೇ, ಘೋಟನ್ನೇ.... ಇತ್ಯಾದಿ! 
ಲಿಟ್‌: ರೂಪಗಳು: ಜುಘುಟೇ, ಜುಘುಟಾತೇ, ಜುಘುಟಿರೆ... ಇತ್ಯಾದಿ! 
ಲುಟ್‌: ರೂಪಗಳು: ಘೋಟಿತಾ, ಘೋಟಿತಾರೌ, ಘೋಟಿತಾರ: 1... ಇತ್ಯಾದಿ। 
ಲೃಟ್‌: ರೂಪಗಳು: ಘೋಟಷ್ಕತೇ, ಘೋಟಿಷ್ಯೇತೇ, ಘೋಟಿಷ್ಯನ್ನೇ.... ಇತ್ಯಾದಿ! 
ಲೋಟ್‌: ರೂಪಗಳು: ಘೋಟತಾಮ್‌, ಘೋಟೇತಾಮ್‌, ಘೋಟನ್ತಾಮ್‌... 
ಇತ್ಯಾದಿ। 
ಲಜ್‌: ರೂಪಗಳು: ಅಘೋಟತ, ಅಘೋಟೇತಾಮ್‌,ಅಘೋಟಕನ್ತ... ಇತ್ಯಾದಿ! 
ವಿಧಿಲಿಜಕ್‌ ರೂಪಗಳು: ಘೋಟೇತ, ಘೋಟೇಯಾತಾಮ್‌,ಘೋಟೇರನ್‌... 
ಇತ್ಯಾದಿ। 
. ಆಶೀರ್ಲಿಜಕ್‌: ರೂಪಗಳು: ಘೋಟಿಷೀಷ್ಟ, ಘೋಟಿಷೀಯಾಸ್ತಾಮ್‌, 
ಘೋಟಿಷೀರನ್‌... ಇತ್ಯಾದಿ! 


ಲುಜಕೆ: ರೂಪಗಳು: ಅಘೋಟಿಷ್ಟ ಅಘೋಟಿಷಾತಾಮ್‌, ಅಘೋಟಷತ... 
ಇತ್ಯಾದಿ! 


ತಿಣನ್ನೇ ಭ್ವಾದಯಃ-ಅತ್ಯನೇ ಪದಿ ರೂಪಗಳು 629 


ಪ್ರಕೃತ ಸೂತ್ರದಿಂದ ವೈಕಲ್ಪಕ ಪರಸ್ಕೈಪದ 
ರೂಪಗಳು: ಅಘುಟತ್‌, ಅಘುಟತಾಮ್‌, ಅಘುಟನ್‌... ಇತ್ಯಾದಿ। 
ಲೃಜಕ: ರೂಪಗಳು: ಅಘೋಟಿಷ್ಯತ, ಅಘೋಟಿಷ್ಯೇತಾಮ್‌, ಅಘೋಟಿಷ್ಯನ್ತ... 
ಧಾತು 10. ಶುಭ ದೀಪೌ (ಹೊಳೆಯುವುದು, ಶೋಭಿಸುವುದು) ಇದರಲ್ಲಿ “ಶುಭ್‌' 
ಮಾತ್ರ ಉಳಿಯುತ್ತದೆ. 
ಲಟ್‌: ರೂಪಗಳು: ಶೋಭತೇ, ಶೋಭೇತೇ, ಶೋಭನ್ನೇ॥... ಇತ್ಯಾದಿ। 
ಲಿಟ್‌: ರೂಪಗಳು: ಶುಶುಭೇ, ಶುಶುಭಾತೇ, ಶುಶುಭಿರೇ.... ಇತ್ಯಾದಿ! 
ಲುಟ್‌: ರೂಪಗಳು:ಶೋಭಿತಾ, ಶೋಭಿತಾರೌ, ಶೋಭಿತಾರಃ... ಇತ್ಯಾದಿ! 
ಲೃಟ್‌: ರೂಪಗಳು: ಶೋಭಿಷ್ಯತೇ, ಶೋಭಿಷ್ಯೇತೆ, ಶೋಭಿಷ್ಯನ್ನೇ,.. ಇತ್ಯಾದಿ! 
ಲೋಟ್‌: ರೂಪಗಳು: ಶೋಭತಾಮ್‌, ಶೋಭೇತಾಮ್‌, ಶೋಭನ್ಹಾಮ್‌... ಇತ್ಯಾದಿ, 
ಲಜತ್‌: ರೂಪಗಳು: ಅಶೋಭತ, ಅಶೋಭೇತಾಮ್‌, ಅಶೋಭನ್ನ[... ಇತ್ಯಾದಿ! 
ವಿಧಿಲಿಜಕ್‌: ರೂಪಗಳು: ಶೋಭೇತ, ಶೋಭೇಯಾತಾಮ್‌, ಶೋಭೇರನ್‌... 
ಆಶೀರ್ಲಿಜ್‌: ರೂಪಗಳು: ಶೋಭಿಷೀಷ್ವ ಶೋಭಿಷೀಯಾಸ್ತಾಮ್‌, ಶೋಭಿಷೀರನ್‌,.. 
ಲುಜ್‌್‌: ರೂಪಗಳು: ಅಶೋಭಿಷ್ಟ ಅಶೋಭಿಷಾತಾಮ್‌, ಅಶೋಭಿಷತ।॥.. ಇತ್ಯಾದಿ! 
ಪ್ರಕೃತ ಸೂತ್ರದಿಂದ ವೈಕಲ್ಚಕ ಪರಸ್ಕೈಪದ 
ರೂಪಗಳು: ಅಶುಭತ್‌, ಅಶುಭತಾಮ್‌, ಅಶುಭನ್‌... ಇತ್ಯಾದಿ। 
ಲೃಜಕ್‌: ರೂಪಗಳು:ಅಶೋಭಿಷ್ಯತ, ಅಶೋಭಿಷ್ಯತಾಮ್‌, ಅಶೋಭಿಷ್ಯನ್ರ... ಇತ್ಯಾದಿ। 
ಧಾತು 11. ಕ್ಷುಭ ಸಳ್ಬುಲನೇ (ವ್ಯಾಕುಲಗೊಳ್ಳುವುದು) ಇದರಲ್ಲಿ “ಕ್ಷುಬ್‌' ಮಾತ್ರ 
ಉಳಿಯುತ್ತದೆ. 
ಲಟ್‌: ರೂಪಗಳು: ಕ್ಷೋಭತೇ, ಕ್ಲೋಭೇತೆ, ಕ್ಲೋಭನ್ನೇ... ಇತ್ಯಾದಿ। 
ಲಿಟ್‌: ರೂಪಗಳು: ಚುಕ್ತುಭೇ, ಚುಕ್ಷುಭಾತೇ, ಚುಕ್ತುಭಿರೇ॥... ಇತ್ಯಾದಿ! 
ಲುಟ್‌: ರೂಪಗಳು: ಕ್ಲೋಭಿತಾ ಕ್ಲೋಭಿತಾರ್‌ೌ, ಕ್ಷೋಭಿತಾರಃ... ಇತ್ಯಾದಿ। 
ಲೃಟ್‌: ರೂಪಗಳು: ಕ್ಲೋಭಿಷ್ಯತೇ, ಕ್ಲೋಭಿಷ್ಯೇತೇ, ಕ್ಲೋಭಿಷ್ಯನ್ನೇ.... ಇತ್ಯಾದಿ! 
ಲೋಟ್‌: ರೂಪಗಳು: ಕ್ಲೋಭತಾಮ್‌, ಕ್ಲೋಭೇತಾಮ್‌, ಕ್ಷೋಭನ್ತಾಮ್‌... ಇತ್ಯಾದಿ! 
ಲಜ್‌: ರೂಪಗಳು: ಅಕ್ಷೋಭತ, ಅಕ್ಟೋಭೇತಾಮ್‌, ಅಕ್ಷೋಭನ್ನ... ಇತ್ಯಾದಿ। 
ವಿಧಿಲಿಜ್‌: ರೂಪಗಳು: ಕ್ಲೋಭೇತ, ಕ್ಲೋಭೇಯಾತಾಮ್‌, ಕ್ಷೋಭೇರನ್‌,.. ಇತ್ಯಾದಿ। 
ಆಶೀರ್ಲಿಜಕೆ: ರೂಪಗಳು:ಕ್ಟೋಭಿಷೀಷ್ವಕ್ಷೋಭಿಷೀಯಾಸ್ತಾಮ್‌, ಕ್ಷೋಭೀಷೀರನ್‌,.. 
ಇತ್ಯಾದಿ। 
ಲುಜಕ: ರೂಪಗಳು: ಅಕ್ಷುಭತ, ಅಕ್ಷುಭೇತಾಮ್‌, ಅಕ್ಷುಭನ್ನ॥... ಇತ್ಯಾದಿ! 


630 ಲಘುಸಿದ್ಧಾ೦ತ ಕೌಮುದೀ 
ಪ್ರಕೃತ ಸೂತ್ರದಿಂದ ವೈಕಲ್ಪಕ ಪರಸ್ಥೈಪದ 

ರೂಪಗಳು: ಅಕ್ಷೋಭಿಷ್ಟ ಅಕ್ಷೋಭಿಷಾತಾಮ್‌, ಅಕ್ಟೋಭಿಷತ,.. ಇತ್ಯಾದಿ। 

ಲೃಜ್‌: ರೂಪಗಳು: ಅಕ್ಷೋಭಿಷ್ಯತ, ಅಕ್ಷ್ಟೋಭಿಷ್ಯ್ಕೇತಾಮ್‌, ಅಕ್ಷೋಭಿಷ್ಯನ್ತ... ಇತ್ಯಾದಿ! 

12. ಣಭ ಹಿ೦ಸಾಯಾಮ್‌(ಹಿ೦ಸೆ ಮಾಡುವುದು) ಇದರಲ್ಲಿ “ಣೋ ನಃ” ಎಂಬ 
ಸೂತ್ರದಿಂದ “ಣ್‌' ಕಾರಕ್ಕೆ "ನ್‌” ಕಾರವು ಆದೇಶವಾಗಿ ಬಂದು "ನಭ' ಎಂದಿರುತ್ತದೆ. 
ಇದರಲ್ಲ "ನಭ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ನಭತೇ, ನಭೇತೇ, ನಭನ್ನೇ... ಇತ್ಯಾದಿ! 

ಲಿಟ್‌: ರೂಪಗಳು: ನೇಭೇ, ನೇಭಾತೇ, ನೇಭಿರೇ (... ಇತ್ಯಾದಿ! 

ಲುಟ್‌: ರೂಪಗಳು: ನಭಿತಾ, ನಭಿತಾರೌ, ನಭಿತಾರಃ... ಇತ್ಯಾದಿ! 

ಲೃಟ್‌: ರೂಪಗಳು: ನಭಿಷ್ಯತೇ, ನಭಿಷ್ಯೇತೇ, ನಭಿಷ್ಯನ್ನೇ... ಇತ್ಯಾದಿ! 

ಲೋಟ್‌: ರೂಪಗಳು: ನಭತಾಮ್‌, ನಭೇತಾಮ್‌, ನಭನ್ಹಾಮ್‌!.. ಇತ್ಯಾದಿ। 

ಲಜಕ: ರೂಪಗಳು: ಅನಭತ, ಅನಭೇತಾಮ್‌, ಅನಭನ್ನ... ಇತ್ಯಾದಿ! 

ವಿಧಿಲಿಜಕ: ರೂಪಗಳು: ನಭೇತ, ನಭೇಯಾತಾಮ್‌, ನಭೇರನ್‌... ಇತ್ಯಾದಿ। 

ಆಶೀರ್ಲಿಜ್‌: ರೂಪಗಳು: ನಭಿಷೀಷ್ವ ನಭಿಷೀಯಾಸ್ತಾಮ್‌, ನಭಿಷೀರನ್‌,... ಇತ್ಯಾದಿ! 

ಲುಜಕೆ: ರೂಪಗಳು: ಅನಭಿಷ್ಟ ಅನಭಿಷಾತಾಮ್‌, ಅನಭಿಷತ,.. ಇತ್ಯಾದಿ। 
ಪ್ರಕೃತ ಸೂತ್ರದಿಂದ ವೈಕಲ್ತಕ ಪರಸ್ಕೈಪದ 

ರೂಪಗಳು: ಅನಭತ್‌, ಅನಭತಾಮ್‌, ಅನಭನ್‌... ಇತ್ಯಾದಿ। 

ಲೃಜಕ: ರೂಪಗಳು: ಅನಭಿಷ್ಯತ, ಅನಭಿಷ್ಯೇತಾಮ್‌, ಅನಭಿಷ್ಯನ್ತ... 

ಧಾತು- 13. ತುಭ ಹಿ೦ಸಾಯಾಮ್‌ (ಹಿಂಸೆ ಮಾಡುವುದು) "ಇದರಲ್ಲಿ “ತುಭ್‌' 
ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ತೋಭತೇ, ತೋಭೇತೇ, ತೋಭನ್ನೇ.... ಇತ್ಯಾದಿ! 

ಲಿಟ್‌: ರೂಪಗಳು: ತುತುಭೇ, ತುತುಭಾತೇ, ತುತುಭಿರೇ।.. ಇತ್ಯಾದಿ! 

ಲುಟ್‌: ರೂಪಗಳು: ತೋಭಿತಾ, ತೋಭಿತಾರ್‌, ತೋಬಭಿತಾರಃ.. ಇತ್ಯಾದಿ। 

ಲೃಟ್‌: ರೂಪಗಳು: ತೋಭಿಷ್ಯತೇ, ತೋಭಿಷ್ಯೇತೇ, ತೋಭಿಷ್ಯನ್ನೇ... ಇತ್ಯಾದಿ! 

ಲೋಟ್‌: ರೂಪಗಳು: ತೋಭತಾಮ್‌, ತೋಭೇತಾಮ್‌, ತೋಭನ್ತಾಮ್‌... ಇತ್ಯಾದಿ। 

ಲಜಕ: ರೂಪಗಳು: ಅತೋಭತ, ಅತೋಭೇತಾಮ್‌, ಅತೋಭನ್ತ... ಇತ್ಯಾದಿ। 

ವಿಧಿಲಿಜ್‌: ರೂಪಗಳು: ತೋಭೇತ, ತೋಭೇಯಾತಾಮ್‌,ತೋಭೇರನ್‌... ಇತ್ಯಾದಿ! 


ಆಶೀರ್ಲಿಜ್‌: ರೂಪಗಳು: ತೋಭಿಷೀಷ್ವ ತೋಭಿಷೀಯಾಸ್ತಾಮ್‌, ತೋಭಿಷೀರನ್‌... 
ಇತ್ಯಾದಿ। 


ತಿಣನ್ನೇ ಭ್ಹಾದಯಃ-ಆತ್ಮನೇ ಪದಿ ರೂಪಗಳು 633 


ಲುಜಕ್‌: ರೂಪಗಳು: ಅತೋಭಿಷ್ಟ ಅತೋಭಿಷಾತಾಮ್‌, ಅತೋಭಿಷತ... ಇತ್ಯಾದಿ! 
ಪ್ರಕೃತ ಸೂತ್ರದಿಂದ ವೈಕಲ್ಪಕ ಪರಸ್ಕೈಪದ 

ರೂಪಗಳು: ಅತುಭತ್‌, ಅತುಭತಾಮ್‌, ಅತುಭನ್‌... ಇತ್ಯಾದಿ! 

ಲೃಜಕ್‌: ರೂಪಗಳು: ಅತೋಭಿಷ್ಯತ, ಅತೋಷ್ಯೇತಾಮ್‌, ಅತೋಭಿಷ್ಯನ್ನ... ಇತ್ಯಾದಿ। 

ಧಾತು- 14. ಸಂಸು, 15-ಭ್ರಂಸು, 16(ಅ)-ಧ್ವಂಸು (ಕೆಳಗೆ ಬೀಳುವುದು) ಇವುಗಳಲ್ಲಿ 
"ಸ್ರಂಸ್‌' "ಭ್ರಂಸ್‌' "ಧ್ವಂಸ್‌' ಮಾತ್ರ ಉಳಿಯುತ್ತವೆ. 

ಲಟ್‌: ರೂಪಗಳು: 14. ಸ್ರಂಸತೇ, ಸ್ರಂಸೇತೇ, ಸಂಸನ್ನೇ। 15. ಭ್ರಂಸತೇ, ಭ್ರಂಸೇತೇ, 
ಭ್ರಂಸನ್ನೇ। 16. ಧ್ವಂಸತೇ, ಧ್ವಂಸೇತೇ, ಧ್ವಂಸಂತೇ। 

ಲಿಟ್‌: ರೂಪಗಳು: 14. ಸಸ್ರಂಸೇ, ಸಸ್ರಂಸಾತೇ, ಸಸ್ರಂಸಿರೇ। 15. ಬಭ್ರಂಸೇ, 
ಬಭ್ರಂಸಾತೇ, ಬಭ್ರಂಸಿರೆ 16. ದದ್ದಂಸೇ, ದದ್ದಂಸಾತೇ, ದದ್ವಂಸಿರೇ। 

ಲುಟ್‌: ರೂಪಗಳು: 14. ಸ್ರಂಸಿತಾ, ಸ್ರಂಸಿತಾರ್‌, ಸ್ರಂಸಿತಾರಃ 15. ಭ್ರಂಸಿತಾ, 
ಭ್ರಂಸಿತಾರೌ, ಭ್ರಂಸಿತಾರಃ 16.ಧ್ವಂಸಿತಾ ಧ್ವಂಸಿತಾರೌ, ದ್ವಂಸಿತಾರಃ। 

ಲೃಟ್‌: ರೂಪಗಳು: 14. ಸ್ರಂಸಿಷ್ಯತೇ, ಸ್ರಂಸಿಷ್ಯೇತೇ, ಸಂಸಿಷ್ಯನ್ನೇ। 15.ಭ್ರಂಸಿಷ್ಯತೇ, 
ಭ್ರಂಸಿಷ್ಯೇತೇ, ಭ್ರಂಸಿಷ್ಯನ್ನೇ। 16. ಧ್ವಂಸಿಷ್ಯತೇ, ಧ್ವಂಸಿಷ್ಯೇತೌ, ಧ್ವಂಸಿಷ್ಯನ್ನೇ। 

ಲೋಟ್‌: ರೂಪಗಳು; 14.ಸ್ರಂಸತಾಮ್‌, ಸ್ರಂಸೇತಾಮ್‌,ಸ್ರಂಸನ್ತಾಮ್‌॥5. 
ಭ್ರಂಸತಾಮ್‌, ಭ್ರಂಸೇತಾಮ್‌, ಭ್ರಂಸನ್ಹಾಮ್‌6. ಧ್ವಂಸತಾಮ್‌, ಧ್ವಂಸೇತಾಮ್‌, ಧ್ವಂಸನ್ತಾಮ್‌। 

ಲಜ*್‌: ರೂಪಗಳು; 14. ಅಸ್ತಂಸತ, ಅಸ್ರಂಸೇತಾಮ್‌, ಅಸ್ರಂಸನ್ನ! 15. ಅಭ್ರಂಸತ, 
ಅಭ್ರಂಸೇತಾಮ್‌, ಅಭ್ರಂಸನ್ನ 16.ಅಧ್ವಂಸತ, ಅದ್ವಂಸೇತಾಮ್‌, ಅಧ್ದಂಸನ್ನ 

ವಿಧಿಲಿಜಕ: ರೂಪಗಳು:14. ಸ್ತಂಸೇತ, ಸ್ರ೦ಂಸೇಯಾತಾಮ್‌, ಸ್ರಂಸೇರನ್‌। ಅ. 
ಭ್ರಂಸೇತ, ಭ್ರಂಸೇಯಾತಾಮ್‌, ಭ್ರಂಸೇರನ್‌॥6. ಧ್ವಂಸೇತ, ಧ್ವಂಸೇಯಾತಾಮ್‌,ದ್ವಂಸೇರನ್‌। 

ಆಶೀರ್ಲಿಜ್‌: ರೂಪಗಳು: 14. ಸ್ತಂಸಿಷೀಷ್ಟ ಸಂಸಿಷೀಯಾಸ್ತಾಮ್‌, ಸ್ತಂಸಿಷೀರನ್‌॥5. 
ಭ್ರಂಸಿಷೀಷ್ವ ಭ್ರಂಸಿಷೀಯಾಸ್ತಾಮ್‌ ಭ್ರಂಸಿಷೀರನ್‌॥6. ಧ್ವಂಸಿಷೀಷ್ಟ ಧ್ವಂಸಿಷೀಯಾಸ್ತಾಮ್‌, 
ಧ್ವಂಸಿಷೀರನ್‌। 

ಲುಜಕೆ: ರೂಪಗಳು: 14. ಅಸ್ರಂಸೀಷ್ಟ ಅಸ್ರಂಸಿಷಾತಾಮ್‌, ಅಸ್ರಂಸಿಷತ। 15. 
ಅಭ್ರಂಸೀಷ್ಟ ಅಭ್ರಂಸಿಷಾತಾಮ್‌, ಅಭ್ರಂಸಿಷತ। ಅದ್ದಂಸಿಷ್ಟ ಅದ್ದಂಸಿಷಾತಾಮ್‌, ಅಧ್ವಂಸಿಷತ। 
ಪ್ರಕೃತ ಸೂತ್ರದಿಂದ ವೈಕಲ್ಲಕ ಪರಸ್ಕೈಪದ 

ವಿಶೇಷ : “ಅನಿದಿತಾಮ್‌ ಹಲ ಉಪಧಾಯಾಃ ಕ್ಲಿತಿ” ಎಂಬ ಸೂತ್ರದಿಂದ "ನ್‌' ಕ 
ಲೋಪ ಬಂದದ್ದರಿಂದ ಅನುಸ್ವಾರಕ್ಕೂ ಲೋಪ ಬಂದಿದೆ. ಹೀಗೆಯೇ ಈ "ಲ್‌' 
ಕಾರದಲ್ಲಿ ಮಾತ್ರ ಇನ್ನುಳಿದ ಧಾತುಗಳ "ನ್‌' ಕಾರಕ್ಕೂ ಲೋಪ ಬರುತ್ತದೆ. 

ರೂಪಗಳು:14. ಅಸ್ರಸತ್‌, ಅಸ್ರಸತಾಮ್‌, ಅಸ್ರಸನ್‌॥5. ಅಭ್ರಸತ್‌, ಅಭ್ರಸತಾಮ್‌, 


632 ಲಘುಸಿದ್ದಾಂತ ಕೌಮುದೀ 


ಅಭ್ರಸನ್‌। 16.ಅಧ್ವಸತ್‌, ಅಧ್ವಸತಾಮ್‌, ಅದ್ವಸನ್‌। 

16 (ಬಿ). ಧ್ವಂಸು ಗತೌ ಚ (ಗತ್ಯರ್ಥ) 

ರೂಪಗಳು: .ಮೇಲಿನ ಧ್ವಂಸ್‌ ಧಾತುವಿನಂತೆಯೇ ರೂಪಗಳು ಇರುತ್ತವೆ. 

17. ಸ್ರಂಭು ವಿಶ್ವಾಸೇವಿಶ್ವಾಸ ಮಾಡುವುದು) - ಇದರಲ್ಲಿ "ಸ್ರಂಭ್‌' ಮಾತ್ರ 
ಉಳಿಯುತ್ತದೆ. ಸ್ರನ್‌*ಭ್‌ ಎಂದಿದ್ದಾಗ "ನ್‌' ಕಾರಕ್ಕೆ ಅನುಸ್ವಾರ ಹಾಗು ಪರಸವರ್ಣ 
ಬಂದು "ಸಂಭ್‌' ಎಂದಾಗಿದೆ. 

ಲಟ್‌: ರೂಪಗಳು: ಸ್ತ್ರಂಭತೇ, ಸ್ತಂಭೇತೇ, ಸ್ರಂಭನ್ನೇ... ಇತ್ಯಾದಿ। 

ಲಿಟ್‌: ರೂಪಗಳು: ಸಸ್ರಂಭೇ, ಸಸ್ರಂಭಾತೇ, ಸಸ್ತಂಭಿರೇ... ಇತ್ಯಾದಿ! 

ಲುಟ್‌: ರೂಪಗಳು: ಸ್ಪಂಭಿತಾ, ಸ್ರಂಭಿತಾರ್‌, ಸ್ರಂಭಿತಾರಃ... ಇತ್ಯಾದಿ! 

ಲೃಟ್‌: ರೂಪಗಳು: ಸ್ಪಂಭಿಷ್ಯತೇ, ಸ್ರಂಭಿಷ್ಯೇತೇ, ಸ್ರಂಭಿಷ್ಯನ್ನೇ(... ಇತ್ಯಾದಿ! 

ಲೋಟ್‌: ರೂಪಗಳು: ಸ್ರ೦ಂಭತಾಮ್‌, ಸ್ರ೦ಭೇತಾಮ್‌, ಸ್ರಂಭನ್ತಾಮ್‌... ಇತ್ಯಾದಿ। 

ಲಜಕ: ರೂಪಗಳು: ಅಸ್ರಂಭತ, ಅಸ್ರಂಭೇತಾಮ್‌, ಅಸ್ತಂಭನ್ನ!.. ಇತ್ಯಾದಿ! 

ವಿಧಿಲಿಜ್‌: ರೂಪಗಳು: ಸ್ರ೦ಭೇತ, ಸಂಭೇಯಾತಾಮ್‌, ಸ್ರಂಭೇರನ್‌... ಇತ್ಯಾದಿ! 

ಆಶೀರ್ಲಿಜಕ: ರೂಪಗಳು: ಸ್ರ೦ಭಿಷೀಷ್ಟ ಸ್ರ೦ಂಭಿಷೀಯಾಸ್ತಾಮ್‌, ಸ್ರಂಭಿಷೀರನ್‌। 

ಲುಜತ್‌: ರೂಪಗಳು: ಅಸ್ರಂಭಿಷ್ಟ ಅಸ್ರಂಭಿಷೀಯಾಸ್ತಾಮ್‌, ಅಸ್ತಂಭಿಷೀರನ್‌.... 
ಪ್ರಕೃತ ಸೂತ್ರದಿಂದ ವೈಕಲ್ಪಕ ಪರಸ್ಕೈಪದ: 

ರೂಪಗಳು: ಅಸ್ರಭತ್‌, ಅಸ್ರಭತಾಮ್‌, ಅಸ್ರಭನ್‌। ಇತ್ಯಾದಿ 

ಲೃಜತ್‌: ರೂಪಗಳು: ಅಸ್ರಂಭಿಷ್ಯತ, ಅಸ್ರ೦ಭಿಷ್ಯೇತಾಮ್‌, ಅಸ್ಪಂಭಿಷ್ಯನ್ತ... ಇತ್ಯಾದಿ! 

18. ವೃತು ವರ್ತನೇ-(ವರ್ತಿಸುವುದು, ಇರುವುದು) ಇದರಲ್ಲಿ' “ವೃತ್‌' ಮಾತ್ರ 
ಉಳಿಯುತ್ತದೆ. 

ಲಟ್‌: ರೂಪಗಳು: ವರ್ತತೇ, ವರ್ತೇತೇ, ವರ್ತನ್ಹೇ [.. ಇತ್ಯಾದಿ। 

ಲಿಟ್‌: ರೂಪಗಳು: ವವೃತೇ। ವವೃತಾತೇ, ವವೃತಿರೇ,... ಇತ್ಯಾದಿ। 

ಲುಟ್‌: ರೂಪಗಳು: ವರ್ತಿತಾ, ವರ್ತಿತಾರೌ, ವರ್ತಿತಾರಃ... ಇತ್ಯಾದಿ। 

(ವೈಕಲ್ಪಕವಾಗಿ ಪರಸ್ಕೈಪದವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮೨೨. ವೃದ್ಧ 4! ಸ್ಯಸನೋಃ (13.೨೨) 

ವೃತ್ತಿಃ-ವೃತಾದಿಭ್ಯಃ ಪಳ್ಜುಭ್ಯೋ ವಾ ಪರಸ್ತೆ ಪದಂ ಸ್ಯಾತ್‌ ಸ್ಯೇ ಸನಿ ಚ। 

ಅ. ವ್ಯ- “ವಾ ಕ್ಯಷಃ” ಎಂಬ ಸೂತ್ರದಿಂದ “ವಾ' ಎಂಬ ಪದವೂ, “ಶೇಷಾತ್‌ 
ಕರ್ತರಿ ಪರಸ್ಕೈಪದಮ್‌” ಎಂಬ ಸೂತ್ರದಿಂದ “ಪರಸ್ಕೈಪದಮ್‌' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 


ತಿಣನ್ತೇ ಭ್ವಾದಯಃ-ಆತ್ಯನೇ ಪದಿ ರೂಪಗಳು 633 


ಅರ್ಥ-"ಸ್ಯ' ಮತ್ತು "ಸನ್‌'ಗಳ ಪರದಲ್ಲಿ ಇರುವಾಗ "ವೃತ್‌' ಮೊದಲಾದ 5 
ಧಾತುಗಳಿಗೆ ವೈಕಲ್ಪಿಕವಾಗಿ ಪರಸ್ಥೆ ಪದವು ಬರುತ್ತದೆ. ಈ 5 ಧಾತುಗಳು ಈ ಪ್ರಕಾರ 
ಇರುತ್ತವೆ.- 1. ವೃತು-ವರ್ತನೇ(ಆಗುವುದು),2. ವೃಧು-ವೃದ್ಧೌ (ಬೆಳೆಯುವುದು), 
3. ಶೃಧು- ಶಬ್ದ ಕುತ್ಲಾಯಾಮ್‌(ಕುತ್ತಿತ ಶಬ್ದವನ್ನು ಮಾಡುವುದು), 4. ಸ್ಕಂದೂ- 
ಪ್ರಸ್ರವಣೇ(ನೀರು ದ್ರವ ಹರಿಯುವುದು), 5. ಕೃಪೂ-ಸಾಮರ್ಥೇ(ಸಮರ್ಥನಾಗುವುದು) 

(ಇಡಾಗಮವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - 54೦.ನ ವೃದ್ಧ ಕಶತುಭ್ಯ್ಯಃ (7.2.59) 

ವೃತ್ತಿಃ-ವೃತು-ವ್ಯ -ಶೃಧು-ಸ್ಕನ್ನುಭ್ಯಃ ಶಕಾರಾದೇಃ ಆರ್ಧಧಾತುಕಸ್ಯ ಇಟ್‌ ನ 
ಸ್ಕಾತ್‌। ತಜ್‌-ಆನಯೋಃ ಅಭಾವೇ ವತನ್ಸ್ಯತಿ, ವರ್ತಿಷ್ಯತೇ। ವರ್ತತಾಮ್‌। ಅವರ್ತತ। 
ವರ್ತೇತ। ವರ್ತಿಷೀಷ್ಟ ಅವರ್ತಿಷ್ಟ ಅವತ್ತ ತ್‌ ಅವರ್ತಿಷ್ಠತ। ದದ ದಾನೇ। 19 
ದದತೇ। ಪ. ಛೇ. - ನ, ವೃದ್ಧ ಕ ಚತುರ್ಭ್ಯಃ। 

ಅ. ವೃ.- “ಸೇಂಸಿಚಿ” ಎಂಬ ಸೂತ್ರದಿಂದ "ಸೇ' ಎಂಬ ಪದವೂ, 
“ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎಂಬ ಸೂತ್ರದಿಂದ “ಆರ್ಧಧಾತುಕಸ್ಯ' ಎಂಬ 
ಪದವೂ ಮತ್ತು “ಗಮೇರಿಟ್‌ ಪರಸ್ಕೈಪದೇಷು” ಎಂಬ ಸೂತ್ರದಿಂದ "ಪರಸ್ಥೆ ೈಪದೇಷು' 
ಎ೦ಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಪರಸ್ಥೆ ೈ ಪದಕ್ಕೆ ಸಂಬಂಧಿಸಿದ "ವೃತ್‌' ಮೊದಲಾದ ಧಾತುಗಳ ನಂತರ 
“ಸ್‌' ಕಾರಾದಿ ಆರ್ಧಧಾತುಕ ಪ್ರತ್ಯಯಗಳು ಪರದಲ್ಲಿ ಇದ್ದಾಗ ಅವುಗಳಿಗೆ 
ಆದ್ಯವಯವವಾಗಿ ಬರಬೇಕಾದ "ಇಡಾಗಮ' ವು ಬರುವುದಿಲ್ಲ. 

ಉದಾ- ವೃಧ್ಭ್ಯಃ - "ವೃತ್‌' ಗಣದಲ್ಲಿ ವೃತು, ವೃಧು, ಶೃಧು ಮತ್ತು ಸೃನ್ನೂ 
ಎಂಬ ನಾಲ್ಕು ಧಾತುಗಳಿವೆ. “ಲೃಟ್‌' ಮತ್ತು "“ಲೃಜ್‌' "ಲ್‌' ಕಾರಗಳು 
ಆರ್ಧಧಾತುಕವಾಗಿರೋಣದರಿಂದ ಸ್ಯ' ಎಂಬ "ಸ್‌' ಕಾರಾದಿಯಾದ ಪ್ರತ್ಯಯವು 
ಧಾತುವಿನ ನಂತರ ಬರುತ್ತದೆ. 

ಲೃಟ್‌: ರೂಪಗಳು: ವರ್ತಿಷ್ಯತೇ, ವರ್ತಿಷ್ಯೇತೇ, ವರ್ತಿಷ್ಠನ್ನೇ॥... ಇತ್ಯಾದಿ। 

ಪರಸ್ಕೈಪದಿಯಲ್ಲಿವೈಕಲ್ಪಕ ರೂಪಗಳು : ವರ್ತ್ಯತಿ, ವರ್ತ್ವ್ವತಃ, ವರ್ತ್ಯನ್ನಿ... 
ಇತ್ಯಾದಿ। (ಇಲ್ಲಿ "ಸ್ಯ' ಎಂಬ "ಸ್‌' ಕಾರಾದಿಯಾದ ಆರ್ಧಧಾತುಕ ಪ್ರತ್ಯಯವು ಧಾತುಎನ 
ಪರದಲ್ಲಿ ಇರುವಾಗ ಪ್ರಕೃತ ಇಡಾಗಮವು ನಿಷೇಧಿಸಲ್ಪಟ್ಟಿದೆ. ಆತ್ಮನೇ ಪದದಲ್ಲಿ 
ನಿಷೇಧವಿಲ್ಲದ್ದರಿ೦ದ "ಸ್‌' ಕಾರದಿಯಾದ ಪ್ರತ್ಯಯಕ್ಕೆ ಇಡಾಗಮ ಬಂದಿದೆ). 

ಲೋಟ್‌: ರೂಪಗಳು: ವರ್ತತಾಮ್‌, ವರ್ತೇತಾಮ್‌, ವರ್ತನ್ತಾಮ್‌... ಇತ್ಯಾದಿ! 
ಲಜ್‌: ರೂಪಗಳು: ಅವರ್ತತ, ಅವರ್ತೇತಾಮ್‌, ಅವರ್ತನ್ನ!.. ಇತ್ಯಾದಿ! 

ವಿಧಿಲಿಜಕ: ರೂಪಗಳು:ವರ್ತೇತ, ವರ್ತೇಯಾತಾಮ್‌, ವರ್ತೇರನ್‌... ಇತ್ಯಾದಿ। 
ಆಶೀರ್ಲಿಜ*: ರೂಪಗಳು: ವರ್ತಿಷೀಷ್ಟ ವರ್ತಿಷೀಯಾಸ್ತಾಮ್‌, ವರ್ತಿಷೀರನ್‌॥ 


632 ಲಘುಸಿದ್ಧಾಂತ ಕೌಮುದೀ 


ಅಭ್ರಸನ್‌। 16.ಅಧ್ವಸತ್‌, ಅಧ್ವಸತಾಮ್‌, ಅದ್ದಸನ್‌। 

16 (ಬಿ). ಧ್ವಂಸು ಗತೌ ಚ (ಗತ್ಯರ್ಥ) 

ರೂಪಗಳು: ಮೇಲಿನ ಧ್ವಂಸ್‌ ಧಾತುವಿನಂತೆಯೇ ರೂಪಗಳು ಇರುತ್ತವೆ. 

17. ಸಂಭು ವಿಶ್ವಾಸೇ(ವಿಶ್ವಾಸ ಮಾಡುವುದು) - ಇದರಲ್ಲಿ "ಸ್ರಂಭ್‌' ಮಾತ್ರ 
ಉಳಿಯುತ್ತದೆ. ಸ್ರನ್‌-ಭ್‌ ಎಂದಿದ್ದಾಗ "ನ್‌' ಕಾರಕ್ಕೆ ಅನುಸ್ವಾರ ಹಾಗು ಪರಸವರ್ಣ 
ಬಂದು "ಸಂಭ್‌' ಎಂದಾಗಿದೆ. 

ಲಟ್‌: ರೂಪಗಳು: ಸ್ತ್ರಂಭತೇ, ಸ್ರಂಭೇತೇ, ಸ್ರ೦ಭನ್ನೇ... ಇತ್ಯಾದಿ! 

ಲಿಟ್‌: ರೂಪಗಳು: ಸಸ್ರಂಭೇ, ಸಸ್ತಂಭಾತೇ, ಸಸ್ರಂಭಿರೇ,... ಇತ್ಯಾದಿ! 

ಲುಟ್‌: ರೂಪಗಳು: ಸ್ಪ೦ಂಭಿತಾ, ಸಂಭಿತಾರೌ, ಸ್ರಂಭಿತಾರಃ... ಇತ್ಯಾದಿ। 

ಲೃಟ್‌: ರೂಪಗಳು: ಸಂಭಿಷ್ಯತೇ, ಸ್ತಂಭಿಷ್ಕೇತೇ, ಸ್ಪಂಭಿಷ್ಯನ್ನೇ,... ಇತ್ಯಾದಿ! 

ಲೋಟ್‌: ರೂಪಗಳು: ಸ್ರಂಭತಾಮ್‌, ಸ್ತ್ರಂಭೇತಾಮ್‌, ಸ್ರಂಭನ್ತಾಮ್‌... ಇತ್ಯಾದಿ! 

ಲಜಕ್‌: ರೂಪಗಳು: ಅಸ್ರ೦ಭತ, ಅಸ್ರ೦ಭೇತಾಮ್‌, ಅಸ್ರಂಭನ್ತ... ಇತ್ಯಾದಿ! 

ವಿಧಿಲಿಜಕ: ರೂಪಗಳು: ಸ್ರ೦ಭೇತ, ಸ್ರಂಭೇಯಾತಾಮ್‌, ಸ್ರಂಭೇರನ್‌... ಇತ್ಯಾದಿ 

ಆಶೀರ್ಲಿಜಕ: ರೂಪಗಳು: ಸ್ರ೦ಭಿಷೀಷ್ಟ ಸ್ರಂಭಿಷೀಯಾಸ್ತಾಮ್‌, ಸ್ರಂಭಿಷೀರನ್‌। 

ಲುಜಕ್‌: ರೂಪಗಳು: ಅಸ್ರಂಭಿಷ್ಟ ಅಸ್ರ೦ಭಿಷೀಯಾಸ್ತಾಮ್‌, ಅಸ್ರ೦ಭಿಷೀರನ್‌,... 
ಪ್ರಕೃತ ಸೂತ್ರದಿಂದ ವೈಕಲ್ಪಕ ಪರಸ್ಕೈಪದ: 

ರೂಪಗಳು: ಅಸ್ರ್ಪಭತ್‌, ಅಸ್ರಭತಾಮ್‌, ಅಸ್ರಭನ್‌। ಇತ್ಯಾದಿ। 

ಲೃಜಕ: ರೂಪಗಳು: ಅಸ್ರಂಭಿಷ್ಯತ, ಅಸ್ಪಂಭಿಷ್ಯೇತಾಮ್‌, ಅಸ್ಪಂಭಿಷ್ಯನ್ತ... ಇತ್ಯಾದಿ। 

18. ವೃತು ವರ್ತನೇ-(ವರ್ತಿಸುವುದು, ಇರುವುದು) ಇದರಲ್ಲಿ “ವೃತ್‌' ಮಾತ್ರ 
ಉಳಿಯುತ್ತದೆ. 

ಲಟ್‌: ರೂಪಗಳು: ವರ್ತತೇ, ವರ್ತೇತೇ, ವರ್ತನ್ಹೇ .. ಇತ್ಯಾದಿ! 

ಲಿಟ್‌: ರೂಪಗಳು: ವವೃತೇ। ವವೃತಾತೇ, ವವೃತಿರೇ... ಇತ್ಯಾದಿ! 

ಲುಟ್‌: ರೂಪಗಳು: ವರ್ತಿತಾ, ವರ್ತಿತಾರೌ, ವರ್ತಿತಾರಃ... ಇತ್ಯಾದಿ। 

(ವೈಕಲ್ಪಕವಾಗಿ ಪರಸ್ಕೈಪದವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮೨೨. ವೃದ್ಧ $ ಸ್ಯಸನೋಃ (13.92) 

ವೃತ್ತಿಃ-ವೃತಾದಿಭ್ಯಃ ಪಣ್ಗುಭ್ಯೋ ವಾ ಪರಸ್ಥೆ ಪದಂ ಸ್ಯಾತ್‌ ಸ್ಯೇ ಸನಿ ಚ 

ಅ. ವೃ.- “ವಾ ಕೃಷ” ಎಂಬ ಸೂತ್ರದಿಂದ “ವಾ' ಎಂಬ ಪದವೂ, “ಶೇಷಾತ್‌ 
ಕರ್ತರಿ ಪರಸ್ಕೈಪದಮ್‌” ಎಂಬ ಸೂತ್ರದಿಂದ “ಪರಸ್ಕೈಪದಮ್‌' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 


ತಿಜನ್ತೇ ಭ್ವಾದಯಃ-ಆತ್ಮನೇ ಪದಿ ರೂಪಗಳು 633 


ಅರ್ಥ-"ಸ' ಮತ್ತು "ಸನ್‌'ಗಳ ಪರದಲ್ಲಿ ಇರುವಾಗ "ವೃತ್‌' ಮೊದಲಾದ 5 
ಧಾತುಗಳಿಗೆ ವೈಕಲ್ಪಿಕವಾಗಿ ಪರಸೆ ಪದವು ಬರುತ್ತದೆ. ಈ 5 ಧಾತುಗಳು ಈ ಪ್ರಕಾರ 
ಇರುತ್ತವೆ.- 1. ವೃತು-ವರ್ತನೇ(ಆಗುವುದು),2. ವೃಧು-ವೃದ್ಧೌ (ಬೆಳೆಯುವುದು), 
3. ಶ್ರಧು- ಶಬ್ದಕುತ್ತಾಯಾಮ್‌(ಕುತ್ತಿತ ಶಬ್ದವನ್ನು ಮಾಡುವುದು), 4. ಸ್ಕಂದೂ- 
ಪಸ್ತವಣೇ(ನೀರು ದ್ರವ ಹರಿಯುವುದು), 5. ಕೃಪೂ-ಸಾಮರ್ಥೇ(ಸಮರ್ಥನಾಗುವುದು) 

(ಇಡಾಗಮವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - ೮4೦.ನ ವೃದ್ಧ ಕ$ಶೆತುಭ್ಯೂಃ (7.2.59) 

ವೃತ್ತಿಕ-ವೃತು-ವೃಧು-ಶೃಧು-ಸ್ಕನ್ನುಭ್ಯಃ ಶಕಾರಾದೇಃ ಆರ್ಧಧಾತುಕಸ್ಯ ಇಟ್‌ ನ 
ಸ್ಯಾತ್‌! ತಜ್‌-ಆನಯೋಃ ಅಭಾವೇ ವರ್ತ ಶಿ ವರ್ತಿಷ್ಯತೇ। ವರ್ತತಾಮ್‌। ಅವರ್ತತ। 
ವರ್ತೇತ। ವರ್ತಿಷೀಷ್ಟ ಅವರ್ತಿಷ್ಟ ಅವರ್ತ ತ್‌, ಅವರ್ತಿಷ್ಯತ। ದದ ದಾನೇ। 19 
ದದತೇ! ಪ. ಛೇ. - ನ, ವೃದ್ಧ ಕಿ ಚತುರ್ಭ್ಯಃ 

ಅ. ವೃ- “ಸೇಸಿಚಿ” ಎಂಬ ಸೂತ್ರದಿಂದ "ಸೇ' ಎಂಬ ಪದವೂ, 
“ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎ೦ಬ ಸೂತ್ರದಿಂದ “ಆರ್ಧಧಾತುಕಸ್ಕ' ಎಂಬ 
ಪದವೂ ಮತ್ತು “ಗಮೇರಿಟ್‌ ಪರಸ್ಕೈಪದೇಷು” ಎಂಬ ಸೂತ್ರದಿಂದ “ಪರಸ್ಕೈಪದೇಷು' 
ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಪರಸ್ಮೈ ಪದಕ್ಕೆ ಸಂಬಂಧಿಸಿದ “ವೃತ್‌' ಮೊದಲಾದ ಧಾತುಗಳ ನಂತರ 
“ಸ್‌' ಕಾರಾದಿ ಆರ್ಧಧಾತುಕ ಪ್ರತ್ಯಯಗಳು ಪರದಲ್ಲಿ ಇದ್ದಾಗ ಅವುಗಳಿಗೆ 
ಆದ್ಯವಯವವಾಗಿ ಬರಬೇಕಾದ “ಇಡಾಗಮ' ವು ಬರುವುದಿಲ್ಲ. 

ಉದಾ- ವೃದ್ಧ ಜ್ರ 'ವೃತ್‌' ಗಣದಲ್ಲಿ ವೃತು, ವೃಧು, ಶೃಧು ಮತ್ತು ಸೃನ್ನೂ 
ಎಂಬ ನಾಲ್ಕು ಧಾತುಗಳಿವೆ. “ಲೃಟ್‌' ಮತ್ತು “ಲೃಜ್‌' "ಲ್‌' ಕಾರಗಳು 
ಆರ್ಧಧಾತುಕವಾಗಿರೋಣದರಿಂದ ಸ್ಯ' ಎಂಬ "ಸ್‌' ಕಾರಾದಿಯಾದ ಪ್ರತ್ಯಯವು 
ಧಾತುವಿನ ನಂತರ ಬರುತ್ತದೆ. 

ಲೃಟ್‌: ರೂಪಗಳು: ವರ್ತಿಷ್ಯತೇ, ವರ್ತಿಷ್ಯೇತೇ, ವರ್ತಿಷ್ಠನ್ನೇ॥... ಇತ್ಯಾದಿ। 

ಪರಸ್ಕೈಪದಿಯಲ್ಲಿವೈಕಲ್ಪಕ ರೂಪಗಳು : ವರ್ಷತಿ, ವರ್ತ್ಶೃತಃ, ವರ್ಷ್ಸ್ಯನ್ನಿ... 
ಇತ್ಯಾದಿ! (ಇಲ್ಲಿ 'ಸ್ಯ' ಎಂಬ "ಸ್‌' ಕಾರಾದಿಯಾದ ಆರ್ಧಧಾತುಕ ಪ್ರತ್ಯಯವು ಧಾತುಎನ 
ಪರದಲ್ಲಿ ಇರುವಾಗ ಪ್ರಕೃತ ಇಡಾಗಮವು ನಿಷೇಧಿಸಲ್ಪಟ್ಟದೆ. ಆತ್ಮನೇ ಪದದಲ್ಲಿ 
ನಿಷೇಧವಿಲ್ಲದ್ದರಿ೦ದ "ಸ್‌' ಕಾರದಿಯಾದ ಪ್ರತ್ಯಯಕ್ಕೆ ಇಡಾಗಮ ಬಂದಿದೆ). 

ಲೋಟ್‌: ರೂಪಗಳು: ವರ್ತತಾಮ್‌, ವರ್ತೇತಾಮ್‌, ವರ್ತನ್ತಾಮ್‌... ಇತ್ಯಾದಿ! 
ಲಜ*: ರೂಪಗಳು: ಅವರ್ತತ, ಅವರ್ತೇತಾಮ್‌, ಅವರ್ತನ್ನ... ಇತ್ಯಾದಿ! 

ವಿಧಿಲಿಜಕ: ರೂಪಗಳು:ವರ್ತೇತ, ವರ್ತೇಯಾತಾಮ್‌, ವರ್ತೇರನ್‌... ಇತ್ಯಾದಿ। 
ಆಶೀರ್ಲಿಜಕ: ರೂಪಗಳು: ವರ್ತಿಷೀಷ್ಟ ವರ್ತಿಷೀಯಾಸ್ತಾಮ್‌, ವರ್ತಿಷೀರನ್‌॥ 


634 ಲಘುಸಿದ್ಧಾಂತ ಕೌಮುದೀ 


ಲುಜಕ್‌: “ದ್ಯುಭ್ಯೋ ಲುಜೀ' ಎ೦ಬ ಸೂತ್ರದಿಂದ ವೈಕಲ್ಲಿಕ ಪಕ್ಷದಲ್ಲಿ ಪರಸ್ಕೈಪದ 
ಮತ್ತು “ಪುಷಾದಿ ದ್ಯುತಾದ್ಯ್ಯೃದಿತಃ ಪರಸ್ಕೈಪದೇಷು ” ಎಂಬ ಸೂತ್ರದಿಂದ "ಅಜ್‌(ಅ)' 
ಆದೇಶವೂ ಬರುತ್ತದೆ. ಆದರೆ ಇಡಾಗಮವು ಬರುವುದಿಲ್ಲ. 

ಪರಸ್ಕೈಪದದಲ್ಲಿ- ರೂಪಗಳು: ಅವೃತತ್‌, ಅವೃತತಾಮ್‌, ಅವ್ಳ್‌ತನ್‌,.. ಇತ್ಯಾದಿ। 

"ಆತ್ಮನೇ ಪದದಲ್ಲಿ- ಇಡಾಗಮ ಬಂದು ಕೆಳಗಿನ ರೂಪಗಳು ಸಿದ್ಧಿಸುತ್ತವೆ. 

ರೂಪಗಳು: ಅವರ್ತಿಷ್ಟ ಅವರ್ತಿಷಾತಾಮ್‌, ಅವರ್ತಿಷತ... ಇತ್ಯಾದಿ। 

ಲೃಜಕ್‌: “ವೃದ್ಧ ಸ್ಯಸನೋಃ” ಎಂಬ ಸೂತ್ರದಿಂದ ಪರಸ್ಕೈಪದದಲ್ಲಿ ಇಡಾಗಮವು 
ಬರುವುದಿಲ್ಲ. ಮತ್ತು ಆತ್ಮನೇ ಪದದಲ್ಲಿ ಇಡಾಗಮವು ಬರುತ್ತದೆ. 

(ಪರಸ್ಕೈಪದದಲ್ಲಿ) ರೂಪಗಳು:- ಅವರ್ತತ್‌, ಅವರ್ತ್ಸೃತಾಮ್‌, ಅವರ್ಸ್ಸನ್‌। 

ಆತ್ಮನೇಪದದಲ್ಲಿ- ರೂಪಗಳು:ಅವರ್ತಿಷ್ಯತ, ಅವರ್ತಿಷ್ಯೇತಾಮ್‌, ಅವರ್ತಿಷ್ಠನ್ನ 

ಧಾತು-19. ದದ ದಾನೇ(ದಾನ ಮಾಡುವುದು ಕೊಡುವುದು) - ಇದರಲ್ಲಿ "ದದ್‌' 
ಮಾತ್ರ ಉಳಿಯುತ್ತದೆ. 

ಲಟ್‌: ಉದಾ- ದದತೇ - ಪ್ರಥಮ ಪುರುಷ ಏಕವಚನದಲ್ಲಿ "ದದ್‌' ಧಾತುವಿನ 
ನಂತರ “ಲಟ್‌' “ಲ್‌' ಕಾರಕ್ಕೆ "ತ್‌' ಆದೇಶವು ಬಂದು ಧಾತುವಿನ ನಂತರ "ಶಪ್‌(ಅ)' 
ಪ್ರತ್ಯಯ ಬಂದು ದದತ್‌ ಎಂದಾದಮೇಲೆ “ಟಿತ ಆತ್ಮನೇಪದಾನಾಂ ಟೇರೇ”_ 
ಎಂಬ ಸೂತ್ರದಿಂದ "ಏತ್ವ' ಬಂದು, ದದತೇ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ದದತೇ, ದದೇತೇ, ದದನ್ನೇ,... ಇತ್ಯಾದಿ। 


(ಏತ್ವವನ್ನೂ ಮತ್ತು ಅಭ್ಯಾಸವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - 541ನ ಶಶ-ದದ-ವಾದಿ-ಗುಣಾನಾಮ್‌ (6.4.126) 

ವೃತ್ತಿಃ-ಶಶೇಃ ದದೇಃ ವಕಾರಾದೀನಾಂ ಗುಣಶಬ್ದೇನ ವಿಹಿತಃ ಯಃ ಅಕಾರಃ ತಸ್ಯ 
ಚ ಏತ್ವ- ಅಭ್ಯಾಸ ಲೋಪೌ ನ। ದದದೇದದದಾತೇ। ದದದಿರೇ। ದದಿತಾ। ದದಿಷ್ಯತೇ। 
ದದತಾಮ್‌। ಅದದತ್‌। ದದೇತ ದದಿಷೀಷ್ಟ ಅದದಿಷ್ಟ ಅದದಿಷ್ಠತ। ತ್ರಪೂಷ್‌ ಲಜ್ಜಾಯಾಮ್‌। 
21 ತ್ರಪತೇ। 

ಅ. ವೃ- “ಅತ ಏಕ ಹಲ್‌ ಮಧ್ಯೇಇನಾದೇಶಾದೇರ್ಲಿಟಿ” ಎಂಬ ಸೂತ್ರದಿಂದ 
"ಅತಃ' ಎಂಬ ಪದವೂ, “ಪ್ಪಸೋರೇದ್ಭಾವಭ್ಯಾಸ ಲೋಪಶ್ಚ” ಎಂಬ ಸೂತ್ರದಿಂದ 
“ಏತ್‌' ಮತ್ತು "ಅಭ್ಯಾಸಲೋಪಃ' ಮತ್ತು "ಚ' ಎ೦ಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- “ಶಸ್‌' ದದ್‌ ಹಾಗೂ ವ-ಕಾರಾದಿ ಧಾತುಗಳ ಹ್ರಸ್ವ ಅ-ಕಾರ ಹಾಗೂ 
ಗುಣ ಶಬ್ದದಿಂದ ವಿಹಿತವಾದ “ಅ” ಕಾರಕ್ಕೆ ಏತ್ವ ಮತ್ತು ಅಭ್ಯಾಸಲೋಪ ಬರುವುದಿಲ್ಲ. 

ಲಿಟ್‌: ಪ್ರಥಮಪುರುಷ ಏಕವಚನದಲ್ಲಿ ದದ್‌ ಧಾತುವಿನ ನಂತರ ಲಿಡಾದೇಶವಾದ 
“ತ್‌' ಬಂದು ಅದಕ್ಕೆ "ಏಶ್‌(ಏ)' ಆದೇಶವು ಬ೦ದು ಧಾತುವಿಗೆ ದ್ವಿತ್ವ ಬಂದಮೇಲೆ 
ದ*ದದ್‌4ಏ ಎಂದಿರುತ್ತದೆ. ಏತ್ವ ಮತ್ತು ಅಭ್ಯಾಸಲೋಪ ಬರಬೇಕಾಗಿದ್ದಾಗ, ಅದನ್ನು 


ತಿಐನ್ತೇ ಭ್ವಾದಯಃ-ಆತ್ಮನೇ ಪದಿ ರೂಪಗಳು 635 
ಪ್ರಕೃತಸೂತ್ರವು ಬಾಧಿಸುತ್ತದೆ. ಆಗ ದದದ್‌4+ಏ=ವದದದೇ ಎಂಬ ರೂಪವು ಸಿದ್ಧವಾಗುತ್ತದೆ. 


ಮ) 

ರೂಪಗಳು- ದದದೇ, ದದದಾತೇ, ದದದಿರೇ॥.. ಇತ್ಯಾದಿ। 

ಲುಟ್‌: ರೂಪಗಳು: ದದಿತಾ, ದದಿತಾರ್‌, ದದಿತಾರಃ॥.. ಇತ್ಯಾದಿ। 

ಲೃಟ್‌: ರೂಪಗಳು: ದದಿಷ್ಯತೇ, ದದಿಷ್ಯೇತೇ, ದದಿಷ್ಠನ್ನೇ।... ಇತ್ಯಾದಿ! 

ಲೋಟ್‌: ರೂಪಗ್‌ಳು: ದದತಾಮ್‌, ದದೇತಾಮ್‌, ದದನ್ತಾಮ್‌,.. ಇತ್ಯಾದಿ! 

ಲಜತ್‌: ರೂಪಗಳು: ಅದದತ, ಅದದೇತಾಮ್‌, ಅದದನ್ನ... ಇತ್ಯಾದಿ! 

ವಿಧಿಲಿಜಕ್‌: ರೂಪಗಳು: ದದೇತ, ದದೇಯಾತಾಮ್‌, ದದೇರನ್‌॥.. ಇತ್ಯಾದಿ। 

ಆಶೀರ್ಲಿಜತ್‌: ರೂಪಗಳು: ದದಿಷೀಷ್ಟ ದದಿಷೀಯಾಸ್ತಾಮ್‌, ದದಿಷೀರನ್‌,..... 

ಲುಜತ್‌: ರೂಪಗಳು: ಅದದಿಷ್ಟ ಅದದಿಷಾತಾಮ್‌, ಅದದಿಷತ।... ಇತ್ಯಾದಿ। 

ಲೃಜತ್‌: ರೂಪಗಳು: ಅದದಿಷ್ಯತ, ಅದದಿಷ್ಕೇತಾಮ್‌, ಅದದಿಷ್ಯನ್ನ... ಇತ್ಯಾದಿ। 

ಧಾತು-20. ತ್ರಪೂಷ್‌- ಲಜ್ಜಾಯಾಮ್‌(ನಾಚುವುದು)-ಇದರಲ್ಲಿ "ತ್ರಪ್‌' ಮಾತ್ರ 
ಉಳಿಯುತ್ತದೆ. 

ಲಟ್‌: ಉದಾ- ತ್ರಪತೇ- ಪ್ರಥಮಪುರುಷ ಏಕವಚನದಲ್ಲಿ “ತ್ರಪ್‌' ಧಾತುವಿನ 
ನಂತರ “ಲಟ್‌' ಆದೇಶವಾದ "ತ್‌ ಬಂದು ಧಾತುವಿನ ನಂತರ "ಶಪ್‌(ಅ)' ಬಂದಮೇಲೆ 
ತ್ರಪ್‌- ಅ--ತ ಎಂದಿದ್ದಾಗ, “ಟಿತ ಆತ್ಮನೇಪದಾನಾಂ ಟೇರೇ” ಎಂಬ ಸೂತ್ರದಿಂದ “ತ' 
ಕಾರೋತ್ತರ "ಅ' ಕಾರಕ್ಕೆ ಏತ್ವ (ಏ) ಬಂದು ತ್ರಪತೇ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ತ್ರಪತೇ, ತ್ರಪೇತೇ, ತ್ರಪನ್ನೇ,... ಇತ್ಯಾದಿ 

(ಏತ್ಥ ಮತ್ತು ಅಭ್ಯಾಸಗಳ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮42.ತ್ಯಾ-ಫಲ-ಭಜ-ತ್ರಪಶ್ಚ (6.4.122) 

ವೃತ್ತಿಃ-ಎಷಾ೦ ಅತಃ ಏತ್ವಮ್‌ ಅಭ್ಯಾಸ ಲೋಪಶ್ಚ ಸ್ಯಾತ್‌ ಕಿತಿ ಲಿಟಿ ಸೇಟಿ ಥಲಿ 
ಚ। ತ್ರೇಪೆ। ತ್ರಪಿತಾ, ತ್ರಪ್ತಾ। ತ್ರಪಿಷ್ಯತೇ, ತ್ರಪ್ಪ್ಯತೇ। ತ್ರಪತಾಮ್‌। ಅತ್ರಪತ। ತ್ರಪೇತ। 
ತ್ರಪಿಷೀಷ್ಟ, ತ್ರಪ್ಲೀಷ್ಟ ಅತ್ರಪಿಷ್ಟ, ಅತ್ರಪ್ಪ ಅತ್ರಪಿಷ್ಯತ, ಅತ್ರಪ್ಲ್ಯತ। ಇತಿ ಆತ್ಮನೇಪದಿನಃ 

ಪ. ಛೇ. ತ್ಯ-ಫಲ-ಭಜ-ತ್ರಪಃ, ಚ। 

ಅ. ವೃ.- “ಅತ ಏಕ ಹಲ್ಕಧ್ಯೇ ಅನಾದೇಶಾದೇರ್ಲಿಟಿ” ಎಂಬ ಸೂತ್ರದಿಂದ "ಅತಃ 
ಎಂಬ ಪದವೂ, "“ಪೃಸೋರೇದ್ದಾವಭ್ಯಾಸ ಲೋಪಶ್ಚ” ಎಂಬ ಸೂತ್ರದಿಂದ ಏತ್‌, 
ಅಭ್ಯಾಸಲೋಪಃ ಮತ್ತು ಚ ಎ೦ಬ ಪದಗಳು ಅನುವೃತ್ತವಾಗುತ್ತವೆ. ಮತ್ತು “ಗಮ- 
ಹನ-ಜನ-ಖನ ಘಸಾ೦ ಲೋಪಃ ಕ್ವಿತ್ಯನಜೆ” ಎಂಬ ಸೂತ್ರದಿಂದ "ಕಿತಿ' ಎಂಬ 
ಪದವೂ ಮತ್ತು “ಥಲಿ ಚ ಸೇಟಿ”_ ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ- ತ್ಯ, ಫಲ್‌, ಭಜ್‌, ಮತ್ತು ತ್ರಪ್‌ ಧಾತುಗಳ "ಅ' ಕಾರಕ್ಕೆ “"ಏ' ಕಾರವು 
ಆದೇಶವಾಗಿ ಬರುತ್ತದೆ. ಮತ್ತು ಅಭ್ಯಾಸದ ಲೋಪವೂ ಆಗುತ್ತದೆ- ಕಿತ್‌, ಲಿಟ್‌, 


636 ಲಘುಸಿದ್ಧಾಂತ ಕೌಮುದೀ 


ಸೇಟ್‌ ಮತ್ತು ಥಲ್‌ ಇವು ಪರದಲ್ಲಿರುವಾಗ. 
ಲಿಟ್‌: ಉದಾ- ತ್ರೇಪೇ- ಪ್ರಥಮಪುರುಷ ಏಕವಚನದಲ್ಲಿ “ತ್ರಪ್‌' ಧಾತುವಿನ 
ನಂತರ "ಲಿಟ್‌' ಗೆ. "ತ' ಆದೇಶ ಬಂದು ಅದಕ್ಕೆ "ಏಶ್‌(ಏ)' ಆದೇಶ ಬಂದು 
ಧಾತುವಿಗೆ ದ್ವಿತ್ವ ಬಂದಮೇಲೆ ಹಲಾದಿಶೇಷವಾದಮೇಲೆ ತತ್ರಪ್‌--ಏ ಎಂದು ಇರುತ್ತದೆ. 
ಆಗ ಪ್ರಕೃತ ಸೂತ್ರದಿಂದ ಅಭ್ಯಾಸ(ತ) ಲೋಪ ಮತ್ತು "ತ್ರಪ್‌' ನಲ್ಲಿರುವ “ಅ' ಕಾರಕ್ಕೆ 
“ಏ'ಕಾರವು ಆದೇಶವಾಗಿ ಬಂದು ತ್ರೇಪ್‌. ಏತ್ರೇಪೇ ಎಂದು ರೂಪವು ಸಿದ್ಧವಾಗುತ್ತದೆ. 
ರೂಪಗಳು: ತ್ರೇಪೇ, ತ್ರೇಪಾತೇ, ತ್ರೇಪಿರೇ... ಇತ್ಯಾದಿ! 
ಲುಟ್‌: ಇಡಾಗಮ ಬಂದ ಪಕ್ಷದಲ್ಲಿ ರೂಪಗಳುತ್ರಪಿತಾ, ತ್ರಪಿತಾರೌ, ತ್ರಪಿತಾರಃ.... 
ಇಡಾಗಮ ಬಾರದ ಪಕ್ಷದಲ್ಲಿ ರೂಪಗಳು: ತ್ರಪ್ತಾ, ತ್ರಪ್ತಾರೌ, ತ್ರಪ್ತಾರಃ... ಇತ್ಯಾದಿ! 
ಲೃಟ್‌: ಇಡಾಗವು ಬಂದ ಪಕ್ಷದಲ್ಲಿ ರೂಪಗಳು: ತ್ರಪಿಷ್ಠತೇ, ತ್ರಪಿಷ್ಯೇತೇ, ತ್ರಪಿಷ್ಯನ್ನೇ.... 
ಇಡಾಗಮಬಾರದ ಪಕ್ಷದಲ್ಲಿ ರೂಪಗಳು: ತ್ರಪ್ಪ್ಯತೇ, ತ್ರಪ್ಪ್ಯೇತೇ, ತ್ರಪ್ಪ್ಯನ್ನೇ..... 


ಎಕ ವ್‌'ನಿರಿ೨ 


ಲೋಟ್‌: ರೂಪಗಳು: ತ್ರಪತಾಮ್‌, ತ್ರಪೇತಾಮ್‌, ತ್ರಪನ್ತಾಮ್‌... ಇತ್ಯಾದಿ! 

ಲಜ್‌: ರೂಪಗಳು: ಅತ್ರಪತ, ಅತ್ರಪೇತಾಮ್‌, ಅತ್ರಪನ್ನ... ಇತ್ಯಾದಿ! 

ವಿಧಿಲಿಜ್‌: ರೂಪಗಳು: ತ್ರಪೇತ, ತ್ರಪೇಯಾತಾಮ್‌, ತ್ರಪೇರನ್‌... ಇತ್ಯಾದಿ! 

ಆಶೀರ್ಲಿಜಕ್‌: ಇಡಾಗಮ ಬಂದ ಪಕ್ಷದಲ್ಲಿ ರೂಪಗಳು: ತ್ರಪಿಷೀಷ್ಟ, 
ತ್ರಪಿಷೀಯಾಸ್ತಾಮ್‌, ತ್ರಪಿಷೀರನ್‌,... ಇತ್ಯಾದಿ। 

ಇಡಾಗಮಬಾರದ ಪಕ್ಷದಲ್ಲಿ ರೂಪಗಳು: ತ್ರಪ್ಲೀಷ್ಟ ತ್ರಪ್ಲೀಯಾಸ್ತಾಮ್‌, ತ್ರಪ್ಲೀರನ್‌,... 

ಲುಜತ: ಇಡಾಗಮ ಬಂದ ಪಕ್ಷದಲ್ಲಿ ರೂಪಗಳು: ಅತ್ರಪಿಷ್ಟ ಅತ್ರಪಿಷಾತಾಮ್‌, 
ಅತ್ರಪಿಷತ... ಇತ್ಯಾದಿ। 

ಇಡಾಗಮಬಾರದ ಪಕ್ಷದಲ್ಲಿ ರೂಪಗಳು: ಅತ್ರಪ್ತ, ಅತ್ರಪ್ಸಾತಾಮ್‌, ಅತ್ರಪ್ಪತ..... 

ಲೃಜಕ: ಇಡಾಗಮ ಬಂದ ಪಕ್ಷದಲ್ಲಿ ರೂಪಗಳು: ಅತ್ರಪಿಷ್ಯತ, ಅತ್ರಪಿಷ್ಯೇತಾಮ್‌, 
ಅತ್ರಪಿಷ್ಯನ್ತ... ಇತ್ಯಾದಿ। 

ಇಡಾಗಮಬಾರದ ಪಕ್ಷದಲ್ಲಿ ರೂಪಗಳು: ಅತ್ರಪ್ಪ್ಯತ, ಅತ್ರಪ್ಲ್ಯೇತಾಮ್‌, ಅತ್ರಪ್ಯವ್ತ... 

॥ ಇತಿ ಆತ್ಮನೇ ಪದಿನಃ ॥ 
॥ ಇಲ್ಲಗೆ ಆತ್ಮನೇಪದ ಧಾತುಗಳ ರೂಪಗಳು ಮುಗಿದವು ॥ 


ತಿಐನ್ನೇ ಭ್ವಾದಯಃ-ಉಭಯ ಪದಿ ರೂಪಗಳು 637 


॥ ಅಥ ಉಭಯಪದಿನಃ ॥ 


ಶ್ರಿಜ್‌್‌ ಸೇವಾಯಾಮ್‌॥॥ ಶ್ರಯತಿಶ್ರಯತೇ। ಶಿಶ್ರಾಯ, ಶಿಶ್ರಿಯೇ। ಶ್ರಯಿತಾಸಿ। 
ಶ್ರಯಿತಾಸೇ। ಶ್ರಯಿಷ್ಯತಿ, ಶ್ರಯಿಷ್ಯತೇ। ಶ್ರಯತು, ಶ್ರಯತಾಮ್‌। ಅಶ್ರಯತ್‌, ಅಶ್ರಯತ। 
ಶ್ರಯೇತ್‌, ಶ್ರಯೇತ। ಶ್ರೀಯಾತ್‌, ಶ್ರಯಿಷೀಷ್ಟ ಚಜ್‌। ಅಶಿಶ್ರಯತ್‌, ಅಶಿಶ್ರಯತ। 
ಅಶ್ರಯಿಷ್ಯತ್‌। ಅಶ್ರಯಿಷ್ಯತ। ಭೃಷ್‌ ಭರಣೇ। 2ಭರತಿ, ಭರತೇ। ಬಭಾರ। ಬಭ್ರತುಃ 
ಬಭ್ರುಃ॥ ಬಭರ್ಥ। ಬಭೃವ। ಬಭೃಮ। ಬಭ್ರೇ। ಬಭೃಷೇ। ಭರ್ತಾಸಿ, ಭರ್ತಾಸೇ। ಭರಿಷ್ಯತಿ, 
ಭರಿಷ್ಯತೇ। ಭರತು, ಭರತಾಮ್‌। ಅಭರತ್‌, ಅಭರತ। ಭರೇತ್‌, ಭರೇತ। 

ವರದರಾಜರು ಕೇವಲ ಪರಸೆ ಪದಿ ಮತ್ತು ಕೇವಲ ಆತ್ಮನೇಪದಿ ಧಾತುಗಳ 
ರೂಪಗಳನ್ನು ಹೇಳಿದಮೇಲೆ ಭ್ಹಾದಿಗಣಕ್ಕೆ ಸೇರಿದ ಉಭಯಪದಿ ಧಾತುಗಳನ್ನು 
ಸಂಗ್ರಹಿಸುತ್ತಾರೆ. ಆತ್ಮನೇಪದಿ ಮತ್ತು ಪರಸ್ಕೈಪದಿ ಧಾತುಗಳ ನಿಯಮಗಳನ್ನು ಈ 
ಪ್ರಕರಣದ ಆರಂಭದಲ್ಲಿಯೇ ವಿಸ್ತಾರವಾಗಿ ಹೇಳಿದ್ದಾರೆ. 

1. ಶ್ರಿಜಸ ಸೇವಾಯಾಮ್‌(ಸೆವಿಸುವದು)-ಇದರಲ್ಲಿ "ಶ್ರಿ' ಮಾತ್ರ ಉಳಿಯುತ್ತದೆ. 

ಉದಾ- ಶ್ರಯತಿ, ಶ್ರಯತೇ - ಪ್ರಥಮಪುರುಷ ಏಕವಚನದಲ್ಲಿ ಶ್ರಿ ಧಾತುವಿನ 
ನಂತರ ಪರಸ್ಮೈ ಪದದಲ್ಲಿ "ಲಟ್‌' "ಲ್‌' ಕಾರಕ್ಕೆ “ತಿಪ್‌(ತಿ) ಆದೇಶ ಬಂದು ಧಾತುವಿನ 
ನಂತರ “ಶಪ್‌(ಅ)' ಬಂದು ಶ್ರಿ*ಅ4ತಿ ಎಂದಿರುತ್ತದೆ. “ಸಾರ್ವಧಾತುಕಾರ್ಧ- 
ಧಾತುಕಯೋಃ” ಎಂಬ ಸೂತ್ರದಿಂದ ಇಗನ್ನಾಂಗವಾದ "ಇ' ಕಾರಕ್ಕೆ ಗುಣ ಬಂದು 
ಶ್ರೇ*ಅ+ತಿ ಎಂದಾಗಿ “ಏಚೋತಯವಾಯಾವಃ” ಎಂಬ ಸೂತ್ರದಿಂದ "ಏ' ಕಾರಕ್ಕೆ 
"ಅಯ್‌' ಆದೇಶ ಬಂದು ಶ್ರ್‌- ಅಯ್‌. ಅತಿ-ಶ್ರಯತಿ ಎಂದು ರೂಪವಾಗುತ್ತದೆ. 

ಉದಾ- ಶ್ರಯತೇ-ಆತ್ಮನೇ ಪದದಲ್ಲಿ ಪ್ರಥಮಪುರುಷ ಏಕವಚನದಲ್ಲಿ ಶ್ರಿ ಧಾತುವಿನ 
ನಂತರ “ಲಟ್‌' "ಲ್‌' ಕಾರಕ್ಕೆ “ತ' ಆದೇಶ ಬಂದು ಧಾತುವಿನ ನಂತರ “ಶಪ್‌(ಅ)' 
ಬ೦ದಮೇಲೆ ಶ್ರಿ-ಅ*-ತ ಎಂದಿದ್ದಾಗ “ಟಿತ ಆತ್ಮನೇಪದಾನಾಂ ಟೇರೇ” ಎಂಬುದರಿಂದ 
ಅಂತ್ಯ "ಅ' ಕಾರಕ್ಕೆ ಏತ್ವ ಬಂದು ಉಳಿದ ಪ್ರಕ್ರಿಯೆ ಎಲ್ಲವು ಹಿಂದಿನಂತೆ ಸಮಾನವಾಗಿದ್ದು, 
ಶ್ರಯತೇ ಎಂದು ರೂಪವು ಸಿದ್ಧವಾಗುತ್ತದೆ. 

ಲಟ್‌:ಪರಸ್ಕೈ ಪದದ ರೂಪಗಳು: ಶ್ರಯತಿ ಶ್ರಯತಃ, ಶ್ರಯನ್ತಿ |... ಇತ್ಯಾದಿ! 

ಆತ್ಮನೇಪದದ ರೂಪಗಳು: ಶ್ರಯತೇ, ಶ್ರಯೇತೇ, ಶ್ರಯನ್ನೇ,.. ಇತ್ಯಾದಿ। 

ಲಿಟ್‌: ಪರಸ್ಕೈಪದದ ಪ್ರಥಮಪುರುಷ ಏಕವಚನದಲ್ಲಿ "ಶ್ರಿ' ಧಾತುವಿನ ನಂತರ 
ಲಿಡಾದೇಶವಾದ "ತಿಪ್‌(ಇ)' ಬಂದು ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ "ಣಲ್‌(ಅ)' 
ಆದೇಶವಾಗಿ ಬಂದು ಶ್ರಿ ಅ ಎಂದಿರುತ್ತದೆ. ಧಾತುವಿಗೆ ದ್ವಿತ್ವ ಮಾಡಿದಮೇಲೆ ಹಲಾದಿ 
ಶೇಷದಿಂದ ಶಿಶ್ರಿ-ಅ ಎಂದಿದ್ದಾಗ, “ಅಚಿ ಶ್ನುಧಾತುಭ್ರುವಾಂಯ್ವ್ಯೋರಿಯಜುವಜ್‌ೌ” 
ಎಂಬ ಸೂತ್ರದಿಂದ “ಇ' ಕಾರಕ್ಕೆ “ಇಯಜ್‌' ಬರಬೇಕಿದ್ದಾಗ, ಅದನ್ನು ಬಾಧಿಸಿ 
“ಅಚೋಹಳ್ಹಿತಿ” ಎಂಬ ಸೂತ್ರದಿಂದ ವೃದ್ಧಿ ಬಂದು ಶಿಶ್ರೈ--ಅ ಎ೦ದಿದ್ದಾಗ, “ಅಯ್‌' 
ಗೆ ಆಯ್‌' ಆದೇಶವು ಬಂದು ಶಿಶ್‌*ಆಯ್‌4+ಅ=ಶಿಶ್ರಾಯ ಎಂದು ರೂಪವು 


638 ಲಘುಸಿದ್ಧಾಂತ ಕೌಮುದೀ 
ಸಿದ್ಧಿಸುತ್ತದೆ. 

ಆತ್ಮನೇಪದದ ಎಲ್ಲ ರೂಪಗಳಲ್ಲೂ "ಇಯಜ್‌(ಇ)' ಪ್ರತ್ಯಯವೇ ಆದೇಶ ವಾಗಿ 
ಬರುತ್ತದೆ. 

ಪರಸ್ಮೈ ಪದದ ರೂಪಗಳು: ಶಿಶ್ರಾಯ, ಶಿಶ್ರಿಯತುಃ, ಶಿಶ್ರಿಯುಃ |... ಇತ್ಯಾದಿ। 

ಆತ್ಮನೇಪದದ ರೂಪಗಳು: ಶಿಶ್ರಿಯೇ, ಶಿಶ್ರಿಯಾತೇ, ಶಿಶ್ರಿಯಿರೇ |... ಇತ್ಯಾದಿ। 

ಲುಟ್‌:ಪರಸ್ಥೈ ಪದದ ರೂಪಗಳು: ಶ್ರಯಿತಾ ಶ್ರಯಿತಾರ್‌, ಶ್ರಯಿತಾರಃಶ್ರಯಿತಾಸಿ... 
ಇತ್ಯಾದಿ! 

ಆತ್ಮನೇಪದದ ರೂಪಗಳು: ಶ್ರಯಿತಾ, ಶ್ರಯಿತಾರೌ, ಶ್ರಯಿತಾರಃ । ಶ್ರಯಿತಾಸೇ... 
ಇತ್ಯಾದಿ। 

ಲೃಟ್‌: ಪರಸ್ಮೈ ಪದದ ರೂಪಗಳು: ಶ್ರಯಿಷ್ಯತಿ, ಶ್ರಯಿಷ್ಯತಃ, ಶ್ರಯಿಷ್ಯನ್ತಿ... ಇತ್ಯಾದಿ। 

ಆತ್ಮನೇಪದದ ರೂಪಗಳು: ಶ್ರಯಿಷ್ಯತೇ, ಶ್ರಯಿಷ್ಯೇತೇ, ಶ್ರಯಿಷ್ಯನ್ವೇ 1... ಇತ್ಯಾದಿ! 

ಲೋಟ್‌: ಪರಸ್ಮೈ ಪದದ ರೂಪಗಳು: ಶ್ರಯತು/ಶ್ರಯ ತಾತ್‌, ಶ್ರಯತಾಮ್‌, 
ಶ್ರಯನ್ನು (.. ಇತ್ಯಾದಿ। 

ಆತ್ಮನೇಪದದ ರೂಪಗಳು: ಶ್ರಯತಾಮ್‌, ಶ್ರಯೇತಾಮ್‌, ಶ್ರಯನ್ತಾಮ್‌,... ಇತ್ಯಾದಿ! 

ಲಜ್‌: ಪರಸ್ಕೈ ಪದದ ರೂಪಗಳು: ಅಶ್ರಯತ್‌, ಅಶ್ರಯತಾಮ್‌, ಅಶ್ರಯನ್‌ |... 
ಇತ್ಯಾದಿ। 

ಆತ್ಮನೇಪದದ ರೂಪಗಳು: ಅಶ್ರಯತ, ಅಶ್ರಯೇತಾಮ್‌, ಅಶ್ರಯನ್ನ... ಇತ್ಯಾದಿ। 

ವಿಧಿಲಿಜತ್‌: ಈ ಪ್ರಕ್ರಿಯೆಯಲ್ಲಿ, ಧಾತುವಿನ ನಂತರ “ಶಪ್‌(ಅ)' ಬಂದು ಯಾಸುಟ್‌ 
ಆಗಮ, ಗುಣ ಮತ್ತು "ಅಯ್‌' ಆದೇಶಗಳು ಬಂದು ರೂಪಗಳು ಸಿದ್ಧವಾಗುತ್ತವೆ. 

ಪರಸ್ಮೈ ಪದದ ರೂಪಗಳು: ಶ್ರಯೇತ್‌, ಶ್ರಯೇತಾಮ್‌, ಶ್ರಯೇಯುಃ... ಇತ್ಯಾದಿ। 
ಆತ್ಮನೇಪದದ ರೂಪಗಳು: ಶ್ರಯೇತ, ಶ್ರಯೇಯಾತಾಮ್‌, ಶ್ರಯೇರನ್‌... ಇತ್ಯಾದಿ. 
(ಇಲ್ಲಿ ಯಾಸುಟ್‌ ಬಾರದೇ "ಸೀಯುಟ್‌' ಬಂದಿದೆ. 

ಆಶೀರ್ಲಿಜ್‌: ಪರಸ್ಮೈ ಪದದ ರೂಪಗಳು: ಶ್ರಿಯಾತ್‌, ಶ್ರಿಯಾಸ್ತಾಮ್‌, ಶ್ರಿಯಾಸುಃ... 
ಇತ್ಯಾದಿ, 

ಆತ್ಮನೇಪದದ ರೂಪಗಳು: ಶ್ರಯಿಷೀಷ್ಟ, ಶ್ರಯಿಷೀಯಾಸ್ತಾಮ್‌, ಶ್ರಯಿಷೀರನ್‌ |. 
ಇತ್ಯಾದಿ, 

(ಇಲ್ಲಿ "ಸೀಯುಟ್‌, ಇಡಾಗಮ, "ತ' ಮ 
ಹಾಗೂ "ಸ್‌' ಕಾರಕ್ಕೆ ಷತ್ವ, ಧಾತುವಿನಲ್ಲಿ 
ರೂಪಗಳು ಸಿದ್ಧವಾಗಿವೆ. 

ಲುಜಕ್‌:ಉದಾ- ಅಶಿಶ್ರಿಯತ್‌- ಪ್ರಥಮಪುರುಷ ಏಕವಚನದಲ್ಲಿ "ಶ್ರಿ' ಧಾತುವಿನ 


“ಥ' ಪ್ರತ್ಯಯಗಳಿಗೆ "ಸುಟ್‌' ಆಗಮ 


ತು 
ಗುಣ, ಅಯಾದೇಶಗಳು ಬಂದು ಈ 


ತಿಣನ್ತೇ ಭ್ವಾದಯಃ-ಉಭಯ ಪದಿ ರೂಪಗಳು 639 


ನಂತರ "ಲುಜ್‌' "ಲ್‌' ಕಾರಕ್ಕೆ “ತಿಪ್‌(ತಿ)' ಆದೇಶ ಬಂದು ಧಾತುವಿಗೆ "ಅಟ್‌ (ಅ)' 
ಆಗಮ ಬಂದಾಗ ಅ-ಶ್ರಿ-ತಿ ಎಂದಿರುತ್ತದೆ. "ತಿ' ನಲ್ಲರುವ "ಇ' ಕಾರಕ್ಕೆ “ಇತಶ್ಚ” 
ಎಂಬುದರಿಂದ ಲೋಪ ಬಂದು "ಚ ಗೆ ಬರಬೇಕಾದ "ಸಿಚ್‌' ನ್ನು ಬಾಧಿಸಿ 
“ೆಶ್ರಿದುಸ್ರುಭ್ಯಃ ಕರ್ತರಿ ಚಜ್‌” ಎಂಬುದರಿಂದ "ಚಜ್‌(ಅ)' ಬಂದು ಅಶ್ರಿ*ಅ+ತ್‌ 
ಎಂದಿರುತ್ತದೆ. “ಚಜೆ” ಎಂಬ ಸೂತ್ರದಿಂದ ಧಾತುವಿಗೆ ದ್ವಿತ್ವ ಬಂದು ಅ-ತ್ರಿಶ್ರಿ-ಅ*-ತ್‌ 
ಎ೦ದಿದ್ದಾಗ, ಅಭ್ಯಾಸಸಂಜ್ಞೆ ಬಂದು ಹಲಾದಿಶೇಷವಾದಮೇಲೆ ಅ-ಶಿಶ್ರಿ-ಅ--ತ್‌ 
ಎಂದಿರುತ್ತದೆ. "ಶಿ' ನಲ್ಲಿರುವ “ಇ' ಕಾರಕ್ಕೆ "“ಇಯಜ್‌(ಇಯ್‌)' ಆದೇಶ ಬಂದು 
ಅಶಿಶ್ರ್‌-ಇಯ್‌.-ಅತ್‌*ಅಶಿಶ್ರಿಯತ್‌ ಎ೦ದು ರೂಪವು ಸಿದ್ಧವಾಗುತ್ತದೆ. 

ಪರಸ್ಮೈ ಪದದ ರೂಪಗಳು: ಅಶಿಶ್ರಿಯತ್‌, ಅಶಿಶ್ರಿಯತಾಮ್‌, ಅಶಿಶ್ರಿಯನ್‌,.. 
ಇತ್ಯಾದಿ। ಇದೇ ರೀತಿಯಲ್ಲಿ ಆತ್ಮನೇಪದದ ರೂಪಗಳೂ ಸಿದ್ಧಿಸುತ್ತವೆ. 

ಆತ್ಮನೇಪದದ ರೂಪಗಳು: ಅಶಿಶ್ರಿಯತ, ಅಶಿಶ್ರಿಯೇತಾಮ್‌, ಅಶಿಶ್ರಿಯನ್ತ.... ಇತ್ಯಾದಿ! 

ಲೃಜಕ್‌: ಇಲ್ಲಿ ಧಾತುವಿಗೆ ಅಡಾಗಮ ಬಂದು "ಲೃಟ್‌' "ಲ್‌' ಕಾರದಂತೆ ರೂಪಗಳು 
ಸಿದ್ಧಿಸುತ್ತವೆ. 

ಪರಸ್ಮೈ ಪದದ ರೂಪಗಳು: ಅಶ್ರಯಿಷ್ಯತ್‌, ಅಶ್ರಯಿಷ್ಯತಾಮ್‌, ಅಶ್ರಯಿಷ್ಯನ್‌,.. 
ಇತ್ಯಾದಿ। 

ಆತ್ಮನೇಪದದ ರೂಪಗಳು: ಅಶ್ರಯಿಷ್ಯತ, ಅಶ್ರಯಿಷ್ಯೇತಾಮ್‌, ಅಶ್ರಯಿಷ್ಯನ್ತ |... 
ಇತ್ಯಾದಿ। 

ಧಾತು 2.ಭೃಇ್‌- ಭರಣೇ(ಪಾಲನೆ ಮಾಡುವದು, ತುಂಬುವದು) - ಇದರಲ್ಲಿ 
"ಭೃ' ಮಾತ್ರ ಉಳಿಯುತ್ತದೆ. 

ಲಟ್‌: ಪರಸ್ಥೆ ಪದದ ಪ್ರಥಮ ಪುರುಷ ಏಕವಚನದಲ್ಲಿ “ಭೃ' ಧಾತುವಿನ ನಂತರ 
"ಲಟ್‌' ಗೆ "ತಿಪ್‌' ಆದೇಶ ಬಂದಮೇಲೆ ಧಾತುವಿನ ನಂತರ "ಶಪ್‌' ಪ್ರತ್ಯಯ ಬಂದು 
"ಯ' ಕಾರಕ್ಕೆ ಗುಣ(ಅರ್‌) ಬಂದು ಭರ್‌.-ಅತತಿ-ಭರತಿ ಎಂದು ರೂಪವಾಗುತ್ತದೆ. 

ಆತ್ಮನೇ ಪದದ ಪ್ರಥಮಪುರುಷ ಏಕವಚನದಲ್ಲಿ “ಭೃ' ಧಾತುವಿನ ನಂತರ “ಲಟ್‌' 
ಗೆ "ತ' ಆದೇಶ ಬಂದಮೇಲೆ ಧಾತುವಿನ ನಂತರ “ಶಪ್‌' ಪ್ರತ್ಯಯ ಬಂದು "ಯ' 
ಕಾರಕ್ಕೆ ಗುಣ(ಅರ್‌) ಬಂದು ಭರ್‌4ಅ+ತ ಎಂದಿದ್ದಾಗ, "ತ' ಕಾರೋತ್ತರ "ಅ' ಕಾರಕ್ಕೆ 
ಏತ್ವ ಬಂದು ಥರತೇ ಎಂದು ರೂಪವಾಗುತ್ತದೆ. 

ಪರಸ್ಥೆ ಕ ಪದದ ರೂಪಗಳು: ಭರತಿ, ಭರತಃ, ಭರನ್ನಿ |.. ಇತ್ಯಾದಿ! 

ಆತ್ಮನೇಪದದ ರೂಪಗಳು: ಭರತೇ, ಭರೇತೇ, ಭರನ್ನೇ |... ಇತ್ಯಾದಿ। 

ಲಿಟ್‌: ಉದಾ- ಬಭಾರ - ಪರಸ್ಕೈಪದದ ಪ್ರಥಮ ಪುರುಷ ಏಕವಚನದಲ್ಲಿ "ಭ್ಯ' 
ಧಾತುವಿನ ನಂತರ “ತಿಪ್‌' ಆದೇಶ ಬಂದು ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
“ಇಲ್‌(ಅ)' ಆದೇಶ ಬಂದು ನಂತರ ಧಾತುವಿಗೆ ದ್ವಿತ್ವ, ಮತ್ತು ಹಲಾದಿಶೇಷಗಳನ್ನು 
ಮಾಡಿದಮೇಲೆ ಬಭೃ*ಅ ಎಂದಿದ್ದಾಗ “ಅಚೋಳಳ್ಚ್‌ತಿ” ಎಂಬುದರಿಂದ ವೃದ್ಧಿ 


640 ಲಘುಸಿದ್ಧಾಂತ ಕೌಮುದೀ 


ಬಂದು ಬಭಾರ್‌4ಅ=ಬಭಾರ ಎಂದು ರೂಪವಾಗುತ್ತದೆ 

ಉದಾ- ಬಭ್ರೇ - ಆತ್ಮನೇ ಪ್ರಥಮ ಪುರುಷ ಏಕವಚನದಲ್ಲಿ "ಭೃ' ಧಾತುವಿನ 
ನಂತರ "ತಿಪ್‌' ಆದೇಶ, ಅಭಿನವ ಆಖ್ಯಾತ ಪ್ರತ್ಯಯವಾದ “ಎ” ಬಂದು ಧಾತುವಿಗೆ 
ದ್ವಿತ್ವ, ಮತ್ತು ಹಲಾದಿಶೇಷಗಳನ್ನು ಮಾಡಿದಮೇಲ ಬಭ್ಯ4ಏ ಎಂದಿದ್ದಾಗ, "ಯಣ್‌' 
ಸಂಧಿಯಿಂದ "ಬು' ಕಾರಕ್ಕೆ ರೇಫ(ರ್‌) ಬಂದು ಬಭ್‌-ರ್‌* ಏಜಬಭ್ರೇ ಎಂದಾಗುತ್ತದೆ. 

ಪರಸ್ಮೈ ಪದದ ರೂಪಗಳು: ಬಭಾರ, ಬಭ್ರತುಃ, ಬಭ್ರುಃ... ಇತ್ಯಾದಿ! 

ಆತ್ಮನೇಪದದ ರೂಪಗಳು: ಬಭ್ರೇ, ಬಬ್ರಾತೇ, ಬಭ್ರಿರೇ |... ಇತ್ಯಾದಿ! 

ಲುಟ್‌: ಪರಸ ಹೈ ಪದದ ರೂಪಗಳು: ಭರ್ತಾ, ಭರ್ತಾರೌ, ಭರ್ತಾರಃ ಭರ್ತಾಸಿ... 

ಆತ್ಮನೇಪದದ ರೂಪಗಳು: ಭರ್ತಾ, ಭರ್ತಾರೌ, ಭರ್ತಾರಃ ಭರ್ತಾಸೇ... ಇತ್ಯಾದಿ! 

ಲೃಟ್‌: “ಯದ್ಭನೋಃ ಸೇ” ಎಂಬ ಸೂತ್ರದಿಂದ ಕೆಳಗಿನ ರೂಪಗಳು ಸಿದ್ಧಿಸುತ್ತವೆ. 
ಪರಸ್ಕೈ ಪದದ ರೂಪಗಳು: ಭರಿಷ್ಯತಿ, ಭರಿಷ್ಯತಃ, ಭರಿಷ್ಯನ್ತಿ... ಇತ್ಯಾದಿ। 
ಆತ್ಮನೇಪದದ ರೂಪಗಳು: ಭರಿಷ್ಯತೇ, ಭರಿಷ್ಯೇತೇ, ಭರಿಷ್ಯನ್ನೇ... ಇತ್ಯಾದಿ। 
ಲೋಟ್‌: ಪರಸ್ಕೈ ಪದದ ರೂಪಗಳು: ಭರತು/ಭರತಾತ್‌, ಭರತಾಮ್‌, ಭರನ್ನು... 
ಆತ್ಮನೇಪದದ ರೂಪಗಳು: ಭರತಾಮ್‌, ಭರೇತಾಮ್‌, ಭರನ್ತಾಮ್‌!.. ಇತ್ಯಾದಿ! 
ಲಜಕ: ಪರಸ್ಕೈ ಪದದ ರೂಪಗಳು: ಅಭರತ್‌, ಅಭರತಾಮ್‌, ಅಭರನ್‌... 
ಆತ್ಮನೇಪದದ ರೂಪಗಳು: ಅಭರತ, ಅಭರೇತಾಮ್‌, ಅಭರನ್ನ... ಇತ್ಯಾದಿ। 
ವಿಧಿಲಿಜಕ್‌: ಪರಸ್ಥೆ A ಪದದ ರೂಪಗಳು: ಭರೇತ್‌, ಭರೇತಾಮ್‌, ಭರೇಯುಃ... 
ಆತ್ಮನೇಪದದ ರೂಪಗಳು: ಭರೇತ, ಭರೇಯಾತಾಮ್‌, ಭರೇರನ್‌... ಇತ್ಯಾದಿ! 
(ರಿಜ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮43.ರಿಣಗ್‌-ಶಯಗ್‌-ಅಜ್ಜ್‌ಕ್ಹು (7.4.28) 

ವೃತ್ತಿಃ- ಶೇ ಯಕಿ ಯಾದೌ ಆರ್ಧಧಾತುಕೇ ಲಿಜೆ ಚ ಯತೋ ರಿಜ್‌ ಆದೇಶಃ 
ಸ್ಯಾತ್‌। 

ರಿಜಿ ಚ ಪ್ರಕೃತೇ ರಿಜ್‌ ವಿಧಾನಸಾಮಥ್ಥಾತ್‌ ದೀರ್ಫೊೋ ನ। ಭ್ರಿಯಾತ್‌। 

ಅ. ವೃ. - “ಅಯಜ್‌ ಯಿ ಕ್ವಿತಿ” ಎಂಬ ಸೂತ್ರದಿಂದ “ಇ' ಎಂಬ ಪದವೂ, 
“ಅಕೃತ್‌ ಸಾರ್ವಧಾತುಕಯೋರ್ದೀರ್ಥಃ” ಎ೦ಬ ಸೂತ್ರದಿಂದ "ಅಸಾರ್ವಧಾತುಕೇ' 
ಎಂಬ ಪದವೂ, “ರೀಜ್‌ ಯತಃ” ಎಂಬ ಸೂತ್ರದಿಂದ “ಯತಳ ಎಂಬ ಪದವೂ 
ಅನುವೃತ್ತವಗುತ್ತವೆ. “ಅ೦ಗಸ್ಯ” ಎಂಬುದು ಅಧಿಕಾರಸೂತ್ರವಾಗಿದೆ. 

ಅರ್ಥ- “ಶ' "ಯಕ್‌' ಅಥವಾ "ಯ' ಕಾರಾದಿ ಆರ್ಧಧಾತುಕ "ಲಿಜ್‌' (ಆಶೀರ್ಲಿಜ್‌) 
ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ ಪ್ರಸ್ತ "ಯ' ಕಾರಕ್ಕೆ "ರಿಜ್‌(ರಿ)' ಆದೇಶವು ಬರುತ್ತದೆ. 

ಆಶೀರ್ಲಿಜ್‌: ಉದಾ- ಭ್ರಿಯಾತ್‌- ಪರಸ್ಥೈಪದದ ಪ್ರಥಮ ಪುರುಷ ಏಕವಚನದಲ್ಲಿ 


ತಿಣನ್ಹೇ ಭ್ವಾದಯಃ-ಉಭಯ ಪದಿ ರೂಪಗಳು 641 


"ಭೃ' ಧಾತುವಿನ ನಂತರ "ಲಿಜ್‌' ಗೆ "ತಿಪ್‌' ಆದೇಶ ಬಂದು, “ತಿ ನಲ್ಲಿರುವ “ಇ' 
ಕಾರಕ್ಕೆ “ಇತಶ್ವ” ಎಂಬುದರಿಂದ ಲೋಪ ಬಂದು, ಧಾತುವಿನ ನಂತರ 
"ಯಾಸುಟ್‌(ಯಾಸ್‌)' 

ಆಗಮ ಬಂದು ಭೃ4ಯಾಸ್‌4ತ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ “ಭೃ' 
ನಲ್ಲಿರುವ "ಯ' ಕಾರಕ್ಕೆ "ರಿಜ್‌(ರಿ)' ಆದೇಶ ಬಂದು ಭ್‌--ರಿಯಾಸ್‌.ತ್‌ ಎಂದಿದ್ದಾಗ, 
“ಲಿಜಃ ಸಲೋಪೋನನ್ತ್ಯಸ್ಯ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು 
ಭ್‌+ರಿ+ಯಾ+ತ್‌-ಭ್ರಿಯಾತ್‌ ಎಂದು ರೂಪವಾಗುತ್ತದೆ. ಪರಸ್ಮೈ ಪದದ ರೂಪಗಳು: 
ಭ್ರಿಯಾತ್‌, ಭ್ರಿಯಾಸ್ತಾಮ್‌, ಭ್ರಿಯಾಸುಃ ... ಇತ್ಯಾದಿ। 


(ಆಶೀರ೯ಣ”* ನ ಆತ್ಯನೇಪದದಲ್ಲ ಕಿದ್ದದ್ಧಾವನ್ನು ವಿಧಿಸುವ ಅತಿದೇಶ ಸೂತ್ರ) 
ಸೂತ್ರ- ೮44.ಉಶ್ಚ (12.12) 

ವೃತ್ತಿ ಯ ವರ್ಣಾತ್‌ ಪರೌ ರುಲಾದಿ ಲಿಜ್‌-ಸಿಚೌ ಕಿತೌ ಸ್ತಃ ತಜಿ! ಭೃಷೀಷ್ಟ 
ಭೃಷೀಯಾಸ್ತಾಮ್‌। ಅಭಾರ್ಷೀತ್‌। 

ಪ. ಛೇ. - ಉಃ ಚ । 

ಅ. ವೃ- “ಇಕೋ ರುಲ್‌” ಎಂಬ ಸೂತ್ರದಿಂದ ವಚನವಿಪರಿಣಾಮ ಮಾಡಿದಮೇಲೆ 
“ರುಲೌ” ಎಂಬ ಪದವು ಅನುವೃತ್ತವಾಗುತ್ತದೆ. ಹಾಗೆಯೇ “ಲಿಜ್‌ 
ಸಿಚಾವಾತ್ಮನೇಪದೇಷು” ಎಂಬ ಸೂತ್ರದಿಂದ "ಆತ್ಮನೇ ಪದೇಷು' ಎಂಬ ಪದವೂ 
ಮತ್ತು “ಅಸಂಯೋಗಾಲ್ಲಿಟ್‌ ಕಿತ್‌” ಎಂಬ ಸೂತ್ರದಿಂದ “ಕಿತ್‌' ಎಂಬ ಪದವನ್ನು 
"ಕಿತೌ' ಎಂದು ವಚನ ವಿಪರಿಣಾಮ ಮಾಡಿದಮೇಲೆ ಅನುವೃತ್ತಿ ಮಾಡಲಾಗಿದೆ. 

ಅರ್ಥ- “ಯ' ವರ್ಣಕ್ಕಿಂತ ಪರದಲ್ಲಿ ಆತ್ಮನೇಪದಕ್ಕೆ ಸಂಬಂಧಿಸಿದ ರುಲಾದಿಯಾದ 
"ಲಿಜ್‌' ಮತ್ತು "ಸಿಚ್‌' ಇವು "ಕಿತ್‌'ನಂತೆ ಕಿದ್ದದ್ದಾವನ್ನು ಹೊಂದುತ್ತವೆ. ಇದು "ಕಿತ್‌' 
ಆಗಿ ಇಲ್ಲದೇ ಇದ್ದರೂ ಗುಣ ನಿಷೇಧಕ್ಕಾಗಿ ಕಿದ್ದದ್ದಾವದಿಂದ "ಅತಿದೇಶ' ಮಾಡಲಾಗಿದೆ. 

“ಭೃ' ಧಾತುವಿನ ಆತ್ಮನೇಪದದ ರೂಪಗಳು:-ಆಶೀರ್ಲಿಜ್‌: 

ಉದಾ ಭೃಷೀಷ್ಟ- ಪ್ರಥಮ ಪುರುಷ ಏಕವಚನದಲ್ಲಿ "ಭೃ' ಧಾತುವಿನ ನಂತರ 
ಆತ್ಮನೇ ಪದದ ಆಶೀರ್ಲಿಜ್‌ ಗೆ "ತ' ಆದೇಶ ಬಂದು, ಧಾತುವಿನ ನಂತರ 
“ಸೀಯುಟ್‌(ಸೀಯ್‌)' ಆಗಮ, ಅನಂತರ "ಸುಟ್‌(ಸ್‌)' ಆಗಮ ಬಂದು 
ಭೃ*ಸೀಯ್‌4ಸ್‌*ತ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ಸ್‌' ಕಾರಾದಿಯಾದ "ಲಿಜ್‌' 
ನ “ತ' ಕಾರಕ್ಕೆ ಕಿದ್ದದ್ಭಾವ ಬರುತ್ತದೆ. “ಕಿತಿಚ” ಎಂಬ ಸೂತ್ರದಿಂದ "ಭೃ' ನಲ್ಲಿರುವ 
“ಯ” ಕಾರಕ್ಕೆ ಗುಣದ ನಿಷೇಧವಾಗುವಾಗುತ್ತದೆ. "ಯ್‌' ಕಾರ ಲೋಪ ಮುತ್ತು ಷತ್ವ 
ಮತ್ತು ಷ್ಟುತ್ವಗಳಿ೦ದ ಭೃಷೀಷ್ಟ ಎಂಬ ರೂಪವು ಸಿದ್ಧವಾಗುತ್ತದೆ. 

ಆತ್ಮನೇಪದದ ರೂಪಗಳು: ಭೃಷೀಷ್ಟ ಭೃಷೀಯಾಸ್ತಾಮ್‌, ಭೃಷೀರನ್‌... ಇತ್ಯಾದಿ! 

ಲುಜ್‌:ಉದಾ- ಅಭಾರ್ಷೀತ್‌: ಪರಸೆ ಪದದ ಪ್ರಥಮಪುರುಷ ಏಕವಚನದಲ್ಲಿ 
“ಭೃ' ಧಾತುವಿನ ನಂತರ "ಲುಜ್‌' "ಲ್‌ ಕಾರಕ್ಕೆ "ತಿ' ಆದೇಶವು ಬಂದು, ಧಾತುವಿಗೆ 


642 ಲಘುಸಿದ್ಧಾಂತ ಕೌಮುದೀ 


ಅಡಾಗಮ ಬಂದು ತಿ” ಯಲ್ಲಿರುವ “ಇ' ಕಾರಕ್ಕೆ “ಇತಶ್ನ” ಎಂಬುದರಿಂದ ಲೋಪ 
ಬಂದು, ಧಾತುವಿನ ನಂತರ ಬಂದ "ಚ್ಲ' ಗೆ "ಸಿಚ್‌(ಸ್‌)' ಆದೇಶ ಬಂದು 
“ಅಸಿಸಿಚೋತಪೃಕ್ತೇ” ಎಂಬ ಸೂತ್ರದಿಂದ "ಈಟ್‌(ಈ)' ಆಗಮ ಬಂದಾಗ, 
ಅಭ್ಯ*ಸ್‌.-ಈತ್‌ ಎಂದಿರುತ್ತದೆ. “ಸಿಚಿವೃದ್ಧಿಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ 

ಧಾತುವಿನ "ಯ' ಕಾರಕ್ಕೆ ವೃದ್ಧಿ ಬಂದು ಅಭಾರ್‌4ಸ್‌4ಈತ್‌ ಎಂದಿದ್ದಾಗ, “ಸ್‌' 
ಕಾರಕ್ಕೆ ಷತ್ವ ಬಂದು ಅಭಾರ್ಷೀತ್‌ ಎಂದು ರೂಪವಾಗುತ್ತದೆ. 

ಪರಸ್ಕೈಪದದ ರೂಪಗಳು: ಅಭಾರ್ಷೀತ್‌, ಅಭಾರ್ಷ್ಟಾಮ್‌, ಅಭಾರ್ಷುಃ... ಇತ್ಯಾದಿ! 

(ಆತ್ಮನೇ ಪದದಲ್ಲ "ಸಿಚ್‌(ಸ್‌)'-ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮45 ಪ್ರಸ್ವಾದಣ್ಲಾತ್‌ (5.2.27) 

ವೃತ್ತಿಃ-ಸಿಚೋ ಲೋಪೋ ರುಲಿ । ಅಭೃತ। ಅಭೃಷಾತಾಮ್‌। ಅಭರಿಷ್ಯತ್‌, 
ಅಭರಿಷ್ಯತ। ಹೃಇ್‌್‌ ಹರಣೇ। 3! ಹರತಿ, ಹರತೇ। ಜಹಾರ । ಜಹರ್ಥ। ಜಹಿವ। 
ಜಹ್ರಿಮ। ಜಹ್ರೇ। ಜಹ್ರಿಷೇ। ಹರ್ತಾಸಿ, ಹರ್ತಾಸೇ। ಹರಿಷ್ಯತಿ ಹರಿಷ್ಯತೇ। ಹರತು, 
ಹರತಾಮ್‌। ಅಹರತ್‌, ಅಹರತ। ಹರೇತ್‌, ಹರೇತ। ಹ್ರೀಯಾತ್‌, ಹೃಷೀಷ್ಟ 
ಹೃಷೀಯಾಸ್ತಾಮ್‌। ಅಹಾರ್ಷೀತ್‌, ಅಹೃತ। ಅಹರಿಷ್ಯತ್‌, ಅಹರಿಷ್ಯತ। ಧೃಇಗ್‌ ಧಾರಣೇ4। 
ಧರತಿ ಧರತೇ। ಣೀಇ್‌ ಪ್ರಾಪಣೇ । 51 ನಯತಿ, ನಯತೇ। ಡುಪಚಷ್‌ ಪಾಕೇ। 
ಪಚತಿ, ಪಚತೇ। ಪಪಾಚ। ಪೇಚಿಥ, ಪಪಕ್ಕ। ಪೇಚೇ, ಪಕ್ತಾಸಿ, ಪಕ್ತಾಸೇ। ಭಜ 
ಸೆವಾಯಾಮ್‌!ಗ ಭಜತಿ, ಭಜತೇ। ಬಭಾಜ, ಭೇಜೇ। ಭಕ್ತಾಸಿ, ಭಕ್ತಾಸೇ। ಭಕ್ಷ್ಯತಿ, 
ಭಕ್ಷ ತೇ! ಅಭಾಕ್ಷೀತ್‌, ಅಭಕ್ತ! ಅಭಕ್ಷಾತಾಮ್‌। ಯಜ ದೇವಪೂಜಾ ಸಜ್ಜತಿಕರಣ 
ದಾನೇಷು 8 । ಯಜತಿ, ಯಜತೇ। 

ಪ. ಛೇ. - ಹ್ರಸ್ವಾತ್‌, ಅಜ್ಗಾತ್‌। 

ಅ. ವೃ.- “ರಾತ್‌ ಸಸ್ಯ” ಎಂಬ ಸೂತ್ರದಿಂದ "ಸಸ್ಯ' ಎಂಬ ಪದವೂ, 
“ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ "ಲೋಪಃ' ಎಂಬ ಪದವೂ 
“ರುಲೋರುಲಿ” ಎಂಬ ಸೂತ್ರದಿಂದ "ರುಲಿ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಹ್ರಸ್ವಾನ್ತವಾದ ಅಂಗದ ಪರದಲ್ಲಿ ಇರುವ "ಸಿಜ್‌(ಸ್‌)'ಗೆ ಲೋಪವು 
ಬರುತ್ತದೆ- ರುಲ್‌ ಪರದಲ್ಲಿದ್ದಾಗ, 

ಲುಜತ್‌: ಆತ್ಮನೇಪದ: ಉದಾ- ಅಭೃತ- ಪ್ರಥಮಪುರುಷ ಏಕವಚನದಲ್ಲಿ ಆತ್ಮನೇ 
ಪದದ ಲುಜ್‌ ಗೆ "ತ' ಕಾರವು ಆದೇಶವಾಗಿ ಬಂದು ಧಾತುವಿಗೆ ಅಡಾಗಮ 
ಬಂದಮೇಲೆ ಧಾತುವಿನ ಪರದಲ್ಲಿ ಬಂದಿರುವ 'ಜ್ಲೆ' ಗೆ "ಸಿಚ್‌(ಸ್‌)' ಆದೇಶ ಬಂದು 
ಅಭ್ಭ*ಸ್‌.-ತ ಎಂದಿರುತ್ತದೆ. “ಉಶ್ಚ” ಎಂಬ ಹಿ೦ದಿನ ಸೂತ್ರದಿಂದ ಅತಿದೇಶದಿಂದ 
ಕಿದ್ದದ್ದಾವ ಬಂದಿರೋಣದರಿಂದ ಗುಣವು ನಿಷೇದಿಸಲ್ಪಟ್ಟಿದೆ. ಪ್ರಕೃತ ಸೂತ್ರದಿಂದ 
"ಸ್‌' ಕಾರಕ್ಕೆ ಲೋಪ ಬಂದು ಅಭ್ಯತ ಎಂದು ರೂಪವಾಗಿದೆ. 

ಆತ್ಮನೇ ಪದದ ರೂಪಗಳು: ಅಭೃತ, ಅಭೃಷಾತಾಮ್‌, ಅಭೃಷತ... ಇತ್ಯಾದಿ। 


ತಿಐನ್ನೇ ಭ್ವಾದಯಃ-ಉಭಯ ಪದಿ ರೂಪಗಳು 643 


ಲೃಜಕ್‌: ಪರಸ್ಥೆ ೈ ಪದದ ರೂಪಗಳು: ಅಭರಿಷ್ಯತ್‌, ಅಭರಿಷ್ಯಾತಾಮ್‌, ಅಭರಿಷ್ಯನ್‌,.. 
ಇತ್ಯಾದಿ। 

ಆತ್ಮನೇ ಪದದ ರೂಪಗಳು: ಅಭರಿಷ್ಯತ, ಅಭರಿಷ್ಯೇತಾಮ್‌, ಅಭ್‌ರಿಷ್ಕನ್ತ... ಇತ್ಯಾದಿ! 

ಧಾತು 2. ಹೃಇಗ್‌ ಹರಣೇ (ಅಪಹರಿಸುವದು, ಹರಣ ಎಂಬುದಕ್ಕೆ 4 ಅರ್ಥಗಳಿವೆ 
- ಹೊತ್ತುಕೊಂಡು ಹೋಗುವದು, ಪದಾರ್ಥವನ್ನು ಬೇರೆಡೆಗೆ ಸಾಗಿಸುವದು, 
ಸ್ವೀಕರಿಸುವದು, ಸ್ತೇಯ (ಕಳವು), ನಾಶಮಾಡುವದು- ಈ ಧಾತುವಿನಲ್ಲಿ "ಹೃ' ಮಾತ್ರ 
ಉಳಿಯುತ್ತದೆ. 

ಲಟ್‌: ಉದಾ-ಹರತಿ/ಹರತೇ- ಪರಸ್ಕೈಪದ ಪ್ರಥಮಪುರುಷ ಏಕವಚನದಲ್ಲಿ 
"ಹೃ' ಧಾತುವಿನಮಲಲೆ "ಲಟ್‌' "ಲ್‌' ಕಾರದಮೇಲೆ "ತಿಪ್‌(ತಿ)' ಬಂದು, ಧಾತುವಿನ 
ಪರದಲ್ಲಿ "ಶಪ್‌(ಅ)' ವಿಕರಣ ಬಂದು ಹೃ4ಅ+ತಿ ಎಂದಿದ್ದಾಗ, "ಯ' ಕಾರಕ್ಕೆ ಗುಣ 
(ಅರ್‌) ಬಂದು ಹ್‌4ಅರ್‌4ಅ4+ತಿ-ಹರತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಹರತಿ, ಹರತಃ, ಹರನ... ಇತ್ಯಾದಿ! 

ಆತ್ಮನೇ ಪದದ ಪ್ರಥಮಪುರುಷ ಏಕವಚನದಲ್ಲಿ "ಹೃ' ಧಾತುವಿನ ನಂತರ "ಲಟ್‌' 
ಗೆ “ತ' ಆದೇಶ ಬಂದಮೇಲೆ ಧಾತುವಿನ ನಂತರ "ಶಪ್‌' ಪ್ರತ್ಯಯ ಬಂದು “ಯ” 
ಕಾರಕ್ಕೆ ಗುಣ(ಅರ್‌) ಬಂದು ಹರ್‌+೬ಅ+ತ ಎಂದಿದ್ದಾಗ, "ತ' ಕಾರೋತ್ತರ "ಅ' 
ಕಾರಕ್ಕೆ ಏತ್ವ ಬಂದು ಹರತೇ ಎಂದು ರೂಪವಾಗುತ್ತದೆ. 

ರೂಪಗಳು: ಹರತೇ, ಹರೇತೇ, ಹರನ್ನೇ... ಇತ್ಯಾದಿ। 

ಲಿಟ್‌: ಈ "ಲ್‌' ಕಾರದಲ್ಲಿ ಧಾತುವಿಗೆ ದ್ವಿತ್ವ ಮತ್ತು ಹಲಾದಿಶೇಷವಾದಮಲೆ 
“ಕುಹೋಶ್ಸುಃ” ಎ೦ಬ ಸೂತ್ರದಿಂದ ಚುತ್ವ(ಜ್‌) ಬಂದು ರೂಪಗಳು ಸಿದ್ಧವಾಗುತ್ತವೆ. 
ಪರಸ್ಮೈದದಲ್ಲಿ ರೂಪಗಳು: ಜಹಾರ, ಜಹ್ರತುಃ, ಜಹ್ರುಃ ಜಹರ್ಥ, ಜಹ್ರಥುಃ, ಜಹ್ರ 
ಜಹಾರ/ ಜಹರ ಜಹ್ರಿವ, ಜಹ್ರಿಮ.! 

ಆತ್ಮನೇಪದದಲ್ಲಿ ರೂಪಗಳು: ಜಹ್ರೇ, ಜಹ್ರಾತೇ, ಜಹ್ರಿರೇ। ಜಹ್ರಿಷೇ, ಜಹ್ರಾಥೇ, 
ಜಹ್ರಿಡ್ಜೇ/ಜ್ರಿದ್ವೇ। ಜಹ್ರೇ, ಜಹ್ರಿವಹೇ, ಜಹ್ರಿಮಹೇ। 

ಲುಟ್‌: ಪರಸ್ಥೆ ಪದದ ರೂಪಗಳು: ಹರ್ತಾ, ಹರ್ತಾರೌ, ಹರ್ತಾರಃ ಹರ್ತಾಸಿ... 

ಆತ್ಮನೇಪದದಲ್ಲಿ ರೂಪಗಳು: ಹರ್ತಾ, ಹರ್ತಾರೌ, ಹರ್ತಾರಃ ಹರ್ತಾಸೇ... 

ಲೃಟ್‌: ಪರಸ್ಕೈಪದದ ರೂಪಗಳು: ಹರಿಷ್ಯತಿ, ಹರಿಷ್ಯತಃ, ಹರಿಷ್ಯನ್ತಿ... ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ಹರಿಷ್ಯತೇ, ಹರಿಷ್ಯೇತೇ, ಹರಿಷ್ಯನ್ನೇ,... ಇತ್ಯಾದಿ। 

ಲೋಟ್‌: ಪರಸ್ಥೆ ಪದದ ರೂಪಗಳು: ಹರತು/ಹರತಾತ್‌,ಹರತಾಮ್‌, ಹರನ್ನು... 

ಆತ್ಮನೇಪದದಲ್ಲಿ ರೂಪಗಳು: ಹರತಾಮ್‌, ಹರೇತಾಮ್‌, ಹರನ್ತಾಮ್‌... ಇತ್ಯಾದಿ! 

ಲಜಕ: ಪರಸ್ಥೆ [ಪದದ ರೂಪಗಳು: ಅಹರತ್‌, ಅಹರತಾಮ್‌, ಅಹರನ್‌... ಇತ್ಯಾದಿ! 

ಆತ್ಮನೇಪದದಲ್ಲಿ ರೂಪಗಳು: ಅಹರತ, ಅಹರೇತಾಮ್‌, ಅಹರನ್ತ... ಇತ್ಯಾದಿ। 


644 ಲಘುಸಿದ್ಧಾಂತ ಕೌಮುದೀ 


ವಿಧಿಲಿಜತ್‌: ಪರಸೆ ಪದದ ರೂಪಗಳು: ಹರೇತ್‌, ಹರೇತಾಮ್‌, ಹರೇಯುಃ... 
ಆತ್ಮನೇಪದದಲ್ಲಿ ರೂಪಗಳು: ಹರೇತ, ಹರೇಯಾತಾಮ್‌, ಹರೇರನ್‌... ಇತ್ಯಾದಿ 
ಆಶೀರ್ಲಿಜ್‌: ಪರಸ್ಕೈಪದದ ರೂಪಗಳು: ಹ್ರಿಯಾತ್‌, ಹ್ರಿಯಾಸ್ತಾಮ್‌, ಹ್ರಿಯಾಸು:... 
ಆತ್ಮನೇಪದದಲ್ಲಿ ರೂಪಗಳು: ಹೃಷೀಷ್ಟ್ವ ಹೃಷೀಯಾಸ್ತಾಮ್‌, ಹೃಷೀರನ್‌,... ಇತ್ಯಾದಿ 
ಲುಜ್‌:ಪರಸ್ಥೆ ್ಯೈಪದದ ರೂಪಗಳು: ಅಹಾರ್ಷೀತ್‌, ಅಹಾರ್ಷ್ಟಾಮ್‌, ಅಹಾರ್ಷು೩... 
ಆತ್ಮನೇಪದದಲ್ಲಿ ರೂಪಗಳು: ಅಹೃತ, ಅಹೃಷಾತಾಮ್‌, ಅಹೃಷತ,... ಇತ್ಯಾದಿ 
ಲೃಜ್‌: ಪರಸ್ಕೈಪದದ ರೂಪಗಳು: ಅಹರಿಷ್ಯತ್‌, ಅಹರಿಷ್ಯತಾಮ್‌, ಅಹರಿಷ್ಯನ್‌,.. 
ಆತ್ಮನೇಪದದಲ್ಲಿ ರೂಪಗಳು: ಅಹರಿಷ್ಕತ, ಅಹರಿಷ್ಯೇತಾಮ್‌, ಅಹರಿಷ್ಯನ್ತ... ಇತ್ಯಾದಿ 
ಧಾತು 4 ಧೃಇ್‌ ಧಾರಣೇ(ಧರಿಸುವದು)- ಇದರಲ್ಲಿ "ಧೃ' ಮಾತ್ರ ಉಳಿಯುತ್ತದೆ. 
ಲಟ್‌: ಪರಸೆ ಪದದ ರೂಪಗಳು: ಧರತಿ, ಧರತಃ, ಧರನ್ನಿ.... ಇತ್ಯಾದಿ 
ಆತ್ಮನೇಪದದಲ್ಲಿ ರೂಪಗಳು: ಧರತೇ, ಧರೇತೇ, ಧರನ್ನೇ... ಇತ್ಯಾದಿ 
ಲಿಟ್‌: ಪರಸ್ಕೈಪದದ ರೂಪಗಳು: ದಧಾರ, ದಧ್ರತುಃ ದಧ್ರುಃ... ಇತ್ಯಾದಿ 
ಆತ್ಮನೇಪದದಲ್ಲಿ ರೂಪಗಳು: ದಧ್ರೇ, ದಧ್ರಾತೇ, ದದಿರೇ... ಇತ್ಯಾದಿ 
ಲುಟ್‌: ಪರಸ್ಥೆ ಫ್ಸೈಪದದ ರೂಪಗಳು; ಧರ್ತಾ, ಧರ್ತಾರೌ, ಧರ್ತಾರಃ ಧರ್ತಾಸಿ... 
ಆತ್ಮನೇಪದದಲ್ಲಿ ರೂಪಗಳು: ಧರ್ತಾ, ಧರ್ತಾರೌ, ಧರ್ತಾರಃ ಧರ್ತಾಸೆ... ಇತ್ಯಾದಿ 
ಲೃಟ್‌:ಪರಸ್ಕೆ ಪದದ ರೂಪಗಳು: ಧರಿಷ್ಯತಿ, ಧರಿಷ್ಯತಃ, ಧರಿಷ್ಯನ್ತಿ.... ಇತ್ಯಾದಿ 
ಆತ್ಮನೇಪದದಲ್ಲಿ ರೂಪಗಳು: ಧರಿಷ್ಯತೇ, ಧರಿಷ್ಯೇತೇ, ಧರಿಷ್ಯನ್ತೇ,... ಇತ್ಯಾದಿ 
ಲೋಟ್‌:ಪರಸೆ ಪದದ ರೂಪಗಳು: ಧರತು/ಧರತಾತ್‌, ಧರತಾಮ್‌, ಧರನ್ನು... 
ಆತ್ಮನೇಪದದಲ್ಲಿ ರೂಪಗಳು: ಧರತಾಮ್‌, ಧರೇತಾಮ್‌, ಧರನ್ತಾಮ್‌,... ಇತ್ಯಾದಿ 
ಲಜ್‌: ಪರಸ್ಥೈಪದದ ರೂಪಗಳು: ಅಧರತ್‌, ಅಧರತಾಮ್‌, ಅಧರನ್‌... ಇತ್ಯಾದಿ। 
ಆತ್ಮನೇಪದದಲ್ಲಿ ರೂಪಗಳು: ಅಧರತ, ಅಧರೇತಾಮ್‌, ಅಧರನ್ನ... ಇತ್ಯಾದಿ। 
ವಿಧಿಲಿಜಕ್‌: ಪರಸೆ ಪದದ ರೂಪಗಳು: ಧರೇತ್‌, ಧರೇತಾಮ್‌, ಧರೇಯುಃ ... 
ಇತ್ಯಾದಿ। 
ಆತ್ಮನೇಪದದಲ್ಲಿ ರೂಪಗಳು: ಧರೇತ, ಧರೇಯಾತಾಮ್‌, ಧರೇರನ್‌,.. ಇತ್ಯಾದಿ! 
ಅಶೀರ್ಲಿಜತ: ಪರಸ್ಕೈಪದದ ರೂಪಗಳು: ಧ್ರಿಯಾತ್‌, ಧ್ರಿಯಾಸ್ತಾಮ್‌, ಧ್ರಿಯಾಸುಃ... 
ಇತ್ಯಾದಿ! ಸ 
ಆತ್ಮನೇಪದದಲ್ಲಿ ರೂಪಗಳು: ಧ್ರಿಷೀಷ್ಟ, ಧ್ರಿಷೀಯಾಸ್ತಾಮ್‌, ಧ್ರಿಷೀರನ್‌... ಇತ್ಯಾದಿ! 


ಲುಜಾ್‌: ಪರಸ್ಥೆ [ಪದದ ರೂಪಗಳು: ಅಧಾರ್ಷೀತ್‌, ಅಧಾರ್ಷ್ಟಾಮ್‌, ಅಧಾರ್ಷುಃ... 
ಇತ್ಕಾದಿ। 


ತಿಣನ್ಹೇ ಭ್ವಾದಯಃ-ಉಭಯ ಪದಿ ರೂಪಗಳು 645 


ಆತ್ಮನೇಪದದಲ್ಲಿ ರೂಪಗಳು: ಅಧೃತ, ಅಧೃಷಾತಾಮ್‌, ಅಧೃಷತ... ಇತ್ಯಾದಿ। 

ಲೃಜಕ; ಪರಸ್ಕೈಪದದ ರೂಪಗಳು: ಅಧೃಷ್ಯತ್‌, ಅಧೃಷ್ಯತಾಮ್‌, ಅಧೃಷ್ಯನ್‌,.. 
ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ಅಧರಿಷ್ಯತ, ಅಧರಿಷ್ಯೇತಾಮ್‌, ಅಧರಿಷ್ಯನ್ತ... ಇತ್ಯಾದಿ। 

ಧಾತು 5. ಣೀಣ್‌ - ಪ್ರಾಪಣೇ(ತೆಗೆದುಕೊಂಡು ಹೋಗುವದು) “ಣೋ ನಃ” 
ಎ೦ಬ ಸೂತ್ರದಿಂದ ಧಾತುಪಾಠದಲ್ಲಿ ಹೇಳಿರುವ "ಣ್‌' ಕಾರಕ್ಕೆ "ನ್‌' ಕಾರವು ಆದೇಶವಾಗಿ 
ಬರುತ್ತದೆ. ಇದರಲ್ಲಿ "ನೀ' ಮಾತ್ರ ಉಳಿಯುತ್ತದೆ. 

ಲಟ್‌: ಉದಾ- ನಯತಿ- ಪರಸ್ಕೈಪದದ ಪ್ರಥಮಪುರುಷ ಏಕವಚನದಲ್ಲಿ "ನೀ' 
ಧಾತುವಿನ ನಂತರ “ಲಟ್‌' "ಲ್‌' ಕಾರಕ್ಕೆ "ತಿಪ್‌(ತಿ)' ಆದೇಶಬಂದು ಧಾತುವಿನ 
ನಂತರ “ಶಪ್‌(ಅ)' ವಿಕರಣ ಪ್ರತ್ಯಯ ಬಂದು ಧಾತುವಿನಲ್ಲಿರುವ "ಇ? ಕಾರಕ್ಕೆ ಗುಣ 
ಬಂದು "ನೇ' ಎಂದಾಗಿ ಅದಕ್ಕೆ "ಅಯ್‌' ಆದೇಶ ಬಂದು ನಯತಿ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ನಯತೇ- ಆತ್ಮನೇಪದದ ಪ್ರಥಮಪುರುಷ ಏಕವಚನದಲ್ಲಿ "ನೀ' ಧಾತುವಿನ 
ನಂತರ “ಲಟ್‌' "ಲ್‌' ಕಾರಕ್ಕೆ “ತ' ಆದೇಶಬಂದು ಧಾತುವಿನ ನಂತರ 

"ಶಪ್‌(ಅ)' ವಿಕರಣ ಪ್ರತ್ಯಯ ಬಂದು ಧಾತುವಿನಲ್ಲಿರುವ “ಇ' ಕಾರಕ್ಕೆ ಗುಣ 

ಬಂದು "ನೇ' ಎಂದಾಗಿ ಅದಕ್ಕೆ "ಅಯ್‌' ಆದೇಶ ಬಂದು ನಯ--ತ ಎಂದಿದ್ದಾಗ 
“ಟಿತ ಅತ್ಮನೇಪದಾನಾಂ ಟೇರೇ” ಎಂಬ ಸೂತ್ರದಿಂದ “ತ' ಕಾರೋತ್ತರ "ಅ' ಕಾರಕ್ಕೆ 
ಏತ್ವ ಬಂದು ನಯತೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ಪರಸೆ ಪದದ ರೂಪಗಳು: ನಯತಿ, ನಯತಃ, ನಯನ್ತಿ... ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ನಯತೇ, ನಯೇತೇ, ನಯನ್ನೇ... ಇತ್ಯಾದಿ! 

ಲಿಟ್‌: ಉದಾ- ನಿನಾಯ, - ಪರಸ್ಕೈಪದದ ಪ್ರಥಮಪುರುಷ ಏಕವಚನದಲ್ಲಿ "ನೀ 
ಧಾತುವಿನ ನಂತರ "ಲಿಟ್‌(ಲ್‌)' ಕಾರವು ಬಂದು ಅದಕ್ಕೆ “ಇಲ್‌(ಅ)' ಆದೇಶ ಬಂದು 
ಧಾತುವಿಗೆ ದ್ವಿತ್ವಾದಿಗಳನ್ನು ಮಾಡಿದಮೇಲೆ ನಿ ನಿ*ಅ ಎಂದಿದ್ದಾಗ ಅನಭ್ಯಸ್ತ “ಇ' 
ಕಾರಾಕ್ಕೆ ವೃದ್ಧಿ ಬಂದು ನಿ-ನೈ--ಅ ಎಂದಿದ್ದಾಗ, "ಐ ಗೆ "ಆಯ್‌' ಆದೇಶ ಬಂದು 
ನಿನಾಯ ಎಂದು ರೂಪವು ಸಿದ್ಧಿಸುತ್ತದೆ. 

ಪರಸ್ಥೆ ಪದದ ರೂಪಗಳು: ನಿನಾಯ, ನಿನ್ಯತುಃ, ನಿನ್ಯುಃ.. ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ನಿನ್ಯೇ, ನಿನ್ಯಾತೇ, ನಿನ್ಶಿರೇ.... ಇತ್ಯಾದಿ। 

ಲುಟ್‌: ಪರಸ್ಕೈಪದದ ರೂಪಗಳು: ನೇತಾ, ನೇತಾರ್‌, ನೇತಾರ ನೇತಾಸಿ... 

ಆತ್ಮನೇಪದದಲ್ಲಿ ರೂಪಗಳು: ನೇತಾ, ನೇತಾರೌ, ನೇತಾರಃನೇತಾಸೇ... ಇತ್ಯಾದಿ! 

ಲೃಟ್‌: ಪರಸ್ಕೈಪದದ ರೂಪಗಳು: ನೇಷ್ಯತಿ, ನೇಷ್ಯತಃ, ನೇಷ್ಮನ್ತಿ... ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ನೇಷ್ಯತೇ, ನೇಷ್ಯತೆ ನೇಷ್ಮನ್ನೇ,.. ಇತ್ಯಾದಿ। 


646 ಲಘುಸಿದ್ಧಾಂತ ಕೌಮುದೀ 


ಲೋಟ್‌: ಪರಸ್ಕೈಪದದ ರೂಪಗಳು: ನಯತು/ನಯತಾತ್‌, ನಯತಾಮ್‌, ನಯನ್ತು 
ಆತ್ಮನೇಪದದಲ್ಲಿ ರೂಪಗಳು: ನಯತಾಮ್‌, ನಯೇತಾಮ್‌, ನಯನ್ತಾಮ್‌...ಇತ್ಯಾದಿ। 
ಲಜ್‌: ಪರಸ್ಕೈಪದದ ರೂಪಗಳು: ಅನಯತ್‌, ಅನಯತಾಮ್‌, ಅನಯನ್‌... 
ಆತ್ಮನೇಪದದಲ್ಲಿ ರೂಪಗಳು: ಅನಯತ, ಅನಯೇತಾಮ್‌, ಅನಯನ್ತ (.. ಇತ್ಯಾದಿ! 
ವಿಧಿಲಿಜಕ: ಪರಸ್ಕೈಪದದ ರೂಪಗಳು: ನಯೇತ್‌, ನಯೇತಾಮ್‌, ನಯೇಯುಃ 
ಆತ್ಮನೇಪದದಲ್ಲಿ ರೂಪಗಳು: ನಯೇತ, ನಯೇಯಾತಮ್‌, ನಯೇರನ್‌,। ... 


ಆಶೀರ್ಲಿಜ್‌ :-ಪರಸ್ಕೈಪದದ ರೂಪಗಳು: ನೀಯಾತ್‌, ನೀಯಾಸ್ತಾಮ್‌, 
ನೀಯಾಸುಃ |... ಇತ್ಯಾದಿ! 

ಆತ್ಮನೇಪದದಲ್ಲಿ ರೂಪಗಳು: ನೇಷೀಷ್ಟ, ನೇಷೀಯಾಸ್ತಾಮ್‌, ನೇಷೀರನ್‌ (.. 

ಲುಜಕ: ಪರಸ್ಕೈಪದದ ರೂಪಗಳು: ಅನೈಷೀತ್‌, ಅನೈಷ್ಟಾಮ್‌, ಅನೈಷುಃ ... 

ಆತ್ಮನೇಪದದಲ್ಲಿ ರೂಪಗಳು: ಅನೇಷ್ಟ, ಅನೇಷಾತಾಮ್‌, ಅನೇಷತ 1... ಇತ್ಯಾದಿ! 

ಲೃಜಕ: ಪರಸ್ಕೈಪದದ ರೂಪಗಳು: ಅನೇಷ್ಯತ್‌, ಅನೇಷ್ಯತಾಮ್‌, ಅನೇಷ್ಯನ್‌! ... 

ಆತ್ಮನೇಪದದಲ್ಲಿ ರೂಪಗಳು: ಅನೇಷ್ಯತ, ಅನೇಷ್ಯೇತಾಮ್‌, ಅನೇಷ್ಯನ್ತ |... ಇತ್ಯಾದಿ! 

ಧಾತು 6- ಡುಪಚಷ್‌ ಪಾಕೇ-(ಬೇಯಿಸುವದು) ಇದರಲ್ಲಿ "ಪಚ್‌' ಮಾತ್ರ 
ಉಳಿಯುತ್ತದೆ. 

ಲಟ್‌: ಪರಸ್ಕೈಪದದ ರೂಪಗಳು: (ಪಚತಿ, ಪಚತಃ, ಪಚನ್ನಿ... ಇತ್ಯಾದಿ! 

ಆತ್ಮನೇಪದದಲ್ಲಿ ರೂಪಗಳು: ಪಚತೇ, ಪಚೇತೇ, ಪಚನ್ನೇ,.. ಇತ್ಯಾದಿ! 

ಲಿಟ್‌: ಪರಸ್ಕೈಪದದ ರೂಪಗಳು: ಪಪಾಚ, ಪೇಚತುಃ, ಪೇಚುಃ... ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ಪೇಚೇ, ಪೇಚಾತೇ, ಪೇಚಿರೇ (... ಇತ್ಯಾದಿ! 

ಲುಟ್‌:ಪರಸ್ಕೈಪದದ ರೂಪಗಳು: ಪಕ್ತಾ, ಪಕ್ತಾರೌ, ಪಕ್ತಾರಃಪಕ್ತಾಸಿ... ಇತ್ಯಾದಿ! 

ಆತ್ಮನೇಪದದಲ್ಲಿ ರೂಪಗಳು: (ಪಕ್ತಾ, ಪಕ್ತಾರೌ, ಪಕ್ತಾರಃಪಕ್ತಾಸೇ... ಇತ್ಯಾದಿ! 

ಪ 


ಲೃಟ್‌ : ಪರಸ್ಥೆ [ಪದದ ರೂಪಗಳು: (ಪಕ್ಷ ಕೆ ಪಕ್ಷ ಸತಿ ಪಕ್ಷ ಸ್ರಿ... ಇತ್ಯಾದಿ! 
ಆತ್ಮನೇಪದದಲ್ಲಿ ರೂಪಗಳು: ಪಕ್ಷ್ಯತೇ, ಪಕ್ಷ್ಯೇತೇ, ಪಕ್ಷ್ಯನ್ನೇ (... ಇತ್ಯಾದಿ! 
ಲೋಟ್‌: ಪರಸ್ಥೆ [ಪದದ ರೂಪಗಳು: ಪಚತು/ಪಚತಾತ್‌, ಪಚತಾಮ್‌, ಪಚನ್ನು । 
ಆತ್ಮನೇಪದದಲ್ಲಿ ರೂಪಗಳು: ಪಚತಾಮ್‌, ಪಚೇತಾಮ್‌, ಪಚನ್ಹಾಮ್‌ |. ಇತ್ಯಾದಿ। 
ಲಜಕ್‌: ಪರಸ್ಥೆ [ಪದದ ರೂಪಗಳು: ಅಪಚತ್‌, ಅಪಚತಾಮ್‌, ಅಪಚನ್‌.... ಇತ್ಯಾದಿ। 
ಆತ್ಮನೇಪದದಲ್ಲಿ ರೂಪಗಳು: ಅಪಚತ, ಅಪಚೇತಾಮ್‌, ಅಪಚನ್ತ (.. ಇತ್ಯಾದಿ। 
ವಿಧಿಲಿಜಕ: ಪರಸ್ಕೈಪದದ ರೂಪಗಳು:ಪಚೇತ್‌, ಪಚೇತಾಮ್‌, ಪಚೇಯುಃ ... 
ಆತ್ಮನೇಪದದಲ್ಲಿ ರೂಪಗಳು:ಪಚೇತ, ಪಚೇಯಾತಾಮ್‌, ಪಚೇರನ್‌ (.. ಇತ್ಯಾದಿ। 


ತಿಣನ್ತೇ ಛ್ಹಾದಯಃ- ಉಭಯ ಪದಿ ರೂಪಗಳು 647 


ಅಶೀರ್ಲಿಜಕ್‌: ಪರಸ್ಥೆ ್ಯೈಪದದ ರೂಪಗಳು: ಪಚ್ಯಾತ್‌, ಪಚ್ಯಾಸ್ತಾಮ್‌, ಪಚ್ಯಾಸುಃ... 
ಆತ್ಮನೇಪದದಲ್ಲಿ ರೂಪಗಳು:ಪಕ್ಷೀಷ್ಟ, ಪಕ್ಷೀಯಾಸ್ತಾಮ್‌, ಪಕ್ಷೀರನ್‌ (.. ಇತ್ಯಾದಿ! 
ಲುಜ್‌್‌: ಧಾತು ಅನಿಟ್‌ ಆಗಿರೋಣದರಿಂದ ಲುಜ್‌ನಲ್ಲಿ ಇಡಾಗಮವು ಬರುವುದಿಲ್ಲ. 
ಪರಸ್ನೆ 'ಕೈಪದದ ರೂಪಗಳು: ಅಪಾಕ್ಷೀತ್‌ ಅಪಾಕ್ತಾಮ್‌, ಅಪಾಕ್ಷುಃ |.. ಇತ್ಯಾದಿ! 
ಆತ್ಮನೇಪದದಲ್ಲಿ ರೂಪಗಳು: ಅಪಕ್ತ, ಅಪಕ್ಷಾತಾಮ್‌, ಅಪಕ್ಷತ... ಇತ್ಯಾದಿ! 
ಲೃಜತ್‌: ಪರಸ್ಕೈಪದದ ರೂಪಗಳು:ಅಪಕ್ಷ ತ್‌. ಅಪಕ್ಷ್ಯತಾಮ್‌, ಅಪಕ್ಷ್ಯನ್‌। ... 
ಆತ್ಮನೇಪದದಲ್ಲಿ ರೂಪಗಳು: ಅಪಕ್ಷ್ಯತ, ಅಪಕ್ಷ್ಯೇತಾಮ್‌, ಅಪಕ್ಷ್ಯನ್ತ .... ಇತ್ಯಾದಿ! 
ಧಾತು 7-ಭಜ ಸೇವಾಯಾಮ್‌(ಸೇವೆ ಮಾಡುವದು)- ಇದರಲ್ಲಿ "ಭಜ್‌' ಮಾತ್ರ 
ಉಳಿಯುತ್ತದೆ. 
ಲಟ್‌: ಉದಾ- ಭಜತಿ/ಭಜತೇ - ಪರಸೆ ಪದದ ಏಕವಚನದಲ್ಲಿ “ಭಜ್‌' 
ಧಾತುವಿನಮೇಲೆ "ಲಟ್‌' "ಲ್‌' ಕಾರದ "ತಿಪ್‌' ಬಂದು, ಧಾತುವಿನ ಪರದಲ್ಲಿ "ಶಪ್‌(ಅ)' 
ಬಂದು ಭಜ್‌+ಅ+ತಿ-ಭಜತಿ ಎಂದು ರೂಪವು ಸಿದ್ಧವಾಗುತ್ತದೆ. ಪರಸ್ಕೈಪದದ 
ಏಕವಚನದಲ್ಲಿ "ಭಜ್‌' ಧಾತುವಿನಮೇಲೆ "ಲಟ್‌' "ಲ್‌' ಕಾರದ "ತ್‌ ಬಂದು, ಧಾತುವಿನ 
ಪರದಲ್ಲಿ "ಶಪ್‌(ಅ)' ಬಂದು ಭಜ್‌4ಅ+ತ ಎಂದಿದ್ದಾಗ "ತ್‌' ಕಾರೋತ್ತರ “ಅ' 
ಕಾರಕ್ಕೆ “ಟಿತ ಆತ್ಮನೇಪದಾನಾ೦ ಟೇರೇ” ಎಂಬುದರಿಂದ ಏತ್ವ ಬಂದು 
ಭಜ್‌+ಅ+ತ್‌*ಏ=ಭಜತೇ ಎಂದು ರೂಪವಾಗುತ್ತದೆ. 
ಪರಸ್ಥೆ ಪದದ ರೂಪಗಳು: ಭಜತಿ, ಭಜತಃ, ಭಜನ್ತಿ .. ಇತ್ಯಾದಿ! 
ಆತ್ಮನೇಪದದಲ್ಲಿ ರೂಪಗಳು: ಭಜತೇ, ಭಜೇತೇ, ಭಜನ್ನೇ |.. ಇತ್ಯಾದಿ। 
ಲಿಟ್‌: ಪರಸ್ಥೆ ಪದದ ರೂಪಗಳು:ಬಭಾಜ, ಭೇಜತುಃ, ಭೇಜುಃ ಭೇಜಿಥ/ಬಭಕ್ತ, 
ಭೇಜಥುಃ, ಭೇಜ। ಬಭಾಜ/ಬಭಜ, ಭೇಜಿವ, ಭೇಜಿವು। 
ಆತ್ಮನೇಪದದಲ್ಲಿ ಏತ್ವ ಮತ್ತು ಅಭ್ಯಾಸ ಲೋಪಗಳಿಂದ ರೂಪಗಳು ಸಿದ್ಧವಾಗುತ್ತವೆ. 
ಆತ್ಮನೇಪದದಲ್ಲಿ ರೂಪಗಳು: ಭೇಜೇ, ಭೇಜಾತೇ, ಭೇಜಿರೇ। ಭೇಜಿಷೇ, ಭೇಜಾಥೇ, 
ಭೇಜಿದ್ದೇ! ಭೇಜೇ, ಭೇಜಿವಹೇ, ಭೇಜಿಮಹೇ। 
ಲುಟ್‌: ಪರಸ್ಥೆ [ಪದದ ರೂಪಗಳು: ಭಕ್ತಾ, ಭಕ್ತಾರೌ, ಭಕ್ತಾರಃ ಭಕ್ತಾಸಿ... ಇತ್ಯಾದಿ। 
ಆತ್ಮನೇಪದದಲ್ಲಿ ರೂಪಗಳು: ಭಕ್ತಾ, ಭಕ್ತಾರೌ, ಭಕ್ತಾರಃ ಭಕ್ತಾಸೇ |... ಇತ್ಯಾದಿ! 
ಲೃಟ್‌:ಪರಸ್ಕೈಪದದ ರೂಪಗಳು:ಭಕ್ಷ್ಮ್ಯತಿ, ಭಕ್ಷ್ಯತಃ, ಭಕ್ಷ್ಯನ್ತಿ |... ಇತ್ಯಾದಿ! 
ಆತ್ಮನೇಪದದಲ್ಲಿ ರೂಪಗಳು: ಭಕ್ಷ ಚಪ, ಭಕ್ಷೆ ತೇ. ಭಕ್ಷ ನೇ |... ಇತ್ಯಾದಿ! 
ಲೋಟ್‌:ಪರಸ್ಥೆ ಪದದ ರೂಪಗಳು:ಭಜತು/ಭಜತಾತ್‌, ಭಜತಾಮ್‌, ಭಜನ್ನು... 
ಆತ್ಮನೇಪದದಲ್ಲಿ ರೂಪಗಳು: ಭಜತಾಮ್‌, ಭಜೇತಾಮ್‌, ಭಜನ್ಹಾಮ್‌!.. ಇತ್ಯಾದಿ। 
ಲಜ್‌: ಪರಸ್ವೈಪದದ ರೂಪಗಳು:ಅಭಜತ್‌, ಅಭಜತಾಮ್‌, ಅಭಜನ್‌ ।.. ಇತ್ಯಾದಿ! 


648 ಲಘುಸಿದ್ಧಾಂತ ಕೌಮುದೀ 


ಆತ್ಮನೇಪದದಲ್ಲಿ ರೂಪಗಳು: ಅಭಜತ, ಅಭಜೇತಾಮ್‌, ಅಭಜನ್ತ... ಇತ್ಯಾದಿ! 
ಎಧಿಲಿಜ್‌: 
ಪರಸ್ಥೆ [ಪದದ ರೂಪಗಳು: ಭಜೇತ್‌, ಭಜೇತಾಮ್‌, ಭಜೇಯುಃ... ಇತ್ಯಾದಿ। 
ಆತ್ಮನೇಪದದಲ್ಲಿ ರೂಪಗಳು: ಭಜೇತ, ಭಜೇಯಾತಾಮ್‌, ಭಜೇರನ್‌ |. ಇತ್ಯಾದಿ। 
ಅಶೀರ್ಲಿಕು್‌: ಪರಸೆ ಪದದ ರೂಪಗಳು: ಭಜ್ಯಾತ್‌, ಭಜ್ಯಾಸ್ತಾಮ್‌, ಭಜ್ಯಾಸುಃ। 
ಆತ್ಮನೇಪದದಲ್ಲಿ ರೂಪಗಳು: ಭಕ್ಷೀಷ್ಟ ಭಕ್ಷೀಯಾಸ್ತಾಮ್‌, ಭಕ್ಷೀರನ್‌ |... ಇತ್ಯಾದಿ! 
ಲುಜ್‌: ಪರಸ್ಮೈಪದದ ರೂಪಗಳು: ಅಭಾಕ್ಷೀತ್‌, ಅಭಾಕ್ತಾಮ್‌,ಅಭಾಕ್ಷುಃಿ ಅಭಾಕ್ಷೇಃ, 
ಅಭಾಕ್ತಮ್‌, ಅಭಾಕ್ತ ಅಭಾಕ್ಷಂ, ಅಭಾಕ್ಷ ಚ ಅಭಾಕ್ಷ 4 
ಆತ್ಮನೇಪದದಲ್ಲಿ ರೂಪಗಳು: ಅಭಕ್ತ, ಅಭಕ್ಷಾತಾಮ್‌, ಅಭಕ್ಷತ । ಅಭಕ್ಕಾಃ, 
ಅಭಕ್ಷಾಥಾಮ್‌, ಅಭಗ್ಧ ಎಮ್‌! ಅಭಕ್ಷಿ, ಅಭಕ್ಷ್ವಹ, ಅಭಕ್ಷ ಹಿ! 
ಲೃಜತ್‌: ಪರಸೆ ಪದದ ರೂಪಗಳು: ಅಭಕ್ಷ ಕ್‌. ಅಭಕ್ಷ ಸತೌಮ್‌, ಅಭಕ್ಷ ಕನ್‌. 
ಆತ್ಮನೇಪದದಲ್ಲಿ ರೂಪಗಳು: ಅಭಕ್ಷ್ಯತ, ಅಭಕ್ಷೆ ತಾಮ್‌, ಅಭಕ್ಷ ಹಾ 1... ಇತ್ಯಾದಿ। 
ಧಾತು 8. ಯಜ ದೇವಪೂಜಾ ಸಜ್ಗತಿಕರಣ ದಾನೇಷು (ದೇವಪೂಜೆಮಾಡುವದು, 
ಸಂಗತಿ ಮಾಡುವದು, ದಾನಕೊಡುವದು). ಇದರಲ್ಲಿ "ಯಜ್‌' ಮಾತ್ರ ಉಳಿಯುತದೆ. 
ಲಟ್‌: ಪರಸ್ಕೈಪದದಲ್ಲಿ ರೂಪಗಳು: ಯಜತಿ, ಯಜತಃ, ಯಜನ್ನಿಃ ಇತ್ಯಾದಿ! 
ಆತ್ಮನೇಪದದಲ್ಲಿ ರೂಪಗಳು: ಯಜತೇ, ಯಜೇತೇ, ಯಜನ್ನೇ ಇತ್ಯಾದಿ। 


(ಅಭ್ಯಾಸಕ್ಕೆ ಸಂಪ್ರಸಾರಣವನ್ನು ವಿಧಿಸುವ ಸೂತ್ರ) 
ಸೂತ್ರ- 546.ಅಟ್ಯಭ್ಯಾಸಸ್ಕೋಭಯೇಷಾಮ್‌ (6.1.17) 


ಇ 


ವೃತ್ತಿಃ-ವಚ್ಯಾದೀನಾಂ ಗ್ರಹ್ಯಾದೀನಾ೦ ಚ ಅಭ್ಯಾಸಸ್ಯ ಸಂಪ್ರಸಾರಣಂ ಲಿಟಿ। ಇಯಾಜ। 


ಪ. ಛೇ. - ಲಿಟಿ, ಅಭ್ಯಾಸಸ್ಯ, ಉಭಯೇಷಾಮ್‌। 

ಅ. ವೃ.- “ಷ್ಯಜಃ ಸಮ್ಮಸಾರಣಮ್‌” ಎಂಬ ಸೂತ್ರದಿಂದ “ಸಮ್ಮಸಾರಣಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. "ಉಭಯೇಷಾಮ್‌' ಎಂಬ ಪದದಿಂದ 
“ವಚಿಸ್ವಪಿಂಯಜಾದೀನಾವರ್‌ ಕಿತಿ” ಎಂಬಲ್ಲಿರುವ ವಚ್ಯಾದಿ ಮತ್ತು 
“ಗಹಿಜ್ಯಾವಯಿವ್ಯಧಿವಷ್ಟಿವಿಚತಿವೃಶ್ಚತಿಪೃಚ್ಛತಿಬೃಜ್ಯತೀನಾಂ ಕ್ಲಿತಿಚ” ಎಂಬಲ್ಲಿರುವ ಗ್ರಹ್ಯಾದಿ 
ಎಂಬ ಎರಡು ಧಾತುಗಣಗಳು ಸ್ವೀಕೃತವಾಗಿವೆ. 


ಅರ್ಥ- ಲಿಟ್‌ ಪರದಲ್ಲಿದ್ದಾಗ, ವಚ್‌ ಮೊದಲಾದ ಧಾತುಗಳ ಮತ್ತು ಗ್ರಹ್‌ 
ಮೊದಲಾದ ಧಾತುಗಳ ಅಭ್ಯಾಸಕ್ಕೆ ಸಮ್ಪಸಾರಣ ಬರುತ್ತದೆ. 

ಗಮನಕ್ಕೆ: ವಚ್ಯಾದಿಗಣದಲ್ಲಿ ವಚ್‌, ಸ್ವಪ್‌, ಯಜ್‌,ವಪ್‌, ವಹ್‌, ವಸ್‌, ವೇಳ್‌, 
ವ್ಯೇಖ್‌, ಹ್ವೇಳ್‌, ವದ್‌, ಮತ್ತು ಪ್ವಿ ಎಂಬ 11 ಧಾತುಗಳಿವೆ, ಗ್ರಹ್ಯಾದಿಗಣದಲ್ಲೂ, 
ಗ್ರಹ್‌, ಜ್ಯಾ.ವಯ್‌,ವ್ಯಧ್‌,ವಶ್‌,ವ್ಯಚ್‌,ವಸ್ಟ್‌, ಪ್ರಚ್ಛ್‌ ಮತ್ತು ಭ್ರಸ್ಟ್‌ ಎಂಬ 9 ಧಾತುಗಳಿವೆ. 


ತಿಜನ್ಷೇ ಭ್ವಾದಯಃ-ಉಭಯ ಪದಿ ರೂಪಗಳು 649 


ಲಿಟ್‌: ಉದಾ-ಇಯಾಜ -ಪರಸ್ಕೈಪದದ ಪ್ರಥಮಪುರುಷ ಏಕವಚನದಲ್ಲಿ "ಯಜ್‌' 
ಧಾತುವಿನ ನಂತರ "ಲಿಟ್‌'ಗೆ "ತಿಪ್‌' ಆದೇಶ ಬಂದು ಅದಕ್ಕೆ ಅಭಿನವ ಆಖ್ಯಾತಪ್ರತ್ಯಯ 
ವಾದ "ಣಲ್‌(ಅ)' ಆದೇಶವಾಗಿ ಬಂದು ಧಾತುವಿಗೆ ದ್ವಿತ್ವ ಮತ್ತು ಹಲಾದಿಶೇಷಗಳನ್ನು 
ಮಾಡಿದಮೇಲೆ ಯಯಜ್‌+ಅ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಅಭ್ಯಾಸದ 
"ಯ್‌'(ಯ್‌--ಅ) ಕಾರಕ್ಕೆ ಸಂಪ್ರಸಾರಣ ಬಂದು ಇ. ಅ ಎಂದಾಗುತ್ತದೆ. ಇಲ್ಲಿ 
“ಸಂಪ್ರಸಾರಾಣಾಚ್ಜ” ಎಂಬ ಸೂತ್ರದಿಂದ ಪೂರ್ವರೂಪವು ಬಂದು "ಇ' ಮಾತ್ರ 
ಉಳಿದು ಇಯಜ್‌+ಅ ಎಂದಿರುತ್ತದೆ. “ಅತ ಉಪಧಾಯಾಃ” ಎಂಬುದರಿಂದ "ಯ' 
ಕಾರೋತ್ತರ “ಅ' ಕಾರಕ್ಕೆ ವೃದ್ಧಿ ಬಂದು ಇ -ಯಾಜ್‌. ಅಂಇಯಾಜ ರೂಪವು ಸಿದ್ಧ 

(ಕಿತ್‌ ಪರದಲ್ಲದ್ದಾಗ, ಸಂಪ್ರಸಾರಣವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮47.ವಚಿ-ಸ್ಟಪಿ-ಯಹಾದೀನಾಂ ಕಿತಿ (6.1.15) 

ವೃತ್ತಿಃ-ವಚಿ-ಸ್ಪಪ್ಕೋಃ ಯಜಾದೀನಾಂ ಚ ಸಂಪ್ರಸಾರಣಮ್‌ ಸ್ಯಾತ್‌ ಕಿತಿ। ಈಜತುಃ। 
ಈಜುಃ ಇಯಜಿಥ, ಇಯಷ್ಟ ಈಜೇ। ಯಷ್ಟು 

ಅ. ವೃ.- ಷ್ಯಜಃ ಸಂಪ್ರಸಾರಣಮ್‌” ಎಂಬ ಸೂತ್ರದಿಂದ "ಸಂಪ್ರಸಾರಣಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಕಿತ್‌' ಆದ ಪ್ರತ್ಯಯವು ಪರದಲ್ಲಿದ್ದಾಗ, ವಚ್‌, ಸ್ವಪ್‌, ಹಾಗೂ ಯಜಾದಿ 
ಧಾತುಗಳಿಗೆ ಸಂಪ್ರಸಾರಣವು. ಬರುತ್ತದೆ. ತಿಪ್‌, ಸಿಪ್‌ ಮತ್ತು ಮಿಪ್‌ ಇವುಗಳನ್ನು 
ಬಿಟ್ಟು ಉಳಿದ ಪ್ರತ್ಯಯಗಳು “ಕಿತ್‌' ಆಗಿರುತ್ತವೆ. ಆದ್ದರಿಂದ ಅಲ್ಲಿಯೂ ಸಂಪ್ರಸಾರಣವು 
ಆಗುತ್ತದೆ. “ಸಂಪ್ರಸಾರಣ೦ ತದಾಶ್ರಯಂ ಚ ಕಾರ್ಯಂ ಬಲವತ್‌' ಎಂಬ ನ್ಯಾಯದಿಂದ 
ಸಂಪ್ರಸಾರಣ ಮತ್ತು ಸಂಪ್ರಸಾರಣವನ್ನು ಅಶ್ರಯಿಸಿದ ಕಾರ್ಯವು ಪೂರ್ವರೂಪ 
ಮೊದಲಾದವುಗಳಿಂದ ಬಲಿಷ್ಟವಾಗುತ್ತದೆ. ಅದುದರಿಂದ ಮೊದಲು 
ಸಂಪ್ರಸಾರಣವಾಗುತ್ತದೆ. ಆಗ ದ್ವಿತ್ವಾದಿ ಕಾರ್ಯಗಳು ಆಗುತ್ತವೆ. “ಇಯಾಜ' ಎಂಬಲ್ಲಿ 
ಮೊಟ್ಟಮೊದಲಿಗೆ ದ್ವಿತ್ವ ಯಾಕೆ ಆಗಿದೆ ಎಂದರೆ- “ಲಿಟ್ಕಭ್ಯಾಸಸ್ಕೋಭಯೇಷಾಮ್‌” 
ಎ೦ಬ ಸೂತ್ರವು ಅಭ್ಯಾಸಕ್ಕೇನೇ ದ್ವಿತ್ವವನ್ನುಮಾಡುತ್ತದೆ. ಮತ್ತು ದ್ವಿತ್ವ ಮಾಡಿದಮೇಲೆಯೇ 
ಅಭ್ಯಾಸವಾಗುತ್ತದೆ. 

ವಿವರಣೆ: ಪ್ರಕೃತಸೂತ್ರ ಮತ್ತು ಅದರ ಹಿ೦ದಿನ ಸೂತ್ರ ಇವೆರಡೂ ಸಂಪ್ರಸಾರಣವನ್ನು 
ಹೇಳುತ್ತವೆ. ಇವುಗಳಲ್ಲಿ ವೃತ್ಯಾಸವೇನೆಂದರೆ- ತಿಪ್‌' ಸಿಪ್‌' ಮತ್ತು ಮಿಪ್‌ ಗಳನ್ನು 
ಬಿಟ್ಟು ಬೇರೆ ಪ್ರತ್ಯಯಗಳಿರುವಾಗ, ಕಿತ್‌ ಪರದಲ್ಲಿದ್ದಾಗ, ಪ್ರಕೃತ ಸೂತ್ರವು ದ್ವಿತ್ವವಾಗುವದಕ್ಕೆ 
ಮೊದಲೇನೇ ಸಂಪ್ರಸಾರಣವನ್ನು ಮಾಡುತ್ತದೆ. ಮತ್ತು "ಲಿಟ್‌' ನಲ್ಲಿ ತಿಪ್‌, ಸಿಪ್‌, 
ಮತ್ತು ಮಿಪ್‌ ಗಳಿದ್ದಾಗ, ಪ್ರಕೃತಸೂತ್ರದ ಹಿ೦ದಿನ ಸೂತ್ರವು ದ್ವಿತ್ವವಾದಮೇಲೆ ಅಭ್ಯಾಸಕ್ಕೆ 
ಸಂಪ್ರಸಾರಣವನ್ನು ಮಾಡುತ್ತದೆ. ಎಂಬುದಾಗಿ ತಿಳಿಯಬೇಕು. 

ಉದಾ- ಈಜತುಃ- ಪರಸಮೈ ಪದದ ಪ್ರಥಮಪುರುಷ ದ್ವಿವಚನದಲ್ಲಿ "ಲಿಟ್‌' ನಲ್ಲಿ 
“ಯಜ್‌' ಧಾತುವಿನ ನಂತರ "ಲಿಟ್‌' ಗೆ “ತಸ್‌' ಬಂದು ಅದಕ್ಕೆ ಅಭಿನವ ಆಖ್ಯಾತ 


650 ಲಘುಸಿದ್ಧಾಂತ ಕೌಮುದೀ 


ಪ್ರತ್ಯಯವಾದ "ಅತುಸ್‌' ಆದೇಶವು ಬಂದು ಯಜ್‌4ಅತುಸ್‌ ಎಂದಿರುತ್ತದೆ. "ಯಜ್‌' 
ನಲ್ಲಿ ಯ್‌+ಅ+ಜ್‌ ಎಂಬ ಮೂರು ಅಕ್ಷರಗಳಿವೆ. ಇಲ್ಲಿ “ಲಿಟಿ ಧಾತೋರನಭ್ಯಾಸಸ್ಕ” 
ಎ೦ಬ ಸೂತ್ರದಿಂದ ದ್ವಿತ್ವವು ಬರಬೇಕಾಗಿತ್ತು. ಆದರೆ ಪ್ರಕೃತ ಸೂತ್ರವು ಅದಕ್ಕಿಂತ 
ಪರದಲ್ಲಿ ಇರುವದರಿಂದ ಅದನ್ನು ಬಾಧಿಸಿ ಪ್ರಕೃತಸೂತ್ರದಿಂದ “ಯಜ್‌'ನಲ್ಲಿರುವ 
"ಯ್‌ ಕಾರಕ್ಕೆ ಸಂಪ್ರಸಾರಣವಾದ "ಇ' ಕಾರವು ಆದೇಶವಾಗಿ ಬಂದು, 
ಇ. ಅಜ್‌. ಅತುಸ್‌ ಎಂದಿದ್ದಾಗ, "ಇ' ಕಾರ "ಅ' ಕಾರಗಳಿಗೆ ಪೂರ್ವರೂಪ ಬಂದು 
ಇಜ್‌* ಅತುಸ್‌ ಎಂದಿರುತ್ತದೆ. ಈಗ ದ್ವಿತ್ವ ಆಗಿ ಇಜ್‌ ಇಜ್‌.-ಅತುಸ್‌ ಎಂದಾದಮೇಲೆ 
ಅಭ್ಯಾಸ ಕಾರ್ಯಗಳಾಗಿ ಇಇಜ್‌4+ಅತುಸ್‌ ಎಂದಾಗಿ, ಎರಡು “ಇ' ಕಾರಗಳಿಗೆ 
ಸವರ್ಣದೀರ್ಫ ಬಂದು ಈಜ್‌ ಅತುಸ್‌ ಎಈಜತುಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ 
ಈಜತುಃ ಎಂದು ರೂಪವು ಸಿದ್ಧವಾಗುತ್ತದೆ. "ಕಿತ್‌' ಗಳಲ್ಲಿ ಪ್ರಕ್ರಿಯೆಯು ಇದೇ 
ರೀತಿಯಲ್ಲಿ ಇರುವದು. 

ಉದಾ- ಈಜುಃ - ಪ್ರಥಮಪುರುಷ ಬಹುವಚನದಲ್ಲಿ ಇದೇ ರೀತಿಯಲ್ಲಿ ಪ್ರಕ್ರಿಯೆ 
ನಡೆದು, "ಉಸ್‌' ಪ್ರತ್ಯಯವನ್ನು ಸೇರಿಸಿದಾಗ ಈಜ್‌ ಉಸ್‌-ಈಜುಃ ಎಂದು 
ರೂಪವಾಗುತ್ತದೆ. 

ಉದಾ-ಇಯಜಿಥ, ಇಯಷ್ಟ- ಮಧ್ಯಮಪುರುಷ ಏಕವಚನದಲ್ಲಿ "ಥಲ್‌' ಪ್ರತ್ಯಯವು 
ಪರದಲ್ಲಿದ್ದಾಗ, ಭರದ್ವಾಜನಿಯಮದಿಂದ ಇಡಾಗಮವು ವಿಕಲ್ಲದಿಂದ ಬರುತ್ತದೆ. 
“ಲಿಟ್ಯಭ್ಯಾಸಸ್ಕೋಭಯೇಷಾಮ್‌” ಎಂಬ ಸೂತ್ರದಿಂದ ಅಭ್ಯಾಸಕ್ಕೆ ಸಂಪ್ರಸಾರಣ ಬಂದು, 
ಇಡಾಗಮಪಕ್ಷದಲ್ಲಿ ಇಯಜಿಥ ಎಂದು ರೂಪವಾಗುತ್ತದೆ. ಇಡಾಗವು ಬಾರದ ಪಕ್ಷದಲ್ಲಿ 
“ವ್ರಶ್ನಬ್ರಸ್ತ ...ಷಃ” ಎಂಬ ಸೂತ್ರದಿಂದ “ಜ್‌' ಕಾರಕ್ಕೆ "ಷ್‌' ಕಾರ ನಂತರ "ಥ್‌' ಕಾರಕ್ಕೆ 
ಷ್ಟುತ್ವದಿಂದ “ಠ್‌' ಕಾರ ಬಂದು, ಇಯಷ್ಠ ಎಂದು ರೂಪವು ಸಿದ್ಧವಾಗುತ್ತದೆ. "ವ' ಕಾರ 
“ಮ' ಕಾರಗಳಿಗೆ ಕ್ರಾದಿನಿಯಮದಿಂದ ನಿತ್ಯವಾಗಿ ಇಡಾಗಮ ಬರುತ್ತದೆ. 

ಪರಸ್ಕೈಪದದ ರೂಪಗಳು: ಇಯಾಜ, ಈಜತುಃ ಈಜುಃಿ ಇಯಜಿಥ/ಇಯಷ್ಟ, 
ಈಜಥುಃ, ಈಜ। ಇಯಾಜ/ಇಯಜ, ಈಜಿವ, ಈಜಿಮ। 

ಆತ್ಮನೇಪದದಲ್ಲಿ ಏತ್ವಾದೇಶ ಮತ್ತು ಅಭ್ಯಾಸ ಲೋಪಗಳಿಂದ ರೂಪಗಳು 
ಸಿದ್ಧವಾಗುತ್ತವೆ. 

ಆತ್ಮನೇಪದದಲ್ಲಿ ರೂಪಗಳು: ಈಜೇ, ಈಜಾತೇ, ಈಜಿರೇ। ಈಜಿಷೇ, ಈಜಾಥೇ, 
ಈಜಿದ್ದೇ। ಈಜ, ಈಜಿವಹೇ, ಈಜಿಮಹೇ। 

ಲುಟ್‌: ಈ "ಲ್‌' ಕಾರದಲ್ಲಿ, ಎರಡೂ ಪದಗಳಲ್ಲೂ, “ಜ್‌' ಕಾರಕ್ಕೆ “ವ್ರಶ್ವಭಸ್ತ 
ಷಃ” ಎಂಬ ಸೂತ್ರದಿಂದ "ಷ್‌' ಕಾರವು ಆದೇಶವಾಗಿ ಬಂದು ಷ್ಟುತ್ವಸಂಧಿಯಿಂದ 
ಯಷ್ಟಾ ಎಂದು ರೂಪವಾಗುತ್ತದೆ. 

ಪರಸ್ಮ್ಕೈಪದದ ರೂಪಗಳು: ಯಪ್ಪಾ, ಯಷ್ಟಾರೌ, ಯಷ್ಟಾರಃಿಯಷ್ಟಾಸಿ... ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ಯಷ್ಟಾ, ಯಷ್ಟಾರೌ, ಯಷ್ಟಾರಃ ಯಷ್ಟಾ.ಸೇ.... 


ತಿಣನ್ಹೇ ಭ್ಹಾದಯಃ- ಉಭಯ ಪದಿ ರೂಪಗಳು 651 
ಇತ್ಯಾದಿ। 
(ಕತ್ವವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ- 546.ಷಥೋಃ ಕಃ ಸಿ (8.2.41) 

ವೃತ್ತಿ8-ಯಕ್ಷ್ಯತಿ, ಯಕ್ಷ್ಯತೇ। ಇಜ್ಯಾತ್‌, ಯಕ್ಷೀಷ್ಟ ಅಯಾಕ್ಷೀತ್‌, ಅಯಷ್ಟ ವಹ 
ಪ್ರಾಪಣೇ। 91 ವಹತಿ, ವಹತೇ। ಉವಾಹ। ಊಹತುಃ ಊಹುಃ ಉವಹಿಥ| 

ಅರ್ಥ- "ಸ್‌' ಕಾರವು ಪರದಲ್ಲಿದ್ದಾಗ, "ಷ್‌' ಮತ್ತು “ಢ್‌' ಕಾರಗಳಿಗೆ "ಕ್‌' ಕಾರವು 
ಆದೇಶವಾಗಿ ಬರುತ್ತದೆ. 

ಲೃಟ್‌: ಉದಾ- ಯಕ್ಷ್ಯತಿ- “ಲೃಟ್‌' "ಲ್‌' ಕಾರದ ಪರಸ್ಮೈ ಮತ್ತು ಆತ್ಮನೇ 
ಪದಗಳ ಪ್ರಥಮಪುರುಷ ಏಕವಚನದಲ್ಲಿ "ಯಜ್‌' ಧಾತುವಿನ ನಂತರ "ಸ್ಯ' ಪ್ರತ್ಯಯ 
ಬಂದು “ವಶ್ವಬ್ರಸ್ವ......ಷಃ” ಎಂಬ ಸೂತ್ರದಿಂದ “ಜ್‌' ಕಾರಕ್ಕೆ "ಷ್‌' ಕಾರವು ಆದೇಶವಾಗಿ 
ಬಂದು ಯಹಷ್‌+ಸ್ಯ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ಷ್‌' ಕಾರಕ್ಕೆ "ಕ್‌' ಕಾರವು 
ಆದೇಶವಾಗಿ ಬಂದು, ಯಕ್‌ಸ್ಯ ಎಂದಿರುತ್ತದೆ. "ಕ್‌' ಕಾರದ ಪರದಲ್ಲಿರುವ "ಸ್‌' 
ಕಾರಕ್ಕೆ ಷತ್ವವು ಬಂದು ಯಕ್‌*ಷ್ಯ ಎಂದಾಗಿ "ಕ್‌' ಮತ್ತು "ಷ್‌' ಗಳು ಸೇರಿ "ಕ್ಸ 
ಎಂದಾಗಿ ಯಕ್ಷ್ಯ ಎಂದಾಗುತ್ತದೆ ಇದಕ್ಕೆ "ತಿಪ್‌(ತಿ)' ಸೇರಿಸಿದಾಗ ಯಕ್ಷ್ಯತಿ ಎಂದೂ, 
ಆತ್ಮನೇ ಪದದಲ್ಲಿ ಯಕ್ಷ್ಯ*-ತ ಎಂದಿದ್ದಾಗ, “ಟಿತ ಆತ್ಮನೇಪದಾನಾ೦ ಟೇರೇ” 
ಎಂಬುದರಿಂದ ಅಂತ್ಯ "ಅ? ಕಾರಕ್ಕೆ ಏತ್ವ ಬಂದು ಯಕ್ಷ್ಯತೇ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಪರಸ್ಥೆ ಪದದ ರೂಪಗಳು: ಯಕ್ಷ ಕೆ ಯಕ್ಷ ಸತಿ ಯಕ್ಷ ಕಡ. ಇತ್ಯಾದಿ! 

ಆತ್ಮನೇಪದದಲ್ಲಿ ರೂಪಗಳು: ಯಕ್ಷ ತೇ ಯಕ್ಷಿ ತೇ, ಯಕ್ಷ ನೇ (.. ಇತ್ಯಾದಿ! 

ಲೋಟ್‌: ಪರಸ್ಕೈಪದದ ರೂಪಗಳು: ಯಜತು/ಯಜತಾತ್‌, ಯಜತಾಮ್‌, ಯಜನ್ತು 
... ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ಯಜತಾಮ್‌, ಯಜೇತಾಮ್‌, ಯಜನ್ತಾಮ್‌ | ... 

ಲಜಕ: ಪರಸ್ಥೆ ಪದದ ರೂಪಗಳು: ಅಯಜತ್‌, ಅಯಜತಾಮ್‌, ಅಯಜನ್‌... 

ಲೋಟ್‌: ಪರಸ್ಥೆ ಪದದ ರೂಪಗಳು: ವಹತು/ವಹತಾತ್‌, ವಹತಾಮ್‌, -ವಹನ್ತು! 

ಆತ್ಮನೇಪದದಲ್ಲಿ ರೂಪಗಳು:ವಹತಾಮ್‌, ವಹೇತಾಮ್‌ ವಹನ್ತಾಮ್‌... ಇತ್ಯಾದಿ! 

ಲಜ್‌:ಪರಸ್ಥೆ ಪದದ ರೂಪಗಳು: ಅವಹತ್‌, ಅವಹತಾಮ್‌, ಅವಹನ್‌ |... 

ಆತ್ಮನೇಪದದಲ್ಲಿ ರೂಪಗಳು:ಅವಹತ, ಅವಹೇತಾಮ್‌, ಅವಹನ್ತ ।... ಇತ್ಯಾದಿ! 

ವಿಧಿಲಿಜತ್‌: ಪರಸೆ ಪದದ ರೂಪಗಳು:ವಹೇತ್‌, ವಹೇತಾಮ್‌, ವಹೇಯುಃ... 

ಆತ್ಮನೇಪದದಲ್ಲಿ ರೂಪಗಳು: ವಹೇತ, ವಹೇಯಾತಾಮ್‌, ವಹೇರನ್‌,। ... ಇತ್ಯಾದಿ। 

ಆಶೀರ್ಲಿಜಕ: ಪರಸ್ಥೆ ಕೈಪದದ ರೂಪಗಳು: ಉಹ್ಯಾತ್‌, ಉಹ್ಯಾಸ್ತಾಮ್‌, ಉಹ್ಯಾಸುಃ 


652 ಲಘುಸಿದ್ಧಾಂತ ಕೌಮುದೀ 


ಆತ್ಮನೇಪದದಲ್ಲಿ ರೂಪಗಳು: ವಕ್ಷೀಷ್ಟ, ವಕ್ಷೀಯಾಸ್ತಾಮ್‌, ವಕ್ಷೀರನ್‌ |... ಇತ್ಯಾದಿ! 
ಲುಜಕ: ಪರಸ್ಥೆ ಪದದ ರೂಪಗಳು: ಅವಾಕ್ಷೀತ್‌, ಅವೋಢಾಮ್‌, ಅವಾಕ್ಸುಃ ... 
ಆತ್ಮನೇಪದದಲ್ಲಿ: ರೂಪಗಳು: ಅವೋಢ, ಅವಕ್ಷಾತಾಮ್‌, ಅವಕ್ಷತ |... ಇತ್ಯಾದಿ! 
ಲೃಜಕ: ಪರಸ್ಕೈಪದದ ರೂಪಗಳು: ಅವಕ್ಷ್ಯತ್‌, ಅವಕ್ಷ್ಯತಾಮ್‌, ಅವಕ್ಷ್ಯನ್‌। ... 
ಆತ್ಮನೇಪದದಲ್ಲಿ ರೂಪಗಳು: ಅವಕ್ಷ್ಯತ, ಅವಕ್ಷ್ಯೇತಾಮ್‌, ಅವಕ್ಷ್ಯನ್ತ ।... ಇತ್ಯಾದಿ! 
ಇತಿ ಉಭಯಪದಿನಃ। 

ಇತಿ ಛ್ಹಾದಯಃ - ಪ್ರಥಮಗಣಃ ಸಮಾಪ್ತಃ॥ 

ಇಲ್ಲಗೆ ಛ್ಲಾದಿ ಪ್ರಕರಣ (12) ಮುಗಿಯಿತು. 
ಆತ್ಮನೇಪದದಲ್ಲಿ ರೂಪಗಳು: ಅಯಜತ, ಅಯಜೇತಾಮ್‌, ಅಯಜನ್ನ ... ಇತ್ಯಾದಿ! 
ವಿಧಿಲಿಜ್‌್‌: ಪರಸ್ಥೆ [ಪದದ ರೂಪಗಳು: ಯಜೇತ್‌, ಯಜೇತಾಮ್‌, ಯಜೇಯುಃ... 
ಆತ್ಮನೇಪದದಲ್ಲಿ ರೂಪಗಳು: ಯಜೇತ, ಯಜೇಯಾತಾಮ್‌, ಯಜೇರನ್‌, ... 
ಅಶೀರ್ಲಿಜಕ್‌: ಪರಸ್ಕೈಪದದ ರೂಪಗಳು: ಇಜ್ಯಾತ್‌, ಇಜ್ಯಾಸ್ತಾಮ್‌, ಇಜ್ಯಾಸುಃ | 
ಆತ್ಮನೇಪದದಲ್ಲಿ ರೂಪಗಳು: ಯಕ್ಷೀಷ್ಟ ಯಕ್ಷೀಯಾಸ್ತಾಮ್‌, ಯಕ್ಷೀರನ್‌,... ಇತ್ಯಾದಿ। 
ಲುಜ್‌:ಪರಸ್ಕೈಪದದ ರೂಪಗಳು: ಅಯಾಕ್ಷೀತ್‌, ಅಯಾಷ್ಟಾಮ್‌, ಅಯಾಕ್ಷುಃ। 
ಆತ್ಮನೇಪದದಲ್ಲಿ ರೂಪಗಳು: ಅಯಷ್ಟ ಅಯಕ್ಷಾತಾಮ್‌, ಅಯಕ್ಷತ॥... ಇತ್ಯಾದಿ। 
ಲೃಜ್‌:ಪರಸ್ಥೆ ಪದದ ರೂಪಗಳು: ಅಯಕ್ಷ ತ್‌ ಅಯಕ್ಷ ತೌಮ್‌, ಅಯಕ್ಷ ಕನ್‌! 
ಆತ್ಮನೇಪದದಲ್ಲಿ ರೂಪಗಳು: ಅಯಕ್ಷ ತೆ ಅಯಕ್ಷೆ ತಾಮ್‌, ಅಯಕ್ಷ ನ! ಇತ 


ಧಾತು 9.ವಹ ಪ್ರಾಪಣೇ (ತೆಗೆದುಕೊ೦ಡು ಹೋಗುವದು) - ಇದರಲ್ಲಿ “ವಹ್‌' 
ಮಾತ್ರ ಉಳಿಯುತ್ತದೆ. 


ಲಟ್‌: ಉದಾ- ವಹತಿ, ವಹತೇ - "ಲಟ್‌' "ಲ್‌' ಕಾರದ ಪರಸ್ಮೈ ಮತ್ತು ಆತ್ಮನೇ 
ಪದಗಳ ಪ್ರಥಮಪುರುಷ ಏಕವಚನದಲ್ಲಿ “ವಹ್‌' ಧಾತುವಿನ ನಂತರ "ಲಟ್‌' ಗೆ 
ಪರಸ್ಥೆ [ಪದದಲ್ಲಿ "ತಿಪ್‌(ತಿ) ಆದೇಶ ಮತ್ತು ಆತ್ಮನೇಪದದಲ್ಲಿ “ತ' ಆದೇಶಗಳು ಬಂದು 
ಧಾತುವಿನ ನಂತರ “ಶಪ್‌(ಅ)' ಬಂದು ವಹ್‌.-ಅ*ತಿ, ಮತ್ತು ವಹ್‌4ಅ+ತ ಎಂದಿದ್ದಾಗ, 
ಪರಸ್ಮೈ ಪದದಲ್ಲಿ ವಹತಿ ಎಂಬ ರೂಪ, ಆತ್ಮನೇಪದದಲ್ಲಿ ಅನ್ತ "ಅ' ಕಾರಕ್ಕೆ ಏತ್ವ 
ಬಂದು ವಹತೇ ಎಂದೂ ರೂಪಗಳು ಸಿದ್ಧವಾಗುತ್ತವೆ. 

ಪರಸೆ ಪದದ ರೂಪಗಳು: ವಹತಿ, ವಹತಃ ವಹನ್ತಿ |. ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ವಹತೇ, ವಹೇತೇ, ವಹನ್ತೇ... ಇತ್ಯಾದಿ! 

ಲಿಟ್‌: ಉದಾ- ಉವಾಹ- "ಲಿಟ್‌ “ಲ್‌' ಕಾರದ ಪರಸ್ಮೈ ಪದದ ಪ್ರಥಮಪುರುಷ 
ಏಕವಚನದಲ್ಲಿ “ವಹ್‌' ಧಾತುವಿನ ನಂತರ "ಲಿಟ್‌ ಗೆ "ತಿಪ್‌(ತಿ)' ಆದೇಶ ಬಂದು, 
ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ "ಣಲ್‌'(ಅ) ಆದೇಶವಾಗಿ ಬಂದು ವಹ್‌- ಅ 


ತಿಐನ್ನೇ ಭ್ವಾದಯಃ-ಉಭಯ ಪದಿ ರೂಪಗಳು 653 


ಎಂದಿದ್ದಾಗ ಧಾತುವಿಗೆ ದ್ವಿತ್ವ ಬಂದು ವಹ್‌ ವಹ್‌.-ಅ ಎಂದಿದ್ದಾಗ, ಹಲಾದಿಶೇಷ 
ಮಾಡಿದಮೇಲೆ ವವಹ್‌--ಅ ಎಂದಿದ್ದಾಗ, ಅಭ್ಯಾಸದ "ವ್‌' ಕಾರಕ್ಕೆ ಸಂಪ್ರಸಾರಣ(ಉ) 
ಬಂದು, ಉ-ಅ--ವಹ್‌..ಅ ಎಂದಿದ್ದಾಗ, "ಉ' ಕಾರ "ಅ” ಕಾರಗಳಿಗೆ ಪೂರ್ವರೂಪ(ಉ) 
ಬಂದು ಉವಹ್‌- ಅ ಎಂದಿದ್ದಾಗ, “ಅತ ಉಪಧಾಯಾಃ” ಎಂಬುದರಿಂದ ಉಪಧಾ 
ದೀರ್ಫ್ಥ ಬಂದು ಉವಾಹ ಎಂದು ರೂಪವು ಸಿದ್ದವಾಗುತ್ತದೆ. 

ಮಧ್ಯಮಪುರುಷ ಏಕವಚನದಲ್ಲಿ "ಯತೋ ಭಾರದ್ವಾಜಸ್ಯ' ಎಂಬ ಭಾರದ್ವಜ 
ನಿಯಮ ದಿಂದ "ಥಲ್‌' ಪ್ರತ್ಯಯವು ಪರದಲ್ಲಿದ್ದಾಗ, ವೈಕಲ್ಪಿಕವಾಗಿ ಇಡಾಗಮವು 
ಬ೦ದು ಉವಹಿಥ ಎಂದು ರೂಪವಾಗುತ್ತದೆ. 

ಇಡಾಗಮ ಬಾರದ ಪಕ್ಷದಲ್ಲಿ ಉವಹ್‌4ಥ ಎಂದಿದ್ದಾಗ, “ಹೋ ಢಃ” ಎಂಬ 
ಸೂತ್ರದಿಂದ "ಹ್‌' ಕಾರಕ್ಕೆ “ಢ್‌' ಕಾರವು ಬಂದು ಉವಢ್‌- ಥ ಎಂದಿದ್ದಾಗ. 

ಪರಸ್ಥೆ [ಪದದ ರೂಪಗಳು: ಉವಾಹ, ಊಹತುಃ ಊಹುಃ ,.. ಇತ್ಯಾದಿ! 


(ಧ ಅದೇಶವನ್ನು ವಿಧಿಸುವ ಸೂತ್ರ ) 
ಸೂತ್ರ- ೮549.ರುಷಸ್ತಥೋರ್ಧೋಧಃ (8.2.4೦) 

ವೃತ್ತಿಃ-ರುಷಃ ಪರಯೋಃ ತಥೋಃ ಧಃ ಸ್ಯಾತ್‌ ನತು ದಧಾತೇಃ। 

ಪ. ಛೇ. - ರುಷಃ, ತಥೋಃ, ಧಃ, ಅಧಃ 

ಅರ್ಥ- "ರುಷ್‌' ಪ್ರತ್ಯಾಹಾರಾನ್ತರ್ಗತ ವರ್ಣಗಳ ಪರದಲ್ಲಿ ಇರುವ “ತ್‌' ಕಾರ 
“ಥ್‌' ಕಾರಗಳಿಗೆ “ಧ' ಕಾರವು ಅದೇಶವಾಗಿ ಬರುತ್ತದೆ. ಆದರೆ "ಧಾ' ಧಾತುವಿನ 
ಪರದಲ್ಲಿ ಇರುವ “ತ್‌' ಕಾರ "ಥ್‌' ಕಾರಗಳಿಗೆ "ಧ' ಕಾರವು ಅದೇಶವಾಗಿ ಬರುವುದಿಲ್ಲ. 
ಉವಢ್‌4ಥ ಎಂದಿದ್ದಾಗ, "ಥ್‌' ಕಾರಕ್ಕೆ ಷ್ಟುತ್ವದಿ೦ದ “ಢ್‌' ಕಾರವು ಬರುತ್ತದೆ. 

(ಢ್‌ ಕಾರಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 55೦.ಥೋ ಢೇ ಲೋಪಃ (8.3.19) 

ವೃತ್ತಿಃ- ಢಃ ಲೋಪಃ ಸ್ಯಾತ್‌ ಢೇ ಪರೇ। 

ಪ. ಛೇ - ಢಃ. ಢೇ, ಲೋಪಃ 

ಅರ್ಥ- “ಢ್‌' ಕಾರವು ಪರದಲ್ಲಿದ್ದಾಗ, ಪೂರ್ವ “ಢ್‌' ಕಾರಕ್ಕೆ ಲೋಪವು ಬರುತ್ತದೆ. 
ಹೀಗೆ ಉವಢ್‌4ಢ ಎಂದಿದ್ದಾಗ, ಪೂರ್ವ “ಢ್‌' ಕಾರಕ್ಕೆ ಲೋಪ ಬಂದು ಉವಢ 
ಎಂದಿರುತ್ತದೆ. 

(ಹಿತ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 55!.ಸಹಿವಹೋರೋದವರ್ಣಸ್ಯ (6.3.12) 

ವೃತ್ತಿಃ-ಅನಯೋಃ ಅವರ್ಣಸ್ಯ ಓತ್‌ ಸ್ಯಾತ್‌ ಢಲೋಪೇ। ಉವೋಢ। ಊಹೇ। 
ವೋಡಾ।! ವಕ್ಷ್ಯತಿ! ಅವಾಕ್ಷೀತ್‌, ಅವೋಢಾಮ್‌, ಅವಾಕ್ಷುಃ। ಅವಾಕ್ಷೇಃ, ಅವೋಢಮ್‌, 
ಅವೋಢ ಅವಾಕ್ಷಮ್‌! ಅವಾಕ್ಷ್ಯ ಅವಾಕ್ಷ ಅವೋಢ, ಅವಕ್ಷತಾಮ್‌, ಅವಕ್ಷತ। ಅವೋಢಾಃ, 


654 ಲಘುಸಿದ್ಧಾಂತ ಕೌಮುದೀ 


ಅವಕ್ಷಾಥಾಮ್‌, ಅವೋಡ್ಜಮ್‌। ಅವಕ್ಷಿ, ಅವಕ್ಷ್ವಹಿ, ಅವಕ್ಷ ಹಿ। ಅವಕ್ಷ್ಯತ್‌। ಅವಕ್ಷ್ಯತ। 

ಪ. ಛೇ. - ಸಹಿ-ವಹೋಃ, ಓತ್‌, ಅವರ್ಣಸ್ಯ 

ಅ. ವೃ - “ಢ್ರಲೋಪೇ ಪೂರ್ವಸ್ಯ ದೀರ್ಫೋಇಣಃ” ಎಂಬ ಸೂತ್ರದಿಂದ 
“ಢಲೋಪೇ' ಎಂಬ ಅಂಶವು ಅನುವೃತ್ತವಾಗುತ್ತದೆ. 

ಅರ್ಥ- "ಢ' ವರ್ಣದ ಲೋಪವು ಆದಾಗ "ಸಹ್‌' ಮತ್ತು “ವಹ್‌' ಧಾತುಗಳಲ್ಲಿರುವ 
“ಅ' ಕಾರಕ್ಕೆ "ಓ' ಕಾರವು ಆದೇಶವಾಗಿ ಬರುತ್ತದೆ. 

ವಿವರಣೆ: “ವಹ್‌' ಧಾತು "ಹ್‌' ಕಾರಾನ್ತ ಅನುದಾತ್ತವಾಗಿದೆ. ಆದ್ದರಿಂದ “ಏಕಾಚ 
ಉಪದೇಶೇಇನುದಾತ್ತಾತ್‌” ಎಂಬ ಸೂತ್ರದಿಂದ "ಅನಿಟ್‌' ಆಗುತ್ತದೆ. ಆದರೆ "ಥ' 
ಪ್ರತ್ಯಯವಿದ್ದಾಗ, ಭಾರದ್ವಾಜನಿಯಮದಿಂದ “ಯತೋಭಾರದ್ದಾಜಸ್ಕ” ಎ೦ಬ ಸೂತ್ರದಿಂದ 
ಯದನ್ನಭಿನ್ನವಾಗಿರೋಣದರಿಂದ “ಇಟ್‌' ಆಗುತ್ತದೆ. ಬೇರೆಯವರ ಮತದಲ್ಲಿ ಇಲ್ಲ. 
ಆದುದರಿಂದ ವಿಕಲ್ಲದಿಂದ ಇಡಾಗಮವು ಬರುತ್ತದೆ. ಇಲ್ಲಿ "ಸಿಪ್‌' ಸ್ಥಳದಲ್ಲಿ ಬಂದಿರುವ 
“ಥಲ್‌' ಸ್ಥಾನಿವದ್ಭಾವದಿ೦ದ "ಪಿತ್‌' ಕೂಡಾ ಆಗುತ್ತದೆ. ಆದುದರಿಂದ 
“ಅಸಂಯೋಗಾಲ್ಲಿಟ್ಕಿತ್‌” ಎಂಬ ಸೂತ್ರದಿಂದ “ಕಿತ್‌' ಆಗುವುದಿಲ್ಲ. ಆದುದರಿಂದ 
“ಲಿಟ್ಯಭ್ಯಾಸಸ್ಕೋಭಯೇಷಾಮ್‌” ಎಂಬ ಸೂತ್ರದಿಂದ ಅಭ್ಯಾಸಕ್ಕೆ ಸಂಪ್ರಸಾರಣವು 
ಬರುತ್ತದೆ. ಆದ್ದರಿಂದ ಉವಹಿಥ ಮತ್ತು ಉವೋಢ ಎಂಬ ಎರಡು ರೂಪಗಳು 
ಸಿದ್ಧವಾಗುತ್ತವೆ. 

“ಇಟ್‌' ಆಗಮ ಬಾರದ ಪಕ್ಷದಲ್ಲಿ, ಉವಹ್‌*ಥ ಎಂದಿದ್ದಾಗ, "ಹ್‌' ಕಾರಕ್ಕೆ 
“ಹೋಢಃ” ಎಂಬ ಸೂತ್ರದಿಂದ "ಢ್‌' ಕಾರವು ಆದೇಶವಾಗಿ ಬರುತ್ತದೆ. ಇದರ 
ಪರದಲ್ಲಿರುವ "ಥ್‌ ಕಾರಕ್ಕೆ “ರುಷಸ್ತಥೋರ್ಧೋಂಧಃ?” ಎಂಬ ಸೂತ್ರದಿಂದ "ಧ್‌' 
ಕಾರವು ಆದೇಶವಾಗಿ ಬಂದು ಉವಢ್‌-ಧ ಎಂದಿರುತ್ತದೆ. "ಢ್‌' ಕಾರ “ಧ್‌' ಕಾರಗಳಿಗೆ 
ಷ್ಟುತ್ವ ಬಂದು “ಢ್‌” ಕಾರವು ಬಂದು ಉವಢ್‌* ಢ್‌ ಎಂದಿರುತ್ತದೆ. “ಧೋ ಢೇ 
ಲೋಪ” ಎಂಬ ಸೂತ್ರದಿಂದ ಪೂರ್ವ "“ಷ್‌' ಕಾರಕ್ಕೆ ಲೋಪ ಬಂದು ಉವಃಢ್‌ 
ಎಂದಿರುತ್ತದೆ. “ಡ್ರಲೋಪೇ ಪೂರ್ವಸ್ಯ ದೀರ್ಫೋಇಣಃ” ಎಂಬ ಸೂತ್ರದಿಂದ 
"ಉವ' ಎಂಬಲ್ಲಿರುವ “ಅ' ಕಾರಕ್ಕೆ ದೀರ್ಫ ಬರಬೇಕಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತ 
ಸೂತ್ರದಿಂದ "ಅ ಕಾರಕ್ಕೆ "ಓ' ಕಾರವು ಆದೇಶವಾಗಿ ಬಂದು ಉವೋಢ ಎಂಬ 
ರೂಪವು ಸಿದ್ಧವಾಗಿದೆ. ಇಡಾಗಮ ಬಂದ ಪಕ್ಷದಲ್ಲಿ, ಉವಹಿಥ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಪರಸ್ಥೆ ಪದದ ರೂಪಗಳು: ಉವಾಹ, ಊಹತುಃ, ಊಹುಃಉವಹಿಥ/ಉವೋಢ, 
ಊಹಥುಃ, ಊಹ। ಉವಾಹ/ಉವಹ, ಊಹಿವ, ಊಹಿಮ। 

ಆತ್ಮನೇಪದದಲ್ಲಿ ಆಖ್ಯಾತ ಪ್ರತ್ಯಯಗಳು "ಅಪಿತ್‌' ಆಗಿರುವುದರಿಂದ ಕಿದ್ದದ್ದಾವ 
ಬಂದು ಸಂಪ್ರಸಾರಣದಿಂದ ಪ್ರಥಮಪುರುಷದಲ್ಲಿ ಊಹೇ, ಊಹಾತೇ, ಊಹಿರೇ 
ಎಂದು ರೂಪಗಳು ಸಿದ್ಧವಾಗುತ್ತವೆ. 


ತಿಣನ್ತೇ ಛ್ಹಾದಯಃ-ಉಭಯ ಪದಿ ರೂಪಗಳು 655 


ಆತ್ಮನೇಪದದಲ್ಲಿ ರೂಪಗಳು: ಊಹೇ, ಊಹಾತೇ, ಊಹಿರೆ । ಊಹಿಷೇ, 
ಊಹಾಥೇ, ಊಹಿಡ್ಜೆ/ಊಹಿದ್ದೇಃ ಊಹೇ, ಊಹಿವಹೇ, ಊಹಿಮಹೇ। 

ಲುಟ್‌: ಲುಟ್‌ "ಲ್‌' ಕಾರದಲ್ಲಿ- ಪರಸ್ಕೈಪದ ಮತ್ತು ಆತ್ಮನೇ ಪದಗಳಲ್ಲಿ "ಹ್‌' 
ಕಾರಕ್ಕೆ “ಹೋಢಃ” ಎಂಬ ಸೂತ್ರದಿಂದ್‌ “ಢ್‌' ಕಾರವು ಆದೇಶವಾಗಿ ಬಂದು 
ವಢ್‌4ತಾಸ್‌ ಎಂದಿರುತ್ತದೆ. “ಯುಷಸ್ತಥೋರ್ಧೋಂಧಃ” ಎಂಬ ಸೂತ್ರದಿಂದ "ತಾಸ್‌' 
ಎಂಬಲ್ಲಿರುವ "ತ್‌' ಕಾರಕ್ಕೆ "ಧ್‌' ಕಾರವು ಆದೇಶವಾಗಿ ಬಂದು “ತಾಸಸ್ತೊ ನರ್ಲೋಪಃ” 
ಎಂಬ ಸೂತ್ರದಿಂದ "ಸ್‌ ಕಾರಕ್ಕೆ ಲೋಪ ಬಂದು ವಢ್‌*ಧಾ ಎಂದಿದ್ದಾಗ, "ಢ್‌' 
ಕಾರ ಮತ್ತು "ಧ್‌' ಕಾರಗಳಿಗೆ ಷ್ಟುತ್ವ ಬಂದು “ಢ್‌' ಕಾರವು ಆದೇಶವಾಗಿ ಬಂದು 
ವಢ್‌.-ಢಾ ಎಂದಿರುತ್ತದೆ. “ಥೋ ಢೇ ಲೋಪಃ” ಎಂಬ ಸೂತ್ರದಿಂದ ಪೂರ್ವ 
“ಢ್‌' ಕಾರಕ್ಕೆ ಲೋಪ ಬಂದು ವ೬ಢಾ ಎಂದಿರುತ್ತದೆ. “ಡ್ರಲೋಪೇ ಪೂರ್ವಸ್ಯ 
ದೀರ್ಫೋಇಣಃ” ಎಂಬ ಸೂತ್ರದಿಂದ "ವ' ಕಾರೋತ್ತರ "ಅ ಕಾರಕ್ಕೆ ದೀರ್ಫ 
ಬರಬೇಕಾಗಿತ್ತು. ಆದರೆ ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ "ಅ' ಕಾರಕ್ಕೆ "ಓ' 
ಕಾರವು ಆದೇಶವಾಗಿ ಬಂದು ವ್‌+ಓ+ಢಾ-ವೋಢಾ ಎಂದು ರೂಪವು ಸಿದ್ಧವಾಗುತ್ತದೆ. 

ಪರಸ್ಕೈಪದದ ರೂಪಗಳು: ವೋಢಾ, ವೋಢಾರೌ, ಓಢಾರಃ ವೋಢಾಸಿ, ವೋಢಾಸ್ಯಃ, 
ವೋಢಾಸ್ಥ ವೋಢಾಸ್ಕಿ ವೋಢಾಸಃ, ವೋಢಾಸ್ಕಃ 

ಆತ್ಮನೇಪದದಲ್ಲಿ ರೂಪಗಳು: ವೋಢಾ, ವೋಢಾರೌ, ವೋಢಾರಃ ವೋಢಾಸೇ, 
ವೋಢಾಸಾಥೇ, ವೋಡಾದ್ವೇ। ವೋಢಾಹೇ, ವೋಢಾಸ್ವಹೇ, ವೋಢಾಸ್ಮಹೇ। 

ಲೃಟ್‌: ಉದಾ- ವಕ್ಷ್ಯತಿ, ವಕ್ಷ್ಯತೇ - “ಲೃಟ್‌' "ಲ್‌' ಕಾರದಲ್ಲಿ ವಹ್‌+ಸ್ಯಃತಿ 
ಎಂದಿದ್ದಾಗ, “ಹೋಡಢಃ” ಎ೦ಬ ಸೂತ್ರದಿಂದ "ಹ್‌' ಕಾರಕ್ಕೆ ಢತ್ವ ಮತ್ತು “ಷಡೋಃ 

$ ಸಿ” ಎ೦ಬ ಸೂತ್ರದಿಂದ “ಢ್‌' ಕಾರಕ್ಕೆ "ಕ್‌' ಕಾರ ಮತ್ತು “ಆದೇಶಪ್ರತ್ಯಯಯೋಃ?” 

ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ ಮಾಡಿದಾಗ, ವಕ್ಷ್ಯತಿ ಎಂಬ ಪರಸ್ಮೈಪದ 
ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ ಆತ್ಮನೇ ಪದದಲ್ಲಿಯೂ ವಕ್ಷ್ಯತೇ 
ಎಂಬ ರೂಪವು ಸಿದ್ಧವಾಗುತ್ತದೆ. 

ಪರಸ್ಥೆ ಪದದ ರೂಪಗಳು: ವಕ್ಷ ಕೆ ವಕ್ಷ ಜಿ ವಕ್ಷ (ಡಿ. ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು:ವಕ್ಷ್ಯತೇ, ವಕ್ಷ್ಯೇತೇ, ವಕ್ಷ್ಯನ್ನೇ (... ಇತ್ಯಾದಿ 

ಲೋಟ್‌:ಪರಸ್ಥೆ ಪದದ ರೂಪಗಳು: ವಹತು/ವಹತಾತ್‌, ವಹತಾಮ್‌, ವಹನ್ನು... 
ಇತ್ಯಾದಿ! 

ಆತ್ಮನೇಪದದಲ್ಲಿ ರೂಪಗಳು:ವಹತಾಮ್‌, ವಹೇತಾಮ್‌ ವಹನ್ತಾಮ್‌!.. ಇತ್ಯಾದಿ! 

ಲಜ್‌: ಪರಸ್ಕೈಪದದ ರೂಪಗಳು: ಅವಹತ್‌, ಅವಹತಾಮ್‌, ಅವಹನ್‌ |... 
ಇತ್ಯಾದಿ! 

ಆತ್ಮನೇಪದದಲ್ಲಿ ರೂಪಗಳು:ಅವಹತ, ಅವಹೇತಾಮ್‌, ಅವಹನ್ತ 1... ಇತ್ಯಾದಿ। 


656 ಲಘುಸಿದ್ಧಾಂತ ಕೌಮುದೀ 
ವಿಧಿಲಿಜಕ: ಪರಸೆ ಹೈಪದದ ರೂಪಗಳು:ವಹೇತ್‌, ವಹೇತಾಮ್‌, ವಹೇಯುಃ... 
ಇತ್ಯಾದಿ। 
ಆತ್ಮನೇಪದದಲ್ಲಿ ರೂಪಗಳು: ವಹೇತ, ವಹೇಯಾತಾಮ್‌, ವಹೇರನ್‌ |. 
ಇತ್ಯಾದಿ। 
ಆಶೀರ್ಲಿಜಕೆ: ಪರಸ್ನೆಪದದ ರೂಪಗಳು: ಉಹ್ಯಾತ್‌, ಉಹ್ಯಾಸ್ತಾಮ್‌, ಉಹ್ಯಾಸುಃ 
... ಇತ್ಯಾದಿ! 
ಆತ್ಮನೇಪದದಲ್ಲಿ ರೂಪಗಳು: ವಕ್ಷೀಷ್ಟ ವಕ್ಷೀಯಾಸ್ತಾಮ್‌, ವಕ್ಷೀರನ್‌ |... ಇತ್ಯಾದಿ। 
ಲುಜುಕೆ: ಪರಸ್ಕೈಪದದ ರೂಪಗಳು: ಅವಾಕ್ಷೀತ್‌, ಅವೋಡಢಾಮ್‌, ಅವಾಕ್ಷುಃ... 
ಇತ್ಯಾದಿ। 
ಆತ್ಮನೇಪದದಲ್ಲಿ ರೂಪಗಳು: ಅವೋಢ, ಅವಕ್ಷಾತಾಮ್‌, ಅವಕ್ಷತ |... ಇತ್ಯಾದಿ। 
ಲೃಜಕ್‌: ಪರಸ್ಥೆ [ಪದದ ರೂಪಗಳು: ಅವಕ್ಷ್ಯತ್‌, ಅವಕ್ಷ್ಯತಾಮ್‌, ಅವಕ್ಷ್ಯನ್‌... 
ಇತ್ಯಾದಿ! 
ಆತ್ಮನೇಪದದಲ್ಲಿ ರೂಪಗಳು: ಅವಕ್ಷ್ಯತ, ಅವಕ್ಷ್ಯೇತಾಮ್‌, ಅವಕ್ಷ್ಯನ್ನ .. ಇತ್ಯಾದಿ। 


(ಇತಿ ಉಭಯಪದಿನಃ। 
(ಇತಿ ಛ್ಹಾದಯಃ - ಪ್ರಥಮಗಣಃ ಸಮಾಪ್ತಃ॥ 


ಇಲ್ಲಗೆ ಛ್ವಾದಿ ಪ್ರಕರಣ (12) ಮುಗಿಯಿತು. 


ಪ್ರಕರಣ-13 


ಅದಾದಯಃ (2ನೇ ಗಣ) 


ಸೂತ್ರಸಂಖ್ಯೆ ೮೮೨ ಇಂದ 604 

ಈ ಗಣದಲ್ಲಿ 72 ಧಾತುಗಳು ಪಠಿತವಾಗಿವೆ. ಅವುಗಳಲ್ಲಿ ವರದರಾಜರು ಈ 
ಕೆಳಗಿನ 25 ಧಾತುಗಳನ್ನು ರೂಪಸಿದ್ಧಿಗಾಗಿ ಆರಿಸಿಕೊಂಡಿದ್ದಾರೆ: 

ಪರಸ್ಕೈಪದಿ ಧಾತುಗಳು-(18)- 1. ಅದ-(ಭಕ್ಷಿಸುವುದು), 2. ಹನ-(ಹಿಂಸಿಸುವುದು), 
3. ಯು-ಸೇರಿಸುವುದು ಅಥವಾ ಬಿಡಿಸುವುದು), 4. ಯಾ-(ತಲುಪುವುದು ಅಥವಾ 
ಹೋಗುವುದು), 5. ವಾ- (ಗಾಳಿ ಬೀಸುವುದು ಅಥವಾ ಸುವಾಸನೆಗೊಳಿಸುವುದು), 
6. ಭಾ-(ಹೊಳೆಯುವುದು), 7.ಷ್ಲಾ(ಸ್ನಾನ ಮಾಡುವುದು ಅಥವಾ ಶುದ್ಧವಾಗುವುದು). 
8. ಶ್ರಾ-(ಬೇಯಿಸುವುದು), 9. ದ್ರಾ-(ಕೆಟ್ಟದಾಗಿ ಪ್ರವರ್ತಿಸುವುದು), 10. ಪ್ಲಾ- 
(ತಿನ್ನುವುದು), 11. ರಾ-(ಕೊಡುವುದು), 12. ಲಾ-(ತೆಗೆದುಕೊಳ್ಳುವುದು), 13. ದಾಪ್‌- 
(ಕತ್ತರಿಸುವುದು), 14. ಪಾ-(ರಕ್ಷಿಸುವುದು), 15. ಹ್ಯಾ-(ಹೇಳುವುದು), 16. ವಿದ- 
(ತಿಳಿದುಕೊಳ್ಳುವುದು), 17. ಅಸ- (ಇರುವುದು), 18. ಇಣ್‌-(ಹೋಗುವುದು), 

ಆತ್ಮನೇಪದಿ ಧಾತುಗಳು (2)- 1. ಶೀಜ್‌-(ಮಲಗುವುದು), 2. ಇಜ್‌-(ಓದುವುದು) 

ಉಭಯಪದಿ ಧಾತುಗಳು (5) - 1. ದುಹ-(ಕರೆಯುವುದು (ಹಾಲು), 2. 
ದಿಹ- (ಬೆಳೆಯುವುದು), 3. ಲಿಹ-(ನೆಕ್ಕುವುದು), 4. ಬ್ರೂಜ್‌್‌(ಮಾತನಾಡುವುದು), 
5. ಊರ್ಣುಇ್‌ -(ಮುಚ್ಚುವುದು) 

(ಶಪ್‌ ಪ್ರತ್ಯಯಕ್ಕೆ ಲುಕ್‌(ಲೋಪ) ವಿಧಿಸುವ ಸೂತ್ರ) 

1. ಅದ ಭಕ್ಷಣೇ ।-(ತಿನ್ನುವುದು)- ಇದರಲ್ಲ 'ಅದ್‌' ಮಾತ್ರ ಉಳಯುತ್ತದೆ. 
ಸೂತ್ರ- 55೭. ಅದಿಪ್ರಭೃತಿಭ್ಯಃ ಶಪಃ। (2.4.72) 

ವೃತ್ತಿಃ-ಲುಕ್‌ ಸ್ಯಾತ್‌। ಅತ್ತಿ! ಅತ್ತಃ॥ ಅದನ್ನಿ। ಅತ್ತಿ ಅತ್ವ; | ಅತ್ಮ| ಅದ್ಮಿ ಅದ್ದಃ। ಅದ್ಕಃ। 

ಅ. ವೃ.- “ಣ್ಯ ಕ್ಷತ್ರಿಯಾರ್ಷ ಇೆತೋಯೂನಿಲುಗಣಿಇಗೋಃ” ಸೂತ್ರದಿಂದ 
"ಲುಕ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಅದಾದಿಗಣ ಪಠಿತ ಧಾತುಗಳಮೇಲೆ ಬರುವ “ಶಪ್‌' ಪ್ರತ್ಯಯಕ್ಕೆ "ಲುಕ್‌' 
(ಲೋಪ) ಬರುತ್ತದೆ. "ಲುಕ್‌' ಬಂದರೂ “ಪ್ರತ್ಯಯಲೋಪೇಪ್ರತ್ಯಯಲಕ್ಷಣಮ್‌' ನಿಯಮ 
ಇರದು. ಆದನ್ನೇ "ಲೋಪ' ಶಬ್ದದಿಂದ ಹೇಳಿದರೆ ಸ್ಥಾನಿವದ್ಭಾವಕ್ಕೆ ಅವಕಾಶವಿರುತ್ತದೆ. 

ಲಟ್‌: ಉದಾ- ಅತ್ತಿ, ಅತ್ತು - ಪ್ರಥಮಪುರುಷ ಏಕವಚನದಲ್ಲಿ "ಅದ್‌' ಧತುವಿನಮೇಲೆ 
“ತಿಪ್‌ (ತಿ)' ಬಂದಾಗ ಸಾರ್ವಧಾತುಕ ಸಂಜ್ಞೆ ಬಂದು ಧಾತುವಿನಮೇಲೆ “ಕರ್ತರಿ 
ಶಪ್‌” ಎಂಬ ಸೂತ್ರದಿಂದ “ಶಪ್‌ (ಅ)' ಬಂದು ಪ್ರಕೃತ ಸೂತ್ರದಿಂದ ಅದಕ್ಕೆ ಲುಕ್‌ 
ಬಂದು ಅದ್‌ತಿ ಎಂದಿದ್ದಾಗ, "ದ್‌' ಕಾರಕ್ಕೆ “ಖರಿಚ” ಎಂಬ ಸೂತ್ರದಿಂದ ಚರ್ತ್ವ 
(ತ್‌) ಬ೦ದು ಅತ್‌--ತಿ-ಅತ್ತಿ ಎಂದು ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ದ್ವಿವಚನದಲ್ಲಿ 


658 ಲಘುಸಿದ್ಧಾ೦ತ ಕೌಮುದೀ 


ಧಾತುವಿನಮೇಲೆ “ತಸ್‌' ಪ್ರತ್ಯಯವನ್ನು ಸೇರಿಸಿದಾಗ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು 
ಅತ್‌*-ತಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಅತ್ತಃ ಎಂದಾಗುತ್ತದೆ. 
ಉದಾ - ಅದನ್ತಿ- ಪ್ರಥಮಪುರುಷ ಬಹುವಚನದಲ್ಲಿ ಅದ್‌. ರಿ ಎಂದಿದ್ದಾಗ, 
ಹಿಂದಿನಂತೆಯೆ ವಿಕರಣಪ್ರತ್ಯಯ ಲೋಪವಾದಮೇಲೆ “ರೋತನ್ನಃ” ಎಂಬುದರಿಂದ 
“ರಥ್‌' ಮಾತ್ರಕ್ಕೆ "ಅನ್ಸ್‌' ಆದೇಶ ಬಂದು ಅದ್‌--ಅನ್ಟ್‌* ಇಎಅದನ್ನಿ ಎಂದಾಗುತ್ತದೆ. 


ರೂಪಗಳು: ಅತ್ತಿ, ಅತ್ತಃ, ಅದನ್ನಿ ಅತ್ತಿ, ಅತ್ಯಃ, ಅತ್ನ। ಅದ್ಮಿ, ಅದು, ಅದ್ಮಿ 


(ಆಟ್‌ "ಲ್‌' ಕಾರದಲ್ಲ ಫಸ್ಟೈ ಆದೇಶವನ್ನು ವೈಕಲ್ಪಕವಾಗಿ ವಿಧಿಸುವ ಸೂತ್ರ) 

ಸೂತ್ರ- 553. ಅಟ್ಯನ್ನತರಸ್ಯಾಮ್‌ (2.4.4೦) 

ವೃತ್ತಿಃ-ಅಧಃ ಘಸ್ಟೃ ವಾ ಸ್ಯಾತ್‌ ಲಿಟಿಟ ಜಘಾಸ।ಃ ಉಪಧಾಲೋಪಃ 

ಪ. ಛೇ. - ಲಿಟಿ, ಅನ್ಯತರಸ್ಯಾಮ್‌। 

ಅ.ವೃ- “ಅದೋಜಗ್ಗಿರ್ಲ್ಯಪ್ರಿಕಿತಿ” ಸೂತ್ರದಿಂದ "ಅದಃ' ಎಂಬ ಪದವೂ ಹಾಗೆಯೇ 
“ಲುಜ್ಜನೋರ್ಫಸ್ಸೃ” ಸೂತ್ರದಿಂದ "ಘಸ್ಟೃ' ಎಂಬ ಪದವೂ ಅನುವೃತ್ತವಾಗುತ್ತದೆ. 

ಅರ್ಥ- ಲಿಟ್‌ "ಲ್‌' ಕಾರವು ಪರದಲ್ಲಿದ್ದಾಗ, "ಅದ್‌' ಧಾತುವಿಗೆ ವಿಕಲ್ಲದಿಂದ 
"'ಘಸ್ಟೃ' ಆದೇಶವು ಬರುತ್ತದೆ. ಇದರಲ್ಲಿ "ಘಸ್‌' ಮಾತ್ರ ಉಳಿಯುತ್ತದೆ. 

ಲಿಟ್‌: ಉದಾ- ಜಘಾಸ - ಪ್ರಥಮಪುರುಷ ಏಕವಚನದಲ್ಲಿ "ಅದ್‌' ಧಾತುವಿನ 
ನಂತರ “ಲಿಟ್‌' "ಲ್‌' ಕಾರಕ್ಕೆ "ತಿಪ್‌' ಆದೇಶ ಬಂದು ಅದಕ್ಕೆ ಅಭಿನವ ಆಖ್ಯಾತ 
ಪ್ರತ್ಯಯವಾದ "ಇಲ್‌(ಅ)' ಆದೆಶ ಬಂದು ಅದ್‌--ಅ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
ಧಾತುವಿಗೆ “ಫಸ್ಟ್ಯ' ಆದೇಶ ಬಂದು ಘಸ್‌4+ಅ ಎಂದಿರುತ್ತದೆ. “ಲಿಟಿಧಾತೋರನಭ್ಯಾಸಸ್ಕ” 
ಎಂಬ ಸೂತ್ರದಿಂದ ಧಾತುವಿಗೆ ದ್ವಿತ್ವ ಬಂದು ಘಸ್‌ ಘಸ್‌4ಅ ಎಂದಿದ್ದಾಗ, 
ಹಲಾದಿಶೇಷವಾಗಿ ಘಘಸ್‌4ಅ ಎಂದಿರುತ್ತದೆ. “ಕುಹೋಶ್ಸುಃ” ಎಂಬ ಸೂತ್ರದಿಂದ 
ಚುತ್ವ ಬಂದು ಅಭ್ಯಾಸದ “ಫ್‌' ಕಾರಕ್ಕೆ “ರು್‌' ಕಾರವು ಬಂದು “ಅಭ್ಯಾಸೇ ಚರ್ಚ?” 
ಎಂಬ ಸೂತ್ರದಿಂದ "ಜಶ್ಚ್ವ(ಜ್‌)' ಬಂದು ಜಘಸ್‌* ಅ ಎಂದಿರುತ್ತದೆ. “ಅತ 
ಉಪಧಾಯಾಃ” ಎಂಬುದರಿಂದ "ಫ್‌' ಕಾರದ ನಂತರ ಇರುವ "“ಅ' ಕಾರಕ್ಕೆ (ಉಪಧೆ)ಗೆ 
ವೃದ್ಧಿ ಬಂದು ಜಘಾಸ್‌. ಅಜಘಾಸ ಎಂಬ ರೂಪವು ಸಿದ್ಧವಾಗುತ್ತದೆ. 

ಪ್ರಥಮಪುರುಷ ದ್ವಿವಚನದಲ್ಲಿ “ಅತುಸ್‌' ಪ್ರತ್ಯಯವು ಪರದಲ್ಲಿದ್ದಾಗ, ಜಘಸ್‌+ 
ಅತುಸ್‌ ಎಂದಿರುತ್ತದೆ. “ಅತುಸ್‌' ಕಿತ್‌ ಆಗಿರುವುದರಿಂದ “ಗಮ-ಹನ-ಜನ-ಖನ- 
ಘಸಾಮ್‌ ಲೋಪಃ ಕ್ಲಿನಿತ್ಯಚಿ” ಎ೦ಬ ಸೂತ್ರದಿಂದ ಉಪಧರೂಪವಾದ "ಅ ಕಾರಕ್ಕೆ 
ಲೋಪ ಬಂದು ಜಫ್‌ಸ್‌* ಅತುಸ್‌ ಎ೦ದಿದ್ದಾಗ- 

(ಸ್‌ -ಕಾರಕ್ಕೆ ಷತ್ಯವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮5೮54.ಶಾಸಿ-ವಸಿ-ಘಸೀನಾ೦ ಚ (8.3.6೦) 

ವೃತ್ತಿಃ-ಇಣ್ಕುಭ್ಯಾಂ ಪರಸ್ಯ ಏಷಾಂ ಸಸ್ಯ ಷಃ ಸ್ಯಾತ್‌। ಘಸ್ಕ ಚತಣ್ಣಮ್‌! ಜಕ್ಷತುಃ। 


ತಿಜನ್ತೇ ಅದಾದಿ-ಪರಸ್ಕೈಪದದ ರೂಪಗಳು 659 


ಜಕ್ಷುಃ। ಜಘಸಿಥ। ಜಕ್ಷಥುಃ। ಜಕ್ಷ| ಜಘಾಸ, ಜಘಸ। ಜಕ್ಷಿವ। ಜಕ್ಷಿಮ। ಆದ! ಆದತುಃ 
ಆದುಃ 

ಅ. ವೃ- “ಅಪದಾನ್ನಸ್ಯ ಮೂರ್ಧನ್ಯಃ” ಎಂಬ ಸೂತ್ರದಿಂದ "ಮೂರ್ಧನ್ಯಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. “ಇಣ್ಕೋಃ” ಎಂಬ ಅಧಿಕಾರಸೂತ್ರವು 
ಅನುವೃತ್ತವಾಗುತ್ತದೆ. “ಸಹಸಾ ಸಾಢಃ ಸ ಸಸ ಸೂತ್ರದಿಂದ ಇ "ಸಃ' ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಇಣ್‌' ಪ್ರತ್ಯಾಹಾರಾನ್ತರ್ಗತ ವರ್ಣಗಳಿಗಿ೦ತ; ಕವರ್ಗಕ್ಕಿಂತ ಪರದಲ್ಲಿರುವ 
ಶಾಸ್‌, ವಸ್‌, ಘಸ್‌ ಧಾತುಗಳ ಅವಯವವಾದ *ಸ್‌' ಕಾರಕ್ಕೆ "ಷತ್ಸ'ವು ಬರುತ್ತದೆ. 

ಉದಾ- ಜಕ್ಷತುಃ - ಪ್ರಥಮಪುರುಷ ದ್ವಿವಚನದಲ್ಲಿ ಜಫ್‌ಸ್‌* ಅತುಸ್‌ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ, "ಫ್‌' ಕಾರಕ್ಕೆ “ಖರಿ ಚ” ಎಂಬ ಸೂತ್ರದಿಂದ 
ಚರ್ತ್ವ(ಕ್‌ು, ಬಂದು ಜಕ್‌ಷ್‌4ಅತುಸ್‌ ಎಂದಿದ್ದಾಗ, "ಕ್‌' ಷ್‌'ಗಳು ಸೇರಿ "ಕ್ಸ್‌" 
ಆದಮೇಲೆ ಜಕ್ಟ್‌-ಅತುಸ್‌-ಜಕ್ಷತುಃ ಎ೦ಬ ರೂಪವು ಸಿದ್ಧಿಸುತ್ತದೆ. 

ಗಮನಕ್ಕೆ: "ಕಿತ್‌' ಆದ “ಲಿಟ್‌' ಪರದಲ್ಲಿದ್ದಾಗ, ಇದೇ ರೀತಿಯಲ್ಲಿ ಉಪಧಾಲೋಪ, 
ಷತ್ವ, ಮತ್ತು ಚರ್ತ್ವಗಳು ಆಗುತ್ತವೆ. 

ಉದಾ- ಜಕ್ಷುಃ-ಪ್ರಥಮಪುರುಷ ಬಹುವಚನದಲ್ಲಿ ಹಿಂದಿನಂತೆ “ಜಕ್ಸ್‌' 
ರೂಪವಾದಮೇಲೆ "ಉಸ್‌' ಪ್ರತ್ಯಯ ಸೇರಿಸಿದಾಗ ಜಕ್ಡ್‌ಉಸ್‌ಜಕ್ಷುಃ ಎಂದಾಗುತ್ತದೆ. 

ರೂಪಗಳು: ಜಘಾಸ, ಜಕ್ಷತುಃ, ಜಕ್ಷುಃ। ಜಘಸಿಥ। ಜಕ್ಷಥುಃ ಜಕ್ಷ ಜಘಾಸ, ಜಘಸ। 
ಜಕ್ಷಿವ। ಜಕ್ಷಿಮ। 

“ಅಸಂಯೋಗಾಲ್ಲಿಟ್‌ ಕಿತ್‌” ಎಂಬ ಸೂತ್ರದಿಂದ "ತಿಪ್‌' "ಸಿಪ್‌' "ಮಿಪ್‌ ' ಪ್ರತ್ಯಯ 
ಗಳನ್ನು ಬಿಟ್ಟು ಉಳಿದ 6 ಪ್ರತ್ಯಯಗಳಿಗೆ ಕಿದ್ವದ್ಧಾವವು ಬರುತ್ತದೆ. ಆದ್ದರಿಂದ ಈ 6 
ಪ್ರತ್ಯಯಗಳು ಪರದಲ್ಲಿದ್ದಾಗ, ವಮ-ಹನ-ಬನ- ಖನ-ಘಸಾಂ ಲೋಪಃ “ಕಿತ್ಯನಜೆ” 
ಎ೦ಬ ಸೂತ್ರದಿಂದ ಉಪಧೆಗೆ ಲೋಪವಾಗಿ "ಜಕ್ಕ್‌' ಎಂದಾದಮೇಲೆ ಪ್ರತ್ಯಯಗಳನ್ನು 
ಸೇರಿಸಿದಾಗ, ಕೆಳಗಿನ ರೂಪಗಳು ಸಿದ್ಧವಾಗುತ್ತವೆ. ಇದೇ ರೀತಿಯಲ್ಲಿ "ಅದ್‌' ಧಾತುವಿಗೆ 
ಘನ ಆದೇಶ ಬಂದ ಪಕ್ಷದಲ್ಲಿ ಆದ ರೂಪಗಳು. ಸಿಪ್‌, ತಿಪ್‌, ಮಿಪ್‌ ಪ್ರತ್ಯಯಗಳಿದ್ದಾಗ 

ಘಸ್ತೃ ಲ ಆದೇಶ ಬಂದ ರೂಪಗಳನ್ನು ಏಕವಚನಗಳಲ್ಲಿ ಕಾಣಬಹುದು. 

ಪು ಜಘಾಸ, ಜಕ್ಷತುಃ ಜಕ್ತುಃ। ಜಘಸಿಥ। ಜಕ್ಷಥುಃ ಜಕ್ಷ ಜಘಾಸ, ಜಘಸ। 
ಜಕ್ಷಿವ। ಜಕ್ಷಿಮಃ- ಈ 9 ರೂಪಗಳಲ್ಲಿ ಏಕವಚನರೂಪಗಳು “ಘ ಸ್ಪ(ಘಸ್‌)' ಆದೇಶವನ್ನು 
ಹೊಂದಿವೆ. ಉಳಿದ 6 ರೂಪಗಳಲ್ಲಿ ಈ ಆದೇಶವು ಇರುವುದಿಲ್ಲ. ಈ ಆದೇಶವು 
ವೈಕಲಿಕವಾಗಿ ಇರುವುದರಿಂದ "ಘಸ್ಟೈ(ಘಸ್‌)' ಆದೇಶವನ್ನೇ ಪಡೆಯದ ರೂಪಗಳು 
ಇರುತ್ತವೆ. ಅವುಗಳಲ್ಲಿ ಆದ, ಆದತುಃ, ಆದುಃ ಎಂಬವುಗಳವರೆಗೆ, ನಿರೂಪಣೆ 
ಮಾಡಲಾಗಿದೆ. ಮು೦ದಿನ ರೂಪಗಳನ್ನು ಮುಂದಿನ ಸೂತ್ರಗಳಲ್ಲಿ ಹೇಳಲಾಗಿರುತ್ತದೆ. 

ಲಿಟ್‌ ನಲ್ಲಿ "ಘಸ್ಟ್ಯ' ಆದೇಶವು ವೈಕಲ್ಲಿಕವಾಗಿರುವುದರಿಂದ ಈ ಆದೇಶ ಬಾರದ 
ಪಕ್ಷದಲ್ಲಿ "ಅದ್‌' ಧಾತುವಿಗೆ ದ್ವಿತ್ತ ಮತ್ತು ಹಲಾದಿಶೇಷವಾದಮೇಲೆ ಅ4+ಅದ್‌ 


A 


660 ಲಘುಸಿದ್ಧಾಂತ ಕೌಮುದೀ 


ಎಂದಿರುತ್ತದೆ. “ಅತ ಆದೇಃ” ಎಂಬ ಸೂತ್ರದಿಂದ ದೀರ್ಫ ಬಂದು ಆ*ಅದ್‌ 
ಎಂದಾಗುತ್ತದೆ. ಸವರ್ಣದೀರ್ಫ ಬಂದಮೇಲೆ “ಆದ್‌” ಎಂದಾಗುತ್ತದೆ. “ಇಲ್‌ (ಅ)” 
ಪ್ರತ್ಯಯವನ್ನು ಸೇರಿಸಿದಾಗ, "ಆದ' ಎಂದು ರೂಪವು ಸಿದ್ಧಿಸುತ್ತದೆ. 

ಇದೇ ರೀತಿಯಲ್ಲಿ “ಅತುಸ್‌' ಮತ್ತು "ಉಸ್‌' ಪ್ರತ್ಯಯಗಳನ್ನು ಸೇರಿಸಿದಾಗ, 
ಆದತುಃ ಮತ್ತು ಆದುಃ ಎಂಬ ರೂಪಗಳು ಸಿದ್ಧಿಸುತ್ತವೆ. 

(ಇಡಾಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮೮೮.ಇಡತ್ತ ತ್ತಿ ವ್ಯಯತೀನಾಮ್‌ (7.2.66) 

ವೃತ್ತಿಃ-ಅದ್‌, ಯ, ವ್ಯೇ್‌ ಏಭ್ಯಃ ಥಲಃ ನಿತ್ಯಮ್‌ ಇಟ್‌ ಸ್ಕಾತ್‌। ಆದಿಥ। ಅತ್ತಾ! 
ಅತ್ತ ಕತೆ! ಅತ್ತು/ಅತ್ತಾತ್‌ ಅತ್ತಾಮ್‌। ಅದನ್ನು। 

ಪ. ಛೇ. -ಇಟ್‌, ಅತ್ತ ರ್ತಿ ವ್ಯಯತೀನಾಮ್‌। 

ಅ. ವೃ- “ಅಚಸ್ತಾಸ್ವತ್‌ ಥಲ್ಯನಿಟೋ ನಿತ್ಯಮ್‌” ಎಂಬ ಸೂತ್ರದಿಂದ ವಿಭಕ್ತಿಪರಿಣಾಮ 
ಮಾಡಿ “ಥಲಃ' ಎಂಬ ಶಬ್ದವನ್ನೂ “ನಿತ್ಯಮ್‌' ಎಂಬ ಶಬ್ದವನ್ನು ಅನುವೃತ್ತಿಗೊಳಿಸಲಾಗಿದೆ. 

ಅರ್ಥ- ಅದ್‌, ಯ ಮತ್ತು ವೇ ಈ ಮೂರು ಧಾತುಗಳ ಪರದಲ್ಲಿ ಇರುವ 
“ಥಲ್‌' ಗೆ ನಿತ್ಯವಾಗಿ ಇಡಾಗಮವು ಬರುತ್ತದೆ. 

ಉದಾ- ಆದಿಥ- ಮಧ್ಯಮಪುರುಷ ಏಕವಚನದಲ್ಲಿ "ಅದ್‌' ಧಾತುವಿನ ನಂತರ 
“ಥ' ಪ್ರತ್ಯಯವಿದ್ದಾಗ, ಭಾರದ್ವಾಜನಿಯಮದಿಂದ ಬರಬೇಕಾದ ವೈಕಲ್ಲಿಕವಾದ “ಇಟ್‌'ನ್ನು 
ಬಾಧಿಸಿ ಪ್ರಕೃತ ಸೂತ್ರದಿಂದ ನಿತ್ಯವಾಗಿ ಬರುವುದರಿಂದ ಆದಿಥ ರೂಪವು ಬಂದಿದೆ. 

. ರೂಪಗಳು: ಆದ, ಆದತುಃ, ಆದುಃ ಆದಿಥ, ಆದಥುಃ, ಆದ। ಆದ, ಆದಿವ, 

ಆದಿಮ! (ಹಿಂದೆ ಹೇಳಿದಂತೆ ಈ ಮೇಲಿನ ರೂಪಗಳಲ್ಲಿ ವೈಕಲ್ಲಿಕ "ಘಸ್ತೃ' ಆದೇಶ 
ಇಲ್ಲದಿರುವುದು ಸ್ಪಷ್ಟವಾಗುತ್ತದೆ). (ಈ "ಅದ್‌' ಧಾತುವಿನ ಪರದಲ್ಲಿ "ಥಲ್‌' ಪ್ರತ್ಯಯ 
ಇದ್ದಾಗ, %ೇಟ್‌' ಆಗಿರುತ್ತದೆ. "ತಾಸಿ' ಮೊದಲಾದ ಪ್ರತ್ಯಯ ಪರದಲ್ಲಿದ್ದಾಗ ಇಡಾಗವು 
ಇರದೆಂಬುದನ್ನು ಗಮನಿಸಿ). 

ಲುಟ್‌: ಉದಾ- ಅತ್ತಾ- ಲುಟ್‌ "ಲ್‌' ಕಾರದ ಪ್ರಥಮಪುರುಷ ಏಕವಚನದಲ್ಲಿ - 
“ಅದ್‌' ಧಾತುವಿನ ನಂತರ "ತಿಪ್‌(ತಿ)' ಸೇರಿಸಿದಾಗ ಅದ್‌*-ತಿ ಎಂದಿದ್ದಾಗ, “ಇತಶ್ಚ” 
ಎಂಬುದರಿಂದ “ಇ' ಕಾರ ಲೋಪವಾಗಿ ಅದ್‌*-ತ್‌ ಎಂದಿದ್ದಾಗ, "ತ್‌' ಗೆ “ಡಾ(ಆ)' 
ಆದೇಶ ಬಂದಾಗ ಅದ್‌*ತಾ ಎಂದಿರುತ್ತದೆ. "ದ್‌ ಕಾರಕ್ಕೆ ಚರ್ತ್ವದಿಂದ "ತ್‌' ಕಾರ 
ಬ೦ದು, ಅತ್‌-ತಾ:ಅತ್ತಾ ಎಂದು ರೂಪವು ಸಿದ್ಧ ವಾಗುತ್ತದೆ. 

ರೂಪಗಳು: ಅತ್ತಾ, ಅತ್ತಾರೌ, ಅತ್ತಾರಃ। ಅತ್ತಾಸಿ, ಅತ್ತಾಸ್ತಃ, ಅತ್ತಾಸ್ಥ| ಅತ್ತಾಸ್ಮಿ, 
ಅತ್ತಾಸ್ಟಃ, ಅತ್ತಾಸ್ಮಃ 

ಲೃಟ್‌: ಉದಾ- ಅತ್ಸ್ಯತಿ- ಪ್ರಥಮಪುರುಷ ಏಕವಚನದಲ್ಲಿ “ಅದ್‌' ಧಾತುವಿನ 
ನಂತರ “ತಿಪ್‌' ಪ್ರತ್ಯಯ ಬಂದು ಧಾತುವಿನ ಪರದಲ್ಲಿ “ಸ್ಥ' ಬಂದಮೇಲೆ ಅದ್‌. ಸ್ಯ-ತಿ 
ಎಂದಿರುತ್ತದೆ. “ದ್‌' ಕಾರಕ್ಕೆ ಚರ್ತ್ವದಿ೦ದ “ತ್‌' ಕಾರವು ಬಂದು ಅತ್ವ್ಯತಿ ಎಂದಾಗುತ್ತದೆ. 


ತಿಜನ್ತೇ ಅದಾದಿ-ಪರಸ್ಕೈಪದದ ರೂಪಗಳು 661 


ರೂಪಗಳು: ಅತ್ತ ಕತೆ ಅತ್ತ ಕತಿ ಅತ್ತ 1 ಅತ್ವ ಕಿ ಅತ್ವ ೫ ಅತ್ವ 4 ಅತ್ಸ್ಯಾಮಿ, 
ಅತ್ಸ್ಯಾವಃ, ಅತ್ಸ್ಟ್ಯಾಮಃ। 

ಲೋಟ್‌: ಉದಾ- ಅತ್ತಾ/ಅತ್ತಾತ್‌- “ಲೋಟ್‌' "ಲ್‌' ಕಾರದ ಪ್ರಥಮಪುರುಷ 
ಏಕವಚನದಲ್ಲಿ - “ಲಟ್‌' "ಲ್‌' ಕಾರದ “ಅತ್ತಿ' ಎಂಬ ರೂಪವಾದ ಮೇಲೆ “ಏರುಃ” 
ಎ೦ಬ ಸೂತ್ರದಿಂದ “ಇ'ಕಾರಕ್ಕೆ "ಉ' ಕಾರವು ಬಂದು ಅತ್ತು ಎಂದು ರೂಪವಾಗುತ್ತದೆ. 
ವೈಕಲ್ಲಿಕಪಕ್ಷದಲ್ಲಿ “ತುಹ್ಯೋಸ್ತಾತಜ್ಜಾಶಿಷ್ಯನ ತರಸ್ಕಾಮ್‌” ಎಂಬ ಸೂತ್ರದಿಂದ “ತಾತಜ್‌ 
(ತಾತ್‌)' ಆದೇಶ ಬಂದು ಅತ್ತಾತ್‌ ಎಂಬ ರೂಪವು; ಇದೇ ರೀತಿಯಲ್ಲಿ ಉಳಿದ 
ಎರಡು ವಚನಗಳ ರೂಪಗಳಾದ ಅತ್ತಾಮ್‌, ಅದನ್ನು ಎಂಬ ರೂಪಗಳು ಸಿದ್ಧವಾಗುತ್ತವೆ. 


(ಹೇರ್ಧಿಃ ಎಂಬ ಸೂತ್ರವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮೮೮ ಹುರುಲ್ಫೊ ಕ್‌ ಹೇರ್ಧಿಃ (6.4.10೦9 

ವೃತ್ತಿಃ-ಹೋಃ ರುಲನ್ನೇಭ್ಯಃ ಚ ಹೇಃ ಧಿಃ ಸ್ಯಾತ್‌। ಅದ್ದಿ, ಅತ್ತಾತ್‌। ಅತ್ತಮ್‌। ಅತ್ತ! 
ಅದಾನಿ। ಅದಾವ। ಅದಾಮ। 

ಪ. ಛೇ. - ಹು-ರುಲ್ಭ ಣೆ ಹೇಃ, ಧಿಃ 

ಅರ್ಥ- ಹು ಮತ್ತು ರುಲನ್ತ ಧಾತುಗಳ ನಂತರ ಇರುವ "ಹಿ' ಗೆ "ಧಿ' ಆದೇಶವು 
ಬರುತ್ತದೆ. 

ಲೋಟ್‌: ಉದಾ- ಅದ್ದಿ - ಮಧ್ಯಮಪುರುಷ ಏಕವಚನದಲ್ಲಿ "ಅದ್‌' ಧಾತುವಿನ 
ನಂತರ "ಲೋಟ್‌' "ಲ್‌' ಕಾರ ಬಂದು ಅದಕ್ಕೆ "ಸಿಪ್‌(ಸಿ)' ಆದೇಶ ಬಂದು ನಂತರ 
ಧಾತುವಿನಪರದಲ್ಲಿ "ಶಪ್‌(ಅ)' ಬಂದು, ಅದಕ್ಕೆ ಲುಕ್‌(ಲೋಪ) ಬಂದಮೇಲೆ 
“ಸೇರ್ಹ್ಯಪಿಚ್ಚ” ಎಂಬ ಸೂತ್ರದಿಂದ "ಸಿ ಗೆ "ಹಿ” ಆದೇಶ ಬಂದು ಅದ್‌4ಹಿ ಎಂದಿರುತ್ತದೆ. 
"ಹಿ" ಗೆ ಪ್ರಕೃತ ಸೂತ್ರದಿಂದ "ಧಿ' ಆದೇಶ ಬಂದು, ಅದ್ದಿ ಎ೦ದು ರೂಪವು ಸಿದ್ಧವಾಗುತ್ತದೆ. 
ದ್ವಿವಚನ ಮತ್ತು ಬಹುವಚನ ಪ್ರತ್ಯಯಗಳಾದ "ಥಸ್‌' ಮತ್ತು "ಥ' ಪ್ರತ್ಯಯಗಳು 
ಬಂದಾಗ, “ತಸ್ಮಸ್ತಮಿಪಾ೦-ತಾಮ್ಮತಮ್ತ್ಮಾಮಃ” ಎಂಬ ಸೂತ್ರದಿಂದ ತಿಜನ್ನೇ ಅದಾದಿ 
(ಪರಸ್ಕೈ ಪದದ ರೂಪಗಳು) “ತಮ್‌' ಮತ್ತು "ತ' ಆದೇಶಗಳು ಬಂದು ಅತ್ತಮ್‌, 
ಮತ್ತು ಅತ್ತ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 

ಉತ್ತಮಪುರುಷ ಏಕವಚನದಲ್ಲಿ "ಅದ್‌' ಧಾತುವಿಗೆ "ಮಿಪ್‌' ಪ್ರತ್ಯಯ ಸೇರಿಸಿ 
ಅದ್‌. ಮಿಪ್‌(ಮಿ) ಎಂದಿದ್ದಾಗ, "ಮಿ' ಗೆ "ಆಟ್‌(ಆ) ಆಗಮ ಬಂದಮೇಲೆ “ಮೇರ್ನಿಃ” 
ಎ೦ಬ ಸೂತ್ರದಿಂದ "ಮಿ' ಗೆ "ನಿ' ಆದೇಶವಾಗಿ ಬಂದು ಅದ್‌+ಆ+ನಿ-ಅದಾನಿ 
ಎಂಬ ರೂಪವು ಸಿದ್ಧ ವಾಗುತ್ತದೆ. 

ಉತ್ತಮಪುರುಷ ದ್ವಿವಚನ, ಬಹುವಚನಗಳಲ್ಲಿ ವಸ್‌, ಮಸ್‌ ಪ್ರತ್ಯಯಗಳು ಬಂದಾಗ 
ಅವುಗಳ ಪೂರ್ವದಲ್ಲಿ “ಆಡುತ್ತಮಸ್ಕಪಿಚ್ಚ” ಎಂಬ ಸೂತ್ರದಿಂದ ಪಿದ್ದದ್ಧಾದಿಂದ "ಆಟ್‌(ಆ)' 
ಆಗಮ ಮತ್ತು "ಸ್‌' ಕಾರಕ್ಕೆ ಲೋಪಗಳು ಬಂದು ಅದ್‌- ಆವಾಆದಾವ ಮತ್ತು 
ಅದ್‌4+ಆಮ=ಅದಾಮ ಎಂದು ರೂಪಗಳು ಸಿದ್ಧ; ವಾಗುತ್ತವೆ. 


662 ಲಘುಸಿದ್ಧಾಂತ ಕೌಮುದೀ 


ರೂಪಗಳು: ಅತ್ತು/ಅತ್ತಾತ್‌, ಅತ್ತಾಮ್‌, ಅದನ್ನು! ಅದ್ಭಿ/ಅತ್ತಾತ್‌, ಅತ್ತಮ್‌, ಅತ್ತ 
ಅದಾನಿ, ಅದಾವ, ಅದಾಮ। 


(ಎಲ್ಲ ಆಜಾರ್ಯರ ದೃಷ್ಟಿಯಲ್ಲಿ ಅಟ್‌(ಅ) ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 5೮7.ಅದಃ ಸರ್ವೇಷಾಮ್‌ (7.3.10೦0) 

ವೃತ್ತಿಃ-ಅದಃ ಪರಸ್ಯ ಅಪೃಕ್ತ ಸಾರ್ವಧಾತುಕಸ್ಯ ಅಟ್‌ ಸ್ಯಾತ್‌ ಸರ್ವಮತೇನ। 
ಆದತ್‌, ಆತ್ತಾಮ್‌, ಆದನ್‌। ಆದಃ, ಆತ್ತಮ್‌ ಆತ್ತ, ಆದಮ್‌, ಆದ್ದ ಆದ್ದ ಅದ್ಯಾತ್‌, 
ಅದ್ಯಾತಾಮ್‌, ಅದ್ಯುಃ। ಅದ್ಯಾತ್‌, ಅದ್ಯಾಸ್ತಾಮ್‌, ಅದ್ಯಾಸುಃ। 

ಅ. ವೃ.- “ಅಸ್ಪಿಸಿಚೋತಪೃಕ್ಷೇ” ಎಂಬ ಸೂತ್ರದಿಂದ "ಅಪ್ಪಕ್ತೇ' ಎಂಬುದನ್ನು 
ಷಷ್ಠೀವಿಭಕ್ತಿಯಲ್ಲಿ ವಿಪರಿಣಾಮಗೊಳಿಸಿ "ಅಪೃಕ್ಷಸ್ಯ' ಎಂದೂ, “ತುರುಸ್ತುಶ್ಯಮ್ಯಮಃ 
ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' ಎಂಬ ಪದವನ್ನು, 
"ಸಾರ್ವಧಾತುಕಸ್ಯ' ಎಂದು ಷಷ್ಠೀವಿಭಕ್ತಿಯಲ್ಲಿ ವಿಪರಿಣಾಮಗೊಳಿಸಿ ಅನುವೃತ್ತಿ 
ಮಾಡಲಾಗಿದೆ. “ಅಡ್‌-ಗಾರ್ಗ್ಯಗಾಲವಯೋಃ” ಎ೦ಬ ಸೂತ್ರದಿಂದ "ಅಟ್‌' ಎಂಬ 
ಪದವು ಅನುವೃತ್ತವಾಗಿದೆ. 

ಅರ್ಥ- ಎಲ್ಲ ಆಚಾರ್ಯಯರ ಮತದಲ್ಲಿ "ಅದ್‌' ಧಾತುವಿನ ನಂತರ ಇರುವ 
“ಅಪ್ಪಕ್ತ' ಸ೦ಜ್ಞೆಯುಳ್ಳ ಸಾರ್ವಧಾತುಕ ಪ್ರತ್ಯಯಕ್ಕೆ "ಅಟ್‌' ಆಗಮವು ಬರುತ್ತದೆ. 

ಲಜ್‌: ಉದಾ- ಆದತ್‌- ಪ್ರಥಮಪುರುಷ ಏಕವಚನದಲ್ಲಿ ಅದ್‌ ಧಾತುವಿನ 
ನಂತರ “ಲಜ್‌' "ಲ್‌' ಕಾರಕ್ಕೆ “ತಿಪ್‌(ತಿ)' ಆದೇಶ ಬಂದು ಅದ್‌--ತಿ ಎಂದಿದ್ದಾಗ, 
“ಆಡಜಾದೀನಾಮ್‌” ಎ೦ಬ ಸೂತ್ರದಿಂದ ಸ್ವರಾದಿಯಾದ “ಅದ್‌' ಧಾತುವಿಗೆ “ಆಟ್‌(ಆ)' 
ಆಗಮ ಬಂದು ಧಾತುವಿನನಂತರ ಬಂದ "ಶಪ್‌(ಅ)' ಗೆ ಲುಕ್‌(ಲೋಪ) ಬಂದು , 
ಹಾಗೆಯೇ "ತಿ' ಯಲ್ಲಿರುವ "ಇ' ಕಾರಕ್ಕೆ “ಇತಶ್ಚ” ಎಂಬುದರಿಂದ ಲೋಪ ಬಂದು 
ಆ4ಅದ್‌4ತ್‌ ಎಂದಿರುತ್ತದೆ. "ತ್‌' ಎಂಬುದು ಅಪೃಕ್ಷ (“ಅಪೃಕ್ಷಮ್‌ ಏಕಾಲ್‌ ಪ್ರತ್ಯಯಃ?) 
ಸಂಜ್ಞೆಯನ್ನು ಹೊಂದಿರೋಣದರಿಂದ ಅದಕ್ಕೆ ಪ್ರಕೃತ ಸೂತ್ರದಿಂದ ಅಡಾಗಮ ಬಂದು, 
ಆ4ಅದ್‌4ಅತ್‌ ಎಂದಿರುತ್ತದೆ. “ಆ' ಮತ್ತು "ಅ' ಗಳಿಗೆ “ಆಟಶ್ಚ” ಎಂಬುದರಿಂದ 
ವೃದ್ಧಿ(ಆ) ಬಂದು ಆದತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಮಧ್ಯಮಪುರುಷ ಏಕವಚನದಲ್ಲಿ "ಸಿಪ್‌(ಸಿ)' ಪ್ರತ್ಯಯ ಬಂದಾಗ, ಅದ್‌ಃಸಿ 
ಎಂದಿದ್ದಾಗ "ಸಿ' ನಲ್ಲಿರುವ “ಇ' ಕಾರವು “ಇತಶ್ನ” ಎಂಬ ಸೂತ್ರದಿಂದ ಲೋಪವಾಗಿ 
ಅಪ್ಪಕ್ತ "ಸ್‌' ಮಾತ್ರ ಉಳಿದು ಅದ್‌--ಸ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಅಡಾಗಮ 
ಬಂದು, “ಆಡಜಾದೀನಾಮ್‌” ಎಂಬ ಸೂತ್ರದಿಂದ ಸ್ವರಾದಿಯಾದ "ಅದ್‌' ಧಾತುವಿಗೆ 
"ಆಟ್‌(ಆ)' ಆಗಮ ಬಂದು ಆ+ಅದ್‌4ಸ್‌=-ಆದಸ್‌ ಎಂದಾಗಿ ರುತ್ಸ-ವಿಸರ್ಗಗಳಿಂದ 
ಆದಃ ಎಂದು ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿ ಉಳಿದ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಆದತ್‌, ಆತ್ತಾಮ್‌, ಆದನ್‌। ಆದಃ, ಆತ್ತಮ್‌, ಆತ್ತ! ಆದಮ್‌, ಆದ್ದ, 
ಆದ್ದ 


ತಿ೫ನ್ನೇ ಅದಾದಿ-ಪರಸ್ಕೈೈಪದದ ರೂಪಗಳು 663 


(ಲುಜ್‌ ನಲ್ಲ ಫಸ್ಟೈ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮೮8.ಲುರ್ತ್‌ ಸನೋರ4ಸ್ಸೃ (2.4.37) 

ವೃತ್ತಿಃ-ಅದಃ ಫಸ ೨ ಸ್ಯಾತ್‌ ಲುಜಿ ಸನಿ ಚ। ಲೃದಿತ್ವಾತ್‌ ಅಜ್‌। ಅಘಸತ್‌। 
ಆತ್ಸ್ಯತ್‌। ಹನ ಹಿಂಸಾ ಗತ್ಯೋಃ 2 | ಹನ್ನಿ 

ಪ. ಛೇ. - ಲುಜ್‌-ಸನೋಃ, ಫಸ್ಟ! 

ಅ. ವೃ.-“ಅಧೋಜಗ್ಗಿರ್ಲ್ಯಪ್ತಿ ಕಿತ” ಎಂಬ ಸೂತ್ರದಿಂದ "ಅದಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ-"ಲುಜ್‌' "ಲ್‌' ಕಾರ ಮತ್ತು "ಸನ್‌' ಪ್ರತ್ಯಯವು ಪರದಲ್ಲಿದ್ದಾಗ, "ಅದ್‌' 
ಧಾತುವಿಗೆ "ಘಸ್ಟ್ಯ' ಆದೇಶವು ಬರುತ್ತದೆ. ಇದರಲ್ಲಿ “ಘಸ್‌' ಮಾತ್ರ ಉಳಿಯುತ್ತದೆ. 

ಲುಜಕ್‌: ಉದಾ- ಅಘಸತ್‌-ಪ್ರಥಮಪುರುಷ ಏಕವಚನದಲ್ಲಿ "ಅದ್‌' ಧಾತುವಿನ 
ನಂತರ "ಲುಜ್‌' "ಲ್‌' ಕಾರ ಬಂದು ಧಾತುವಿಗೆ ಅಡಾಗಮವು ಬಂದು "ಲುಫ್‌' ಗೆ 
"ತಿಪ್‌(ತಿ)' ಆದೇಶ ಬಂದಮೇಲೆ "ಅದ್‌' ಧಾತುವಿಗೆ ಪ್ರಕೃತ ಸೂತ್ರದಿಂದ "ಫಸ್ಸ್ಯ(ಘಸ್‌) 
ಆದೇಶವು ಬಂದು ಅದ್‌4ಘಸ್‌ ಎಂದಿರುತ್ತದೆ. ಧಾತುವಿನ ನಂತರ "ಶಪ್‌(ಅ)' 
ಪ್ರತ್ಯಯವು ಬಂದು ಅದಕ್ಕೆ “ಜ್ಲಿ' ಆದೇಶ ಬಂದಮೇಲೆ ಆ “ಜ್ಲಿ'ಗೆ “ಪುಷಾದಿದ್ಭುತಾದ್ಯ- 
ಲೃದಿತಃ ಪರಸ್ಕೈಪದೇಷು” ಸೂತ್ರದಿಂದ "ಅಜ್‌(ಅ)' ಆದೇಶ ಬಂದು ಅಫಸ್‌4ಅತ್‌- 
ಅಘಸತ್‌' ಎಂದಾಗುತ್ತದೆ. ರೂಪಗಳು: ಅಘಸತ್‌, ಅಘಸತಾಮ್‌, ಅಘಸನ್‌। ಅಘಸಃ, 
ಅಘಸತಮ್‌, ಅಘಸತ। ಅಘಸಮ್‌, ಅಘಸಾವ, ಅಘಸಾಮ। 

ಲೃಜಕ: “ಲೃಜ್‌' "ಲ್‌' ಕಾರದಲ್ಲಿ "ಅದ್‌' ಧಾತುವಿನ ನಂತರ “ಲೃಜ್‌' “ಲ್‌' ಕಾರ 
ಬಂದು ಧಾತುವಿಗೆ "ಆಟ್‌' ಆಗಮ ಬಂದಮೇಲೆ ಧಾತುವಿನ ನಂತರ "ಸ್ಕ' ಪ್ರತ್ಯಯ 
ಬಂದಮೇಲೆ ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಆತ್ಸ್ಮತ್‌, ಆತ್ಸ್ಯತಾಮ್‌, ಆತ್ಸ್ಯನ್‌। ಆತ್ಸ್ಯಃ, ಆತ್ಸ್ಯತಮ್‌, ಆತ್ಸ್ಯತ। 
ಆತ ಕ್ರಮ್‌, ಆತ್ಸಾ ಕಮ ಆತ್ಸಾ ಸು 

2. ಹನ - ಹಿಂಸಾಗತ್ಯೋಃ-(ಹಿ೦ಸೆ ಮಾಡುವುದು ಮತ್ತು ಗತ್ಯರ್ಥಕವಾಗಿಯೂ 
ಇದೆ.) ಇದರಲ್ಲಿ "ಹನ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ಉದಾ- ಹನ್ತಿ- ಪ್ರಥಮಪುರುಷ ಏಕವಚನದಲ್ಲಿ "ಹನ್‌' ಧಾತುವಿನ ನಂತರ 
“ಲಟ್‌' ಬಂದು ಅದಕ್ಕೆ "ತಿಪ್‌ (ತಿ)' ಆದೇಶ ಬಂದಮೇಲೆ ಧಾತುವಿನ ನಂತರ 
"ಶಪ್‌(ಅ)' ಬ೦ದು ಅದಕ್ಕೆ ಲೋಪ ಬಂದಮೇಲೆ ಹನ್‌-ತಿ ಎಂದಿರುತ್ತದೆ "ನ್‌' 
ಕಾರದ ಸ್ಥಾನದಲ್ಲಿ “ನಶ್ಚಾಪದಾನ್ನಸ್ಯ ರುಲಿ” ಎಂಬ ಸೂತ್ರದಿಂದ ಅನುಸ್ವಾರ ಬಂದು 
ಆ ಅನುಸ್ವಾರಕ್ಕೆ “ಅನುಸ್ವಾರಸ್ಯ ಯಯಿ ಪರಸವರ್ಣಃ” ಎಂಬ ಸೂತ್ರದಿಂದ ಪರಸವರ್ಣ 
ಮಾಡಿದಮೇಲೆ ಮತ್ತೆ "ನ್‌' ಕಾರವೇ ಬಂದು ಹನ್ನಿ ಎಂದು ರೂಪವು ಸಿದ್ಧವಾಗುತ್ತದೆ. 

(ಅನುನಾಸಿಕ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮೮೨.ಅನುದಾತ್ರೋಪದೇಶ-ವನತಿ- 


664 ಲಘುಸಿದ್ಧಾಂತ ಕೌಮುದೀ 


ತನೋತ್ಯಾದೀನಾಮನುನಾಸಿಕಲೋಪೋ ರುಲ ಕ್ಷಿತಿ (6.4.37) 

ವೃತ್ತಿ$-ಅನುನಾಸಿಕಾಂತಾನಾಮ್‌ ಏಷಾಂ ವನತೇಶ್ವ ಲೋಪಃ ಸ್ಯಾತ್‌ ರುಲಾದೌ 
ಕಿತಿ-ಜಿತಿ ಚ ಪರೆ! ಯಮಿ-ನಮಿ-ರಮಿ-ಗಮಿ-ಹನಿ ಮನ್ಯತಯಃ ಅನುದಾತ್ತ 
ಉಪದೇಶಾಃ। ತನು-ಕ್ಷಣು-ಕ್ಷಿಣು- ಯಣು-ತೃಣು-ಘೃಣು- ವನು-ಮನು- 
ತನೋತ್ಯಾದಯಃ। ಹತಃ ಫ್ಹನ್ನಿ ಹಂಸಿ। ಹಥಃ ಹಥ! ಹನ್ನಿಹನ್ನಃ ಹನ್ಮಃ॥ ಜಘಾನ। 
ಜಘ್ನತುಃ। ಜಘ್ನುಃ 

ಪ. ಛೇ.- ಅನುದಾತ್ತೋಪದೇಶ-ವನತಿ-ತನೋತ್ಯಾದೀನಾಮ್‌, ಅನುನಾಸಿಕಲೋಪಃ, 
ರುಲಿ, ಕ್ವಿತಿ। 

ಅರ್ಥ- ಹನ್‌ ಧಾತು ಅನುನಾಸಿಕಾನ್ವ ಅನುದಾತ್ತೋಪದೇಶ ಧಾತು ಮತ್ತು 
ಅನುನಾಸಿಕ ತನ್‌ ಮೊದಲಾದ ಧಾತುಗಳ ಅನುನಾಸಿಕದ ಲೋಪವು ಆಗುತ್ತದೆ- 
ರುಲಾದಿಯಾದ ಕಿತ್‌, ಮತ್ತು ಜಿತ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ. 

ಉದಾ- ಹತಃ- ಪ್ರಥಮಪುರುಷ ದ್ವಿವಚನದಲ್ಲಿ "ಹನ್‌' ಧಾತುವಿನ ನಂತರ "ಲಟ್‌' 
"ಲ್‌ ಕಾರಕ್ಕೆ “ತಸ್‌' ಆದೇಶ ಬಂದು ಧಾತುವಿನ ನಂತರ “ಶಪ್‌' ಬಂದು "ಲೋಪ(ಲುಕ್‌)' 
ವಾದಮೇಲೆ ಹನ್‌4ತಸ್‌ ಎಂದಿದ್ದಾಗ, ತಸ್‌ ಇದು ಅಪಿತ್‌ ಆದ ಸಾರ್ವಧಾತುಕ 
ವಾಗಿರುವುದರಿಂದ “ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ "ಜಿದ್ದದ್ದಾವ'ವನ್ನು 
ಹೊಂದಿ "ತಸ್‌' ಇದು ರುಲಾದಿಯಾಗಿರುವುದರಿ೦ದ ಮತ್ತು "ಹನ್‌' ಧಾತುವು 
ಅನುನಾಸಿಕ ಅನುದಾತ್ತೋಪದೆಶವಾಗಿರುವುದರಿಂದ "ಹನ್‌' ಧಾತುವಿನ "ನ್‌' ಕಾರಕ್ಕೆ 
ಪ್ರಕೃತ ಸೂತ್ರದಿಂದ ಲೋಪ ಬಂದು ಹ--ತಸ್‌ಹತಸ್‌ ಎಂದಾಗಿ "ಸ್‌' ಕಾರಕ್ಕೆ 
ರುತ್ವ-ವಿಸರ್ಗಗಳಿಂದ ಹತಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ ಫನ್ನಿ- ಪ್ರಥಮಪುರುಷ ಬಹುವಚನದಲ್ಲಿ "ಹನ್‌' ಧಾತುವಿನಮೇಲೆ “ರಿ” 
ಪ್ರತ್ಯಯ ಬಂದಮೇಲೆ “ರೋನ್ತಃ” ಎಬುದರಿಂದ "ರು್‌' ಗೆ "ಅನ್ಸ್‌' ಆದೆಶ ಬಂದು 
ಹನ್‌--ಅನ್ರ್‌-ಇ ಎ೦ದಿದ್ದಾಗ ಈ ಪ್ರತ್ಯಯವು ರುಲಾದಿಯಲ್ಲವಾದ್ದರಿಂದ ಅನುನಾಸಿಕ 
ಲೋಪವಾಗದೇ “ಗಮ- ಹನ- ಜನ- ಖನ- ಘಸಾ೦ ಲೋಪಃ ಕ್ವಿತ್ಯನಜೆ” ಎಂಬ 
ಸೂತ್ರದಿಂದ ಉಪಧೆಯಾಗಿರುವ "ಹನ್‌' ನ “ಅ” ಕಾರಕ್ಕೆ ಲೋಪ ಬಂದು ಹ್‌4ನ್‌1ಅನ್ತಿ 
ಎಂದಿದ್ದಾಗ, "ನ್‌' ಕಾರವು ಪರದಲ್ಲಿರುವುದರಿಂದ “ಹೋಹನ್ಹೇರ್ಣಿಣ್ನೇಷು” ಎಂಬ 
ಸೂತ್ರದಿಂದ "ಹ್‌' ಕಾರಕ್ಕೆ “ಫ್‌' ಕಾರವು ಆದೇಶವಾಗಿ ಬಂದು ಫ್‌--ನ್‌.-ಅನ್ನಿಫ್ನನ್ನಿ 
ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಹನ್ತಿ, ಹತಃ, ಘನಿ! ಹಂಸಿ, ಹಥಃ, ಹಥ! ಹನ್ಮಿ ಹನ್ವಃ, ಹನ್ನಃ 

ಲಿಟ್‌: ಉದಾ- ಜಘಾನ - ಪ್ರಥಮಪುರುಷ ಏಕವಚನದಲ್ಲಿ "ಹನ್‌' ಧಾತುವಿನ 
ನಂತರ “ಲಿಟ್‌' "ಲ್‌' ಕಾರಕ್ಕೆ ಮೂಲ ಆಖ್ಯಾತಪ್ರತ್ಯಯವಾದ "ತಿಪ್‌'(ತಿ) ಆದೇಶವಾಗಿ 
ಬಂದು ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ “ಇಲ್‌(ಅ)' ಆದೇಶವಾಗಿ ಬಂದಮೇಲೆ 
ಹನ್‌ ಅ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಮತ್ತು ಹಲಾದಿಶೇಷವಾದಮೇಲೆ ಹ ಹನ್‌--ಅ 
ಎಂದಿರುತ್ತದೆ. “ಕುಹೋಶ್ವುಃ” ಎಂಬ ಸೂತ್ರದಿಂದ "ಹ್‌' ಕಾರಕ್ಕೆ ಚುತ್ಸ(ರು್‌) ಬಂದು, 


ತಿಜನ್ತೇ ಅದಾದಿ-ಪರಸ್ಕೈಪದದ ರೂಪಗಳು 665 


ಅದಕ್ಕೆ “ಅಭ್ಯಾಸೇ ಚರ್ಚ” ಎಂಬುದರಿಂದ ಜಶ್ಚ್ವ(ಜ್‌) ಬಂದು ಜ ಹನ್‌*ಅ 
ಎಂದಿದ್ದಾಗ, "ಇಲ್‌(ಅ)' ಪ್ರತ್ಯಯ "ಣಿತ್‌' ಆಗಿರುವುದದರಿಂದ “ಹೋಹಸ್ತೇರ್ಕ್ವಿಣ್ನೇಷು” 
ಎಂಬ ಸೂತ್ರದಿಂದ ಕುತ್ವಫ್‌) ಬಂದು ಜಫನ್‌. ಅ ಎಂದಿದ್ದಾಗ, “ಅತ ಉಪಧಾಯಾಃ” 
ಎಂಬ ಸೂತ್ರದಿಂದ ವೃದ್ಧಿಯಾದಮೇಲೆ ಜಘಾನ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಜಫ್ನತುಃ, ಜಘ್ನುಃ- ಪ್ರಥಮಪುರುಷ ದ್ವಿವಚನ ಮತ್ತು ಬಹುವಚನಗಳಲ್ಲಿ 
“ಅಸ೦ಯೋಗಾಲ್ಲಿಟ್ಕಿತ್‌” ಎಂಬ ಸೂತ್ರದಿಂದ ಕಿದ್ವದ್ಭಾವ ಬರುವುದರಿಂದ “ಗಮ- 
ಹನ-ಜನ-ಖನ-ಘಸಾಂ ಲೋಪಃ ಕ್ವಿತ್ಯನಜೆ” ಎಂಬ ಸೂತ್ರದಿಂದ ಉಪಧಾ 
ಲೋಪವಾಗಿ ನಂತರ ಕುತ್ಸ(ಫ್‌) ಬಂದು ಜಫ್ನತುಃ ಮತ್ತು ಜಘ್ನುಃ ಎಂದಾಗುತ್ತವೆ. 

(ಕುತ್ಸವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮೮೦.ಅಭ್ಯಾಸಾಜ್ಛ (7.3.55) 

ವೃತ್ತಿಃ-ಅಭ್ಯಾಸಾತ್‌ ಪರಸ್ಯ ಹಂತೇಃ ಹಸ್ಯ ಕುತ್ವಂ ಸ್ಯಾತ್‌। ಜಘನಿಥ। ಜಘಂಥ। 
ಜಫ್ನತುಃ ಜಫ್ನ( ಜಘಾನ, ಜಘನ। ಜಫ್ನಿವ। ಜಫ್ನಿಮ। ಹನ್ನಾ ಹನಿಷ್ಯತಿ। ಹಂತು, 
ಹತಾತ್‌। ಹತಾಮ್‌। ಫ್ನನ್ತು 

ಪ. ಛೇ. - ಅಭ್ಯಾಸಾತ್‌, ಚ। 

ಅ. ವೃ - “ಹೋಹನ್ನೇರ್ಟ್ಸ್‌ಣ್ನೇಷು” ಎಂಬ ಸೂತ್ರದಿಂದ "ಹಳ ಎಂಬ ಪದವೂ, 
ಮತ್ತು “ಚಜೋಸುಫಿಣ್ಯತೋಃ” ಎಂಬ ಸೂತ್ರದಿಂದ "ಕು' ಪದವೂ ಅನುವೃತ್ತವಾಗುತ್ತದೆ. 

ಅರ್ಥ- ಅಭ್ಯಾಸದಪರದಲ್ಲೂ "ಹನ್‌' ಧಾತುವಿನ "ಹ್‌' ಕಾರಕ್ಕೆ "ಕವರ್ಗ(ಫ್‌)ವು' 
ಆದೇಶವಾಗಿ ಬರುತ್ತದೆ. 

ಉದಾ- ಜಗನಿಥ/ಜಗನ್ನ ದ ಮಧ್ಯಮಪುರುಷ ಏಕ ವಚನದಲ್ಲಿ "ಹನ್‌' ಧಾತುವಿನ 
ನಂತರ ಅನಿಟ್‌ ಆದಮೇಲೂ "ಥಲ್‌' ಪ್ರತ್ಯಯವಿದ್ದಾಗ, ಭಾರದ್ವಾಜನಿಯಮದಿಂದ 
ವಿಕಲ್ಪದಿಂದ “ಇಟ್‌' ಬರುತ್ತದೆ, “ಇಟ್‌' ಮತ್ತು "ಅನಿಟ್‌' ಪಕ್ಷಗಳಲ್ಲಿ 
“ಹೋಹನ್ನೇರ್ಟ್ಟ್‌ಣ್ನೇಷು” ಎಂಬ ಸೂತ್ರದಿಂದ ಕುತ್ನವು ಬರುವುದಿಲ್ಲ. ಆದುದರಿಂದ 
ಪ್ರಕೃತ ಸೂತ್ರದಿಂದ "ಹ್‌' ಕಾರಕ್ಕೆ ಕುತ್ವ ಬಂದು “ಜಗನಿಥ' ಮತ್ತು "ಜಗನ್ಗ' ಎ೦ಬ 
ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಜಘಾನ, ಜಫ್ನತುಃ, ಜಗ್ಗುಃ। ಜಗನಿಥ/ಜಗನ್ನ, ಜಘನ್ನುಃ, ಜಫ್ನ। 
ಜಘಾನ/ಜಘನ, ಜಖ್ಲವ, ಜಫ್ನಿಮ। 

ಲುಟ್‌: ರೂಪಗಳು: ಹನ್ತಾ, ಹನ್ತಾರೌ, ಹನ್ನಾರಃ। ಹನ್ತಾಸಿ, ಹನ್ತಾಸ್ಯಃ, ಹನ್ತಾಸ್ಥ್ಯ! 
ಹನ್ಹಾಸ್ಕಿ ಹನ್ತಾಸ್ತಃ, ಹನ್ನಾಸ್ಮಃ। 

ಲೃಟ್‌: ರೂಪಗಳು: ಹನಿಷ್ಯತಿ, ಹನಿಷ್ಯತಃ, ಹನಿಷ್ಠನ್ತಿ! ಹನಿಷ್ಯಸಿ, ಹನಿಷ್ಕಥಃ, 
ಹನಿಷ್ಯಥ। ಹನಿಷ್ಯಾಮಿ, ಹನಿಷ್ಯಾವಃ, ಹನಿಷ್ಯಾಮಃ। 

ಲೋಟ್‌: ಹನ್ತು/ಹತಾತ್‌- ಪ್ರಥಮಪುರುಷ ಏಕವಚನದಲ್ಲಿ “ಹನ್‌' ಧಾತುವಿನ 


666 ಲಘುಸಿದ್ಧಾಂತ ಕೌಮುದೀ 


ನಂತರ "ಲೋಟ್‌' "ಲ್‌' ಕಾರದ, "ಲಟ್‌' "ಲ್‌' ಕಾರದ ಪ್ರಥಮಪುರುಷ ಏಕವಚನದ 
ರೂಪವಾದ “ಹನ್ತಿ' ಎಂಬ ರೂಪವಾದಮೇಲೆ “ಏರುಃ” ಎಂಬ ಸೂತ್ರದಿಂದ “ಇ' 
ಕಾರಕ್ಕೆ "ಉತ್ಸ(ಉ)' ಬಂದು ಹನ್ತ್ನು ಎಂಬ ರೂಪವು ಸಿದ್ಧವಾಗುತ್ತದೆ. ಆದರೆ 
“ತುಹ್ಯೋಸ್ತಾಕಜ್ಜಾಶಿಷ್ಠನ್ನ್ಯ ತರಸ್ಕಾಮ್‌” ಎ೦ಬ ಸೂತ್ರದಿಂದ ತಾತಜ್‌(ತಾತ್‌)' ಆದೇಶ 
ಬಂದಾಗ ಹನ್‌ ತಾತ್‌ ಎಂದಿರುತ್ತದೆ. “ಅನುದಾತ್ತೋಪದೇಶವನತಿತನೋತ್ಯಾದೀ- 
ನಾಮನುನಾಸಿಕಲೋಪೋ ರುಲಿ ಕ್ವಿತಿ” ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ 
ಬಂದು ಹತಾತ್‌ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಇದೇ ರೀತಿಯಲ್ಲಿ ಹತಾಮ್‌ ಮತ್ತು ಫ್ನ್ಷನ್ನು ಎಂಬ ದ್ವಿವಚನ ಬಹುವಚನ 
ರೂಪಗಳನ್ನೂ “ಲಟ್‌” "ಲ್‌' ಕಾರದ ಪ್ರಕ್ರಿಯೆಯನ್ನು ಅನುಸರಿಸಿ ತಿಳಿದುಕೊಳ್ಳಬೇಕು. 

(ಹ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 561.ಹನ್ನೇರ್ಜಃ (6.4.36) 

ವೃತ್ತಿಃ-ಹೌ ಪರೇ। 

ಪ. ಛೇ. - ಹನ್ನ್ತೇಃ, ಜ 

ಅ. ವೃ.- “ಶಾ ಹೌ” ಎಂಬ ಸೂತ್ರದಿಂದ "ಹೌ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಹಿ” ಪರದಲ್ಲಿದ್ದಾಗ, "ಹನ್‌' ಧಾತುವಿನ "ಹನ್‌' ರೂಪಕ್ಕೆ "ಜ' ಆದೇಶವು 
ಬರುತ್ತದೆ. 

(ಅತಿದೇಶವನ್ನು ವಿಧಿಸುವ ಅಧಿಕಾರ ಸೂತ್ರ) 

ಸೂತ್ರ- 562 ಅಸಿದ್ಧವದತ್ರಾಭಾತ್‌ (6.4.22) 

ವೃತ್ತಿಃ-ಇತಃ ಊಧಣ್ವಮ್‌ ಆಪಾದಸಮಾಪ್ರೇಃ ಆಭೀಯ೦ ಸಮಾನಾಶ್ರಯೇ ತಸ್ಮಿನ್‌ 
ಕರ್ತವ್ಯೇ ತತ್‌ ಅಸಿದ್ಧಮ್‌। ಇತಿ ಜಸ್ಯ ಅಸಿದ್ಧತ್ವಾತ್‌ ನ ಹೇಃ ಲುಕ್‌। ಜಹಿ। ಹತಾತ್‌। 
ಹತಮ್‌। ಹತ। ಹನಾನಿ। ಹನಾವ। ಹನಾಮ। ಅಹನ್‌, ಅಹತಾಮ್‌, ಅಫ್ನನ್‌। ಅಹನ್‌, 
ಅಹತಮ್‌, ಅಹತ। ಅಹನಮ್‌, ಅಹನ್ವ, ಅಹನ್ನ ಹನ್ಯಾತ್‌। ಹನ್ಮಾತಾಮ್‌, ಹನ್ಯುಃ। 

ಪ. ಛೇ. - ಅಸಿದ್ಧವತ್‌, ಅತ್ರ, ಆ, ಭಾತ್‌। 

ಅರ್ಥ- “ಭಸ್ಯ” 0 ಅಧಿಕಾರವು 6ನೆಯ ಅಧ್ಯಾಯದ 4 ನೆಯ ಪಾದದವರೆಗೆ 
ಇರುವುದು. ಇದಕ್ಕೆ ಭಾಧಿಕಾರ ಎಂದು ಹೇಳುತ್ತಾರೆ. ಆದುದರಿಂದ ಈ ಸೂತ್ರವು 
ಮೊದಲು ಈ ಪಾದಾನ್ವದವರೆಗೆ ಆಭೀಯ ವೆಂದು ಹೇಳುತ್ತಾರೆ. ಒಂದು ಕಾರ್ಯವನ್ನು 
ಮಾಡಿದಮೇಲೆ ಮತ್ತೊಂದು ಸಮಾನಾಶ್ರಯ ಕಾರ್ಯ ಮಾಡಬೇಕಾದಾಗ, ಆ ಮೊದಲನೇ 
ಕಾರ್ಯವು ಅಸಿದ್ಧದನ್ತಿರುವುದು. ಇಲ್ಲಿ "ಹಿ' ಶಬ್ದವನ್ನು ಪರದಲ್ಲಿ ಉಳ್ಳ “ಹನ್‌' 
ಧಾತುವಿಗೆ “ಜ್‌' ಎ೦ಬ ಆದೇಶವು ಮಾಡಲಾಗಿದೆ. ಈಗ “ಜಹಿ' ಎಂದಿದ್ದಾಗ, “ಅತೋ 
ಹೇಃ” ಎಂಬ ಸೂತ್ರದಿಂದ "ಹಿ' ಗೆ ಲೋಪವು ಬರಬೇಕಾಗಿತ್ತು, "ಜ್‌' ಆದೇಶವು 
ಬರುವದಕ್ಕೆ “ಹನ್‌' ಎ೦ಬ ಪಕೃತಿಯು ಮತ್ತು “ಹಿ” ಎಂಬ ಪ್ರಕ್ಕಯವೂ ನಿಮಿತ್ತವಾಗಿರುತ್ತದೆ. 
ಅಂದರೆ ಆಶ್ರಯವಾಗಿರುತ್ತದೆ. "ಹ' ಲೋಪವು ಬರುದಕ್ಕೂ ಸಹ ಈ ಪ್ರಕೃತಿ(ಜ್‌) 


ತಿಐನ್ಹೇ ಅದಾದಿ-ಪರಸ್ಕೈಪದದ ರೂಪಗಳು 667 


ಪ್ರತ್ಯಯಗಳೇ ನಿಮಿತ್ತಗಳಾಗಿರುತ್ತವೆ. ಆದುದರಿಂದ ಈ ಸೂತ್ರದಿಂದ ಮೊದಲು ಬಂದ 
"ಜ್‌' ಆದೇಶವು ಎರಡನೆಯದಾದ "ಹಿ' ವರ್ಣದ ಲೋಪರೂಪವಾದ ಆಭೀಯ 
ಕಾರ್ಯವನ್ನು ಮಾಡುವಾಗ, ಅಸಿದ್ದದನಿರುತ್ತದೆ. ಅಂದರೆ ಲೋಪವನ್ನು ಹೇಳುವ 
ಸೂತ್ರಕ್ಕೆ 'ಹನ್‌' ಎಂಬುದೇ ಇರುವಂತೆ "ಕಾಣುತ್ತದೆ. “ಹಿ” ಜಾ ಬರುವುದಿಲ್ಲ. 
ಆದುದರಿಂದ “ಜಹಿ' ಎಂದೇ ಇರುತ್ತದೆ. 

“ತಾತ್‌' ಮೊದಲಾದ ಪ್ರತ್ಯಯಗಳು ಪರವಾದಾಗ, "ನ್‌' ಕಾರಲೋಪ, ಮತ್ತು 
ಉತ್ತಮಪುರುಷದಲ್ಲಿ “ಆಡುತ್ತಮಸ್ಕ ಪಿಚ್ಚ” ಎಂಬ ಸೂತ್ರದಿಂದ "ಆಟ್‌' ಆಗಮವು 
ಬಂದು ಹನಾನಿ ಇತ್ಯಾದಿ ರೂಪಗಳಾಗುವವು. 

ರೂಪಗಳು: ಹನ್ತು/ಹತಾತ್‌, ಹತಾಮ್‌,ಘ್ನನ್ನುಜಹಿ/ಹತಾತ್‌, ಹತಮ್‌, ಹತ। ಹನಾನಿ, 
ಹನಾವ, ಹನಾಮ। 

ಲಜಕ್‌: ಉದಾ- ಅಹನ್‌-ಪ್ರಥಮಪುರುಷ ಏಕವಚನದಲ್ಲಿ "ಹನ್‌' ಧಾತುವಿನ 
ನಂತರ "ತಿಪ್‌(ತಿ)' ಬಂದು, ನಂತರ ಧಾತುವಿನ ಪರದಲ್ಲಿ “ಶಪ್‌(ಅ)' ಬಂದು, ಅದು 
ಲೋಪವಾದಮೇಲೆ ಧಾತುವಿಗೆ ಪೂರ್ವದಲ್ಲಿ "ಅಟ್‌(ಅ)' ಆಗಮ ಬಂದು ತಿ” 
ಯಲ್ಲಿರುವ "ಇ' ಕಾರಕ್ಕೆ “ಇತಶ್ಸ” ಎಂಬುದರಿಂದ ಲೋಪ ಬಂದು ಅಹನ್‌4ತ್‌ 
ಎಂದಿರುತ್ತದೆ. 

"ತ್‌' ಕಾರಕ್ಕೆ “ಸಂಯೋಗಾನ್ನಸ್ಯ ಲೋಪಃ” ಎಂಬುದರಿಂದ ಲೋಪ ಬಂದು 
ಅಹನ್‌ ಎಂದು ರೂಪ ಸಿದ್ಧವಾಗುತ್ತದೆ. 

ಉದಾ- ಅಹತಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ "ಹನ್‌' ಧಾತುವಿನ ನಂತರ 
“ತಸ್‌' ಬಂದು ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ “ತಾಮ್‌' ಆದೇಶ ಬಂದಮೇಲೆ 
ಹಿಂದಿನಂತೆಯೇ “ಶಪ್‌(ಅ)' ಲೋಪ ಮತ್ತು ಧಾತುವಿನ ಪೂರ್ವಕ್ಕೆ ಅಡಾಗಮ 
ಬಂದು ಅಹನ್‌--ತಾಮ್‌ ಎಂದಿರುತ್ತದೆ. "ತಾಮ್‌' ಪ್ರತ್ಯಯವು ಪರದಲಿರುವುದರಿಂದ 
ಹಿಂದಿನಂತೆ ಅನುನಾಸಿಕವಾದ "ನ್‌' ಕಾರಕ್ಕೆ ಲೋಪ ಬಂದು, ಅಹತಾಮ್‌ ಎಂದು 
ರೂಪವಾಗುತ್ತದೆ. 

ಉದಾ- ಅಫ್ನನ್‌- ಪ್ರಥಮಪುರುಷ ಬಹುವಚನದಲ್ಲಿ "ಹನ್‌' ಧಾತುವಿನ ನಂತರ 
"ರು ಪ್ರತ್ಯಯ ಬಂದು ಹಿಂದಿನಂತೆ ಪ್ರಕ್ರಿಯೆ ನಡೆದು ಅಹನ್‌. ಅನ್ನ್‌ ಎಂದಿದ್ದಾಗ, 
“ಗಮ-ಹನ-ಜನ-ಖನ-ಘಸಾಂ ಲೋಪಃ ಕ್ಲಿತ್ಯನಜಿ” ಎಂಬ ಸೂತ್ರದಿಂದ ಉಪಧಾ 
(ಹ ಕಾರೋತ್ತರ ಅ-ಕಾರ) ಲೋಪವಾಗಿ ಅಹ್‌ನ್‌+೬ಅನ್ಸ್‌ ಎಂದಿದ್ದಾಗ, "ಹ್‌' ಕಾರಕ್ಕೆ 
“ನ್‌' ಕಾರವು ಪರದಲ್ಲಿರೋಣದರಿಂದ “ ಹೋ ಹನ್ನೇರ್ಲಿನ್ನೇಷು” ಎಂಬ ಸೂತ್ರದಿಂದ 
ಕುತ್ವ(ಫ್‌) ಬಂದು "ತ್‌' ಕಾರಕ್ಕೆ “ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ 
ಲೋಪ ಬಂದು ಅಫ್ನನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಹನ್‌-ಮಧ್ಯಮಪುರುಷ ಏಕವಚನದಲ್ಲಿ "ಹನ್‌' ಧಾತುವಿನಮೇಲೆ 
"ಸಿಪ್‌' ಪರದಲ್ಲಿದ್ದಾಗ, ಪ್ರಥಮಪುರುಷ ಏಕವಚನದ ಪ್ರಕಿಯೆಯಂತೆ ಪ್ರಕ್ರಿಯೇ ನಡೆದು 
ಅಹನ್‌ ಎಂಬ ರೂಪ ವು ಸಿದ್ಧವಾಗುತ್ತದೆ. 


668 ಲಘುಸಿದ್ಧಾಂತ ಕೌಮುದೀ 


ಉದಾ- ಅಹತಮ್‌, ಅಹತ - ಮಧ್ಯಮಪುರುಷ ದ್ವಿವಚನ ಬಹುವಚನಗಳಲ್ಲಿ 
ಹಿಂದಿನಂತೆಯೇ ಪ್ರಕ್ರಿಯೆಗಳು ನಡೆದು ಅಹತಮ್‌, ಅಹತ ಎಂಬ ರೂಪಗಳು 
ಸಿದ್ಧವಾಗುತ್ತವೆ. 

ಉದಾ- ಅಹನಮ್‌, ಅಹನ್ವ ಅಹನ್ಮ- ಉತ್ತಮಪುರುಷ ಮೂರೂ ವಚನಗಳಲ್ಲಿಯೂ 
ಯಾವದೇ ವಿಶೇಷ ಪ್ರಕ್ರಿಯೆ ನಡೆಯದೆ ಹಿಂದಿನಂತೆಯೇ ಅಹನಮ್‌, ಅಹನ್ವ, ಅಹನ್ಮ 
ಎಂಬ ಈ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅಹನ್‌, ಅಹತಾಮ್‌, ಅಫ್ನನ್‌। ಅಹನ್‌, ಅಹತಮ್‌, ಅಹತ। ಅಹನಮ್‌, 
ಅಹನ್ವ, ಅಹನ್ನ। 

ವಿಧಿಲಿಜಕೆ: ರೂಪಗಳು: ಹನ್ಯಾತ್‌, ಹನ್ಯಾತಾಮ್‌, ಹನ್ಯುಃಹನ್ಯಾಃ, ಹನ್ಯಾತಮ್‌, 
ಹನ್ಯಾತ। ಹನ್ಯಾಮ್‌, ಹನ್ಯಾವ, ಹನ್ಯಾಮ। 

(ಅಧಿಕಾರ ಸೂತ್ರ) 

ಸೂತ್ರ- 569.ಆರ್ಧಧಾತುಕೇ (2.4.35) 

ವೃತ್ತಿಃ-ಇತ್ಯಧಿಕೃತ್ಯ 

ಅರ್ಥ- ಆರ್ಧಧಾತುಕದಲ್ಲಿ ಎಂದರೆ ಆರ್ಧಧಾತುಕ ಅಧಿಕಾರದಲ್ಲಿ ಅಥವಾ 
ಆರ್ಧಧಾತುಕ ವಿವಕ್ಷೆಯಲ್ಲಿ 

(ವಧಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 564.ಹನೋ ವಧ ಅಶೆ! (೭.4.42) 

ಪ. ಛೇ. - ಹನಃ, ವಧ(ಲುಪ್ತ ಪ್ರಥಮಾಕಂ ಪದಮ್‌), ಲಿಜಿ। 

ಅ. ವ್ಯ. -ಅರ್ಧಧಾತುಕೇ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಆರ್ಧಧಾತುಕ ಲಿಜ್‌(ಆಶೀರ್ಲಿಜ್‌) "ಲ್‌' ಕಾರದ ವಿವಕ್ಷೆ ಇದ್ದಾಗ, 
“ಹನ್‌' ದಾತುವಿಗೆ “ವಧ್‌' ಆದೇಶವು ಬರುತ್ತದೆ. 

ಆರ್ಧಧಾತುಕ ಅಧಿಕಾರದಲ್ಲಿ ಇರುವ ಈ “ಆಶೀರ್ಲಿಜ್‌'ನಲ್ಲಿ "ಹನ್‌' ಧತುವಿಗೆ 
“ವಧ್‌' ಬರುತ್ತದೆ. ಯಾಕೆಂದರೆ “ಲಿಜಾಶಿಷೀ” ಎ೦ಬ ಸೂತ್ರದಿಂದ "ಆಶೀರ್ಲಿಜ್‌' ಗೆ 
ಆರ್ಧಧಾತುಕ ಸಂಜ್ಞೆಯು ಬರುತ್ತದೆ. 
ಸೂತ್ರ- 565.ಲುಹೆ ಚ (2.4.43) 

ವೃತ್ತಿಃ-ವಧಾದೇಶಃ ಅದನ್ನಃ ಆರ್ಧಧಾತುಕೇ ಇತಿ ವಿಷಯಸಪ್ತಮೀ। ತೇನ 
ಆರ್ಧಧಾತುಕ ಉಪದೇಶೇ ಅಕಾರಾಂತತ್ವಾತ್‌ ಅತಃ ಲೋಪಃ। ವಧ್ಯಾತ್‌। ವಧ್ಯಾಸ್ತಾಮ್‌। 
ಅದೇಶಸ್ಯ “ಅನೇಕಾಚಿತ್ವಾತ್‌ ಏಕಾಚ್‌' ಇತಿ ಇಣ್‌-ನಿಷೇಧಾಭಾವಾತ್‌ ಇಟ್‌। “ಅತೋ 
ಹಲಾದೇಃ” ಇತಿ ವೃದ್ಧೌ ಪ್ರಾಪ್ತಾಯಾಮ್‌। 

ಅ. ವೃ.- “ಹನ-ವಧ-ಲಿಜಿ” ಎಂಬ ಸೂತ್ರದಿಂದ "ಹನ' ಮತ್ತು “ವಧ' ಎಂಬ 
ಪದಗಳು ಅನುವೃತ್ತವಾಗಿವೆ. “ಆರ್ಧಧಾತುಕೇ” ಎಂಬುದು ಅಧಿಕಾರಸೂತ್ರವಾಗಿದೆ. 


ತಿಐನ್ತೇ ಅದಾದಿ-ಪರಸ್ಕೈಪದದ ರೂಪಗಳು 669 


ಅರ್ಥ- ಆರ್ಧಧಾತುಕ ಲುಜ್‌ "ಲ್‌' ಕಾರದ ವಿವಕ್ಷೆ ಇದಾಗ, "ಹನ್‌' ಧಾತುವಿಗೆ 
“ವಧ(ವಧ್‌)' ಎಂಬುದು ಆದೇಶವಾಗಿ ಬರುತ್ತದೆ. ಆರ್ಧಧಾತುಕ ಉಪದೇಶದಲ್ಲಿ ಈ 
ಧಾತುರೂಪ ಆದೇಶವು ಅದನ್ನವಾಗಿ ಇದೆ. ಆದರೆ “ಅತೋಲೋಪಃ” ಎಂಬುದರಿಂದ 
“ಅ' ಕಾರಕ್ಕೆ ಲೋಪವು ಬರುತ್ತದೆ. 

ಗಮನಕ್ಕೆ- ಹಲವಾರು ವೈಯ್ಯಾಕರಣಿಗಳು ಈ ಎರಡು ಸೂತ್ರಗಳನ್ನು ಸೇರಿಸಿ 
ವ್ಯಾಖ್ಯಾನ ಮಾಡಿದ್ದಾರೆ - ಹನ್‌ ಧಾತುವಿನ ಸ್ಥಾನದಲ್ಲಿ ವಧ(ವಧ್‌) ಆದೆಶವು 
ಬರುತ್ತದೆ. ಆರ್ಧಧಾತುಕ “ಲಿಜ್‌' “ಲುಜ್‌' ಗಳ ವಿವಕ್ಷೆ ಇದ್ದಾಗ. 

ಆಶೀರ್ಲಿಜ್‌: ಉದಾ- ವಧ್ಯಾತ್‌- ಪ್ರಥಮಪುರುಷ ಏಕವಚನದಲ್ಲಿ "ಹನ್‌' ಧಾತುವಿನ 
ನಂತರ ಆಶೀರ್ಲಿಜ್‌ ನಲ್ಲಿ “ಹನೋವಧಲಿಜಿ” ಎಂಬ ಸೂತ್ರದಿಂದ "ಹನ್‌' ಗೆ 
ವಧ(ವಧ್‌) ಆದೇಶವು ಬಂದಮೇಲೆ ಲಿಜಾದೇಶವಾದ “ತಿಜ್‌' ಬಂದು ಧಾತುವಿನ 
ಪರದಲ್ಲಿ "ಯಾಸುಟ್‌(ಯಾಸ್‌)' ಆಗಮ ಬಂದಮೇಲೆ ವಧ*ಯಾಸ್‌..ತಿ ಎಂದಿದ್ದಾಗ 
“ಇತಶ್ನ” ಎಂಬುದರಿಂದ "ಇ' ಕಾರ ಲೋಪವಾದಾಮೇಲೆ ವಧಃಯಾಸ್‌+ತ್‌ ಎಂದಿರುತ್ತದೆ. 
“ಅತೋಲೋಪಃ” ಎಂಬುದರಿಂದ ವಧ ಎಂಬಲ್ಲಿರುವ "ಧ್‌' ಕಾರೋತ್ತರ "ಅ 
ಕಾರಕ್ಕೆ ಲೋಪ ಬಂದು “ಸ್ಕೋಃ ಸಂಯೋಗಾದ್ಯೋರನ್ನೇಚ” ಎಂಬ ಸೂತ್ರದಿಂದ 
"ಸ್‌ ಕಾರಕ್ಕೆ ಲೋಪ ಬಂದು ವಧ್ಯಾತ್‌ ಎಂದು ರೂಪವಾಗುತ್ತದೆ. 

Mi ವಧ್ಯಾತ್‌, ವಧ್ಯಾಸ್ತಾಮ್‌, ವಧ್ಯಾಸುಃ। ವಧ್ಯಾಃ, ವಧ್ಯಾಸ್ತಮ್‌ ವಧ್ಯಾಸ್ತ 
ವಧ್ಯಾಸಮ್‌, ವಧ್ಯಾಸ್ವ, ವಧ್ಯಾಸ್ಮ 

(ಸ್ಥಾನಿವದ್ಧಾವವನ್ನು ವಿಧಿಸುವ ಅತಿದೇಶ ಸೂತ್ರ) 

ಲುಣ್‌್‌: 

ಸೂತ್ರ- 566. ಅಚಃ ಪರಸ್ಮಿನ್‌ ಪೂರ್ವವಿಧೌ। (1.1.57) 

ವೃತ್ತಿಃ - ಪರನಿಮಿತ್ತಃ ಆವಾ ಬ ಸವತ ಸ್ಥಾನಿಭೂತಾದಚಃ ಪೂರ್ವತ್ವೇನ 

ದೃಷ್ಟಸ್ಯ “ಧೌ ಕರ್ತವ್ಯೇ। ಇತಿ ಅಲ್ಲೋಪ ಸ್ಯ ಸ್ಥಾನಿವತ್ವಾತ್‌ ನ ವೃದ್ಧಿಃ ಅವಧೀತ್‌। 

ಅಹನಿಷ್ಯತ್‌। ಯು ಹತಾ (3) 

ಅ. ವೃ.- “ಸ್ಥಾನಿವದಾದೇಶೋನಲ್ಲಿಧ್‌” ಎಂಬ ಸೂತ್ರದಿಂದ "ಸ್ಥಾನಿವತ್‌' ಮತ್ತು 
“ಆದೇಶಃ' ಎಂಬ “ಪದಗಳು ಅನುವ್ಯ ತ್ರವಾಗುತ್ತವೆ. 

ಅರ್ಥಃ- ಪರನಿಮಿತ್ತವಾದ (ಪರದಲ್ಲಿ ಇರುವದನ್ನು ನಿಮಿತ್ತವಾಗಿ ಮಾಡಿಕೊಂಡು 
ಬಂದಿರುವ) ಅಜಾದೇಶವು (ಅಚ್‌ ಸ್ಥಾನದಲ್ಲಿ ಬಂದ ಆದೇಶವು) ಸ್ಥಾನಿಯಾದ ಅಚ್‌ 
ಗಿಂತ ಪೂರ್ವದಲ್ಲಿರುವದಕ್ಕೆ ಕಾರ್ಯವನ್ನು ಮಾಡಬೇಕು ಎಂದಿದ್ದಾಗ, ಸ್ಥಾನಿಯಂತೆಯೇ 
ಇರುವುದು. 

ಲುಜಕ: ಉದಾ-ಅವಧೀತ್‌- ಪ್ರಥಮಪುರುಷ ಏಕವಚನದಲ್ಲಿ "ಹನ್‌' ಧಾತುವಿಗೆ 
ವಧ(ವಧ್‌) ಆದೇಶ ಬಂದಮೇಲೆ "ಲುಜ್‌' "ಲ್‌' ಕಾರಾದೇಶವಾದ “ತಿಪ್‌(ತಿ)' 
ಬಂದು “ಇತಶ್ಚ” ಎಂಬುದರಿಂದ "ಇ' ಕಾರ ಲೋಪವಾಗಿ ಧಾತುವಿಗೆ ಪೂರ್ವದಲ್ಲಿ 


670 ಲಘುಸಿದ್ಧಾಂತ ಕೌಮುದೀ 


"ಅಟ್‌(ಅ)' ಆಗಮ ಬಂದು ಅ ವಧ*-ತ್‌ ಎಂದಿದ್ದಾಗ, ಧಾತುವಿನ ನಂತರ 'ಜ್ಲಿ' 
ಬಂದು ಅದಕ್ಕೆ "ಸಿಚ್‌(ಸ್‌)' ಆದೇಶ ಬಂದು ಅವಧ-ಸ್‌*ತ್‌ ಎಂದಿರುತ್ತದೆ. ಈ 
ಧಾತುವು ಏಕಾಚ್‌ ಆಗಿರುವುದರಿಂದ ಅನಿಟ್‌ ಆಗಿದೆ. ಆದರೆ “ವಧ' ಆದೇಶ 
ಬಂದಿರೋಣದ್ದರಿಂದ ಅನೇಕಾಚ್‌ ಆಗಿ ಸೇಟ್‌ ಆಗುತ್ತದೆ. ಆದುದರಿಂದ 
“ಆರ್ಧಧಾತುಕಸ್ಕೇಡ್ವಲಾದೇಃ” ಎಂಬುದರಿಂದ "ಸ್‌' ಗೆ ಆದ್ಯವಯವವಾಗಿ "ಇಟ್‌(ಇ)' 
ಆಗಮವು ಬಂದು ಅವಧ ಇಸ್‌4ತ್‌ ಎಂದಿದ್ದಾಗ “ಅಸ್ತಿ ಸಿಜೋಪಪೃಕ್ತೇ” 
ಎಂಬುದರಿಂದ “ತ್‌' ಗೆ "ಈಟ್‌' ಆಗಮ ಬಂದು ಅವಧ-4ಇಸ್‌4ಈತ್‌ ಎಂದಿರುತ್ತದೆ. 
“ಅತೋಲೋಪಃ” ಎಂಬುದರಿಂದ ಅನ್ನ 4 “ಅ” ಕಾರಕ್ಕೆ ಲೋಪ ಬಂದು ಅವಧ್‌ 
ಎಂದು ಹಲನ್ತ ಧಾತುವಾಗಿ ಭಾವಿಸುವುದರಿಂದ “ಅತೋಹಲಾದೇರ್ಲಘೋಃ” 
ಎಂಬುದರಿಂದ 'ವ' ಕಾರೋತ್ತರ "ಅ' ಕಾರಕ್ಕೆ ವೈಕಲ್ಪಿಕವಾಗಿ ವೃದ್ಧಿಯು ಪ್ರಾಪ್ತವಾದಾಗ 
ಪ್ರಕೃತ ಸೂತ್ರದಿಂದ ಸ್ಥಾನಿವದ್ಧಾವವು ಬಂದು ಅಂದರೆ “ಅ” ಕಾರದ ಲೋಪಕ್ಕೆ 
ಸ್ಥಾನಿವದ್ಗಾವ ಮಾಡಿ ಅದನ್ತವಾಗಿಯೇ ತೋರುತ್ತದೆ. ವಧ ಎಂಬಲ್ಲಿರುವ “ಅ' ಕಾರವು 
ಸ್ಥಾನಿಭೂತ “ಅಚ್‌' ಆಗಿದೆ. "ಅ' ಕಾರದ ಪೂರ್ವದಲ್ಲಿ ವೃದ್ಧಿಯು ಪ್ರಾಪ್ತವಾಗಿದೆ. 
ಸ್ಥಾನಿವದ್ಭಾವದಿಂದ ಧಾತು ಮತ್ತು ಸಿಚ್‌ ಗಳ ಮಧ್ಯದಲ್ಲಿ "ಅ' ಕಾರವು ಇದ್ದಂತೆಯೇ 
ಭಾವಿಸುವುದರಿಂದ ವೃದ್ಧಿಯು ಬರುವುದಿಲ್ಲ. “ಇಟಕಟಿ” ಎಂಬ ಸೂತ್ರದಿಂದ 
ಮಧ್ಯದಲ್ಲಿರುವ "ಸ್‌ ಕಾರಕ್ಕೆ ಲೋಪ ಬಂದು ಸವರ್ಣದೀರ್ಪಸಂಧಿಯಿಂದ ಅವಧೀತ್‌ 
ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅವಧೀತ್‌, ಅವಧಿಷ್ಟಾಮ್‌, ಅವಧಿಷುಃ ಅವಧೀಃ, ಅವಧಿಷ್ಟಮ್‌, 
ಅವಧಿಷ್ಟ ಅವಧಿಷಮ್‌, ಅವಧಿಷ್ಟ, ಅವಧಿಷ್ಠ 

ಲೃಜಕ: ರೂಪಗಳು: ಅಹನಿಷ್ಯತ್‌, ಅಹನಿಷ್ಯತಾಮ್‌, ಅಹನಿಷ್ಯನ್‌। ಅಹನಿಷ್ಯಃ, 
ಅಹನಿಷ್ಯತಮ್‌, ಅಹನಿಷ್ಯತ। ಅಹನಿಷ್ಯಮ್‌, ಅಹನಿಷ್ಯಾವ, ಅಹನಿಷ್ಯಾಮ। 

3. ಯು-ಮಿಶ್ರಣಾಮಿಶ್ರಣಯೋಃ (ಸೇರುವುದು ಮತ್ತು ಬಿಡುಗಡೆಯಾಗುವುದು) 
- ಈ ಧಾತುವು "ಸೇಟ್‌' ಆಗಿದೆ. 


(ವೃದ್ಧಿಯನ್ನು ವಿಧಿಸುವ ಸೂತ್ರ) 
ಸೂತ್ರ- ೮೮7.ಉತೋವೃದ್ಧಿರ್ಲುಕಿ ಹಆ। (7.3.89) 

ವೃತ್ತಿಃ-ಲುಗ್ವಿಷಯೇ ಉತಃ ವೃದ್ಧಿಃ ಪಿತಿ ಹಲಾದೌ ಸಾರ್ವಧಾತುಕೇ ನ ತು 
ಅಭ್ಯಸ್ತಸ್ಯ| ಯೌತಿ, ಯುತಃ, ಯುವಂತಿ। ಯೌಷಿ, ಯುಥಃ, ಯುಥ। ಯೌಮಿ, 
ಯುವಃ, ಯುಮಃ ಯುಯಾವ। ಯವಿತಾ। ಯವಿಷ್ಯತಿ। ಯೌತು। ಯುತಾತ್‌। ಅಯೌತ್‌। 
ಅಯುತಾಮ್‌। ಅಯುವನ್‌। ಯುಯಾತ್‌। ಇಹ ಉತೋ ವೃದ್ಧಿಃ ನ। ಭಾಷ್ಯೇ "ಪಿಚ್ಚ 
ಜಿತ್‌ ನ' “ಜಿಚ್ಚ ಹಿತ್‌ ನ' ಇತಿ ವ್ಯಾಖ್ಯಾನಾತ್‌। ಯುಯಾತಮ್‌। ಯುಯುಃ ಯೂಯಾತ್‌। 
ಯೂಯಾಸ್ತಾಮ್‌। ಯೂಯಾಸುಃ ಅಯಾವೀತ್‌। ಅಯವಿಷ್ಯತ್‌। ಯಾ ಪ್ರಾಪಣೇಃ4। 
ಯಾತಿ। ಯಾತಃ ಯಾಂತಿ। ಯಯೌ। ಯಾತಾ। ಯಾಸ್ಕತಿ। ಯಾತು। ಅಯಾತ್‌। 
ಅಯಾತಾಮ್‌। 


ತಿಐನ್ನೇ ಅದಾದಿ-ಪರಸ್ಕೈಪದದ ರೂಪಗಳು 671 


ಪ. ಛೇ. - ಉತ, ವೃದ್ಧಿಃ, ಲುಕಿ, ಹಲಿ। 

ಅ. ವ್ಯ- “ನಾಭ್ಯಸ್ತಸ್ಯಾಚಿ ಪಿತಿ ಸಾರ್ವಧಾತುಕೇ” ಎಂಬ ಸೂತ್ರದಿಂದ ನ, 
ಅಭ್ಯಸ್ತಸ್ಯ, ಪಿತಿ ಮತ್ತು ಸಾರ್ವಧಾತುಕೇ ಎಂಬ 4 ಪದಗಳು ಅನುವೃತ್ತವಾಗುತ್ತವೆ. 
“ಅಂಗಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ಹಲಾದಿಯಾಗಿದ್ದು ಪಿತ್‌ ಆದ ಸಾರ್ವಧಾತುಕ ಪ್ರತ್ಯಯವು ಪರದಲ್ಲಿದ್ದಾಗ, 
"ಲುಕ್‌(ಲೋಪ)' ನ ವಿಷಯದಲ್ಲಿ ಅನಭ್ಯಸ್ತ ಉದನ್ತ ಅಂಗಕ್ಕೆ ವೃದ್ಧಿಯು ಬರುತ್ತದೆ. 

ಉದಾ- ಯೌತಿ-ಪ್ರಥಮಪುರುಷ ಏಕವಚನದಲ್ಲಿ ಯು ಧಾತುವಿನ ಅಂತರ "ಲಟ್‌' 
ಬಂದು ಅದಕ್ಕೆ ಆದೇಶವಾಗಿ ತಿಪ್‌(ತಿ) ಬಂದು ಧಾತುವಿನ ನಂತರ "ಶಪ್‌(ಅ)' 
ಪ್ರತ್ಯಯ ಬಂದು ಅದು ಲೋಪವಾದಮೇಲೆ ಯುತಿ ಎಂದಿರುತ್ತದೆ. "ತಿ (ತಿಪ್‌)' 
ಪ್ರತ್ಯಯವು "ಪಿತ್‌' ಆಗಿರುವುದರಿಂದ ಸಾರ್ವಧಾತುಕವಾಗಿದೆ. ಪ್ರಕೃತ ಸೂತ್ರದಿಂದ 
"ಯು' ನಲ್ಲಿರುವ "ಉ' ಕಾರಕ್ಕೆ ವೃದ್ಧಿ ಬಂದು ಯೌ..ತಿ-ಯೌತಿ ಎಂದಾಗುತ್ತದೆ. 

ಸೂಚನೆ -ಮಧ್ಯಮಪುರುಷ, ಏಕವಚನ ಮತ್ತು ಉತ್ತಮಪುರುಷ ಏಕವಚನಗಳಲ್ಲಿ 
ಇದೇ ರೀತಿ ಪ್ರಕ್ರಿಯೆಯು ನಡೆದು ಯೌಷಿ ಮತ್ತು ಯೌಮಿ ಎಂಬ ರೂಪಗಳು 
ಕ್ರಮವಾಗಿ ಸಿದ್ಧಿಸುತ್ತವೆ. ಉಳಿದ 6 ಪ್ರತ್ಯಯಗಳು ಪಿತ್‌ ಆಗಿ ಇಲ್ಲದೇ ಇರುವುದರಿಂದ 
ವೃದ್ಧಿಯು ಬರುವುದಿಲ್ಲ. 

ಉದಾ- ಯುವನ್ತಿ -ಪ್ರಥಮಪುರುಷ ಬಹುವಚನದಲ್ಲಿ ಯು- ಅನ್ಸ್‌-ಇ-ಯು-ಅನ್ತಿ 
ಎ೦ದಿದ್ದಾಗ, ಅಜಾದಿ ಪ್ರತ್ಯಯ(ಅನ್ತಿ) ವು ಪರದಲ್ಲಿರೋಣದರಿಂದ “ಅಚಿ 
ಶ್ನುಧಾತುಭ್ರುವಾಮ್‌ ಯ್ವೋರಿಯಜುವಜೌ” ಎಂಬ ಸೂತ್ರದಿಂದ "ಯು'ನಲ್ಲಿರುವ 
"ಉ' ಕಾರಕ್ಕೆ "ಉವಜ್‌(ಉವ್‌)' ಆದೇಶ ಬಂದು ಯ್‌4ಉವ್‌+ಅನ್ನಿಎಯುವನ್ತಿ 
ಎ೦ಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಯೌತಿ, ಯುತಃ, ಯುವನ್ನಿಃ ಯೌಷಿ, ಯುಥಃ, ಯುಥ। ಯೌಮಿ, 
ಯುವಃ, ಯುಮಃ। 

ಲಿಟ್‌: ಉದಾ-ಯುಯಾವ- ಪ್ರಥಮಪುರುಷ ಏಕವಚನದಲ್ಲಿ "ಯು' ಧಾತುವಿನ 
ನಂತರ ಲಿಡಾದೇಶವಾದ “ತಿಪ್‌(ತಿ)” ಬಂದು, ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
“ಇಲ್‌(ಅ)' ಆದೇಶವಾಗಿ ಬಂದು ಧಾತುವಿಗೆ ದ್ವಿತ್ವಬ೦ದಮೇಲೆ ಯುಯು--ಅ 
ಎಂದಿರುತ್ತದೆ. “ಅಚೋಜಣ್ಬ್‌ತಿ” ಎಂಬ ಸೂತ್ರದಿಂದ ಅನಭ್ಯಸ್ತ "ಯು' ನಲ್ಲಿರುವ “ಉ' 
ಕಾರಕ್ಕೆ ವೃದ್ದಿ ಬಂದು ಯುಯೌ-.ಅ ಎಂದಿದ್ದಾಗ, ವಾನ್ಹಾದೇಶ ಸಂಧಿಯಿಂದ "ಔ' 
ಕಾರಕ್ಕೆ “ಆವ್‌' ಆದೇಶ ಬಂದು ಯುಯಾವ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಯುಯಾವ, ಯುಯುವತುಃ, ಯುಯುವು8 ಯುಯವಿಥ, 
ಯುಯುವಥುಃ, ಯುಯುವ। ಯುಯಾವ/ಯುಯವ, ಯುಯುವಿವ, ಯುಯುವಿಮಃ। 

ಲುಟ್‌: ರೂಪಗಳು: ಯವಿತಾ, ಯವಿತಾರ್‌ೌ, ಯವಿತಾರಃ ಯವಿತಾಸಿ, ಯವಿತಾಸ್ಥಃ, 
ಯವಿತಾಸ್ಸ। ಯವಿತಾಸ್ಮಿ ಯವಿತಾಸ್ಟಃ, ಯವಿತಾಸ್ಕಃ 


672 ಲಘುಸಿದ್ಧಾಂತ ಕೌಮುದೀ 


ಲೃಟ್‌: ರೂಪಗಳು: ಯವಿಷ್ಯತಿ, ಯವಿಷ್ಯತಃ, ಯವಿಷ್ಯನ್ನಿ! ಯವಿಷ್ಯಸಿ, ಯವಿಷ್ಯಥಃ, 
ಯವಿಷ್ಯಥ। ಯವಿಷ್ಯಾಮಿ, ಯವಿಷ್ಯಾವಃ, ಯವಿಷ್ಯಾಮಃ। 

ಲೋಟ್‌: ರೂಪಗಳು: ಯೌತು/ಯುತಾತ್‌, ಯುತಾಮ್‌, ಯುವನ್ನುಃ ಯುಹಿ/ 
ಯುತಾತ್‌. ಯುತಮ್‌, ಯುತ। ಯವಾನಿ, ಯವಾವ, ಯವಾಮ। 

ಲಜ್‌: ರೂಪಗಳು: ಅಯೌತ್‌, ಅಯುತಾಮ್‌, ಅಯುವನ್‌। ಅಯೌಃ, ಅಯುತಮ್‌, 
ಅಯುತ। ಅಯುವಮ್‌, ಅಯುವ, ಅಯುಮ। 

ವಿಧಿಲಿಜಕ: ಉದಾ- ಯುಯಾತ್‌-ಪ್ರಥಮ ಪುರುಷ ಏಕವಚನದಲ್ಲಿ "ಯು' 
ಧಾತುವಿನ ನಂತರ "ಲಿಜ್‌' ಗೆ "ತಿಪ್‌(ತಿ)' ಆದೇಶ ಬಂದು ಧಾತುವಿನ ನಂತರ 
“ಯಾಸುಟ್‌(ಯಾಸ್‌)' ಅಗಮ ಬಂದು, ತಿ” ನಲ್ಲಿರುವ “ಇ' ಕಾರಕ್ಕೆ “ಇತಶ್ಚ” 
ಎಂಬುದರಿಂದ ಲೋಪ ಬಂದಮೇಲೆ ಯು4ಯಾಸ್‌4ತ್‌ ಎಂದಿರುತ್ತದೆ. “ಯಾಸುಟ್‌ 
ಪರಸ್ಮೈಪದೇಷೂದಾತ್ತೋ ಜಿಚ್ಚ” ಎಂಬುದರಿಂದ “ಜಿತ್‌' ಆಗಿದೆ. ಆದರೆ “ತಿ' ಯಲ್ಲಿರುವ 
"ಹಿತ್ವ' ಇದಕ್ಕೆ ಬರುವ ಆಗಮ ಯಾಸುಟ್‌ ಆಗಮದಲ್ಲಿಯೂ ಇದೆ. "ಯದಾಗಮಾಃ 
ತದ್ಗುಣೀಭೂತಾಃ ತದ್ದಹಣೇನ ಗೃಹ್ಯನ್ವೇ” ಎಂಬ ನ್ಯಾಯದಿಂದ "ಯಾಸ್‌' ಪ್ರತ್ಯಯವನ್ನು 
"ಹಿತ್‌' ಆಗಿ ಭಾವಿಸಿ ಪ್ರಕೃತ ಸೂತ್ರದಿಂದ ವೃದ್ಧಿಯು ಆಗಬೇಕು, ಇದಕ್ಕೆ ಸಮಾಧಾನವಾಗಿ 
ಪತಂಜಲಿಯು ತನ್ನ ಭಾಷ್ಯದಲ್ಲಿ ಬೇರೊಂದು ಉಪಾಯದಿಂದ ವೃದ್ಧಿಯನ್ನು 
ನಿಷೇಧಿಸಿದ್ದಾರೆ. ಅವರ ಪ್ರಕಾರ “ಬಿಚ್ಚ ಪಿನ್ನ, ಪಚ್ಚ ಜಿನ್ನ” (ಜಿತ್‌ ಆದದ್ದು ಪಿತ್‌ 
ಆಗಿರುವುದಿಲ್ಲ ಮತ್ತು ಪಿತ್‌ ಆಗಿರುವುದು ಜಿತ್‌ ಆಗಿರುವುದಿಲ್ಲ) ಎಂಬ ನ್ಯಾಯದಿಂದ 
ಯಾಸುಟ್‌ ಚಿತ್‌ ಆಗಿ ಇರುವುದರಿಂದ ಅಲ್ಲಿ ಪಿತ್ವ ಬರುವುದಿಲ್ಲ "ಪಿತ್ವ' ವಲ್ಲದ್ದರಿಂದ 
ವೃದ್ಧಿದ್ಧಿಯೂ ಬರುವವುದಿಲ್ಲ. ಆದುದರಿಂದ ಯುಯಾತ್‌ ಎಂದೇ ಆಗುತ್ತದೆ. 

ರೂಪಗಳು: ಯುಯಾತ್‌, ಯುಯಾತಾಮ್‌, ಯುಯುಃ। ಯುಯಾಃ, 
ಯುಯಾತಮ್‌, ಯುಯಾತ। ಯುಯಾಮ್‌, ಯುಯಾವ, ಯುಯಾಮ। 

ಆಶೀರ್ಲಿಜ*: ಆಶೀರ್ಲಿಜ್‌ ಇದು ಆರ್ಧಧಾತುಕವಾಗಿದೆ. ಸಾರ್ವಧಾತುಕದಲ್ಲಿ 
ಬರಬೇಕಾದ ವೃದ್ಧಿಯು ಬರುವುದಿಲ್ಲ. “ಅಕೃತ್‌ ಸಾರ್ವಧಾತುಕಯೋಃ ದೀರ್ಫಃ? 
ಎಂಬ ಸೂತ್ರದಿಂದ ದೀರ್ಫ ಬಂದು ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಯೂಯಾತ್‌, ಯೂಯಾಸ್ತಾಮ್‌, ಯೂಯಾಸುಃ ಯೂಯಾಃ, 
ಯೂಯಾಸ್ತಮ್‌, ಯೂಯಾಸ್ತ ಯೂಯಾಸಮ್‌, ಯೂಯಾಸ್ವ, ಯೂಯಾಸ್ಕ್ಮ 

ಲುಜಕ್‌: ಪ್ರಥಮಪುರುಷ ಏಕವಚನದಲ್ಲಿ "ಯು' ಧಾತುವಿನನಂತರ "“ಲುಜ್‌' 
ಆದೇಶವಾದ *ತಿಪ್‌(ತಿ)' ಬಂದು ಧಾತುವಿಗೆ ಅಡಾಗಮ ಬಂದಮೇಲೆ ಅ-ಯು- ತಿ 
ಎಂದಿದ್ದಾಗ "ತಿ' ಗೆ “ಇತಶ್ನ” ಎಂಬುದರಿಂದ ಲೋಪ ಬಂದಮೇಲೆ ಅ+ಯುತ್‌ 
ಎಂದಿರುತ್ತದೆ. ಧಾತುವಿನ ನಂತರ "ಸಿಚ್‌(ಸ್‌)' ಬಂದು, “ಆರ್ಧಧಾತುಕಸ್ಯೇಡ್ಡಲಾದೇಃ” 
ಎಂಬುದರಿಂದ "ಇಟ್‌(ಇ)' ಆಗಮ ಬಂದು, ಅಯು+ಇಸ್‌4ತ್‌ ಎಂದಿರುತ್ತದೆ. ಆಗ 
“ಅಸ್ತಿಸಿಚೋಇಪೃಕ್ತೇ” ಎಂಬ ಸೂತ್ರದಿಂದ “ಈಟ್‌(ಈ)' ಆಗಮ ಬಂದು 
ಅಯು-* ಇಸ್‌. ಈತ್‌ ಎಂದಿರುತ್ತದೆ. “ಸಿಚಿವೃದ್ಧಿಃ ಪರಸ್ಕೈಪದೇಷು” ಎಂಬುದರಿಂದ 


ತಿಣನ್ನೇ ಅದಾದಿ-ಪರಸ್ಕೈೈಪದದ ರೂಪಗಳು 673 


"ಯು' ನಲ್ಲಿರುವ “ಉ' ಕಾರಕ್ಕೆ ವೃದ್ಧಿ ಬಂದು ಅಯೌ--ಇಸ್‌--ಈತ್‌ ಎಂದಿದ್ದಾಗ, 
“ಇಟ ಈಟಿ” ಎಂಬುದರಿಂದ “ಸ್‌” ಕಾರಕ್ಕೆ ಲೋಪ ಬಂದು ಸವರ್ಣದೀರ್ಫದಿಂದ 
ಅಯೌ. ಈತ್‌ ಎಂದಿದ್ದಾಗ, "ಏಚೋತಯವಾಯಾವಃ” ಎಂಬುದರಿಂದ "ಆವ್‌' ಆದೇಶ 
ಬ೦ದು ಅಯಾವೀತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅಯಾವೀತ್‌, ಅಯಾವಿಷ್ಟಾಮ್‌, ಅಯಾವಿಷುಃ ಅಯಾವೀಃ, 
ಅಯಾವಿಷ್ಟಮ್‌, ಅಯಾವಿಷ್ಟ ಅಯಾವಿಷಮ್‌, ಅಯಾವಿಷ್ಟ, ಅಯಾವಿಷ್ಠ 

ಲೃಜ್‌: ರೂಪಗಳು: ಅಯವಿಷ್ಯತ್‌, ಅಯಾವಿಷ್ಯತಾಮ್‌, ಅಯಾವಿಷ್ಯನ್‌। ಅಯವಿಷ್ಯಃ, 
ಅಯವಿಷ್ಯತಮ್‌, ಅಯವಿಷ್ಯತ। ಅಯವಿಷ್ಯಮ್‌, ಅಯವಿಷ್ಯಾವ, ಅಯವಿಷ್ಯಾವ। 

4. ಯಾ ಪ್ರಾಪಣೇ- (ಹೋಗುವುದು) ಈ ಧಾತುವು “ಅನಿಟ್‌' ಆಗಿದೆ. 

ಲಟ್‌: ರೂಪಗಳು: ಯಾತಿ, ಯಾತಃ, ಯಾನ್ನಿ! ಯಾಸಿ, ಯಾಥಃ, ಯಾಥ। 
ಯಾಮಿ, ಯಾವಃ, ಯಾಮಃಲಿಟ್‌:ರೂಪಗಳು: ಯಯೌ, ಯಯತುಃ, ಯಯುಃ 
ಯಯಿಥ/ಯಯಾಥ, ಯಯಥುಃ, ಯಯ। ಯಯೌ, ಯಯಿವ, ಯಯಿಮ। 

ಲುಟ್‌: ರೂಪಗಳು: ಯಾತಾ, ಯಾತಾರೌ, ಯಾತಾರಃ ಯಾತಾಸಿ, ಯಾತಾಸ್ಥಃ, 
ಯಾತಾಸ್ಸ। ಯಾತಾಸ್ಕಿ ಯಾತಾಸ್ವಃ, ಯಾತಾಸ್ಮಃ 

ಲೃಟ್‌: ಯಾಸ್ಯತಿ, ಯಾಸ್ಯತಃ, ಯಾಸ್ಕನ್ನಿ! ಯಾಸ್ಯಸಿ, ಯಾಸ್ಯಥಃ, ಯಾಸ್ಯಥ। 
ಯಾಸ್ಯಾಮಿ, ಯಸ್ಕಾವಃ, ಯಾಸ್ಕಾಮಃ 

ಲೋಟ್‌: ರೂಪಗಳು: ಯಾತು/ಯಾತಾತ್‌, ಯಾತಾಮ್‌, ಯಾನ್ತು! ಯಾಹಿ/ 
ಯಾತಾತ್‌, ಯಾತಮ್‌, ಯಾತ! ಯಾನಿ, ಯಾವ, ಯಾಮ। 

(ವೈಕಟ್ಟಕವಾಗಿ ಜುಸ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಲಜ್‌: 
ಸೂತ್ರ- 568.ಲಜಃ ಶಾಕಟಾಯನಸೈವ (3.4.11) 

ವೃತ್ತಿಃ-ಆದಂತಾತ್‌ ಪರಸ್ಯ ಲಜಃ ರಃ ಜುಸವಾ ಸ್ಯಾತ್‌ | ಅಯುಃ, ಅಯಾನ್‌! 
ಯಾಯಾತ್‌। ಯಾಯಾತಾಮ್‌ ।ಯಾಯುಃ ಯಾಯಾತ್‌। ಯಾಯಾಸ್ತಾಮ್‌। 
ಯಾಯಾಸುಃ। ಅಯಾಸೀತ್‌। ಅಯಾಸ್ಕತ್‌। ವಾ ಗತಿಗಂಧನಯೋಃ 5 । ಭಾ ದೀಪ್ರೌ 
6 (ಷ್ಟಾ ಶೌಚೇ।7 | ಶ್ರಾ ಪಾಕೇ । 8 1 ದ್ರಾ ಕುತ್ಸಾಯಾಂ ಗತೌ ।9 | ಪ್ಲಾ ಭಕ್ಷಣೇ। 10 
ರಾ ದಾನೇ 1111 ಲಾ ಆದಾನೇ । 12 ದಾಪ್‌ ಲವನೇ ॥3 | ಪಾ ರಕ್ಷಣೇ। 14 ಖ್ಯಾ 
ಪ್ರಕಥನೇ । 15 | ಅಯಂ ಸಾರ್ವಧಾತುಕೇ ಏವ ಪ್ರಯೋಕ್ತವ್ಯಃ | ವಿದ ಜ್ಞಾನೇ। 161 

ಪ. ಛೇ. - ಲಜಃ, ಶಾಕಟಾಯನಸ್ಯ, ಏವ! 

ಅ. ವ್ಯ- “ಆತಃ” ಮತ್ತು “ರೇರ್ಜುಸ್‌”-ಎರಡು ಸೂತ್ರಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಆದನ್ನವಾದ ಧಾತುವಿನ ನಂತರ "ಲಜ್‌' "ಲ್‌' ಕಾರದ "ಯು' ಪ್ರತ್ಯಯಕ್ಕೆ 
ವೈಕಲ್ಪಿಕವಾಗಿ “ಜುಸ್‌(ಉಸ್‌)' ಆದೇಶವು ಬರುತ್ತದೆ. 


674 ಲಘುಸಿದ್ದಾಂತ ಕೌಮುದೀ 


ಲಜ್‌: ಉದಾ- ಅಯಾತ್‌, ಅಯಾತಾಮ್‌, ಅಯುಃ/ಅಯಾನ್‌ - "ಲಜ್‌' "ಲ್‌' 
ಕಾರದಲ್ಲಿ ಪ್ರಥಮಪುರುಷ ಏಕವಚನ, ದ್ವಿವಚನಗಳಲ್ಲಿ "ಯಾ' ಧಾತುವಿನ ನಂತರ 
"ತಿಪ್‌' ಬಂದಾಗ ಧಾತುವಿಗೆ ಅಡಾಗಮ(ಅ) ಬಂದು, ಅಯಾತ್‌ ಎಂದೂ, ತಸ್‌ 
ಬಂದಾಗ, ತಿಜನ್ಹೇ ಅದಾದಿ (ಪರಸ್ಥೆ ಹೈ ಪದದ ರೂಪಗಳು) 

ಅಯಾತಾಮ್‌ ಎಂದೂ ರೂಪಗಳಾಗುತ್ತವೆ. "ಬು' ಪ್ರತ್ಯಯಕ್ಕೆ ಪ್ರಕೃತ ಸೂತ್ರದಿಂದ 
ವೈಕಲ್ಪಿಕವಾಗಿ “ಜುಸ್‌(ಉಸ್‌)' ಆದೇಶ ಬರದು ಅಯಾ--ಉಸ್‌ ಎಂದಾಗಿದೆ. "ಆ' 
ಕಾರ, “ಉ' ಕಾರಗಳ ಸ್ಥಾನದಲ್ಲಿ “ಉಸ್ಯಪದಾನ್ರಾತ್‌” ಎಂಬ ಸೂತ್ರದಿಂದ ಪರರೂಪ 
ಬಂದು ಅಯುಸ್‌ ಎಂದಾಗಿ ರುತ್ವ-ವಿಸರ್ಗಗಳಿ೦ದ ಅಯುಃ ಎಂದು ರೂಪವಾಗಿದೆ. 
ವೈಕಲ್ಪಿಕವಾಗಿ "ಉಸ್‌' ಬಾರದ ಪಕ್ಷದಲ್ಲಿ ಅನ್ಸ್‌ ಆದೇಶ ಬಂದು, *ತ್‌' ಕಾರಕ್ಕೆ 
“ಸಂಡೋಗಾನ್ವಸ್ಯ ಲೋಪಃ” ಕಾರಣದಿಂದ ಲೋಪ ಬಂದು ಅಯಾನ್‌ ಎಂದಾಗುತ್ತದೆ. 

ರೂಪಗಳು: ಅಯಾತ್‌, ಅಯಾತಾಮ್‌, ಅಯುಃ/ಅಯಾನ್‌। ಅಯಾ, ಅಯಾತಮ್‌, 
ಅಯಾತ। ಅಯಾಮ್‌, ಅಯಾವ, ಅಯಾಮ। 

ವಿಧಿಲಿಜ್‌: ರೂಪಗಳು: ಯಾಯಾತ್‌, ಯಾಯಾತಾಮ್‌, ಯಾಯುಃ ಯಾಯಾಃ, 
ಯಾಯಾತಮ್‌, ಯಾಯಾತ। ಯಾಯಾಮ್‌, ಯಾಯಾವ, ಯಾಯಾಮ। 

ಆಶೀರ್ಲಿಜತ್‌: ರೂಪಗಳು: ಯಾಯಾತ್‌, ಯಾಯಾಸ್ತಾಮ್‌, ಯಾಯಾಸುಃ। 
ಯಾಯಾಃ, ಯಾಯಾಸ್ತಮ್‌, ಯಾಯಾಸ್ತ್ರ ಯಾಯಾಸಮ್‌, ಯಾಯಾಸ್ವ, ಯಾಯಾಸ್ಟು 

ಲುಜ್‌್‌: “ಯಮ-ರಮನಮಾತಾಂ ಸಕ್‌ ಚ” ಎ೦ಬ ಸೂತ್ರದಿಂದ "ಇಟ್‌' ಮತ್ತು 
“ಸಕ್‌' ಗಳು ಬಂದು ಕೆಳಗಿನ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅಯಾಸೀತ್‌, ಅಯಾಸಿಷ್ಟಾಮ್‌, ಅಯಾಸಿಷುಃ। ಅಯಾಸೀಃ, 
ಅಯಾಸಿಷ್ಟಮ್‌, ಅಯಾಸಿಷ್ಟ ಅಯಾಸಿಷಮ್‌, “ಅಯಾಸಿಷ್ಟ ಅಯಾಸಿ ಸಿಷ್ಠ 

ಲೃಜಕ: ರೂಪಗಳು: ಅಯಾಸ್ಕತ್‌, ಅಯಾಸ್ಯತಾಮ್‌, ಅಯಾಸ್ಕಸ್‌। ಅಯಾಸ್ಯಃ, 
ಅಯಾಸ ತಮ್‌, ಅಯಾಸ್ಯತ। ಅಯಾಸ್ಕಮ್‌, ಅಯಾಸ್ವ ಅಯಾಸ್ಕ' 

5.ವಾ ಗತಗಂದನಹೊರ್ಕ್‌ (ಗತ್ಯರ್ಥಕ) ಈ ತ್ರ ಗತ್ಯರ್ಥಕವಾಗಿದೆ ಮತ್ತು 
ಗಂಧನ ಎಂದರೆ, ಸೂಚಿಸುವುದು ಮತ್ತು ಹಿಂಸಿಸುವುದು, ಉತ್ಸಾಹಗೊಳಿಸುವುದು 
ಮೊದಲಾದ ಅರ್ಥಗಳಲ್ಲಿದೆ. 

ಲಟ್‌: ರೂಪಗಳು: ವಾತಿ, ವಾತಃ, ವಾನ್ತಿವಾಸಿ, ವಾಥಃ, ವಾಥ। ವಾಮಿ, ವಾವಃ, 
ವಾಮಃ 

ಲಿಟ್‌: ರೂಪಗಳು: ವವೌ, ವವತುಃ, ವವುಃ ವವಿಥ/ವವಾಥ, ವವಥುಃ, ವವ। 
ವವೌ, ವವಿವ, ವವಿಮ। 

ಲುಟ್‌: ರೂಪಗಳು: ವಾತಾ, ವಾತಾರೌ, ವಾತಾರಃ ವಾತಾಸಿ, ವಾತಾಸ್ಥಃ, ವಾತಾಸ್ಸ 
ವಾತಾಸ್ಕಿ ವಾತಾಸ್ವಃ, ವಾತಾಸ್ಕಃ 


ಲೃಟ್‌: ರೂಪಗಳು: ವಾಸ್ಯತಿ, ವಾಸ್ಯತಃ, ವಾಸ್ಯನ್ನಿ ವಾಸ್ನಸಿ, 
pr) ರಿ 


ತಿಜನ್ತೇ ಅದಾದಿ-ಪರಸ್ಕೈಪದದ ರೂಪಗಳು 675 


ವಾಸ್ಯಾಮಿ, ವಾಸ್ಯಾವಃ, ವಾಸ್ಕಾಮಃ। 

ಲೋಟ್‌: ರೂಪಗಳು: ವಾತು/ವಾತಾತ್‌,ವಾತಾಮ್‌, ವಾನ್ತು! ವಾಹಿ/ವಾತಾತ್‌, 
ವಾತಮ್‌, ವಾತ। ವಾನಿ, ವಾವ, ವಾಮ। 

ಲಜ್‌: ರೂಪಗಳು: ಅವಾತ್‌, ಅವಾತಾಮ್‌, ಅವುಃ/ಅವಾನ್‌। ಅವಾಃ, ಅವಾತಮ್‌, 
ಅವಾತ। ಅವಾಮ್‌, ಅವಾವ, ಅವಾಮ। 

ವಿಧಿಲಿಜಕ: ರೂಪಗಳು: ವಾಯಾತ್‌, ವಾಯಾತಾಮ್‌, ವಾಯುಃವಾಯಾಃ, 
ವಾಯಾತಮ್‌, ವಾಯಾತ। ವಾಯಾಮ್‌, ವಾಯಾವ, ವಾಯಾಮ। 

ಆಶೀರ್ಲಿಜ್‌್‌: ರೂಪಗಳು: ವಾಯಾತ್‌, ವಾಯಾಸ್ತಾಮ್‌, ವಾಯಾಸುಃ ವಾಯಾಃ, 
ವಾಯಾಸ್ತಮ್‌, ವಾಯಾಸ್ತ! ವಾಯಾಸಮ್‌, ವಾಯಾಸ್ಟ, ವಾಯಾಸ್ಟ 

ಲುಜ್‌: ರೂಪಗಳು: ಅವಾಸೀತ್‌, ಅವಾಸಿಷ್ಟಾಮ್‌, ಅವಾಸಿಷುಃ ಅವಾಸೀಃ, 
ಅವಾಸಿಷ್ಟಮ್‌, ಅವಾಸಿಷ್ಟ ಅವಾಸಿಷಮ್‌, ಅವಾಸಿಷ್ಟ, ಅವಾಸಿಷ್ಠ 

ಲಜಕೆ: ರೂಪಗಳು: ಅವಾಸ್ಯತ್‌, ಅವಾಸ್ಕತಾಮ್‌, ಅವಾಸ್ಯನ್‌। ಅವಾಸ್ಯಃ, 
ಅವಾಸ್ಯತಮ್‌, ಅವಾಸ್ಯತ। ಅವಾಸ್ಯಮ್‌, ಅವಾಸ್ಯಾವ, ಅವಾಸ್ಯಾಮ। 

6. ಭಾ ದೀಪೌ(ಹೊಳೆಯುವುದು) ಇದು “ವಾ' ಧಾತುವಿನಂತೆಯೇ ಇದೆ. ಆದ್ದರಿಂದ 
"ವಾ' ಧಾತುವಿನಂತೆಯೇ ರೂಪಗಳನ್ನು ಹೊಂದುತ್ತದೆ. 

ಲಟ್‌: ರೂಪಗಳು: ಭಾತಿ, ಭಾತಃ, ಭಾನ್ರಿಭಾಸಿ, ಭಾಥಃ, ಭಾಥಭಾಮಿ, ಭಾವಃ, 
ಭಾಮಃ॥ 

ಲಿಟ್‌: ರೂಪಗಳು: ಬಭೌ, ಬಭತುಃ, ಬಭುಃ ಬಭಿಥ/ಬಭಾಥ. ಬಭಥುಃ, ಬಭ! 
ಬಭೌ, ಬಭಿವ, ಬಭಿಮ। 

ಲುಟ್‌: ರೂಪಗಳು: ಭಾತಾ, ಭಾತಾರ್‌, ಭಾತಾರಃ ಭಾತಾಸಿ, ಭಾತಾಸ್ಥಃ, ಭಾತಾಸ್ಸು 
ಭಾತಾಸ್ಕಿ, ಭಾತಾಸ್ವಃ, ಭಾತಾಸ್ಮಃ 

ಲೃಟ್‌: ರೂಪಗಳು: ಭಾಸ್ಕತಿ, ಭಾಸ್ಕತಃ, ಭಾಸ್ಕನ್ನಿ ಭಾಸ್ಕಸಿ, ಭಾಸ್ಕಥಃ, ಭಾಸ್ಕಥ। 
ಭಾಸ್ಕಾಮಿ, ಭಾಸ್ಯಾವಃ, ಭಾಸ್ಕಾಮಃ। 

ಲೋಟ್‌: ರೂಪಗಳು: ಭಾತು/ಭಾತಾತ್‌, ಭಾತಾಮ್‌, ಭಾನು! ಭಾಹಿ/ಭಾತಾತ್‌, 
ಭಾತಮ್‌, ಭಾತ। ಭಾನಿ, ಭಾವ, ಭಾವು 

ಲಜ್‌: ರೂಪಗಳು ಅಭಾತ್‌, ಅಭಾತಾಮ್‌, ಅಭುಃ/ಅಭಾನ್‌। ಅಭಾಃ, ಅಭಾತಮ್‌, 
ಅಭಾತ। ಅಭಾಮ್‌, ಅಭಾವ, ಅಭಾಮ। 

ವಿಧಿಲಿಜಕ: ರೂಪಗಳು: ಭಾಯಾತ್‌, ಭಾಯಾತಾಮ್‌, ಭಾಯುಃ। ಭಾಯಾಃ, 
ಭಾಯಾತಮ್‌, ಭಾಯಾತ। ಭಾಯಾಮ್‌, ಭಾಯಾವ, ಭಾಯಾಮ। 

ಆಶೀರ್ಲಿಜಕ: ರೂಪಗಳು: ಭಾಯಾತ್‌, ಭಾಯಾಸ್ತಾಮ್‌, ಭಾಯಾಸುಃ ಭಾಯಾಃ, 
ಭಾಯಾಸ್ತಮ್‌, ಭಾಯಾಸ್ತಭಾಯಾಸಮ್‌, ಭಾಯಾಸ್ವ, ಭಾಯಾಸ್ಸ 


676 ಲಘುಸಿದ್ಧಾಂತ ಕೌಮುದೀ 


ಲುಜಕ: ರೂಪಗಳು: ಅಭಾಸೀತ್‌, ಅಭಾಸಿಷ್ಟಾಮ್‌, ಅಭಾಸಿಷುಃ ಅಭಾಸೀಃ, 
ಅಭಾಸಿಷಮ್‌, ಅಭಾಸಿಷಪು ಅಭಾಸಿಷಮ್‌, ಅಭಾಸಿಷ್ಟ ಅಭಾಸಿಷ್ಠ 

ಲೃಜಕ್‌: ರೂಪಗಳು: ಅಭಾಸ್ಯತ್‌, ಅಭಾಸ್ಯತಾಮ್‌, ಅಭಾಸ್ಯನ್‌। ಅಭಾಸ್ಯಃ, 
ಅಭಾಸ್ಯತಮ್‌, ಅಭಾಸ್ಯತ। ಅಭಾಸ್ಯಮ್‌, ಅಭಾಸ್ಕಾವ, ಅಭಾಸ್ಯಾಮ। 

7.ಷ್ಲಾ ಶೌಚೇ-(ಸ್ನಾನಮಾಡುವುದು) ಈ ಧಾತುವಿನ ಆದಿಯಲ್ಲಿರುವ “ಷ್‌' ಕಾರಕ್ಕೆ 
“ಧಾತ್ವಾದೇಃ ಷಃ ಸಃ”"ಎಂಬ ಸೂತ್ರದಿಂದ "ಸ್‌' ಕಾರವು ಆದೇಶವಾಗಿ ಬರುತ್ತದೆ. 
ಮತ್ತು "ನಿಮಿತ್ತಾಪಾಯೇ ನೈಮಿತ್ತಿಕಸ್ಕಾಪ್ಯಪಾಯಃ' ಎಂಬ ನಿಯಮದಿಂದ “ಣ್‌' 
ಕಾರಕ್ಕೂ "ನ್‌' ಕಾರವು ಬರುತ್ತದೆ. 

ಈ ಧಾತುವೂ ಸಹ "ವಾ' ಧಾತುವಿನಂತೆಯೇ ರೂಪಗಳನ್ನು ಪಡೆಯುತ್ತದೆ. 

ಲಟ್‌: ರೂಪಗಳು: ಸ್ನಾತಿ, ಸ್ನಾತಃ, ಸ್ನಾನ್ಪಿ ಸ್ನಾಸಿ, ಸ್ನಾಥಃ, ಸ್ನಾಥ। ಸ್ನಾಸ್ಥಿ ಸ್ನಾಸ್ಟಃ, 
ಸ್ನಾಸ್ಮಃ। 

ಲಿಟ್‌: ಈ "ಲ್‌' ಕಾರದಲ್ಲಿ ಧಾತುವು ದ್ವಿತ್ತವನ್ನು ಹೊಂದಿ ಸ್ನಾ ಸ್ನಾ ಎಂದಾದಮೇಲೆ 
ಹಲಾದಿಶೇಷದಿಂದ ಸಾಸ್ನಾಃತಿಪ್‌ ಎಂದಿದ್ದಾಗ, “ತಿಪ್‌' ಗೆ ಣಲ್‌(ಅ) ಬಂದು ಸಾಸ್ನಾ* ಅ 
ಎಂದಾಗುತ್ತದೆ. "ಣಲ್‌(ಅ)' ಗೆ ವೃದ್ಧಿ ಬಂದು ಸಾಸ್ನಾಃಔ ಎಂದಿದ್ದಾಗ, ಅಭ್ಯಾಸದ 
“ಆ' ಕಾರಕ್ಕೆ ಹ್ರಸ್ವ ಬಂದು ಸಸ್ನಾ*ಔ=ಸಸ್ನೌ ಎಂದು ರೂಪವಾಗುತ್ತದೆ. 

ರೂಪಗಳು: ಸಸ್ಮೌ ಸಸ್ಮ ಕ ಸಸ್ನುಃ। ಸಸ್ನಿಥ/ಸಸ್ನಾ! ಟ್ಟ ಸಸ್ನಥುಃ, ಸಸ್ನ| ಸಸ್ಮೌ 
ಸಸ್ನಿವ, ಸಸ್ನಿಮ। 

ಲುಟ್‌: ರೂಪಗಳು: ಸ್ನಾತಾ, ಸ್ನಾತಾರೌ, ಸ್ನಾತಾರಃ। ಸ್ನಾತಾಸಿ, ಸ್ನಾತಾಸ್ಥಃ, ಸ್ನಾತಾಸ್ಥ| 
ಸ್ನಾತಾಸ್ಮಿ, ಸಾತಾಸಃ, ಸ್ತಾತಾಸ॥ಃ। 

ಆ ೩ Cua 

ಲೃಟ್‌: ರೂಪಗಳು: ಸ್ನಾಸ್ಯತಿ, ಸ್ನಾಸ್ಯತಃ, ಸ್ಪಾಸ್ಕನಿ। ಸ್ನಾಸ್ಯಸಿ, ಸ್ನಾಸ್ಯಥಃ, ಸ್ನಾಸ್ಯಥ। 
ಸ್ನಾಸ್ಯಾಮಿ, ಸ್ನಾಸ್ಯಾವಃ, ಸ್ನಾಸ್ಯಾಮಃ। 

ಲೋಟ್‌: ರೂಪಗಳು: ಸ್ನಾತು/ಸ್ನಾತಾತ್‌, ಸ್ನಾತಾಮ್‌, ಸ್ನಾನ್ನು ಸ್ನಾಹಿ/ಸ್ನಾತಾತ್‌, 
ಸ್ನಾತಮ್‌, ಸ್ನಾತ। ಸ್ನಾನಿ, ಸ್ನಾವ, ಸ್ನಾಮ। 

ಲಜ್‌:ರೂಪಗಳು: ಅಸ್ನಾತ್‌, ಅಸ್ನಾತಾಮ್‌, ಅಸ್ನುಃ/ಅಸ್ನಾನ್‌। ಅಸ್ನಾಃ, ಅಸ್ನಾತಮ್‌, 
ಅಸ್ನಾತ। ಅಸ್ನಾಮ್‌, ಅಸ್ನಾವ, ಅಸ್ನಾಮ। 

ವಿಧಿಲಿಜಕೆ: ರೂಪಗಳು: ಸ್ನಾಯಾತ್‌, ಸ್ನಾಯಾತಾಮ್‌, ಸ್ನಾಯುಃ। ಸ್ನಾಯಾಃ, 
ಸ್ನಾಯಾತಮ್‌, ಸ್ನಾಯಾತ। ಸ್ನಾಯಾಮ್‌, ಸ್ನಾಯಾವ, ಸ್ನಾಯಾಮ। 

ಆಶೀರ್ಲಿಜ್‌: ರೂಪಗಳು- ಸ್ನಾಯಾತ್‌, ಸ್ನಾಯಾಸ್ತಾಮ್‌, ಸ್ನಾಯಾಸುಃ ಸ್ನಾಯಾಃ, 
ಸ್ನಾಯಾಸ್ತಮ್‌, ಸ್ನಾಯಾಸ್ತ! ಸ್ನಾಯಾಸಮ್‌,ಸ್ಮಾಯಾಸ್ವ, ಸ್ನಾಯಾಸ್ಸ 

ಲುಜಕ: ರೂಪಗಳು: ಅಸ್ನಾಸೀತ್‌, ಅಸ್ನಾಸಿಷ್ಟಾಮ್‌, ಅಸ್ನಾಸಿಷುಃ। ಅಸ್ನಾಸೀಃ, 
ಅಸ್ನಾಸಿಷ್ಟಮ್‌, ಅಸ್ನಾಸಿಷ್ಟ ಅಸ್ನಾಸಿಷಮ್‌, ಅಸ್ನಾಸಿಷ್ಟ, ಅಸ್ನಾಸಿಷ್ಠ 


ತಿಐನ್ನೇ ಅದಾದಿ-ಪರಸ್ಕೈಪದದ ರೂಪಗಳು 677 


ಲೃಜಕ: ರೂಪಗಳು: ಅಸ್ನಾಸ್ಯತ್‌, ಅಸ್ನಸ್ಯತಾಮ್‌, ಅಸ್ನಾಸ್ಯನ್‌। ಅಸ್ನಾಸ್ಯಃ, 
ಅಸ್ನಾಸ್ಯತಮ್‌, ಅಸ್ನಾಸ್ಯತ। ಅಸ್ನಾಸ್ಯಮ್‌, ಅಸ್ನಾಸ್ಯಾವ, ಅಸ್ನಾಸ್ಯಾಮ। 

7. ಶ್ರಾ- ಪಾಕೇ(ಅಡಿಗೆ ಮಾಡುವುದು) ಈ ಧಾತುವು ಬೇಯಿಸುವುದು ಎಂಬ 
ಅರ್ಥದಲ್ಲಿ ಅದು ಸಕರ್ಮಕ. ಆದರೆ ಪಕ್ಚವಾಗುವುದು ಎಂಬ ಅರ್ಥದಲ್ಲಿ ಅಕರ್ಮಕ 
ವಾಗುತ್ತದೆ. ಇದರ ಎಲ್ಲ ಪ್ರಕ್ರಿಯೆಯು "ವಾ' ಧಾತುವಿನಂತೆಯೇ ಇರುವುದು. ಆದರೆ 
ಆಶೀರ್ಲಿಜ್‌ ನಲ್ಲಿ ಮಾತ್ರ “ವಾನ್ಯಸ್ಯ ಸಂಯೋಗಾದೇಃ” ಎಂಬ ಸೂತ್ರದಿಂದ ವೈಕಲ್ಪಿಕವಾಗಿ 
"ಏತ್ವ' ಬಂದು ಎರಡೆರಡು ರೂಪಗಳು ಸಿದ್ಧವಾಗುತವೆ. 

ಲಟ್‌: ರೂಪಗಳು: ಶ್ರಾತಿ, ಶ್ರಾತಃ, ಶ್ರಾನಿ। ಶ್ರಾಸಿ, ಶ್ರಾಥಃ, ಶ್ರಾಥ। ಶ್ರಾಮಿ, ಶ್ರಾವಃ, 
ಶ್ರಾಮಃ। 

ಲಿಟ್‌: ರೂಪಗಳು: ಶಶ್ರೌ, ಶಶ್ರತುಃ, ಶಶ್ರುವುಃ ಶಶ್ರಿಥ/ಶಶ್ರಾಥ ಶಶ್ರಥುಃ, ಶಶ್ರಥ 
ಶಶ್ರೌ, ಶಶ್ರಿವ, ಶಶ್ರಿಮ। 

ಲುಟ್‌: ರೂಪಗಳು ಶ್ರಾತಾ, ಶ್ರಾತಾರ್‌, ಶ್ರಾತಾರಃ ಶ್ರಾತಾಸಿ, ಶ್ರಾತಾಸ್ಥಃ, ಶ್ರಾತಾಸ್ಥ| 
ಶ್ರಾತಾಸ್ಕಿ ಶ್ರಾತಾಸ್ವಃ, ಶ್ರಾತಾಸ್ಮಃ। 

ಲೃಟ್‌: ರೂಪಗಳು: ಶ್ರಾಸ್ಯತಿ, ಶ್ರಾಸ್ಯತಃ, ಶ್ರಾಸ್ಯನ್ತಿ! ಶ್ರಾಸ್ಯಸಿ, ಶ್ರಾಸ್ಯಥಃ, ಶ್ರಾಸ್ಯಥ। 
ಶ್ರಾಸ್ಯಾಮಿ, ಶ್ರಾಸ್ಯಾವಃ, ಶ್ರಾಸ್ಕಾಮಃ 

ಲೋಟ್‌:ರೂಪಗಳು: ಶ್ರಾತು/ಶ್ರಾತಾತ್‌, ಶ್ರಾತಾಮ್‌, ಶ್ರಾನ್ತು ಶ್ರಾಹಿ/ಶ್ರಾತಾತ್‌, ಶ್ರಾತಮ್‌, 
ಶ್ರಾತ। ಶ್ರಾನಿ, ಶ್ರಾವ, ಶ್ರಾಮ। 

ಲಜ್‌: ರೂಪಗಳು: ಅಶ್ರಾತ್‌, ಅಶ್ರಾತಾಮ್‌, ಅಶುಃ/ಅಶ್ರಾನ್‌। ಅಶ್ರಾಃ, ಅಶ್ರಾತಮ್‌, 
ಅಶ್ರಾತಃಅಶ್ರಾಮ್‌, ಅಶ್ರಾವ, ಅಶ್ರಾಮ। 

ವಿಧಿಲಿಜ*್‌: ರೂಪಗಳು: ಶ್ರಾಯಾತ್‌, ಶ್ರಾಯಾತಾಮ್‌, ಶ್ರಾಯುಃ। ಶ್ರಾಯಾಃ, 
ಶ್ರಾಯಾತಮ್‌, ಶ್ರಾಯಾತ। ಶ್ರಾಯಾಮ್‌, ಶ್ರಾಯಾವ, ಶ್ರಾಯಾಮ। 

ಆಶೀರ್ಲಿಜಕ್‌: ರೂಪಗಳು: 

1. ಏತ್ವ ಬಂದ ಪಕ್ಷದಲ್ಲಿ; ಶ್ರೇಯಾತ್‌, ಶ್ರೇಯಾಸ್ತಾಮ್‌, ಶ್ರೇಯಾಸುಃ ಶ್ರೇಯಾಃ, 
ಶ್ರೇಯಾಸ್ತಮ್‌, ಶ್ರೇಯಾಸ್ತ! ಶ್ರೇಯಾಸಮ್‌, ಶ್ರೇಯಾಸ್ವ, ಶ್ರೇಯಾಸ್ಸ 

2. ಏತ್ವ ಬಾರದ ಪಕ್ಷದಲ್ಲಿ: ಶ್ರಾಯಾತ್‌, ಶ್ರಾಯಾಸ್ತಾಮ್‌, ಶ್ರಾಯಾಸುಃ ಶ್ರಾಯಾಃ, 
ಶ್ರಾಯಾಸ್ತಮ್‌, ಶ್ರಾಯಾಸ್ತ! ಶ್ರಾಯಾಸಮ್‌, ಶ್ರಾಯಾಸ್ವ, ಶ್ರಾಯಾಸ್ಸ 

ಲುಜಕ್‌: ರೂಪಗಳು: ಅಶ್ರಾಸೀತ್‌, ಅಶ್ರಾಸಿಷ್ಟಾಮ್‌, ಅಶ್ರಾಸಿಷುಃ ಅಶ್ರಾಸೀಃ, 
ಅಶ್ರಾಸಿಷ್ಟಮ್‌, ಅಶ್ರಾಸಿಷ್ಟಅಶ್ರಾಸಿಷಮ್‌, ಅಶ್ರಾಸಿಷ್ಟ, ಅಶ್ರಾಸಿಷ್ಠ 

ಲೃಜ್‌: ರೂಪಗಳು: ಅಶ್ರಾಸ್ಕತ್‌, ಅಶ್ರಾಸ್ಯತಾಮ್‌, ಅಶ್ರಾಸ್ಕನ್‌। ಅಶ್ರಾಸ್ಯಃ, ಅಶ್ರಾಸ್ಕತಮ್‌, 
ಅಶ್ರಾಸ್ಯತ। ಅಶ್ರಾಸ್ಯಮ್‌, ಅಶ್ರಾಸ್ಯಾವ, ಅಶ್ರಾಸ್ಯಾಮ। 

8. ದ್ರಾ-ಕುತ್ಸಾಯಾಮ್‌ ಗತೌ(ಕೆಟ್ಟರೀತಿಯಲ್ಲಿ ಪ್ರವರ್ತಿಸುವುದು) - ಈ ಧಾತುವು 


678 ಲಘುಸಿದ್ಧಾಂತ ಕೌಮುದೀ 


'ಶ್ರಾ' ಧಾತುವಿನಂತೆಯೇ ರೂಪಗಳನ್ನು ಪಡೆಯುತ್ತದೆ. (ಒಂದೊಂದು ರೂಪಗಳನ್ನು 
ಮಾತ್ರ ಕೊಡಲಾಗಿದೆ). 
ಲಟ್‌: ದ್ರಾತಿ, ಲಿಟ್‌:ದದ್ರೌ, ಲುಟ್‌: ದ್ರಾತಾ' ಲೃಟ್‌: ದಾಸ್ಯತಿ, ಲೋಟ್‌: ದ್ರಾತು/ 
ದ್ರಾತಾತ್‌, ಲಜ್‌: ಅದ್ರಾತ್‌, ವಿಧಿಲಿಜ್‌: ದ್ರಾಯಾತ್‌, ಆಶೀರ್ಲಿಜ್‌: ದ್ರೇಯಾತ್‌/ 
ದ್ರಾಯಾತ್‌, ಲುಜ್‌: ಅದ್ರಾಸೀತ್‌, ಲೃಜ್‌: ಅದ್ರಾಸ್ಯತ್‌. 
9. ಪ್ಲಾ- ಭಕ್ಷಣೇ (ತಿನ್ನುವುದು) - (ಒಂದೊಂದು ರೂಪಗಳನ್ನು ಮಾತ್ರ 
ಕೊಡಲಾಗಿದೆ). 
ರೂಪಗಳು: ಲಟ್‌: ಪ್ಲಾತಿ, ಲಿಟ್‌: ಪಪ್ತೌ, ಲುಟ್‌: ಪ್ಲಾತಾ, ಲ್ಕಟ್‌: ಪ್ಲಾಸ್ಯತಿ, 
ಲೋಟ್‌: ಪ್ಲಾತು/ಪ್ಲಾತಾತ್‌, ಲಜ್‌; ಅಪ್ಪಾತ್‌, ವಿಧಿಲಿಜ್‌: ಪ್ಲಾಯಾತ್‌, ಆಶೀರ್ಲಿಜ್‌: 
ಪ್ಲೇಯಾತ್‌/ಪ್ಲಾಯಾತ್‌, ಲುಜ್‌; ಅಪ್ಸಾಸೀತ್‌, ಲೃಜ್‌: ಅಪ್ಸಾಸ್ಯತ್‌। 
10. ರಾ-ದಾನೇ(ಕೊಡುವುದು) - (ಒಂದೊಂದು ರೂಪಗಳನ್ನು ಮಾತ್ರ 
ಕೊಡಲಾಗಿದೆ). 
ರೂಪಗಳು- ಲಟ್‌: ರಾತಿ, ಲಿಟ್‌: ರರೌ, ಲುಟ್‌: ರಾತಾ, ಲ್ಯಟ್‌: ರಾಸ್ಯತಿ, 
ಲೋಟ್‌: ರಾತು/ರಾತಾತ್‌, ಲಜ್‌; ಅರಾತ್‌, ವಿಧಿಲಿಜ್‌: ರಾಯಾತ್‌, ಆಶೀರ್ಲಿಜ್‌: 
ರಾಯಾತ್‌, ಲುಜ್‌; ಅರಾಸೀತ್‌, ಲೃಜ್‌: ಅರಾಸ್ಕತ್‌। 
11. ಲಾ-ಆದಾನೇ(ಸ್ವೀಕರಿಸುವುದು) - (ಒಂದೊಂದು ರೂಪಗಳನ್ನು ಮಾತ್ರ 
ಕೊಡಲಾಗಿದೆ). 
ರೂಪಗಳು: ಲಟ್‌: ಲಾತಿ, ಲಿಟ್‌: ಲಲೌ, ಲುಟ್‌: ಲಾತಾ, ಲೃಟ್‌: ಲಾಸ್ಯತಿ, 
ಲೋಟ್‌: ಲಾತು/ಲಾತಾತ್‌, ಲಜ್‌; ಅಲಾತ್‌, 
ವಿಧಿಲಿಜ್‌: ಲಾಯಾತ್‌, ಆಶೀರ್ಲಿಜ್‌: ಲಾಯಾತ್‌, ಲುಜ್‌; ಅಲಾಸೀತ್‌, ಲೃಜ್‌: 
ಅಲಾಸ್ಯತ್‌। 
12. ದಾಪ್‌- ಲವನೇ (ತು೦ಡು ಮಾಡುವುದು) ಈ ಧಾತುವಿನಲ್ಲಿ “ದಾ' ಮಾತ್ರ 
ಉಳಿಯುತ್ತದೆ. (ಒಂದೊಂದು ರೂಪಗಳನ್ನು ಮಾತ್ರ ಕೊಡಲಾಗಿದೆ). 
ರೂಪಗಳು: ಲಟ್‌: ದಾತಿ, ಲಿಟ್‌: ದದೌ, ಲುಟ್‌: ದಾತಾ, ಲೃಟ್‌: ದಾಸ್ಯತಿ 
ಲೋಟ್‌: ದಾತು/ದಾತಾತ್‌, ಲಜ್‌; ಅದಾತ್‌ 
ವಿಧಿಲಿಜಕ: ದಾಯಾತ್‌, ಆಶೀರ್ಲಿಜ್‌: ದಾಯಾತ್‌, ಲುಜ್‌; ಅದಾಸೀತ್‌, ಲೃಜ್‌: 
ಅದಾಸ್ಯತ್‌। 
13. ಪಾ- ರಕ್ಷಣೇ(ಪಾಲಿಸುವುದು)- ಈ ಧಾತುವಿನಲ್ಲಿ “ಪಾ' ಮಾತ್ರ ಉಳಿಯುತ್ತದೆ. 
ರೂಪಗಳು: ಲಟ್‌: ಪಾತಿ, ಪಾತಃ, ಪಾನ್ತಿ! ಲಿಟ್‌: ಪಪೌ, ಪಪತುಃ, ಪಪುಃ ಲುಟ್‌: 
ಪಾತಾ, ಪಾತಾರೌ, ಪಾತಾರಃ ಲೃಟ್‌: ಪಾಸ್ಯತಿ, ಪಾಸ್ಯತಃ, ಪಾಸ್ಕನ್ನಿ। ಲೋಟ್‌: ಪಾತು/ 
ಪಾತಾತ್‌, ಪಾತಾಮ್‌, ಪಾನ್ತು! ಲಜ್‌; ಅಪಾತ್‌, ಅಪಾತಾಮ್‌, ಅಪುಃ ವಿಧಿಲಿಜ್‌: 


ತಿಖನ್ತೇ ಅದಾದಿ-ಪರಸ್ಕೈಪದದ ರೂಪಗಳು 679 


ಪಾಯಾತ್‌, ಪಾಯಾತಾಮ್‌, ಪಾಯುಃ ಆಶೀರ್ಲಿಜ್‌: ಪಾಯಾತ್‌, ಪಾಯಾಸ್ತಾಮ್‌, 
ಪಾಯಾಸುಃ ಲುಜ್‌; ಅಪಾಸೀತ್‌, ಅಪಾಸಿಷ್ಟಾಮ್‌, ಅಪಾಶಿಷುಃ। ಲೃಜ್‌: ಅಪಾಸ್ಕತ್‌, 
ಅಪಾಸ್ಕತಾಮ್‌, ಅಪಾಸ್ಯನ್‌। 

14. ಖ್ಯಾ- ಪ್ರಕಥನೇ(ಹೇಳುವುದು) ಈ ಧಾತುವು ಸಾರ್ವಧಾತುಕ (ಲಟ್‌, 
ಲಜ್‌, ಲಿಜ್‌, ಲೋಟ್‌) "ಲ್‌' ಕಾರಗಳಲ್ಲಿ ಮಾತ್ರ ಪ್ರಯೋಗಿಸಲ್ಪಡುತ್ತದೆ 

ರೂಪಗಳು: ಲಟ್‌: ಖ್ಯಾತಿ, ಖ್ಯಾತಃ, ಖ್ಯಾನ್ತಿ ಲೋಟ್‌: ಖ್ಯಾತು/ಖ್ಯಾತಾತ್‌, 
ಖ್ಯಾತಾಮ್‌, ಖ್ಯಾನ್ತು ಲಜ್‌; ಅಖ್ಯಾತ್‌, ಅಖ್ಯಾತಾಮ್‌, ಅಖ್ಯುಃ ವಿಧಿಲಿಜ್‌: ಖ್ಯಾಯಾತ್‌, 
ಖ್ಯಾಯಾತಾಮ್‌, ಖ್ಯಾಯುಃ 

15. ವಿದ - ಜ್ಞಾನೇ(ತಿಳಿದುಕೊಳ್ಳುವುದು) ಇದರಲ್ಲಿ "ವಿದ್‌' ಮಾತ್ರ ಉಳಿಯುತ್ತದೆ. 

(ಣಲ್‌ ಮೊದಲಾದ ಆದೇಶಗಳನ್ನು ವಿಧಿಸುವ ಸೂತ್ರ) 


ಸೂತ್ರ- ೮೮೨.ವಿದೋ ಲಟೋ ವಾ। (3.4.83) 

ವೃತ್ತಿಃ-ವೇತ್ತೇಃ ಲಟಃ ಪರಸ್ಥೆ ಹೈಪದಾನಾಂ ಣಲಾದಯಃ ವಾ ಸ್ಯುಃ ವೇದ, ವಿದತುಃ 
ವಿದುಃ ವೇತ್ಥ, ವಿದಥುಃ, ವಿದ। ವೇದ, ವಿದ್ವ, ವಿದ್ದು ಪಕ್ಷೇ-ವೇತ್ತಿ। ವಿತ್ತಃ ವಿದಂತಿ। 

ಪ. ಛೇ. - ವಿದಃ, ಲಟಃ, ವಾ। 

ಅರ್ಥ- ವಿದ್‌ ಧಾತುವಿನ ನಂತರ “ಲಟ್‌' ನ ಪರಸ್ಕೈಪದಕ್ಕೆ "ಇಲ್‌' ಮೊದಲಾದ 
ಪ್ರತ್ಯಯಗಳು ವಿಕಲ್ಲದಿಂದ ಬರುತ್ತವೆ. ಈ ಣಲಾದಿ ಪ್ರತ್ಯಯಗಳು ಕೇವಲ "ವಿದ್‌' 
ಧಾತುವಿನ “ಲಟ್‌' “ಲ' ಕಾರಕ್ಕೂ, ಆದೇಶವಾಗಿ ಬರುತ್ತವೆ. ಆದರೆ “ಲಿಟ್‌' "ಲ್‌' 
ಕಾರದಲ್ಲಿ ಬರುವ ದ್ವಿತ್ವಾದಿಗಳು ಇರುವುದಿಲ್ಲ. 

ಲಟ್‌: ಉದಾ- ವೇದ - ಪ್ರಥಮಪುರುಷ ಏಕವಚನದಲ್ಲಿ "ವಿದ್‌' ಧಾತುವಿನ 
ನಂತರ "ಲಟ್‌' ಆದೇಶವಾದ "ತಿಪ್‌(ತಿ)' ಬಂದು ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
“ಇಲ್‌(ಅ)' ಆದೇಶ ಬಂದು ನಂತರ ಧಾತುವಿನ ಪರದಲ್ಲಿ "ಶಪ್‌(ಅ)' ಬಂದು 
ಲೋಪವಾದಮೇಲೆ ವಿದ್‌*ಅ ಎಂದಿರುತ್ತದೆ. “ಪುಗನ್ನ ಲಘೂಪದಸ್ಯ ಚ” ಎಂಬ 
ಸೂತ್ರದಿಂದ “ಇ” ಕಾರಕ್ಕೆ ಗುಣ ಬಂದು ವೇದ್‌--ಅ-ವೇದ-ರೂಪವು ಆಗುತ್ತದೆ. 

ಉದಾ- ವೇತ್ಥ - ಮಧ್ಯಮಪುರುಷ ಏಕವಚನದಲ್ಲಿ "ವಿದ್‌' ಧಾತುವಿನ ನಂತರ 
"ಸಿಪ್‌(ಸಿ)' ಬ೦ದು ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ “ಥಲ್‌(ಥ)' ಬಂದು, 
ವಿದ್‌+ಥ ಎಂದಿದ್ದಾಗ, ಧಾತುವಿನ “ಇ' ಕಾರಕ್ಕೆ ಹಿಂದಿನಂತೆಯೇ ಗುಣ ಬಂದು 
ವೇದ್‌--ಥ ಎಂದಾಗಿ “ಖರಿಚ” ಎಂಬುದರಿಂದ "ದ್‌' ಕಾರಕ್ಕೆ ಚರ್ತ್ವ(ತ್‌) ಬಂದು 
ವೇತ್‌--ಥಾವೇತ್ಥ ಎಂದು ರೂಪವಾಗುತ್ತದೆ. 

ಉದಾ- ವೇದ- ಉತ್ತಮಪುರುಷ ಏಕವಚನದಲ್ಲಿ "ವಿದ್‌' ಧಾತುವಿಗೆ "ಮಿಪ್‌(ಮಿ) 
ಬ೦ದು ಅಭಿನವ ಆಖ್ಯಾತ ಪ್ರತ್ಯಯವಾದ “ಇಲ್‌(ಅ)' ಬಂದು ಪ್ರಥಮಪುರುಷ 
ಏಕವಚನದಲ್ಲಿಯಂತೆಯೇ ವೇದ ಎಂದು ರೂಪವಾಗುತ್ತದೆ. 


680 ಲಘುಸಿದ್ಧಾಂತ ಕೌಮುದೀ 


ರೂಪಗಳು: ವೇದ, ವಿದತುಃ, ವಿದುಃ ವೇತೃ, ವಿದಥುಃ, ವಿದ। ವೇದ, ವಿದ್ವ ವಿದ್ಯ 

ವಿವರಣೆ: “ಸಾರ್ವಧಾತುಕಮಪಿತ್‌” ಎಂಬುದರಿಂದ ಅಪಿತ್‌ ಆದ ಆರು 
ಪ್ರತ್ಯಯಗಳಿರುವಾಗ “ಜಿದ್ವದ್ಭಾವ'ವು ಇರುವುದರಿಂದ ಧಾತುವಿನ "ಇ' ಕಾರಕ್ಕೆ ಗುಣವು 
ಬರುವುದಿಲ್ಲ. "ಇಲ್‌(ಅ)' ಮೊದಲಾದ ಆದೇಶಗಳು ಬಾರದ ಪಕ್ಷದಲ್ಲಿ ವಿದ್‌+ತಿ 
ಎ೦ದಿದ್ದಾಗ, "ವ್‌' ಕಾರೋತ್ತರ “ಇ' ಕಾರಕ್ಕೆ ಗುಣ ಬಂದು ವೇತ್ತಿ ಎಂದು 
ರೂಪವಾಗುತ್ತದೆ. ಇದೇ ರೀತಿಯಲ್ಲಿ "ಸಿಪ್‌' ಮತ್ತು "ಮಿಪ್‌' ಪ್ರತ್ಯಯಗಳಿದ್ದಾಗಲೂ 
ಗುಣ ಬಂದು ವೇತ್ತಿ, ವೇದ್ಮಿ ಎಂದು ಮಧ್ಯಮಪುರುಷ ಮತ್ತು ಉತ್ತಮಪುರುಷ 
ಏಕವಚನಗಳ ರೂಪಗಳಾಗುತ್ತವೆ. ಬೇರೆ ಆರು ಪ್ರತ್ಯಯ (ಅಪಿತ್‌)ಗಳಿರುವಾಗ ಗುಣವು 
ಬರುವುದಿಲ್ಲ. 


ವೈಕಲ್ಪಿಕ ರೂಪಗಳು: ವೇತ್ತಿ, ವಿತ್ತಃ, ವಿದನ್ನಿ। ವೇತ್ತಿ, ವಿತ್ನಃ, ವಿತ್ಥ। ವೇದ್ಮಿ ವಿದ್ವಃ, 
ವಿದ್ಮಣ 
("ಅಟ್‌'ನಲ್ಲ ವೈಕಲ್ಪಕವಾಗಿ ಆಮ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಅಟ್‌: 


ಸೂತ್ರ- 570.ಉಷ-ವಿದ-ಜಾಗೃಭ್ಯೋನ್ಯತರಸ್ಯಾಮ್‌ (3.1.38) 

ವೃತ್ತಿಃ-ಏಭ್ಯಃ ಲಿಟಿ ಆಮ್‌ ವಾ ಸ್ಕಾತ್‌। ವಿದೇಃ ಅದನ್ತತ್ವಪ್ರತಿಜ್ಞಾನಾತ್‌ ಆಮಿ ನ 
ಗುಣಃ ವಿದಾಇ್ಜುಕಾರ। ವಿವೇದ। ವೇದಿತಾ। ವೇದಿಷ್ಯತಿ। 

ಪ. ಛೇ. - ಉಷ-ವಿದ-ಜಾಗೃಭ್ಯಃ, ಅನ್ಯತರಸ್ಯಾಮ್‌। 

ಅ. ವೃ.- “ಕಾಸ್‌-ಪ್ರತ್ಯಯಾದಾಮಮಂತೃತೇ ಲಿಟಿ” ಎಂಬ ಸೂತ್ರದಿಂದ "ಆಮ್‌' 
ಮತ್ತು 'ಲಿಟಿ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- “ಲಿಟ್‌' ಪರದಲ್ಲಿದ್ದಾಗ ಉಷ್‌, ವಿದ್‌ ಮತ್ತು ಜಾಗೃ ಧಾತುಗಳನಂತರ 
ವೈಕಲ್ಲಿಕವಾಗಿ “ಆಮ್‌” ಪ್ರತ್ಯಯವು ಬರುತ್ತದೆ. 

“ಆಮ್‌' ಪ್ರತ್ಯಯದ ಸಬಂಧದಿಂದ "ವಿದ್‌' ಧಾತುವನ್ನು "ವಿದ' ಎಂದು ಅದನ್ನವಾಗಿ 
ನಿಪಾತ ಮಾಡಲಾಗಿದೆ. 

ಉದಾ- ವಿದಾಇ್ಜಾಕಾರ (ಅನುಪ್ರಯೋಗ ಲಿಟ್‌) - ಪ್ರಥಮಪುರುಷ ಏಕವಚನದಲ್ಲಿ 
“ಎದ್‌' ಧಾತುವಿನ ನಂತರ “ಲಿಟ್‌' ಪರದಲ್ಲಿದ್ದಾಗ, ಪ್ರಕೃತ ಸೂತ್ರದಿಂದ “ಆಮ್‌' 
ಮತ್ತು "ಎದ್‌' ಧಾತುವಿಗೆ "ವಿದ' ಎಂದು ನಿಪಾತ ಮಾಡಿದಾಗ, ವಿದ.-ಆಮ್‌- ಲಿಟ್‌ 
ಎಂದಿರುತ್ತದೆ. “ವಿದ್‌' ಧಾತುವನ್ನು ಹಲನ್ತವಾಗಿ ಭಾವಿಸಿದಾಗ, “ಆಮ್‌' ನ್ನು 
ಆರ್ಧಧಾತುಕವಾಗಿ ಭಾವಿಸಿ “ಪುಗನ್ತಲಘೂಪಧಸ್ಯ ಚ” ಎಂಬುದರಿಂದ "ವಿದ್‌' 
ನಲ್ಲಿರುವ "ಇ' ಕಾರವಾದ ಉಪಧೆಗೆ ಗುಣವು ಬರಬೇಕಾಗಿತ್ತು. ಆದರೆ ಪ್ರಕೃತ ಸೂತ್ರದಲ್ಲಿ 
“ವಿದ್‌” ಧಾತುವನ್ನು “ವಿದ' ಎಂದು ಅಕಾರಾಂತವಾಗಿ ನಿಪಾತ ಮಾಡಿರೋಣದರಿಂದ 
ಗುಣವು ಬರುವುದಿಲ್ಲ. ಆದರೆ “ಅತೋಲೋಪಃ” ಎಂಬ ಸೂತ್ರದಿಂದ "ಅ' ಕಾರಕ್ಕೆ 
ಲೋಪ ಬಂದರೂ, ಸ್ಥಾನಿವದ್ಭಾವದಿ೦ದ ಅದು ಇದ್ದಂತೆಯೇ ಭಾವಿಸಬೇಕಾಗಿರು 


ತಿಐನ್ನೇ ಅದಾದಿ-ಪರಸ್ಕೈಪದದ ರೂಪಗಳು 681 


ವುದರಿಂದ "ವಿದ್‌' ನಲ್ಲಿರುವ "ಇ' ಕಾರವು ಲಘೂಪಧ ಆಗುವುದಿಲ್ಲವಾದ್ದರಿಂದ ಗುಣ 
ಬರುವುದಿಲ್ಲ. ಆದ್ದರಿಂದ ವಿದ್‌-ಆಮ್‌.-ಲಿಟ್‌ ಎಂದಿದ್ದಾಗ, "ಕೃ' ಧಾತುವಿನ “ಲಿಟ್‌' 
ರೂಪವಾದ ಚಕಾರ ಎಂಬ ರೂಪವನ್ನು ಅನುಪ್ರಯೋಗ ರೂಪದಲ್ಲಿ ಸೇರಿಸಿ 
ವಿದಾಮ್‌. ಚಕಾರ-ವಿದಾಇ್ಬುಕಾರ ಎಂದು ರೂಪವಾಗುತ್ತದೆ. 

ಭೂ ಮತ್ತು ಅಸ್‌ ಧಾತುಗಳ "ಲಿಟ್‌' ರೂಪಗಳನ್ನು ಸೇರಿಸಿದಾಗ ವಿದಾಮ್‌ಭೂವ 
ಮತ್ತು ವಿದಾಮಾಸ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

*ಆಮ್‌ ಬಂದ ಪಕ್ಷದಲ್ಲಿ ಅನುಪ್ರಯೋಗ ಲಿಟ್‌ ರೂಪಗಳು: ವಿದಾಇ್ಜಾಕಾರ, 
ವಿದಾಇ್ಬಿಕ್ರತುಃ, ವಿದಾಇ್ಜಕ್ರುಃ। ವಿದಾಮ್‌ಬಭೂವ, ವಿದಾಮ್‌ಬಭೂವಥುಃ, 
ವಿದಾಮ್‌ಬಭೂವುಃ। ವಿದಾಮಾಸ, ವಿದಾಮಾಸತುಃ, ವಿದಾಮಾಸುಃ 

**ಆಮ್‌ ಬಾರದ ಪಕ್ಷದಲ್ಲಿ ರೂಪಗಳು: ವಿವೇದ, ವಿವಿದತುಃ, ವಿವಿದುಃ। ಇತ್ಯಾದಿ 

ಲುಟ್‌: ರೂಪಗಳು : ವೇದಿತಾ, ವೇದಿತಾರ್‌, ವೇದಿತಾರಃ ಇತ್ಯಾದಿ 

ಲೃಟ್‌: ರೂಪಗಳು: ವೇದಿಷ್ಯತಿ, ವೇದಿಷ್ಯತಃ, ವೇದಿಷ್ಯನ್ತಿ! ಇತ್ಯಾದಿ. 

(ವಿಕಲ್ಪವಾಗಿ ನಿಪಾತವನ್ನು ಹೇಳುವಸೂತ್ರ) 
ಲೋಟ್‌: 
ಸೂತ್ರ- ೮71. ವಿದಾಜ್ಯುರ್ವಸ್ವಿ ತ್ಯನ್ಯತರಸ್ಯಾಮ್‌ (3.1.41) 

ವೃತ್ತಿಃ-ವೇತ್ತೇಃ ಲೋಟಿ ಆಮ್‌ ಗುಣಾಭಾವಃ ಲೋಟಃ ಲುಕ್‌ ಲೋಡಂತ- 
ಕರೋತ್ಯನುಪ್ರಯೋಗಶ್ಚ ವಾ ನಿಪಾತ್ಯತೇ। ಪುರುಷವಚನೇ ನ ವಿವಕ್ಷಿತೇ। 

ಪ. ಛೇ. - ವಿದಾಜ್ಯುರ್ವನ್ತು, ಇತಿ, ಅನ್ಯತರಸ್ಯಾಮ್‌। 

ಅರ್ಥ- ಲೋಟ್‌ "ಲ್‌' ಕಾರವು ಪರದಲ್ಲಿದ್ದಾಗ, "ವಿದ್‌' ಧಾತುವಿನ ನಂತರ 
“ಆಮ್‌' ಪ್ರತ್ಯಯ ಬರುತ್ತದೆ. ಆದರೆ ಗುಣವು ಬರುವುದಿಲ್ಲ. ಮತ್ತು "ಲೋಟ್‌' ಗೆ 
ಲೋಪ ಬರುತ್ತದೆ. "ಲೋಟ್‌' "ಲ್‌' ಕಾರದ ನಂತರದಲ್ಲಿರುವ “ಕೃಷಾ್‌' ಧಾತುವಿಗೆ 
ಅನುಪ್ರಯೋಗವು ಪ್ರಕೃತ ಸೂತ್ರದಿಂದ ವಿಕಲ್ಪದಿಂದ ನಿಪಾತ ಮಾಡಲಾಗಿದೆ. 

ವಿವರಣೆ: ಪ್ರಕೃತ ಸೂತ್ರವು "ವಿದಾಜ್ಕುರ್ವನ್ನು' ಎಂಬ ರೂಪವನ್ನು ವಿಕಲ್ಪವಾಗಿ 
ನಿಪಾತ ಮಾಡುತ್ತದೆ. "ವಿದಾಜ್ಕುರ್ವನ್ನು' ಎಂಬುದು ಪ್ರಥಮಪುರುಷ ಬಹುವಚನ 
ರೂಪವಾದರೂ, ಇಂತಹ "ಆಮ್‌' ಪ್ರತ್ಯಯಾದಿಗಳಿಂದ ಕೂಡಿದ ರೂಪವು ಪ್ರಥಮಪುರುಷ 
ಬಹುವಚನದಲ್ಲಿ ಮಾತ್ರ ಬರಬೇಕೆಂಬ ನಿಯಮವೇನಿಲ್ಲ. "ಲೋಟ್‌' ನಲ್ಲಿ ಎಲ್ಲ 
ಪುರುಷ, ಮತ್ತು ಎಲ್ಲ ವಚನಗಳಲ್ಲೂ ಇಂತಹ ರೂಪಗಳಿರುವವು. ಈ ರೀತಿಯಾಗಿ 
ಪ್ರಥಮಪುರುಷ ಏಕವಚನದಲ್ಲಿ ವಿದಾಮ್‌*ಕೃತತಿ ಎಂದಿದ್ದಾಗ. "ಶಪ್‌(ಅ)' 
ಬರಬೇಕಾಗಿದ್ದಾಗ- 

(ಉ-ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮72.ತನಾದಿಕೃಷ್ಣು  ಉಃ (3.1.79) 


682 ಲಘುಸಿದ್ಧಾಂತ ಕೌಮುದೀ 


ವೃತ್ತಿಃ-ತನಾದೇಃ ಕೃಷ್ಟ ಉಃ ಪ್ರತ್ಯಯಃ ಸ್ಯಾತ್‌। ಶಪೋಪವಾದಃ ವಿದಾಜ್ಯರೋತು। 
ಪ. ಛೇ. - ತನಾದಿಕ್ಕಷ್ಳು ಥೌ ಉ॥। 
ಅ.ವೃ. -ಕರ್ತರಿ ಶಪ್‌” ಎಂಬ ಸೂತ್ರದಿಂದ "ಕರ್ತರಿ' ಎಂಬ ಪದವೂ ಮತ್ತು 
“ಸಾರ್ವಧಾತುಕೇ ಯಕ್‌” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 
ಅರ್ಥ- ಕರ್ತರ್ಥಕ ಸಾರ್ವಧಾತುಕವು ಪರದಲ್ಲಿದ್ದಾಗ, ತನಾದಿ ಗಣಕ್ಕೆ ಸೇರಿದ 
ಧಾತು, ಮತ್ತು "ಕೃ' ಧಾತುಗಳ ನಂತರ ಅಪವಾದವಾಗಿ “ಶಪ್‌' ಪ್ರತ್ಯಯಕ್ಕೆ ಬದಲಾಗಿ 
"ಉ' ವಿಕರಣ ಪ್ರತ್ಯಯವು ಬರುತ್ತದೆ. 
ಉದಾ- ವಿದಾಜ್ಕರೋತು - ಪ್ರಥಮಪುರುಷ ಏಕವಚನದಲ್ಲಿ “ವಿದ್‌” ಧಾತುವಿನ 
ನಂತರ “ಲೋಟ್‌' ಆದೇಶವಾದ "ತಿಪ್‌(ತಿ)' ಬಂದು ಧಾತುವಿನ ಪರದಲ್ಲಿ “ಶಪ್‌(ಅ)' 
ಬಂದು, ಅದು ಲೋಪವಾದಮೇಲೆ ವಿದಾಜ್ಯುರ್ವನ್ವಿತ್ಯನ್ಯತರಸ್ಕಾಮ್‌ (570) ಎಂಬ 
ಸೂತ್ರದಿಂದ "ಆಮ್‌' ಪ್ರತ್ಯಯ ಬಂದು, "ಲಘೂಪಧಗುಣ' ಬಾರದೇ "ಲೋಟ್‌'ಗೆ 
ಲುಕ್‌ (ಲೋಪ) ಬಂದು, “ಲೋಟ್‌' ನ್ನು ಪರದಲ್ಲಿ ತೆಗೆದುಕೊಂಡು "ಕೃ' ಧಾತುವಿನ 
ಅನುಪ್ರಯೋಗ ಮೊದಲಾದವು ನಿಪಾತಿತವಾದಮೇಲೆ ವಿದಾಮ್‌. ಕೃತಿ ಎಂದಿರುತ್ತದೆ. 
“ಕೃ' ನ ಪರದಲ್ಲಿ “ತಿ' ಇದ್ದಾಗ, “ಶಪ್‌(ಅ)' ಪ್ರತ್ಯಯವು ಬರಬೇಕಾಗಿತ್ತು. ಅದನ್ನು 
ಬಾಧಿಸಿ ಪ್ರಕೃತ ಸೂತ್ರದಿಂದ “ಉ' ವಿಕರಣ ಪ್ರತ್ಯಯವು ಬಂದು, ವಿದಾಮ್‌ಕೃ+ 
ಉ-ತಿ ಎಂದಿರುತ್ತದೆ. "ಉ'ಗೆ ಆರ್ಧಧಾತುಕಸಂಜ್ಞೆ ಬಂದು ಅದು "ಕೃ' ಗೆ ಪರವಾದಾಗ, 
“ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬ ಸೂತ್ರದಿಂದ "ಕೃ' ನಲ್ಲಿರುವ "ಬು' 
ಕಾರಕ್ಕೆ ಗುಣ ಬಂದು “ಉರಣ್‌ ರಪರಃ” ಎಂಬುದರಿಂದ "ಅರ್‌' ಎಂದಾಗಿ ವಿದಾಮ್‌ 
*ಕರ್‌*ಉ-*ತಿ ಎಂದಿರುತ್ತದೆ. ಆಗ "ಉ' ಕಾರಕ್ಕೂ ಗುಣವು ಬಂದು "ಓ' 
ಕಾರವಾಗೋಣದರಿಂದ "ತಿ' ಯಲ್ಲಿರುವ “ಇ' ಕಾರಕ್ಕೆ “ಎರುಃ” ಎಂಬುದರಿಂದ "ಉ” 
ಕಾರವು ಆದೇಶವಾಗಿ ಬಂದು ವಿದಾಮ್‌4+ಕರೋತು ಎಂದಿರುತದೆ. ಈಗ "ವಿದಾಮ್‌' 
ನಲ್ಲಿರುವ "ಮ್‌' ಕಾರಕ್ಕೆ “ಮೋತನುಸ್ಟಾರಃ” ಎಂಬುದರಿಂದ ಅನುಸ್ವಾರ ಬಂದು 
ಅದಕ್ಕೆ “ವಾ ಪದಾನ್ತಸ್ಯ” ಎಂಬುದರಿಂದ ಪರಸವರ್ಣ ಬಂದು ವಿದಾಜ್ಯರೋತು 
ಎಂಬ ರೂಪವು ಸಿದ್ದವಾಗುತ್ತದೆ. 
“ತುಹ್ಯೋಸ್ತಾತಜ್ಞಾಶಿಷ್ಠನ್ಯತರಸ್ಯಾಮ್‌” ಎಂಬ ಸೂತ್ರದಿಂದ "ತು'ಗೆ “ತಾತಜ್‌(ತಾತ್‌)' 
ಆದೇಶ ಬಂದು "ವಿದಾಜ್ಯುರುತಾತ್‌' ರೂಪವು ಮುಂದಿನ ಸೂತ್ರದಿಂದ ಸಿದ್ಧವಾಗುತ್ತದೆ. 
(ಪ್ರಸ್ಥ ಅ- ಕಾರಕ್ಕೆ ಪ್ರಸ್ಥ "ಉ- ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 
ಸೂತ್ರ- 573.ಅತ ಉತ್‌ ಸಾರ್ವಧಾತುಕೇ (6.4.10) 

ವೃತ್ತಿಃ-ಉಪ್ರತ್ಯಯಾಂತಸ್ಯ ಕೃಳಃ ಅತಃ ಉತ್‌ ಸಾರ್ವಧಾತುಕೇ ಕ್ಥಿತಿ। 
ವಿದಾಜ್ಕುರುತಾತ್‌। ವಿದಾಜ್ಕುರುತಾಮ್‌। ವಿದಾಜ್ಕುರ್ವನ್ನು। ವಿದಾಜ್ಯುರು। ವಿದಾಜ್ಕರವಾಣಿ। 
ಅವೇತ್‌। ಅವಿತ್ತಾಮ್‌। ಅವಿದುಃ 


ತಿಜನ್ನೇ ಅದಾದಿ-ಪರಸ್ಕೈಪದದ ರೂಪಗಳು 683 


ಪ. ಛೇ. - ಅತಃ, ಉತ್‌, ಸಾರ್ವಧಾತುಕೇ। 

ಅ. ವೃ.-“ ಉತಶ್ವ ಪ್ರತ್ಯಯದಸಂಯೋಗಪೂರ್ವಾತ್‌” ಎಂಬ ಸೂತ್ರದಿಂದ 
“ಉತಃ' ಮತ್ತು "ಪ್ರತ್ಯಯಾತ್‌' ಎಂಬ ಪದಗಳು “ನಿತ್ಯಂ ಕರೋತೇಃ” ಎಂಬ ಸೂತ್ರದಿಂದ 
“ಕರೋತೇಃ' ಎಂಬ ಪದವೂ ಮತ್ತು “ಗಮ-ಹನ-ಜನ-ಖನ-ಘಸಾಮ್‌ ಲೋಪಃ 
ಕ್ವಿನಿತ್ಯಜೆ” ಎಂಬ ಸೂತ್ರದಿಂದ "ಕ್ಲಿತ' ಎಂಬ ಪದವೂ ಅನುವೃತವಾಗುತ್ತವೆ. 

ಅರ್ಥ- ಸಾರ್ವಧಾತುಕ "ಕಿತ್‌' "ಜಿತ್‌' ಪ್ರತ್ಯಯಗಳು ಪರದಲ್ಲಿದ್ದಾಗ, "ಉ' ಪ್ರಕ್ಕಯಾನ್ತ 
"ಕೃಆ್‌' ಧಾತುವಿನ ಹ್ರಸ್ವ "ಅ' ಕಾರಕ್ಕೆ ಹ್ರಸ್ವ "ಉ' ಕಾರವು ಆದೇಶವಾಗಿ ಬರುತ್ತದೆ. 

“ತಾತಜ್‌' ಪ್ರತ್ಯಯವು "ಜಿತ್‌' ಆದ ಸಾರ್ವಧಾತುಕವಾಗಿರುವುದರಿಂದ ಕೃ” 
ಎಂಬುದು "ಕರ್‌' ಎಂದಾದಾಗ, “ಕ' ಕಾರೋತ್ತರವರ್ತಿ “ಅ” ಕಾರಕ್ಕೆ "ಉ' ಕಾರವು 
ಆದೇಶವಾಗಿ ಬಂದು ವಿದಾಜ್ಕುರುತಾತ್‌ ಎಂದು ರೂಪವಗುತ್ತದೆ. 

ಪ್ರಥಮಪುರುಷ ದ್ವಿವಚನದಲ್ಲಿ "ತಾಮ್‌' ಮೊದಲಾದ ಪ್ರತ್ಯಯಗಳೂ ಕೂಡ 
“ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ “ಜಿತ್‌' ಆಗುವುದರಿಂದ ಪ್ರಕೃತ ಸೂತ್ರದಿಂದ 
"ಅ' ಕಾರಾಕ್ಕೆ "ಉ' ಕಾರ ಬಂದು ವಿದಾಜ್ಕುರುತಾಮ್‌ ಎಂದು ರೂಪವಾಗುತ್ತದೆ. 
ಪ್ರಥಮಪುರುಷ ಬಹುವಚನದಲ್ಲಿ ವಿದ್‌.-ಆಮ್‌--ಕುರು--ಅನ್ತು- ವಿದಾಜ್ಯುರ್ವನ್ತು ಎಂದು 
ರೂಪವಾಗುತ್ತದೆ. 

ಉದಾ- ವಿದಾಜ್ಯುರು/ವಿದಾಜ್ಕುತಾತ್‌, ವಿದಾಜ್ಕುರುತಮ್‌, ವಿದಾಜ್ಕುರುತ - 
ಮಧ್ಯಮಪುರುಷ ಏಕವಚನ, ದ್ವಿವಚನ ಮತ್ತು ಬಹುವಚನಗಳಲ್ಲಿ ಹಿ೦ದಿನಂತೆಯೇ 
ಪ್ರಕ್ರಿಯೆ ನಡೆದು ವಿದಾಜ್ಕುರು/ವಿದಾಜ್ಕುತಾತ್‌, ವಿದಾಜ್ಕುರುತಮ್‌, ವಿದಾಜ್ಕುರುತ ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ವಿದಾಜ್ಕರವಾಣಿ - ಉತ್ತಮಪುರುಷ ಏಕವಚನದಲ್ಲಿ "ವಿದಾಮ್‌' ವರೆಗಿನ 
ಪ್ರಕ್ರಿಯೆಯು ಹಿಂದಿನಂತೆಯೇ ನಡೆದು, ವಿದಾಮ್‌. ಕೃ. ಮಿ(ಮಿಪ್‌) ಎಂದಿದ್ದಾಗ 
“ಮೇರ್ನಿ”ಃ ಎ೦ಬ ಸೂತ್ರದಿಂದ "ಮಿ'ಗೆ "ನಿ' ಆದೇಶವಾಗಿ ಬಂದು ವಿದಾಮ್‌-ಕೃಃನಿ 
ಎಂದ್ಹಾಗ, “ಆಡುತ್ತಮಸ್ಯ ಪಿಚ್ಚ” ಎಂಬ ಸೂತ್ರದಿಂದ "ನಿ'ಗೆ "ಆಟ್‌(ಆ)' ಆಗಮವು 
ಬಂದು ವಿದಾಮ್‌--ಕೃ.-ಆನಿ ಎ೦ದಿದ್ದಾಗ, “ತನಾದಿಕ್ಕಳ್ಳ್ಯು ಉಳ” ಎಂಬ ಸೂತ್ರದಿಂದ 
"ಕೃ' ಧಾತುವಿನ ನಂತರ "ಉ' ವಿಕರಣ ಪ್ರತ್ಯಯ ಬಂದು ವಿದಾಮ್‌.ಕೃ--ಉ--ಆನಿ 
ಎಂದಿದ್ದಾಗ, "ಯ' ಕಾರಕ್ಕೆ “ಉರಣ್‌ ರಪರ” ಎಂಬುದರಿಂದ ರೇಫ(ರ್‌) ಪರಕವಾದ 
ಗುಣ(ಅರ್‌) ಬಂದು, ವಿದಾಮ್‌.-ಕರ್‌-ಉ--ಆನಿ ಎಂದಿದ್ದಾಗ "ಉ' ಕಾರಕ್ಕೆ ಗುಣ 
ಬಂದು ವಿದಾಮ್‌--ಕರ್‌.ಓ--ಆನಿ ಎಂದಿದ್ದಾಗ, "ಓ' ಕಾರಕ್ಕೆ "ಅವ್‌' ಆದೇಶ ಬಂದು 
ವಿದಾಮ್‌.-ಕ. ಅರ್‌. ಅವ್‌--ಆನಿ ಎಂದಿದ್ದಾಗ "ನ್‌' ಕಾರಕ್ಕೆ ಣತ್ವ ಬಂದು 
ವಿದಾಮ್‌ಕರವಾಣಿ ಎಂದಿದ್ದಾಗ, ಅನುಸ್ವಾರ(ಮ್‌)ಕ್ಕೆ ಪರಸವರ್ಣ ಬಂದು 
ವಿದಾಜ್ಕರವಾಣಿ ಎಂದು ರೂಪವು ಸಿದ್ಧವಾಗುತ್ತದೆ. ದ್ವಿವಚನ ಮತ್ತು ಬಹುವಚನಗಳಲ್ಲಿ 
ಮೇಲಿನಂತೆಯೇ ಪ್ರಕ್ರಿಯೆಗಳು ನಡೆದು ವಿದಾಜ್ಕರವಾವ, ವಿದಾಜ್ಯರವಾಮ ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 


684 ಲಘುಸಿದ್ಧಾಂತ ಕೌಮುದೀ 


ವಿವರಣೆ: ಉತ್ತಮಪುರುಷದಲ್ಲಿ “ಆಡುತ್ತಮಸ್ಯ ಪಿಚ್ಚ” ಎಂಬುದರಿಂದ ಬಂದಿರುವ 
"ಆಟ್‌' ಆಗಮವು 'ಪಿತ್‌' ಆಗಿರುವುದರಿಂದ “ಸಾರ್ವಧಾತುಕಮಪಿತ್‌” ಎಂಬುದರಿಂದ 
“ಜಿತ್ವ' ಬಾರದೇ ಇರೋಣದ್ದರಿಂದ “ಅ” ಕಾರಕ್ಕೆ "ಉ' ಕಾರ ಬರಲಿಲ್ಲ ಎಂಬುದನ್ನು 
ಗಮನಿಸಬೇಕು. 

ಆಮ್‌ ಪ್ರತ್ಯಯವು ಬಾರದ ಪಕ್ಷದಲ್ಲಿ ಆರ್ಧಧಾತುಕದಲ್ಲಿ ಇರುವಂತೆ ವೇತ್ತು/ 
ವಿತ್ತಾತ್‌, ವಿತ್ತಾಮ್‌, ವಿದನ್ನು। ವಿದ್ಧಿ/ವಿತ್ತಾತ್‌, ವಿತ್ತಮ್‌, ವಿತ ವೇದಾನಿ, ವೇದಾವ, 
ವೇದಾಮ। ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಲಜ್‌: 

ಉದಾ- ಅವೇತ್‌- ಪ್ರಥಮಪುರುಷ ಏಕವಚನದಲ್ಲಿ - "ಎದ್‌' ಧಾತುವಿನ ನಂತರ 
"ಲಜ್‌' "ಲ್‌' ಕಾರ ಬಂದು ಅದಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ "ತಿಪ್‌(ತಿ)' 
ಬಂದು ವಿದ್‌+ತಿ ಎ೦ದಿದ್ದಾಗ ಧಾತುವಿಗೆ "ಅಟ್‌(ಅ)' ಆಗಮ ಬಂದು ಅವಿದ್‌ತಿ 
ಎಂದಿದ್ದಾಗ “ತಿ' ನಲ್ಲಿರುವ “ಇ' ಕಾರಕ್ಕೆ “ಇತಶ್ಶ"ಎಂಬುದರಿ೦ದ ಲೋಪ ಬಂದು 
ಅವಿದ್‌*ತ್‌ ಎಂದಿದ್ದಾಗ “ಸಾರ್ವಧಾತುಕಾರ್ಧಧಾತುಕಯೋಃ? ಎಂಬುದರಿಂದ "ವ್‌' 
ಕಾರೋತ್ತರ "ಇ' ಕಾರಕ್ಕೆ ಗುಣ ಬಂದು ಅವೇದ್‌+ತ್‌ ಎಂದಿದ್ದಾಗ, “ಖರಿ ಚ” 
ಎಂಬುದರಿಂದ "ದ್‌' ಕಾರಕ್ಕೆ ಚರ್ತ್ವ(ತ್‌) ಬಂದು ಅವೇತ್‌--ತ್‌ ಎಂದಿದ್ದಾಗ 
“ಸ೦ಯೋಗಾನ್ತಸ್ಯ ಲೋಪಃ” ಎಂಬುದರಿಂದ ಅನ್ನ ಕ್ಯ “ತ್‌' ಕಾರಕ್ಕೆ ಲೋಪ ಬಂದು 
ಅವೇತ್‌ ಎಂದು ರೂಪವಾಗುತ್ತದೆ. 

ಉದಾ- ಅವಿತ್ತಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ ಅವಿದ್‌--ತಾಮ್‌ ಎಂದಿದ್ದಾಗ, 
“ತಾಮ್‌' ಇದು ಅಪಿತ್‌ ಸಾರ್ವಧಾತುಕವಾಗಿರುವುದರಿಂದ "ಜಿದ್ದದ್ಭಾವವಿರುವುದರಿಂದ 
“ಕ್ವಿತಿಚ ಎಂಬುದರಿಂದ ಗುಣವು ಬಾರದೇ ಅವಿದ್‌--ತಾಮ್‌ ಎಂದೇ ಇರುತ್ತದೆ. 
ನಂತರ “ಖರಿಚ” ಎಂಬುದರಿಂದ “ದ್‌' ಕಾರಕ್ಕೆ ಚರ್ತ್ವದಿಂದ "ತ್‌'.ಕಾರ ಬಂದು 
ಅವಿತ್‌* ತಾಮ್‌2ಅವಿತ್ತಾಮ್‌ ಎಂದು ರೂಪವಾಗುತ್ತದೆ. 

ಉದಾ- ಅವಿದುಃ - ಪ್ರಥಮಪುರುಷ ಬಹುವಚನಲ್ಲಿ “ಸಿಜಭ್ಯಸ್ತವಿಧಿಭ್ಯಸ್ಥ” ಎಂಬ 
ಸೂತ್ರದಿಂದ "ರು' ಗೆ "ಜುಸ್‌' ಬಂದು ಅವಿದುಃ ಎಂದು ರೂಪವು ಸಿದ್ಧವಾಗುತ್ತದೆ. 

(ರುತ್ತವನ್ನು ವಿಧಿಸುವ ಸೂತ್ರ) 

ಸೂತ್ರ - 574.ದಪ್ಪ (8.2.75) 

ವೃತ್ತಿಃ-ಧಾತೋಃ ದಸ್ಯ ಪದಾಂತಸ್ಕ 
ವಿದ್ಯಾತ್‌। ವಿದ್ಯಾತಾಮ್‌। ವಿದ್ಯುಃ ವಿದ್ಯಾತ್‌ 
ಅಸ ಭುವಿ 27 ಅಸ್ತಿ 

ಪ. ಛೇ. - ದಃ, ಚ। 

ಅ. ವೃ. - “ಸಿಪಿ ಧಾತೋರುರ್ವಾ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 
“ಪದಸ್ಕ” ಎಂಬುದು ಅಧಿಕಾರ ಸೂತ್ರ. 


ಸಿಪಿ ಪರೆ ರುರ್ವಾ। ಅವೇಃ, ಅವೇತ್‌। 
ಸ ವಿದ್ಯಾಸ್ತಾಮ್‌ ಅವೇದೀತ್‌। ಅವೇದಿಷ್ಕತ್‌। 


ಇದಿ 


ತಿ೫ನ್ನೇ ಆದಾದಿ-ಪರಸ್ಕೈಪದದ ರೂಪಗಳು 685 


ಅರ್ಥ- ಸಿಪ್‌ ಪರದಲ್ಲಿದ್ದಾಗ, ಧಾತುವಿನ ಪದಾನ್ತ "ದ್‌' ಕಾರಕ್ಕೆ ವಿಕಲ್ಪದಿ೦ದ "ರು' 
ಆದೇಶವಾಗಿ ಬರುತ್ತದೆ. 

ಲಜಕ್‌: ಉದಾ- ಅವೇಃ - ಮಧ್ಯಮಪುರುಷ ಏಕವಚನದಲ್ಲಿ "ವಿದ್‌' ಧಾತುವಿನ 
ನಂತರ "ಸಿಪ್‌(ಸ್‌)' ಬಂದು ಧಾತುವಿಗೆ "ಅಟ್‌' ಆಗಮ ಬಂದಾಗ, ಅವಿದ್‌.-ಸ್‌ 
ಎಂದಿರುತ್ತದೆ. “ಪುಗನ್ತ್ನಲಘೂಪದಸ್ಯ ಚ” ಎಂಬ ಸುತ್ತದಿಂದ ಧಾತುವಿನ "ಇ' ಕಾರಕ್ಕೆ 
ಲಘೂಪದಗುಣ ಬಂದು ಅವೇದ್‌4ಸ್‌ ಎಂದಿದ್ದಾಗ, “ಸಂಯೋಗಾನ್ನಸ್ಯ ಲೋಪಃ” 
ಎಂಬುದರಿಂದ "ಸ್‌' ಕಾರಕ್ಕೆ ಲೋಪ ಬಂದು, "ದ್‌' ಕಾರಕ್ಕೆ “ದಶ್ನ” ಎಂಬ ಪ್ರಕೃತ 
ಸೂತ್ರದಿಂದ ವೈಕಲ್ಲಿಕವಾಗಿ ರುತ್ವ ಬಂದು, ನಂತರ "ರು(ರ್‌)' ಗೆ ವಿಸರ್ಗ ಬಂದು 
ಅವೇಃ ಎಂಬ ರೂಪವು ಸಿದ್ಧವಾಗುತ್ತದೆ. ರುತ್ವ ಬಾರದ ಪಕ್ಷದಲ್ಲಿ "ಸ್‌' ಕಾರಕ್ಕೆ 
“ವಾತವಸಾನೇ” ಎಂಬುದರಿಂದ ವೈಕಲ್ಪಿಕವಾಗಿ ಚರ್ತ್ವ ಬಂದು ಅವೇತ್‌ ಮತ್ತು 
ಅವೇದ್‌ ಎಂಬ ರೂಪಗಳು ಸಿದ್ಧವಾಗುತ್ತವೆ ಹೀಗಾಗಿ ಮೂರು ರೂಪಗಳಾಗುತ್ತವೆ. 

ಉದಾ- ಅವಿತ್ತಮ್‌, ಅವಿತ್ವ-ಮಧ್ಯಮಪುರುಷ ದ್ವಿವಚನ ಬಹುವಚನಗಳಲ್ಲಿ "ತಮ್‌' 
ಮತ್ತು "ತ' ಪ್ರತ್ಯಯಗಳನ್ನು ಸೇರಿಸಿದಾಗ, ಅವಿದ್‌--ತಮ್‌, ಅವಿದ್‌*-ತ ಎಂದಿದ್ದಾಗ, 
ಘ್‌” ಕಾರಕ್ಕೆ ಚರ್ತ್ವದಿಂದ "ತ್‌' ಕಾರ ಬಂದು ಅವಿತ್ತಮ್‌, ಮತ್ತು ಅವಿತ್ತ ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಅವೇದಮ್‌, ಅವಿದ್ವ, ಅವಿದ್ಮ - ಉತ್ತಮ ಪುರುಷ ಏಕವಚನದಲ್ಲಿ ಇದು 
"ಪಿತ್‌' ಆಗಿರುವುದರಿಂದ ಜಿದ್ವದ್ಭಾವವು ಬಾರದೇ ಧಾತುವಿನ "ಇ' ಕಾರಕ್ಕೆ ಗುಣ 
ಬಂದು ಅವೇದ್‌.-ಅಮ್‌-ಅವೇದಮ್‌ ಎಂದು ರೂಪವಾಗುತ್ತದೆ. 

ಉತ್ತಮಪುರುಷ ದ್ವಿವಚನ ಬಹುವಚನಗಳಲ್ಲಿ ಕ್ರಮವಾಗಿ "ವ' "ಮ' ಪ್ರತ್ಯಯಗಳನ್ನು 
ಸೇರಿಸಿದಾಗ, ಅವಿದ್‌--ವ-ಅವಿದ್ವ ಮತ್ತು ಅವಿದ್‌+ಮ-ಅವಿದ್ಮ ಎಂದಾಗುತ್ತದೆ. 

ರೂಪಗಳು: ಅವೇತ್‌, ಅವಿತ್ತಾಮ್‌, ಅವಿದುಃ ಅವೇಃ/ಅವೇತ್‌/ಅವೇದ್‌, ಅವಿತ್ತಮ್‌, 
ಅವಿತ್ತಫ ಅವೇದಮ್‌, ಅವಿದ್ವ, ಅವಿದ್ದು 

ವಿಧಿಲಿಜ್‌: ರೂಪಗಳು: ವಿದ್ಯಾತ್‌, ವಿದ್ಯಾತಾಮ್‌, ವಿದ್ಯುಃ ವಿದ್ಯಾಃ, ವಿದ್ಯಾತಮ್‌, 
ವಿದ್ಯಾತ। ವಿದ್ಯಾಮ್‌, ವಿದ್ಯಾವ, ವಿದ್ಯಾಮ। 

ಆಶೀರ್ಲಿಜ್‌: ರೂಪಗಳು: ವಿದ್ಯಾತ್‌, ವಿದ್ಯಾಸ್ತಾಮ್‌, ವಿದ್ಯಾಸುಃ। ವಿದ್ಯಾ, ವಿದ್ಯಾಸ್ತಮ್‌, 
ವಿದ್ಯಾಸ್ತ ವಿದ್ಯಾಸಮ್‌, ವಿದ್ಯಾಸ್ವ, ವಿದ್ಯಾಸ್ಮ 

ಲುಜಕ: ರೂಪಗಳು: ಅವೇದೀತ್‌, ಅವೇದಿಷ್ಟಾಮ್‌, ಅವೇದಿಷುಃ ಅವೇದೀಃ, 
ಅವೇದಿಷ್ಟಮ್‌, ಅವೇದಿಷ್ಟ ಅವೇದಿಷಮ್‌, ಅವೇದಿಷ್ಟ ಅವೇದಿಷ್ಟ 

ಲೃಜತ; ರೂಪಗಳು: ಅವೇದಿಷ್ಕತ್‌, ಅವೇದಿಷ್ಕತಾಮ್‌, ಅವೇದಿಷ್ಕನ್‌। ಅವೇದಿಷ್ಯಃ, 
ಅವೇದಿಷ್ಯತಮ್‌, ಅವೇದಿಷ್ಯತ। ಅವೇದಿಷ್ಕಮ್‌, ಅವೇದಿಷ್ಯಾವ, ಅವೇದಿಷ್ಯಾಮ। 

16.ಅಸ-ಭುವಿ(ಸತ್ತಾ- ಇರುವಿಕೆ) ಅಸಿ- ಇದರಲ್ಲಿ "ಅಸ್‌' ಮಾತ್ರ ಉಳಿಯುತ್ತದೆ. 
ಉದಾತ್ತೇತ್ತಾಗಿರುವುದರಿ೦ದ ಆತ್ಮನೇಪದದ ನಿಮಿತ್ತವಿಲ್ಲದೇ ಇರುವುದರಿಂದ ಇದು 


686 ಲಘುಸಿದ್ಧಾಂತ ಕೌಮುದೀ 
ಪರಸ್ಮೈ ಪದವಾಗಿದೆ. 

ಲಟ್‌: ಉದಾ- ಅಸ್ತಿ - ಪ್ರಥಮಪುರುಷ ಏಕವಚನದಲ್ಲಿ "ಅಸ್‌' ಧಾತುವಿನ 
ನಂತರ ಲಡಾದೇಶವಾದ *ತಿಪ್‌(ತಿ)” ಬಂದು ಧಾತುವಿನ ನಂತರ "ಶಪ್‌(ಅ)' ಬಂದು, 
ಅದು ಲೋಪವಾದಮೇಲೆ ಅಸ್‌ ತಿಐಅಸ್ತಿ ಎಂದು ರೂಪವು ಸಿದ್ಧವಾಗಿತ್ತದೆ. 

(ಅ- ಕಾರ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮575.ಶ್ನಸೋರಲ್ಲೋಪಃ (6.4.11 

ವೃತ್ತಿಃ-ಶ್ನಸ್ಯ ಅಸ್ನೇಃ ಚ ಅತಃ ಲೋಪಃ ಸಾರ್ವಧಾತುಕೇ ಕ್ವಿತಿ। ಸ್ತತ ಸಂತಿ। ಅಸಿ। 
ಸ್ಥಳ ಸ್ಥ ಅಸ್ಥಿ ಸ್ವಃ ಸ್ಮಃ 

ಪ. ಛೇ. - ಶ್ನಸೋಃ, ಅಲ್ಲೋಪಃ 

ಅ. ವೃ- “ಅತ ಉತ್‌ ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' 
ಎಂಬ ಪದವೂ, ಮತ್ತು “ಗಮ-ಹನ-ಜನ-ಖನ- ಘಸಾಮ್‌ ಲೋಪಃ ಕ್ಲಿತ್ಯನಚಿ” 
ಎ೦ಬ ಸೂತ್ರದಿಂದ *್ವಿತಿ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಶ್ನಮ್‌' ನಲ್ಲಿರುವ "ಅ' ಕಾರ ಮತ್ತು "ಅಸ್‌' ಧಾತುವಿನಲ್ಲಿವ "ಅ' 
ಕಾರಗಳಿಗೆ ಲೋಪ ಬರುತ್ತದೆ-ಸಾರ್ವಧಾತುಕ "ಕಿತ್‌' ಮತ್ತು "ಜಿತ್‌' ಪರದಲ್ಲಿದ್ದಾಗ. 
ಏಕವಚನ ಪ್ರತ್ಯಯಗಳಾದ "ತಿಪ್‌' "ಸಿಪ್‌' ಮತ್ತು "ಮಿಪ್‌' ಗಳು "ಪತ್‌' ಆಗಿರುವುದರಿಂದ 
“ಜಿತ್‌' ಆಗುವುದಿಲ್ಲ. ಆದುದರಿಂದ ಅಲ್ಲೋಪ(ಅ-ಕಾರ ಲೋಪ) ಆಗುವುದಿಲ್ಲ. 
ಉಳಿದ 6 ಪ್ರತ್ಯಯಗಳ ವಿಷಯದಲ್ಲಿ "ಅಪಿತ್‌' ಆಗಿರುವುದರಿಂದ ಜೆದ್ದದ್ಧಾವ ಬಂದು 
“ಅ' ಕಾರಕ್ಕೆ ಲೋಪ ಬರುತ್ತದೆ. 

ಉದಾ- ಸ್ವಃ, - ಪ್ರಥಮಪುರುಷ ದ್ವಿವಚನದಲ್ಲಿ "ಅಸ್‌' ಧಾತುವಿನ ಅಂತರ “ತಸ್‌” 
ಪ್ರತ್ಯಯ ಬಂದು ಅಸ್‌4ತಸ್‌ ಎಂದಿರುತ್ತದೆ. ಧಾತುವಿನ ನಂತರ "ಶಪ್‌(ಅ)' ಬಂದು 
ಲುಕ್‌(ಲೋಪ) ಆದಾಗ, “ಸಾರ್ವಧಾತುಕಮಪಿತ್‌” ಎಂಬುದರಿಂದ "ಜಿದ್ವದ್ಭಾವ' 
ಬಂದು ಪ್ರಕೃತ ಸೂತ್ರದಿಂದ "ಅಸ್‌' ನ "ಅ' ಕಾರಕ್ಕೆ ಲೋಪ ಬಂದು ಸ್‌+ತಸ್‌=ಸ್ಪಸ್‌ 
ಎಂದಾಗಿ ರುತ್ವ ವಿಸರ್ಗಗಳಿಂದ ಸ್ತಃ ಎಂದು ರೂಪವಾಗುತ್ತದೆ. 

ಉದಾ- ಸನ್ನಿ- ಪ್ರಥಮಪುರುಷ ಬಹುವಚನದಲ್ಲಿ ಅಸ್‌--ರಿು ಎಂದಿದ್ದಾಗ ಪ್ರಕೃತ 
ಸೂತ್ರದಿಂದ “ಅಸ್‌' ನ “ಅ' ಕಾರಕ್ಕೆ ಲೋಪ ಬಂದು ಸ್‌-ಮಿು ಎಂದಿದ್ದಾಗ, 
“ರೂಂನ್ತಃ” ಎಂಬುದರಿಂದ "ರು್‌' ಗೆ "ಅನ್‌' ಆದೆಶ ಬಂದು ಸ್‌4ಅನ್‌ಇ-ಸನ್ನಿ 
ಎ೦ದು ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ಉಳಿದ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅಸ್ತಿ, ಸ್ತಃ, ಸನ್ನಿ ಅಸಿ, ಸ್ಥಃ, ಸ್ಥ! ಅಸ್ಥಿ ಸ್ವಃ, ಸ್ಮಃ। 

(ಷತ್ತವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮76. ಉಪಸರ್ಗಪ್ರಾದುಭಾಕ್ಯಮಪಸ್ತಿರ್ಯಚ್ಚರಃ (8.3.57) 

ವೃತ್ತಿೀ-ಉಪಸರ್ಗೇಣಃ ಪ್ರಾದುಸಃ ಚ ಅಸ್ತೇಃ ಸಸ್ಯ ಷಃ ಯಕಾರೇ ಅಚಿ ಪರೆ। 
ನಿಷ್ಯಾತ್‌। ಪ್ರನಿಷಂತಿ। ಪ್ರಾದುಃಷ೦ತಿ। ಯಚ್ಚರಃ ಕಿಮ್‌ - ಅಭಿಸ್ತಃ 


ತಿ೫ನ್ನೇ ಅದಾದಿ-ಪರಸ್ಕೈಪದದ ರೂಪಗಳು 687 


ಪ. ಛೇ. - ಉಪಸರ್ಗಪ್ರಾದುಭಾಣ್ಯಂ, ಅಸಿ, ಯಚ್ಚರಃ। 

ಅ. ವ್ಯ- “ಸಹೇಃ ಸಾಡಃ ಸಃ” ಎಂಬ ಸೂತ್ರದಿಂದ "ಸಹ' ಎಂಬ ಪದವೂ, 
“ಅಪದಾನ್ನಸ್ಯ ಮೂರ್ಧನ್ಯಃ” ಎಂಬ ಸೂತ್ರದಿಂದ “ಮೂರ್ಧನ್ಯ? ಎಂಬ ಪದವೂ, 
ಅನುವೃತ್ತವಾಗುತ್ತವೆ. “ಇಣ್ಕೋಃ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ಉಪಸರ್ಗದ ಅವಯವವಾದ "ಇಣ್‌'ಗಿಂತ ಅಥವಾ "ಪ್ರಾದುಸ್‌' ಎಂಬ 
ಅವ್ಯಯದ ಪರದಲ್ಲಿರುವ “ಅಸ್‌” ಧಾತುವಿನ "ಸ್‌' ಕಾರಕ್ಕೆ ಷತ್ಚವು ಆದೇಶವಾಗಿ 
ಬರುತ್ತದೆ - "ಯ್‌' ಕಾರ ಅಥವಾ “ಅಚ್‌' ಪರದಲ್ಲಿದ್ದಾಗ. 

ಉಪಸರ್ಗಸಹಿತವಾದ "ಅಸ್‌' ಧಾತುವಿನ ರೂಪ-"ಸ್‌' ಕಾರಕ್ಕೆ "ಯ್‌' ಕಾರವು 
ಪರದಲ್ಲಿರುವ ಉದಾಹರಣೆ - 

ಉದಾ- ನಿಷ್ಯಾತ್‌- "ಸ್ಯಾತ್‌' ಎಂಬುದು "ಅಸ್‌' ಧಾತುವಿನ “ಎಧಿಲಿಜ್‌' 
ರೂಪವಾಗಿದೆ. "ಸ್ಕಾತ್‌' ಗೆ ಪೂರ್ವದಲ್ಲಿ "ನಿ' ಎಂಬ ಉಪಸರ್ಗವಿದೆ. "ನಿ' ಎಂಬ 
ಉಪಸರ್ಗದಲ್ಲಿರುವ "ಇ' ಕಾರವು “ಇಣ್‌' ಆಗಿದೆ. ಇದಕ್ಕಿಂತ ಪರದಲ್ಲಿ "ಸ್‌' ಕಾರವು 
ಇರುವುದು. ಅದರಪರದಲ್ಲಿ "ಯ್‌' ಕಾರವು ಇರುವುದರಿಂದ ಪ್ರಕೃತ ಸೂತ್ರದಿಂದ “ಸ್‌' 
ಕಾರಕ್ಕೆ ಷತ್ನವು ಬಂದು ನಿಷ್ಯಾತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

"ಸ್‌' ಕಾರಕ್ಕೆ "ಅ' ಕಾರವು ಪರದಲ್ಲಿರುವ ಉದಾಹರಣೆ 

1. ಉದಾ- ಪ್ರನಿಷನ್ತಿ - ಇದು “ಸ್‌' ಕಾರಕ್ಕೆ "ಅಚ್‌(ಅ)' ಪರದಲ್ಲಿರುವ ಉದಾಹರಣೆ 
- ಪ್ರನಿಷನ್ತಿ, 

2. ಉದಾ- ಪ್ರಾದುಷಸ್ತಿ - ಇಲ್ಲಿ ಪ್ರಾದುಸ್‌ ಎಂಬ ಅವ್ಯಯಕ್ಕೆ ಪರದಲ್ಲಿವ "ಅಸ್‌' 
ಧಾತುವಿನ "ಸ್‌' ಕಾರಕ್ಕೆ "ಅಚ್‌(ಅ)' ಪರದಲ್ಲಿರೋಣದರಿಂದ ಷತ್ವ ಬಂದು ಪ್ರಾದುಪಸನ್ತಿ 
ಎಂದು ರೂಪವಾಗಿದೆ. 

ಯಚ್ಚರಃ ಕಿಮ್‌ - ಅಭಿಸ್ತೂ - ಸೂತ್ರದಲ್ಲಿ "ಯಚ್ಚರಃ(ಯ್‌ ಮತ್ತು ಅಚ್‌)' 
ಪರದಲ್ಲಿದ್ದಾಗ ಎಂದು ಹೇಳದಿದ್ದರೆ ಅಭಿ*ಸ್ತಃ ಎಂಬಲ್ಲಿ "ಸ್‌' ಕಾರಕ್ಕೆ ಷತ್ತವು ಆಗುತ್ತಿತ್ತು. 
"ಷ್‌' ಕಾರದ ಪರದಲ್ಲಿ “ತ್‌' ಕಾರ ಇದ್ದಾಗ, ಷ್ಟುತ್ವ ಬಂದು ಅಭಿಷ್ಟಃ ಎಂಬ ಅನಿಷ್ಟ 
ರೂಪವು ಸಿದ್ಧವಾಗುತ್ತಿತ್ತು. “ಯಚ್ಚರಃ” ಎಂದು ಹೇಳಿದ್ದರಿಂದ ಇಲ್ಲಿ "ಸ್‌' ಕಾರದ 
ನಂತರ "ಯ್‌' ಕಾರವಾಗಲೀ "ಅಚ್‌' ಆಗಲೀ ಇರುವುದಿಲ್ಲ. ಆದರೆ "ತ್‌' ಕಾರ ಮಾತ್ರ 
ಪರದಲ್ಲಿರುತ್ತದೆ. ಆದುದರಿಂದ ಷತ್ವ ಬರುವುದಿಲ್ಲ. ಆದುದರಿಂದ "ತ್‌ ಕಾರ ಪರದಲ್ಲಿದ್ದರೂ 
ಷತ್ವ ಬರದಿರೋಣದರಿಂದ ಷ್ಟುತ್ವಾದಿಗಳಿ೦ದ ಅನಿಷ್ಟ ರೂಪವು ಬರುವುದಿಲ್ಲ. 

(ಭೂ ಎ೦ಬ ಆದೆಶವನ್ನು ವಿಧಿಸುವ ಸೂತ್ರ) 


ಸೂತ್ರ- ೮77. ಅಸ್ತೇರ್ಭೂಃ (2.4.52) 


ವೃತ್ತಿಃ-ಆರ್ಧಧಾತುಕೇ। ಬಭೂವ। ಭವಿತಾ। ಭವಿಷ್ಯತಿ! ಅಸ್ತು, ಸ್ತಾತ್‌। ಸ್ತಾಮ್‌। 


688 ಲಘುಸಿದ್ಧಾಂತ ಕೌಮುದೀ 


ಅ. ವೃ- “ಆರ್ಧಧಾತುಕೇ” ಎ೦ಬುದು ಅಧಿಕಾರ ಸೂತ್ರವಾಗಿದೆ. 
ಅರ್ಥ- ಆರ್ಧಧಾತುಕ ವಿವಕ್ಷೆಯಲ್ಲಿ “ಅಸ್‌' ಧಾತುವಿಗೆ "ಭೂ' ಎ೦ಬ ಆದೇಶವು 
ಬರುತ್ತದೆ. . 
ಲಿಟ್‌: ಉದಾ- ಬಭೂವ - ಪ್ರಥಮಪುರುಷ ಏಕವಚನದಲ್ಲಿ "ಅಸ್‌' ಧಾತುವಿನ 
ನಂತರ “ಲಿಟ್‌' "ಲ್‌' ಕಾರಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ `ತಿಪ್‌(ತಿ)' ಬಂದು 
ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ "ಇಲ್‌(ಅ)' ಬಂದು ಅಸ್‌. ಅ ಎಂದಿರುತ್ತದೆ. 
ಪ್ರಕೃತ ಸೂತ್ರದಿಂದ “ಅಸ್‌' ಗೆ 'ಭೂ' ಆದೇಶ ಬಂದಾಗ, ಭೂ4ಅ ಎಂದಿರುತ್ತದೆ. 
ಭ್ರಾದಿ ಗಣದಲ್ಲಿ "ಭೂ' ಧಾತುವಿಗೆ "ಲಿಟ್‌' ಲ' ಕಾರದಲ್ಲಿಯ ಪ್ರಕ್ರಿಯೆಯಂತೆ ಬಭೂವ 
ಮೊದಲಾದ ರೂಪಗಳು ಸಿದ್ಧಿಸುತ್ತವೆ. 
ರೂಪಗಳು: ಬಭೂವ, ಬಭೂವತುಃ, ಬಭೂವುಃ ಬಭೂವಿಥ, ಬಭೂವಥುಃ, 
`ಬಭೂವ। ಬಭೂವ, ಬಭೂವಿವ, ಬಭೂವಿಮ। 
ಲುಟ್‌: ಉದಾ- ಭವಿತಾ- ಪ್ರಥಮಪುರುಷ ಏಕವಚನದಲ್ಲಿ "ಅಸ್‌' ಧಾತುವಿಗೆ 
“ಲುಟ್‌' "ಲ್‌' ಕಾರದಲ್ಲಿ "ಭೂ' ಎಂಬ ಆದೇಶ ಬಂದು ಭೂ-ಲುಟ್‌ ಎಂದಿದ್ದಾಗ 
ಭ್ಹಾದಿ ಪ್ರಕರಣದಲ್ಲಿ ಯಂತೆಯೇ ಪ್ರಕ್ರಿಯೆ ನಡೆದು ಭವಿತಾ ಎಂಬ ರೂಪವು 
ಸಿದ್ಧವಾಗುತ್ತದೆ. ಇದರಂತೆ ಉಳಿದ ರೂಪಗಳೂ ಸಿದ್ಧವಾಗುತ್ತವೆ 
ರೂಪಗಳು: ಭವಿತಾ, ಭವಿತಾರೌ, ಭವಿತಾರಃ ಭವಿತಾಸಿ, ಭವಿತಾಸ್ಥಃ, ಭವಿತಾಸ್ಥ| 
ಭವಿತಾಸ್ಕಿ ಭವಿತಾಸ್ವಃ, ಭವಿತಾಸ್ಕಃ 
ಲೃಟ್‌: ಇಲ್ಲಿಯೂ "ಅಸ್‌' ಧಾತುವಿಗೆ "ಭೂ' ಆದೇಶ ಬಂದು "ಲೃಟ್‌' "ಲ್‌' 
ಕಾರದ ರೂಪಗಳು ಭ್ಹಾದಿ ಪ್ರಕರಣದಲ್ಲಿಯಂತೆಯೇ ಸಿದ್ಧಿಸುತ್ತವೆ. 
ರೂಪಗಳು: ಭವಿಷ್ಯತಿ, ಭವಿಷ್ಯತಃ, ಭವಿಷ್ಯನಿ। ಭವಿಷ್ಯಸಿ, ಭವಿಷಥಃ, ಭವಿಷ್ಯಥ” 
ಭವಿಷ್ಯಾಮಿ, ಭವಿಷ್ಯಾವಃ, ಭವಿಷ್ಯಾಮಃ। 
ಲೋಟ್‌: (ಸಾರ್ವ ಧಾತುಕ "ಲ್‌'ಕಾರ)ಇದು ಸಾರ್ವಧಾತುಕ "“ಲ್‌' 
ಕಾರವಾದುದರಿಂದ ಪ್ರಕೃತಸೂತ್ರದಿಂದ “ಅಸ್‌' ಧಾತುವಿಗೆ “ಭೂ' ಆದೇಶ ಬರುವುದಿಲ್ಲ. 
ಉದಾ- ಅಸ್ಪುಸ್ತಾತ್‌- ಪ್ರಥಮಪುರುಷ ಏಕವಚನದಲ್ಲಿ "ಅಸ್‌' ಧಾತುವಿನ ನಂತರ 
“ಲೋಟ್‌' “ಲ್‌' ಕಾರ ಬಂದು, ಅದಕ್ಕೆ "ತಿಪ್‌(ತಿ)' ಆದೇಶ ಬಂದು ಧಾತುವಿನ 
ನಂತರ “ಶಪ್‌(ಅ)' ವಿಕರಣ ಬಂದು ಲೋಪವಾದಮೇಲೆ ಅಸ್‌*ತಿ ಎಂದಿದ್ದಾಗ, 
“ಏರುಃ” ಎಂಬ ಸೂತ್ರದಿಂದ “ತಿ' ಯಲ್ಲಿರುವ “ಇ' ಕಾರಕ್ಕೆ "ಉ' ಕಾರ ಬಂದು 
ಅಸ್‌4ತ್‌4+ಉ=ಅಸ್ತು ಎಂದು ರೂಪವು ಸಿದ್ದವಾಗುತ್ತದೆ. “ತು' ಗೆ ವೈಕಲ್ಪಿಕವಾಗಿ 
“ತಾತಜ್‌(ತಾತ್‌)”' ಎಂಬ ಆದೇಶ ಬಂದು ಇದು "ಜಿತ್‌' ಆಗಿರುವುದರಿಂದ 
“ಶ್ಲಸೋರಲ್ಲೋಪಃ” ಎಂಬುದರಿಒಂದ "“ಅಸ್‌' ನಲ್ಲಿರುವ "ಅ' ಕಾರಕ್ಕೆ ಲೋಪ 
ಬಂದು, "ಸ್ತಾತ್‌' ಎಂಬ ರೂಪವು ಸಿದ್ಧವಾಗುತ್ತದೆ. 
ಉದಾ- ಸ್ತಾಮ್‌, ಸನ್ತ್ನು- ಪ್ರಥಮಪುರುಷ ದ್ವಿವಚನದಲ್ಲಿ "ಅಸ್‌' ಧಾತುವಿನ "ತಸ್‌' 


ತಿಜನ್ನೇ ಅದಾದಿ-ಪರಸ್ಕೈಪದದ ರೂಪಗಳು 689 


ಗೆ ತಾಮ್‌ ಆದೇಶ ಬಂದು ಅಸ್‌.-ತಾಮ್‌ ಎಂದಿದ್ದಾಗ “ಶ್ಲಸೋರಲ್ಲೋಪಃ” 
ಎಂಬುದರಿಂದ "ಅಸ್‌ ನಲ್ಲಿರುವ "ಅ' ಕಾರಕ್ಕೆ ಲೋಪ ಬಂದು ಸ್ಪಾಮ್‌ ಎಂದು 
ರೂಪವಾಗುತ್ತದೆ. 

ಉದಾ- ಸನ್ನು - ಪ್ರಥಮಪುರುಷ ಬಹುವಚನದಲ್ಲಿ ಅಸ್‌4ಯು ಎಂದಿದ್ದಾಗ 
"ರು್‌' ಗೆ "ಅನ್‌' ಅದೇಶ ಬಂದು ಅಸ್‌--ಅನ್ಸ್‌-ಇ ಎಂದಿದ್ದಾಗ “ಏರುಃ” ಎಂಬುದರಿಂದ 
“ಇ' ಕೈ "ಉ' ಕಾರ ಬಂದು “ಶ್ನಸೋರಲ್ಲೋಪಃ” ಎಂಬುದರಿಂದ "ಅಸ್‌' ನಲ್ಲಿರುವ 
"ಅ' ಕಾರಕ್ಕೆ ಲೋಪ ಬಂದು ಸನ್ಮು ಎಂದು ರೂಪವಾಗುತ್ತದೆ. 

ಉದಾ- ಏಧಿ/ಸ್ತಾತ್‌- ಮಧ್ಯಮಪುರುಷ ಏಕವಚನದಲ್ಲಿ - 

(ಏಷ್ಯ ಮತ್ತು ಅಭ್ಯಾಸ ಲೋಪಗಳನ್ನು ವಿಧಿಸುವ ಸೂತ್ರ) 

ಸೂತ್ರ- ೮78. ಷ್ಹಸೋರೇದ್ಧಾವಭ್ಯಾಸಲೋಪಶ್ಚ (6.4.19) 

ವೃತ್ತಿಃ&-ಘೋಃ ಅಸ್ತೇಶ್ವ ಏತ್ವಂ ಸ್ಯಾತ್‌ ಹೌ ಪರೇ ಅಭ್ಯಾಸಲೋಪಶ್ಚ ಏತ್ವಸ್ಯ 
ಅಸಿದ್ಧತ್ವಾತ್‌ ಹೇಃ ಧಿಃ ಶ್ನಸೋರಿತಿ ಅಲ್ಲೋಪಃ । ತಾತಜ್‌ ಪಕ್ಷೇ ಏತ್ವಂ ನ, ಪರೇಣ 
ತಾತಜಾ ಬಾಧಾತ್‌। ಏಧಿ, ಸ್ಮಾತ್‌। ಸ್ಮಮ್‌। ಸ್ಮ ಅಸಾನಿ। ಅಸಾವ। ಅಸಾಮ। ಆಸೀತ್‌। 
ಆಸ್ತಾಮ್‌। ಆಸನ್‌। ಸ್ಕಾತ್‌। ಸ್ಕಾತಾಮ್‌। ಸ್ಯುಃ। ಭೂಯಾತ್‌। ಅಭೂತ್‌, ಅಭವಿಷ್ಯತ್‌। 

ಇಣ್‌ ಗತೌ। 18) ಏತಿ। ಇತಃ 

ಪ. ಛೇ. - ಪ್ಲಸೋಃ, ಏತ್‌, ಹೌ, ಅಭ್ಯಾಸಲೋಪಃ, ಚ। 

ಅರ್ಥ- “ಹಿ” ಪರದಲ್ಲಿದ್ದಾಗ, “ಘು' ಸಂಜ್ಞಕ ಧಾತು ಮತ್ತು "ಅಸ್‌' ಧಾತುಗಳಿಗೆ 
"ಏ' ಕಾರವು ಆದೇಶವಾಗಿ ಬರುತ್ತದೆ. ಮತ್ತು ಅಭ್ಯಾಸದ ಲೋಪವಾಗುತ್ತದೆ. 

ಉದಾ- ಏಧಿ - ಮಧ್ಯಮಪುರುಷ ಏಕವಚನದಲ್ಲಿ "ಅಸ್‌' ಧಾತುವಿನಮೇಲೆ 

"ಸಿಪ್‌(ಸಿ)' ಬಂದು, ಅಸ್‌+ಸಿ ಎಂದಿದ್ದಾಗ ಧಾತುವಿನ ಪರದಲ್ಲಿ “ಶಪ್‌(ಅ)' ಬಂದು 
ಅದಕ್ಕೆ ಲುಕ್‌(ಲೋಪ) ಬಂದು ಅಸ್‌4ಸಿ ಎಂದಿದ್ದಾಗ “ಸೇರ್ಹ್ಯಪಿಚ್ಚ” ಎಂಬುದರಿಂದ 
"ಸಿಪ್‌' ನಲ್ಲಿರುವ "ಸ್‌' ಗೆ "ಹಿ' ಆದೇಶ ಬ೦ದು (ಅದು ಅಪಿತ್‌ ಆಗಿರುತ್ತದೆ) ಈ 
ರೀತಿಯಾಗಿ ಅಸ್‌*ಹಿ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ಸ್‌ ಕಾರಕ್ಕೆ "ಏ' ತ್ವ ಬಂದು 
ಅ+ಏ+ಹಿ ಎಂದಿರುತ್ತದೆ. “ಹೂರುಲ್ಫೊ ಕರ್ಹೇರ್ಧಿಃ” ಎ೦ಬ ಸೂತ್ರದಿಂದ "ಒ'ಗೆ 
"ಧಿ' ಬರಬೇಕಾಗಿತ್ತು). 

ಆದರೆ ಪ್ರಕೃತಸೂತ್ರವಾದ ಪೃಸೋರೇದ್ದಾವಭ್ಯಾಸಲೋಪಶ್ವ (6.4.119) ಎಂಬುದು 
ಪರಸೂತ್ರವಾಗೋಣದರಿಂದ ಪೂರ್ವಸೂತ್ರವಾದ “ಹೂರುಲ್ಬೋೋರ್ಹೇರ್ಧಿಃ” (64- 
4-101) ಎಂಬುದನ್ನು ಬಾಧಿಸಿ ಪ್ರವೃತ್ತವಾಗುತ್ತದೆ. ಈಗ “ಅಲೋಂನ್ತ PN 
ಪರಿಭಾಷೆಯಿಂದ “ಅಸ್‌” ನಲ್ಲಿರುವ "ಸ್‌' ಕಾರಕ್ಕೆ ಏತ್ವವು(ಏ) ಬರುವುದು. ಆಗ 
ಅ+೬ಐ+ಹಿ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ವಿಹಿತವಾದ "ಏ' ಕಾರವು 
“ಅಸಿದ್ದವದತ್ರಾಭಾತ್‌” ಎ೦ಬ ಸೂತ್ರದಿಂದ ಅಸಿದ್ದವಾಗಿರುವುದರಿಂದ ("ಏ' ಕಾರವು 
ಬಂದದ್ದು ಗೊತ್ತಾಗದೆ "ಸ್‌' ಕಾರವು ಇರುವಂತೆಯೇ ಭಾವಿಸುತ್ತದೆ). ಆದ್ದರಿಂದ "ಹಿ' 


690 ಲಘುಸಿದ್ಧಾಂತ ಕೌಮುದೀ 


ಎಂಬ ವರ್ಣವು "ರುಲ್‌' ವರ್ಣವಾದ "ಸ್‌' ಕಾರದ ಪರದಲ್ಲಿರುವುದು. ಆದುದರಿಂದ 
"ಹಿ' ಗೆ "ಧಿ' ಆದೇಶವು ಬರುತ್ತದೆ. "ಹಿ' ಇದು ಅಪಿತ್‌ ಆಗಿರುವುದರಿಂದ 
“ಸಾರ್ವಧಾತುಕಮಪಿತ್‌” ಎಂಬುದರಿಂದ ಜೆದ್ದದ್ಭಾವವು ಬರುವುದು. ಆದ್ದರಿಂದ 
“ಶ್ಲಸೋರಲ್ಲೋಪಃ” ಎಂಬ ಸೂತ್ರದಿಂದ "ಅ' ಕಾರ ಲೋಪವಾಗಿ ಏಧಿ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ-ಸ್ತಾತ್‌(ವೈಕಲ್ಪಿಕರೂಪ)-ಏತ್ವವಿಧಾಯಕ ಪ್ರಕೃತ ಸೂತ್ರಕ್ಕಿಂತ 
“ತುಹ್ಯೋಸ್ತಾತಜಶಿಷಿ ಅನ್ಯತರಸ್ಯಾಮ್‌? (7.1.35) ಎಂಬ ಸೂತ್ರವು 
ಪರವಾಗಿರುವುದರಿಂದ "ಹಿ'ಗೆ ಪೂರ್ವದಲ್ಲಿಯೇ “ಾತಜ್‌(ತಾತ್‌)' ಆದೇಶವು ಬರುವುದು. 
ಅದು ಬಂದ ನಂತರ "ಹಿ' ಇರುವುದಿಲ್ಲವಾದ್ದರಿ೦ದ ಏತ್ವವು ಬಾರದೇ ಸ್ತಾತ್‌ ಎಂಬ 
ವೈಕಲ್ಪಿಕ ರೂಪವು ಸಿದ್ಧವಾಗುತ್ತದೆ. 

ಉದಾ- ಸ್ತಮ್‌- ಮಧ್ಯಮಪುರುಷ ದ್ವಿವಚನದಲ್ಲಿ ತಮ್‌ ಆದೇಶ ಬಂದು ಅಸ್‌. ತಮ್‌ 
ಎಂದಿದ್ದಾಗ, ಹಿಂದಿನಂತೆಯೇ "ಅ' ಕಾರಲೋಪವಾಗಿ ಸ್‌--ತಮ್‌-ಸ್ತಮ್‌ ಎಂದಾಗುತ್ತದೆ. 

ಉದಾ- ಸ್ವ-ಇದೇ ರೀತಿಯಲ್ಲಿ ಮಧ್ಯಮಪುರುಷ ಬಹುವಚನದಲ್ಲಿ "ತ' ಪ್ರತ್ಯಯವನ್ನು 
ಸೇರಿಸಿದಾಗ, ಅಸ್‌4ತ ಎಂದಿದ್ದಾಗ ಹಿಂದಿನಂತೆಯೇ "ಅ' ಕಾರಲೋಪವಾಗಿ ಸ್‌4ತ-ಸ್ತ 
ಎಂದಾಗುತ್ತದೆ. 

ಉದಾ- ಅಸಾನಿ- ಉತ್ತಮಪುರುಷ ಏಕವಚನದಲ್ಲಿ “ಆಡುತ್ತಮಸ್ಕ ಪಿಚ್ಚ” ಎಂಬ 
ಸೂತ್ರದಿಂದ ಬಂದಿರುವ "ಆಟ್‌' ಆಗಮವು "ಪಿತ್‌' ಆಗಿರುವುದರಿಂದ ಜಿದ್ದದ್ದಾವವು 
ಬರುವುದಿಲ್ಲ. ಆದ್ದರಿಂದ "ಅ' ಕಾರಕ್ಕೆ ಲೋಪ ಬರುವುದಿಲ್ಲ. ಹೀಗೆ ಅಸ್‌--ಆನಿ-ಅಸಾನಿ 
ಎ೦ದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಸಾವ, ಅಸಾಮ- ಮೇಲಿನ ಏಕವಚನ ಪ್ರಕ್ರಿಯೆಯನ್ನು ಅನುಸರಿಸಿ 
ಉತ್ತಮಪುರುಷದ ದ್ವಿವಚನ ಮತ್ತು ಬಹುವಚನದ ರೂಪಗಳಾದ ಅಸ್‌-ಆವ-ಅಸಾವ, 
ಮತ್ತು ಅಸ್‌.-ಆಮ =ಅಸಾಮ ಎಂಬ ರೂಪಗಳು ಸಿದ್ಧವಾಗಿವೆ. 

ಲಜ್‌: ಉದಾ- ಆಸೀತ್‌ - ಪ್ರಥಮಪುರುಷ ಏಕವಚನದಲ್ಲಿ ಆ--ಅಸ್‌--ತಿ ಎಂದಿದ್ದಾಗ 
"ತಿ' ನಲ್ಲಿರುವ “ಇ' ಕಾರಕ್ಕೆ “ಇತಶ್ನ” ಎಂಬುದರಿಂದ ಲೋಪ ಬಂದು ಆ. ಅಸ್‌--ತ್‌ 
ಎಂದಿದ್ದಾಗ, “ಅಸ್ತಿಸಿಜೋಇಪೃಕ್ರೇ” ಎಂಬುದರಿಂದ “ತ್‌' ಗೆ "ಈಟ್‌' ಆಗಮ ಬಂದು 
ಆ4ಅಸ್‌4ಈತ್‌ ಎಂದಿದ್ದಾಗ "ಆ' ಕಾರ "ಅ' ಕಾರಗಳಿಗೆ ಸವರ್ಣದೀರ್ಪ ಬಂದು 
ಆಸ್‌4ಈತ್‌=ಆಸೀತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಸೀಃ - ಮಧ್ಯಮಪುರುಷ ಏಕವಚನದಲ್ಲಿ ಆ--ಅಸ್‌--ಸ್‌ ಎ೦ದಿದ್ದಾಗ, 
“ಸ್‌' ಕಾರವು ಅಪ್ಪಕ್ತವಾಗಿರುವುದರಿ೦ದ ಹಿಂದಿನಂತೆಯೇ ಅದಕ್ಕೆ “"ಈಟ್‌(ಈ)' ಆಗಮವು 
ಬಂದು ಆಸ್‌--ಅಸ್‌- ಈಸ್‌ ಎಂದಿದ್ದಾಗ, ಹಿಂದಿನ ಪ್ರಕ್ರಿಯೆಯಂತೆಯೆ ಪ್ರಕ್ರಿಯೆ ನಡೆದು 
ನಂತರ ರುತ್ವ-ವಿಸರ್ಗಗಳಿಂದ ಆಸೀಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಸಮ್‌- ಉತ್ತಪಪುರುಷ ಏಕವಚನದಲ್ಲಿ "ಅಮ್‌' ಪ್ರತ್ಯಯವನ್ನು ಸೇರಿಸಿದಾಗ 


ತಿಐನ್ನೇ ಅದಾದಿ-ಪರಸ್ಥೈಪದದ ರೂಪಗಳು 691 


ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಆಸಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
ದ್ವಿವಚನ ರೂಪಗಳಲ್ಲಿ “ಶ್ನಸೋರಲ್ಲೋಪಃ” ಎಂಬುದರಿಂದ "ಅ' ಕಾರ 
ಲೋಪವಾದರೂ “ಆಡಜಾದೀನಾಮ್‌” ಎಂಬುದರಿಂದ ಬರುವ "ಆ' ಕಾರವು ಇದ್ದೇ 
ಇರುತ್ತದೆ. ಹೀಗಾಗಿ ಈ ಅಪಿತ್‌ ಆದ 6 ರೂಪಗಳಲ್ಲೂ ತಾಮ್‌, ಅನ್‌, ಥಸ್‌, ಥ 
ಮತ್ತು ವ, ಮ ಎಂಬ ಆಖ್ಯಾತ ಪ್ರತ್ಯಯಗಳನ್ನು ಸೇರಿಸಿದಾಗ, ಹಿಂದಿನ 
ಪ್ರಕ್ರಿಯೆಯಂತೆಯೇ ಪ್ರಕ್ರಿಯೆ ನಡೆದು ಕ್ರಮವಾಗಿ ಆಸ್ತಾಮ್‌, ಆಸನ್‌, ಆಸಮ್‌, ಆಸ್ತ 


ಆಸ್ವ ಆಸ್ಮ ಎಂಬ ರೂಪಗಳು ಸಿದ್ಧಿಸುತ್ತವೆ, 

ರೂಪಗಳು: ಆಸೀತ್‌, ಆಸ್ತಾಮ್‌, ಆಸನ್‌। ಆಸೀಃ ಆಸಮ್‌, ಆಸ್ಪ ಆಸಮ್‌, ಆಸ್ವ, 
ಆಸ್ಮ 

ವಿಧಿಲಿಜಕ್‌: ರೂಪಗಳು: ಸ್ಯಾತ್‌, ಸ್ಯಾತಾಮ್‌, ಸ್ಕುಃ ಸ್ಯಾಃ, ಸ್ಯಾತಮ್‌, ಸ್ಯಾತ। 
ಸ್ಯಾಮ್‌, ಸ್ಯಾವ ಸ್ಯಾಮ। 

ವಿವರಣೆ: "ವಿಧಿಲಿಜ್‌'ನಲ್ಲಿ "ಯಾಸುಟ್‌(ಯಾಸ್‌)' ಆಗಮ ಬಂದು ಅದಕ್ಕೆ ಜಿದ್ದದ್ಭಾವ 
ಬರುತ್ತದೆ. 9 ರೂಪಗಳಲ್ಲೂ, "ಯಾಸುಟ್‌(ಯಾಸ್‌)' ಗೆ ಜಿದ್ದದ್ದಾವ ಬರುವುದರಿಂದ 
“ಶ್ಲಸೋರಲ್ಲೋಪಃ” ಎಂಬ ಸೂತ್ರದಿಂದ "ಅಸ್‌' ನಲ್ಲಿರುವ "ಅ' ಕಾರಕ್ಕೆ ಲೋಪ 
ಬಂದು "ಸ್‌' ಮಾತ್ರ ಉಳಿಯುತ್ತದೆ. ಇದಕ್ಕೆ "ಲಿಜ್‌' "ಲ್‌' ಕಾರದ ಪ್ರತ್ಯಯಗಳನ್ನು 
ಸೇರಿಸಿದಾಗ, ಮೇಲಿನ ರೂಪಗಳು ಸಿದ್ಧವಾಗುತ್ತವೆ. 

ಆಶೀರ್ಲಿಜಕ: ರೂಪಗಳು: ಭೂಯಾತ್‌, ಭೂಯಾಸ್ತಾಮ್‌, ಭೂಯಾಸುಃ। 
ಭೂಯಾಃ, ಭೂಯಾಸ್ತಮ್‌, ಭೂಯಾಸ್ತ: ಭೂಯಾಸಮ್‌, ಭೂಯಾಸ್ವ ಭೂಯಾಸ್ಸ 

ವಿವರಣೆ: “ಆಶೀರ್ಲಿಜ್‌' ನಲ್ಲಿ “ಲಿಜ್‌' “ಲ್‌' ಕಾರಕ್ಕೆ “ಲಿಜಾಶಿಷೀ” ಎಂಬ 
ಸೂತ್ರದಿಂದ ಆರ್ಧಧಾತುಕ ಸಂಜ್ಞೆ ಬಂದು “ಅಸ್ಮೇರ್ಭೂಃ” ಎಂಬ ಸೂತ್ರದಿಂದ 
“ಅಸ್‌” ಧಾತುವಿಗೆ “ಭೂ' ಆದೇಶ ಬಂದು, ಮೊದಲನೇ ಗಣದ "ಭೂ' ಧಾತುವಿನ 
ರೂಪದಂತಿರುವ ರೂಪಗಳು ಬಂದು ಮೇಲಿನ ರೂಪಗಳು ಸಿದ್ಧವಾಗುತ್ತವೆ. 

ಲುಜ್‌: ರೂಪಗಳು: ಅಭೂತ್‌, ಅಭೂತಾಮ್‌, ಅಭೂವನ್‌। ಅಭೂಃ, ಅಭೂತಮ್‌, 
ಅಭೂತ। ಅಭೂವಮ್‌, ಅಭೂವ, ಅಭೂಮ। 

ವಿವರಣೆ: ಇಲ್ಲಿ "ಸಿಚ್‌' ಗೆ ಆರ್ಧಧಾತುಕ ಸಂಜ್ಞೆ ಬಂದು ಹಿಂದಿನಂತೆಯೇ "ಅಸ್‌' 
ಗೆ "ಭೂ' ಆದೇಶ ಬರುತ್ತದೆ. ಮೊದಲನೆಯ ಗಣದ "ಭೂ' ಧಾತುವಿನಂತೆ "ಸಿಚ್‌' ಗೆ 
“ಲುಕ್‌(ಲೋಪ)' ಮೊದಲಾದವುಗಳು ಬಂದು ಮೇಲಿನ ರೂಪಗಳು ಸಿದ್ಧವಾಗುತ್ತವೆ. 

ಲೃಜಕ: ರೂಪಗಳು: ಅಭವಿಷ್ಯತ್‌, ಅಭವಿಷ್ಯತಾಮ್‌, ಅಭವಿಷ್ಯನ್‌। ಅಭವಿಷ್ಯಃ, 
ಅಭವಿಷ್ಯತಮ್‌, ಅಭವಿಷ್ಯತ। ಅಬವಿಷ್ಯಮ್‌, ಅಭವಿಷ್ಯಾವ, ಅಭವಿಷ್ಯಾಮ। 

17. ಇಣ್‌ ಗತೌ (ಗತ್ಯರ್ಥಕವಾಗಿದೆ.) ಇದರಲ್ಲಿ "ಇ'ಮಾತ್ರ ಉಳಿಯುತ್ತದೆ. 

ವಿವರಣೆ: ಈ ಧಾತುವಿಗೆ "ಣ್‌' ಕಾರವು “ಇತ್‌' ಆಗಿ ಧಾತುಪಾಠದಲ್ಲಿ ಸೇರಿಸಿರುವದರ 
ಉದ್ದೇಶವೇನೆಂದರೆ “ಇಣೋಯಣ್‌” ಮತ್ತು “ಇಣೋಗಾಲುಜೆ” ಮೊದಲಾದ 


690 ಲಘುಸಿದ್ಧಾಂತ ಕೌಮುದೀ 


ಎಂಬ ವರ್ಣವು "ರುಲ್‌' ವರ್ಣವಾದ "ಸ್‌' ಕಾರದ ಪರದಲ್ಲಿರುವುದು. ಆದುದರಿಂದ 
"ಹಿ' ಗೆ 'ಧಿ' ಆದೇಶವು ಬರುತ್ತದೆ. "ಹ' ಇದು ಅಪಿತ್‌ ಆಗಿರುವುದರಿಂದ 
“ಸಾರ್ವಧಾತುಕಮಪಿತ್‌” ಎಂಬುದರಿಂದ ಜೆದ್ವದ್ಭಾವವು ಬರುವುದು. ಆದ್ದರಿಂದ 
“ಶ್ಲಸೋರಲ್ಲೋಪಃ” ಎಂಬ ಸೂತ್ರದಿಂದ "ಅ' ಕಾರ ಲೋಪವಾಗಿ ಏಧಿ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ-ಸ್ತಾತ್‌(ವೈಕಲ್ಪಿಕರೂಪ)-ಏತ್ವವಿಧಾಯಕ ಪ್ರಕೃತ ಸೂತ್ರಕ್ಕಿಂತ 
“ತುಹ್ಯೋಸ್ತಾತಜಶಿಷಿ ಅನ್ಯತರಸ್ಯಾವರ್‌” (7.1.35) ಎಂಬ ಸೂತ್ರವು 
ಪರವಾಗಿರುವುದರಿಂದ "ಒ'ಗೆ ಪೂರ್ವದಲ್ಲಿಯೇ “ತಾತಜ್‌(ತಾತ್‌)' ಆದೇಶವು ಬರುವುದು. 
ಅದು ಬಂದ ನಂತರ "ಹಿ' ಇರುವುದಿಲ್ಲವಾದ್ದರಿ೦ದ ಏತ್ಚವು ಬಾರದೇ ಸ್ತಾತ್‌ ಎಂಬ 
ವೈಕಲ್ಪಿಕ ರೂಪವು ಸಿದ್ಧವಾಗುತ್ತದೆ. 

ಉದಾ- ಸ್ವಮ್‌- ಮಧ್ಯಮಪುರುಷ ದ್ವಿವಚನದಲ್ಲಿ ತಮ್‌ ಆದೇಶ ಬಂದು ಅಸ್‌--ತಮ್‌ 
ಎಂದಿದ್ದಾಗ, ಹಿಂದಿನಂತೆಯೇ "ಅ' ಕಾರಲೋಪವಾಗಿ ಸ್‌-ತಮ್‌-ಸ್ತಮ್‌ ಎಂದಾಗುತ್ತದೆ. 

ಉದಾ- ಸ್ವ-ಇದೇ ರೀತಿಯಲ್ಲಿ ಮಧ್ಯಮಪುರುಷ ಬಹುವಚನದಲ್ಲಿ "ತ' ಪ್ರತ್ಯಯವನ್ನು 
ಸೇರಿಸಿದಾಗ, ಅಸ್‌+ತ ಎ೦ದಿದ್ದಾಗ ಹಿಂದಿನಂತೆಯೇ "ಅ' ಕಾರಲೋಪವಾಗಿ ಸ್‌4ತ-ಸ್ಪ 
ಎಂದಾಗುತ್ತದೆ. 

ಉದಾ- ಅಸಾನಿ- ಉತ್ತಮಪುರುಷ ಏಕವಚನದಲ್ಲಿ “ಆಡುತ್ತಮಸ್ಕ ಪಿಚ್ಚ” ಎಂಬ 
ಸೂತ್ರದಿಂದ ಬಂದಿರುವ "ಆಟ್‌' ಆಗಮವು "ಪಿತ್‌' ಆಗಿರುವುದರಿಂದ ಜೆದ್ವದ್ಭಾವವು 
ಬರುವುದಿಲ್ಲ. ಆದ್ದರಿಂದ “ಅ” ಕಾರಕ್ಕೆ ಲೋಪ ಬರುವುದಿಲ್ಲ. ಹೀಗೆ ಅಸ್‌.-ಆನಿಐಅಸಾನಿ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಸಾವ, ಅಸಾಮ- ಮೇಲಿನ ಏಕವಚನ ಪ್ರಕ್ರಿಯೆಯನ್ನು ಅನುಸರಿಸಿ 
ಉತ್ತಮಪುರುಷದ ದ್ವಿವಚನ ಮತ್ತು ಬಹುವಚನದ ರೂಪಗಳಾದ ಅಸ್‌4ಆವ-ಅಸಾವ, 
ಮತ್ತು ಅಸ್‌4ಆಮ ಇಅಸಾಮ ಎಂಬ ರೂಪಗಳು ಸಿದ್ಧವಾಗಿವೆ. 

ಲಜ್‌: ಉದಾ- ಆಸೀತ್‌ - ಪ್ರಥಮಪುರುಷ ಏಕವಚನದಲ್ಲಿ ಆ4ಅಸ್‌+ತಿ ಎಂದಿದ್ದಾಗ 
“ತಿ' ನಲ್ಲಿರುವ “ಇ' ಕಾರಕ್ಕೆ “ಇತಶ್ಚ” ಎಂಬುದರಿಂದ ಲೋಪ ಬಂದು ಆ-ಅಸ್‌--ತ್‌ 
ಎಂದಿದ್ದಾಗ, “ಅಸ್ಪಿಸಿಚೋತಪೃಕ್ಷೇ” ಎಂಬುದರಿಂದ “ತ್‌' ಗೆ "ಈಟ್‌' ಆಗಮ ಬಂದು 
ಆ4ಅಸ್‌4ಈತ್‌ ಎಂದಿದ್ದಾಗ "ಆ' ಕಾರ "ಅ' ಕಾರಗಳಿಗೆ ಸವರ್ಣದೀರ್ಫ ಬಂದು 
ಆಸ್‌. ಈತ್‌-ಆಸೀತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಸೀಃ - ಮಧ್ಯಮಪುರುಷ ಏಕವಚನದಲ್ಲಿ ಆ4೬ಅಸ್‌4ಸ್‌ ಎ೦ದಿದ್ದಾಗ, 
“ಸ್‌' ಕಾರವು ಅಪ್ಪಕ್ತವಾಗಿರುವುದರಿಂದ ಹಿಂದಿನಂತೆಯೇ ಅದಕ್ಕೆ "ಈಟ್‌(ಈ)' ಆಗಮವು 
ಬಂದು ಆಸ್‌4ಅಸ್‌4ಈಸ್‌ ಎಂದಿದ್ದಾಗ, ಹಿಂದಿನ ಪ್ರಕ್ರಿಯೆಯಂತೆಯೆ ಪ್ರಕ್ರಿಯೆ ನಡೆದು 
ನಂತರ ರುತ್ವ-ವಿಸರ್ಗಗಳಿಂದ ಆಸೀಃ ಎ೦ಬ ರೂಪವು ಸಿದ್ಧವಾಗುತ್ತದೆ. 


ಉದಾ- ಆಸಮ್‌- ಉತ್ತಪಪುರುಷ ಏಕವಚನದಲ್ಲಿ "ಅಮ್‌' ಪ್ರತ್ಯಯವನ್ನು ಸೇರಿಸಿದಾಗ 


ತಿಐನ್ತೇ ಅದಾದಿ-ಪರಸ್ಕೈಪದದ ರೂಪಗಳು 691 


ಹಿ೦ದಿನಂತೆಯೇ ಪ್ರಕ್ರಿಯೆ ನಡೆದು ಆಸಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 


ದ್ವಿವಚನ ರೂಪಗಳಲ್ಲಿ “ಶ ಸೋರಲ್ಲೋಪ +” ಎಂಬುದರಿಂದ "ಅ' ಕಾರ 
ಲೋಪವಾದರೂ “ಆಡಜಾದೀನಾಮ್‌” ಎಂಬುದರಿಂದ ಬರುವ "ಆ' ಕಾರವು ಇದ್ದೇ 
ಇರುತ್ತದೆ. ಹೀಗಾಗಿ ಈ ಅಪಿತ್‌ ಆದ 6 ರೂಪಗಳಲ್ಲೂ ತಾಮ್‌, ಅನ್‌, ಥಸ್‌, 
ಮತ್ತು ವ, ಮ ಎಂಬ ಆಖ್ಯಾತ ಪ್ರತ್ಯಯಗಳನ್ನು ಸೇರಿಸಿದಾಗ, ಚ 
ಪ್ರಕ್ರಿಯಯಂತೆಯೇ ಪ್ರಕ್ರಿಯೆ ನಡೆದು ಕ್ರಮವಾಗಿ ಆಸ್ತಾಮ್‌, ಆಸನ್‌, ಆಸಮ್‌, ಆಸ್ಪ, 
ಆಸ್ವ ಆಸ್ಮ ಎಂಬ ರೂಪಗಳು ಸಿದ್ಧಿಸುತ್ತವೆ, 

ರೂಪಗಳು: ಆಸೀತ್‌, ಆಸ್ತಾಮ್‌, ಆಸನ್‌। ಆಸೀಃ ಆಸಮ್‌, ಆಸ ಆಸಮ್‌, ಆಸ್ತ್ಯ 
ಆಸ್ಮ 

ಎರ್‌: ರೂಪಗಳು: ಸ್ಯಾತ್‌, ಸ್ಯಾತಾಮ್‌, ಸ್ಯುಃ। ಸ್ಯಾಃ ಸ್ಯಾತಮ್‌, ಸ್ಯಾತ। 
ಸ್ಯಾಮ್‌, ಸ್ಯಾವ , ಸ್ಯಾಮ। 

ವಿವರಣೆ: 'ಏಧಿಲಿಜ್‌'ನಲ್ಲ “ಯಾಸುಟ್‌(ಯಾಸ್‌)' ಆಗಮ ಬಂದು ಅದಕ್ಕೆ ಜಿದ್ದದ್ಭಾವ 
ಬರುತ್ತದೆ. 9 ರೂಪಗಳಲ್ಲೂ, "ಯಾಸುಟ್‌(ಯಾಸ್‌)' ಗೆ ಜಿದ್ದದ್ಧಾವ ಬರುವುದರಿಂದ 
“ಪ್ಲ ಸೋರಲ್ಲೋಪಃ” ಎಂಬ ಸೂತ್ರದಿಂದ "ಅಸ್‌ "ನಲ್ಲಿರುವ ಅ ಕಾರಕ್ಕೆ ಲೋಪ 
ಬಂದು "ಸ್‌' ಮಾತ್ರ ಉಳಿಯುತ್ತದೆ. ಇದಕ್ಕೆ "ಲಿಜ್‌' ಲ್‌ ಕಾರದ ಪ್ರತ್ಯಯಗಳನ್ನು 
ಸೇರಿಸಿದಾಗ, ಮೇಲಿನ ರೂಪಗಳು ಸಿದ್ಧವಾಗುತ್ತವೆ. 

ಆಶೀರ್ಲಿಜಕೆ: ರೂಪಗಳು: ಭೂಯಾತ್‌, ಭೂಯಾಸ್ತಾಮ್‌, ಭೂಯಾಸುಃ। 
ಭೂಯಾಃ, ಭೂಯಾಸ್ತಮ್‌, ಭೂಯಾಸ್ತ ಭೂಯಾಸಮ್‌, ಭೂಯಾಸ್ವ, ಭೂಯಾಸ್ಸ 

ವಿವರಣೆ: “ಆಶೀರ್ಲಿಜ್‌' ನಲ್ಲಿ “ಲಿಜ್‌' “ಲ್‌' ಕಾರಕ್ಕೆ "ಲಿಜಾಶಿಷೀಿ” ಎಂಬ 
ಸೂತ್ರದಿಂದ ಆರ್ಧಧಾತುಕ ಸಂಜ್ಞೆ ಬಂದು “ಅಸ್ಮೇರ್ಭೂಃ” ಎಂಬ ಸೂತ್ರದಿಂದ 

ಸ್‌' ಧಾತುವಿಗೆ "ಭೂ' ಆದೇಶ ಬಂದು, ಮೊದಲನೇ ಗಣದ "ಭೂ' ಧಾತುವಿನ 
ರೂಪದಂತಿರುವ ರೂಪಗಳು ಬಂದು ಮೇಲಿನ ರೂಪಗಳು ಸಿದ್ಧವಾಗುತ್ತವೆ. 

ಲುಜಕ್‌: ರೂಪಗಳು: ಅಭೂತ್‌, ಅಭೂತಾಮ್‌, ಅಭೂವನ್‌। ಅಭೂಃ, ಅಭೂತಮ್‌, 
ಅಭೂತ। ಅಭೂವಮ್‌, ಅಭೂವ, ಅಭೂಮ। 

ವಿವರಣೆ: ಇಲ್ಲಿ "ಸಿಚ್‌' ಗೆ ಆರ್ಧಧಾತುಕ ಸಂಜ್ಞೆ ಬ೦ದು ಹಿಂದಿನಂತೆಯೇ "ಅಸ್‌' 
ಗೆ “ಭೂ' ಆದೇಶ ಬರುತ್ತದೆ. ಮೊದಲನೆಯ ಗಣದ "ಭೂ' ಧಾತುವಿನಂತೆ "ಸಿಚ್‌' ಗೆ 
"ಲುಕ್‌(ಲೋಪ)' ಮೊದಲಾದವುಗಳು ಬಂದು ಮೇಲಿನ ರೂಪಗಳು ಸಿದ್ಧವಾಗುತ್ತವೆ. 

ಲೃಜಕ್‌; ರೂಪಗಳು: ಅಭವಿಷ್ಯತ್‌, ಅಭವಿಷ್ಯತಾಮ್‌, ಅಭವಿಷ್ಯನ್‌। "ಭವಿಷ್ಯ. 
ಅಭವಿಷ್ಯತಮ್‌, ಅಭವಿಷ್ಯತ। ಅಬವಿಷ್ಯಮ್‌, ಅಭವಿಷ್ಯಾವ, ಅಭವಿಷ್ಯಾಮ। 

17. ಇಣ್‌ ಗತೌ- (ಗತ್ಯರ್ಥಕವಾಗಿದೆ.) ಇದರಲ್ಲಿ "ಇ'ಮಾತ್ರ ಉಳಿಯುತ್ತದೆ. 

ವಿವರಣೆ: ಈ ಧಾತುವಿಗೆ "ಣ್‌' ಕಾರವು “ಇತ್‌' ಆಗಿ ಧಾತುಪಾಠದಲ್ಲಿ ಸೇರಿಸಿರುವದರ 
ಉದ್ದೇಶವೇನೆಂದರೆ “ಇಣೋಯಣ್‌” ಮತ್ತು “ಇಣೋಗಾಲುಜೆ” ಮೊದಲಾದ 


692 ಲಘುಸಿದ್ಧಾಂತ ಕೌಮುದೀ 


ಸೂತ್ರಗಳಲ್ಲಿ ಇದೇ ಧಾತುವು ಸ್ವೀಕೃತವಾಗಬೇಕೇ ಹೊರತು “ಇಜ್‌” ಮೊದಲಾದವುಗಳು 
ಗೃಹೀತವಾಗಬಾರದೆಂಬುದು. 

ಲಟ್‌: ಉಡಾ- ಏತಿ- ಪ್ರಥಮಪುರುಷ ಏಕವಚನದಲ್ಲಿ “ಇಣ್‌ (ಇ)' ಧಾತುವಿನ 
ನಂತರ ಲಡಾದೇಶವಾದ "ತಿಪ್‌(ತಿ)' ಬಂದು ಧಾತುವಿನ ನಂತರ “ಶಪ್‌(ಅ)' ಬಂದು 
ಅದಕ್ಕೆ "ಲುಕ್‌ (ಲೋಪ)' ಬಂದಮೇಲೆ ಇ-ತಿ ಎಂದಿದ್ದಾಗ, “ಸಾರ್ವಧಾತುಕಾರ್ಧ 
ಧಾತುಕಯೋಃ” ಎಂಬ ಸೂತ್ರದಿಂದ “ಇ” ಕಾರಕ್ಕೆ ಗುಣ ಬಂದು ಏತಿ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ- ಇತಃ - ಪ್ರಥಮಪುರುಷ ದ್ವಿವಚನದಲ್ಲಿ- “ಇ' ಧಾತುವಿನಮೇಲೆ “ತಸ್‌' 
ಪ್ರತ್ಯಯ ಸೇರಿಸಿ ಇ*-ತಸ್‌ ಎಂದಿದ್ದಾಗ, ರುತ್ನ-ವಿಸರ್ಗಗಳಿಂದ ಇತಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

(ಯಣ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮79.ಇಣೋ ಯಣ್‌ (6.4.61) 

ವೃತ್ತಿಃ-ಅಜಾದೌ ಪ್ರತ್ಯಯೇ ಪರೇ। ಯನ್ನಿ। 

ಪ. ಛೇ. - ಇಣಃ, ಯಣ್‌। 

ಅ.ವೃ.- “ಅಚಿ-ಶ್ನು-ಧಾತು ಭ್ರುವಾಮ್‌ ಯ್ವೋರಿಯಜುವಜೌ” ಎಂಬ ಸೂತ್ರದಿಂದ 
"ಅಚಿ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಅಜಾದಿ ಪ್ರತ್ಯಯ ಪರದಲ್ಲಿದ್ದಾಗ, "ಇಣ್‌(ಇ)' ಧಾತುವಿಗೆ "ಯಣ್‌(ಯ್‌)' 
ಆದೇಶವು ಬರುತ್ತದೆ. 

ಉದಾ- ಯನ್ತಿ - ಪ್ರಥಮಪುರುಷ ಬಹುವಚನದಲ್ಲಿ "ಇಣ್‌(ಇ)' ಧಾತುವಿನ 
ನಂತರ “ಯು” ಪ್ರತ್ಯಯವನ್ನು ಸೇರಿಸಿ ಇರು (ರು್‌4ಇ) ಎಂದಿದ್ದಾಗ, “ರೊತನ್ನಃ” 
ಎಂಬುದರಿಂದ "ರು್‌' ಗೆ "ಅನ್‌' ಆದೇಶ ಬಂದು ಇ+ಅನ್‌4ಇ ಎಂದಿದ್ದಾಗ, 
“ಇಕೋಯಣಚಿ” ಎಂಬ ಸೂತ್ರದಿಂದ "ಯಣ್‌' ಆದೇಶ ಬರಬೇಕಾಗಿತ್ತು, ಆದರೆ 
ಅದನ್ನು ಬಾಧಿಸಿ “ಅಚಿ-ಶ್ಚು-ಧಾತು ಭ್ರುವಾಮ್‌ ಯ್ವೋರಿಯಜುವಜೌ” ಎಂಬ 
ಸೂತ್ರದಿಂದ "ಇಯಜ್‌(ಇಯ್‌)' ಆದೇಶವೂ ಬರಬೇಕಾಗಿತ್ತು, ಅದನ್ನೂ ಬಾಧಿಸಿ 
ಪ್ರಕೃತ ಸೂತ್ರದಿಂದ "ಇ' ಕಾರಕ್ಕೆ “ಯಣ್‌(ಯ್‌)' ಆದೇಶವಾಗಿ ಬಂದು 
ಯ್‌. ಅನ್ಸ್‌-ಇ-ಯನ್ತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು : ಏತಿ, ಇತಃ, ಯನ್ನಿ! ಏಷಿ, ಇಥಃ, ಇಥ। ಏಮಿ, ಇವಃ, ಇಮಃ 

ಲಿಟ್‌: 


(ಇಯಣ್‌-ಉವರ್ಜ್‌್‌ ಆದೇಶಗಳನ್ನು ವಿಧಿಸುವ ಸೂತ್ರ) 
ಸೂತ್ರ- ೮8೦.ಅಭ್ಯಾಸಸ್ಯಾಸವರ್ಣೇ (6.4.78) 
ವೃತ್ತಿಃ-ಅಭ್ಯಾಸಸ್ಯ ಇವರ್ಣ-ಉವರ್ಣಯೋಃ ಇಯಜ್‌-ಉವಜೌ ಸ್ತ, ಅಸವರ್ಣೇ 


ತಿಐನ್ತೇ ಅದಾದಿ-ಪರಸ್ಕೈಪದದ ರೂಪಗಳು 693 


ಅಜಿ | ಇಯಾಯ। 

ಪ. ಛೇ. - ಅಬ್ಯಾಸಸ್ಯ, ಅಸವರ್ಣೇ। 

ಅ. ವ್ಯ- “ಅಚಿ-ಶ್ನು-ಧಾತು ಭ್ರುವಾಮ್‌ ಯ್ವೋರಿಯಜುವಜೌಗ ಎಂಬ ಸೂತ್ರದಿಂದ 
ಅಚಿ, ಯ್ವೋಃ ಮತ್ತು ಇಯಜ್‌-ಉವಜ್‌ೌ ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಅಸವರ್ಣವಾದ "ಅಚ್‌' ವರ್ಣವು ಪರದಲ್ಲಿದ್ದಾಗ, ಅಭ್ಯಾಸದ "ಇ' 
ವರ್ಣ ಮತ್ತು "ಉ' ವರ್ಣಗಳಸ್ಥಾನದಲ್ಲಿ ಕ್ರಮವಾಗಿ "ಇಯಜ್‌' ಮತ್ತು “ಉವಜ್‌' 
ಆದೇಶಗಳು ಬರುತ್ತವೆ. 

ಲಿಟ್‌: ಉದಾ- ಇಯಾಯ - ಪ್ರಥಮ ಪುರುಷ ಏಕವಚನದಲ್ಲಿ “ಇಣ್‌(ಇ)' 
ಧಾತುವಿನ ನಂತರ ಲಿಡಾದೇಶವಾದ “ತಿಪ್‌(ತಿ)' ಎಂಬ ಮೂಲ ಆಖ್ಯಾತ ಪ್ರತ್ಯಯವು 
ಬಂದು, ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ “ಇಲ್‌(ಅ)' ಆದೇಶವಾಗಿ ಬಂದು 
ಇ.-ಅ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಬಂದು ಇ ಇ+ಅ ಎಂದಿರುತ್ತದೆ. ಈಗ 
ದ್ವಿತೀಯ “ಇ' ಕಾರಕ್ಕೆ “ಅಚೋಳ್ಗ್‌ತಿ” ಎಂಬ ಸೂತ್ರದಿಂದ ವೃದ್ಧಿ ಬಂದು ಇ ಐ+ಅ 
ಎಂದಿರುತ್ತದೆ. ಈಗ "ಐ' ಕಾರಕ್ಕೆ ಆಯ್‌' ಆದೇಶ ಬಂದು ಇ ಆಯ್‌. ಅ ಎಂದಿರುತ್ತದೆ. 
ಈಗ "ಇ' ಕಾರಕ್ಕೆ ಪ್ರಕೃತ ಸೂತ್ರದಿಂದ “ಇಯಜ್‌(ಇಯ್‌)' ಆದೇಶ ಬಂದು 
ಇಯ್‌.ಆಯ್‌--ಅಂಇಯಾಯ ಎಂದು ರೂಪವು ಸಿದ್ಧವಾಗುತ್ತದೆ. 

(ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ- 58ದೀರ್ಥ ಇಣಃ ಕಿತಿ (7.4.6೨) 

ವೃತ್ತೀಃ-ಇಣೋಭ್ಯಾಸಸ್ಯ ದೀರ್ಫಃ ಸ್ಯಾತ್‌ ಕಿತಿ ಲಿಟಿಟ ಈಯತುಃ, ಈಯುಃ। 
ಇಯಯಿಥ/ಇಯೇಥ! ಏತಾ! ಏಷ್ಯತಿಏತು। ಐತ್‌! ಐತಾಮ್‌। ಆಯನ್‌। ಇಯಾತ್‌। 

ಪ. ಛೇ. - ದೀರ್ಫಃ ಇಣಃ ಕಿತಿ! 

ಅ. ವೃ- “ಅತ್ರಲೋಪೋಇಭ್ಯಾಸಸ್ಯ” ಎಂಬ ಸೂತ್ರದಿಂದ "ಅಭ್ಯಾಸಸ್ಯ' ಎಂಬ 
ಪದವೂ ಮತ್ತು “ವ್ಯಥೋ ಲಿಟಿ” ಎಂಬ ಸೂತ್ರದಿಂದ "ಲಿಟ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಕಿತ್‌' ಆದ "ಲಿಟ್‌' ಪರದಲ್ಲಿದ್ದಾಗ, “ಇಣ್‌' ಧಾತುವಿನ ಅಭ್ಯಾಸಕ್ಕೆ 
ದೀರ್ಪವು ಬರುತ್ತದೆ. 

ಉದಾ- ಈಯತುಃ- ಪ್ರಥಮಪುರುಷ ದ್ವಿವಚನದಲ್ಲಿ ಧಾತುವಿಗೆ ದ್ವಿತ್ವ ಬಂದಮೇಲೆ 
ಅದಕ್ಕೆ "ಅತುಸ್‌' ಪ್ರತ್ಯಯವನ್ನು ಸೇರಿಸಿದಾಗ ಇ ಇ. ಅತುಸ್‌ ಎಂದಿರುತ್ತದೆ. "ಅತುಸ್‌' 
ಇದು "ಕಿತ್‌' ಆದ “ಲಿಟ್‌' ಆಗಿದೆ. ಆದ್ದರಿಂದ ಪ್ರಕೃತ ಸೂತ್ರದಿಂದ ಅಭ್ಯಾಸವಾದ 'ಇ' 
ವರ್ಣಕ್ಕೆ ದೀರ್ಫ್ಥಬಂದು ಈ ಇ *ಅತುಸ್‌ ಎಂದಿರುತ್ತದೆ. “ಇಣೋಯಣ್‌” ಎಂಬ 
ಸೂತ್ರದಿಂದ ಅಭ್ಯಾಸವಾದ “ಇ ಕಾರಕ್ಕೆ “ಯಣ್‌(ಯ್‌)' ಬಂದು ಈ4ಯ್‌+ಅತುಸ್‌ 
ಇಈಯತುಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಈಯತುಃ ಎಂಬ ರೂಪವು 
ಸಿದ್ದವಾಗುತ್ತದೆ. 


694 ಲಘುಸಿದ್ಧಾಂತ ಕೌಮುದೀ 


ಉದಾ- ಈಯುಃ- ಪ್ರಥಮಪುರುಷ ಬಹುವಚನದಲ್ಲಿ ಮೇಲಿನಂತೆಯೇ ಪ್ರಕ್ರಿಯೆ 
ನಡೆದು ಈಯುಃ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಇಯಯಿಥ/ಇಯೇಥ - ಮದ್ಯಮಪುರುಷ ಏಕವಚನದಲ್ಲಿ “ಇ” ಧಾತು 
ಅನಿಟ್‌ ಆಗಿರುವುದರಿಂದ “ಥಲ್‌(ಥ)' ಪ್ರತ್ಯಯ ಬಂದಾಗ ಇ+ಥ ಎಂದಿರುತ್ತದೆ. 
ಧಾತುವಿಗೆ ದ್ವಿತ್ವ ಮಾಡಿದಮೇಲೆ ಇ ಇ+ಥ ಎಂದಿದ್ದಾಗ, ಭಾರದ್ವಾಜ ನಿಯಮದಿಂದ 
ವೈಕಲ್ಪಿಕವಾಗಿ “ಇಟ್‌(ಇ)' ಆಗಮ ಬಂದು ಇ ಇ. ಇಥ ಎಂದಿರುತ್ತದೆ. ಈಗ ಅನಭ್ಯಸ್ಥ 
"ಇ' ಕಾರಕ್ಕೆ ಆರ್ಧಧಾತುಕ ಗುಣ ಬಂದು ಇ-ಏ. ಇಥ ಎಂದಿರುತ್ತದೆ. ಈಗ "ಏ' ಕಾರ 
“ಇ' ಕಾರಗಳಿಗೆ ಸಂಧಿಯಾಗುವಾಗ "ಅಯ್‌' ಆದೇಶ ಬಂದು ಇ--ಅಯ್‌--ಇಥ 
ಎಂದಿದ್ದಾಗ, “ಅಭ್ಯಾಸಸ್ಯಾಸವರ್ಣೇ” ಎಂಬ ಸೂತ್ರದಿಂದ ಮೊದಲನೇ “ಇ' ಕಾರಕ್ಕೆ 
“ಇಯಜ್‌(ಇಯ್‌)” ಆದೇಶ ಬಂದು ಇಯ್‌4ಅಯ್‌4+ಇಥ=ಇಯಯಿಥ ಎಂದು 
ರೂಪವು ಸಿದ್ಧವಾಗುತ್ತದೆ. ಇಡಾಗಮ ಬಾರದ ಪಕ್ಷದಲ್ಲಿ ಇಯೇಥ ಎಂದು ರೂಪವು 
ಸಿದ್ಧವಾಗುತ್ತದೆ. 

ರೂಪಗಳು: ಇಯಾಯ, ಈಯತುಃ, ಈಯುಃ ಇಯಯಿಥ/ಇಯೇಥ, ಈಯಥುಃ 
ಈಯ। ಇಯಾಯ/ಇಯಯ, ಈಯಿವ, ಈಯಿಮ। 


ಲುಟ್‌: ರೂಪಗಳು: ಏತಾ, ಏತಾರೌ, ಏತಾರಃ ಏತಾಸಿ, ಏತಾಸ್ಥಃ, ಏತಾಸ್ಸ 
ಏತಾಸ್ಕಿ ಏತಾಸ್ವಃ, ಏತಾಸ್ಮಃ। (ಇಲ್ಲಿ ಧಾತುವಿನ "ಇ' ಕಾರಕ್ಕೆ ಗುಣ ಬಂದಿದೆ) 

ಲೃಟ್‌: ರೂಪಗಳು: ಏಷ್ಯತಿ, ಏಷ್ಯತಃ, ಏಷ್ಕನ್ನಿ ಏಷ್ಯಸಿ, ಏಷ್ಯಥಃ, ಏಷ್ಯಥ। ಏಷ್ಯಾಮಿ, 
ಏಷ್ಯಾವಃ, ಏಷ್ಯಾಮಃ। (ಇಲ್ಲಿಯೂ ಧಾತುವಿನ "ಇ' ಕಾರಕ್ಕೆ ಗುಣ ಬಂದಿದೆ). 

ಲೋಟ್‌: ರೂಪಗಳು: ಇತು/ ಇತಾತ್‌, ಇತಾಮ್‌, ಯನ್ನು ಇಃ/ ಇತಾತ್‌, 
ಇತಮ್‌, ಇತ। ಅಯಾನಿ, ಅಯಾವ, ಅಯಾಮ। | 

ಲಜ್‌: ಉದಾ- ಐತ್‌ -ಪ್ರಥಮಪುರುಷ ಏಕವಚನದಲ್ಲಿ “ಆಡಜಾದೀನಾಮ್‌” 
ಎಂಬ ಸೂತ್ರದಿಂದ "ಇ' ಧಾತುವಿಗೆ "ಆಟ್‌(ಆ)' ಆಗಮ ಬಂದು 'ತ್‌' ಪ್ರತ್ಯಯವು 
ಬಂದು ಆ+ಇ+ತ್‌ ಎಂದಿರುತ್ತದೆ. “ಆಟಶ್ಚ” ಎಂಬುದರಿಂದ “ಇ” ಕಾರಕ್ಕೆ ವೃದ್ಧಿ 
ಬಂದು ಆ+೬ಐ4ತ್‌-ಐತ್‌ ಎಂದು ರೂಪವಾಗುತ್ತದೆ. 

ಉದಾ- ಐತಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ “ಇ' ಧಾತುವಿಗೆ ತಾಮ್‌ 
ಪ್ರತ್ಯಯ ಸೇರಿಸಿದಾಗ ಆ.-ಇ--ತಾಮ್‌ ಎಂದಿದ್ದಾಗ, ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು 
ಐತಾಮ್‌ ಎ೦ಬ ರೂಪವು ಸಿದ್ಧವಾಗುತ್ತದೆ. 


ಉದಾ- ಆಯನ್‌- ಪ್ರಥಮಪುರುಷ ಬಹುವಚನದಲ್ಲಿ ಆ. ಇ--ಅನ್ವಿ ಎಂದಿರುವಾಗ, 
ಅಂತ್ಯ “ಇ” ಕಾರಕ್ಕೆ “ಇತಶ್ಚ” ಎಂಬುದರಿಂದ ಲೋಪ ಬಂದು ಅ4ಇ4ಅನ್ಸ್‌ ಎಂದಿದ್ದಾಗ, 
“ಸಂಯೋಗಾನ್ತಸ್ಯ ಲೋಪಃ” ಎಂಬುದರಿಂದ ಅನ್ತ ಸ “ತ್‌' ಕಾರಾಕ್ಕೆ ಲೋಪ ಬಂದು 
ಆಇ ಅನ್‌ ಎಂದಿರುತ್ತದೆ. “ಆಟಶ್ಚ” ಎಂಬುದರಿಂದ “ಇ? ಕಾರಕ್ಕೆ ವೃದ್ಧಿ ಬಂದು 
ಆ4+ಐ-4ಅನ್‌ ಎಂದಿರುತ್ತದೆ "ಆ' ಕಾರ ಮತ್ತು "ಐ ಕಾರಗಳಿಗೆ ವೃದ್ಧಿ ಬಂದು 


ತಿಣನ್ನೇ ಅದಾದಿ-ಪರಸ್ಕೈಪದದ ರೂಪಗಳು 695 


ಐ+ಅನ್‌ ಎಂದಾಗುತ್ತದೆ. "ಐ' ಕಾರಕ್ಕೆ "ಆಯ್‌' ಆದೇಶ ಬಂದು ಆಯ್‌. ಅನ್‌ಎಆಯನ್‌ 
ಎಂದು ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ ಉಳಿದ ರೂಪಗಳೂ ಸಿದ್ಧವಾಗುತ್ತವೆ. 

ರೂಪಗಳು: ಐತ್‌, ಐತಾಮ್‌, ಆಯನ್‌। ಐಃ, ಐತಮ್‌, ಐತ। ಆಯಮ್‌, ಐವ, 
ಐವು! 

ವಿಧಿಲಿಜ್‌: ರೂಪಗಳು: ಇಯಾತ್‌, ಇಯಾತಾಮ್‌, ಈಯುಃ ಇಯಾಃ, ಇಯಾತಮ್‌, 
ಇಯಾತ। ಇಯಾಮ್‌, ಇಯಾವ ಇಯಾಮಃ। 

ಆಶೀರ್ಲಿಜ್‌:ರೂಪಗಳು: ಈಯಾತ್‌, ಈಯಾಸ್ತಾಮ್‌, ಈಯಾಸುಃ ಈಯಾಃ, 
ಈಯಾಸ್ತಮ್‌, ಈಯಾಸ್ತ! ಈಯಾಸಮ್‌, ಈಯಾಸ್ವ, ಈಯಾಸ್ಕ (ಇಲ್ಲಿ 
“ಅಕೃತ್ಸಾರ್ವಧಾತುಕಯೋರ್ದೀರ್ಥಃ?” ಎಂಬ ಸೂತ್ರದಿಂದ "ಇ' ಗೆ ದೀರ್ಫ ಬಂದಿದೆ. 

ಉಪಸರ್ಗಯುಕ್ತವಾದ “ಇಣ್‌' ಧಾತುವಿನ ರೂಪವು ಮುಂದಿನ ಸೂತ್ರದಲ್ಲಿ. 


(ಉಪಸರ್ಗನಿಮಿತ್ತವಾದ ಇಣ್‌ ಧಾತುವಿನ 
ಅಣ್‌ಗೆ ಹ್ರಸ್ಟವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮82. ಏತೇರ್ಲಚೆ (7.4.24) 

ವೃತ್ತಿಃ-ಉಪಸರ್ಗಾತ್‌ ಪರಸ್ಯ ಇಣಃ ಅಣಃ ಹಸ್ತಃ ಆರ್ಧಧಾತುಕೇ ಕಿತಿ ಲಿಜಿ। 
ನಿರಿಯಾತ್‌। ಉಭಯತ ಆಶ್ರಯಣೇ। ನಾಂತಾದಿವತ್‌। ಅಭೀಯಾತ್‌। ಅಣಃ ಕಿಮ್‌- 
ಸಮೇಯಾತ್‌। 

ಪ. ಛೇ. -ಏತೇಃ, ಲಿಜಿ! 

ಅ. ವೃ.- “ಕೇಣ” ಎಂಬ ಸೂತ್ರದಿಂದ "ಅಣಃ' ಎಂಬ ಪದವೂ, “ಉಪಸರ್ಗಾತ್‌ 
ಹ್ರಸ್ತ ಊಹತೇಃ” ಎಂಬ ಸೂತ್ರದಿಂದ "ಉಪಸರ್ಗಾತ್‌' ಮತ್ತು "ಹ್ರಸ್ವ ಎಂಬ 
ಪದಗಳೂ ಹಾಗೆಯೇ “ಅಯಜ್‌ ಯಿ ಕ್ವಿತಿ” ಎಂಬ ಸೂತ್ರದಿಂದ “ಕಿತಿ' ಎಂಬ 
ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಉಪಸರ್ಗದ ಪರದಲ್ಲಿರುವ “ಇಣ್‌' ಧಾತುವಿನ "ಅಣ್‌' ಗೆ ಹಸ್ತವು 
ಆದೇಶವಾಗಿ ಬರುತ್ತದೆ - ಆರ್ಧಧಾತುಕವಾದ “ಕಿತ್‌' ಆದ “ಲಿಜ್‌' ಪರದಲ್ಲಿರುವಾಗ. 

ಉದಾ- ನಿರಿಯಾತ್‌- ಉಪಸರ್ಗಸಹಿತವಾದ “ಇಣ್‌' ಧಾತುವಿಗೆ ಪ್ರಥಮಪುರುಷ 
ಏಕವಚನದಲ್ಲಿ ಆಶೀರ್ಲಿಜ್‌ ನಲ್ಲಿ ನಿರ್‌- ಈಯಾತ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 
"ಈ' ಗೆ ಹಸ್ತವು ಬಂದು ನಿರಿಯಾತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ವಿವರಣೆ: "ಉಭಯತ ಆಶ್ರಯಣೇ ನಾನ್ನಾದಿವತ್‌' ಎಂಬ ಪರಿಭಾಷೆಯಿಂದ 
ಒಂದೇ ಸಮಯದಲ್ಲಿ ಎರಡೂಕಡೆಯಿಂದ ಆಶ್ರಯಿಸಿಕೊಂಡಿದ್ದರೆ, “ಅನ್ನಾದಿವಚ್ಚ” 
ಎಂಬ ನಿಯಮವು ಇಲ್ಲಿ ಅನ್ವಯಿಸುವುದಿಲ್ಲ. 

ಉದಾ- ಅಭೀಯಾತ್‌ - ಅಭಿ-ಈಯಾತ್‌-ಅಭೀಯಾತ್‌ ಎಂದಿರುತ್ತದೆ. ಇಲ್ಲಿ 
ಸವರ್ಣದೀರ್ಫ್ಥದಿಂದ ಬಂದಿರುವ "ಈ' ಕಾರಕ್ಕೆ “ಅನ್ನಾದಿವಚ್ಚ” ಎಂಬುದರಿಂದ 


696 ಲಘುಸಿದ್ಧಾಂತ ಕೌಮುದೀ 


ಪರದ ಆದಿಯಾಗಿ ಭಾವಿಸಿ "ಈಯಾತ್‌' ಎಂದಾಗುವುದರಿಂದ “ಇಣ್‌' ಧಾತುವಿಗೆ 
“ಅಣ್‌' ಬರುತ್ತದೆ ಮತ್ತು ಇಲ್ಲಿ ಇದೇರೀತಿಯಲ್ಲಿ "ಈ' ವರ್ಣವನ್ನು ಪೂರ್ವದ ಅ೦ತ 
ಭಾಗವಾಗಿ ಭಾವಿಸಿ ಅಭಿ ಎಂಬ ಉಪಸರ್ಗಕ್ಕೂ ಅನ್ವಯಿಸಲಾಗುತ್ತದೆ. ಈ ರೀತಿಯಾಗಿ 
ಉಪಸರ್ಗದ ಪರದಲ್ಲಿರುವ “ಇಣ್‌' ನ "ಇ' ಕಾರಕ್ಕೆ ಪ್ರಕೃತ ಸೂತ್ರದಿಂದ ಪ್ರಸ್ತವಾಗಬೇಕಿತ್ತು 
ಈ ಸಂದರ್ಭದಲ್ಲಿ "ಉಭಯತ ಆಶ್ರಯಣೇ ನಾನ್ನಾದಿವತ್‌' ಅಂದರೆ “ಅನ್ನಾದಿವಚ್ಚ” 
ಎಂಬುದರಿಂದ ಒಂದೇಕಡೆ ಆಶ್ರಯಿಸಿ ಅಂತಾದಿವದ್ಭಾವ ಮಾಡಬಹುದಾಗಿದೆ. ಆದರೆ 
ಎರಡೂ ಕಡೆಗಳನ್ನು ಆಶ್ರಯಿಸಿ ರೂಪಸಿದ್ಧಿ ಮಾಡಲು ಬರುವುದಿಲ್ಲ. ಯಾವರೀತಿಯಾಗಿ, 
ಉಪಸರ್ಗ ಮತ್ತು "ಅಣ್‌' ಇವೆರಡರ ಆಶ್ರಯಯವೂ ಆಗುತ್ತಿದೆ. ಆದುದರಿಂದ 
ಅ೦ತಾದಿವದ್ಭಾವವು ಬರುವುದಿಲ್ಲ, ಮತ್ತು ಉಪಸರ್ಗದ ಪರದಲ್ಲಿ "ಅಣ್‌' ಸೇರದೇ 
ಇರೋಣದರಿಂದ ಹ್ರಸ್ತವೂ ಬರುವುದಿಲ್ಲ. ಹೀಗೆ ಅಭೀಯಾತ್‌ ಎಂದೇ ರೂಪವಾಗುತ್ತದೆ. 
ಅಣಃ ಕಿಮ್‌- ಸಮೇಯಾತ್‌। 


ವಿವರಣೆ: ಒಂದುವೇಳೆ “ಅಣಃ' ಎಂಬ ಪದವನ್ನು ಅನುವೃತ್ತಿ ಮಾಡಿಕೊಳ್ಳದಿದ್ದರೆ 
ಏನು ದೋಷ ಬರುತ್ತಿತ್ತು? ಎಂದರೆ ಸಮೇಯಾತ್‌ ಎಂಬಲ್ಲಿ "ಸಮ್‌' ಮತ್ತು "ಆ' 
ಎಂಬ ಎರಡು ಉಪಸರ್ಗಗಳು ಇವೆ. “ಈಯಾತ್‌' ಎಂಬ ಆಶೀರ್ಲಿಜ್‌ ರೂಪವೂ 
ಇದೆ. ಹೀಗೆ ಆ--ಈಯಾತ್‌ ಎಂದಿದ್ದಾಗ, ಗುಣ ಬಂದು "ಏಯಾತ್‌' ಎಂದಾಗುತ್ತದೆ. 
ನಂತರ ಸಮ್‌. ಏಯಾತ್‌-ಸಮೇಯಾತ್‌ ಎಂದು ರೂಪವು ಸಿದ್ಧಿಸುತ್ತದೆ. ಸೂತ್ರದಲ್ಲಿ 
"ಅಣಃ' ಎ೦ದು ಹೇಳಿರೋಣದರಿಂದ "ಏ' ಕಾರವು "ಅಣ್‌' ಆಗುವುದಿಲ್ಲ. ಆದುದರಿಂದ 
ಹ್ರಸ್ತವೂ ಬರುವುದಿಲ್ಲ. ಇಲ್ಲದಿದ್ದರೆ ಮೇಲೆ ಹೇಳಿದ ಸೂತ್ರದಿಂದ ಹ್ರಸ್ವ ಬಂದು 
ಸಮಿಯಾತ್‌ ಎ೦ಬ ಅನಿಷ್ಟ ರೂಪವು ಬರುತ್ತಿತ್ತು. 
ಲುಣಾ್‌್‌: 

(ಗಾ - ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮೫3.ಇಣೋ ಗಾ ಲುಚೆ (2.4.4ರ) 

ವೃತ್ತಿಃ-ಗಾತಿಸ್ಗೇತಿ ಸಿಚಃ ಲುಕ್‌। ಅಗಾತ್‌। ಐಷ್ಯತ್‌। ಶೀಜ್‌ ಸ್ವಪ್ನೇ। 191 

ಪ. ಛೇ. -ಇಣಃ, ಗಾ, ಲುಜಿ! 

ಅರ್ಥ- “ಲುಜ್‌' "ಲ್‌' ಕಾರದ ವಿವಕ್ಷೆಯಲ್ಲಿ "ಇಣ್‌' ಧಾತುವಿಗೆ "ಗಾ' ಆದೇಶವು 
ಬರುತ್ತದೆ. 

ವಿವರಣೆ: “ಲುಜ್‌' "ಲ್‌' ಕಾರದ ವಿವಕ್ಷೆ ಇದ್ದಾಗ, "ಗಾ' ಆದೇಶವು ಬರುತ್ತದೆ. 
ಇಲ್ಲದಿದ್ದರೆ “ಇಣ್‌' ಧಾತುವಿಗೆ ಅಜಾದಿಯಾಗಿರುವುದರಿಂದ “ಆಡಜಾದೀನಾಮ್‌” 
ಎಂಬ ಸೂತ್ರದಿಂದ "ಆಟ್‌' ಅಗಮ ಬ೦ದಮೇಲೆಯೇ "ಗಾ' ಆದೇಶವು ಬರುತ್ತಿತ್ತು. 


ಅದರೆ ಇಲ್ಲಿ "ಗಾ' ಆದೇಶ ಮೊದಲೇ ಬಂದು ಅದು ಹಲಾದಿಯಾಗಿಬಿಟ್ಟದ್ದರಿ೦ದ 
"'ಆಟ್‌' ಆಗಮ ಬಾರದೆ "ಅಟ್‌' ಆಗಮವೇ ಬರುತ್ತದೆ. 


ಲುಜಕ್‌: ಉದಾ- ಅಗಾತ್‌- ಪ್ರಥಮಪುರುಷ ಏಕವಚನದಲ್ಲಿ “ಇ' ಧಾತುವಿನ 


ತಿಣನ್ತೇ ಅದಾದಿ-ಆತ್ಮನೇಪದದ ರೂಪಗಳು 697 


ನಂತರ “ಲುಜ್‌' ವಿವಕ್ಷೆಯಲ್ಲಿ "ಗಾ' ಆದೇಶವು ಬಂದು ನಂತರ 'ಲುಜ್‌' "ಲ್‌' 
ಕಾರವು ಬರುತ್ತದೆ. ಧಾತುವು ಹಲಾದಿಯಾಗಿದ್ದರಿಂದ "ಅಟ್‌' ಆಗಮ ಬರುತ್ತದೆ. 
ನಂತರ "ಲುಜ್‌' "ಲ್‌' ಕಾರಕ್ಕೆ "ತಿ(ತಿಪ್‌)' ಬಂದು “ಇತಶ್ಚ” ಎಂಬುದರಿಂದ “ಇ' ಕಾರ 
ಲೋಪವಾಗಿ "ತ್‌' ಮಾತ್ರ ಉಳಿಯುತ್ತದೆ ಆಗ ಅ-ಗಾ--ತ್‌ ಎಂದಿರುತ್ತದೆ. ಧಾತುವಿನ 
ನಂತರ "ಚೆ" ಬಂದು ಅದಕ್ಕೆ "ಸಿಚ್‌ (ಸ್‌)' ಬಂದು ಅ*ಗಾ*-ಸ್‌.-ತ್‌ ಎಂದಿದ್ದಾಗ, 
“ಗಾತಿಸ್ಥಾಘುಪಾಭೂಭ್ಯಃ ಸಿಚಃ ಪರಸ್ಥೆ ಹೈಪದೇಷು” ಎ೦ಬಸೂತ್ರದಿಂದ "ಸಿಚ್‌(ಸ್‌)' ಗೆ 
ಲುಕ್‌(ಲೋಪ) ಬಂದಮೇಲೆ “ಅಸ್ಲಿಸಿಚೋತಪೃಕ್ಷೇ” ಎಂಬ ಸೂತ್ರದಿಂದ “ಈಟ್‌' 
ಆಗಮವು ಬರುವುದಿಲ್ಲ. ಆದ್ದರಿ೦ದ ಅಗಾತ್‌ ಎಂದೇ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅಗಾತ್‌, ಅಗಾತಾಮ್‌, ಅಗುಃ ಅಗಃ, ಅಗಾತಮ್‌, ಅಗಾತ್‌। ಅಗಾಮ್‌, 
ಅಗಾವ, ಅಗಾಮ। 

ಲೃಜತ್‌: ರೂಪಗಳು: ಐಷ್ಯತ್‌, ಐಷ್ಯತಾಮ್‌, ಐಷ್ಯನ್‌। ಐಷ್ಯಃ, ಐಷ್ಯತಮ್‌, ಐಷ್ಟತ। 
ಐಷ್ಯಮ್‌, ಐಷ್ಯಾವ, ಐಷ್ಯಾಮ। 

ಇಲ್ಲಿಯವರೆಗೆ ಪರಸ್ಥೆ ಪದದ ಧಾತುಗಳ ರೂಪಗಳ ವಿವರಣೆ ಮಾಡಲಾಯಿತು. 


ಅತ್ಕನೇಪದದ ಧಾತುಗಳ ರೂಪಗಳ ವಿವರಣೆ 
1. ಶೀಜಕ್‌; ಸ್ವಪ್ನೇ (ಮಲಗುವುದು) ಇದರಲ್ಲಿ "ಶೀ' ಮಾತ್ರ ಉಳಿಯುತ್ತದೆ. ಇದು 
“ಜಿತ್‌' ಆಗಿರುವುದರಿಂದ .“ಅನುದಾತ್ತ ಜಿತ ಆತ್ಮನೇಪದಮ್‌” ಎಂಬ ಸೂತ್ರದಿಂದ 
ಆತ್ಮನೇಪದಿಯಾಗಿರುತ್ತದೆ. ಇದು "ಸೇಟ್‌' ಆಗಿರುವುದರಿಂದ ವಲಾದಿ ಆರ್ಧಧಾತುಕಗಳಿಗೆ 
"ಇಟ್‌(ಇ)' ಆಗಮವು ಬರುತ್ತದೆ. 


(ಗುಣವನ್ನು ವಿಧಿಸುವ ಸೂತ್ರ) 


ಸೂತ್ರ- ೮84.ಶೀಣಃ ಸಾರ್ವಧಾತುಕೇ ಗುಣಃ (7.4.21) 

ವೃತ್ತಿಃ-ಕ್ವಿತಿ ಚ ಇತ್ಯಸ್ಯ ಅಪವಾದಃ। ಶೇತೇ। ಶಯಾತೇ। 

ಅರ್ಥ- ಸಾರ್ವಧಾತುಕವು ಪರದಲ್ಲಿದ್ದಾಗ "ಶೀಜ್‌(ಶೀ)' ಗೆ ಗುಣವು ಬರುತ್ತದೆ. 

ವಿವರಣೆ: ಆತ್ಮನೇ ಪದ ಪ್ರತ್ಯಯಗಳಲ್ಲಿ ಯಾವುದೂ "ಪಿತ್‌' ಆಗಿ ಇಲ್ಲದೇ 
ಇರೋಣದರಿಂದ “ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ ಜೆದ್ದದ್ಭಾವವು 
ಬರುವುದರಿಂದ ಗುಣ ಬರುತ್ತಿರಲಿಲ್ಲ. ಆದ್ದರಿಂದ ಈ ಸೂತ್ರವು ಪ್ರವೃತ್ತವಾಗಿದೆ. 
ಕೇವಲ ಸಾರ್ವಧಾತುಕ (ಲಟ್‌, ಲಜ್‌, ಲಿಜ್‌, ಲೋಟ್‌) ಪರದಲ್ಲಿದ್ದಾಗ ಮಾತ್ರ ಈ 
ಸೂತ್ರವು ಪ್ರವೃತ್ತವಾಗುತ್ತದೆ. 

ಲಟ್‌: ಉದಾ- ಶೇತೇ - ಪ್ರಥಮಪುರುಷ ಏಕವಚನದಲ್ಲಿ "ಶೀ' ಧಾತುವಿನ 
ನಂತರ "ಲಟ್‌' ಬಂದು ಅದಕ್ಕೆ “ತ' ಬಂದಮೇಲೆ, ಧಾತುವಿನ ಪರದಲ್ಲಿ "ಶಪ್‌(ಅ)' 
ಬಂದು ಅದಕ್ಕೆ ಲುಕ(ಲೋಪ) ಬಂದಮೇಲೆ ಶೀ--ತ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
"ಶೀ” ನಲ್ಲಿರುವ “ಈ' ಕಾರಕ್ಕೆ ಗುಣ ಬಂದು ಶೇ--ತ ಎಂದಿರುತ್ತದೆ. “ಟಿತ ಆತ್ಮನೇಪದಾನಾಂ 


698 ಲಘುಸಿದ್ದಾಂತ ಕೌಮುದೀ 


ಟೇರೇ” ಎಂಬ ಸೂತ್ರದಿಂದ "ತ್‌' ಕಾರೋತ್ತರ “ಅ” ಕಾರಕ್ಕೆ ಏತ್ವ ಬಂದು ಶೇತೇ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಶಯಾತೇ- ಪ್ರಥಮಪುರುಷ ದ್ವಿವಚನದಲ್ಲಿ ಶೀ+ಆತಾಮ್‌ ಎಂದಿದ್ದಾಗ, 
"ಈ' ಕಾರಕ್ಕೆ ಗುಣ ಬಂದು ಶೇ--ಆತಾಮ್‌ ಎಂದಿರುತ್ತದೆ. “ಟಿತ ಆತ್ಮನೇಪದಾನಾಂ 
ಟೇರೇ” ಎಂಬ ಸೂತ್ರದಿಂದ “ತಾಮ್‌' ನಲ್ಲಿರುವ “ಆಮ್‌' ಎಂಬ "ಟಿ' ಗೆ ಏತ್ವ ಬಂದು 
ಶೇ.-ಆತೇ ಎಂದಿರುತ್ತದೆ. "ಶೇ' ನಲ್ಲಿರುವ "ಏ' ಕಾರಕ್ಕೆ "ಅಯ್‌' ಆದೇಶ ಬಂದು 
ಶ್‌4ಅಯ್‌+ಆತೆ-ಶಯಾತೇ ಎಂದು ರೂಪವಾಗುತ್ತದೆ. 


(ರುಟ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮85.ಶೀಕೋ ರುಟ್‌ (7.16) 

ವೃತ್ತಿಃ-ಶೀಜಃ ಪರಸ್ಯ ರು ಆದೇಶಸ್ಯ ಅತಃ ರುಟ್‌ ಆಗಮಃ ಸ್ಕಾತ್‌। ಶೇರತೇ। 
ಶೇಷೇ। ಶಯಾಥೇ। ಶೇದ್ವೇ! ಶಯೇ। ಶೇವಹೇ। ಶೇಮಹೇ। ಶಿಶ್ಯೇ। ಶಿಶ್ಯಾತೇ। ಶಿಶ್ಮಿರೇ। 
ಶಯಿತಾ। ಶಯಿಷ್ಯತೇ। ಶೇತಾಮ್‌। ಶಯಾತಾಮ್‌। ಶೇರತಾಮ್‌। ಅಶೇತ। ಅಶಯಾತಾಮ್‌। 
ಅಶೇರತ। ಶಯೀತ। ಶಯೀಯಾತಾಮ್‌। ಶಯೀರನ್‌। ಶಯಿಶೀಷ್ಟ ಅಶಯಿಷ್ಟ ಅಶಯಿಷ್ಯತ್‌। 
ಇಜ್‌ ಅಧ್ಯಯನೇ। 20 ಇಜಿ ಕಾವಧ್ಯುಪಸರ್ಗತಃ ನ ವ್ಯಭಿಚಾರತಃ ಅಧೀತೇ। 
ಅಧೀಯಾತೇ। ಅಧೀಯತೇ। 

ಪ. ಛೇ. - ಶೀಜಃ, ರುಟ್‌। 

ಅ. ವೃ. “ರೋಂನ್ರಃ” ಎಂಬ ಸೂತ್ರದಿಂದ "ರುಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಅಧಭ್ಯಸ್ತಾತ್‌” ಎಂಬ ಸೂತ್ರದಿಂದ ಷಷ್ಟ (ಸವಾಗಿ 
ವಿಪರಿಣಾಮಗೊಳಿ ಸಿದ ನಂತರ “ಅತಃ' ಎಂಬ ಪದವು, ಅನುವೃತ್ತವಾಗುತ್ತದೆ. 

ಅರ್ಥ- "ಶೀಜ್‌(ಶೀ)' ಧಾತುವಿನ ನಂತರ ಇರುವ "ರುಖ್‌''ಗೆ ಆದೇಶವಾಗಿ 
ಬರುವ “ಅತ್‌' ಗೆ “ರುಟ್‌(ರ್‌)' ಆಗಮವು ಬರುತ್ತದೆ. " 

ಉದಾ- ಶೇರತೇ- ಪ್ರಥಮಪುರುಷ ಬಹುವಚನದಲ್ಲಿ "ಶೀ' ಧಾತುವಿನ ನಂತರ 
“ರು(ರಭ್‌--ಅ)' ಪ್ರತ್ಯಯವಿದ್ದಾಗ, ಧಾತುವಿನ ಪರದಲ್ಲಿ “ಶಪ್‌(ಅ)' ಬಂದು ಅದು 
ಲುಕ್‌(ಲೋಪ) ಆಗಿ ಶೀ4ರು್‌ ಎಂದಿರುತ್ತದೆ. "ರುಖ್‌' ಗೆ “ಆತ್ಮನೇಪದೇಷ್ಟನತಃ” 
ಎಂಬ ಸೂತ್ರದಿಂದ “ಅತ್‌' ಆದೇಶ ಬಂದು ಶೀ ಅತ್‌--ಅ ಎಂದಿರುತ್ತದೆ. ಪ್ರಕೃತ 
ಸೂತ್ರದಿಂದ “ಅತ್‌' ಗೆ "ರುಟ್‌(ರ್‌)' ಆಗಮವು ಆದ್ಯವಯಯವಾಗಿ ಬರುತ್ತದೆ, ಆಗ 
ಶೀ*ರ್‌- ಅತ:ಶೀ*ರತ ಎಂದಿರುತ್ತದೆ. “ಶೀಜಃ ಸಾರ್ವಧಾತುಕೇ ಗುಣಃ” ಎಂಬ 
ಸೂತ್ರದಿಂದ ಶಕಾರೋತ್ತರ "ಈ' ಕಾರಕ್ಕೆ ಗುಣ ಬಂದು ಶೇ. ರತ ಎಂದಿರುತ್ತದೆ. "ತ್‌' 
ಕಾರೋತ್ತರ "ಅ' ಕಾರವಾದ "ಟಿ' ಗೆ “ಟಿತ ಆತ್ಮನೇಪದಾನಾ೦ ಟೇರೇ” ಎಂಬ 
ಸೂತ್ರದಿಂದ ಏತ್ವ ಬಂದು ಶೇರತೇ ಎಂದು ರೂಪವಾಗುತ್ತದೆ. 

ರೂಪಗಳು: ಶೇತೇ, ಶಯಾತೇ, ಶೇರತೇ। ಶೇಷೇ, ಶಯಾಥೇ, ಶೇದ್ವೇ! ಶಯೇ, 
ಶೇವಹೇ, ಶೇಮಹೇ। 


ತಿಐನ್ನೇ ಅದಾದಿ-ಆತ್ಮನೇಪದದ ರೂಪಗಳು 699 


ಲಿಟ್‌: ಉದಾ- ಶಿಶ್ಯೇ- ಪ್ರಥಮಪುರುಷ ಏಕವಚನದಲ್ಲಿ "ಶೀ' ಧಾತುವಿನ ನಂತರ 
“ಲಿಟ್‌' ಬಂದಮೇಲೆ, ಅದಕ್ಕೆ “ತ' ಆದೇಶವಾಗಿ ಬಂದು ಧಾತುವಿಗೆ ದ್ವಿತ್ವವಾಗಿ ದ್ವಿತ್ವದ 
ಮೊದಲನೇ ಭಾಗಕ್ಕೆ ಅಭ್ಯಾಸ ಸಂಜ್ಞೆ ಬಂದು "ಶೀ' ನಲ್ಲಿಯ "ಈ ಕಾರಕ್ಕೆ “ಹ್ರಸ್ವ” 
ಎ೦ಬ ಸೂತ್ರದಿಂದ ಹ್ರಸ್ವ "ಇ' ಕಾರ ಬಂದು “ತ' ಗೆ “ಲಿಟಸ್ನರುಯೋರೇಶಿರೇಚ್‌” 
ಎಂಬ ಸೂತ್ರದಿಂದ “ಏಶ್‌(ಏ)' ಆದೇಶ ಬಂದು ಶಿಶೀಏ ಎಂದಿದ್ದಾಗ "ಯಣ್‌' 
ಸಂಧಿಯಾಗಿ ಶಿಶ್ಯೇ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಶಿಶ್ಯೇ, ಶಿಶ್ಯಾತೇ. ಶಿಶ್ಶಿರೇ। ಶಿಶ್ಚಿಷೇ, ಶಿಶ್ಯಾಥೇ, ಶಿಶ್ಶಿಡ್ಜೇ/ಶಿಶ್ಶಿದ್ದೇ। ಶಿಶ್ಯೇ, 
ಶಿಶ್ಕಿವಹೇ, ಶಿಶ್ಕಿಮಹೇ। 

ಲುಟ್‌: ರೂಪಗಳು: ಶಯಿತಾ, ಶಯಿತೌರೌ, ಶಯಿತಾರಃ ಶಯಿತಾಸೇ, ಶಯಿತಾಸಾಥೇ, 
ಶಯಿತಾದ್ವೇ। ಶಯಿತಾಹೇ, ಶಯಿತಾಸ್ವಹೇ, ಶಯಿತಾಸ್ಮಹೇ। 

ಲೃಟ್‌: ರೂಪಗಳು: ಶಯಿಷ್ಯತೇ, ಶಯಿಷ್ಯೇತೇ, ಶಯಿಷ್ಯನ್ವೇ। ಶಯಿಷ್ಯಸೇ, ಶಯಿಷ್ಕೇಥೇ, 
ಶಯಿಷ್ಯದ್ದೇ। ಶಯಿಷ್ಕೇ ಶಯಿಷ್ಯಾವಹೇ, ಶಯಿಷ್ಯಾಮಹೇ। 

ಲೋಟ್‌: ರೂಪಗಳು: ಶೇತಾಮ್‌, ಶಯಾತಾಮ್‌, ಶೇರತಾಮ್‌। ಶೇಷ್ಟ ಶಯಾಥಾಮ್‌, 
ಶೇದ್ವಮ್‌। ಶಯ್ಯೆ, ಶಯಾವಹೈ, ಶಯಾಮಹ್ಯೆ! 

ಲಜ್‌: ರೂಪಗಳು: ಅಶೇತ, ಅಶಯಾತಾಮ್‌, ಅಶೇರತ। ಅಶೇಥಾಃ ಅಶಯಾಥಾಮ್‌, 
ಅಶೇದ್ವಮ್‌। ಅಶಯಿ, ಅಶೇವಹಿ, ಅಶೇಮಹಿ। 

ವಿಧಿಲಿಜಕ: ರೂಪಗಳು: ಶಯೀತ, ಶಯೀಯಾತಾಮ್‌, ಶಯೀರನ್‌। ಶಯೀಥಾಃ, 
ಶಯೀಯಾಥಾಮ್‌, ಶಯೀದ್ದಮ್‌ಶಯೀಯ, ಶಯೀವಹಿ, ಶಯೀಮಹಿ। 

ಆಶೀರ್ಲಿಜತ್‌: ರೂಪಗಳು: ಶಯಿಷೀಷ್ಪ, ಶಯಿಷೀಯಾಸ್ತಾಮ್‌, ಶಯಿಷೀರನ್‌। 
ಶಯಿಷೀಷ್ಯಾಃ, ಶಯಿಷೀಯಾಸ್ಥಾಮ್‌, ಶಯಿಷೀಡ್ಸಮ್‌/ ಶಯಿಷೀದ್ದಮ್‌। ಶಯಿಷೀಯ, 
ಶಯಿಷೀವಹಿ, ಶಯಿಷೀಮಹಿ। 

ಲುಜಕ: ರೂಪಗಳು: ಅಶಯಿಷ್ಟ, ಅಶಯಿಷಾತಾಮ್‌, ಅಶಯಿಷತಃ। ಅಶಯಿಷ್ಯಾಃ, 
ಅಶಯೀಷಾಥಾಮ್‌, ಅಶಯಿಡ್ವಮ್‌/ಅಶಯಿದ್ದಮ್‌। ಅಶಯಿಷಿ, ಅಶಯಿಷ್ಟಹಿ, ಅಶಯಿಷ್ಠಹಿ। 

ಲೃಜ್‌: ರೂಪಗಳು: ಅಶಯಿಷ್ಯತ, ಅಶಯಿಷ್ಟೇತಾಮ್‌, ಅಶಯಿಷ್ಠನ್ನ ಅಶಯಿಷ್ಕಥಾಃ, 
ಅಶಯಿಷ್ಕೇಥಾಮ್‌, ಅಶಯಿಷ್ಯದ್ವಮ್‌।ಅಶಯಿಷ್ಯೇ, ಅಶಯಿಷ್ಯಾವಾಹಿ, ಅಶಯಿಷ್ಯಾಮಹಿ। 

2 ಇಜ್‌-ಅಧ್ಯಯನೇ -(ಅಧ್ಯಯನ ಮಾದುವುದು) - ಇದರಲ್ಲಿ "ಇ' ಮಾತ್ರ 
ಉಳಿಯುತ್ತದೆ. 

ಸೂಚನೆ: "ಇಜ್‌' ಧಾತು ಮತ್ತು "ಇಕ್‌-ಸ್ಮರಣೇ' ಎಂಬ ಈ ಎರಡು ಧಾತುಗಳು 
"ಅಧಿ' ಎಂಬ ಉಪಸರ್ಗದಜೊತೆಗೇನೇ ಪ್ರಯೋಗಿಸಲ್ಪಡುತ್ತವೆ. 

ಲಟ್‌: ಉದಾ- ಅಧೀತೇ- ಪ್ರಥಮಪುರುಷ ಏಕವಚನದಲ್ಲಿ "ಅಧಿ' ಎಂಬ 
ಉಪಸರ್ಗಪೂರ್ವಕ "ಇ' ಧತುವಿನ ನಂತರ "ಲಟ್‌' ಬಂದು ಅದಕ್ಕೆ "ತ' ಆದೇಶ 


700 ಲಘುಸಿದ್ಧಾಂತ ಕೌಮುದೀ 


ಬಂದಮೇಲೆ ಧಾತುವಿನ ನಂತರ “ಶಪ್‌(ಅ)' ಬಂದು ಅದಕ್ಕೆ "ಲುಕ್‌(ಲೋಪ)' 
ಬಂದಮೇಲೆ ಅಧಿ ಇ*-ತ ಎಂದಿರುತ್ತದೆ. “ಸಾರ್ವಧಾತುಕಮಪಿತ್‌” ಎಂಬುದರಿಂದ 
ಜಿದ್ದದ್ದಾವ ಬಂದು ಗುಣನಿಷೇಧ ಬರುತ್ತದೆ. “ಟಿತ ಆತ್ಮನೇಪದಾನಾ೦ ಟೇರೇ” 
ಎಂಬುದರಿಂದ "ತ' ನಲ್ಲಿರುವ "ಅ' ಕಾರಕ್ಕೆ. ಏತ್ವ ಬಂದು ಅಧಿ4ಇತೇ ಎಂದಿರುತ್ತದೆ. 
ಸರ್ವರ್ಣದೀರ್ಫ ಸಂಧಿಯಿಂದ ದೀರ್ಫ ಬಂದು, ಅಧೀತೇ ಎಂದು ರೂಪವು 
ಸಿದ್ದವಾಗುತ್ತದೆ. 

ಉದಾ- ಅಧೀಯಾತೇ- ಪ್ರಥಮಪುರುಷ ದ್ವಿವಚನದಲ್ಲಿ ಅಧಿ*-ಇ.--ಆತೇ ಎಂದಿದ್ದಾಗ, 
“ಅಚಿಶ್ನುಧಾತುಭ್ರುವಾಮ್‌ ಯ್ವೋರಿಯಜುವಜ್‌ೌ” ಎಂಬುದರಿಂದ ಧಾತುವಿನ ಬ 
ಕಾರಕ್ಕೆ “ಇಯಜ್‌(ಇಯ್‌)' "ಅದೇಶ ಬಂದು ಅದಿ. ಯಾತೇ ಎಂದಿದ್ದಾಗ, 
ಸವರ್ಣದೀರ್ಫದಿಂದ ಅಧೀಯಾತೇ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಧೀಯತೇ -ಪ್ರಥಮಪುರುಷ ಬಹುವಚನದಲ್ಲಿ ಅಧಿ ಇರು (ರು್‌4ಅ) 
ಎಂದಿದ್ದಾಗ, "ರು್‌' ಗೆ "ಅತ್‌' ಆದೇಶ ಬಂದು ಅಧಿ--ಇ--ಅತ್‌-ಅ ಎಂದಿದ್ದಾಗ, 
ಧಾತುವಿಗೆ “ಇಯಜ್‌ (ಇಯ್‌)' ಆದೇಶ ಬಂದು ಅಧಿ ಇಯ್‌--ಅತ್‌--ಅ ಎಂದಿದ್ದಾಗ, 
ಸವರ್ಣದಿರ್ಫ ಬಂದು ಅಧೀಯ್‌ ತ್‌.-ಅ ಎಂದಿದ್ದಾಗ, ಅ- ಕಾರರೂಪವಾದ "ಟಿ' 
ಗೆ “ಟಿತ ಆತ್ಮನೇಪದಾನಾಂ ಟೇರೇ” ಎಂಬುದರಿಂದ ಏತ್ವ ಬಂದು ಅಧೀಯ್‌+ಅತ್‌+ 
ಏವಅಧೀಯತೇ ಎಂದು ರೂಪವಾಗುತ್ತದೆ. 

ಸೂಚನೆ: ಇತೇ, ಇಯಾತೇ, ಇಯತೇ ಎಂಬ ರೂಪಗಳು ಸಿದವಾದಮೇಲೇನೇ 
ಅಧಿ ಎಂಬ ಉಪಸರ್ಗವನ್ನು ಸೇರಿಸಿದಾಗ, ರೂಪಗಳು ಸಿದ್ಧವಾಗುತ್ತವೆ ಎಂದು 
ತಿಳಿಯಬೇಕು. 

ರೂಪಗಳು: ಅಧೀತೇ, ಅಧೀಯಾತೇ, ಅಧೀಯತೇ! ಅಧೀಷೇ, ಅಧೀಯಾಥೇ, 
ಅಧೀದ್ದೇ। ಅಧೀಯೇ, ಅಧೀವಹೇ, ಅಧೀಮಹೇ। 

ಲಿಟ್‌: 

(ಗಾರ್ಜ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 586.ಗಾಣ”್‌ ಅಟ (2.4.49) 

ವೃಕ್ತಿಃ-ಇಜಃ ಗಾಜ್‌ ಸ್ಯಾತ್‌ ಲಿಟಿ। ಅಧಿಜಗೇ। ಅಧಿಜಗಾತೇ। ಅಧಿಜಗಿರೇ। ಅಧ್ಯೇತಾ। 
ಅಧ್ಯೇಷ್ಯತೇ। ಅಧೀತಾಮ್‌। ಅಧೀಯಾತಾಮ್‌। ಅಧೀಯತಾಮ್‌। ಅಧೀಷ್ಟು, 
ಅಧೀಯಾಥಾಮ್‌। ಅಧೀಧ್ದಮ್‌! ಅಧ್ಯಯ್ಯೆ » ಅಧ್ಯಯಾವಹೈ। ಅಧ್ಯಯಾಮಹ್ಯ। ಅಧ್ಯೈತ। 
ಅಧ್ಯೈಯಾತಾಮ್‌, ಅಧ್ಯೈಯತಃ। ಅಧೆ ಥಾಃಅಧೆ;ಯಾಥಾಮ್‌ ಅದ್ಯೈಧ್ವಮ್‌!ಅಧ್ಯೈಯೀ। 
ಅಧ್ಯೆ ಮಹಿ! ಅಧ್ಯೆ ಮಹಿ! ಅಧೀಯೀತ। ಅಧಿಯೀಯಾತಾಮ್‌। ಅಧೀಯೀರನ್‌। 
ಅಧ್ಯೇಷೀಷ್ಟು 

ಅ. ವೃ- “ಇಜಶ್ಚ” ಎಂಬ ಸೂತ್ರದಿಂದ “ಇಜಃ' ಎಂಬ ಪದವು ಅನುವೃತವಾಗುತ್ತದೆ. 

ಅರ್ಥ- “ಲಿಟ್‌' “ಲ್‌' ಕಾರದ ವಿವಕ್ಷೆಯಲ್ಲಿ “ಇಜ್‌(ಇ)' ಧಾತುವಿಗೆ "ಗಾಜ್‌(ಗಾ)' 


ತಿ೫ನ್ತೇ ಅದಾದಿ-ಆತ್ಮನೇಪದದ ರೂಪಗಳು 701 


ಆದೇಶ ಬರುತ್ತದೆ. 


ಲಿಟ್‌: ವಿವರಣೆ: ಏಶ್‌, ಇರೇಚ್‌ ಮತ್ತು ಆತೇ ಇತ್ಯಾದಿ ಪ್ರತ್ಯಯಗಳಿಗೆ ಕ್ರಾದಿ 
ನಿಯಮವನ್ನು ಅನುಸರಿಸಿ ಇಡಾಗಮವು ಬರುವುದರಿಂದ ಸೇ, ಧ್ವಮ್‌ ಮೊದಲಾವು 
ಅಜಾ(ಸ್ವರಾದಿ)ದಿಗಳಾಗುತ್ತವೆ. ಈ ರೀತಿಂಶಾಗಿ ಎಲ್ಲ ಪ್ರತ್ಯಯಗಳು 
ಅಜಾದಿಗಳಾಗೋಣದರಿಂದ “ಅ'ಕಾರವು ಲೋಪವಾಗುತ್ತದೆ. 

ಉದಾ- ಅಧಿಜಗೇ- ಪ್ರಥಮಪುರುಷ ಏಕವಚನದಲ್ಲಿ “ಇಜ್‌(ಇ)' ಧಾತುವಿಗೆ 
"ಗಾಜ್‌ (ಗಾ)' ಅದೇಶವು ಬಂದಮೇಲೆ, ಧಾತುವಿಗೆ ದ್ವಿತ್ವ ಅಭ್ಯಾಸಕ್ಕೆ ಹಸ್ತ “ಕುಹೋಶ್ವುಃ” 
ಎಬುದರಿಂದ ಚುತ್ವ “ಆತೋಲೋಪ ಇಟಿಚ” ಎಂಬುದರಿಂದ "ಆ' ಕಾರಲೋಪ, 
“ಲಿಟಸ್ತರುಯೋರೇಶಿರೇಚ್‌” ಎಂಬ ಸೂತ್ರದಿಂದ “' ಪ್ರತ್ಯಯಕ್ಕೆ "ಎಶ್‌(ಏ)' ಆದೇಶ 
ಬಂದು ಅಧಿಜಗೇ ಎಂದು ರೂಪವಾಗುತ್ತದೆ. 

ರೂಪಗಳು: ಅಧಿಜಗೇ, ಅಧಿಜಗಾತೇ, ಅಧಿಜಗಿರೇ। ಅಧಿಜಗಿಷೆ, ಅಧಿಜಗಾಥೇ, 
ಅಧಿಜಗಿದ್ದೇ! ಅದಿಜಗೇ, ಅಧಿಜಗಿವಹೇ, ಅಧಿಜಗಿಮಹೇ। 

ಲುಟ್‌: ಉದಾ- ಅಧ್ಯೇತಾ- ಪ್ರಥಮಪುರುಷ ಏಕವಚನದಲ್ಲಿ ಅಧಿ ಉಪಸರ್ಗಪೂರ್ವಕ 
"ಇಜ್‌(ಇ)' ಧಾತುವಿನ ನಂತರ "ಲುಟ್‌' ಬಂದು ಅಧಿ--ಇ*-ತಾ ಎಂದಿದ್ದಾಗ, 
“ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬುದರಿಂದ "ಇ' ಧಾತುವೇ ಇಗನ್ನ 
ಅಂಗವಾಗಿರುವುದರಿಂದ ಅದಕ್ಕೆ ಗುಣ (ಏ) ಬಂದು ಅಧಿ*ಏತಾ ಎಂದಿದ್ದಾದ 
"ಯಣ್‌' ಸಂಧಿಯಿಂದ ಅಧ್ಯೇತಾ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅಧ್ಯೇತಾ, ಅಧ್ಯೇತಾರೌ, ಅಧ್ಯೇತಾರಃ। ಅಧ್ಯೇತಾಸೇ, ಅಧ್ಯೇತಾಸಾಥೇ, 
ಅಧ್ಯೇತಾದ್ವೇ। ಅಧ್ಯೇತಾಹೇ, ಅಧ್ಯೇತಾಸ್ಟಹೇ, ಅಧ್ಯೇತಾಸ್ಮಹೇ। 

ಲೃಟ್‌: ಉದಾ- ಅಧ್ಯೇಷ್ಯತೇ- ಪ್ರಥಮಪುರುಷ ಏಕವಚನದಲ್ಲಿ ಅಧಿ 
ಉಪಸರ್ಗಪೂರ್ವಕ "ಇಜ್‌ (ಇ)' ಧಾತುವಿನ ನಂತರ “ಲೃಟ್‌' ಬಂದು, ಹಿಂದಿನಂತೆಯೇ 
“ಇ' ಧಾತುವಿಗೆ ಗುಣ ಬಂದು ಧಾತುವಿನ ನಂತರ "ಸ್ಯ' ಪ್ರತ್ಯಯವು ಬಂದು ಅದರ 
"ಸ್‌' ಕಾರಕ್ಕೆ “ಆದೇಶಪ್ರತ್ಯಯಯೋಃ” ಎಂಬುದರಿಂದ “ಷತ್ವ ಬಂದು 
ಅಧಿ4ಏಷ್ಯತೇ-ಅಧ್ಯೇಷ್ಯತೇ ಎಂದು ರೂಪವಾಗುತ್ತದೆ. 

ರೂಪಗಳು: ಅಧ್ಯೇಷ್ಯತೇ, ಅಧ್ಯೇಷ್ಯೇತೇ, ಅಧ್ಯೇಷ್ಯನ್ನೇ। ಅಧ್ಯೇಷ್ಯಸೇ, ಅಧ್ಯೇಷ್ಕೇಥೇ, 
ಅಧ್ಯೇಷ್ಯದ್ದೇ। ಅಧ್ಯೇಷ್ಯೇ, ಅಧ್ಯೇಷ್ಯಾವಹೇ, ಅಧ್ಯೇಷ್ಯಾಮಹೇ। 

ಲೋಟ್‌: ಉದಾ- ಅಧೀತಾಮ್‌ - ಪ್ರಥಮಪುರುಷ ಏಕವಚನದಲ್ಲಿ ಅಧಿ 
ಉಪಸರ್ಗಪೂರ್ವಕ “"ಇಜ್‌(ಇ)' ಧಾತುವಿನ ನಂತರ "ಲೋಟ್‌' ಬಂದು, "ಲಟ್‌' 
"ಲ್‌' ಕಾರದ ಅಧೀತೇ ಎಂಬ ರೂಪ ಸಿದ್ಧವಾದಮೇಲೆ “ಆಮೇತಃ" ಎಂಬ ಸೂತ್ರದಿಂದ 
"ಆಮ್‌' ಮೊದಲಾದ ಕಾರ್ಯಗಳಾದಮೇಲೆ ಅಧೀತಾಮ್‌ ಎಂದು ರೂಪವು 
ಸಿದ್ಧವಾಗುತ್ತದೆ. 

ರೂಪಗಳು: ಅಧೀತಾಮ್‌, ಅಧೀಯಾತಾಮ್‌, ಅಧೀಯತಾಮ್‌। ಅಧೀಷ್ಟ 


702 ಲಘುಸಿದ್ಧಾಂತ ಕೌಮುದೀ 


ಅಧೀಯಾಥಾಮ್‌, ಅಧೀಧ್ವಮ್‌। ಅಧ್ಯಯ್ಯೆ, ಅಧ್ಯಯಾವಹೈ, ಅಧ್ಯಯಾಮಹೈ! 

ಲಜ್‌: ಉದಾ- ಅಧ್ಯೈತ- ಪ್ರಥಮಪುರುಷ ಏಕವಚನದಲ್ಲಿ ಅಧಿ ಉಪಸರ್ಗಪೂರ್ವಕ 
"ಇಜ*(ಇ)' ಧಾತುವಿನ ನಂತರ "“ಲಜ*' ಬಂದು, ಇತ ಎಂದಿದ್ದಾಗ, 
ಧಾತುವಿನಪೂರ್ವದಲ್ಲಿ “ಆಡಜಾದೀನಾಮ್‌” ಎಂಬುದರಿಂದ "ಆಟ್‌(ಆ)” ಆಗಮ 
ಬಂದು ಅಧಿ4೮4ಇ+ತ ಎಂದಿದ್ದಾಗ, ಆಡಾಗಮ ಸಂಬಂಧಿಯಾದ “ಆ” ಕಾರಕ್ಕೂ 
ಧಾತ್ವವಯಯವಾದ "ಇ' ಕಾರಕ್ಕೂ “ಆಟಶ್ಚ” ಎಂಬುದರಿಂದ ವೃದ್ಧಿ(ಐ) ಬಂದು 
ಅಧಿ4ಐ+ತ ಎಂದಿದ್ದಾಗ, ಉಪಸರ್ಗದಲ್ಲಿರುವ "ಇ' ಕಾರಕ್ಕೆ ಯಣ್‌ ಸಂಧಿಯಿಂದ 
"ಯ್‌' ಕಾರ ಬಂದು ಅಧ್‌4ಯ್‌+ಐ+ತ ಪಅಧ್ಯೆ ತೆ ಎಂದು ರೂಪವಾಗುತ್ತದೆ. 

ರೂಪಗಳು: ಅಧ್ಯೈತ, ಅಧ್ಕೈಯಾತಾಮ್‌, ಅಧ್ಯೈಯತ। ಅಧೈಥಾಃ, ಅಧ್ಯೈಯಾಥಾಮ್‌, 
ಅಧೈದ್ವಮ್‌। ಅಧ್ಯೆ ಯಿ. ಅಧ್ಯೆ ಮಹಿ. ಅಧ್ಯ ಮಹಿ! 

: ವಿಧಿಲಿಜ್‌: ಉದಾ- ಅಧೀಯೀತ - ಪ್ರಥಮಪುರುಷ ಏಕವಚನದಲ್ಲಿ ಅಧಿ 
ಉಪಸರ್ಗಪೂರ್ವಕ "ಇಜ್‌(ಇ)' ಧಾತುವಿನ ನಂತರ "ವಿಧಿಲಿಜ್‌' ಬಂದು, ಅಧಿ+ 
ಇ+ಈತ ಎಂದಿದ್ದಾಗ, “ಅಚಿಶ್ನುಧಾತುಬ್ರುವಾಮ್‌ ಯ್ಹೋರಿಯಜುವಜೌ” ಎಂಬುದರಿಂದ 
ಧಾತುವಿನ “ಇ' ಕಾರಕ್ಕೆ “ಇಯಜ್‌(ಇಯ್‌)' ಆದೇಶ ಬಂದು ಅಧಿ*-ಇಯ್‌-. ಈತ 
ಎಂದಿದ್ದಾಗ, ಮೊದಲ ಎರಡು "“ಇ' ಕಾರಗಳಿಗೆ ಸವರಣದೀರ್ಫ ಬಂದು 
ಅಧೀಯ್‌4+ಈತ=ಅಧೀಯೀತ ಎಂದು ರೂಪವಾಗುತ್ತದೆ. 


ರೂಪಗಳು: ಅಧಿಯೀತ, ಅಧೀಯೀಯಾತಾಮ್‌, ಅಧೀಯೀರನ್‌। ಅಧಿಯೀಥಾಃ, 
ಅಧೀಯೀಯಾಥಾಮ್‌, ಅಧೀಯೀದ್ವಮ್‌। ಅಧೀಯೀಯ, ಅಧೀಯೀವಹ, 
ಅಧಿಯೀಮಹಿ। 


ಆಶೀರ್ಲಿಜತ್‌: ಉದಾ- ಅಧ್ಯೇಷೀಷ್ಟ- ಪ್ರಥಮಪುರುಷ ಏಕವಚನದಲ್ಲಿ ಅಧಿ 
ಉಪಸರ್ಗಪೂರ್ವಕ “ಇಜ್‌(ಇ)' ಧಾತುವಿನ ನಂತರ “ಆಶೀರ್ಲಿಜ್‌' ಗೆ "ತ' ಆದೇಶ 
ಬಂದು ಅಧಿ+ಇ+ತ ಎಂದಿರುತ್ತದೆ. ಧಾತುವಿನ ನಂತರ ಸೀಯುಟ್‌(ಸೀಯ್‌) ಆಗಮ 
ಬ೦ದು ಅಧಿ4ಇ4+ಸೀಯ್‌+ತ ಎಂದಿದ್ದಾಗ, “ಸುಟ್‌ತಿಥೋಃ” ಎಂಬ ಸೂತ್ರದಿಂದ 
ತ್‌” ಕಾರಕ್ಕೆ “ಸುಟ್‌(ಸ್‌)' ಆಗಮ ಆದ್ಯವಯವವಾಗಿ ಬಂದು ಅಧಿ-- 
ಇ.ಸೀಯ್‌--ಸ್‌.-ತ ಎಂದಿದ್ದಾಗ, “ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬ 
ಸೂತ್ರದಿಂದ ಧಾತುವಿನ “ಇ' ಕಾರಕ್ಕೆ ಗುಣ ಬಂದು ಅಧಿ*ಏ-+ಸೀಯ್‌4ಸ್‌4ತ 
ಎಂದಿದ್ದಾಗ, “ಲೋಪೋವ್ಯೋರ್ವಲಿ” ಎಂಬ ಸೂತ್ರದಿಂದ "ಸೀಯ್‌' ನಲ್ಲಿರುವ 
"ಯ್‌' ಕಾರಕ್ಕೆ ಲೋಪ ಬಂದು, ಅಧಿ ಏ-ಸೀ-ಸ್‌-ತ ಎಂದಿದ್ದಾಗ ಅಧಿ ನಲ್ಲಿರುವ 
"ಇ' ಕಾರಕ್ಕೆ ಯಣ್‌ ಸಂಧಿಯಿಂದ "ಯ್‌' ಕಾರಬಂದು ಅಧ್ಯ್‌*೬ಏ4ಸೀ4 ಸ್‌4ತ 
ಎ೦ದಿದ್ದಾಗ, “ಆದೇಶ ಪ್ರತ್ಯಯಯೋಃ” ಎಂಬುದರಿಂದ "ತ್‌' ಕಾರದ ಪೂರ್ವದಲ್ಲಿರ್ತುವ 
“ಸ್‌' ಕಾರಕ್ಕೆ ಷತ್ವ “ತ್‌' ಕಾರಕ್ಕೆ “ಷ್ರುನಾಷ್ಟುಃ” ಎಂಬುದರಿಂದ ಟುತ್ವ ಬಂದು ಅಧ್ಯೇಷೀಷ್ಟ 
ಎ೦ದು ರೂಪವಾಗುತ್ತದೆ. 

ರೂಪಗಳು: ಅಧ್ಯೇಷೀಷ್ಟ, ಅಧ್ಯೇಷೀಯಾಸ್ತಾಮ್‌, ಅಧ್ಯೇಷೀರನ್‌। ಅಧ್ಯೇಶೀಷ್ಠಾಃ, 


ತಿಣನ್ತೇ ಅದಾದಿ-ಆತ್ಮನೇಪದದ ರೂಪಗಳು 703 


ಅಧ್ಯೇಶೀಯಾಸ್ಥಾಮ್‌, ಅಧ್ಯೇಶೀಡ್ವಮ್‌। ಅಧ್ಯೇಷೀಯ, ಅಧ್ಯೇಷೀವಹಿ, ಅಧ್ಯೇಷೀಮಹಿ। 

ವಿವರಣೆ: ಅಜಾದಿ ಪ್ರತ್ಯಯಗಳು ಪರವಾದಾಗ, "ಯಾಸುಟ್‌' ನಲ್ಲಿರುವ "ಯ್‌' 
ಕಾರಕ್ಕೆ ಲೋಪವು ಬರುವುದಿಲ್ಲ ಎಂಬುದನ್ನು ಗಮನಿಸಬೇಕು. 
ಲುಕ್‌: 

(ಲುಣ್‌ ಮತ್ತು ಲೃಣ”್‌ 'ಲ್‌' ಕಾರಗಳಲ್ಲ ವೈಕಲ್ಪಕವಾಗಿ 
“ಗಾಣ್‌(ಗಾ)' ಆದೇಶವನ್ನು ಸೂತ್ರ) 

ಸೂತ್ರ- 587.ವಿಛಾಷಾ ಲುಣ್‌ಲೃಣಗೋ (2.4.5೦) 

ವೃತ್ತಿಃ-ಇಜೋ ಗಾಜ್‌ ವಾ ಸ್ಯಾತ್‌। 

ಅ. ವೃ.- “ಇಜಶ್ಚ” ಎಂಬ ಸೂತ್ರದಿಂದ "ಇಜಃ' ಎಂಬ ಪದವೂ, ಮತ್ತು “ಗಾಜ್‌ 
ಲಿಟಿ” ಎಂಬ ಸೂತ್ರದಿಂದ "ಗಾಜ್‌' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಲುಜ್‌ ಮತ್ತು ಲೃಜ್‌ "ಲ್‌' ಕಾರಗಳ ವಿವಕ್ಷೆ ಇದ್ದಾಗ "ಇಜ್‌(ಇ)' 
ಧಾತುವಿಗೆ ವೈಕಲ್ಪಿಕವಾಗಿ "ಗಾಜ್‌' ಆದೇಶವು ಬರುತ್ತದೆ. 

ಅವತರಣಿಕೆ: ಲುಜ್‌ ಸೇರಿಸಿದಾಗ, ಪ್ರಕೃತ ಸೂತ್ರದಿಂದ "ಗಾಜ್‌(ಗಾ)' ಆದೇಶ 
ಮಾಡಿದಮೇಲೆ ಧಾತುವಿಗೆ ಅಡಾಗಮ, ನಂತರ “ಚ್ಲಿ' ಬಂದು ಅದಕ್ಕೆ "ಸಿಚ್‌(ಸ್‌)' 
ಆದೇಶವಾಗಿ ಬಂದಮೇಲೆ ಅಗಾಸ್‌--ತ ಎಂದಿದ್ದಾಗ- 

(ಚೆದ್ದದ್ಧಾವವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮88.ಗಾರ್‌ ಕುಟಾದಿಭ್ಯೋಜ್ಹೆಸ್ಟಿತ್‌ (1.2.1) 

ವೃತ್ತಿಃ-ಗಾಜಾದೇಶಾತ್‌ ಕುಟಾದಿಭ್ಯಶ್ಚ ಪರೇ ಅಣ್ಣಿತಃ ಪ್ರತ್ಯಯಾಃ ಜಿತಃ ಸ್ಕುಃ 

ಪ. ಛೇ. - ಗಾಜ್‌-ಕುಟಾದಿಭ್ಯಃ, ಅಳ್ಸೆನ್‌, ಜಿತ್‌ 

ಅರ್ಥ- ಗಾಜ್‌ ಆದೇಶ ಮತ್ತು ಕುಟಾದಿ ಧಾತುಗಳ ಪರದಲ್ಲಿ ಇರುವ ಇಗೆತ್‌, 
ಮತ್ತು ಣಿತ್‌ ಗಳಿಗಿಂತ ಭಿನ್ನವಾದ ಪ್ರತ್ಯಯಗಳು ಜೆದ್ವದ್ಭಾವವನ್ನು ಹೊಂದುತ್ತವೆ. 

ಸೂಚನೆ: "ಗಾ (ಗಾಜ್‌)' ಆದೇಶದ ಪರದಲ್ಲಿರುವ "ಸಿಚ್‌(ಸ್‌)' ಇದು ಇಗೆತ್‌, 
ಮತ್ತು ಣಿತ್‌ ಗಳಿಗಿಂದ ಭಿನ್ನವಾಗಿದ್ದರಿಂದ ಜೆದ್ವದ್ಭಾವವನ್ನು ಹೊಂದುತ್ತದೆ. 

(ಈತ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮8೨. ಘು-ಮಾ-ಸ್ಥಾ-ಗಾ-ಪಾ-ಅಹಾತಿ-ಸಾಂ ಹಅ। (6.4.66) 

ವೃತ್ತಿಃ-ಎಷಾಮ್‌ ಆತಃ ಈತ್‌ ಸ್ಯಾತ್‌ ಹಲಾದೌ ಕ್ವಿತಿ ಆರ್ಧಧಾತುಕೇ। ಅಧ್ಯಗೀಷ್ಟ 
ಅಧ್ಯೈಷ್ಟ ಅಧ್ಯಗೀಷ್ಯತ। ಅಧ್ಯೈಷ್ಯತ। ದುಹ ಪ್ರಪೂರಣೇ।2॥ ದೋಗ್ಗೀ। ದುಗ್ಗಃ ದುಹನ್ನಿ। 
ಧೋಕ್ಷಿ। ದುಗೇ। ದುಹಾತೇ। ದುಹತೇ। ಧುಕ್ಷೇ। ದುಹಾಥೇ। ಧುಗ್ಗೆ ವ! ದುಹೇ! ದುಹ್ನಹೇ। 
ದುಹ್ಮಹೇ। ದುದೋಹ! ದುದುಹೇ। ದೋಗ್ಭಾ! ಧೋಕ್ಷ ಶೆ ಧೋಕ್ಷ ಚ್‌ ದೋಗ್ಫು 
ದುಗ್ಳಾತ್‌। ದುಗ್ಧಾಮ್‌। ದುಹನ್ನು। ದುಗ್ಧಿ, ದುಗ್ಳಾತ್‌। ದುಗ್ಭಮ್‌। ದುಗ್ಭ। 


704 ಲಘುಸಿದ್ಧಾಂತ ಕೌಮುದೀ 


ದೋಹಾನಿದೋಹಾವ। ದೋಹಾಮ। ದುಗ್ಗಾಮ್‌। ದುಹಾತಾಮ್‌। ದುಹತಾಮ್‌। ಧುಕ್ಷ 
ದುಹಾಥಾಮ್‌। ಧುಗ್ಗ ಮ್‌! ದೋಹೈ। ದೋಹಾವಹೈ। ದೋಹಾಮಹೈ। ಅಧೋಕ್‌। 
ಅದುಗ್ಳಾಮ್‌। ಅದುಹನ್‌। ಅದೋಹಮ್‌। ಅದುಗ್ಗ| ಅದುಹಾತಾಮ್‌। ಅದುಹತ। 
ಅಧುಗ್ಸ್ವಮ್‌। ದುಹ್ಯಾತ್‌। ದುಹೀತ। 

ಅ. ವೃ - “ದೀಜೋಯುಡಚಿಕ್ಕಿತಿ” ಎಂಬ ಸೂತ್ರದಿಂದ "ಕ್ವಿತಿ' ಎಂಬ ಪದವೂ, 
ಮತ್ತು “ಆತೋಲೋಪ ಇಟಿಚ” ಎಂಬ ಸೂತ್ರದಿಂದ "ಆತಃ' ಎಂಬ ಪದವೂ ಮತ್ತು 
“ಈದ್ಯತಿ” ಎಂಬ ಸೂತ್ರದಿಂದ "ಈತ್‌' ಎಂಬ ಪದವೂ ಅನುವೃತ್ತವಾಗುತ್ತವೆ. 
“ಆರ್ಧಧಾತುಕೇ” ಎ೦ಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಘು-ಮಾ-ಸ್ಥಾ-ಗಾ-ಪಾ-ಹಾ(ಓಹಾಕ್‌) ಮತ್ತು "ಸಾ(ಶೋ)' ಧಾತುಗಳ 
“ಆ' ಕಾರಕ್ಕೆ “ಈ' ಕಾರವು ಆದೇಶವಾಗಿ ಬರುತ್ತದೆ - ಹಲಾದಿ "ಕಿತ್‌' ಮತ್ತು *್ವಿತ್‌' 
ಆರ್ಧಧಾತುಕ ಪ್ರತ್ಯಯಗಳು ಪರದಲ್ಲಿದ್ದಾಗ. 

ಲುಜಕ್‌: ಉದಾ - ಅಧ್ಯಗೀಷ್ಟ- "ಗಾಜ್‌' ಆದೇಶ ಬಂದಮೇಲೆ "ಲುಜ್‌' ಗೆ "ಚಿ' 
ಬಂದು "ಚ್ಲಿ' ಗೆ "ಸಿಚ್‌(ಸ್‌) ಬಂದಮೇಲೆ ಅಗಾಸ್‌4ತ ಎಂದಿರುತ್ತದೆ. ಧಾತುವಿಗೆ ಅಧಿ 
ಎಂಬ ಉಪಸರ್ಗವನ್ನು ಸೇರಿಸಿದಾಗ ಅಧಿ*ಅಗಾಸ್‌--ತ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 
“ಗಾ' ನಲ್ಲಿರುವ “ಆ' ಕಾರಕ್ಕೆ “ಈ' ಕಾರ, ನಂತರ ಷತ್ವ, ಮತ್ತು ಟುತ್ವ ಗಳು ಬಂದು 
ಅಧ್ಯಗೀಷ್ಟ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅಧ್ಯಗೀಷ್ಟ, ಅಧ್ಯಗೀಷಾತಾಮ್‌, ಅಧ್ಯಗೀಷತ। ಅಧ್ಯಗೀಷ್ಠಾಃ, 
ಅಧ್ಯಗೀಷಾಥಾಮ್‌, ಅಧ್ಯಗೀಡ್ದ್ಡಮ್‌। ಅಧ್ಯಗೀಷಿ, ಅಧ್ಯಗೀಷ್ಟಹಿ, ಅಧ್ಯಗೀಷ್ಮಹಿ। 

ವೈಕಲ್ಪಿಕ ರೂಪ-[ಗಾಜ್‌(ಗಾ)] ಬಾರದಪಕ್ಷ: 

ಉದಾ- ಅಧ್ಯೆ ಷೆ “ಗಾಜ್‌' ಆದೇಶ ಬಾರದ ಪಕ್ಷದಲ್ಲಿ. ಅಧಿ-ಆ--ಇಸ್‌-ತ 
ಎ೦ದಿದ್ದಾಗ, “ಇ' ಕಾರಕ್ಕೆ ಗುಣ, ನಂತರ “ಆಟಶ್ಚ” ಎಂಬ ಸೂತ್ರದಿಂದ ಗುಣಕ್ಕೆ ವೃದ್ಧಿ, 
ಷತ್ವ, ಟುತ್ವಗಳು ಬಂದಮೇಲೆ ಉಪಸರ್ಗದ “ಇ” ಕಾರಕ್ಕೆ ಯಣಾದೇಶ ಬಂದು 
ಅಧ್ಯೆ ಷು ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅಧ್ಯೆ ಹ ಅಧ್ಯ ಪಷಾತಾಮ್‌, ಅಧ್ಯೆ ಪಸತ।ಅಧೈಷ್ಠಾಃ, ಅಧ್ಯೈಷಾಥಾಮ್‌, 
ಅಧ್ಯೈಡ್ವಮ್‌। ಅಧ್ಯೈಷಿ, ಅಧ್ಯೈಷ್ಟಹಿ, ಅಧ್ಯೈಷ್ಠಹಿ। 

ಲೃಜಕ್‌; ಉದಾ-ಅಧ್ಯಗೀಷ್ಯತ 

1. ಗಾಜ್‌ ಆದೇಶ ಪಕ್ಷದಲ್ಲಿ- ಪ್ರಥಮಪುರುಷ ಏಕವಚನದಲ್ಲಿ, ಅಧಿ-ಇ --ತ 
ಎಂದಿದ್ದಾಗ, “ಇಜ್‌' ಧಾತುವಿಗೆ "ಗಾ' ಆದೇಶ ಬಂದು ಹಲಾದಿಯಾಗಿರುವುದರಿಂದ 
ಧಾತುವಿನ ಪೂರ್ವದಲ್ಲಿ ಅಡಾಗಮ ಬಂದು ಅಧಿ ಅಗಾ ತ ಎಂದಿದ್ದಾಗ, "ಆ' 
ಕಾರಕ್ಕೆ “ಈ” ಕಾರ ಬಂದು ಅಧಿ4ಅ4ಗ್‌4+ಈ-4ತ ಎ೦ದಿದ್ದಾಗ, ಧಾತುವಿನ ಪರದಲ್ಲಿ 
"ಸ್ಯ' ಬಂದು ಅಧಿ-ಅ-ಗ್‌-ಈ +ಸ್ಕ*ತ ಎಂದಿದ್ದಾಗ ಉಪಸರ್ಗದ "ಇ' ಕಾರಕ್ಕೆ 

ಯಣಾದೇಶ, "ಸ್‌' ಕಾರಕ್ಕೆ ಷತ್ವ ಬಂದು ಅಧ್ಯಗೀಷ್ಠತ ಎಂದು ರೂಪವು ಸಿದ್ಧವಾಗುತ್ತದೆ. 


ತಿಐನ್ತೇ ಅದಾದಿ-ಉಭಯಪದಿ ರೂಪಗಳು 705 


ರೂಪಗಳು: ಅಧ್ಯಗೀಷ್ಯತ, ಅಧ್ಯಗೀಷ್ಯೇತಾಮ್‌, ಅಧ್ಯಗೀಷ್ಯನ್ನ ಅಧ್ಯಗೀಷ್ಯಥಾಃ, 
ಅಧ್ಯಗೀಷ್ಕೇಥಾಮ್‌, ಅಧ್ಯಗೀಷ್ಠದ್ವಮ್‌। ಅಧ್ಯಗೀಷ್ಕೇ, ಅಧ್ಯಗೀಷ್ಯಾವಹಿ, ಅಧ್ಯಗೀಷ್ಯಾಮಹಿ। 
2. ಗಾಜ್‌ ಆದೇಶ ಬಾರದ ಪಕ್ಷದಲ್ಲಿ- 
ರೂಪಗಳು: ಅಧ್ಯೆ ಪಷ್ಯತ, ಅಧ್ಯೆ ಪಷ್ಕೇತಾಮ್‌, ಅಧ್ಯೆ ಷ್ಯನ್ರ ಅದ್ಕೆ ಪಷ್ಯಥಾಃ, 
ಅಧ್ಯೆ ಯ'ಷ್ಯೇಥಾಮ್‌, ಅಧ್ಯೆ ಎಷ್ಯದ್ವಮ್‌। ಅಧ್ಯೆ ಇಷ್ಯೇ. ಅಧ್ಯೆ ಪ್ಯಾವಹಿ, ಅಧ್ಯೆ ಷ್ಯಾಮಹಿ। 
(ಇಲ್ಲಗೆ ಆತ್ಮನೇಪದಿ ಧಾತುಗಳ ಪ್ರಯೋಗಗಳು ಮುಗಿದವು) 


ಈಗ ಉಭಯಪದಿ ಧಾತುಗಳ ಪ್ರಯೋಗಗಳು ಆರಂಭವಾಗುತ್ತವೆ. 

1. ದುಹ - ಪ್ರಪೂರಣೇ- ಈ ಧಾತುವಿಗೆ ಪ್ರಪೂರಣ ಎಂದು ಅರ್ಥ. ಪ್ರಪೂರಣ 
ಎಂದರೆ ತುಂಬುವುದು ಎಂದು ಅರ್ಥವಲ್ಲ, ಹೊರತು ಆಕಳಿನ ಕೆಚ್ಚಲನ್ನು 
ಖಾಲಿಮಾಡುವುದು ಎಂದು ಅರ್ಥ. (ಕಲಾಪೂರಂ ಎಂಬ ಅರ್ಥಕ್ಕೆ ಎರುದ್ಧವಾದದ್ದು 
ಕಲಾಪ್ರಪೂರಣ ಎಂಬುದು ಅಂದರೆ ಕಲಾಶೂನ್ಯ ಎಂದು ಅರ್ಥವಾಗುತ್ತದೆ) ಇದರಲ್ಲಿ 
"ದುಹ್‌' ಮಾತ್ರ ಉಳಿಯುತ್ತದೆ. ಈ ಧಾತುವು ಅನಿಟ್‌ ಧಾತುಗಳಲ್ಲಿ ಪರಿಗಣಿತವಾಗಿದೆ. 
ಆದರೂ ಈ ಅನಿಟ್‌ ಧಾತುವು ಅಜನ್ತ ವಾದರೂ "ಅ' ಕಾರವನ್ನು 
ಕಳೆದುಕೊಳ್ಳೋಣದರಿಂದ ಇದಕ್ಕೆ "ಥಲ್‌(ಥ)' ಪ್ರತ್ಯಯ ಬಂದಾಗ ನಿತ್ಯವಾಗಿ “ಇಟ್‌' 
ಬರುತ್ತದೆ. 

ಲಟ್‌: (ಪರಸ್ಕೈಪದ)' ಉದಾ- ದೋಗ್ಧೀ - ಪ್ರಥಮಪುರುಷ ಎಕವಚನದಲ್ಲಿ 
"ದುಹ್‌' ಧಾತುವಿನ ನಂತರ ಪರಸ್ಮೈಪದ ಲಡಾದೇಶವಾಗಿ "ತಿ(ತಿಪ್‌)' ಬಂದು, 
ಧಾತುವಿನ ನಂತರ "ಶಪ್‌(ಅ)' ಅದಕ್ಕೆ ಲುಕ್‌ ಬಂದಮೇಲೆ ದುಹ್‌ತಿ ಎಂದಿರುತ್ತದೆ. 
"ಉ' ಕಾರಕ್ಕೆ ಲಘೂಪಧಗುಣ ಬಂದು ದೋಹ್‌-ತಿ ಎಂದಾಗುತ್ತದೆ. 
“ದಾದೇರ್ಧಾತೋರ್ಥಃ” ಎಂಬ ಸೂತ್ರದಿಂದ "ಹ್‌' ಕಾರಕ್ಕೆ "ಫ್‌' ಕಾರವು ಆದೇಶವಾಗಿ 
ಬಂದು “ರುಷಸ್ತಥೋರ್ಧೋಂಧಃ?” ಎಂಬ ಸೂತ್ರದಿಂದ “ತಿ' ನಲ್ಲಿರುವ “ತ್‌' ಕಾರಕ್ಕೆ 
"ಧ್‌' ಕಾರವು ಆದೇಶವಾಗಿ ಬಂದು ದೋಘ್‌-ಧಿ ಎಂದಿರುತ್ತದೆ "ಫ್‌' ಕಾರಕ್ಕೆ 
“ರುಲಾಂ ಜಶ್‌ ರುಶಿ” ಎಂಬ ಸೂತ್ರದಿಂದ ಜಶ್ವ್ವ(ಗ್‌) ಕಾರ ಬಂದು ದೋಗ್ಗಿ 
ಎಂದು ರೂಪವು ಸಿದ್ಧ ವಾಗುತ್ತದೆ. 

ಉದಾ- ದುಗ್ಗಃ - ಪ್ರಥಮಪುರುಷ ದ್ವಿವಚನದಲ್ಲಿ ದುಹ್‌--ತಸ್‌ ಎಂದಿದ್ದಾಗ 
ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ದೋಗ್ಲಿ ಎಂಬ ರೂಪದಂತೆ, ಆದರೆ 
“ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ ಅಪಿತ್‌ ಸಾರ್ವಧಾತುಕವು ಜಿದ್ದದ್ಧಾವವನ್ನು 
ಹೊಂದೋಣದರಿ೦ದ ಗುಣ ನಿಷೇಧವಾಗಿ ದುಗ್‌-ಧಸ್‌ ಎಂದಾಗಿ ರುತ್ವ- 
ವಿಸರ್ಗಗಳಿಂದ ದುಗ್ಗಃ ಎಂದು ರೂಪವಾಗುತ್ತದೆ. 

ಉದಾ- ದುಹನ್ನಿ - ಪ್ರಥಮಪುರುಷ ದ್ವಿವಚನದಲ್ಲಿ ದುಹ್‌4೬ರಿ(ರು್‌+ಇ) 
ಎ೦ದಿದ್ದಾಗ, “ರೋತಂನ್ತಃ” ಎಂಬುದರಿಂದ "ರು್‌' ಗೆ "ಅನ್ಸ್‌' ಆದೇಶ ಬಂದು 
ದುಹ್‌--ಅನ್ಸ್‌- ಇಎದುಹದ್ತಿ ಎಂದು ರೂಪವಾಗುತ್ತದೆ. 


706 ಲಘುಸಿದ್ಧಾಂತ ಕೌಮುದೀ 


ವಿವರಣೆ-"ರುಲ್‌' ಪರದಲ್ಲಿ ಇಲ್ಲದೇ ಇರೋಣದರಿಂದ “ದಾದೇರ್ಧಾತೋರ್ಫಃ” 
ಎ೦ಬ ಸೂತ್ರದಿಂದ "ಫ್‌' ಕಾರವು ಆದೇಶವಾಗಿ ಬರಲಿಲ್ಲ ಹಾಗೆಯೇ ತ ಮತ್ತು ಥ 
ವರ್ಣಗಳು ಇಲ್ಲದ್ದರಿಂದ 'ಧ್‌' ಕಾರವೂ ಬರಲಿಲ್ಲ ಎಂದು ತಿಳಿಯಬೇಕು. 

ಉದಾ-ಧೋಕ್ಷಿ- ಮಧ್ಯಮಪುರುಷ ಏಕವಚನದಲ್ಲಿ "ದುಹ್‌' ಧಾತುವಿನ ನಂತರ 
“ಸಿಪ್‌(ಸಿ)' ಬಂದಮೇಲೆ ಧಾತುವಿನ ಪರದಲ್ಲಿ "ಶಪ್‌(ಅ)” ಬಂದು ಅದಕ್ಕೆ ಲುಕ್‌ 
ಬಂದಮೇಲೆ ದುಹ್‌+ಸಿ ಎಂದಿರುತ್ತದೆ. ಏಕವಚನದಲ್ಲಿಯಂತೆ "ಉ' ಕಾರಕ್ಕೆ ಲಘೂಪದ 
ಗುಣ ಬ೦ದು ದೋಹ್‌4ಸಿ ಎಂದಿದ್ದಾಗ, “ದಾದೇರ್ಧಾತೋರ್ಫಃ” ಎಂಬ ಸೂತ್ರದಿಂದ 
'ಹ್‌' ಕಾರಕ್ಕೆ "ಫ್‌' ಕಾರವು ಆದೇಶವಾಗಿ ಬಂದು ದೋಫ್‌-.ಸಿ ಎಂದಿರುತ್ತದೆ. 
“ಎಕಾಚೋಭಶೋಭಷ್‌ರುಷನ್ನಸ್ಯ ಸ್ಥೊ ೫ನ ಎಂಬ ಸೂತ್ರದಿಂದ "ಸ್‌' ಕಾರವು 
ಪರದಲ್ಲಿರೋಣದರಿಂದ ಧಾತುವಿನ "ದ್‌' ಕಾರಕ್ಕೆ ಭಷ್‌(ಧ್‌) ಬಂದು ಧೋಫ್‌4ಸಿ 
ಎಂದಿರುತ್ತದೆ. “ಫ್‌' ಕಾರಕ್ಕೆ ಜಶ್ಚ್ವ(ಗ್‌) ಬಂದು, ಅದರ ಪರದಲ್ಲಿ "ಸ್‌' 
ಕಾರವಿರೋಣದರಿಂದ “ಖರಿಚ” ಎಂಬ ಸೂತ್ರದಿಂದ ಚರ್ತ್ವ(ಕ್‌) ಬಂದು "ಕ್‌ 
ಕಾರಕ್ಕೆ ಪರದಲ್ಲಿರುವ "ಸಿ' ನಲ್ಲಿರುವ "ಸ್‌' ಕಾರಕ್ಕೆ ಷತ್ವ ಬಂದು ಧೋಕ್‌೩ 
ಎಂದಿರುತ್ತದೆ ನಂತರ "ಕ್‌' ಕಾರ “ಷ್‌' ಕರಗಳು ಸೇರಿ “ಕ್ಟ್‌' ಎಂದಾಗಿ ದೋಕ್ಷಿ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ- ದುಗ್ಭಃ, ದುಗ್ಧ - ಪ್ರಥಮಪುರುಷ ದ್ವಿವಚನದಂತೆ ಮಧ್ಯಮಪುರುಷ 
ದ್ವಿವಚನ, ಬಹುವಚನಗಳಲ್ಲಿ, ಕ್ರಮವಾಗಿ ದುಹ್‌-ಥಸ್‌ ಮತ್ತು ದುಹ್‌+ಥ ಎಂದಿದ್ದಾಗ, 
ಪ್ರಥಮಪುರುಷ ದ್ವಿವಚನದಂತೆ ದುಗ್ಗಃ, ದುಗ್ಧ ಎಂಬ ರೂಪಗಳು ಆಗುತ್ತವೆ. ಹೇಗೆಂದರೆ- 
“ರುಷಸಥೋರ್ಧೋತಧಃ” ಎಂಬ ಸೂತ್ರದಿಂದ ಇಲ್ಲಿ "ತ್‌' ಕಾರ ಮತ್ತು "ಥ್‌' 
ಕಾರಗಳ ಸ್ಥಾನದಲ್ಲಿ "ಧ್‌' ಕಾರವೇ ಆದೇಶವಾಗಿ ಬರುತ್ತದೆ. 

ಉದಾ- ದೋಹ್ಮಿ ದುಹ್ವಃ, ದುಹ್ಮಃ - ಉತ್ತಮಪುರುಷದ ಮೂರೂ ವಚನಗಳಲ್ಲಿ 
ದುಹ್‌+ಮಿ(ಮಿಪ್‌), ದುಹ್‌-ವ(ವಸ್‌) ಮತ್ತು ದುಹ್‌*ಮ (ಮಸ್‌) ಎಂದಿದ್ದಾಗ, 
“ರುಲ್‌' ವರ್ಣವು ಪರದಲ್ಲಿ ಇಲ್ಲದೇ ಇರೋಣದರಿಂದ "ಫ್‌' ಕಾರಾದೇಶವು ಬರಲಿಲ್ಲ. 
ಇಲ್ಲಿ "ಮಿಪ್‌' ಇದು ಪಿತ್‌ ಆಗಿರುವುದರಿಂದ "ಉ' ಕಾರಕ್ಕೆ ಗುಣ ಬಂದು ದೋಹ್ಮಿ 
ಎಂದಾಗಿದೆ ಉಳಿದವು ಅಪಿತ್‌ ಆಗಿರುವುದರಿಂದ ಗುಣ ಬಾರದೇ ದುಹ್ನಃ ಮತ್ತು 
ದುಹ್ಠಃ ಎಂದು ರೂಪಗಳಾಗಿವೆ (ಹಿಂದೆ ಸಿಪ್‌ ಮತ್ತು ತಿಪ್‌ ಗಳಿದ್ದಾಗಲೂ ಇದೇರಿತಿಯಲ್ಲಿ 
ಗುಣ ಬಂದಿದ್ದನ್ನು ಗಮನಿಸಬೇಕು). 

ರೂಪಗಳು: ದೋಗ್ಧಿ, ದುಗ್ಗಃ, ದುಹನ್ನಿ! ದೋಕ್ಷಿ, ದುಗ್ಗಃ, ದುಗ್ಗ। ದೋಜಹ್ಕಿ 
ದುಹುಃ, ದುಹ್ಕಃ। 

ಲಟ್‌: (ಆತ್ಮನೇಪದ):ರೂಪಗಳು: ದುಗ್ಗೇ,ದುಹಾತೇ, ದುಹತೇ। ಧುಕ್ಷೇ, ದುಹಾಥೇ, 
ಧುಗ್ಗೆ ನ್‌! ದುಹೇ। ದುಷ್ಪಹೇ। ದುಹ್ಮಹೇ। ಇ 

ವಿವರಣೆ: ಆತ್ಮನೇಪದದ ಆಖ್ಯಾತ ಪ್ರತ್ಯಯಗಳಲ್ಲಿ ಎಲ್ಲವೂ ಅಪಿತ್‌ ಆಗಿರುವುದರಿಂದ 
“ಸಾರ್ವಧಾತುಕಮಪಿತ್‌” ಎಂಬುದರಿಂದ “ಜೆತ್‌' ಆಗಿರುವುದರಿಂದ ಗುಣ ಬರುವ 


ತಿಜನ್ತೇ ಅದಾದಿ-ಉಭಯಪದಿ ರೂಪಗಳು 707 


ಅವಕಾಶವಿರುವುದಿಲ್ಲ. ಆದರೆ "ಫ್‌' ಕಾರ ಆದೇಶ, "ಸ್‌' ಮತ್ತು “ದ್ವಮ್‌' ಗಳು 
ಪರದಲ್ಲಿ ಇರೋಣದರಿಂದ ಪೂರ್ವದಲ್ಲಿರುವ "ದ್‌' ಕಾರಕ್ಕೆ "ಧ್‌' ಕಾರವು ಆದೇಶವಾಗಿ 
ಬರುತ್ತದೆ. ಕೇವಲ "ತ್‌' ಕಾರ ಸ್ಥಾನದಲ್ಲಿ "ಧ್‌' ಕಾರವು ಆದೇಶವಾಗಿ ಬಂದು ಮೇಲಿನ 
ರೂಪಗಳು ಸಿದ್ಧವಾಗುತ್ತವೆ. ಜೊತೆಗೇನೇ ಆತಾಮ್‌, ರಫ್‌, ಆಥಾಮ್‌ ಗಳಲ್ಲಿ ಅಜಾದಿಗಳು 
ಪರದಲ್ಲಿರೋಣದರಿಂದ ವರ್ಣಜೋಡಣೆ ಮಾತ್ರ ಇರುತ್ತದೆ. ಉತ್ತಮಪುರುಷದಲ್ಲಿ 
ಪಠಸೆ ಹೈ ಪದದಂತೆ ವರ್ಣ ಜೋಡಣೆ ಆಗಿರುತ್ತದೆ. ಉಳಿದ ಶಪ್‌, ಶಪ್‌ಲುಕ್‌, ಏತ್ವ 
ಮೊದಲಾದವುಗಳು ಆಗಿಯೇ ಆಗುತ್ತವೆ. 

ಲಿಟ್‌: (ಪರಸ್ಥೆ ಹ ಪದ):ಉದಾ- ದುದೋಹ -ಪ್ರಥಮ ಪುರುಷ ಏಕವಚನದಲ್ಲಿ 
ದುಹ್‌ ಧಾತುವಿನಮೇಲೆ ಲಿಡಾದೇಶ ಬಂದು ದುಹ್‌4ತಿಪ್‌(ತಿ) ಎಂದಿದ್ದಾಗ, ಧಾತುವಿಗೆ 
ದ್ವಿತ್ವ ಬಂದು ದುಹ್‌ ದುಹ್‌ತಿ ಎಂದಿದ್ದಾಗ, ಹಲಾದಿಶೇಷ ಮಾಡಿದಮೇಲೆ ದುದುಹ್‌ತಿ 
ಎಂದಿದ್ದಾಗ, "ತಿ' ಗ ಅಭಿನವ ಆಖ್ಯಾತ ಪ್ರತ್ಯಯವಾದ "ಇಲ್‌(ಅ)' ಬಂದು ದುದುಹ್‌+ಅ 
ಎಂದಿದ್ದಾಗ, “ಪುಗಂತ ಲಘೂಪದಸ್ಯ ಚ್‌” ಎಂಬುದರಿಂದ ಅನಭ್ಯಸ್ತ “ದ್‌' ಕಾರೋತ್ತರ 
“ಉ' ಕಾರಕ್ಕೆ ಗುಣ ಬಂದು ದುದೋಹ ಎಂದು ರೂಪವಾಗುತ್ತದೆ. 

ರೂಪಗಳು: ದುದೋಹ, ದುದುಹತುಃ, ದುದುಹುಃ ದುದೋಹಿಥ, ದುದುಹಥುಃ, 
ದುದುಹ। ದುದೋಹ, ದುದುಹಿವ, ದುದುಹಿಮ। 

ಆತ್ಮನೇಪದ-ರೂಪಗಳು: ದುದುಹೇ, ದುದುಹಾತೇ, ದುದುಹಿರೇ। ದುದುಹಿಷೇ 
ದುದುಹಾಥೇ, ದುದುಹಿಡ್ಡೇ/ ದುದುಹಿದ್ವೇದುದುಹೇ, ದುದುಹಿವಹೇ, ದುದುಹಿಮಹೇ। 

ಸೂಚನೆ: ಅನಿಟ್‌ ಧಾತುವಾಗಿದ್ದರೂ ಕೂಡ ಕ್ರಾದಿ ನಿಯಮದಿಂದ "ಇಟ್‌' ಆಗಮ 
ಬರುತ್ತದೆ. 

ಲುಟ್‌: (ಪರಸ್ಥೆ ಕೈ ಪದ): ಉದಾ- ದೋಗ್ಧಾ - ಪ್ರಥಮಪುರುಷ ಏಕವಚನದಲ್ಲಿ 
ದುಹ್‌*೬ತಾ ಎಂದಿದ್ದಾಗ, "ತ್‌' ಕಾರವನ್ನು “ರುಲ್‌' ಪರಕವೆಂದು ಭಾವಿಸಿ 
“ದಾದೇರ್ಧಾತೋರ್ಫಃ” ಎ೦ಬ ಸೂತ್ರದಿಂದ "ಹ್‌' ಕಾರಕ್ಕೆ “ಫ್‌' ಕಾರವು ಆದೇಶವಾಗಿ 
ಬಂದು ದುಫ್‌4+ತಾ ಎಂದಿದ್ದಾಗ, "ತ್‌' ಕಾರಕ್ಕೆ “ರುಷಸ್ತಥೋರ್ಧೋತಧಃ” ಎಂಬ 
ಸೂತ್ರದಿಂದ ಇಲ್ಲಿ "ತ್‌' ಕಾರಕ್ಕೆ "ಧ್‌' ಕಾರ ಮತ್ತು "ಉ' ಕಾರಕ್ಕೆ ಗುಣ ಬಂದು 
ದೋಗ್ಧಾ ಎಂದು ರೂಪವಾಗುತ್ತದೆ. 

ರೂಪಗಳು: ದೋಗ್ಧಾ, ದೋಗ್ಧ್ಠಾರ್‌, ದೋಗ್ಧಾರಃ। ದೋಗ್ಯಾಸಿ, ದೋಗಾಸ್ಥಃ, 
ದೋಗ್ಯಾಸ್ಸ ದೋಗ್ಯಾಸ್ಕಿ ದೋಗ್ಧ್ಭಾಸ್ವಃ, ದೋಗ್ಧ್ಭಾಸ್ಮಃ। 

(ಆತ್ಮನೇ ಪದ)ಉದಾ- ದೋಗ್ಯಾ- ಹಿಂದಿನಂತೆಯೇ ಪ್ರಕ್ರಿಯೆ ಇರುತ್ತದೆ. 

ರೂಪಗಳು: ದೋಗ್ಧಾ, ದೋಗ್ಗಾರ್‌, ದೋಗ್ಧಾರಃ ದೋಗ್ಯಾಸೆ, ದೋಗ್ಧಾಸಾಥೇ, 
ದೋಗ್ಧಾದ್ವೇ। ದೋಗ್ಧಾಹೇ, ದೋಗ್ಧ್ಭಾಸ್ವಹೇ, ದೋಗ್ಧಾಸ್ಮಹೇ। 

ಲೃಟ್‌: (ಪರಸ್ಕೈಪದ)-ಉದಾ- ಧೋಕ್ಷ್ಯತಿ - ಪ್ರಥಮಪುರುಷ ಏಕವಚನದಲ್ಲಿ 
"“ದುಹ್‌' ಧಾತುವಿನ ನಂತರ “ತೀತಿಪ್‌)' ಸೇರಿಸಿದಾಗ ದುಹ್‌--ತಿ ಎಂದಿರುತ್ತದೆ. 


708 ಲಘುಸಿದ್ಧಾಂತ ಕೌಮುದೀ 


ಅರ್ಧಧಾತುಕದಲ್ಲಿ ಧಾತುವಿನ ಪರದಲ್ಲಿ ಸ್ಯ ಪ್ರತ್ರ ್ಯೈಯವನ್ನು ಸೇರಿಸಿ ದುಹ್‌* ಸ್ಯ4ತಿ 
ಎಂದಿದ್ದಾಗ, "ಸ “ಸ್‌ ಕಾರವು ಪರದಲ್ಲಿರೋಣದರಿಂದ. “ದಾದೇರ್ಭಾತೋರ್ಫಃ” ಕಸ 
ಸೂತ್ರದಿಂದ "ಹ್‌' ಕಾರಕ್ಕೆ “ಫ್‌' ಕಾರವು ಬಂದು ದುಫ್‌4ಸ್ಯಃತಿ ಎಂದಿದ್ದಾಗ, "ಉ' 
ಕಾರಕ್ಕ ಲಘೂಪದಿ'ಗುಣ ಬಂದು ದೋಘ್‌-ಸ್ಯತತಿ ಎ೦ದಿದ್ದಾಗ 
“ಎಕಾಚೋಭಶೋಭಷ್‌ರುಷನ್ನಸ್ಯ ಸ್ಥೊ ನ್‌” ಸೂತ್ರದಿಂದ "ಸ್‌' ಕಾರವು ಪರದಲ್ಲಿ 
ಇರುವುದರಿಂದ ಧಾತುವಿನ "ದ್‌' ಕಾರಕ್ಕೆ ಭಷ್‌(ಧ್‌) ಬಂದು ಧೋಫ್‌+ಸ್ಯಃತಿ 
ಎಂದಿದ್ದಾಗ, “ಖರಿ ಚ” ಎಂಬುದರಿಂದ "ಫ್‌' ಕಾರಕ್ಕೆ ಚರ್ತ್ವದಿಂದ "ಕ್‌' ಕಾರ 
ಬಂದು ಧೋಕ್‌*ಸ್ಯ4ತಿ ಎಂದಿದ್ದಾಗ, “ಆದೇಶ ಪ್ರತ್ಯಯಯೋಃ” ಎಂಬುದರಿಂದ 
ಳ್‌ ಕಾರಕ್ಕೆ ಷತ್ವ ಬಂದು, ತ್‌'ಷ್‌' ಗಳು ಸೇರಿ 'ಕ್ಷ' ಆಗಿ ಧೋಕ್ಷ4ಯತಿ-ಧೋಕ್ಷ ಕಿ 
ಎ೦ದು ರೂಪವಾಗುತ್ತದೆ. 

ರೂಪಗಳು: ಧೋಕ್ಷ್ಯತಿ, ಧೋಕ್ಷ್ಯತಃ ಧೋಕ್ಷ ನ್ನ! ಧೋಕ್ಷ್ಯಸಿ, ಧೋಕ್ಷ್ಯಥಃ, 
ಧೋಕ್ಷ pol ಧೋಕ್ಷಾ ಮಿ ಧೋಕ್ಷಾ ವಃ ಧೋಕ್ಷಾ ತಮಃ 

ಆತ್ಮನೇಪದ: ರೂಪ ಗಳು: ಧೋಕ್ಷ್ಯ ೫ ಧೋಕ್ಷ್ಯೆ ಇ ಧೋಕ್ಷ್ಯನ್ನೇ ಧೋಕ್ಷ್ಯಸೇ, 
ಧೋಕ್ಷೆ" ಕಥೇ. ಧೋಕ್ಷ ಡೇ ಧೊಕೆ | ಗೆ ಧೋಕ್ಷಾ 'ವಹೇ, ದೋಕ್ಷಾ ಮಹೇ। 

ಲೋಟ್‌: (ಪರಸ್ಥೆ ಸ್ಮೈಪದ):ಈ ಸ ಕಾರದ ಜಗಳವ: “ಲಟ್‌' "ಲ್‌' 
ಕಾರದಂತೆ ಇರುತ್ತದೆ. ಆದರೆ "ಲೋಟ್‌'ನ ವಿಶೇಷ ಕಾರ್ಯಗಳು ಮಾತ್ರ ಜರುಗಿ 
ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ದೋ ಗ್ಳಾತ್‌, ದುಗ್ಳಾಮ್‌। ದುಹನ್ತು! ದುಗ್ಳಿ/ದುಗ್ಳಾತ್‌। ದುಗ್ಗಮ್‌। 
ದುಗ್ಧ] ದೋಹಾನಿದೋಹಾವ। ದೋಹಾಮ। 

ಆತ್ಮನೇ ಪದ- ರೂಪಗಳು: ದುಗ್ಗಾಮ್‌, ದುಹಾತಾಮ್‌, ದುಹತಾಮ್‌,। ಧುಕ್ಷ್ವ, 
ದುಹಾಥಾಮ್‌, ಧುಗ್ಭ ಮ್‌! ದೋಹೈ! ದೋಹಾವಹೈ, ದೋಹಾಮಹೈ। 

ಲಜಕೆ: (ಪರಸೆ ಮಲೈಪದ)-ಉದಾ- ಅಧೋಕ್‌/ಅಧೋಗ್‌- ಪ್ರಥಮಪುರುಷ 
ಏಕವಚನದಲ್ಲಿ “ದುಹ್‌' ಧಾತುವಿನ ನಂತರ “ಲಜ್‌' “ಲ್‌' ಕಾರಕ್ಕೆ “ತಿಪ್‌(ತಿ)' ಆದೇಶ 
ಬಂದು ಧಾತುವಿನ ಪೂರ್ವದಲ್ಲಿ ಅಡಾಗಮ ಬಂದು, ಧಾತುವಿನ ಪರದಲ್ಲಿ "ಶಪ್‌(ಅ)' 
ಬ೦ದು ಅದಕ್ಕೆ ಲುಕ್‌ ಬಂದು ತಿ” ಪ್ರತ್ಯಯದ "ಇ' ಕಾರಕ್ಕೆ “ಇತಶ್ಚ” ಎಂಬುದರಿಂದ 
ಲೋಪ ಬಂದು, ಅದುಹ್‌+೬ತ್‌ ಎಂದಿರುತ್ತದೆ. “ಪುಗನ್ತಲಘೂಪದಸ್ಯ ಚ” ಎಂಬ 
ಸೂತ್ರದಿಂದ ಲಘೂಪದಗುಣ ಬ೦ದು ಅಧೋಹ್‌*ತ್‌ ಎಂದಿರುತ್ತದೆ. ಅಪೃಕ್ಷವಾದ 
“ತ್‌ ಕಾರಕ್ಕೆ “ಹಲ್ವಾ ಕ್ಯೂ ದೀರ್ಫಾತ್‌ ಸುತಿಸ್ಯಪೃಕ್ಷಂ ಹಲ್‌” ಎಂಬುದರಿಂದ 
ಲೋಪ ಬಂದು ಅದೋಹ್‌ ಎಂದಿದ್ದಾಗ, ಪದಾನ್ತ "ಹ್‌' ಕಾರಕ್ಕೆ 
“ದಾದೇರ್ಧಾತೋರ್ಥಃ” ಎಂಬ ಸೂತ್ರದಿಂದ "ಫ್‌' ಕಾರವು ಆದೇಶವಾಗಿ ಬಂದು 
ಅದೋಘ ಘ್‌ ಎಂದಿರುತ್ತದೆ. ಧಾತುವಿನ ಆದಿಯಲ್ಲಿರುವ "ದ್‌' ಕಾರಕ್ಕೆ 
“ಎಕಾಚೋಭಶೋಭಷ್‌ರುಷನ್ತಸ್ಯ ಸೊ ನೀ” ಎ೦ಬ ಸೂತ್ರದಿಂದ ಭಷ್‌(ಧ್‌) ಬಂದು, 
ಅಧೋಫ್‌ ಎಂದಿದ್ದಾಗ ಆ “ಫ್‌' ಕಾರಕ್ಕೆ ಜಶ್ತ್ವ ಬಂದು ಅಧೋಗ್‌ ಎಂದಿರುತ್ತದೆ. 


ತಿಜನ್ತೇ ಅದಾದಿ-ಉಭಯಪದಿ ರೂಪಗಳು 709 


“ವಾಾಃವಸಾನೇ” ಎಂಬ ಸೂತ್ರದಿಂದ “ಗ್‌' ಕಾರಕ್ಕೆ ವೈಕಲ್ಲಿಕ ಚರ್ತ್ವ(ಕ್‌) ಬಂದು 
ಅಧೋಕ್‌, ಅಧೋಗ್‌ ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಉದಾ-ಅದುಗ್ಧಾಮ್‌- ಪ್ರಥಮಪುರುಷ ದ್ವಿ ವಚನದಲ್ಲಿ ಅದುಹ್‌--ತಾಮ್‌ ಎಂದಿದ್ದಾಗ, 
ಹಿ೦ದಿನಂತೆ ಘತ್ವ, ಧತ್ವ ಮತ್ತು ಜಶ್ತ ಳನ್ನು ಮಾಡಿದಾಗ, ಅದುಗ್ಳಾಮ್‌ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ- ಅದುಹನ್‌ - ಪ್ರಥಮಪುರುಷ ಬಹುವಚನದಲ್ಲಿ ಅದುಹ್‌--ಅನ್ತಿ ಎಂದಿದ್ದಾಗ, 
“ತಿ' ನಲ್ಲಿರುವ "ಇ' ಕಾರವು “ಇತಶ್ಚ” ಎಂಬುದರಿಂದ ಲೋಪವಾಗಿ ಅದುಹ್‌.--ಅನ್ಸ್‌ 
ಎ೦ದಿದ್ದಾಗ, “ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ “ತ್‌' ಕಾರವು 
ಲೋಪವಾಗಿ ಅದುಹ್‌4ಅನ್‌-ಅದುಹನ್‌ ಎಂದು ರೂಪವಾಗುತ್ತದೆ. 

ಉದಾ- ಅಧೋಕ್‌/ಅಧೋಗ್‌-ಮಧ್ಯಮಪುರುಷ ಏಕವಚನದಲ್ಲಿ 
ಪ್ರಥಮಪುರುಷದಂತೆಯೇ ಅಧೋಕ್‌/ಅಧೋಗ್‌ ರೂಪವು ಸಿದ್ಧವಾಗಿವೆ. 

ಉದಾ- ಅದುಗ್ಗಮ್‌, ಅದುಗ್ಗ- ಮಧ್ಯಮಪುರುಷ ದ್ವಿವಚನ, ಬಹುವಚನಗಳಲ್ಲಿ 
ದುಹ್‌ ಧಾತುವಿನ ನಂತರ ಕ್ರಮವಾಗಿ "ಥಸ್‌' ಮತ್ತು “ಥ' ಸೇರಿಸಿದಾಗ “ತಸ್‌' 
ಪ್ರತ್ಯಯವನ್ನೆ ಸೇರಿಸಿದಾಗ ಹೇಗೋ ಹಾಗೆ ಅದುಗ್ಧಮ್‌, ಅದುಗ್ಧ ಎಂಬ ರೂಪಗಳು 
ಸಿದ್ಧವಾಗಿವೆ. 

ಉದಾ- ಅದೋಹಮ್‌, ಅದುಹ್ವ, ಅದುಹ್ಮ- ಉತ್ತಮಪುರುಷದ ಮೂರೂ 
ವಚನಗಳಲ್ಲಿ ಅಮ್‌, ವ, ಮ ಗಳನ್ನು ಸೇರಿಸಿದಾಗ, ಅದೋಹಮ್‌, ಅದುಹ್ವ, 
ಅದುಹ್ಮ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಗಮನಕ್ಕೆ: ತಿಪ್‌, ಸಿಪ್‌, ಮತ್ತು ಮಿಪ್‌ ಈ ಮೂರು ರೂಪಗಳು ಪಿತ್‌ ಆಗಿ 
ಇರೋಣದರಿಂದ ಧಾತುವಿಗೆ ಗುಣ ಬರುತ್ತದೆ ಉಳಿದ ಆರು ರೂಪಗಳಲ್ಲಿ ಅವು 
ಅಪಿತ್‌ ಆಗಿರುವುದರಿಂದ ಗುಣವು ಬರುವುದಿಲ್ಲ. 

ಆತ್ಮನೇ ಪದ:ರೂಪಗಳು: ಅದುಗ್ಗ| ಅದುಹಾತಾಮ್‌। ಅದುಹತ। ಅದುಗ್ಳಾಃ, 
ಅದುಹಾಥಾಮ್‌, ಅದುಗ್ಧ ಮ್‌! ಅದುಹಿ, ಅದುಹ್ಪಹಿ, ಅದುಹ್ಮಹಿ। 

ವಿಧಿಲಿಜಕ: (ಪರಸ್ಥೆ ಹೈಪದ):ರೂಪಗಳು: ದುಹ್ಯಾತ್‌, ದುಹ್ಯಾತಾಮ್‌, ದುಷ್ಕುಃ। 
ದುಹ್ಯಾಃ, ದುಹ್ಯಾತಮ್‌, ದುಹ್ಯಾತ। ದುಹ್ಯಾಮ್‌, ದುಹ್ಯಾವ,ದುಹ್ಯಾಮ। 

ಆತ್ಮನೇ ಪದ: ರೂಪಗಳು: ದುಹೀತ, ದುಹೀಯಾತಾಮ್‌, ದುಹೀರನ್‌। ದುಹೀಥಾಃ, 
ದುಹೀಯಾಥಾಮ್‌, ದುಹೀದ್ದಮ್‌। ದುಹೀಯ, ದುಹೀವಹಿ, ದುಹೀಮಹಿ। 

ಆಶೀರ್ಲಿಜಕೆ: (ಪರಸ್ಥೆ ಕೈಪದ):ರೂಪಗಳು: ದುಹ್ಯಾತ್‌, ದುಹ್ಯಾಸ್ತಾಮ್‌ ದುಹ್ಕಾಸುಃ। 
ದುಹ್ಯಾಃ ದುಹ್ಯಾಸಮ್‌, ದುಹ್ಯಾಸ್ತ ದುಹ್ಯಾಸಮ್‌, ದುಹ್ಯಾಸ್ಟ, ದುಹ್ಯಾಸ್ನ 

ಆಶೀರ್ಲಿಜಕ: ಆತ್ಮನೇ ಪದ- 

(ಆಶೀರ್ಲಣ೯್‌ ಆತ್ಮನೇ ಪದದಲ್ಲ ಕಿದ್ದದ್ಧಾವವನ್ನು ವಿಧಿಸುವ ಅತಿದೇಶ ಸೂತ್ರ) 


710 ಲಘುಸಿದ್ಧಾಂತ ಕೌಮುದೀ 


ಸೂತ್ರ- ೮೨೦೦. ಅಣ್‌ ಸಿಚಾವಾತ್ಯನೇಪದೇಷು (1.2.1) 
ವೃತ್ತಿಃ-ಇಕ್‌-ಸಮೀಪಾತ್‌ ಹಲಃ ಪರೌ ರುಲಾದೀ ಲಿಜ್‌ ಸಿಚೌ ಕಿತೌ ಸಃ ತಜಿ। 
ಧುಕ್ಷೀಷ್ಟ 

ಪ. ಛೇ. -ಲಿಜ್‌ಸಿಚೌ, ಆತ್ಮನೇಪದೇಷು। 

ಅ. ವೃ, - “ಇಕೋ ರುಲ್‌” ಎಂಬ ಸೂತ್ರ ಮತ್ತು “ಹಲನ್ತಾಚ್ಚ” ಎಂಬ 
ಸೂತ್ರದಿಂದ "ಹಲನ್ಹಾತ್‌' ಎಂಬ ಪದವೂ ಹಾಗೆಯೇ “ಅಸಂಯೋಗಾಲ್ಲಿಟ್‌ ಕಿತ್‌” 
ಎಂಬ ಸೂತ್ರದಿಂದ "ಕಿತ್‌' ಎ೦ಬ ಪದವೂ ಅನುವೃತ್ತವಾಗುತ್ತವೆ. 

ವಿವರಣೆ: "ರುಲ್‌' ಎಂಬುದು "ಲಿಜ್‌ಸಿಚೌ' ಎಂಬುದಕ್ಕೆ ವಿಶೇಷಣವಾಗಿದೆ. 
"ಹಲನ್ಹಾತ್‌' ಎಂದರೆ ಸಮೀಪದಲ್ಲಿರುವ "ಹಲ್‌' ನಂತರ ಎಂದು ತಿಳಿಯಬೇಕು. 

ಅರ್ಥ- “ಇಕ್‌' ಪ್ರತ್ಯಾಹಾರ ವರ್ಣಗಳಿಗೆ ಸಮೀಪದಲ್ಲಿರುವ "ಹ್‌' ವರ್ಣದ 
ಪರದಲ್ಲಿ ರುಲಾದಿಯಾದ ಲಿಜ್‌ ಮತ್ತು ಸಿಚ್‌ ಗಳು “ಕಿತ್‌' ಆಗುತ್ತವೆ- “ತಜ್‌' 
ಪ್ರತ್ಯಯವು ಪರದಲ್ಲಿದ್ದಾಗ. 

ವಿವರಣೆ: “ಆಶೀರ್ಲಿಜ್‌' "ಲ್‌' ಕಾರದಲ್ಲಿ “ಲಿಜ್‌' “ಲ್‌' ಕಾರಕ್ಕೆ "ತ' “ಆತಾಮ್‌' 
ಮೊದಲಾದ ಆದೇಶಗಳು ಬರುತ್ತವೆ. ಅವುಗಳಿಗೆ "ಸೀಯುಟ್‌(ಸೀಯ್‌)' ಆಗಮ 
ಬಂದಮೇಲೆ ಅವು ರುಲಾದಿಯಾಗೋಣದರಿಂದ ಅವು ಕಿದ್ದದ್ದಾವವನ್ನು ಹೊಂದುತ್ತವೆ. 
ಹಾಗೆಯೇ ಮುಂದೆ ಬರುವ "ಲುಜ್‌' "ಲ್‌' ಕಾರದ "ಸಿಚ್‌' ಕೂಡ ಕಿದ್ದದ್ಧಾವವನ್ನು 
ಹೊಂದುತ್ತದೆ. 

ಆಶೀರ್ಲಿಜಕ್‌: (ಆತ್ಮನೇ ಪದ): ಉದಾ- ದುಕ್ಷೀಷ್ಟ- ಪ್ರಥಮಪುರುಷ ಏಕವಚನದಲ್ಲಿ 
“ದುಹ್‌' ಧಾತುವಿನ ನಂತರ ಆಶೀರ್ಲಿಜ್‌ಗೆ "ತ' ಆದೇಶ ಬಂದು ದುಹ್‌+ತ ಎಂದಿದ್ದಾಗ 
ಅದಕ್ಕೆ “ಸೀಯುಟ್‌(ಸೀಯ್‌)' ಆಗಮ ಬಂದಮೇಲೆ ದುಹ್‌.-ಸೀ-ಸೀಯ್‌--ತ 
ಎಂದಿರುತ್ತದೆ. ನಚಿತರ "ತ' ಗೆ "ಸುಟ್‌(ಸ್‌)' ಆಗಮ ಬಂದು ದುಹ್‌.* ಸೀಯ್‌4ಸ್‌4ತ 
ಎಂದಿರುತ್ತದೆ. ಇಲ್ಲಿ "ದ್‌' ಕಾರದ ನಂತರ ಇರುವ "ಉ' ಕಾರವು “ಇತ್‌' ಆಗಿರುವುದರಿಂದ 
ಇದರ ಸಮೀಪದಲ್ಲಿರುವ "ಹಲ್‌' ವರ್ಣವೆಂದರೆ "ಹ್‌' ಎಂಬುದು. ಇದರ ಪರದಲ್ಲಿ 
ರುಲಾದಿಯಾದ "ಆಶೀರ್ಲಿಜ್‌' (ಸೀಯ್‌4ಸ್‌+ತ) ಇದೆ. ಆದುದರಿಂದ ಪ್ರಕೃತ 
ಸೂತ್ರದಿಂದ ಅದಕ್ಕೆ ಕಿದ್ದದ್ದಾವವು ಬರುತ್ತದೆ. "ಕಿತ್‌' ಪರದಲ್ಲಿರುವುದರಿಂದ "ದು' ನಲ್ಲಿ 
ಬರಬೇಕಾದ ಲಘೂಪದಗುಣವು ನಿಷೇಧಿಸಲ್ಪಟ್ಟಿದೆ. "ಹ' ಕಾರಕ್ಕೆ “ಫ್‌' ಕಾರ, "ಫ್‌' 
ಕಾರಕ್ಕೆ “ಗ್‌' ಕಾರ ಬಂದು "ದ್‌' ಕಾರಕ್ಕೆ ಭಷ್ಟ (ಧ್‌) ಬರುತ್ತದೆ. "ಸ್‌' ಕಾರವು 
ಪರದಲ್ಲಿರೋಣದರಿಂದ "ಗ್‌' ಕಾರಕ್ಕೆ ಚರ್ತ್ವ (ಕ್‌) ಕಾರ ಬರುತ್ತದೆ. "ಕ್‌' ಕಾರದ 
ಪರದಲ್ಲಿರುವ "ಸ್‌' ಕಾರಕ್ಕೆ ಷತ್ವ ಬಂದು ಧುಕ್‌-ಷೀಯ್‌-%ಸ್‌--ತ ಎಂದಿದ್ದಾಗ "ಕ್‌' 
"ಷ್‌' ಗಳು ಸೇರಿ "ಕ್ಲ್‌' ಎಚಿದಾಗಿ ದಧುಕ್ಷೀಂಯ್‌*ಸ್‌-ತ ಎಂದಿರುತ್ತದೆ. 
“ಲೋಪೋವ್ಯೋರ್ವಲಿ” ಎಂಬುದರಿಂದ "ಯ್‌' ಕಾರಕ್ಕೆ ಲೋಪ ಬಂದು, "ಸುಟ್‌(ಸ್‌)' 
ನ "ಸ್‌' ಕಾರಕ್ಕೆ ಷತ್ವ ಬಂದು ಧುಕ್ಷೀಷ್‌*ತ ಎಂದಿದ್ದಾಗ ಷ್ಟುತ್ವ ಸಂಧಿಯಿಂದ ್‌' 
ಕಾರಕ್ಕೆ ಟುತ್ವ ಬಂದು ಧುಕ್ಷೀಷ್ಟ ಎಂದು ರೂಪವಾಗುತ್ತದೆ. 


ತಿಅನ್ಹೇ ಅದಾದಿ-ಉಭಯಪದಿ ರೂಪಗಳು 711 


ಆಶೀರ್ಲಿಜ್‌ ನ ಆತ್ಮನೇಪದದ ರೂಪಗಳು;ಧುಕ್ಷೀಷ್ಟ ಧುಕ್ಷೀಯಾಸ್ತಾಮ್‌, ಧುಕ್ಷೀರನ್‌। 
ಧಿಕ್ಷೀಷ್ಠಾಃ, ಧುಕ್ಷೀಯಾಸ್ತಾಮ್‌, ಧುಕ್ಷೀದ್ದಮ್‌। ಧುಕ್ಷೀಯ, ಧುಕ್ಷೀವಹಿ, ಧುಕ್ಷೀಮಹಿ। 
ಲು: 

(ಕ್ಷ ಎಂಬ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮೨91 ಶಲ ಇಗುಪಧಾದನಿಟಃ ಕ್ಷಃ (3.149) 

ವೃತ್ತಿಃ-ಇಗುಪಧಃಯಃ ಶಲನ್ತಃ ತಸ್ಮಾತ್‌ ಅನಿಟಃ ಚ್ಲೇಃ ಕ್ಲ- ಆದೇಶಃ ಸ್ಯಾತ್‌। 
ಅಧುಕ್ಷತ್‌। 

ಪ. ಛೇ. - ಶಲ, ಇಗುಪಧಾತ್‌, ಅನಿಟಃ, ಕ್ಷಃ। 

ಅ. ವೃ. -“ಜ್ಲೇಃ ಸಿಚ್‌” ಎಂಬ ಸೂತ್ರದಿಂದ "ಚ್ಲೇಃ' ಎಂಬ ಪದವೂ, ಮತ್ತು 
“ಧಾತೋರೇಕಾಚೋ ಹಲಾದೇಃ ಕ್ರಿಯಾಸಮಭಿಹಾರೇ ಯಜ್‌” ಎಂಬಸೂತ್ತದಿಂದ 
“ಧಾತೋಃ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಇಕ್‌' ವರ್ಣವನ್ನು ಉಪಧೆಯಾಗುಳ್ಳ "ಶಲ್‌' ಅನ್ನವಾದ ಧಾತುವು 
ಯಾವದಿದೆಯೋ ಅದರ ಪರದಲ್ಲಿ "ಅನಿಟ್‌' ಆದ “ಜ್ಲೆ' ಗೆ "ಕ್ಷ ಆದೇಶವು ಬರುತ್ತದೆ. 
ಈ ಸೂತ್ರವು “ಜ್ಲೇಃ” ಎಂಬ ಸೂತ್ರಕ್ಕೆ ಅಪವಾದವಾಗಿದೆ. "ಕ' ನಲ್ಲಿ "ಕ್‌' ಕಾರವು “ಇತ್‌' 
ಅಗೋಣದರಿಂದ "ಸ' ಎಂಬುದು ಅದನ್ನವಾಗಿ ಇರುತ್ತದೆ. 

ವಿಶೇಷ - "ಕ್ಷ' ಎಂಬಲ್ಲಿ "ಕ್‌' ಕಾರವು ಮಾತ್ರ "ಇತ್‌' ಆಗಿರುವುದರಿಂದ ಅದು 
'ಕಿತ್‌(ಕ್‌-ಇತ್‌)' ಆಗಿದೆ. ಅದು ಲೋಪವಾದಮೇಲೆ "ಸ' ಎಂದು ಅದನ್ನವಾಗಿ 
ಉಳಿದಿದೆ. "ಸಿಚ್‌' ನಲ್ಲಾದರೆ "ಸ್‌' ಮಾತ್ರ ಉಳಿಯುತ್ತದೆ. ಉಳಿದವು ಇತ್‌ ಆಗುತ್ತವೆ. 


ಲುಜ್‌: (ಪರಸ್ಕೈಪದ) 

ಉದಾ- ಅಧುಕ್ಷತ್‌- ಪ್ರಥಮಪುರುಷ ಏಕವಚನದಲ್ಲಿ “ದುಹ್‌' ಧಾತುವಿನ ನಂತರ 
"ಲುಜ್‌' "ಲ್‌' ಕಾರಕ್ಕೆ "ತ್‌' ಆದೇಶ ಬಂದು ಧಾತುವಿಗೆ ಅಡಾಗಮ ಬಂದು ಅದುಹ್‌4ತ್‌ 
ಎಂದಿರುತ್ತದೆ. ಇದಕ್ಕೆ "ಚ್ಲಿ' ಪ್ರತ್ಯಯವು ಬಂದು ಅದಕ್ಕೆ "ಸಿಚ್‌(ಸ್‌)' ಆದೆಶವು 
ಬರಬೇಕಾಗಿದ್ದಾಗ, ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ "ಕ್ಷ (ಸ)' ಆದೇಶವು ಬಂದು 
ಅದುಹ್‌+ಸ+ತ್‌ ಎಂದಿರುತ್ತದೆ "ಸ' ಎಂಬುದು “ಕಿತ್‌' ಆಗಿರುವುದರಿಂದ "ಕ್ಲಿತಿಚ” 
ಎಂಬುದರಿಂದ ಲಘೂಪದಗುಣದ ನಿಷೇಧವಾಗುತ್ತದೆ. ಹಿಂದಿನಂತೆಯೇ "ಹ್‌' ಕಾರಕ್ಕೆ 
ಘತ್ವ, ಭರ್ಷ್ವ, ನಂತರ ಜಶ್ವ್ವ, ನಂತರ ಚರ್ತ್ವ ಮತ್ತು ಷತ್ವಗಳನ್ನು ಮಾಡಿದಾಗ, 
ಅಧುಕ್ಷತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಲುಜ್‌ "ಲ್‌' ಕಾರದ ಪರಸ್ಕೈಪದದ ರೂಪಗಳು:ಅಧುಕ್ಷತ್‌, ಅಧುಕ್ಷತಾಮ್‌, ಅಧುಕ್ಷನ್‌! 
ಅಧುಕ್ಷಃ, ಅಧುಕ್ಷತಮ್‌, ಅಧುಕ್ಷತ। ಅಧುಕ್ಷಮ್‌, ಅಧುಕ್ಷಾವ, ಅಧುಕ್ಷಾಮ। 

(ವೈಕಟ್ಟಕವಾಗಿ "ಕ್ಷ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮೨೩. ಲುಣ್ಡಾದುಹ-ದಿಹ-ಅಹ-ಗುಹಾಮಾತೃನೇಪದೇ ದನ್ನೆ 8° 


712 ಲಘುಸಿದ್ಧಾಂತ ಕೌಮುದೀ 


(7.3.73) 

ವೃತ್ತಿಃ-ಏಷಾಂ ಕ್ಷಸ್ಯ ಲುಗ್ವಾ ಸ್ಯಾತ್‌ ದನ್ತೆ £ ತಜಿ! ಅದುಗ್ಸ| ಅಧುಕ್ಷತ। 

ಪ. ಛೇ. --ಲುಕ್‌, ವಾ, ದುಹ-ದಿಹ-ಲಿಹ-ಗುಹಾಮ್‌, ಅತ್ಮನೇಪದೇ, ದನ್ತ್ಯೇ! 

ಅ. ವ್ಯ- “ಕ್ಷಸ್ಕಾಚಿ” ಎಂಬ ಸೂತ್ರದಿಂದ "ಕ್ಷಸ್ಯ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ದುಹ-ದಿಹ-ಲಿಹ ಮತ್ತು ಗುಹ ಧಾತುಗಳ ಪರದಲ್ಲಿ ಬರುವ "ಕ್ಷ 
ಪ್ರತ್ಯಯಕ್ಕೆ ವೈಕಲ್ಪಿಕವಾಗಿ ಲುಕ್‌ ಬರುತ್ತದೆ- ದನ್ನ್ಯಾದಿ "ತಜ್‌' ಪರದಲ್ಲಿದ್ದಾಗ. ಆತ್ಮನೇ 
ಪದದಲ್ಲಿ ದನ್ನ್ಯಾದಿ ಎಂದರೆ ತ, ಥಾಸ್‌, ಧ್ವಮ್‌ ಮತ್ತು ವಹಿ ಪ್ರತ್ಯಯಗಳು. ಈ 
ಪ್ರತ್ಯಯಗಳು ಪರದಲ್ಲಿದ್ದಾಗ ವೈಕಲ್ಪಿಕವಾಗಿ ಮುಂದಿನ ಸೂತ್ರದಿಂದ "ಅಚ್‌' ಪರದಲ್ಲಿದ್ದಾಗ 
ನಿತ್ಯವಾಗಿ ಇ' ವು ಲೋಪವಾಗುತ್ತದೆ. “ಅಲೋತನ್ರ್ಯಸ್ಯ” ಎಂಬ ಸೂತ್ರದ ಪ್ರಭಾವದಿಂದ 
ಅನ್ನ್ಯ "ಅಲ್‌' ಆದ "ಅ' ಕಾರ ಮಾತ್ರ ಲೋಪ ಹೊಂದಿ, "ಸ್‌' ಮಾತ್ರ ಉಳಿಯುತ್ತದೆ. 

ಲುಜ್‌ "ಲ್‌' ಕಾರದ ಆತ್ಮನೇಪದದ ರೂಪಗಳು: 

ಉದಾ-ಅದುಗ್ಬ- "ಸ “ಸ' ದಲ್ಲಿರುವ "ಅ' ಕಾರಕ್ಕೆ ಲೋಪ ಬಂದ ಪ 

ರೂಪ: ಪ್ರಥಮಪುರುಷ ಏಕವಚನದಲ್ಲಿ ೫: ಧಾತುವಿನಪರದಲ್ಲಿ 
ಕಾರಕ್ಕೆ "ತ' ಆದೇಶ ಬಂದು, ನಂತರ ಧಾತುವಿನ ಪೂರ್ವದಲ್ಲಿ "ಅಟ್‌' ಆಗಮ ಬಂದು 
ಅದುಹ್‌4ತ ಎಂದಿರುತ್ತದೆ. ಧಾತುವಿನ ಪರದಲ್ಲಿ "ಚ್ಲಿ' ಬಂದು ಅದಕ್ಕೆ "ಸಿಚ್‌(ಸ್‌)' 
ಬರಬೇಕಾಗಿದ್ದಾಗ, ಅದನ್ನು ಬಾಧಿಸಿ “ಶಲ ಇಗುಪಧಾದನಿಟಃ ಕ್ಷ” ಎಂಬ ಸೂತ್ರದಿಂದ 
"ಕ್ಷ' ಆದೆಶ ಬರುತ್ತದೆ. ಇದಕ್ಕೆ "ತ' ಕಾರವು ಪರದಲ್ಲಿರೋಣದರಿಂದ “ಅಲೋಕನ್ತ್ಯ ಸ್ಯ?” 
ಎ೦ಬ ಸೂತ್ರದ ಪ್ರಭಾವದಿಂದ ಪ್ರಕೃತ ಸೂತ್ರದಿಂದ ವೈಕಲ್ಲಿಕವಾಗಿ “ಸ' ನಲ್ಲಿರುವ "ಅ' 
ಕಾರಕ್ಕೆ ಲೋಪ ಬರುತ್ತದೆ. ಆಗ ಅದುಹ್‌4ಸ್‌4ತ ಎಂದಿರುತ್ತದೆ. “ರುಲೋರುಲಿ?” 
ರಬ ಸೂತ್ರದಿಂದ ಛ್‌ ಕಾರಕ್ಕೆ ಲೋಪ ಬರುತ್ತದೆ. ಆಮೇಲೆ "ಹ್‌' ಕಾರಕ್ಕೆ ಘತ್ವ 
ಬಂದು ಅದುಫ್‌4+ತ ಎಂದಿದ್ದಾಗ, ಕಾರಾದಿಯಾದ ಪ್ರತ್ಯಯವು ಬಾರದಿದ್ದಾಗ, 
"ಭರ್ಷ್ಟ್ವ(ಧ್‌) ಬರುವುದಿಲ್ಲ. "ಫ್‌' ಕಾರದ ಪರದಲ್ಲಿ ಇರುವ ್‌' ಕಾರಕ್ಕೆ 
“ರುಶಸ್ತತೋರ್ಧೋ ಧಃ” ಎಂಬ ಸೂತ್ರದಿಂದ "ಧ್‌' ಕಾರವು ಆದೇಶವಾಗಿ ಬಂದು 
ಅದುಫ್‌.-ಧ ಎಂದಿರುತ್ತದೆ. “ಫ್‌' ಕಾರಕ್ಕೆ ಜಶ್ಚ್ವ(ಗ್‌) ಕಾರವು ಬಂದು ಅದುಗ್ಗ 
ಎಂಬ ರೂಪವು ಸಿದ್ಧವಾಗುತ್ತದೆ. 

“_' ಗೆ ಲೋಪ ಬಾರದ ಪಕ್ಷದಲ್ಲಿ- ಅದುಹ್‌--ಸ--ತ ಎಂದಿದ್ದಾಗ, “ಹ್‌' ಕಾರಕ್ಕೆ 
ಘತ್ವ ಬಂದು ಅದುಫ್‌*ಸ+ತ ಎಂದಿದ್ದಾಗ, "ದ್‌' ಕಾರಕ್ಕೆ ಭರ್ಷ್ವದಿ೦ಂದ ಅಧುಫ್‌--ಸ.-ತ 
ಎಂದಿರುತ್ತದೆ. ನಂತರ “ಫ್‌' ಕಾರಕ್ಕೆ ಚರ್ತ್ವದಿಂದ “ಕ್‌' ಕಾರ ಬಂದು ಅಧುಕ್‌- ಸತ 
ಎಂದಿದ್ದಾಗ, "ಕ್‌' ಕಾರದ ಪರದಲ್ಲಿ ಇರುವ "ಸ್‌' ಕಾರಕ್ಕೆ ಷತ್ವ ಬಂದು, “ಕ್‌' ಷ್‌' ಗಳು 
ಸೇರಿ "ಕ್ಟ ಆಗಿ ಅಧುಕ್ಷತ ಎಂದು ರೂಪವು ಸಿದ್ಧವಾಗುತ್ತದೆ. 

(ನಿತ್ಯವಾಗಿ "ಕ್ಷ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮೨೨.ಕ್ಷಸ್ಯಾಚಿ (7.3.72) 


ತಿಐನ್ತೇ ಅದಾದಿ-ಉಭಯಪದಿ ರೂಪಗಳು 713 


ವೃತಿಕ-ಅಜಾದೌ ತಜಿ ಕ್ಸಸ್ಯ ಲೋಪಃ ಅಧುಕ್ಷಾತಾಮ್‌। ಅಧುಕ್ಷನ್ನ ಅದುಗ್ಭಾಃ। 
ಅಧುಕ್ಷಥಾಃ ಅಧುಕ್ಷಾಥಾಮ್‌।' ಅಧುಗ್ಹ್ವ: ಮ್‌। ಅಧುಕ್ಷದ್ವಮ್‌। ಅಧುಕ್ಷಿ ಅದುಹ್ವನಿ। 
ಅಧುಕ್ಷಾವಹಿ। ಅಧುಕ್ಷಾಮಹಿ! ಅಧೋಕ್ಷ ತೆ! ಏವಂ ದಿಹ ಉಪಚಯಃ22। ಠಿಹ 
ಆಸ್ವಾದನೇಂ3/ ಲೇಢಿ। “ಠೀಢಃ। ಲಿಹನ್ನಿ। ರಣ ಲೀಢೆ! ಲಿಹಾತೆಲಿಹತೆ। ಲಿಕ್ಷೇ। ಲಿಹಾಥೇ। 
ಲೀಡ್ಡೇ। ಲಿಲೇಹ। ಲಿಲಿಹೇ। ಲೇಢಾಸಿ। ಲೇಢಾಸೇ। ಲೇಕ್ಷ್ಯತಿ! ಲೇಕ್ಷ ತೇ ಲೇಢು। 
ಲೀಢಾಮ್‌, ಲಿಹನ್ತು! ಲೀಢಿ। ಲೇಹಾನಿ। ಲೀಡಾಮ್‌। ಅರೇಡ್‌। ಅಲೇಡ್‌ ಅಲಿಕ್ಷತ್‌। 
ಅಲೀಢ। ಅಲಿಕ್ಷತ। ಅಲೇಕ್ಷ ತ್‌ ಅಲೇಕ್ಷ ಚೆ! ಬ್ರೂಣ ವ್ಯಕ್ತಾಯಾಂ ವಾಚಿ24 

ಪ. ಛೇ.-ಕಸ್ಯ ಅಚೆ। 

ಅ. ವೃ- “ಘೋರ್ಲೋಪೋ ಲೇಟಿ ವಾ” ಎಂಬ ಸೂತ್ರದಿಂದ "ಲೋಪಃ' ಎಂಬ 
ಶಬ್ದವು ಅನುವೃತ್ತವಾಗಿದೆ. “ಲುಗ್ವಾ ದುಹ-ದಿಹ-ಲಿಹ-ಗುಹಾಮಾತ್ಮನೇಪದೇ 

ದನ್ತ್ಯೇ” (7.3.73) ಎಂಬ ಸೂತ್ರದಿಂದ “ತಜ್‌' ಶಬ್ದವನ್ನು ಸೂಚಿಸುವ ಆತ್ಮನೇಪದೇ 
ಎಂಬ ಪದವು ಅಪಕರ್ಷಣ ಮಾಡಿದಾಗ, "ಅಜಿ' ಎಂಬ ಪದಕ್ಕೆ ವಿಶೇಷ್ಯವಾಗುತ್ತದೆ. 

ಅರ್ಥ- ಅಜಾದಿಯಾದ “ತಜ್‌' ಅಂದರೆ ಆತ್ಮನೇ ಪದವು ಪರದಲ್ಲಿದ್ದಾಗ "ಕ್ಷ' ಗೆ 
ಲೋಪವು ಬರುತ್ತದೆ. ಇಲ್ಲಿಯೂ “ಅಲೋಕ್ತ್ಯಸ್ಯ” ಎ೦ಬ ಸೂತ್ರದ ಪ್ರಭಾವದಿಂದ 
ಅನ್ನ್ಯ "ಅಲ್‌' ಆದ "ಅ' ಕಾರಕ್ಕೆ ಲೋಪ ಬಂದು "ಸ್‌' ಮಾತ್ರ ಉಳಿಯುತ್ತದೆ. "ಅ' 
ಕಾರ ಲೋಪದ ಪ್ರಯೋಜನವೇನೆಂದರೆ- “ಆತೋಜಿತಃ” ಎಂಬ ಸೂತ್ರದಿಂದ 
ಬರಬೇಕಾದ “ಇಯ್‌' ಆದೇಶವನ್ನು ತಡೆಹಿಡಿಯುವದಕ್ಕಾಗಿ. ಇಲ್ಲದಿದ್ದರೆ ಇ' ವು 
ಅದನ್ತವಾದಾಗ, "ಇಯ್‌' ಬಂದು ಅನಿಷ್ಟರೂಪವು ಬರುತ್ತಿತ್ತು. 

ಉದಾ- ಅಧುಕ್ಷಾತಾಮ್‌- ಪ್ರಥಮಪುರುಷ ದ್ವಿ ವಚನದಲ್ಲಿ ದುಹ್‌-ಆತಾಮ್‌ 
ಎಂದಿದ್ದಾಗ, ಧಾತುವಿಗೆ ಅಡಾಗಮ ಬಂದು, ಅದುಹ್‌.--ಆತಾಮ್‌ ಎಂದಿದ್ದಾಗ, "್ಷ(ಸ)' 
ಪ್ರತ್ಯಯಬಂದು ಅದುಹ್‌--ಸ-.ಆತಾಮ್‌ ಎಂದಿರುತ್ತದೆ. ಇಲ್ಲಿಯೂ ಅಜಾದಿಯಾದ 
"ತಜ್‌(ಆತ್ಮನೇಪದ)' ಪರದಲ್ಲಿದೆ. ಆದ್ದರಿಂದ ಪ್ರಕೃತ ಸೂತ್ರದಿಂದ “ಸ' ನಲ್ಲಿರುವ "ಅ' 
ಕಾರಕ್ಕೆ ಲುಕ್‌ ಬ೦ದು ಅದುಹ್‌.ಸ್‌.ಆತಾಮ್‌ ಎಂದಿರುತ್ತದೆ. ಹಿಂದಿನಂತೆ "ಹ್‌' 
ಕಾರಕ್ಕೆ ಘತ್ವ(ಫ್‌), "ದ್‌' ಕಾರಕ್ಕೆ ಬ'ರ್ಷ್ವ್ವ(ದ್‌), ಗಳು ಬಂದು 
ಅಧುಫ್‌.-ಸ್‌.ಆತಾಮ್‌ ಎಂದಿದ್ದಾಗ, “ಫ್‌' ಕಾರಕ್ಕೆ ಜಶ್ತ್ವದಿಂದ "ಗ್‌' ಕಾರ ಬಂದು 
ಅಧುಗ್‌--ಸ್‌--ಆತಾಮ್‌ ಎಂದಿದ್ದಾಗ, "ಗ್‌' ಕಾರಕ್ಕೆ ಚರ್ತ್ವದಿ೦ದ "ಕ್‌' ಕಾರ ಬಂದು 
ಅಧುಕ್‌-ಸ್‌-ಆತಾಮ್‌ ಎಂದಿದ್ದಾಗ, ಸ್‌ ಕಾರಕ್ಕೆ ಷತ್ವ ಬಂದು *್‌' "ಷ್‌' ಗಳು 
ಸೇರಿ ಕ್‌ೆ ಎಂದಾಗಿ ಅಧುಕ್ಟ್‌*ಆತಾಮ್‌-ಅಧುಕ್ಷಾಶಾಮ್‌ ಎಂದಾಗುತ್ತದೆ. 

ಉದಾ- ಅಧುಕ್ಷನ್ತ- ಪ್ರಥಮಪುರುಷ ಬಹುವಚನದಲ್ಲಿ ಅಧುಕ್ಷ್‌ ವರೆಗೂ ಹಿಂದಿನಂತೆ 
ಪ್ರಕ್ರಿಯೆ ನಡೆದು ಅಧುಕ್ಟ್‌*ರು(ರು್‌--ಅ) ಎಂದಿದ್ದಾಗ, "ರು್‌' ಗೆ "ಅನ್‌' ಆದೇಶ 
ಬಂದು ಅಧುಕ್ಟ್‌* ಅನ್ಟ್‌- ಅ-ಅಧುಕ್ಷನ್ತ ಎಂಬ ರೂಪವು ಸಿದ್ಧವಾಗುತ್ತದೆ. 

ಲುಜ್‌ ಆತ್ಮನೇಪದದ ರೂಪಗಳು: ಅದುಗ್ಬ/ಅಧುಕ್ಷತ, ಅಧುಕ್ಷಾತಾಮ್‌, ಅಧುಕ್ಷನ್ನ 


714 ಲಘುಸಿದ್ಧಾ೦ತ ಕೌಮುದೀ 


ಅಧುಗ್ಭಾಃ/ಅಧುಕ್ಷಥಾಃ,ಅಧುಕ್ಷಾಥಾಮ್‌,ಅದುಗ್ಧ ಮ್‌/ಅಧುಕ್ಷದ್ದಮ್‌। ಅಧುಹ್ವಹಿ/ 
ಅಧುಕ್ಷಾವಹಿ, ಅಧುಕ್ಷಾಮಹಿ। 

ಗಮನಕ್ಕೆ: ಥಾಸ್‌, ಧ್ವಮ್‌ ಮತ್ತು ವಹಿ ಪ್ರತ್ಯಯಗಳಿದ್ದಾಗ ವಿಕಲ್ಲದಿಂದ “ಕ್ಷೇಸ)' 
ನಲ್ಲಿರುವ "ಅ' ಕಾರಕ್ಕೆ ಲುಕ್‌ ಬಂದು “ಕ್ಸ್‌' ಮಾತ್ರ ಉಳಿದು ಎರಡೆರಡು ರೂಪಗಳು 
ಸಿದ್ಧಿಸುತ್ತವೆ. “ಆಥಾಮ್‌' ಪ್ರತ್ಯಯ ಬಂದಾಗ- ಪ್ರಕೃತ ಸೂತ್ರದಿಂದ ನಿತ್ಯವಾಗಿ "ಕ್ಷ' ಗೆ 
ಲೋಪ ಬರುತ್ತದೆ, ಉಳಿದ ಸ್ಥಳಗಳಲ್ಲಿ "ಕ್ಷ' ಪ್ರತ್ಯಯಕ್ಕೆ ಲುಕ್‌ ಬರುವುದಿಲ್ಲ. 


ಲೃರ್ಣ್‌: (ಪರಸ್ಕೈಪದ) 
ರೂಪಗಳು: ಅಧೋಕ್ಷ್ಯತ್‌, ಅಧೋಕ್ಷ್ಯತಾಮ್‌, ಅಧೋಕ್ಷ ನ್‌! ಅಧೋಕ್ಷ ಕೆ 
ಅಧೋಕ್ಷ ಕಮ್‌, ಅಧೋಕ್ಷ ಶೆ ಅಧೋಕ್ಷ ಕ್ರಮ್‌, ಅಧೋಕ್ಷಾ ಕವ ಅಧೋಕ್ಷಾ ಮ! 
. (ಆತ್ಮನೇ ಪದ) :ರೂಪಗಳು: ಅಧೋಕ್ಷ್ಯತ, ಅಧೋಕ್ಷೇತಾಮ್‌, ಅಧೋಕ್ಷ ನ! 
ಅಧೋಕ್ಷ ಡೌ ಅಧೋಕ್ಷೆ ಕೌಥಾಮ್‌, ಅಧೋಕ್ಷ ಕಮ್‌ ಅಧೋಕ್ಷೆ # ಅಧೋಕ್ಷಾ ಹಿ, 
ಅಧೋಕ್ಷಾ ಮಹಿ! 

22. ದಿಹ ಉಪಚಯೇ (ಬೆಳೆಯುವುದು)- ಇದರಲ್ಲಿ ದಿಹ್‌ ಮಾತ್ರ ಉಳಿಯುತ್ತದೆ. 
"ದ್‌' ಕಾರೋತ್ತರ "ಇ' ಕಾರಕ್ಕೆ ಗುಣ ಬಂದು ದೇಹ್‌ ಎಂದಾಗುತ್ತದೆ. ಕೆಲವು 
ಆಚಾರ್ಯರ ಅಭಿಪ್ರಾಯದ ಪ್ರಕಾರ ಲೇಪಿಸುವುದು ಎ೦ಬ ಅರ್ಥವನ್ನೂ ಸ್ವೀಕರಿಸುತ್ತಾರೆ. 

ಲಟ್‌ (ಪರಸ್ಕೈಪದ):ರೂಪಗಳು: ದೇಗ್ಧಿ, ದಿಗ್ಭಃ, ದಿಹನ್ನಿ ದೇಕ್ಷಿ, ದಿಗ್ಗಃ, ದಿಗ್ಗ 
ದೇಹಿ ದಿಹ್ವಃ, ದಿಹ್ಮಃ 

(ಆತ್ಮನೇ ಪದ):ರೂಪಗಳು: ದಿಗ್ಗೇ, ದಿಹಾತೇ, ದಿಹತೇ। ದಿಕ್ಷೇ, ದಿಹಾಥೇ, ದಿಗ್ಗೆ ವ! 
ದಿಹೇ, ದಿಹ್ವಹೇ, ದಿಹ್ಮಹೇ। 

ಲಿಟ್‌ (ಪರಸ್ಕೈಪದ)-ರೂಪಗಳು: ದಿದೇಹ, ದಿದಿಹತುಃ, ದಿದಿಹುಃ। ದಿದೇಹಿಥ, 
ದಿದಿಹಥುಃ, ದಿದಿಹದಿದೇಹ, ದಿದಿಹಿವ, ದಿದಿಹಿಮ। 

(ಆತ್ಮನೇ ಪದ):ರೂಪಗಳು: ದಿದಿಹೇ. ದಿದಿಹಾತೇ, ದಿದಿಹಿರೇ। ದಿದಿಹಿಷೇ, ದಿದಿಹಾಥೇ, 
ದಿದಿಹಿಡ್ಜೇ/ದಿದಿಹಿದ್ದೇ! ದಿದಿಹೇ, ದಿದಿಹಿವಹೇ, ದಿದಿಹಿಮಹೆ! 

ಲುಟ್‌: (ಪರಸ್ಥೆ ಹೈಪದ):ರೂಪಗಳು: ದೇಗ್ಭಾ, ದೇಗ್ಧಾರ್‌ೌ, ದೇಗ್ಧಾರಃ। ದೇಗ್ಭಾಸಿ, 
ದೇಗ್ಭಾಥಃ. ದೇಗ್ದಾಥ। ದೇಗ್ಭಾಸ್ಮಿ ದೇಗ್ಧಾಸ್ಟಃ, ದೇಗ್ಭಾಸ್ಮಃ। 

(ಆತ್ಮನೇ ಪದ): ರೂಪಗಳು: ದೇಗ್ಭಾ, ದೇಗ್ಲಾರ್‌, ದೇಗ್ಧಾರಃ। ದೇಗ್ಧಾಸೇ, 
ದೇಗ್ಲಾಸಾಥೇ. ದೇಗ್ದಾದ್ವೇ। ದೇಗ್ಧಾಹೇ, ದೇಗ್ಭಾಸ್ವಹೇ, ದೇಗ್ಧಾಸ್ಮಹೇ। 

ಲೃಟ್‌: (ಪರಸ್ಕೈಪದ):ರೂಪಗಳು: ದೇಕ್ಷ್ಯತಿ, ದೇಕ್ಷ್ಯತಃ, ದೇಕ್ಷ್ಯನಿ! ದೇಕ್ಷ್ಯಸಿ, 
ದೇಕ್ಷ ಥಃ, ದೇಕ್ಷ (೫! ದೇಕ್ಷಾ ತಮಿ. ದೇಕ್ಷ್ಯಾವಃ, ದೇಕ್ಷಾ ತಮಃ 

ಆತ್ಮನೇಪದ:ದೇಕ್ಷ ಟೇ. ದೇಕ್ಷೆ ಫತೇ, ದೇಕ್ಷ ನೇ ದೇಕ್ಷ ಸೇ ದೇಕ್ಷೆ ಥೇ. ದೇಕ್ಷ Ba 
ದೇಕ್ಷೆ ಕೆ ದೇಕ್ಷಾ ಹೇ, ದೇಕ್ಷ್ಯ್ಯಾಮಹೇ। 


ತಿಣನ್ತೇ ಅದಾದಿ-ಉಭಯಪದಿ ರೂಪಗಳು 715 


ಲೋಟ್‌: (ಪರಸ್ಥೆ ್ಯೈಪದ):ರೂಪಗಳು: ದಿಗ್ಭು/ದಿಗ್ಳಾತ್‌, ದಿಗ್ಗಾಮ್‌, ದಿಹನ್ನು ದಿಗ್ನಿ/ 
ದಿಗ್ಳಾತ್‌, ದಿಗ್ಗಮ್‌, ಗ್ಗ ದೇಹಾನಿ, ದೇಹಾವ, ದೇಹಾಮ। 

(ಆತ್ಮನೇಪ ದ):ರೂಪಗಳು: ದಿಗ್ಗಾಮ್‌, ದಿಹಾತಾಮ್‌, ದಿಹತಾಮ್‌। ದಿಕ್ಷ್ವ, 
ದಿಹಾಥಾಮ್‌, ದಿಗ್ಗ ಮ್‌! ದೇಹೈ, ದೇಹಾವಹೈ, ದೇಹಾಮಹ್ಯೆ। 

ಲಜ್‌: (ಪರಸ್ಕೈಪದ): ಹೊಗಳು, RES ಅದಿಗ್ಯಾಮ್‌, ಅದಿಹನ್‌। 
ಅಧೇಕ್‌/ ಪ್‌ ಅದಿಗ್ಗಮ್‌, ಅದಿಗ್ಗ। ಅದೇಹಮ್‌, ಅದಿಹ್ವ, ಅದಿಹ್ಮ 

(ಆತ್ಮನೇಪದ):ರೂಪಗಳು: ಅದಿಗ್ಗ, ಅದಿಹಾತಾಮ್‌, ಅದಿಹತ। ಅದಿಗ್ಭಾಃ, 
ಅದಿಹಾಥಾಮ್‌, ದಿಗ್ಗೃ ಮ್‌। ಅದಿಹಿ, ಅದಿಹ್ವಹಿ, ಅದಿಹ್ಮಹಿ। 

ವಿಧಿಲಿಜತ: (ಪರಸ್ಕೈಪದ):ರೂಪಗಳು: ದಿಹ್ಯಾತ್‌, ದಿಹ್ಯಾತಾಮ್‌, ದಿಹ್ಯುಃ। ದಿಹ್ಯಾಃ, 
ದಿಹ್ಯಾತಮ್‌, ದಿಹ್ಯಾತ.* ದಿಹ್ಯಾಮ್‌, ದಿಹ್ಯಾವ, ದಿಹ್ಯಾಮ। 

(ಆತ್ಮನೇಪದ):ರೂಪಗಳು: ದಿಹೀತ, ದಿಹೀಯಾತಾಮ್‌, ದಿಹೀರನ್‌। ದಿಹೀಥಾಃ, 
ದಿಹೀಯಾಥಾಮ್‌, ದಿಹೀದ್ದಮ್‌। ದಿಹೀಯ, ದಿಹೀವಹಿ, ದಿಹೀಮಹಿ। 

ಆಶೀರ್ಲಿಜಕ್‌: (ಪರಸ್ಕೈಪದ): ರೂಪಗಳು; ದಿಹ್ಯಾತ್‌, ದಿಹ್ಯಾಸ್ತಾಮ್‌, ದಿಹ್ಯಾಸುಃ। 
ದಿಹ್ಯಾಃ, ದಿಹ್ಯಾಸ್ತಮ್‌, ದಿಹ್ಯಾಸ್ಪ ದಿಹ್ಯಾಸಮ್‌, ದಿಹ್ಯಾಸ್ಟ, ದಿಹ್ಯಾಸ್ಸು 

ಆತ್ಮನೇಪದ:ರೂಪಗಳು: ಧಿಕ್ಷೀಷ್ಟ ಧಿಕ್ಷೀಯಾಸ್ತಾಮ್‌, ಧಿಕ್ಷೀರನ್‌। ಧಿಕ್ಷೀಷ್ಠಾಃ, 
ಧಿಕ್ಷೀಯಾಸ್ಥಾಮ್‌, ಧಿಕ್ಷೀದ್ದಮ್‌। ಧಿಕ್ಷೀಯ, ಧಿಕ್ಷೀವಹಿ, ಧಿಕ್ಷೀಮಹ। 

ಲುಜಕೆ: (ಪರಸ್ಥೆ ಹೈಪದ):ರೂಪಗಳು: ಅಧಿಕ್ಷತ್‌, ಅಧಿಕ್ಷತಾಮ್‌, ಅಧಿಕ್ಷನ್‌। ಅಧಿಕ್ಷಃ, 
ಅಧಿಕ್ಷತಮ್‌, ಅಧಿಕ್ಷತ। ಅಧಿಕ್ಷಮ್‌, ಅಧಿಕ್ಷಾವ, ಅಧಿಕ್ಷಾಮ। 

(ಆತ್ಮನೇಪದ):ರೂಪಗಳು: ಅದಿಗ್ಗ/ಅದಿಕ್ಷತ, ಅಧಿಕ್ಷಾತಾಮ್‌, ಅಧಿಕ್ಷನ್ನ ಅದಿಗ್ಳಾಃ/ 
ಅದಿಕ್ಷಥಾಃ, ಅಧಿಕ್ಷಾಥಾಮ್‌, ಅಧಿಗ್ಹ್ವಮ್‌/ಅಧಿಕ್ಷದ್ದಮ್‌। ಅಧಿಕ್ಷೇ, ಅದಿಹ್ಹಹಿ/ಅಧಿಕ್ಷಾವಹಿ, 
ಅಧಿಕ್ಷಾಮಹಿ। 

ಲೃಜಕ: (ಪರಸ್ಥೆ ೈಪದ):ರೂಪಗಳು: ಅಧೇಕ್ಷ್ಯತ್‌, ಅಧೇಕ್ಷ್ಯತಾಮ್‌, ಅಧೇಕ್ಷ ನನ್‌! 
ಅಧೇಕ್ಷ ಜೆ ಅಧೇಕ್ಷ ಹೆಮ್‌, ಅಧೇಕ್ಷ ಖೆ ಅಧೇಕ್ಷ ಕ್ರಮ್‌, ಅಧೇಕ್ಷಾ ಕವ. ಅಧೇಕ್ಷಾ ಮ 

(ಆತ್ಮನೇಪದ):ರೂಪಗಳು: ಅಧೇಕ್ಷ್ಯತ, ಅಧೇಕ್ಷೆ ಕ್ಷತಾಮ್‌, ಅಧೇಕ್ಷ ನು ಅಧೇಕ್ಷ ಡೌ 
ಅಧೇಕ್ಷ್ಯೇಥಾಮ್‌, ಅಧೇಕ್ಷ್ಯದ್ವಮ್‌। ಅಧೇಕ್ಷ್ಯೇ, ಅಧೇಕ್ಲಾ ವಹಿ, ಅಧೇಕ್ಷ್ಯಾಮಹಿ। 

23. ಲಿಹ ಆಸ್ವಾದನೇ (ನೆಕ್ಕುವುದು ) - ಇದರಲ್ಲಿ "ಲಿಹ್‌' ಮಾತ್ರ ಉಳಿಉಯುತ್ತದೆ. 
(ಈ ಧಾತುವು ಸ್ವಂತ “ಅ' ಕಾರವು "ಇತ್‌' ಆಗಿರುವುದರಿಂದ ಉಭಯಪ ದಿಯಾಗಿದೆ). 
ಇದು “ದ್‌' ಕಾರಾದಿಯಾಗಿಲ್ಲದೇ ಇರುವುದರಿಂದ “ದಾದೇರ್ಧಾತೋರ್ಥಃ” ಸೂತ್ರವು 
ಅನ್ವಯಿಸುವುದಿಲ್ಲ. ಮತ್ತು "ಬಶ್‌' ವರ್ಣ ಇಲ್ಲದೇ ಇರೋಣದರಿಂದ “ಏಕಾಚೋ 
ಬತೋ ಭಶ್‌ ರುಷನ್ರಸ್ಯ ಸ್ಟೋಃ” ಎಂಬ ಸೂತ್ರವೂ ಅನ್ವಯಿಸುವುದಿಲ್ಲ. "ಹ್‌' 
ಕಾರಾನವಾಗಿರುವುದರಿಂದ “ಹೊೋಡಃ” ಎಂಬ ಸೂತ್ರದಿಂದ ಢತ್ವವು ಬರುತ್ತದೆ. 


716 ಲಘುಸಿದ್ಧಾ೦ತ ಕೌಮುದೀ 


ಲಟ್‌: (ಪರಸ್ಮೈಪದಿ):ಉದಾ- ಲೇಢಿ - ಪ್ರಥಮಪುರುಷ ಏಕವಚನದಲ್ಲಿ "ಲಿಹ್‌' 
ಧಾತುವಿನ ನಂತರ "ಲಟ್‌' "ಲ್‌' ಕಾರಕ್ಕೆ ಪರಸಮೈಪದದಲ್ಲಿ "ತಿಪ್‌(ತಿ)' ಆದೇಶ 
ಬಂದು ಧಾತುವಿನ ನಂತ “ಶಪ್‌(ಅ)' ಬಂದು ಅದಕ್ಕೆ ಲುಕ್‌ ಬಂದಮೇಲೆ 
“ಪುಗಂತಲಘೂಪಧ ಸ್ಯ ಚ” ಎಂಬ ಸೂತ್ರದಿಂದ ಲಘೂಪದಗುಣ ಮಾಡಿದಮೇಲೆ 
ಲೇಹ್‌+ತಿ ಎಂದಿರುತ್ತದೆ. “ಜೋಢಃ” ಎಂಬುದರಿಂದ "ಹ್‌' ಕಾರಕ್ಕೆ ಢತ್ವ ಮಾಡಿದಮೇಲೆ 
ಲೇಢ್‌+ತ3ಿ ಎಂದಿರುತ್ತದೆ. “ರುಶಸ್ತತೋರ್ಧೋತಧಃ” ಎಂಬ ಸೂತ್ರದಿಂದ “ತಿ' ನಲ್ಲಿರುವ 
“್‌' ಕಾರಕ್ಕೆ "ಧ್‌' ಕಾರವು ಆದೇಶವಾಗಿ ಬಂದು ಲೇಢ್‌-ಧಿ ಎಂದಿರುತ್ತದೆ. “ಢ್‌' "ಧ್‌' 
ಗಳು ಸೇರಿದಾಗ ಷ್ಟುತ್ತದಿಂದ “ಧ್‌' ಕಾರಕ್ಕೆ "ಢ್‌' ಕಾರವು ಬಂದು ಲೇಢ್‌ ಢಿ 
ಎಂದಿರುತ್ತದೆ “ಡೋಢೇರ್ಲೋಪಃ” ಎಂಬುದರಿಂದ ಪೂರ್ವ “ಢ್‌' ಕಾರಕ್ಕೆ ಲೋಪ 
ಬಂದು ಲೇಢಿ ಎಂಬ ರೂಪವು ಸಿದ್ಧವಾಗುತ್ತದೆ. 

ವಿವರಣೆ: ಪ್ರಥಮ, ಮಧ್ಯಮ ಮತ್ತು ಉತ್ತಮಪುರುಷ ಏಕವಚನಗಳಲ್ಲಿ ಮಾತ್ರ ಆಖ್ಯಾತ 
ಪ್ರತ್ಯಯಗಳು "ಪಿತ್‌' ಆಗಿವೆ. ಉಳಿದ 6 ಆಖ್ಯಾತ ಪ್ರತ್ಯಯಗಳು "ಅಪಿತ್‌' 
ಅಗಿರುವುದರಿಂದ “ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ 'ಜಿದ್ದದ್ಧಾವ'ವನ್ನು 
ಹೊಂದೋಣದರಿಂದ ಗುಣ ನಿಷೇಧವಾಗಿರುತ್ತದೆ. ಆದುದರಿಂದ - 

ಉದಾ- ಲೀಢಃ - ಪ್ರಥಮಪುರುಷ ದ್ವಿವಚನದಲ್ಲಿ ಲಿಹ್‌4ತಸ್‌ ಎಂದಿದ್ದಾಗ, 
“ಹೋಢಃ” ಎಂಬುದರಿಂದ "ಹ್‌ ಕಾರಕ್ಕೆ “ಢ್‌' ಕಾರ ಬಂದು ಲಿಢ್‌+೬ತಸ್‌ ಎಂದಿದ್ದಾಗ, 
“ರುಶಸ್ತತೋರ್ಧೋತಧಃ” ಎಂಬ ಸೂತ್ರದಿಂದ "ತಸ್‌' ನಲ್ಲಿರುವ “ತ್‌' ಕಾರಕ್ಕೆ "ಧ್‌ 
ಕಾರವು ಆದೇಶವಾಗಿ ಬಂದು ಲಿಢ್‌4ಧಸ್‌ ಎಂದಿರುತ್ತದೆ. “ಧ್‌' ಕಾರಕ್ಕೆ ಷ್ಟುತ್ವದಿ೦ದ 
"ಢ್‌' ಕಾರವು ಬರುತ್ತದೆ. ಲಿಢ್‌*ಢಸ್‌ ಎ೦ದಿದ್ದಾಗ, "'ಡ್ರಲೋಪೇಪೂರ್ವಸ್ಯ 
ದೀರ್ಫೋಇಣಃ” ಎ೦ಬ ಸೂತ್ರದಿಂದ (ಅಪಿತ್‌ ಆಗಿರುವುದರಿಂದ) ಗುಣ ಬಾರದೇ 
ಮೊದಲನೆಯ “ಢ್‌' ಕಾರ ಲೋಪವಾಗಿ ಅದರಪೂರ್ವದಲ್ಲಿರುವ "ಇ? ಕಾರಕ್ಕೆ ದೀರ್ಫ 
ಬಂದು ಲೀಢಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಲೀಢಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಲಿಹನ್ನಿ- ಪ್ರಥಮಪುರುಷ ಬಹುವಚನದಲ್ಲಿ ಲಿಹ್‌.ರು ಎಂದಿದ್ದಾಗ 
"ರು್‌' ಗೆ "ಅನ್‌' ಆದೇಶ ಬಂದು ಲಿಹ್‌- ಅನ್‌. ಇಲಿಹನ್ತಿ ಎಂದು ರೂಪವಾಗುತ್ತದೆ. 

ಸೂಚನೆ: ಈ ಧಾತುವಿನ ಎಲ್ಲ ಪ್ರಕ್ರಿಯೆಗಳಲ್ಲೂ "ತ್‌' ಕಾರಾದಿ ಪ್ರತ್ಯಯಗಳು 
ಪರದಲ್ಲಿದ್ದಾಗ, ಯಥಾಸಂಭವ ಗುಣ ದೀರ್ಫಗಳು ಬಂದು ಪಕ್ರಿಯೆಯು ಇದೇ 
ರೀತಿಯಲ್ಲಿರುವುದು. ಅಜಾದಿ ಪ್ರತ್ಯಯಗಳು ಪರವಾದಾಗ, ಯಾವ ವಿಶೇಷ 
ಕಾರ್ಯಗಳಿರುವುದಿಲ್ಲ. (ಉದಾ- ಲಿಹನ್ತಿ) 

ಉದಾ- ಲೇಕ್ಷಿ- ಮಧ್ಯಮಪುರುಷ ಏಕವಚನದಲ್ಲಿ ಲಿಹ್‌..ಸಿ(ಸಿಪ್‌) ಎ೦ದಿದ್ದಾಗ, 
ಹಿಂದಿನಂತೆಯೇ “ಹ್‌' ಕಾರಕ್ಕೆ “ಢ್‌' ಕಾರವು ಬಂದು ಲಿಢ್‌*ಸಿ ಎಂದಿದ್ದಾಗ, 
“ಷಢೋಃಕಃಸಿ” ಎಂಬ ಸೂತ್ರದಿಂದ "ಢ್‌' ಕಾರಕ್ಕೆ "ಕತ್ವ (ಕ್‌)' ಬಂದು, ಲಿಕ್‌4ಸಿ 
ಎಂದಿದ್ದಾಗ, “ಆದೇಶಪ್ರತ್ಯಯಯೋಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ "ಷತ್ವ' 
ಬಂದು ಲಿಕ್‌4ಷ್‌*ಇ ಎಂದಿದ್ದಾಗ ಇದು "ಪತ್‌' ಅಗಿರುವುದರಿಂದ "ಇ' ಕಾಲಕ್ಕೆ 


ತಿಣನ್ಹೇ ಅದಾದಿ-ಉಭಯಪದಿ ರೂಪಗಳು 717 


ಗುಣ ಬಂದು ಲೇಕ್ಷಿ ಎಂದು ರೂಪವಾಗುತ್ತದೆ. 

ಉದಾ- ಲೀಡಃ- ಮಧ್ಯಮಪುರುಷ ದ್ವಿವಚನದಲ್ಲಿ ಲಿಹ್‌4ಥಸ್‌ ಎಂದಿದ್ದಾಗ 
ಪ್ರಥಮಪುರುಷ ದ್ವಿವಚನದಲ್ಲಿಯಂತೆಯೇ ರೇಢಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: "ಸ್‌' ಕಾರಾದಿ ಪ್ರತ ಯಗಳು ಪರವಾದಾಗ ಈ ಮೇಲಿನ 
ಉದಾಹರಣೆಯಂತೆಯೇ ಢತ್ವ, ಕತ್ತ, ಪತ್ತ ಗಳು ಬರುತ್ತವೆ. "ಮ್‌' ಕಾರ ಮತ್ತು "ವ್‌' 
ಕಾರ ಪ್ರತ್ಯಯಗಳು ಪರವಾದಾಗ ಯಾವ ವಿಶೇಷಕಾರ್ಯಗಳೂ ಇರುವುದಿಲ್ಲ. 

ಲಟ್‌ - ಪರಸ್ಥೆ ಸ್ಮೃಪದಿ ರೂಪಗಳು: ಲೇಢಿ, ಲೀಢಃ, ಲಿಹನ್ನಿ। ಲೇಕ್ಷಿ, ಲೀಢಃ, ಲೀಢ। 
ಲೇಹ್ಮಿ ಲಿಹಃ, ಲಿಹ್ಮಃ 

ಅತ್ಸನೇಪದಿ a ಲೀಢೆ, ಲಿಹಾತೆ, ಲಿಹತೆ। ಲಿಕ್ಷೇ, ಲಿಹಾಥೇ, ಲೀಡ್ಡೇ। 
ಲಿಹೇ, 'ರಿಹ್ನಹೇ, ಲಿಹ್ಮಹೇ। 

ಸಟ ಲೀಡ್ಜೇ ಎಂಬಲ್ಲಿ "ದ್ವಮ್‌' ನಲ್ಲಿರುವ "ಧ್‌' ಕಾರಕ್ಕೆ ಷ್ಟುತ್ನದಿ೦ದ ಢತ್ವವು 
ಬರುತ್ತದೆ. "ಢ್‌' ಲೋಪ ಮತ್ತು ದಿರ್ಫ ಗಳು ಹಿಂದಿನಂತೆ ಬರುತ್ತವೆ. 

ಲಿಟ್‌: ಪರಸ್ಕೈಪದರೂಪಗಳು: ಲಿಲೇಹ। ಲಿಲಿಹತುಃ, ಲಿಲಿಹುಃ ಲಿಲೇಹಿಥ, 
ಲಿಲಿಹಧುಃ, ಲಿಲಿಹ। ಲಿಲೇಹ, ಲಿಲಿಹಿವ, ಲಿಲಿಹಿಮ। 

ಆತ್ಮನೇಪದ ರೂಪಗಳು: ಲಿಲಿಹೇ, ಲಿಲಿಹಾತೇ, ಲಿಲಿಹಿರೇ। ಲಿಲಿಹಿಷೇ, ಲಿಲಿಹಾಥೇ, 
ಲಿಲಿಹಿಡ್ದೇ/ ಲಿಲಿಹಿದ್ದೇ! ಲಿಲಿಹೇ, ಲಿಲಿಹಿವಹೇ, ಲಿಲಿಹಿಮಹೇ। 

ಲುಟ್‌: ಪರಸ್ಥೆ ಪದ ರೂಪಗಳು; ಲೇಢಾ, ಲೇಢಾರೌ, ಲೇಢಾರಃ। ಲೇಢಾಸಿ, 
ಲೇಢಾಥಃ, ಲೇಢಾಥ! ಲೇಢಾಸ್ಕಿ ಲೇಢಾಸ, ಲೇಧಾಸ್ಮಃ। 

ಆತ್ಮನೇ ಪದ ರೂಪಗಳು: ಲೇಢಾ, ಲೇಢಾರ್‌, ಲೇಢಾರಃ ಲೇಢಾಸೇ, ಲೇಧಾಸಾಥೇ, 
ಲೇಢಾದ್ವೇ। ಲೇಢಾಹೇ, ಲೇಢಾಸ್ವಹೇ, ಲೇಢಾಸ್ಮಹೇ। 

ಸೂಚನೆ: ಇಲ್ಲಿ ಲಘೂಪಧಗುಣ ಬಂದು ಲೇಹ್‌*ತಾ ಎಂದಿದ್ದಾಗ, "ಹ್‌' ಕಾರಕ್ಕೆ 
ಢತ್ವ, “ತ್‌” ಕಾರಕ್ಕೆ ಧತ್ವ “ಢ್‌' "ಧ್‌' "ಫ'ಗಳಿಗೆ ಷ್ಟುತ್ವ ಮಾಡಿ, ಲೇಢ್‌- ಢಾ ಎಂದಿದ್ದಾಗ, 
“ಡೋಢೇಲೋಪಃ” ಎಂಬುದರಿಂದ ಪೂರ್ವ “ಢ್‌' ಕಾರಕ್ಕೆ ಲೋಪ ಬಂದು ಲೇಢಾ 
ಎಂದು ರೂಪವು ಸಿದ್ಧವಾಗಿದೆ. 

ಲೃಟ್‌: ಪರಸ್ಕೈಪದ ರೂಪಗಳು: ಲೇಕ್ಷ್ಯತಿ, ಲೇಕ್ಷ ತೆ ಲೇಕ್ಷ್ಯವ್ತಿ! ಲೇಕ್ಷ್ಯಸಿ, 
ಲೇಕ್ಷ ಥಃ ಲೇಕ್ಷ ಧು ಲೇಕ್ಷ್ಯಾಮಿ, ಲೇಕ್ಷಾ ಮಃ, ಲೇಕ್ಷಾ ಮಃ 

'ಅತ್ಮನೇಪದ "ರೂಪಗಳು: "ದೇತ ತೇ ಕ್ಷೆ 8ತೇ, ಲಕ್ಷ 2೬ ಲೇಕ್ಷ್ಯಸೇ, ಲೇಕ್ಷ್ಯೇಥೆ, 
ಲೇಕ್ಷ ದ್ವೇ ಲೇಕ್ಷ್ಯೇ, ಲೇಕ್ಷಾ ವಹೇ, ಲೇಕ್ಷಾ 'ಮಹೇ। 

ತಶಿ ಈ "ಲ್‌' ಕಾರದಲ್ಲಿ ಲಘೂಪಧಗುಣ, ಮತ್ತು ಢತ್ವ ಮಾಡಿದಾಗ, 
ಲೇಢ್‌-ಸ್ಯತಿ ಎಂದಿದ್ದಾಗ, “ಷಢೋಃಕಃಸಿ” ಎಂಬ ಸೂತ್ರದಿಂದ “ಢ್‌' ಕಾರಕ್ಕೆ “ಕತ್ವ 
(ಕ್‌)' ಬಂದು, ಟ್‌ ಕಾರದ ಪರದಲ್ಲಿರುವ "ಸ್‌' ಕಾರಕ್ಕೆ “ಅದೇಶ ಪ ಪ್ರತ್ಯಯಯೋಃ” 


718 ಲಘುಸಿದ್ಧಾಂತ ಕೌಮುದೀ 


ಎಂಬುದರಿಂದ ಷತ್ವ ಬಂದು ಲೇಕ್‌» ಷ್ಯತಿ ಎಂದಿರುತ್ತದೆ "ಕ್‌' “ಷ್‌'ಗಳು ಸೇರಿ "ಕ್ಟ್‌' 
ಎಂದಾಗಿ ಲೇಕ್ಷ್ಯತಿ/ಲೇಕ್ಷ್ಯತೇ ಎಂದು ರೂಪಗಳು ಸಿದ್ಧವಾಗುತ್ತವೆ. 

ಲೋಟ್‌: (ಪರಸ್ಕೈಪದ): ರೂಪಗಳು: ಲೇಢು/ ಲೇಢಾತ್‌, ಲೀಢಾಮ್‌, ಲಿಹನ್ನು। 
ಲೀಢಿ/ಲೀಢಾತ್‌, ಲೀಢಮ್‌, ಲೀಢ। ಲೇಹಾನಿ, ಲೇಹಾವ, ಲೇಹಾಮ। 

ಲೀಢಿ ಎಂಬುದಕ್ಕೆ ವಿವರಣೆ: ಮಧ್ಯಮಪುರುಷ ಏಕವಚನದಲ್ಲಿ "ಸಿ'ಗೆ "ಹಿ” ಆದೇಶವು 
ಬಂದಮೇಲೆ ಲಿಹ್‌.ಹಿ ಎಂದಿದ್ದಾಗ, “ ಹುರುಲ್ಭೋಹೇರ್ಧಿಃ” ಎಂಬ ಸೂತ್ರದಿಂದ 
"ಹಿ' ಗೆ "ಧಿ' ಆದೇಶವು ಅಪಿತ್‌ ಆಗಿ ಬರುತ್ತದೆ. ಆದುದರಿಂದ ಗುಣವು ಬರುವುದಿಲ್ಲ. 
ನಂತರ ಹಿಂದಿನಂತೆಯೇ ಢತ್ವ ಹುತ್ತ ಮತ್ತು ಪೂರ್ವ “ಢ್‌' ಕಾರ ಲೋಪ, ನಂತರ 
ಪೂರ್ವ ವರ್ಣಕ್ಕೆ ದೀರ್ಫಗಳು ಬಂದು ಲೀಢಿ ಎಂದು ರೂಪವು ಸಿದ್ಧವಾಗುತ್ತದೇ. 


ಲೇಹಾನಿ ಎಂಬುದಕ್ಕೆ ವಿವರಣೆ: ಉತ್ತಮಪುರುಷದ ಮೂರೂ ವಚನಗಳಲ್ಲಿ 
ಲಿಹ್‌.-ಆನಿ, ಲಿಹ್‌. ಆವ, ಲಿಹ್‌.-ಆವು ಎಂದಿದ್ದಾಗ, “ಆಡುತ್ತಮಸ್ಕ ಹಿಚ್ಚ' ಎಂಬುದರಿಂದ 
"ಆಟ್‌' ಆಗಮವು ಬರುತ್ತದೆ. ಮತ್ತು ಅದು ಪಿತ್‌ ಆಗಿಯೂ ಇರುತ್ತದೆ. ಆದ್ದರಿಂದ 
ಮೂರೂ ವಚನಗಳಲ್ಲಿ "ಲ್‌' ಕಾರೋತ್ತರ "ಇ' ಕಾರಕ್ಕೆ ಗುಣವು ಬಂದು ಲೇಹಾನಿ, 
ಲೇಹಾವ, ಲೇಹಾಮ ಎಂದು ರೂಪಗಲಾಗುತ್ತವೆ. 


ಆತ್ಮನೇ ಪದ ರೂಪಗಳು: ಲೀಢಾಮ್‌, ಲಿಹಾತಾಮ್‌, ಲಿಹತಾಮ್‌। ಲಿಕ್ಷ ಟ್ರ 
ಲಿಹಾಥಾಮ್‌, ಲೀಡ್ಡಮ್‌। ಲೇಹೈ, ಲೇಹಾವಹೈ, ಲೇಹಾಮಹೈ। 

ಲಜ್‌ : (ಪರಸ್ಮೈ ಪದ) ರೂಪಗಳು: ಅಲೇಟ್‌/ಅಲೇಡ್‌। ಅಲೀಢಾಮ್‌, ಅಲಿಹನ್‌। 
ಅಲೇಟ್‌/ಅಲೇಡ್‌, ಅಲೀಢಮ್‌, ಅಲೀಢ। ಅಲೇಹಮ್‌, ಅಲಿಹ್ವ, ಅಲಿಹ್ನ 

ಅಲೇಟ್‌ /ಅಲೇಡ್‌ ರೂಪಗಳ ವಿವರಣೆ: ಪ್ರಥಮ ಮತ್ತು ಮಧ್ಯಮಪುರುಷ 
ಏಕವಚನಗಳಲ್ಲಿ ಅಲೇಹ್‌--ತ್‌ ಮತ್ತು ಅಲೇಹ್‌--ಸ್‌ ಎಂದಿದ್ದಾಗ, “ಹಲ್ವಾ ದಿಭ್ಯೋ 
ದೀರ್ಫಾತ್‌ ಸುತಿಸ್ಯಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ ಕ್ರಮಾವಾಗಿ "ತ್‌' ಕಾರ "ಸ್‌' 
ಕಾರಗಳಿಗೆ ಲೋಪ ಬರುತ್ತದೆ. "ಹ್‌' ಕಾರಕ್ಕೆ ಢತ್ಸವನ್ನು ಮಾಡಿದಮೇಲೆ ಚರ್ತ್ವವಿಕಲ್ಪದಿಂದ 
ಅಲೇಟ್‌, ಮತ್ತು ಅಲೇಡ್‌ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 

ಆತ್ಮನೇಪದ ರೂಪಗಳು: ಅಲಿಢ, ಅಲಿಹಾತಾಮ್‌, ಅಲಿಹತ। ಅಲೀಢಾಃ, 
ಅಲಿಹಾಥಾಮ್‌, ಅಲೀಡ್ಡಮ್‌। ಅಲಿಕ್ಷಿ, ಅಲಿಹ್ವಹಿ, ಅಲಿಹ್ಮಹಿ। 

ವಿಧಿಲಿಜಕೆ: (ಪರಸ್ಥೆ ಪದ) ರೂಪಗಳು: ಲಿಹ್ಯಾತ್‌, ಲಿಹ್ಯಾತಾಮ್‌, ಲಿಹ್ಯಾಸುಃ। 
ಲಿಹ್ಯಾಃ, ಲಿಹ್ಯಾತಮ್‌, ಲಿಹ್ಯಾತ। ಲಿಹ್ಯಾಮ್‌, ಲಿಹ್ಯಾವ, ಲಿಹ್ಯಾಮ। 

ಆತ್ಮನೇಪದ ರೂಪಗಳು: ಲಿಹೀತ, ಲಿಹೀಯಾತಾಮ್‌, ಲಿಹೀರನ್‌। ಲಿಹೀಹಿ, 
ಲಿಹೀತಮ್‌, ಲಿಹೀತ। ಲಿಹೀಯಮ್‌, ಲೀಹೀವ, ಲಿಹೀಮ। 

ಆಶೀರ್ಲಿಜ*: ಪರಸ್ಥೆ [ಪದ ರೂಪಗಳು: ಲಿಹ್ಯಾತ್‌, ಲಿಹ್ಯಸ್ತಾಮ್‌, ಲಿಹ್ಯಾಸುಃ 
ಲಿಹ್ಯಾಃ, ಲಿಹ್ಯಾಸ್ತಮ್‌, ಲಿಹ್ಯಾಸ್ತ ಲಿಹ್ಯಾಸಮ್‌, ಲಿಹ್ಯಾಸ್ವ, ಲಿಹ್ಯಾಸ್ಸು 

ಆತ್ಮನೇಪದ ರೂಪಗಳು: ಲಿಕ್ಷೀಷ್ಟ ಲಿಕ್ಷೀಯಾಸ್ತಾಮ್‌, ಲಿಕ್ಷೀರನ್‌। ಲಿಕ್ಷೀಷ್ಠಾಃ, 


ತಿಣನ್ತೇ ಅದಾದಿ-ಉಭಯಪದಿ ರೂಪಗಳು 719 


ಲಿಕ್ಷೀಯಾಸ್ತಾಮ್‌, ಲಿಕ್ಷೀದ್ದಮ್‌। ಲಿಕ್ಷೀಯ, ಲಿಕ್ಷೀವಹಿ, ಲಿಕ್ಷೀಮಹ। 


ಲುಜಕೆ : ಪರಸ ಸ್ಕೃಪ ಪದ ನೊಗ: ಅಲಿಕ್ಷತ್‌, ಅಲಿಕ್ಷತಾಮ್‌, ಅಲಿಕ್ಷನ್‌। ಅಲಿಕ್ಷಃ, 
ಅಲಿಕ್ಷತಮ್‌, ಅಲಿಕ್ಷತ। ಅಲಿಕ್ಷಮ್‌, ಅಲಿಕ್ಷಾವ, 'ಅಲಿಕ್ಷಾಮ। 


ಆತ್ಮನೇಪದ ಮ ಅಲೀಢ/ಅಲಿಕ್ಷತ, ಅಲಿಕ್ಷಾತಾಮ್‌, ಅಲಿಕ್ಷನ್ನ! ಅಲೀಢಾಃ/ 
ಅಲಿಕ್ಷಥಾಃ, ಅಲಿಕ್ಲಾಥಮ್‌, ಅಲೀಡ್ವಮ್‌/ ಅಲಿಕ್ಷದ್ದಮ್‌। ಅಲ್ಲಿ ಅಲಿಹ್ವಹಿ/ 
ಅಲಿಕ್ಷಾವಹಿ ಅಲಿಹ್ಠಹಿ/ಅಲಿಕ್ಷಾಮಹಿ। 

ಲೃಜಕ : (ಪರಸ್ಕೈಪದ ರೂಪಗಳು: ಅಲೇಕ್ಷ ತ್‌. ಅಲೇಕ್ಷ ತಾಮ್‌, ಅಲೇಕ್ಷ ಕನ್‌! 
ಅಲೇಕ್ಷ ಕ ಅಲೇಕ್ಷ ಹೆಮ್‌, ಅಲೇಕ್ಷ ಕತೆ! ಅಲೇಕ್ಷ" ಮ್‌, ಅಲೇಕ್ಷಾ ವ ಅಲೇಕ್ಷಾ. "ಮ 

(ಆತ್ಮನೇಪದಿ) ರೂಪಗಳು: ಅಲೇಕ್ಷ ಹೆ ಅಲೆಕ್ಷೆ ತಾಮ್‌, ಅೇಕ್ಷ ನು ಜತ ಕ್ಷ್ಯಥಾಃ, 
ಅಲೇಕ್ಷೆ ಥಾಮ್‌, ಅಲೇಕ ಕ್ಷ್ಯದ್ವಮ್‌। | ಅಲೇಕ್ಷ ಕ  ಅಲೇಕ್ಷಾ ವಹಿ, "ಅಲೇಕ್ಷಾ ಮಹಿ! 

4. ಬ್ರೂಣ ವ್ಯಕ್ತಾಯಾಂ ವಾಚಿ ಸ್ಪಷ್ಟವಾಗಿ ಜಾ ಜು ಇದು ಇೆತ್‌ 
ಆಗಿ ಇರುವುದರಿಂದ ಉಭಯಪದಿಯಾಗಿದೆ. 

(ಆಹ್‌ ಎಂಬುದನ್ನು ಆದೇಶವಾಗಿ ವಿಧಿಸುವ ಮತ್ತು 
ಣಲಾದಿಗಳನ್ನೂ ವಿಧಿಸುವ ಸೂತ್ರ) 
ಸೂತ್ರ- ೮೨4.ಬ್ರುವಃ ಪಷಾಕ್ವಾನಾಮಾದಿತ ಆಹೋ ಬ್ರುವಃ (3.4.84) 
ವೃತ್ತಿಃ-ಬ್ರುವಃ ಲಟಃ ತಿಬಾದೀನಾ೦ ಪಇಗ್ಹಾನಾಂ ಣಲಾದಯಃ ಪಳ್ಳ ವಾಸ್ಕು 
ಬ್ರುವಶ್ಚ ಆಹ್‌-ಆದೇಶಃ ಆಹ। ಆಹತುಃ ಆಹುಃ 

ಪ. ಛೇ. -ಬ್ರುವಃ, ಪಇಗ್ವಾನಾಂ, ಆದಿತಃ, ಆಹಃ, ಬ್ರುವಃ। 

ಅ. ವ್ಯ- “ವಿದೋಲಟೋ ವಾ” ಎಂಬ ಸೂತ್ರದಿಂದ “ಲಟಃ' ಮತ್ತು “ವಾ' 
ಎಂಬ ಪದಗಳೂ ಹಾಗೆಯೇ “ಪರಸ್ಥೆ ಕೈಪದಾನಾಂ ಣಲತುಸುಸ್ಥಲತುಸಣಲ್ಹಮಾಃ”ಎಂಬ 
ಸೂತ್ರದಿಂದ “ಪರಸ್ಥೆ ಹೈಪದಾನಾಂ' ಮತ್ತು “ಲತುಸುಸ್ಠಲತುಸಃ' ಎಂಬ ಪದಗಳು 
ಅನುವ ೈತ್ತವಾಗುತ್ತವೆ. 

ಅರ್ಥ- ಬ್ರೂ ಧಾತುವಿನನಂತರ ಇರುವ ಲಟ್‌ ಗೆ ಆದೇಶವಾಗಿ ಬರುವ ತಿಪ್‌, 
ತಸ್‌, ಯು, ಮತ್ತು ಸಿಪ್‌ ಮತ್ತು ಥಸ್‌, ಈ 5 ಪ್ರತ್ಯಯಗಳಿಗೆ ಕ್ರಮವಾಗಿ ಣಲ್‌, 
ಅತುಸ್‌, ಉಸ್‌, ಥಲ್‌ ಮತ್ತು ಅಥುಸ್‌ ಎಂಬ 5 ಆದೇಶಗಳು ವಿಕಲ್ಪದಿ೦ದ ಬರುತ್ತವೆ. 
ಜೊತೆಗೇನೇ "ಬ್ರೂ' ಗೆ "ಆಹ್‌' ಎ೦ಬ ಆದೇಶವು ಬರುತ್ತದೆ. 

ಲಟ್‌: ಉದಾ- ಆಹ (ಹೇಳುತ್ತಾನೆ) ಪ್ರಥಮಪುರುಷಏಕವಚನದಲ್ಲಿ "ಬ್ರೂ' ಧಾತುವಿನ 
ನಂತರ "ಲಟ್‌' "ಲ್‌' ಕಾರಕ್ಕೆ ತಿಪ್‌(ತಿ) ಆದೇಶ ಬಂದು ಧಾತುವಿನ ನಂತರ “ಶಪ್‌(ಅ)' 
ಪ್ರತ್ಯಯ ಬಂದು ಅದಕ್ಕೆ ಲುಕ್‌ ಬಂದಮೇಲೆ ಬ್ರೂತತಿ ಎಂದಿರುತ್ತದೆ. ಪ್ರಕೃತ 
ಸೂತ್ರದಿಂದ ತಿ” ಗೆ "ಲ್‌(ಅ)” ಆದೇಶ ಮತ್ತು "ಬ್ರೂ' ಗೆ ವೈಕಲ್ಪಿಕವಾಗಿ ಆಹ್‌” 
ಆದೇಶ ಬಂದು ಆಹ್‌4ಣಲ್‌(ಅ)-ಆಹ ಎಂದು. ರೂಪವಾಗುತ್ತದೆ. ಇದು ವೈಕಲ್ಲಿಕ 


ರೂಪ. 


720 ಲಘುಸಿದ್ಧಾಂತ ಕೌಮುದೀ 


ಉದಾ- ಆಹತುಃ, ಆಹುಃ- ಪ್ರಥಮಪುರುಷ ದ್ವಿವಚನ ಬಹುವಚನಗಳಲ್ಲಿ "ಬ್ರೂ 
ಧಾತುವಿಗೆ "ಆಹ್‌' ಆದೇಶ ಬಂದು ಆಹ್‌4ಅತುಸ್‌=- ಆಹತುಃ ಎಂದೂ, 
ಅಹ್‌ ಉಸ್‌ಐಆಹುಃ ಎಂದೂ ರೂಪಗಳಾಗುತ್ತವೆ. ಇವು ವೈಕಲ್ಪಿಕ ರೂಪಗಳು. 

ಉದಾ- ಆತ್ಮ - ಮಧ್ಯಮಪುರುಷ ಏಕವಚನದಲ್ಲಿ ಬ್ರೂ*ಸಿಪ್‌(ಸಿ) ಎ೦ದಿದ್ದಾಗ, 
"ಸಿಪ್‌' ಗೆ “ಥಲ್‌(ಥ)' ಆದೇಶ ಬಂದು, "ಬ್ರೂ' ಧಾತುವಿಗೆ "ಆಹ್‌' ಎಂಬ 

ಆದೇಶ ಬಂದಮೇಲೆ ಆಹ್‌ ಥ ಎಂದಿದ್ದಾಗ, “ಆಹ್‌' ಗೆ "ಢ್‌' ಕಾರವು 
ಬರಬೇಕಾಗಿದ್ದಾಗ - 


(ಥ ಕಾರವನ್ನುವಿಧಿಸುವ ಸೂತ್ರ) 

ಸೂತ್ರ- ೨೦೨೮.ಅಹಸ್ಥಃ (8.2.36) 

ವೃತ್ತಿಃ-ರುಲಿ ಪರೇ। ಚರ್ತಮ್‌। ಆತ್ಮ] ಆಹಥುಃ 

ಪ. ಛೇ. -ಆಹಃ, ಥಃ 

ಅ. ವೃ.- “ರುಲೋರುಲಿ” ಎಂಬ ಸೂತ್ರದಿಂದ "ರುಲಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. ಷಷ್ಠೀ ನಿರ್ದಿಷ್ಟವಾಗಿರುವುದರಿಂದ “ಅಲೋಪನ್ತ ನ್ರ್ಯಸ್ಯ” ಎಂಬ 
ಸೂತ್ರವು ಇಲ್ಲಿ ಪ್ರವೃತ್ತವಾಗುತ್ತದೆ. 

ಅರ್ಥ- "“ ರುಲ್‌' ವರ್ಣವು ಪರದಲ್ಲಿರುವಾಗ “ಆಹ್‌' ನಲ್ಲಿರುವ ಅನ್ರ್ಯ ವರ್ಣವಾದ 
“ಹ್‌' ಕಾರಕ್ಕೆ "ಥ' ಕಾರವು ಆದೇಶವಾಗಿ ಬರುತ್ತದೆ. 

ಹಿಂದಿನ ಸೂತ್ರದಲ್ಲಿ ಸಿದ್ಧವಾದ ಆಹ್‌--ಥ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ "ಹ್‌' 
ಕಾರಕ್ಕೆ "ಥ್‌' ಕಾರವು ಆದೇಶವಾಗಿ ಬಂದು ಆಥ್‌4ಥ ಎಂದಿದ್ದಾಗ “ಖರಿಚ” ಎಂಬ 
ಸೂತ್ರದಿ೦ದ ಮೊದಲನೇ “ಥ್‌' ಕಾರಕ್ಕೆ “ತ್‌' ಕಾರವು ಆದೇಶವಾಗಿ ಬಂದು ಆತ್‌. ಥಾಆತ್ಮ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಹಥುಃ- ಮಧ್ಯಮಪುರುಷ ದ್ವಿ ವಚನದಲ್ಲಿ "ಬ್ರೂ' ಆಗೆ “ಆಹ್‌' ಆದೇಶ 
ಬಂದು ಆಹ್‌-4+ಅಥುಸ್‌=-ಆಹಥುಃ ಎಂದು “ರೂಪವಾಗುತ್ತದೆ. 


ಇಲ್ಲಗೆ ಣಲಾದಿ ೮ ಆದೇಶಗಳ೦ದ ಬಂದ ವೈಕಲ್ತಕ ಅರೂಪಗಳು ಮುಗಿದವು. 
ಕುತ 
ಣಲಾದಿ ಆದೇಶಗಳು ಬಾರದ ಪಕ್ಷದಲ್ಲಿ - ಪ್ರಥಮಪುರುಷ ಏಕವಚನದಲ್ಲಿ "ಶಪ್‌(ಅ)' 
ಪ್ರತ್ಯಯಕ್ಕೆ ಲುಕ್‌ ಬಂದಮೇಲೆ ಬ್ರೂಃತಿ ಎಂದಿದ್ದಾಗ- 
(ಈಟ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮೨೮.ಬ್ರುವ ಈಟ್‌ (7.3.೨3) 


ವೃತ್ತಿಃ-ಬ್ರುವಃ ಪರಸ  ಹಲಾದೆ ಃ ಪಿತಃ ಈಟ್‌ ಸ್ಯಾತ್‌। ಬ್ರವೀತಿ। ಬ್ರೂತಃ ಬ್ರು ಬ್ರುವನ್ನಿ| 
ಬ್ರೂತೇ। ಬ್ರುವಾತೇ। ಬ್ರುವತೇ। 


ತಿಜನ್ನೇ ಅದಾದಿ-ಉಭಯಪದಿ ರೂಪಗಳು 721 


ಪ. ಛೇ. - ಬ್ರುವಃ, ಈಟ್‌। 

ಅ. ವ್ಯ. -“ಉತೋ ವೃದ್ಧಿರ್ಲುಕಿ ಹಲಿ” ಸೂತ್ರದೀದ "ಹಲಿ' ಎಂಬ ಪದವೂ 
ಮತ್ತು “ನಾಭ್ಯಸ್ವಸ್ಯಾಚ ಪತಿ" ಸಾರ್ವಧಾತುಕೇ” ಎಂಬ ಸೂತ್ರದಿಂದ 'ಪಿತಿ' ಮತ್ತು 
"ಸಾರ್ವಧಾತುಕೇ' ಎಂಬ ಪದಗಳು ಅನುವ್ಯ ತ್ತವಾಗುತ್ತವೆ. 

ಅರ್ಥ-"ಬ್ರೂ' ಧಾತುವಿನ ನಂತರ ಹಲಾದಿಯಾದ "ಪಿತ್‌' ಗೆ "ಶಾಟ್‌' ಆಗಮವು 
ಬರುತ್ತದೆ. ಇದರಿಂದ "ಪಿತ್‌' ಗಳಾದ ಪ್ರಥಮ, ಮಧ್ಯಮ ಮತ್ತು ಉತ್ತಮಪುರುಷ 
ಏಕವಚಗಳಲ್ಲಿ ಮಾತ್ರ "ಈಟ್‌' ಆಗಮವು ಬರುತ್ತದೆ. 

ಉದಾ- ಬ್ರವೀತಿ - ಪ್ರಥಮಪುರುಷ ಏಕವಚನದಲ್ಲಿ ಬ್ರೂಃತಿ ಎಂದಿದ್ದಾಗ, "ತಿ” ಗೆ 
"ಈಟ್‌ (ಈ)' ಆಗಮವು ಆದ್ಯವಯವವಾಗಿ ಬಂದು ಬ್ರೂಈ--ತಿ ಎಂದಿದ್ದಾಗ, 
*ಸಾರ್ವಧಾತುಕಾರ್ಧಧಾತುಕಯೋಃ” ಎ೦ಬ ಸೂತ್ರದಿಂದ ಗುಣ ಮತ್ತು "ಅವ್‌' 
ಆದೇಶಗಳು ಬಂದು ಬ್ರೋ ಈ-ತಿ » ಬ್ರವ್‌- ಈ--ತಿ-ಬ್ರವೀತಿ ಎಂಬ "ರೂಪವು 
ಸಿದ್ದವಾಗುತ್ತದೆ. 

ಉದಾ- ಬ್ರವೀಷಿ, ಬ್ರವೀಮಿ- ಮಧ್ಯಮ ಮತ್ತು ಉತ್ತಮಪುರುಷ ಏಕವಚನಗಳಲ್ಲಿ 
ಕ್ರಮವಾಗಿ ಬ್ರೂ*ಃಸಿ ಮತ್ತು ಬ್ರೂ*ಮಿ ಎಂದಿದ್ದಾಗ, ಹಿಂದಿನಂತೆಯೇ ಪ್ರಕ್ರಿಯೆ 
ನಡೆದು "ಸ್‌' ಕಾರಕ್ಕೆ ಷತ್ವ ಬಂದು ಬ್ರವೀಷಿ ಎ೦ದೂ ಬ್ರವೀಮಿ ಎಂದಾಗುತ್ತದೆ. 

ಉದಾ- ಬ್ರೂತಃ- ಪ್ರಥಮಪುರುಷ ದ್ವಿವಚನದಲ್ಲಿ ಬ್ರೂ*ತಸ್‌ ಎಂದಿದ್ದಾಗ ರುತ್ವ- 
ವಿಸರ್ಗಗಳಿಂದ ಬ್ರೂತಃ ಎಂದು ರೂಪವಾಗುತ್ತದೆ. 

ಉದಾ- ಬ್ರುವನ್ನಿ-ಪ್ರಥಮಪುರುಷ ಬಹುವಚನದಲ್ಲಿ ಬ್ರೂ. ಅನ್ನಿ ಎಂದಿದ್ದಾಗ 
“ಅಚಿಶ್ನುಧಾತುಬ್ರುವಾ೦ ಯ್ವೋರಿಯಜುವಜೌ” ಎಂಬ ಸೂತ್ರದಿಂದ "ಊ' ಕಾರಕ್ಕೆ 
"ಉವಜ್‌(ಉವ್‌)' ಆದೇಶ ಬಂದು ಬ್ರುವ್‌ಅನ್ನಿಎಬ್ರುವನ್ತಿ ಎಂದು ರೂಪವಾಗುತ್ತದೆ. 

ಸೂಚನೆ: ಇತರ ಪ್ರತ್ಯಯ ಪರದಲ್ಲಿದ್ದಾಗ ಯಾವುದೇ ವಿಶೇಷ ಕಾರ್ಯ ಇರದು. 

ಲಟ್‌: (ಪರಸ್ಕೈಪದ) ರೂಪಗಳು: ಬ್ರವೀತಿ, ಬ್ರೂತಃ, ಬ್ರುವದ್ರಿ! ಬ್ರವೀಷಿ, ಬ್ರೂಥಃ, 
ಬ್ರೂಥ। ಬ್ರವೀಮಿ, ಬ್ರೂವಃ, ಬ್ರೂಮಃ। 

(ಆತ್ಮನೇಪದ) ರೂಪಗಳು: ಬ್ರೂತೇ, ಬ್ರುವಾತೇ, ಬ್ರುವತೇ। ಬ್ರೂಷೇ, ಬ್ರುವಾಥೇ, 
ಬ್ರೂದ್ವೇ। ಬ್ರುವೇ, ಬ್ರೂವಹೇ, ಬ್ರೂಮಹೇ। 

(ವಚ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮೨೦7.ಬ್ರುವೋ ವಚಿಃ (2.4.53) 

ವೃತ್ತಿಃ-ಆರ್ಧಧಾತುಕೇ। ಉವಾಚ। ಊಚತುಃ। ಊಚುಃ ಉವಚಿಥ, ಉವಕ್ಕ। 
ಊಚೇಗ ವಕ್ತಾ! ವಕ್ತಾಸಿ। ವಕ್ತಾಸೇ। ವಕ್ಷ್ಯತಿ! ವಕ್ಷ್ಯತೇ। ಬ್ರವೀತು/ಬ್ರೂತಾತ್‌। ಬ್ರುವನ್ನು! 
ಬ್ರೂಹಿ/ಬ್ರೂತಾತ್‌। ಬ್ರವಾಣಿ!: ಬ್ರೂತಾಮ್‌। ಬವೈ! ಅಬ್ರವೀತ್‌। ಅಬ್ರೂತ। ಬ್ರೂಯಾತ್‌! 
ಬ್ರುವೀತ। ಉಚ್ಯಾತ್‌। | ವಕ್ಷೀಷ್ಟ 

ಪ. ಛೇ. ಬ್ರುವಃ, ವಚಿಃ। 


720 ಲಘುಸಿದ್ಧಾಂತ ಕೌಮುದೀ 


ಉದಾ- ಆಹತುಃ, ಆಹುಃ- ಪ್ರಥಮಪುರುಷ ದ್ವಿವಚನ ಬಹುವಚನಗಳಲ್ಲಿ "ಬ್ರೂ 
ಧಾತುವಿಗೆ "ಆಹ್‌' ಆದೇಶ ಬಂದು ಆಹ್‌4ಅತುಸ್‌- ಆಹತುಃ ಎಂದೂ, 
ಅಹ್‌.ಉಸ್‌-ಆಹುಃ ಎಂದೂ ರೂಪಗಳಾಗುತ್ತವೆ. ಇವು ವೈಕಲ್ಲಿಕ ರೂಪಗಳು. 

ಉದಾ- ಆತ್ಮ - ಮಧ್ಯಮಪುರುಷ ಏಕವಚನದಲ್ಲಿ ಬ್ರೂ*ಸಿಪ್‌(ಸಿ) ಎಂದಿದ್ದಾಗ, 
"ಸಿಪ್‌' ಗೆ “ಥಲ್‌(ಥ)' ಆದೇಶ ಬಂದು, "ಬೂ? ಧಾತುವಿಗೆ "ಆಹ್‌' ಎಂಬ 

ಆದೇಶ ಬಂದಮೇಲೆ ಆಹ್‌4ಥ ಎಂದಿದ್ದಾಗ, "ಆಹ್‌' ಗೆ “ಢ್‌' ಕಾರವು 
ಬರಬೇಕಾಗಿದ್ದಾಗ - 


(ಥ ಕಾರವನ್ನುವಿಧಿಸುವ ಸೂತ್ರ) 

ಸೂತ್ರ- ೮೨೮.ಆಹಸ್ಥಃ (8.2.35) 

ವೃತ್ತೀ-ರುಲಿ ಪರೇ। ಚತನ್ವಮ್‌। ಆತ್ಮ ಆಹಥುಃ 

ಪ. ಛೇ. -ಆಹಃ ಥಃ 

ಅ. ವೃ- “ರುಲೋರುಲಿ” ಎಂಬ ಸೂತ್ರದಿಂದ "ರುಲಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. ಷಷ್ಠೀ ನಿರ್ದಿಷ್ಟವಾಗಿರುವುದರಿಂದ “ಅಲೋನ್ಹ್ಯ ಸ್ಯ” ಎಂಬ 
ಸೂತ್ರವು ಇಲ್ಲಿ ಪ್ರವೃತ್ತವಾಗುತ್ತದೆ. 

ಅರ್ಥ- " ರುಲ್‌' ವರ್ಣವು ಪರದಲ್ಲಿರುವಾಗ "ಆಹ್‌ ನಲ್ಲಿರುವ ಅನ್ತ ಸ ವರ್ಣವಾದ 
"ಹ್‌' ಕಾರಕ್ಕೆ "ಥ' ಕಾರವು ಆದೇಶವಾಗಿ ಬರುತ್ತದೆ. 

ಹಿಂದಿನ ಸೂತ್ರದಲ್ಲಿ ಸಿದ್ಧವಾದ ಆಹ್‌. ಥ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ "ಹ್‌' 
ಕಾರಕ್ಕೆ “ಥ್‌' ಕಾರವು ಆದೇಶವಾಗಿ ಬಂದು ಆಥ್‌-ಥ ಎಂದಿದ್ದಾಗ “ಖರಿಚ” ಎಂಬ 
ಸೂತ್ರದಿಂದ ಮೊದಲನೇ "ಥ್‌' ಕಾರಕ್ಕೆ "ತ್‌' ಕಾರವು ಆದೇಶವಾಗಿ ಬಂದು ರು ಪವ. 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಹಥುಃ- ಮಧ್ಯಮಪುರುಷ ದ್ವಿ ವಚನದಲ್ಲಿ "ಬ್ರೂ' ಆಗೆ ಆಹ್‌” ಆದೇಶ 
ಬಂದು ಆಹ್‌ ಅಥುಸ ಎಆಹಥುಃ ಎಂದು “ರೂಪವಾಗುತ್ತದೆ. 


ಇಲ್ಲಿಗೆ ಣಲಾದಿ ೮ ಆದೇಶಗಳ೦ದ ಬಂದ ವೈಕಲ್ಪಕ ಅರೂಪಗಳು ಮುಗಿದವು. 


ಪಶ್ಯತ 
ಣಲಾದಿ ಆದೇಶಗಳು ಬಾರದ ಪಕ್ಷದಲ್ಲಿ - ಪ್ರಥಮಪುರುಷ ಏಕವಚನದಲ್ಲಿ "ಶಪ್‌(ಅ)' 
ಪ್ರತ್ಯಯಕ್ಕೆ ಲುಕ್‌ ಬಂದಮೇಲೆ ಬ್ರೂಃತಿ ಎಂದಿದ್ದಾಗ- 
(ಈಟ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮೨೮.ಬ್ರುವ ಈಟ್‌ (7.3.೨3) 
ವೃತ್ತಿಃ-ಬ್ರುವಃ ಪರಸ್ಯ ಹಲಾದೇಃ ಪಿತಃ ಈಟ್‌ ಸ್ಕಾತ್‌। ಬ್ರವೀತಿ। ಬ್ರೂತಃ॥ ಬ್ರುವನ್ನಿ। 
ಬ್ರೂತೇ। ಬ್ರುವಾತೇ। ಬ್ರುವತೇ। 


ತಿ೫ನ್ತೇ ಅದಾದಿ-ಉಭಯಪದಿ ರೂಪಗಳು 721 


ಪ. ಛೇ. - ಬ್ರುವಃ, ಈಟ್‌! 

ಅ. ವೃ. -“ಉತೋ ವೃದ್ಧಿರ್ಲುಕಿ ಹಲಿ” ಸೂತ್ರದೀದ "ಹಲಿ' ಎಂಬ ಪದವೂ 
ಮತ್ತು “ನಾಭ್ಯಸ್ತಸ್ಯಾಚಿ ಪಿತಿ ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ಪಿತಿ' ಮತ್ತು 
“ಸಾರ್ವಧಾತುಕೇ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ-"ಬ್ರೂ' ಧಾತುವಿನ ನಂತರ ಹಲಾದಿಯಾದ "ಪತ್‌' ಗೆ “ಈಟ್‌' ಆಗಮವು 
ಬರುತ್ತದೆ. ಇದರಿಂದ "ಪಿತ್‌' ಗಳಾದ ಪ್ರಥಮ, ಮಧ್ಯಮ ಮತ್ತು ಉತ್ತಮಪುರುಷ 
ಏಕವಚಗಳಲ್ಲಿ ಮಾತ್ರ "ಈಟ್‌' ಆಗಮವು ಬರುತ್ತದೆ. 

ಉದಾ- ಬ್ರವೀತಿ - ಪ್ರಥಮಪುರುಷ ಏಕವಚನದಲ್ಲಿ ಬ್ರೂಃತಿ ಎಂದಿದ್ದಾಗ, "ತಿ” ಗೆ 
"ಈಟ್‌ (ಈ)' ಆಗಮವು ಆದ್ಯವಯವವಾಗಿ ಬಂದು ಬ್ರೂ*ಈ-ತಿ ಎಂದಿದ್ದಾಗ, 
“ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬ ಸೂತ್ರದಿಂದ ಗುಣ ಮತ್ತು "ಅವ್‌' 
ಆದೇಶಗಳು ಬಂದು ಬ್ರೋ--ಈ- ತಿ » ಬ್ರವ್‌--ಈ--ತಿ೬ಬ್ರವೀತಿ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಬ್ರವೀಷಿ, ಬ್ರವೀಮಿ- ಮಧ್ಯಮ ಮತ್ತು ಉತ್ತಮಪುರುಷ ಏಕವಚನಗಳಲ್ಲಿ 
ಕ್ರಮವಾಗಿ ಬ್ರೂಃಸಿ ಮತ್ತು ಬ್ರೂ*ಮಿ ಎಂದಿದ್ದಾಗ, ಹಿಂದಿನಂತೆಯೇ ಪ್ರಕ್ರಿಯೆ 
ನಡೆದು "ಸ್‌' ಕಾರಕ್ಕೆ ಷತ್ವ ಬಂದು ಬ್ರವೀಷಿ ಎಂದೂ ಬ್ರವೀಮಿ ಎಂದಾಗುತ್ತದೆ. 

ಉದಾ- ಬ್ರೂತಃ- ಪ್ರಥಮಪುರುಷ ದ್ವಿವಚನದಲ್ಲಿ ಬ್ರೂ--ತಸ್‌ ಎಂದಿದ್ದಾಗ ರುತ್ವ- 
ವಿಸರ್ಗಗಳಿಂದ ಬ್ರೂತಃ ಎಂದು ರೂಪವಾಗುತ್ತದೆ. 

ಉದಾ- ಬ್ರುವನ್ನಿ-ಪ್ರಥಮಪುರುಷ ಬಹುವಚನದಲ್ಲಿ ಬ್ರೂಃಅನ್ತಿ ಎಂದಿದ್ದಾಗ 
“ಅಚಿಶ್ನುಧಾತುಬ್ರುವಾ೦ ಯ್ವೋರಿಯಜುವಜ್‌ೌ” ಎಂಬ ಸೂತ್ರದಿಂದ "ಊ' ಕಾರಕ್ಕೆ 
"ಉವಜ್‌(ಉವ್‌)' ಆದೇಶ ಬಂದು ಬ್ರುವ್‌.ಅನ್ವಿ-ಬ್ರುವನ್ತಿ ಎಂದು ರೂಪವಾಗುತ್ತದೆ. 

ಸೂಚನೆ: ಇತರ ಪ್ರತ್ಯಯ ಪರದಲ್ಲಿದ್ದಾಗ ಯಾವುದೇ ವಿಶೇಷ ಕಾರ್ಯ ಇರದು. 

ಲಟ್‌: (ಪರಸ್ಕೈಪದ) ರೂಪಗಳು: ಬ್ರವೀತಿ, ಬ್ರೂತಃ, ಬ್ರುವನ್ನಿ! ಬವೀಷಿ, ಬ್ರೂಥಃ, 
ಬ್ರೂಥ। ಬ್ರವೀಮಿ, ಬ್ರೂವಃ, ಬ್ರೂಮಃ। 

(ಆತ್ಮನೇಪದ) ರೂಪಗಳು: ಬ್ರೂತೇ, ಬ್ರುವಾತೇ, ಬ್ರುವತೇ। ಬ್ರೂಷೇ, ಬ್ರುವಾಥೇ, 
ಬ್ರೂದ್ವೇ। ಬ್ರುವೇ, ಬ್ರೂವಹೇ, ಬ್ರೂಮಹೇ। 

(ವಚ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮೨೦7.ಬ್ರುವೋ ವಚಿಃ (2.4.೮3) 

ವೃತ್ತಿಃ-ಆರ್ಧಧಾತುಕೇ। ಉವಾಚ। ಊಚತುಃ ಊಚುಃ ಉವಚಿಥ, ಉವಕ್ಕ! 
ಊಚೇ। ವಕ್ತಾ ವಕ್ತಾಸಿ। ವಕ್ತಾಸೇ। ವಕ್ಷ್ಯತಿ। ವಕ್ಷ್ಯತೇ। ಬ್ರವೀತು/ಬ್ರೂತಾತ್‌। ಬ್ರುವನ್ನು। 
ಬ್ರೂಹಿ/ಬ್ರೂತಾತ್‌। ಬವಾಣಿ। ಬ್ರೂತಾಮ್‌। ಬ್ರವೈ। ಅಬ್ರವೀತ್‌। ಅಬ್ರೂತ। ಬ್ರೂಯಾತ್‌! 
ಬ್ರುವೀತ। ಉಚ್ಯಾತ್‌। ವಕ್ಷೀಷ್ಟ 

ಪ. ಛೇ. ಬ್ರುವಃ, ವಚಿಃ 


722 ಲಘುಸಿದ್ಧಾಂತ ಕೌಮುದೀ 


ಅ. ವೃ.- “ಆರ್ಧಧಾತುಕೇ” ಎಂಬುದು ಅಧಿಕಾರಸೂತ್ರ 
ಅರ್ಥ- ಆರ್ಧಧಾತುಕ ವಿವಕ್ಷೆ ಇದ್ದಾಗ, "ಬ್ರೂ' ಗೆ “ವಚ್‌' ಆದೇಶವು ಬರುತ್ತದೆ. 
ಲಿಟ್‌: (ಪರಸ್ಮೈಪದ):ಉದಾ- ಉವಾಚ- ಪ್ರಥಮಪುರುಷ ಏಕವಚನದಲ್ಲಿ "ಬೂ' 
ಧಾತುವಿನ ನಂತರ "ಲಿಟ್‌' "ಲ್‌' ಕಾರವಿದ್ದಾಗ, ಆರ್ಧಧಾತುಕ ಸಂಜ್ಞೆ ಬರುತ್ತದೆ. 
ಆರ್ಧಧಾತುಕ ವಿವಕ್ಷೆಯಲ್ಲಿ ಪ್ರಕೃತ ಸೂತ್ರದಿಂದ "ಬ್ರೂ' ಗೆ “ವಚ್‌' ಆದೇಶ ಬಂದು 
ಅನಂತರ ಪರಸ್ನೆ [ಪದದಲ್ಲಿ “ತಿಪ್‌(ತಿ)' ಸೇರಿಸಿದಾಗ, ಆ “ತಿಪ್‌' ಗೆ ಅಭಿನವ ಆಖ್ಯಾತ 
ಪ್ರತ್ಯಯವಾದ “ಇಲ್‌(ಅ)' ಬಂದು ವಚ್‌..ಅ ಎಂದಿರುತ್ತದೆ. ನಂತರ “ವಚ್‌' ಧಾತುವಿಗೆ 
ದ್ವಿತ್ವ ಬಂದು ಹಲಾದಿಶೇಷವಾದಮೇಲೆ ವ-ವಚ್‌4ಅ ಎಂದಿರುತ್ತದೆ. 
“ಲಿಟ್ಯಭ್ಯಾಸಸ್ಕೋಭಯೇಷಾಮ್‌” ಎಂಬ ಸೂತ್ರದಿಂದ ಅಭ್ಯಾಸದ 'ವ್‌' ಕಾರಕ್ಕೆ 
ಸಂಪ್ರಸಾರಣದಿಂದ "ಉ' ಕಾರ ಬಂದು ಉ-ಅವಚ್‌.--ಅ ಎಂದಿರುತ್ತದೆ. 
“ಸಂಪ್ರಸಾರಣಚ್ಚ” ಎಂಬುದರಿಂದ ಪೂರ್ವರೂಪ ಬಂದು ಉವಚ್‌--ಅ ಎಂದಿದ್ದಾಗ 
“ಅತಉಪಧಾಯಾಃ” ಎ೦ಬ ಸೂತ್ರದಿಂದ ಉಪಧೆಯಾದ "“ವ' ಕಾರೋತ್ತರ "ಅ' 
ಕಾರಕ್ಕೆ ವೃದ್ಧಿ(ಆ) ಬಂದು ಉವಾಚ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉದಾ-ಊಚತುಃ- ಪ್ರಥಮಪುರುಷ ದ್ವಿವಚನದಲ್ಲಿ "ಬ್ರೂ' ಧಾತುವಿಗೆ "ಅತುಸ್‌' 
ಪ್ರತ್ಯಯ ಸೇರಿಸಿದಾಗ “ಅಸಂಯೋಗಾಲ್ಲಿಟ್‌ ಕಿತ್‌” ಎಂಬ ಸೂತ್ರದಿಂದ ಅದು "ಕಿತ್‌ 
ಆಗಿ ಪರದಲ್ಲಿರೋಣದರಿಂದ “ಸಂಪ್ರಸಾರಣಂ೦ ತದಾಶ್ರಯಂ ಚ ಕಾರ್ಯಮ್‌ ಬಲವತ್‌' 
ಎಂಬ ಪರಿಭಾಷೆಯಿಂದ ದ್ವಿತ್ವವನ್ನು ಮಾಡುವದಕ್ಕೆ ಪೂರ್ವದಲ್ಲಿಯೇ “ವಚಿ ಸ್ವಪಿ 
ಯಜಾದೀನಾಂ ಕಿತಿ” ಎಂಬ ಸೂತ್ರದಿಂದ ಸಂಪ್ರಸಾರಣ ಮಾಡಿದ ನಂತರ ಪೂರ್ವರೂಪ 
ಮಾಡಬೇಕು. ಹೀಗೆ ಉಚ್‌4+ಅತುಸ್‌ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಬಂದು ಉಚ್‌ 
ಉಚ್‌4ಅತುಸ್‌ ಎಂದಿದ್ದಾಗ, ಹಲಾದಿಶೇಷದಿಂದ ಅಭ್ಯಾಸದ “ಚ್‌” ಕಾರಕ್ಕೆ ಲೋಪ 
ಬಂದು ಉ-+ಉಚ್‌4ಅತುಸ್‌ ಎಂದಿದ್ದಾಗ ಮೊದಲೆರಡು "ಉ' ಕಾರಗಳಿಗೆ 
ಸವರ್ಣದೀರ್ಪ ಬಂದು ಊಚ್‌-4+ಅತುಸ್‌-ಊಚತುಃ ಎಂಬ ರೂಪವು ಸಿದ್ಧಿಸುತ್ತದೆ. 
ಉದಾ-ಊಚುಃ - ಪ್ರಥಮಪುರುಷ ಬಹುವಚನದಲ್ಲಿ ಬ್ರೂ*ಉಸ್‌ ಎಂದಿದ್ದಾಗ, 
ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಊಚುಃ ಎ೦ದು ರೂಪವು ಸಿದ್ಧವಾಗುತ್ತದೆ. 
ಉದಾ-ಉವಚಿಥ - ಮಧ್ಯಮಪುರುಷ ಏಕವಚನದಲ್ಲಿ ಬ್ರೂ*ಸಿಪ್‌(ಸ್‌) ಎಂದಿದ್ದಾಗ 
"ಸಿಪ್‌' ಗೆ ಥಲ್‌(ಥ)' ಆದೇಶ ಬಂದು ಬ್ರೂಥ ಎಂದಿದ್ದಾಗ, ಕ್ರಾದಿನಿಯಮದಿಂದ 
“ಇಟ್‌' ಪ್ರಾಪ್ತವಾದಾಗ, “ಉಪದೇಶೇತತ್ವತಃ” ಎಂಬ ಸೂತ್ರದಿಂದ ಅದಕ್ಕೆ ನಿಷೇಧ 
ಬಂದು ಮತ್ತೆ “ಯತೋಭಾರದ್ವಾಜಸ್ಯ” ಎಂಬ ಸೂತ್ರದಿಂದ ವೈಕಲ್ಲಿಕವಾಗಿ "ಇಟ್‌' 
ಬರುತ್ತದೆ. “ಇಟ್‌' ಬಂದಪಕ್ಷದಲ್ಲಿ "ಬ್ರೂ' ಗೆ “ವಚ್‌' ಆದೇಶ ಬಂದಮೇಲೆ ವಚ್‌4ಇಥ 
ಎಂದಿರುತ್ತದೆ. “ವಚ್‌' ಗೆ ದ್ವಿತ್ವ, ಹಲಾದಿಶೇಷ ಮತ್ತು ಸಂಪ್ರಸಾರಣ ಮಾಡಿದಾಗ, 
ಉವಚ್‌.-ಇಥಾಉವಚಿಥ ಎಂದು ರೂಪವಾಗುತ್ತದೆ. "ಇಟ್‌' ಬಾರದ ಪಕ್ಷದಲ್ಲಿ: 
ಉವಚ್‌-ಥ ಎಂದಿದ್ದಾಗ - “ಜ್‌' ಕಾರಕ್ಕೆ “ಜೋಃಕುಃ” ಎ೦ಬ ಸೂತ್ರದಿಂದ ಕುತ್ಸ(ಕ್‌) 
ಬಂದು ಉವಕ್‌4ಥ=ಉವಕ್ಕ ಎಂದು ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ಉಳಿದ 


ತಿಣನ್ರೇ ಅದಾದಿ-ಉಭಯಪದಿ ರೂಪಗಳು 723 


ರೂಪಗಳು ಸಿದ್ಧವಾಗುತ್ತವೆ. 

ಲಿಟ್‌: (ಪರಸೆ ಪದ) ರೂಪಗಳು: ಉವಾಚ, ಊಚತುಃ, ಊಚುಃ ಉವಚಿಥ/ 
ಉವಕ್ಕ, ಊಚಥುಃ, ಊಚ। ಉವಾಚ/ಉವಚ, ಊಚಿವ, ಊಚಿಮ। 

(ಆತ್ಮನೇಪದ) ರೂಪಗಳು: ಊಚೇ, ಊಚಾತೇ, ಊಚಿರೇ। ಊಚಿಷೇ, ಊಚಾಥೇ, 
ಊಚಿದ್ದೇಃ ಊಚೇ ಊಚಿವಹೇ, ಊಚಿಮಹೇ। 

ಸೂಚನೆ- “ವಚಿ ಸ್ವಿ ಯಜಾದೀನಾಂ ಕಿತಿ” ಎಂಬ ಸೂತ್ರದಿಂದ ಮೊದಲು 
ಸಂಪ್ರಸಾರಣವಾದಮೇಲೆ ಮೇಲಿನ ರೂಪಗಳು ಸಿದ್ಧವಾಗುತ್ತವೆ. 

ಲುಟ್‌:(ಪರಸ್ಕೈಪದ):ಉದಾ- ವಕ್ತಾ, ವಕ್ತಾರೌ, ವಕ್ತಾರಃ - "ಬ್ರೂ' ಧಾತುವಿಗೆ 
"ವಚ್‌' ಆದೇಶ ಬಂದು ವಚ್‌-ತಿ ಎಂದಿದ್ದಾಗ, “ತಿ' ಗೆ "ಡಾ' ಆದೇಶ ಬಂದು 
ಧಾತುವಿನ ನಂತರ ತಾಸ್‌ ಪ್ರತ್ಯಯ ಬಂದು ವಚ್‌4+ತಾಸ್‌*ಡಾ (ಆ) ಎಂದಿದ್ದಾಗ, 
“ಜೋಕುಃ” ಎಂಬುದರಿಂದ “ಚ್‌' ಕಾರಕ್ಕೆ “ಕ್‌” ಕಾರಬ೦ದು, “ತಾಸಸ್ತ್ರ್ಯೋರ್ಲೋಪಃ” 
ಎಂಬುದರಿಂದ “ತಾಸ್‌' ನ “ಸ್‌? ಕಾರಕ್ಕೆ ಲೋಪ ಬಂದು ವಕ್‌+ತಾ4೮-ವಕ್ತಾ 
ಎಂದು ರೂಪವಾಗುತ್ತದೆ. ರೂಪಗಳು: ವಕ್ತಾ, ವಕ್ತಾರೌ, ವಕ್ತಾರಃ ವಕ್ತಾಸಿ, ವಕ್ತಾಸ್ಥ, 
ವಕ್ತಾಸ್ಸ ವಕಾಸ್ಕಿ ವಕ್ತಾಸ್ಟಃ, ವಕ್ತಾಸ್ಮಃ 

(ಆತ್ಮನೇಪದ) ರೂಪಗಳು: ವಕ್ತಾ, ವಕ್ತಾರೌ, ವಕ್ತಾರಃ। ವಕ್ತಾಸೇ, ವಕ್ತಾಸಾಥೇ, 
ವಕ್ತ್ಷಾದ್ದೇ। ವಕ್ತಾಹೇ, ವಕ್ತಾಸ್ವಹೇ, ವಕ್ತಾಸ್ಮಹೇ। 

ಲೃಟ್‌: (ಪರಸ್ಮೈಪದ) 

ಉದಾ- ವಕ್ಷ್ಯತಿ - ಪ್ರಥಮಪುರುಷ ಏಕವಚನದಲ್ಲಿ "ಬ್ರೂ' ಧಾತುವಿಗೆ "ವಚ್‌' 
ಆದೇಶ ಬಂದು ಅದಕ್ಕೆ ತಿಬಾದೇಶ ಬಂದು ವಚ್‌*ತಿ ಎಂದಿದ್ದಾಗ, ಧಾತುವಿನ 
ಪರದಲ್ಲಿ “ಸ್ಕತಾಸೀಲ್ಕಲುಟೋಃ” ಎಂಬುದರಿಂದ "ಸ್ಯ' ಪ್ರತ್ಯಯ ಬಂದು ವಚ್‌ಸ್ಯತಿ 
ಎಂದಿರುತ್ತದೆ. “ಜೋಃ ಕುಃ” ಎಂಬ ಸೂತ್ರದಿಂದ "ಚ್‌' ಕಾರಕ್ಕೆ ಕುತ್ಸ(ಕ್‌) ಬಂದು 
“ಆದೇಶಪ್ರತ್ಯಯಯೋಃ?” ಎಂಬುದರಿಂದ "ಸ್‌' ಕಾರಕ್ಕೆ ಷತ್ವ(ಷ್‌) ಬಂದು "ಕ್‌' 'ಷ್‌' 
ಗಳು ಸೇರಿ "ಕ್ಡ ಆದಮೇಲೆ ವಕ್ಷ್ಯತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ವಕ್ಷ್ಯತಿ, ವಕ್ಷ ತಃ, ವಕ್ಷ್ಯನ್ತಿ! ವಕ್ಷ್ಯಸಿ, ವಕ್ಷ್ಯಥಃ, ವಕ್ಷ್ಯಥ। ವಕ್ಷ್ಯಾಮಿ, 
ವಕ್ಷಾ ಕವಿ ವಕ್ಷ್ಯ್ಯಾಮಃ 

(ಆತ್ಮನೇಪದ ರೂಪಗಳು: ವಕ್ಷ್ಯತೇ, ವಕ್ಷ್ಯೇತೇ, ವಕ್ಷ್ಯನ್ನೇವಕ್ಷ ಸೇ, ವಕ್ಷ್ಯೇಥೇ, 
ವಕ್ಷದ್ದೇ। ವಕ್ಷ್ಯೇ, ವಕ್ಷಾ ಕವಹೇ. ವಕ್ಷ್ಯಾಮಹೇ। 

ಲೋಟ್‌: (ಪರಸ್ಕೈಪದ) ರೂಪಗಳು: ಬ್ರವೀತು/ಬ್ರೂತಾತ್‌, ಬ್ರೂತಾಮ್‌, ಬ್ರುವನ್ನು। 
ಬ್ರೂಹಿ/ಬ್ರೂತಾತ್‌, ಬ್ರೂತಮ್‌, ಬ್ರೂತ। ಬ್ರವಾಣಿ, ಬ್ರವಾವ, ಬ್ರವಾಮ। 

(ಆತ್ಮನೇಪದ) ರೂಪಗಳು: ಬ್ರೂತಾಮ್‌, ಬ್ರುವಾತಾಮ್‌, ಬ್ರುವತಾಮ್‌। ಬ್ರೂಷ್ವ, 
ಬ್ರುವಾಥಾಮ್‌, ಬ್ರೂದ್ವಮ್‌। ಬ್ರವೈ, ಬ್ರವಾವಹೈ, ಬ್ರವಾಮಹೈ। 

ಲಜಕ; (ಪರಸ್ಮೈಪದ) ರೂಪಗಳು: ಅಬ್ರವೀತ್‌, ಅಬ್ರೂತಾಮ್‌, ಅಬ್ರುವನ್‌। 


724 ಲಘುಸಿದ್ಧಾಂತ ಕೌಮುದೀ 


ಅಬ್ರವೀಹಿ, ಅಬ್ರೂತಮ್‌, ಅಬ್ರೂತ। ಅಬ್ರವಮ್‌, ಅಬ್ರೂವ, ಅಬ್ರೂಮ। 

(ಆತ್ಮನೇಪದ)ರೂಪಗಳು: ಅಬ್ರೂತ, ಅಬ್ರುವಾತಾಮ್‌, ಅಬ್ರುವತ। ಅಬ್ರೂಥಾಃ, 
ಅಬ್ರುವಾಥಮ್‌, ಅಬ್ರೂದ್ವಮ್‌। ಅಬ್ರುವಿ, ಅಬ್ರೂವಹಿ, ಅಬ್ರೂಮಹಿ। 

ವಿಧಿಲಿಜ್‌: (ಪರಸ್ಕೈಪದ ರೂಪಗಳು: ಬ್ರೂಯಾತ್‌, ಬ್ರೂಯಾತಾಮ್‌, ಬ್ರೂಯುಃ 
ಬ್ರೂಯಾಃ, ಬ್ರೂಯಾತಮ್‌, ಬ್ರೂಯಾತ। ಬ್ರೂಯಾಮ್‌, ಬ್ರೂಯಾವ, ಬ್ರೂಯಾಮ। 

(ಆತ್ಮನೇಪದ ರೂಪಗಳು: ಬ್ರುವೀತ, ಬ್ರುವೀಯಾತಾಮ್‌, ಬ್ರುವೀರನ್‌। ಬ್ರುವೀಥಾಃ, 
ಬ್ರುವೀಯಾಥಾಮ್‌, ಬ್ರುವೀದ್ವಮ್‌। ಬ್ರುವೀಯ, ಬ್ರುವೀವಹಿ, ಬ್ರುವೀಮಹಿ। 

ಆಶೀರ್ಲಿಜ್‌ : (ಪರಸ್ಥೆ ಕೈಪದ) ರೂಪಗಳು: ಉಚ್ಛಾತ್‌, ಉಚ್ಯಾಸ್ತಾಮ್‌, ಉಚ್ಛಾಸುಃ 
ಉಚ್ಯಾಃ, ಉಚ್ಯಾಸ್ತಮ್‌, ಉಚ್ಛ್ಯಾಸ ಉಚ್ಯಾಸಮ್‌, ಉಚ್ಯಾಸ್ತ್ವ, ಉಚ್ಛಾಸ್ನು 

ಆತ್ಮನೇಪದ ರೂಪಗಳು: ವಕ್ಷೀಷ್ಟ ವಕ್ಷೀಯಾಸ್ತಾಮ್‌, ವಕ್ಷೀರನ್‌। ವಕ್ಷೀಷ್ಠಾಃ, 
ವಕ್ಷೀಯಾಸ್ಥಾಮ್‌, ವಕ್ಷೀದ್ವಮ್‌। ವಕ್ಷೀಯ, ವಕ್ಷೀವಹಿ, ವಕ್ಷೀಮಹಿ। 
ಎ ಆ A A ಎ 
(ಛಿ ಗೆ ಅಣ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 5೨8.ಅಸ್ಕತಿ-ವಕ್ತಿ-ಖ್ಯಾತಿಭ್ಯೋಣ”್‌ (3.1.52) 

ವೃತ್ತಿಃ-ಏಭ್ಯಃ ಜ್ಲೇಃ ಅಜ್‌ ಸ್ಯಾತ್‌! 

ಪ. ಛೇ. ಅಸ್ಯತಿ-ವಕ್ತಿ-ಖ್ಯಾತಿಭ್ಯಃ, ಅಜ್‌। 

ಅ. ವೃ. - "ಚ್ಲೇಃ ಸಿಚ್‌” ಎಂಬ ಸೂತ್ರದಿಂದ “ಜ್ಲೇಃ' ಎಂಬ ಪದವೂ, ಮತ್ತು 
“ಚಿಶ್ರಿದ್ದುಸುಭ್ಯಃ ಕರ್ತರಿ ಚಜ್‌” ಎ೦ಬ ಸೂತ್ರದಿ೦ದ "ಕರ್ತರಿ' ಎಂಬ ಪದವೂ, “ಚ್ಚ 
ಲುಜೆ” ಎಂಬ ಸೂತ್ರದಿಂದ "ಲುಜಿ' ಎಂಬ ಪದವೂ ಅನುವೃತವಾಗುತ್ತವೆ. 

ಅರ್ಥ- ಅಸ್‌, ವಚ್‌ ಮತ್ತು ಖ್ಯಾ ಈ ಧಾತುಗಳ ನಂತರ ಇರುವ "ಚ್ಲಿ' ಗೆ "ಅಜ್‌' 
ಆದೇಶವು ಬರುತ್ತದೆ. y 

(ಉಮ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮೨೨.ವಚ ಉಮ್‌ (7.4.2೦) 

ವೃತ್ತಿಃ-ಅಜಿ ಪರೆ। ಅವೋಚತ್‌, ಅವೋಚತ। ಅವಕ್ಷ್ಯತ್‌ಅವಕ್ಷ್ಯತ ಗಣಸೂತ್ರಮ್‌- 
ಚರ್ಕರೀತ೦ ಚ ಚರ್ಕರೀತಂ ಇತಿ ಯಜ್ಞುಗನ್ತಸ್ಯ ಸಂಜ್ಞಾ ತದದಾದೌ ಬೋಧ್ಯಮ್‌। 
ಊರ್‌ ಆಚ್ಚಾದನೇ।25| 

ಪ. ಛೇ. - ವಚಃ, ಉಮ್‌। 

ಅ. ವೃ - “ಯದ್ರುಶೋಇಜಿ ಗುಣಃ” ಎಂಬ ಸೂತ್ರದಿಂದ "ಅಜೆ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ-"ಅಜ್‌' ಪರದಲ್ಲಿದ್ದಾಗ, “ವಚ್‌' ಧಾತುವಿಗೆ "ಉಮ್‌(ಉ)' ಆಗಮವು 
ಬರುತ್ತದೆ. ಈ ಆಗಮವು "ಮಿತ್‌' ಆಗಿ ಇರುತ್ತದೆ. 


ತಿಐನ್ತೇ ಅದಾದಿ-ಉಭಯಪದಿ ರೂಪಗಳು 725 


ಲುಜಕೆ: (ಪರಸೆ ಪದ) 

ಉದಾ- ಅವೋಚತ್‌ - ಪ್ರಥಮಪುರುಷ ಏಕವಚನದಲ್ಲಿ "ಬ್ರೂ' ಧಾತುವಿನ 
ನಂತರ ಲುಜ್‌ ಸೇರಿಸಿದಾಗ, “ಬ್ರುವೋ ವಚಿಃ” ಎಂಬ ಸೂತ್ರದಿಂದ ph ಆದೇಶವು 
ಬಂದು ವಚ್‌+ತಿ ಎಂದಿದ್ದಾಗ ಧಾತುವಿಗೆ ಅಡಾಗಮ ಬಂದು ಅವಚ್‌ತಿ ಎಂದಿರುತ್ತದೆ. 
“ಇತಶ್ಚ” ಎಂಬುದರಿಂದ “ತಿ' ನಲ್ಲಿರುವ “ಇ' ಕಾರಕ್ಕೆ ಲೋಪ ಬ೦ದು ಅವಚ್‌+ತ್‌ 
ಎಂದಿರುತ್ತದೆ. “ಜ್ಲೆ' ಗೆ "ಸಿಚ್‌' ಬರಬೇಕಾದದ್ದನ್ನು ಬಾಧಿಸಿ “ಅಸ್ಯತಿ-ವಕ್ಕಿ- 
ಖ್ಯಾತಿಭ್ಯೋಜ್‌” ಎಂಬ ಸೂತ್ರದಿಂದ "ಅಜ್‌' ಆದೇಶ ಬಂದು ಅವಚ್‌4ಅ+ತ್‌ 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ "ಉಮ್‌' ಆಗಮವು ಬರುತ್ತದೆ. ಇದು "ಮಿತ್‌' 
ಆಗಿರುವುದರಿಂದ “ಮಿದಚೋಂತತ್ಕಾತ್ತರಃ” ಎ೦ಬ ಸೂತ್ರದ ಪ್ರಕಾರ ವ್‌' ಕಾರೋತ್ತರ 
“ಅ' ಕಾರದ ನಂತರ ಬಂದು ಅವ4ಉಚ್‌4ಅ4+ತ್‌ ಎಂದಿರುತ್ತದೆ. "ಅ' ಕಾರ "ಉ' 
ಕಾರಗಳಿಗೆ ಗುಣ ಬಂದು ಅವೋಚ್‌.- ಅತ್‌ ಅವೋಚತ್‌ ಎಂಬ ರೂಪವು ಸಿದ್ಧಿಸುತ್ತದೆ. 

ರೂಪಗಳು: ಅವೋಚತ್‌, ಅವೋಚತಾಮ್‌, ಅವೋಚನ್‌। ಅವೋಚಃ, ಅವೋಚತಮ್‌, 
ಅವೋಚತ। ಅವೋಚಮ್‌, ಅವೋಚಾವ, ಅವೋಚಾಮ। 

ಆತ್ಮನೇಪದ ರೂಪಗಳು: ಅವೋಚತ, ಅವೋಚೇತಾಮ್‌,ಅವೋಚನ್ನ! ಅವೋಚಥಾಃ, 
ಅವೋಚೇಥಾಮ್‌, ಅವೋಚಧ್ವಮ್‌। ಅವೋಚೇ, ಅವೋಚಾವಹಿ, ಅವೋಚಾಮಹಿ। 

ಲೃಜಕ: (ಪರಸ್ಕೈಪದ) ರೂಪಗಳು: ಅವಕ್ಷ ಟ್‌. ಅವಕ್ಷ್ಯತಾಮ್‌, ಅವಕ್ಷ್ಯನ್‌। 
ಅವಕ್ಷೆ ಕೆ ಅವಕ್ಷ ತಮ್‌, ಅವಕ್ಷ ತೆ! ಅವಕ್ಷ ಮ್‌, ಅವಕ್ಷಾ ವ, ಅವಕ್ಷಾ ಮ! 

ಆತ್ಮನೇಪ ದ ಸಷ: ಅವಕ್ಷ ತೆ ಅವಕ್ಷೆ ನತಾಮ್‌, ಅವಕ್ಷ ನ! oa ಕ್ಷ್ಯಥಾಃ, 
ಅವಕ್ಷ್ಯೆ ಅಥಾಮ್‌, ಅವಕ್ಷ್ಯದ್ವಮ್‌। ಅದಕ್ಷ KS ಅವಕ್ಷಾ ವಹಿ, ಅವಕ್ಷಾ “ಮಹಿ. 

ಗಣಸೂತ್ರಮ್‌-ಚರ್ಕರೀತಂ ಚ ಚರ್ಷಕೀತ ಎಂಬುದು ಯಜ್ಞಾಗನ್ನದ 
ಸಂಜ್ಞೆಯಾಗಿದೆ. ಪಾಣಿನಿಯವರು ಇದನ್ನು ಅದಾದಿಗಣದಲ್ಲಿ ಪಡಿಸಿದ್ದಾರೆ. 
ಪಾಣಿನಿಯವರಿಗಿಂತ ಪುರ್ವದಲ್ಲಿದ್ದ ಆಚಾರ್ಯರು ಯಜ್ಞಾಗನ್ತ ಧಾತುಗಳಿಗೆ ಚರ್ಕರೀತ 
ಸಂಜ್ಞೆಯನ್ನು ಕೊಟ್ಟಿದ್ದರು. ಅದರ ಪ್ರಕ್ರಿಯೆಯನ್ನು ಪಾಣಿನಿಯವರು ಇಲ್ಲಿ 
ಉದಾಹರಿಸಿದ್ದಾರೆ. "ಚರ್ಕರೀತ' ವನ್ನು ಪಠಿಸಿದ ಕಾರಣದಿಂದ ಯಜ್ಞುಗನ್ತದಲ್ಲಿ 
“ಅಧಿಪ್ರಭೃತಿಭ್ಯಃ ಸಹಪಃ” ಎಂಬ ಸೂತ್ರದಿಂದ “ಶಪ್‌'ಗೆ ಲುಕ್‌ ಬರಬಹುದಾಗಿದೆ). 

5. ಊರ್ಣುಳ್‌್‌ ಆಚ್ಛಾದನೆ (ಮುಚ್ಚುವುದು) - ಇದರಲ್ಲಿ ಊರ್ಣು ಮಾತ್ರ 
ಉಳಿಯುತ್ತದೆ. ಇದು ಇಗೆತ್‌ ಆಗಿ ಇರೋಣದರಿಂದ ಉಭಯಪದಿಯಾಗಿಯೂ, 
ಅನೇಕಾಚ್‌ ಆಗಿರುವುದರಿಂದ ಸೇಟ್‌ ಆಗಿಯೂ ಇರುತ್ತದೆ. 

(ವೈಕಲ್ತಕವಾಗಿ ವೃದ್ಧಿಯನ್ನು ವಿಧಿಸುವ ಸೂತ್ರ) 

ಸೂತ್ರ- 6೦೦.ಊಣೋತೇರ್ವಿಭಾಷಾ (7.9.೨೦) 

ವೃತ್ತಿಃ-ವಾ ವೃದ್ಧಿಃ ಸ್ಯಾತ್‌ ಹಲಾದೌ ಪತಿ ಸಾರ್ವಧಾತುಕೇ। ಊರ್ಣೌತಿ/ 
ಊರ್ನೋೇತಿ ಊರ್ಣುತಸಿ ಊರ್ಣವನಿ। ಊರ್ಣುತೇ। ಊರ್ಣುವಾತೇ। 


726 ಲಘುಸಿದ್ಧಾಂತ ಕೌಮುದೀ 


ಊರ್ಣುವತೇ। 

ವಾ। ಊರ್ಣೋತೇರಾಮ್‌ ನೇತಿ ವಾಚ್ಯಮ್‌ 

ಪ. ಛೇ. - ಊರ್ಣೋತೇಃ, ವಿಭಾಷಾ। 

ಅ. ವೃ. -“ಉತೋವೃದ್ಧಿರ್ಲುಕಿ ಹಲಿ” ಎಂಬ ಸೂತ್ರದಿಂದ “ವೃದ್ಧಃ ಮತ್ತು 
“ಹಲಿ' ಎಂಬ ಪದಗಳೂ, ಹಾಗೂ “ನಾಭ್ಯಸ್ತಸ್ಯಾಚಿ ಪಿತಿ ಸಾರ್ವಧಾತುಕೇ” ಎಂಬ 
ಸೂತ್ರದಿಂದ "ಪಿತಿ' ಮತ್ತು "ಸಾರ್ವಧಾತುಕೇ' ಎ೦ಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಹಲಾದಿಯೂ ಮತ್ತು "ಪಿತ್‌' ಆದ ಸಾರ್ವಧಾತುಕವು ಪರದಲ್ಲಿದ್ದಾಗ, 
"ಊರ್ಣುಇ್‌' ಧಾತುವಿಗೆ ವಿಕಲ್ಲವಾಗಿ ವೃದ್ಧಿಯು ಬರುತ್ತದೆ. 

ಲಟ್‌: (ಪರಸ್ಮೈ ಪದ) 

ಉದಾ- ಊರ್ಣೌತಿ/ಊರ್ಣೋತಿ - ಪ್ರಥಮಪುರುಷ ಏಕವಚನದಲ್ಲಿ "ಊರ್ಣು' 
ಧಾತುವಿನ ನಂತರ “ಲಟ್‌' ಆದೇಶವಾದ "ತಿಪ್‌(ತಿ)' ಬಂದು, ಧಾತುವಿನ ನಂತರ 
“ಶಪ್‌(ಅ)' ಬಂದು ಅದಕ್ಕೆ "ಲುಕ್‌' ಬಂದಾಗ, ಊರ್ಣು-ತಿ ಎಂದಿರುತ್ತದೆ. “ತಿ' ಇದು 
"ಏತ್‌' ಆಗಿರುವುದರಿಂದ ಪ್ರಕೃತ ಸೂತ್ರದಿಂದ “ಣು' ನಲ್ಲಿರುವ "ಉ' ಕಾರಕ್ಕೆ ವೈಕಲ್ಲಿಕವಾಗಿ 
“ವೃದ್ಧಿ(ಔ)' ಬಂದು ಊರ್ಣೌತಿ ಎಂದು ರೂಪವು ಸಿದ್ದವಾಗುತ್ತದೆ. ವೃದ್ಧಿ ಬಾರದ 
ಪಕ್ಷದಲ್ಲಿ “ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬುದರಿಂದ "ಉ' ಕಾರಕ್ಕೆ “ಗುಣ' 
ಬಂದು ಊರ್ಣೋತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಊರ್ಣೌಷಿ/ ಗೂರ್ಣೋಷಿ, ಊರ್ಣೌಮಿ/ ಗೂರ್ಣೋಮಿ - "ಪತ್‌ 
ಆಗಿರುವ ಮಧ್ಯಮಪುರುಷ ಏಕವಚನ(ಸಿಪ್‌) ಮತ್ತು ಉತ್ತಮಪುರುಷಏಕವಚನ(ಮಿಪ್‌) 
ಇವೆರಡೂ ಪ್ರತ್ಯಯಗಳಿದ್ದಾಗ, ಇದೇರೀತಿಯಲ್ಲಿ ಮೇಲಿನಂತೆ ಎರಡೆರಡು ರೂಪಗಳು 
ಬರುತ್ತವೆ. 

ಉದಾ- ಊರ್ಣುತಃ- ಪ್ರಥಮಪುರುಷ ದ್ವಿವಚನದಲ್ಲಿ ಇದು "ಅಪಿತ್‌' ಅದ 
ಸಾರ್ವಧಾತುಕವಾಗಿರುವುದರಿಂದ ಜಿದ್ದದ್ದಾವವನ್ನು ಹೊಂದಿ ಗುಣ ಬಾರದೇ ಊರ್ಣುತಃ 
ಎಂದು ರೂಪವಾಗುತ್ತದೆ. 

ಉದಾ- ಊರ್ಣುವನ್ತಿ- ಪ್ರಥಮಪುರುಷ ಬಹುವಚನದಲ್ಲಿ "ಯು' ಪ್ರತ್ಯಯವನ್ನು 
ಸೇರಿಸಿದಾಗ, "ರುಖ್‌' ಗೆ "ಅನ್‌' ಆದೇಶ ಬಂದು ಊರ್ಣು +ಅನ್‌+ಇ ಎಂದಿದ್ದಾಗ, 
“ಅಚಿಶ್ನುಧಾತುಭ್ರುವಾಂ ಯ್ವೋರಿಯಜುವಜ್‌ೌ? ಎಂಬ ಸೂತ್ರದಿಂದ "ಣು' ನಲಿರುವ 
"ಉ'ಕಾರಕ್ಕೆ “ಉವಜ್‌(ಉವ್‌)' ಆದೇಶ ಬಂದು ಊರ್ಣ್‌4ಉವ್‌4ಅನ್‌*ಇವ 
ಊರ್ಣುವದ್ತಿ ಎಂದು ರೂಪವಾಗುತ್ತದೆ. 

ರೂಪಗಳು: ಊರ್ಣೌತಿ/ಗೂರ್ಣೋತಿ, ಊರ್ಣುತಃ, ಊರ್ಣವನ್ನಿ ಊರ್ಣೌಷಿ/ 
ಊರ್ಣೋಷಿ, ಊರ್ಣುಥಃ, ಊರ್ಣುಥ। ಊರ್ಣೌಮಿ/ಗೂರ್ಣೋಮಿ, ಊರ್ಣುವಃ, 
ಊರ್ಣುಮಃ। ` 

ಸೂಚನೆ: ಸಾರ್ವಧಾತುಕ "ಲ್‌' ಕಾರಗಳಾದ ಲಟ್‌, ಲಜ್‌, ಲಿಜ್‌, ಲೋಟ್‌ 


ತಿಐನ್ರೇ ಅದಾದಿ-ಉಭಯಪದಿ ರೂಪಗಳು 727 


ಗಳಲ್ಲಿ, ತಿಪ್‌, ಸಿಪ್‌, ಮಿಪ್‌, ಗಳು "ಮಿತ್‌' ಆಗಿವೆ. ವಿಧಿಲಿಜ್‌ ನಲ್ಲಿ ಯಾಸುಟ್‌ 
ಆಗಮವು “ಸಾರ್ವಧಾತುಕಮಪಿತ್‌” ಎಂಬುದರಿಂದ ಜಿತ್‌ ಆಗೋಣದರಿಂದ ವೃದ್ಧಿಯು 
ಬರುವುದಿಲ್ಲ. 

(ಆತ್ಮನೇಪದ) - ಆತ್ಮನೇಪದದಲ್ಲಿ ಎಲ್ಲ ಪ್ರತ್ಯಯಗಳೂ ಅಪಿತ್‌ ಆಗಿರುವುದರಿಂದ 
ಜಿದ್ದದ್ಧಾವವನ್ನು ಹೊಂದುವುದರಿಂದ “ಕ್ವಿತಿ” ಎ೦ಬ ಸೂತ್ರದಿಂದ ಗುಣ-ವೃದ್ಧಿಗಳು 
ನಿಷೇಧಿಸಲ್ಪಟ್ಟಿವೆ. 

ರೂಪಗಳು: ಊರ್ಣುತೇ, ಊರ್ಣುವಾತೇ, ಊರ್ಣುವತೇ। ಊರ್ಣುಷೇ, 
ಊರ್ಣುವಾಥೇ, ಊರ್ಣುದ್ವೇ। ಊರ್ಣುವೇ, ಊರ್ಣುವಹೇ, ಊರ್ಣುಮಹೇ। 

ಲಿಟ್‌: (ಪರಸ್ಕೈಪದ) 

ವಾ। ಊರ್ಣೋತೇರಾಮ್‌ ನೇತಿ ವಾಚ್ಯಮ್‌- 

“"ಊರ್ಣು' ಧಾತುವಿನ ನಂತರ "ಲಿಟ್‌' ನಲ್ಲಿ "ಆಮ್‌' ಪ್ರತ್ಯಯ ಬರುವುದಿಲ್ಲ. 

“ಕಾಸ್ಯನೇಕಾಚ್‌ ಆಮ್‌ ವಕ್ತವ್ಯಃ” ಎಂಬ ವಾರ್ತಿಕವು “ಇಜಾದೇಶ್ವ 
ಗುರುಮತೋಇನೃಚ್ಛಃ” ಎಂಬ ಸೂತ್ರದಿಂದ ಬರಬೇಕಾದ "ಆಮ್‌' ನ್ನು ಪ್ರಕೃತ 
ವಾರ್ತಿಕವು ನಿಷೇಧಿಸುತ್ತದೆ. 

(ಧ್ವಿತ್ವವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ- 6೦1ನ ನ್‌-ದ್‌-ರಾಃ ಸಂಯೋಗಾದಯಃ (6.13) 

ವೃತ್ತಿಃ-ಅಚಃ ಪರಾಃ ಸಂಯೋಗಾದಯಃ ನದರಾ ದ್ವೀ ನ ಭವನಿ ನು ಶಬ್ದಸ್ಯ 
ದ್ವಿತ್ವಮ್‌। ಊರ್ಣುನಾವ। ಊರ್ಣುನುವತುಃ ಊರ್ಣುನುವುಃ। 

ಪ. ಛೇ. - ನ, ನ್‌-ದ್‌-ರಾಃ, ಸಂಯೋಗಾದಯಃ 

ಅ. ವೃ.-“ಅಜಾದೇರ್ದ್ವಿತೀಯಸ್ಯ” ಸೂತ್ರದಿಂದ "ಅಜಾದೇಃ' ಎಂಬ ಪದವೂ; 
“ಏಕಾಚೋ ದ್ವೇ ಪ್ರಥಮಸ್ಯ” ಸೂತ್ರದಿಂದ “ದ್ವೇ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- "ಅಚ್‌'ಗಿ೦ತ ಪರದಲ್ಲಿರುವ ಸಂಯೋಗದ ಆದಿಯಲ್ಲಿ ಇರುವ ನ್‌, ದ್‌, 
ರ್‌, ಗಳಿಗೆ ದ್ವಿತ್ವವು ಬರುವುದಿಲ್ಲ. 

ವಿವರಣೆ: "ಊರ್ಣು' ಎಂಬಲ್ಲಿ ಆದಿಯಲ್ಲಿ "ಅಚ್‌' ವರ್ಣವಾದ "ಊ' ಕಾರವಿದೆ. 

ಉದಾ- ಊರ್ಣು-“ಅಜಾದೇರ್ದ್ವಿತೀಯಸ್ಕ” ಎಂಬ ಸೂತ್ರದಿಂದ ಎರಡನೆಯ 
"ಏಕಾಚ್‌* ಆದ "ರ್ಣು' ಶಬ್ದಕ್ಕೆ ದ್ವಿತ್ಛವು ಬರಬೇಕಾಗಿತ್ತು. ಆದರೆ ಈ "ರ್ಣ' ಶಬದಕ್ಕೆ 
ದ್ವಿತ್ವ ಮಾಡಲು ಆಚಾರ್ಯರಿಗೆ ಇಷ್ಟವಿಲ್ಲ ಆದುದರಿಂದ ಪ್ರಕೃತ ಸೂತ್ರದಿಂದ ರೇಫ(ರ್‌) 
ಕೈ ದ್ವಿತ್ವವು ನಿಷೇಧಿಸಲ್ಪಟ್ಟಿದೆ. ಆಗ "ನು' ಗೆ ದ್ವಿತ್ವ ಬರಬಹುದೇ ಎಂದರೆ ಬರುವುದಿಲ್ಲ. 
ಯಾಕೆಂದರೆ ರೇಫದ ಸಂಬಂದವಿದ್ದಾಗ "ನ್‌' ಕಾರಕ್ಕೆ ಣತ್ವವು ಆಗಿತ್ತು. ಈಗ ರೇಫವನ್ನು 
ಬೇರ್ಪಡಿಸಿದ್ದರಿ೦ದ "ನಿಮಿತ್ತಾಪಾಯೇ ನೈಮಿತ್ತಿಕಸ್ಕಾಪ್ಯಪಾಯಃ' ಎಂಬ ನಿಯಮದಿಂದ 
“ಣ್‌' ಕಾರವು "ನ್‌' ಕಾರವಾಗಿದೆ. ಆದುದರಿಂದ "ಣು' ವರ್ಣವು "ನು' ವರ್ಣವಾಗಿದೆ. 


728 ಲಘುಸಿದ್ಧಾಂತ ಕೌಮುದೀ 


ಆದ್ದರಿಂದ "ನು' ವರ್ಣಕ್ಕೆ ಮಾತ್ರ ದ್ವಿತ್ವ ಬರುತ್ತದೆ. ಎಂದು ತಿಳಿಯಬೇಕು. 

ಲಿಟ್‌: (ಪರಸಮೈಪದ) - ಉದಾ- ಊರ್ಣುನಾವ- ಪ್ರಥಮಪುರುಷ ಏಕವಚನದಲ್ಲಿ 
"ಊರ್ಣು' ಧಾತುವಿನಮೇಲೆ “ಲಿಟ್‌' ಆದೇಶವಾದ "ತಿಪ್‌(ತಿ)' ಬಂದು ಅದಕ್ಕೆ ಅಭಿನವ 
ಆಖ್ಯಾತಪ್ರತ್ಯಯವಾದ "ಇಲ್‌(ಅ)' ಬರುತ್ತದೆ. ಆಗ ಊರ್ಣು4ಅ ಎಂದಿರುತ್ತದೆ. 
ಊರ್‌*ಣು ಎಂಬಲ್ಲಿ ನಿಮಿತ್ತವಾದ ರೇಫ್‌(ರ್‌)ವನ್ನು ಬೇರ್ಪಡಿಸಿದ್ದರಿಂದ ನೈಮಿತ್ತಿಕವಾದ 
"ಣು' ವನ್ನು "ನು' ಎಂದು ಭಾವಿಸಬೇಕು. ಆಗ ಊರ್‌+ನು4ಅ ಎಂದಿರುತ್ತದೆ. ಆಗ 
ಪ್ರಕೃತ ಸೂತ್ರದಿಂದ "ನು'ಗೆ ದ್ವಿತ್ವ ಬಂದು ಊರ್‌. ನು.ನು.-ಅ ಎಂದಿದ್ದಾಗ, ಅಭ್ಯಾಸದ 
“ನ್‌' ಕಾರಕ್ಕೆ ರೇಫದ ಸಂಬಂಧವಿರುವುದರಿಂದ ಅದಕ್ಕೆ ಣತ್ವ್ಲಣು) ಬಂದು 
ಊರ್‌+ಣು+ನು4ಅ ಎಂದಿರುತ್ತದೆ. “ಅಚೋಜ್ಜ್‌ತಿ” ಎಂಬ ಸೂತ್ರದಿಂದ ಕೊನೆಯ 
"ಉ' ಕಾರಕ್ಕೆ ವೃದ್ಧಿ ಬಂದು ಊರ್ಣನೌ4ಅ ಎಂದಿದ್ದಾಗ "ಆವ್‌' ಆದೇಶ ಬಂದು 
ಊರ್ಣುನಾವ ಎಂಬ ರೂಪವು ಸಿದ್ಧಿಸುತ್ತದೆ. 

 ಉದಾ- ಊರ್ಣುನುವತು೬ ಊರ್ಣುನುವುಃ- ಪ್ರಥಮಪುರುಷ ದ್ವಿವಚನ 
ಬಹುವಚನಗಳಲ್ಲಿ ಅತುಸ್‌ ಮತ್ತು ಉಸ್‌ ಎಂಬ ಅಭಿನವ ಆಖ್ಯಾತ ಪ್ರತ್ಯಯಗಳು 
ಆದೇಶಗಳಾಗಿ ಬಂದಾಗ, ಈ ಪ್ರತ್ಯಯಗಳು ಅಪಿತ್‌ ಆಗಿರುವುದರಿಂದ ವುಗಳಿಗೆ 
ಕಿದ್ದದ್ಧಾವ ಬರುವುದರಿಂದ “ಉ' ಕಾರಕ್ಕೆ ಗುಣಬಾರದೇ “ಧಾತುಶ್ನುಭ್ರುವಾ 
ಯ್ವೋರಿಯಜುವಜೌ” ಎಂಬ ಸೂತ್ರದಿಂದ "ಉವಜ್‌ `(ಉವ್‌)' ಆದೇಶ ಬಂದು 
ಪ್ರಕೃತ ರೂಪಗಳು ಸಿದ್ಧವಾಗುತ್ತವೆ. 
(ವೈಕಲ್ಪಕವಾಗಿ ಜೆದ್ದದ್ಧಾವನ್ನು ವಿಧಿಸುವ ಸೂತ್ರ) 

ಸೂತ್ರ- 6೦2. ವಿಭಾಷೋರ್ಣೊಃಃ (1.2.3) 

ವೃತ್ತಿಃ-ಇಡಾದಿಪ್ರತ್ಯಯಃ ವಾ ಜಿತ್‌ ಸ್ಯಾತ್‌ ಊರ್ಣುನುವಿಥ, ಊರ್ಣುನವಿಥ 
ಊರ್ಣುವಿತಾ, ಊರ್ಣವಿತಾ, ಊರ್ಣುವಿಷ್ಯತಿ, ಊರ್ಣವಿಷ್ಯತಿ। ಊರ್ಣೋತು, 
ಊರ್ಣೌತು। ಊರ್ಣವಾನಿ। ಊರ್ಣವೈ। 

ಪ. ಛೇ.- ವಿಭಾಷಾ, ಊರ್ಣೋಃ 

ಅ.ವ್ಯ.-“ವಿಜ ಇಟ್‌” ಎಂಬ ಸೂತ್ರದಿಂದ "ಇಟ್‌' ಎಂಬ ಪದವೂ ಮತು 
“ಗಾಜ್ಜ್‌ ಕುಟಾದಿಭ್ಯೋಇಳ್‌ ಇ್ಸ್‌ಜಿತ್‌” ಎಂಬ ಸೂತ್ರದಿಂದ “ಜಿತ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಊರ್ಣುಇ್‌(ಊರ್ಣು)' ಧಾತುವಿನಪರದಲ್ಲಿ ಇಡಾದಿ ಪ್ರತ್ಯಯವು 
ಇದ್ದಾಗ, ಪ್ರತ್ಯಯಕ್ಕೆ ವಿಕಲ್ಪದಿ೦ದ ಜೆದ್ವದ್ಭಾವವು ಬರುತ್ತದೆ. 

ಗಮನಕ್ಕೆ: “ಲಿಟ್‌' "ಲ್‌'ಕಾರದಲ್ಲಿ ಥಲ್‌, ವ, ಮ ಎಂಬ ಅಭಿನವ ಆಖ್ಯಾತ 
ಪ್ರತ್ಯಯಗಳು ಪರದಲ್ಲಿದ್ದಾಗ, ಆ ಪ್ರತ್ಯಯಗಳಿಗೆ “ಇಟ್‌(ಇ)' ಆಗಮವು ಬರುತ್ತದೆ. 
ಮತ್ತು ಲುಟ್‌ "ಲ್‌' ಕಾರದ ತಾಸಿ, ಲೃಟ್‌ ಮತ್ತು ಲೃಜ್‌ "ಲ್‌' ಕಾರಗಳ ಸ್ಯ, 
ಇದ್ದಾಗಲೂ ಮತ್ತು ಲುಜ್‌ "ಲ್‌' ಕಾರದ ಸಿಚ್‌ ಇವುಗಳಿಗೂ "ಇಟ್‌' ಆಗಮವು 


ತಿಐನ್ತೇ ಅದಾದಿ-ಉಭಯಪದಿ ರೂಪಗಳು 729 


ಬರುತ್ತದೆ. ಪ್ರಕೃತ ಸೂತ್ರದಲ್ಲಿ ವೈಕಲ್ಪಿಕವಾಗಿ ಜಿದ್ದದ್ದಾವ ಬರುವುದರಿಂದ “ಕ್ಕಿತಿಚ” 
ಎ೦ಬ ಸೂತ್ರದಿಂದ ಗುಣದ ನಿಷೇಧವಾಗುತ್ತದೆ. ಗುಣಾಭಾವವಿಲ್ಲದಿದ್ದಾಗ, "ಇಟ್‌' 
ನ್ನು ಅಜಾದಿ ಎಂದು ಭಾವಿಸಿದಾಗ, "ಉವಜ್‌(ಉವ್‌)' ಆದೇಶವು ಬರುತ್ತದೆ. “ಜಿತ್‌' 
ಬಾರದ ಪಕ್ಷದಲ್ಲಿ ಗುಣ ಬ೦ದು ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಉದಾ-ಊರ್ಣುನುವಿಥ/ಊರ್ಣುನವಿಥ - ಮಧ್ಯಮ ಪುರುಷ ಏಕವಚನದಲ್ಲಿ 
"ಊರ್ಣು' ಧಾತುವಿನ ಪರದಲ್ಲಿ "ಸಿಪ್‌(ಸಿ)' ಬಂದು, ಅದಕ್ಕೆ "ಥಲ್‌'(ಥ) ಆದೇಶ 
ಬಂದು ಅದಕ್ಕೆ "ಇಟ್‌' ಆಗಮ ಬರುತ್ತದೆ. "ನು' ಗೆ ದ್ವಿತ್ವ ಮಾಡಿದಾಗ, ಊರ್ಣು-ನು--ಇಥ 
ಎಂದಿರುತ್ತದೆ. ಇದು "ಪಿತ್‌' ಆಗಿರುವುದರಿಂದ ಜಿದ್ದದ್ಧಾವವು ಬರುವುದಿಲ್ಲ, ಆದರಿಂದ 
ನಿತ್ಯವಾಗಿ ಸಾರ್ವಧಾತುಕ ಗುಣವು ಪ್ರಾಪ್ತವಾಗುತ್ತದೆ. ಆದರೆ ಪಕೃತ ಸೂತ್ರದಿಂದ 
"ಜಿದ್ದದ್ಭಾವ' ಮಾಡಿದಾಗ, ಗುಣಕ್ಕೆ ನಿಷೇಧ ಬರುತ್ತದೆ. "ನು' ವಿನಲ್ಲಿರುವ "ಉ' ಕಾರಕ್ಕೆ 
"ಉವಜ್‌(ಉವ್‌)' ಆದೇಶ ಬಂದು ಊರ್ಣು--ನ್‌.ಉವ್‌.- ಇಥಾಊರ್ಣುನುವಿಥ 
ಎಂದು ರೂಪವಾಗುತ್ತದೆ. "ಜಿದ್ದದ್ಭಾವವು' ವೈಕಲ್ಪಿಕವಾಗಿರು ವುದರಿಂದ ಅದು ಬಾರದ 
ಪಕ್ಷದಲ್ಲಿ “ಸಾರ್ವಧಾತುಕಾರ್ಧ-ಧಾತುಕಯೋಃ” ಎಂಬುದರಿಂದ "ನು' ವಿನಲ್ಲಿರುವ 
"ಉ' ಕಾರಕ್ಕೆ ಗುಣ ಬಂದು ಓ' ಕಾರವಾದಾಗ, ಊರ್ಣುನೋ-ಇ ಇಥ ಎಂದಿದ್ದಾಗ, 
"ಓ' ಕಾರಕ್ಕೆ "ಅವ್‌' ಆದೇಶ ಬಂದು ಉರ್ಣುನ್‌.* ಅವ್‌. ಇಥವಊರ್ಣನವಿಥ 
ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಊರ್ಣುನುವಥುಃಊರ್ಣುನುವ - ಮಧ್ಯಮಪುರುಷ ದ್ವಿವಚನ 
ಬಹುವಚನಗಳಲ್ಲಿ ಊರ್ಣು ಧಾತುವಿಗೆ "ಅಥುಸ್‌' ಮತ್ತು "ಅ' ಪ್ರತ್ಯಯಗಳನ್ನು 
ಸೇರಿಸಿದಾಗ, ಹಿಂದಿನಂತೆ “"ಉ' ಕಾರಕ್ಕೆ "ಉವಜ್‌(ಉವ್‌) ಆದೇಶ ಬಂದು 
ಊರ್ಣುನ್‌.-ಉವ್‌.ಅಥುಸ್‌- ಊರ್ಣುನುವಥುಃ ಮತ್ತು ಊರ್ಣುನ್‌.-ಉವ್‌--ಅ 
ಊರ್ಣುನುವ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಊರ್ಣುನಾವ/ಊರ್ಣುನವ - ಉತ್ತಮಪುರುಷ ಏಕವಚನದಲ್ಲಿ 
ಪ್ರಥಮಪುರುಷ ಏಕವಚನದಂತೆ ಊರ್ಣುನಾವ ಎಂಬ ಮೊದಲಿನ ರೂಪ ಸಿದ್ಧವಾಗುತ್ತದೆ. 
“ಇಲುತ್ತಮೋ ವಾ” ಎಂಬ ಸೂತ್ರದಿಂದ ವೈಕಲ್ಲಿಕವಾಗಿ "ಣಿತ್‌' ಬರುವುದರಿಂದ 
ಊರ್ಣುನವ ಎಂಬ ವೈಕಲ್ಲಿಕ ರೂಪವು ಸಿದ್ಧವಾಗುತ್ತದೆ. 

ಉದಾ-ಊರ್ಣುನುವಿವ, ಊರ್ಣುನುವಿಮ-ಉತ್ತಮಪುರುಷ ದ್ವಿವಚನ, 
ಬಹುವಚನಗಳಲ್ಲಿ "ಇಟ್‌' ಆಗಮ ಬರುವುದರಿಂದ ಪಕೃತ ಸೂತ್ರದಿಂದ ವೈಕಲ್ಲಿಕವಾಗಿ 
ಜಿದ್ದದ್ದಾವವು ಬರುತ್ತದೆ. ಆದರೆ “ಅಸಂಯೋಗಾಲ್ಲಿಟ್ಕಿತ್‌” ಎಂಬುದರಿಂದ “ಕಿತ್ಹ' 
ವಾಗುವುದರಿಂದ ಗುಣವು ಬರುವುದಿಲ್ಲ. ಆದ್ದರಿಂದ "ಉವಜ್‌(ಉವ್‌)ಉಳ್ಳ 
ಊರ್ಣುನುವಿವ, ಊರ್ಣುನುವಿಮ ಎಂಬ ಒಂದೊಂದೇ ರೂಪಗಳು ಸಿದ್ಧವಾಗುತ್ತವೆ. 

ಆತ್ಮನೇ ಪದದಲ್ಲಿ ಸೇ, ದ್ವೇ, ವಹೇ, ಮಹೇ ಎಂಬ ಪ್ರತ್ಯಯಗಳಿದ್ದಾಗ, ಅವುಗಳಿಗೆ 
"ಇಟ್‌' ಆಗಮ ಬರುತ್ತದೆ. ಆದರೆ “ಅಸಂಯೋಗಾಲ್ಲಿಟ್ಠಿತ್‌” ಎಂಬುದರಿಂದ ನಿತ್ಯವಾಗಿ 
“ಿತ್ವ'್‌ ವಾಗೋಣದರಿಂದ ಗುಣವು ಬರುವುದಿಲ್ಲ. ಮತ್ತು "ಉವಜ್‌' ಆದೇಶವು ಬಂದು 


730 ಲಘುಸಿದ್ಧಾಂತ ಕೌಮುದೀ 


ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 


ಲಿಟ್‌: ಪರಸ್ಥೆ ೈ ಪದದ ರೂಪಗಳು: ಊರ್ಣುನಾವ, ಊಣರ್ಣುನುವತುಃ, 
ಊರ್ಣನುವು॥। ಊರ್ಣುನುವಿಥ/ಊರ್ಣುನವಿಥ, ಊರ್ಣುನುವಥುಃ, ಊರ್ಣುನವ 
ಊರ್ಣುನಾವ/ಊರ್ಣುನವ, ಊರ್ಣುನುವಿವ, ಊರ್ಣುನುವಿಮ। 


ಆತ್ಮನೇ ಪದದ ರೂಪಗಳು: ಊರ್ಣುನುವೇ, ಊರ್ಣುನುವಾತೇ, 
ಊರ್ಣುನುವಿರೇ। ಊರ್ಣುನುವಿಷೇ, ಊರ್ಣುನುವಾಥೇ, ಊರ್ಣುನುವಿಡ್ಜೇ/ 
ಊರ್ಣುನುವಿದ್ದೇ। ಊರ್ಣುನುವೇ, ಊರ್ಣುನುವಿವಹೇ, ಊರ್ಣುನುವಿಮಹೇ। 

ಲುಟ್‌: ಸೂಚನೆ: ಈ "ಲ್‌' ಕಾರದಲ್ಲಿ ಇಡಾದಿ ಪತ್ಯಯ ಬರುವುದರಿಂದ ವಿಕಲ್ಲದಿಂದ 
“ಜಿತ್‌' ಅಗೋಣದರಿಂದ “ಜಿತ್‌' ಬಂದ ಪಕ್ಷಲ್ಲಿ "ಉವಜ್‌(ಉವ್‌)' ಆದೇಶ ಬರುತ್ತದೆ. 
ಮತ್ತು “ಜಿತ್‌' ಬಾರದ ಪಕ್ಷದಲ್ಲಿ ಗುಣ ಮತ್ತು ಅವಾದೇಶ ಬಂದು ಎರಡೆರಡು 
ರೂಪಗಳು ಸಿದ್ಧವಾಗುತ್ತವೆ. 

ಪರಸ್ಮೈಪದ: ಚಿತ್ತ ಬಂದ ಪಕ್ಷದಲ್ಲಿ- ರೂಪಗಳು: ಊರ್ಣುವಿತಾ, ಊರ್ಣವಿತಾರೌ, 
ಊರ್ಣುವಿತಾರಃ। ಊರ್ಣುವಿತಾಸಿ, ಊರ್ಣುವಿತಾಸ್ಕಃ. ಊರ್ಣುವಿತಾಸ್ಥ! 
ಊರ್ಣುವಿತಾಸ್ಥಿ ಊರ್ಣುವಿತಾಸು, ಊರ್ಣುವಿತಾಸ್ಕಃ 


ಜೆತ್ವ ಬಾರದ ಪಕ್ಷದಲ್ಲಿ-ರೂಪಗಳು: ಊರ್ಣವಿತಾ, ಊರ್ಣವಿತಾರೌ, 
ಊರ್ಣವಿತಾರಃ ಊರ್ಣವಿತಾಸಿ, ಊರ್ಣವಿತಾಸ್ಥಃ. ಊರ್ಣವಿತಾಸ್ಥ ಊರ್ಣವಿತಾಸ್ಥಿ 
ಊರ್ಣವಿತಾಸಃ, ಊರ್ಣವಿತಾಸ್ಮಃ। 

ಆತ್ಮನೇ ಪದ:ಜಿತ್ವ್ತ ಬಂದ ಪಕ್ಷದಲ್ಲಿ: ಊರ್ಣುವಿತಾ, ಊರ್ಣುವಿತಾರ್‌, 
ಊರ್ಣುವಿತಾರಃ॥ ಊರ್ಣುವಿತಾಸೇ, ಊರ್ಣುವಿತಾಸಾಥೇ, ಊರ್ಣುವಿತಾದ್ದೇ। 
ಊರ್ಣುವಿತಾಹೇ ಊರ್ಣುವಿತಾಸ್ವಹೇ, ಊರ್ಣುವಿತಾಸ್ಮಹೇ। 

ಜಿತ್ವ ಬಾರದ ಪಕ್ಷದಲ್ಲಿ: ಊರ್ಣವಿತಾ, ಊರ್ಣವಿತಾರೌ, ಊರ್ಣವಿತಾರಃ। 
ಊರ್ಣವಿತಾಸೇ, ಊರ್ಣವಿತಾಸಾಥೇ, ಊರ್ಣವಿತಾದ್ವೇ। ಊರ್ಣವಿತಾಹೇ 
ಊರ್ಣವಿತಾಸ್ಟಹೇ, ಊರ್ಣವಿತಾಸ್ಮಹೇ। 

ಲೃಟ್‌: ಈ “ಲ್‌' ಕಾರದಲ್ಲೂ ಮೇಲಿನಂತೆ ಎರಡೆರಡು ರೂಪಗಳು ಬರುತ್ತವೆ. 

ಪರಸ್ಕೈಪದ (ಜಿತ್ವ ಬಂದ ಪಕ್ಷದಲ್ಲಿ)-ರೂಪಗಳು: ಊರ್ಣುವಿಷ್ಯತಿ, ಊರ್ಣುವಿಷ್ಯತಃ, 
ಊರ್ಣುವಿಷ್ಯನ್ನಿ| ಊರ್ಣುವಿಷ್ಯಸಿ, ಊರ್ಣುವಿಷ್ಯಥಃ, ಊರ್ಣುವಿಷ್ಯಥ। 
ಊರ್ಣುವಿಷ್ಯಾಮಿ, ಊರ್ಣುವಿಷ್ಯಾವಃ, ಊರ್ಣುವಿಷ್ಯಾಮಃ। 

ಜೆತ್ವ ಬಾರದ ಪಕ್ಷದಲ್ಲಿ-ರೂಪಗಳು: ಊರ್ಣವಿಷ್ಯತಿ, ಊರ್ಣವಿಷ್ಯತಃ, 
ಊರ್ಣವಿಷ್ಯನ್ನಿ ಊರ್ಣವಿಷ್ಯಸಿ, ಊರ್ಣವಿಷ್ಯಥಃ, ಊರ್ಣವಿಷ್ಯಥ। ಊರ್ಣವಿಷ್ಯಾಮಿ, 
ಊರ್ಣವಿಷ್ಯಾವಃ, ಊರ್ಣವಿಷ್ಯಾಮಃ। 

ಆತ್ಮನೇಪದ: ಜೆತ್ವ ಬಂದ ಪಕ್ಷದಲ್ಲಿ: ರೂಪಗಳು: ಊರ್ಣುವಿಷ್ಯತೇ, 
ಊರ್ಣುವಿಷ್ಯೇತೇ, ಊರ್ಣುವಿಷ್ಯನ್ನೇ। ಊರ್ಣುವಿಷ್ಯಸೇ, ಊರ್ಣುವಿಷ್ಯೇಥೇ, 


ತಿಐನ್ತೇ ಅದಾದಿ-ಉಭಯಪದಿ ರೂಪಗಳು 733 


ಊರ್ಣುವಿಷ್ಯದ್ವೇ। ಊರ್ಣುವಿಷ್ಯೇ, ಊರ್ಣುವಿಷ್ಯಾವಹೇ, ಊರ್ಣುವಿಷ್ಯಾಮಹೇ। 

ಜಿತ್ವ ಬಾರದ ಪಕ್ಷದಲ್ಲಿ-ರೂಪಗಳು: ಊರ್ಣವಿಷ್ಯತೇ, ಊರ್ಣವಿಷ್ಯೇತೇ, 
ಊರ್ಣವಿಷ್ಯನ್ನೇ। ಊರ್ಣವಿಷ್ಯಸೇ, ಊರ್ಣವಿಷ್ಯೇಥೇ, ಊರ್ಣವಿಷ್ಯದ್ದೇ। 
ಊರ್ಣವಿಷ್ಯೇ, ಊರ್ಣವಿಷ್ಯಾವಹೇ, ಊರ್ಣವಿಷ್ಯಾಮಹೇ। 

ಲೋಟ್‌: ಪ್ರಥಮಪುರುಷ ಏಕವಚನದಲ್ಲಿ "ಲಟ್‌' ಪ್ರಕ್ರಿಯೆಯಂತೆ ವೈಕಲ್ಪಿಕ ವೃದ್ಧಿ 
ಮಾಡಿದಮೇಲೆ “ಏರುಃ” ಎಂಬ ಸೂತ್ರದಿಂದ ಉತ್ವ ಮಾಡಿದಮೇಲೆ ಊರ್ಣೌತು/ 
ಊರ್ಣೋತು ಎಂದು ರೂಪಗಳಾಗುತ್ತವೆ. "ತಾತಜ್‌(ತಾತ್‌)' ಬಂದ ಪಕ್ಷದಲ್ಲಿ, 
ಜಿದ್ದದ್ಧಾವವಿರೋಣದರಿಂದ ಅದು "ಪತ್‌' ಆಗುವುದಿಲ್ಲ. ಕಾರಣ “ಜಿಚ್ಚ ಪಿನ್ನ' "ಪಿಚ್ಚ 
ಜೆನ್ನ' ಎಂದು ಪತಂಜಲಿಯವರ ಮಹಾ ಭಾಷ್ಯವು ಇದಕ್ಕೆ ಪ್ರಮಾಣವಾಗಿದೆ. "ಪಿತ್‌' 
ಆಗದೇ ಇರೋಣದ್ದರಿಂದ ವೈಕಲ್ಲಿಕ ವೃದ್ಧಿಯು ಬರುವುದಿಲ್ಲ. ಆದ್ದರಿಂದ ಊರ್ಣುತಾತ್‌ 
ಎಂದು ವೈಕಲ್ಪಿಕ ರೂಪವಾಗುತ್ತದೆ. ಹೀಗೆ ಮೂರು ರೂಪಗಳು ಸಿದ್ಧವಾಗುತ್ತವೆ. 

ಮಧ್ಯಮಪುರುಷ ಏಕವಚನದಲ್ಲಿ "ಸಿಪ್‌' ಪ್ರತ್ಯಯ ಸೇರಿಸಿದಾಗ, ಅದಕ್ಕೆ "ಒ' 
ಬಂದ ಪಕ್ಷದಲ್ಲಿ ಊರ್ಣುಹಿ ಎಂಬ ರೂಪವುಸಿದ್ಧವಾಗುತ್ತದೆ. ಇಲ್ಲಿ “ಉತಶ್ಚ. 
ಪ್ರತ್ಯಯಾದಸಂಯೋಗಪೂರ್ವಾತ್‌” ಎಂಬುದರಿಂದ "ಹಿ' ಗೆ ಲುಕ್‌ ಬರುವುದಿಲ್ಲ. 
ಕಾರಣ ಆ ಸೂತ್ರವು "ಅಸಂಯೋಗ ಪೂರ್ವ' ಆದಾಗ ಮಾತ್ರ ಪ್ರವೃತ್ತವಾಗುತ್ತದೆ. 
ಆದರೆ ಇಲ್ಲಿ ಈ ಧಾತುವು ಸಂಯೋಗಪೂರ್ವಕವಾಗಿದೆ. ಮತ್ತು ತಾತಜ್‌(ತಾತ್‌) 
ಪಕ್ಷದಲ್ಲಿ ಊರ್ಣುತಾತ್‌ ಎಂದೇ ರೂಪವು ಸಿದ್ಧವಾಗುತ್ತದೆ. ಉತ್ತಮಪುರುಷದಲ್ಲಿ 
ಆಡುತ್ತಮಸ್ಯ “ಪಿಚ್ಚ” ಎಂಬ ಸೂತ್ರದಿಂದ "ಆಟ್‌' ಆಗಮವು ಬರುತ್ತದೆ. ಇದು "ಪಿತ್‌' 
ಆದಮೇಲೆಯೂ ಸಹ ಹಲಾದಿಯಾಗಿಲ್ಲದೇ ಇರುವುದರಿಂದ “ಗರ್ಣೋತೇರ್ವಿಭಾಷಾ” 
ಎಂಬ ಸೂತ್ರದಿಂದ ವೈಕಲ್ಪಿಕ ವೃದ್ಧಿಯು ಬರುವುದಿಲ್ಲ. ಊರ್ಣೋ- ಆನಿ ಎಂದಿದ್ದಾಗ, 
ಅವಾದೇಶ ಬ೦ದು ಊರ್ಣವಾನಿ ಎಂದು ರೂಪವು ಸಿದ್ಧವಾಗುತ್ತದೆ. 

ಪರಸ್ಮೈಪದ: ರೂಪಗಳು: ಊರ್ಣೌತು/ಗೂರ್ಣೋತು/ಊರ್ಣುತಾತ್‌, 
ಊರ್ಣುತಾಮ್‌, ಊರ್ಣವನು। ಊರ್ಣುಹಿ/ಗಊೂರ್ಣುತಾತ್‌, ಊರ್ಣುತಮ್‌, 
ಊರ್ಣುತ। ಊರ್ಣವಾನಿ, ಊರ್ಣವಾವ, ಊರ್ಣವಾಮ। 

ಆತ್ಮನೇ ಪದ: ಇಲ್ಲಿ ಯಾವ ವಿಶೇಷವೂ ಇರುವುದಿಲ್ಲ. 

ರೂಪಗಳು: ಊರ್ಣುತಾಮ್‌, ಊರ್ಣೂವಾತಾಮ್‌, ಊರ್ಣುವತಾಮ್‌। 
ಊರ್ಣುಷ್ಟ ಊರ್ಣುವಾಥಾಮ್‌, ಊರ್ಣುದ್ಧಮ್‌। ಊರ್ಣವ್ಯೈ, ಊರ್ಣವಾವಹ್ನೆ, 
ಊರ್ದವಾಮಹ್ಯೈ| 

(ಗುಣವಿಧಾಯಕ ಸೂತ್ರ) 

ಸೂತ್ರ- 6೦3.ಗುಣೊಆಪೃಕ್ತೇ (7.3.೨1) 

ವೃತ್ತಿಃ॥-ಊರ್ಣೋತೇಃ ಗುಣಃ ಅಪ್ಪಕ್ತೇ ಹಲಾದೌ ಪತಿ ಸಾರ್ವಧಾತುಕೇ 
ವೃದ್ಧ್ಯ್ಯಪವಾದಃ ಔರ್ಣೋತ್‌। ಔರ್ಣೋಃ ಊರ್ಣುಯಾತ್‌। ಊರ್ಣುಯಾಃ 


732 ಲಘುಸಿದ್ಧಾಂತ ಕೌಮುದೀ 


ಊರ್ಣುವೀತ। ಊರ್ಣೂಯಾತ್‌। ಊರ್ಣುವಿಷೀಷ್ಟು ಊರ್ಣವಿಷೀಷ್ಟ 

ಪ. ಛೇ. - ಗುಣಃ, ಅಪ್ಪಕ್ತೇ। 

ಅ. ವೃ, - “ಉತೋ ವೃದ್ಧಿರ್ಲುಕಿ ಹಲಿ” ಎಂಬ ಸೂತ್ರದಿಂದ “ಹಲಿ' ಎಂಬ 
ಪದವೂ, “ನಾಭ್ಯಸ್ತಸ್ಯಾಚಿ ಪಿತಿ ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ಪಿತಿ' ಮತ್ತು 
“ಸಾರ್ವಧಾತುಕೇ' ಎಂಬ ಪದಗಳು, ಹಾಗೂ “ಊರ್ಣೋತೆರ್ವಿಭಾಷಾ” ಎಂಬ 
ಸೂತ್ರದಿಂದ "ಊರ್ಣೋತೇಃ' ಎ೦ಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಅಪೃಕ್ಷವಾದ ಹಲಾದಿಯಾದ "ಪಿತ್‌' ಸಾರ್ವಧಾತುಕವು ಪರದಲ್ಲಿದ್ದಾಗ, 
"ಊರ್ಣು' ದಾತುವಿನ "ಉ' ಕಾರಕ್ಕೆ ಗುಣವು ಬರುತ್ತದೆ. ಇದು 
“ಊರ್ಣೋತೆರ್ವಿಭಾಷಾ” ಎಂಬ ಸೂತ್ರಕ್ಕೆ ಅಪವಾದವಾಗಿದೆ. ಇಲ್ಲಿ "ತಿಪ್‌' ಮತ್ತು 
"ಸಿಪ್‌'ಗಳಲ್ಲಿ “ತ್‌' ಮತ್ತು "ಸ್‌' ಕಾರಗಳಲ್ಲಿ ಮಾತ್ರ ಅಪೃಕ್ತ ಹಲ್‌ ಸಿಗುತ್ತದೆ. 

ಲಜಕ್‌ೆ: (ಪರಸೆ ೈಪದ):ಉದಾ- ಔರ್ಣೋತ್‌- ಪ್ರಥಮಪುರುಷ ಏಕವಚನದಲ್ಲಿ 
"ಊರ್ಣು' ಧಾತುವಿನ ನಂತರ "ಲಜ್‌' ಸೇರಿಸಿದಾಗ, “ಆಡಜಾದೀನಾಮ್‌” ಎಂಬ 
ಸೂತ್ರದಿಂದ, ಧಾತುವಿಗೆ “ಆಟ್‌' ಆಗಮವು ಬಂದು "ತಿಪ್‌(ತಿ)' ಪ್ರತ್ಯಯವನ್ನು ಸೇರಿಸಿ 
ನಂತರ “ಇತಶ್ಚ” ಎಂಬುದರಿಂದ ತಿ” ನಲ್ಲಿರುವ “ಇ' ಕಾರಕ್ಕೆ ಲೋಪ ಬಂದು 
ಧಾತುವಿನ ಪರದಲ್ಲಿ "ಶಪ್‌' ಬಂದು ಅದಕ್ಕೆ ಲುಕ್‌ ಬಂದಮೇಲೆ ಆ೬ಊರ್ಣು+ತ್‌ 
ಎದಿರುತ್ತದೆ ಆ*ಊರರ್ಣ ವಿನಲ್ಲಿ “ಆಟಶ್ನ” ಎಂಬ ಸೂತ್ರದಿದ "ಆ' ಕಾರ "ಊ' 
ಕಾರಗಳಿಗೆ ವೃದ್ಧಿ ಏಕಾದೇಶವಾಗಿ ಬಂದು ಔರ್ಣು--ತ್‌ ಎಂದಿರುತ್ತದೆ. “ನು' ವಿನಲ್ಲಿರುವ 
"ಉ' ಕಾರಕ್ಕೆ “ಊರ್ಣೋತೇರ್ವಿಭಾಷಾ” ಎಂಬುದರಿಂದ ವೈಕಲ್ಲಿಕವಾಗಿ ವೃದ್ಧಿಯು 
ಬರಬೇಕಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ ಔರ್ಣೋತ್‌ ಎಂದು 
ರೂಪವಾಗುತ್ತದೆ. 

ಉದಾ-ಔರ್ಣೋಃ- ಮಧ್ಯಮಪುರುಷ ಏಕವಚನದಲ್ಲಿ ಪ್ರಥಮಪುರುಷ ಏಕವಚನದ 
ಪ್ರಕ್ರಿಯೆಯನ್ನು ಅನುಸರಿಸಲಾಗುತ್ತದೆ. ಆದರೆ ಅಪ್ಪಕ್ತ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು 
ಬಂದು ಔರ್ಣೋಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಔರ್ಣವಮ್‌- ಉತ್ತಮಪುರುಷ ಏಕವಚನದಲ್ಲಿ "ಊರ್ಣು' ಧಾತುವಿನ 
ನಂತರ "ಮಿಪ್‌(ಮಿ)' ಪ್ರತ್ಯಯ ಬಂದು ಊರ್ಣು-ಮಿಪ್‌(ಮಿ) ಎಂದಿದ್ದಾಗ, 
“ಆಡಜಾದೀನಾಮ್‌” ಎಂಬುದರಿಂದ ಧಾತುವಿಗೆ “ಆಟ್‌(ಆ)' ಆಗಮ ಬಂದು 
ಆ--ಊರ್ಣು--ಮಿಪ್‌ ಎಂದಿದ್ದಾಗ, ಮಿಪ್‌ ಗೆ "ಅಮ್‌' ಆದೇಶ ಬಂದು 
ಆ4ಊರ್ಣ-4+ಅಮ್‌ ಎಂದಿದ್ದಾಗ, “ಅಮ್‌' ಪ್ರತ್ಯಯವು ಅನೇಕಾಲ್‌ ಆಗಿರುವುದರಿಂದ 
ಅದು ಅಪೃಕ್ತವಾಗಿರುವುದಿಲ್ಲ. ಹಲಾದಿಯಾಗಿಲ್ಲದೇ ಇರೋಣದರಿಂದ “ಆಟಶ್ಚ” 
ಎಂಬುದರಿಂದ ವೃದ್ಧಿ ಬಂದು, ಔರ್ಣು--ಅಮ್‌ ಎಂದಿದ್ದಾಗ, ಅಪೃಕ್ಷವಾಗಿಲ್ಲದೇ 
ಇರೋಣದರಿಂದ ಪ್ರಕೃತ ಸೂತ್ರದಿಂದ ಗುಣ ಆಗುವುದಿಲ್ಲ. ಆದರೆ "ಉ' ಕಾರಕ್ಕೆ 
ಸಾರ್ವಧಾತುಕಗುಣ ಬಂದು ಔರ್ಣೋ-4ಅಮ್‌ ಎಂದಿದ್ದಾಗ, "ಓ' ಕಾರಕ್ಕೆ ಅವಾದೇಶ 
ಬ೦ದು, ಔರ್ಸ್‌.-ಅವ್‌.-ಅಮ್‌- ಔರ್ಣವಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 


ತಿಜನ್ರೇ ಅದಾದಿ-ಉಭಯಪದಿ ರೂಪಗಳು 733 


ರೂಪಗಳು: ಔರ್ಣೋ೯ತ್‌, ಔರ್ಣುತಾಮ್‌, ಔರ್ಣೂವನ್‌। ಔರ್ಣೋಃ, 
ಔರ್ಣುತಮ್‌, ಔರ್ಣುತ। ಔರ್ಣವಮ್‌, ಔರ್ಣುವ, ಔರ್ಣುಮ।! 

ಲಜಕ-ಆತ್ಮನೇಪದ:ರೂಪಗಳು: ಔರ್ಣುತ,ಔರ್ಣುವಾತಾಮ್‌, ಔರ್ಣುವತ! 
ಔರ್ಣುಥಾಃ ಔರ್ಣವಾಥಾಮ್‌, ಔರ್ಣುಧ್ವಮ್‌। ಔರ್ಣವಿ, ಔರ್ಣವಹಿ, ಔರ್ಣಮಹಿ। 

ವಿಧಿಲಿಜ್‌ (ಪರಸ್ಕೈಪದ): ರೂಪಗಳು: ಊರ್ಣುಯಾತ್‌, ಊರ್ಣುಯಾತಾಮ್‌, 
ಊರ್ಣುಯುಃ। ಊರ್ಣುಯಾಃ, ಊರ್ಣುಯಾತಮ್‌, ಊರ್ಣುಯಾತ। 
ಊರ್ಣುಯಾಮ್‌, ಊರ್ಣುಯಾವ, ಊರ್ಣುಯಾಮ್‌। 

ಆತ ೈನೇಪ ದ: ರೂಪಗಳು: ಊರ್ಣುವಿತ, ಊರ್ಣವೀಯಾತಾಮ್‌, 
ಊರ್ಣುವೀರನ್‌। ಊರ್ಣುವೀಥಾಃ, ಊರ್ಣುವಿಯಾಥಾಮ್‌, ಊರ್ಣುವೀದಧ್ವಮ್‌। 
ಊರ್ಣುವೀಯ, ಊರ್ಣುವೀವಹ, ಊರ್ಣುವೀಮಹ। 

ಗಮನಕ್ಕೆ: ವಿಧಿಲಿಜ್‌ ನಲ್ಲಿ "ಯಾಸುಟ್‌' ಇದು "ಜಿತ್‌' ಆಗಿರುತ್ತದೆ. ಆದುದರಿಂದ 
ಅದು "ಪಿತ್‌' ಆಗುವುದಿಲ್ಲ. ಇದರ ಫಲವಾಗಿ ವೈಕಲ್ಲಿಕ ವೃದ್ಧಿ ಆಗುವುದಿಲ್ಲ. ಜಿತ್ವದ 
ಕಾರಣದಿಂದ ಸಾರ್ವಧಾತುಕ ಗುಣದ ನಿಷೇಧವೂ ಆಗಿದೆ. ಆತ್ಮನೇ ಪದದಲ್ಲಿ "ಸೀಯುಟ್‌' 
ನ "ಸ್‌' ಕಾರಕ್ಕೆ “ಲಿಜಃ ಸಲೋಪೋತನನ್ತ್ಯಸ್ಯ” ಎಂಬ ಸೂತ್ರದಿಂದ ಲೋಪ 
ಬರುವುದರಿಂದ ವರ್ಣಗಳ ಜೋಡಣೆಯಾಗುತ್ತದೆ. ಆದುದರಿಂದ "ಉವಜ್‌(ಉ)' 
ಆದೇಶ ಬಂದು ರೂಪಗಳ ಸಿದ್ಧಿಯಾಗುತ್ತದೆ. 

ಆಶೀರ್ಲಿಜಕ್‌: (ಪರಸ್ಥೆ ಹೈಪದ): ಇಲ್ಲಿ “ಅಕೃತ್ಸಾರ್ವಧಾತುಕಯೋಃ ದೀರ್ಫಃ? 
ಎಂಬ ಸೂತ್ರದಿಂದ "ಉ'ಕಾರಕ್ಕೆ ದೀರ್ಪವು ಬರುವುದರಿಂದ ಕೆಳಗಿನ ರೂಪಗಳು 
ಸಿದ್ಧ ವಾಗುತ್ತವೆ. ರೂಪ ಗಳು ಊರ್ಣೂಯಾತ್‌, ಊರ್ಣೂಯಾಸ್ತಾಮ್‌, 
ಊರ್ಣೂಯಾಸುಃ। ಊರ್ಣೂಯಾಃ ಊರ್ಣೂಯಾಸ್ತಮ್‌, ಊರ್ಣೂಯಾಸ್ತ 
ಊರ್ಣೂಯಾಸಮ್‌, ಊರ್ಣೂಯಾಸ್ವ, ಊರ್ಣೂಯಾಸ್ಕ 

ಆತ್ಮನೇಪದ: ಇಲ್ಲಿ "ಸೀಯುಟ್‌ (ಸೀಯ್‌)' ಇಡಾಗಮವು ಬಂದಮೇಲೆ ಅದಕ್ಕೆ 
ಜಿತ್ವವು ವಿಕಲ್ಪವಾಗಿ ಬರುವುದರಿಂದ - 

ಜಿತ್ವ ಪಕ್ಷದಲ್ಲಿ--ಉವಜ್‌ (ಉವ್‌)' ಆದೇಶದಿಂದ ಕೆಳಗಿನಂತೆ ರೂಪಗಳು ಸಿದ್ಧಿಸುತ್ತವೆ. 

ರೂಪಗಳು: ಊರ್ಣುವಿಶೀಷ್ಟ, ಊರ್ಣುವಿಷಿಯಾಸ್ತಾಮ್‌, ಊರ್ಣುದವಿಷೀರನ್‌। 
ಊರ್ಣುವಿಷೀಷ್ಕಾಃ, ಊರ್ಣವಿಷೀ೦ತತಾಸ್ಲಾವತ್‌, ಊರ್ಣವಿಷೀದ್ಲಮ್‌। 
ಊರ್ಣುವಿಷೀಯ, ಊರ್ಣುವಿಷೀವಹಿ, ಊರ್ಣುವಿಷೀಮಹಿ। 

ಜಿತ್ವ ಬಾರದ ಪಕ್ಷದಲ್ಲಿ: ಗುಣ ಮತ್ತು ಅವಾದೇಶಗಳಿಂದ ಕೆಳಗಿನ ರೂಪಗಳು 
ಸಿದ್ಧಿ ಸುತ್ತವೆ. ರೂಪ ಗಳು: ಊರ್ಣವಿಷೀಷ್ಟ, ಊರ್ಣವಿಷೀಯಾಸ್ತಾಮ್‌, 
ಊರ್ಣವಿಷೀರ ನ್‌। ಊರ್ಣವಿಷೀಷ್ಕಾಃ, “ಊರ್ಣವಿಷೀಯರಾಸ್ಯಾವರ್‌, 
ಊರ್ಣೈವಿಷೀದ್ದಮ್‌। ಊರ್ಣವಿಷೀಯ, ಊರ್ಣವಿಷೀವಹಿ, ಊರ್ಣವಿಷೀಮಹಿ। 


ಲುಜ್‌; 


734 ಲಘುಸಿದ್ಧಾಂತ ಕೌಮುದೀ 


(ವೈಕಲ್ಪಕವಾಗಿ ವೃದ್ಧಿಯನ್ನು ವಿಧಿಸುವ ಸೂತ್ರ) 

ಸೂತ್ರ- 6೦4.ಊರ್ಣೋತೇರ್ಪಿಭಛಾಷಾ (7.2.6) 

ವೃತ್ತಿಃ-ಇಡಾದೌ ಪರಸ್ಕೈಪದೇ ಪರೇ ಸಿಚಿ ವಾ ವೃದ್ಧಿಸಿ ಪಕ್ಷೇ ಗುಣಃ ಔರ್ಣಾವೀತ್‌/ 
ಔರ್ಣುವೀತ್‌/ ಔರ್ಣವೀತ್‌। ಔರ್ಣಾವಿಷ್ಟಾಮ್‌, ಔರ್ಣುವಿಷ್ಟಾಮ್‌, ಔರ್ಣವಿಷ್ಟಾಮ್‌। 
ಔರ್ಣುವಿಷ್ಟಗೌರ್ಣವಿಷ್ಟ ಔರ್ಣುವಿಷ್ಯತ್‌/ಔರ್ಣವಿಷ್ಯತ್‌। ಔರ್ಣುವಿಷ್ಯತ,ಔರ್ಣವಿಷ್ಯತ। 

ಇತ್ಯದಾದಯಃ (13) 

ಪ. ಛೇ. -ಊರ್ಣೋತೇಃ, ವಿಭಾಷಾ। 

ಅ. ವೃ.- “ಸಿಚಿ ವೃದ್ಧಿಃ ಪರಸ್ಕೈಪದೇಷು” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 
ಮತ್ತು “ನೇಟಿ” ಎಂಬ ಸೂತ್ರದಿಂದ "ಇಟಿ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಪರಸ್ಕೈಪದದಲ್ಲಿ ಇಡಾದಿ "ಸಿಚ್‌' ಪರವಾದಾಗ, ಊರ್ಣು ಧಾತುವಿಗೆ 
ವೈಕಲ್ಪಿಕವಾಗಿ ವೃದ್ಧಿಯು ಬರುತ್ತದೆ. 

ಲುಜಕ: "ಲುಜ್‌' ಪರಸ್ಕೈಪದದಲ್ಲಿ ಇಡಾದಿ ಪ್ರತ್ಯಯಕ್ಕೆ ಜೆತ್ಚವು ವೈಕಲ್ಪಿಕವಾಗಿ 
ಬರುತ್ತದೆ. ಜಿತ್ವ ಪಕ್ಷದಲ್ಲಿ "ಉವಜ್‌(ಉವ್‌)' ಆದೇಶವು ಬರುತ್ತದೆ. ಜಿತ್ವ ಬಾರದ 
ಪಕ್ಷದಲ್ಲಿ ಪ್ರಕೃತ ಸೂತ್ರದಿಂದ ವೈಕಲ್ಜಿಕವಾಗಿ ವೃದ್ಧಿಯು ಬರುತ್ತದೆ. ವೃದ್ಧಿ ಬಾರದ 
ಪಕ್ಷದಲ್ಲಿ ಗುಣವು ಬಂದು ಕೆಳಗಿನಂತೆ ಮೂರು ರೂಪಗಳು ಸಿದ್ಧವಾಗುತ್ತವೆ. 

ವೃದ್ಧಿ ಬಂದ ಪಕ್ಷದಲ್ಲಿ ರೂಪಗಳು: ಔರ್ಣಾವೀತ್‌, ಔರ್ಣಾವಿಷ್ಟಾಮ್‌, ಔರ್ಣಾವಿಷುಃ 
ಔರ್ಣಾವೀಃ ಔರ್ಣಾವಿಷ್ಟಮ್‌, ಔರ್ಣಾವಿಷ್ಟಔರ್ಣಾವಿಷಮ್‌, ಔರ್ಣಾವಿಷ್ಟ ಔರ್ಣಾವಿಷ್ಠ 

ವೃದ್ಧಿ ಬಾರದೇ ಜಿತ್ವ ಬಂದು (ಉವಜ್‌) ಪಕ್ಷದಲ್ಲಿ ರೂಪಗಳು: ಔರ್ಣುವೀತ್‌, 
ಔರ್ಣುವಿಷ್ಟಾಮ್‌, ಔರ್ಣುವಿಷುಃ ಔರ್ಣುವೀಃ ಔರ್ಣುವಿಷ್ಟಮ್‌, ಔರ್ಣೂವಿಷ್ಟು 
ಔರ್ಣುವಿಷಮ್‌, ಔರ್ಣೂವಿಷ್ಟ ಔರ್ಣೂವಿಷ್ಠ್ಯ 

ಜಿತ್ವ ಬಾರದೇ ಗುಣ ಬ೦ದ ಪಕ್ಷದಲ್ಲಿ ರೂಪಗಳು: ಔರ್ಣವೀತ್‌, ಔರ್ಣವಿಷ್ಟಾಮ್‌, 
ಔರ್ಣವಿಷುಃ ಇತ್ಯಾದಿ 

ಆತ್ಮನೇಪದ: ಆತ್ಮನೇಪದದಲ್ಲಿ "ಉವಜ್‌(ಉವ್‌)' ಆದೇಶ ಮತ್ತು ಗುಣ ಇವುಗಳ 
ವಿಕಲ್ಲದಿಂದ ಔರ್ಣುವಿಷ್ಟ ಔರ್ಣವಿಷ್ಟ ಇತ್ಯಾದಿ ಎರಡು ರೂಪಗಳಾಗುತ್ತವೆ. “ಲೃಜ್‌'ನಲ್ಲೂ 
ಕೂಡ 'ಜಿತ್ನ' ವಿಕಲ್ಪದಿಂದ ಪರಸ್ಕೈಪದ ಮತ್ತು ಆತ್ಮನೇ ಪದಗಳಲ್ಲಿ ಎರಡೆರಡು 
ರೂಪಗಳು ಸಿದ್ಧಿಸುತ್ತವೆ. 

ಪರಸ್ಕೈಪದದಲ್ಲಿ ಎರಡೆರಡು ರೂಪಗಳು: ಔರ್ಣುವಿಷ್ಯತ್‌, ಔರ್ಣವಿಷ್ಯತ್‌... ಇತ್ಯಾದಿ 

ಆತ್ಮನೇಪದದ ರೂಪಗಳು: ಔರ್ಣುವಿಷ್ಯತ/ಔರ್ಣವಿಷ್ಯತ *** ಇತ್ಯಾದಿ 

(ಇತಿ ಅದಾದಯಃ ದ್ವಿತೀಯ ಗಣಃ ಸಮಾಪ್ತಃ ॥ 
ಇಲ್ಲಗೆ ಅದಾದಿ ಪ್ರಕರಣ (13) ಮುಗಿಯಿತು. 


ಪ್ರಕರಣ-14 


ಅಥ ಜುಹೋತ್ಯಾದಯಃ (3ನೇ ಗಣ) 
(ಸೂತ್ರ 6೦5-62೨ರವರೆಗೆ) 

ಜುಹೋತ್ಯಾದಿ ಗಣದಲ್ಲಿ 24 ಧಾತುಗಳು ಇವೆ. ವರದರಾಜರು ಇವುಗಳಲ್ಲಿ 11 
ಧಾತುಗಳನ್ನು ಮಾತ್ರ ರೂಪಸಿದ್ಧಿಗಾಗಿ ಆರಿಸಿಕೊಂಡಿದ್ದಾರೆ. 

ಪರಸ್ಕೈ ಪದಿ ಧಾತುಗಳು (5)- 1. ಹು-(ಹೋಮಿಸುವುದು ಅಥವಾ ತಿನ್ನುವುದು), 
2-ಇೆಭಿ-(ಹೆದರುವುದು), 3. ಹ್ರೀ-(ನಾಚುವುದು), 4. ಪೃ- (ಪಾಲಿಸುವುದು 
ಅಥವಾ ಪೂರ್ಣ ಮಾಡುವುದು), 5. ಓಹಾಕ್‌-(ತ್ಯಜಿಸುವುದು), 

ಆತ್ಮನೇ ಪದಿ ಧಾತುಗಳು (2) - 6. ಮಾಜ್‌-(ಅಳೆಯುವುದು,ಶಬ್ದ ಮಾಡುವುದು), 
7. ಓಹಾಜ್‌- (ಗತ್ಯರ್ಥ), 

ಉಭಯಪದಿ ಧಾತುಗಳು-(4)- 8. ಡುಭೃಜ್‌(ಧಾರಣ ಮಾಡುವುದು ಅಥವಾ 
ಪಾಲನೆ ಮಾದುವುದು), 9. ಡುದಾಇ”(ಕೊಡುವುದು), 10-ಡುಧಾಇ*(ಧಾರಣೆ 
ಮಾಡುವುದು),1. ಣಿಜಿರ್‌(ಶುದ್ಧ ಮಾಡುವುದು ಅಥವಾ ಪೋಷಣೆ ಮಾಡುವುದು) 

1.ಹು- ದಾನಾದಯೋಃ - 

(ಶಪ್‌ ಪ್ರತ್ಯಯಕ್ಕೆ ಶ್ಲು ಪ್ರತ್ಯಯವನ್ನು ಆದೇಶವಾಗಿ ವಿಧಿಸುವ ಸೂತ್ರು 

ಸೂತ್ರ- 604. ಜುಹೋತ್ಕಾದಿಭ್ಯಃ ಶ್ಲುಃ (2.4.75) 

ವೃತ್ತಿ - ಶಪಃ ಶ್ಲುಃ ಸ್ಯಾತ್‌। 

ಅ.ವೃ. - “ಅಧಿ ಪ್ರಭೃತಿಭ್ಯಃ ಶಪಃ” ಎಂಬ ಸೂತ್ರದಿಂದ "ಶಪಃ' ಎಂಬ ಪದವು 
ಅನುವೃತ್ತವಾಗುತದೆ. 

ಅರ್ಥ - ಜುಹೋತ್ಕಾದಿ ಗಣಕ್ಕೆ ಸೇರಿದ ಧಾತುಗಳನಂತರ ಇರುವ "ಶಪ್‌' 
ಪ್ರತ್ಯಯಕ್ಕೆ “ಶ್ಲು' ಆದೇಶವಾಗಿ ಬರುತ್ತದೆ. ಇಲ್ಲಿ "ಶ್ಲು' ವನ್ನು ಆದೇಶವಾಗಿ ವಿಧಿಸುವದಕ್ಕೆ 
ಕಾರಣ “ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌” ಎಂಬ ಸೂತ್ರದಿಂದ ಬರುವ ಪ್ರತ್ಯಯ 
ಲಕ್ಷಣದ ಕಾರ್ಯಕ್ಕೆ “ನ ಲುಮತಾಜ್ಗಸ್ಯ” ಎಂಬ ಸೂತ್ರದಿಂದ ನಿಷೇಧ ಮಾಡಲಾಗಿದೆ. 
ಇದರಿಂದ "ಶಪ್‌' ಗೆ "ಲುಕ(ಲೋಪ)' ಬಂದಮೇಲೆ ಲೋಪವಾದ ಪ್ರತ್ಯಯವು 
ಇರುವಂತೆ ಕಾರ್ಯವಾಗುವುದಿಲ್ಲ. ಅಂದರೆ ಸ್ಥಾನಿವದ್ಧಾವ ಬರುವುದಿಲ್ಲ ಎಂದು 
ಅರ್ಥ. 

(ಧಾತುವಿಗೆ ದ್ವಿತ್ವವನ್ನು ವಿಧಿಸುವ ಸೂತ್ರ) 

ಸೂತ್ರ- 606. ಶ್ಗೌ (6.1.10) 

ವೃತ್ತಿ - ಧಾತೋಃ ದ್ವೇ ಸ್ವಃ | ಜುಹೋತಿ! ಜುಹುತಃ 

ಅ.ವ್ಯ. - “ಲಿಟಿಧಾತೋರನಭ್ಯಾಸಸ್ಯ” ಎಂಬ ಸೂತ್ರದಿಂದ “ಧಾತೋಃ' ಎಂಬ 


736 ಲಘುಸಿದ್ಧಾಂತ ಕೌಮುದೀ 


ಪದವೂ ಮತ್ತು “ಏಕಾಚೋ ದ್ವೇ ಪ್ರಥಮಸ್ಯ” ಎಂಬ ಸೂತ್ರದಿಂದ “ದ್ವೇ” ಎಂಬ 
ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ - “ಶ್ಲು' ಪರದಲ್ಲಿದ್ದಾಗ ಧಾತುವಿಗೆ ದ್ವಿತ್ವವು ಬರುತ್ತದೆ. 

ಲಟ್‌: ಉದಾ- ಜುಹೋತಿ- ಪ್ರಥಮಪುರುಷ ಏಕವಚನದಲ್ಲಿ "ಹು' ಧಾತುವಿನ 
ನಂತರ ಲಡಾದೇಶವಾದ "ತಿಪ್‌(ತಿ)' ಬಂದು ಅದಕ್ಕೆ ಸಾರ್ವಧಾತುಕಸಂಜ್ಞೆ ಬಂದಮೇಲೆ 
ಧಾತುವಿನ ಪರದಲ್ಲಿ ಇರುವ “ಶಪ್‌' ಗೆ “ಜುಹೋತ್ಕಾದಿಭ್ಯಃ ಶ್ಲುಃ”ಎಂಬುದರಿಂದ 
“ಶ್ಲ(ಲೋಪ)' ಬಂದು ಹುಃತಿ ಎಂದಿರುತ್ತದೆ. ನಂತರ ಪ್ರಕೃತ ಸೂತ್ರದಿಂದ ಧಾತುವಿಗೆ 
ದ್ವಿತ್ವ ಬಂದು ಹುಹುಃತಿ ಎಂದಿರುತ್ತದೆ. ಈಗ ಮೊದಲನೆಯ "ಹು' ಎಂಬ ರೂಪಕ್ಕೆ 
"ಅಭ್ಯಾಸ' ಸಂಜ್ಞೆ ಬರುತ್ತದೆ. ಆ ಅಭ್ಯಾಸದ ಹು'ಗೆ “ಕುಹೋಶ್ವ್ಟುಃ” ಎಂಬುದರಿಂದ 
ಚುತ್ತದಿಂದ "ಹ್‌' ಕಾರಕ್ಕೆ "ರಖ್‌' ಕಾರ ಬಂದು ರುಖಹು-ತಿ ಎಂದಿದ್ದಾಗ, “ಅಭ್ಯಾಸೇ 
ಚರ್ಚ' ಎಂಬ ಸೂತ್ರದಿಂದ ಆ "ರು್‌' ಕಾರಕ್ಕೆ ಜಶ್ಚ್ವ(ಜ್‌) ಬಂದು ಜುಹು «ತಿ 
ಎಂದಿರುತ್ತದೆ. "ತಿ' ಯನ್ನು ಸಾರ್ವಧಾತುಕವೆಂದು ಭಾವಿಸಿ ಅನಭ್ಯಸ್ತವಾದ “ಹು' 
ನಲ್ಲಿರುವ "ಉ' ಕಾರಕ್ಕೆ “ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬುದರಿಂದ ಗುಣ 
ಬಂದು ಜುಹೋಃತಿ-ಜುಹೋತಿ ಎಂದು ರೂಪವಾಗುತ್ತದೆ. 


ಉದಾ- ಜುಹುತಃ- ಮೂರು ಪುರುಷಗಳ ಏಕವಚನ ಪ್ರತ್ಯಯಗಳು ಅಂದರೆ 
ತಿಪ್‌, ಸಿಪ್‌ ಮತ್ತು ಮಿಪ್‌ ಗಳು ಮಾತ್ರ "ಪಿತ್‌' ಆದ ಪ್ರತ್ಯಯಗಳಾಗಿರುತ್ತವೆ. 
ಆದ್ದರಿಂದ ಈ ಪ್ರತ್ಯಯಪರಕವಾದ ಧಾತುಗಳ ಅಂಗಕ್ಕೆ ಗುಣ ಬರುತ್ತದೆ. ಉಳಿದ 
ಆರು ಪ್ರತ್ಯಯಗಳು “ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ "ಜಿದ್ದದ್ದಾವ'ವನ್ನು 
ಹೊಂದುವುದರಿಂದ “ಕ್ಲಿತಿಚ” ಎಂಬುದರಿಂದ ಗುಣ ಬರುವುದಿಲ್ಲ. ಆದ್ದರಿಂದ ದ್ವಿವಚನ 
ಬಹುವಚನಗಳ ರೂಪಗಳಲ್ಲಿ ಗುಣ ಬಾರದೇ ಜುಹುತಃ ಇತ್ಯಾದಿ ರೂಪಗಳಾಗುತ್ತವೆ. 

(ಅತ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 6೦7. ಅದಭ್ಯಸ್ತಾತ್‌ (7.1.4) 

ವೃತ್ತಿ - ರುಸ್ಯ ಅತ್‌ ಸ್ಯಾತ್‌। (501) “ಹುಶ್ನುವೋಗರಿತಿ ಯಣ್‌। ಜುಹ್ವತಿ! 

ಪ.ಛೇ.- ಅತ್‌ ಅಭ್ಯಸ್ತಾತ್‌। 

ಅ.ವೃ.- “ರೋತನ್ತಃ” ಎಂಬ ಸೂತ್ರದಿಂದ "ರುಃ' ಎಂಬ ಪದವೂ, ಮತ್ತು 
“ಆಯನೇಯೀನೀಯಿಯಃ ಫ-ಡ-ಖ-ಛ-ಘಾಮ್‌ ಪ್ರತ್ಯಯಾದೀನಾಂ” 
ಎ೦ಬಸೂತ್ರದಿ೦ದ ವಚನವಿಪರಿಣಾಮ ಮಾಡಿದಮೇಲೆ “ಪ್ರತ್ಯಯಯಾದೇಃ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಅಭ್ಯಸ್ತಸಂಜ್ಞೆಯುಳ್ಳ ಧಾತುವಿನ ಪರದಲ್ಲಿ ಪ್ರತ್ಯಯದ ಆದಿ ಅವಯವವಾದ 


“ರಥ್‌ ಕಾರದ ಸ್ಥಾನದಲ್ಲಿ “ಅತ್‌' ಎಂಬ ಆದೇಶವು ಬರುತ್ತದೆ. 


ಉದಾ- ಜುಹ್ವತಿ- ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು “ಜುಹು' ಎಂದು 
ರೂಪವಾದಮೇಲೆ ಅದಕ್ಕೆ “ಉಭೇ ಅಭ್ಯಸ್ತಮ್‌” ಎ೦ಬ ಸೂತ್ರದಿಂದ ಅಭ್ಯಸ್ತ ಸಂಜ್ಞೆ 


ತಿಐನ್ನೇ ಜುಹೋತ್ಯಾದಯಃ (ಪರಸ್ಕೈಪದಿ ರೂಪಗಳು) 737 


ಬರುತ್ತದೆ. ಪ್ರಕೃತ ಸೂತ್ರದಿಂದ "ಯು' ನಲ್ಲಿರುವ "ರು್‌' ಕಾರಕ್ಕೆ "ಅತ್‌' ಆದೇಶ 
ಬಂದು ಜುಹು ಅತ್‌4ಇವ ಜುಹು4ಅತಿ ಎಂದಿದ್ದಾಗ "ಉ' "ಕಾರಕ್ಕೆ “ಯಣ್‌” 
ಬರಬೇಕಾಗಿತ್ತು ಅದನ್ನು ಬಾಧಿಸಿ “ಅಚಿ ಶ್ನು ಧಾತುಭ್ಯವಾಂ ಯ್ವೋರಿಯಜುವಜ್‌” 
ಎಂಬ ಸೂತ್ರದಿಂದ 'ಉವಜ್‌ (ಉವ್‌)' ಪ್ರಾಪವಾಗಿತ್ತು. ಅದನ್ನು ಬಾಧಿಸಿ “ಹುಶ್ನುವೋಃ 
ಸಾರ್ವಧಾತುಕೇ” ಎಂಬುದರಿಂದ "ಹ್‌ ಕಾರೋತ್ತರ "ಉ' ಕಾರಕ್ಕೆ "ಯಣ್‌ (ವ್‌ 
ಆದೇಶವಾಗಿ ಬಂದು ಜುಹ್ಹ್‌.- ಅತಿ-ಜುಹ್ವತಿ ಎಂದು ರೂಪವು ಸಿದ್ಧವಾಗುತದೆ. 


ಲಟ್‌: ರೂಪಗಳು: ಜುಹೋತಿ, ಜುಹುತಃ, ಜುಹ್ವತಿ। ಚು ಜುಹುಥಃ, 
ಜುಹುಥ। ಜುಹೋಮಿ, ಜುಹುವಃ, ಜುಹುಮಃ 


(ಆಮ್‌ ಮೊದಲಾದ ಪ್ರತ್ಯಯಗಳನ್ನು 
ವೈಕಲ್ಪಕವಾಗಿ ವಿಧಿಸುವ ಅತಿದೇಶ ಸೂತ್ರ) 

ಸೂತ್ರ- 608. ಭೀ-ಹ್ರೀ-ಭೃ-ಹುವಾಂ ಶ್ಲುವಚ್ಚ (3.1.39) 

ವೃತ್ತಿ - ಏಭ್ಯಃ ಲಿಟಿ ಆಮ್‌ ವಾ ಸ್ಯಾತ್‌ ಆಮಿ ಶ್ಲೌ ಇವ ಕಾರ್ಯಂ ಚ । 
ಜುಹವಾಇ್ಬಕಾರ, ಜುಹಾವ, ಹೋತಾ। ಹೋಷ್ಯತಿ। ಜುಹೋತು, ಜುಹುತಾತ್‌। 
ಜುಹುತಾಮ್‌,। ಜುಹ್ವತು। ಜುಹುಧಿ। ಜುಹವಾನಿ। ಅಜುಹೋತ್‌। ಅಜುಹುತಾಮ್‌। 

ಪ.ಛೇ.- ಭೀ-ಹ್ರೀ-ಬ್ಗ ೈ-ಹುವಾಂ, ಶ್ಲುವತ್‌, ಚ। 

ಅ.ವ್ಯ.- “ಕಾಸ್‌ ಪ್ರತ್ಯಯಾದಾಮಮನ್ನೇ ಲಿಟಿ” ಎಂಬ ಸೂತ್ರದಿಂದ "ಲಿಟ್‌' 
ಎಂಬ ಪದವೂ, ಮತ್ತು ಒಉಷ-ವಿದ್‌-ಜಾಗ್ಗ ಸಜ್ಯೋಂನೃತರಸ್ಕಾಮ್‌” ಎಂಬ ಸೂತ್ರದಿಂದ 
“ಅನ್ಯ ತರಸ್ಯಾಮ್‌' ಎಂಬ ಪದವು ಅನುವ ವಾಗುತ್ತದೆ. “ಪ್ರತ್ಯಯಃ” ಮತ್ತು “ಪರಶ್ಚ” 
ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ- ಭೀ, ಹ್ರೀ ಭೃ ಮತ್ತು ಹು ಧಾತುಗಳ ನಂತರ ವೈಕಲ್ಪಿಕವಾಗಿ “ಆಮ್‌' 
ಪ್ರತ್ಯಯವು ಬರುತ್ತದೆ. ಹಾಗೆಯೇ "ಆಮ್‌' ಪರದಲ್ಲಿದ್ದಾಗ "ಶ್ಲು' ಗೆ ಸಮಾನವಾದ 
ದ್ವಿತ್ವ ಮೊದಲಾದ ಕಾರ್ಯಗಳು ಆಗುತ್ತವೆ. 


ಅನುಪ್ರಯೋಗ ಅಟ್‌: 

ಉದಾ- ಜುಹವಾಇ್ದಾಕಾರ - ಪ್ರಥಮಪುರುಷ ಏಕವಚನದಲ್ಲಿ ಧಾತುವಿನನಂತರ 
“ಲಿಟ್‌' ಬಂದು, ಅದಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ “ತಿಪ್‌(ತಿ)' ಆದೇಶ, “ತಿಪ್‌ 
ಗೆ ಅಭಿನವ ಆಖ್ಯಾತ ಪ್ರತ್ಯಯವಾದ "ಇಲ್‌ (ಅ)' ಬಂದು, ಹು. ಅ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ “ಆಮ್‌' ಮತ್ತು ಶ್ಲುವದ್ಧಾವ ಆದಮೇಲೆ “ಶ್ಲೌ” ಎಂಬ ಸೂತ್ರದಿಂದ 
“ಹು' ಧಾತುವಿಗೆ ದ್ವಿತ್ವ ಬಂದು, ಹುಹು--ಅ ಎಂದಿದ್ದಾಗ, ಅದಕ್ಕೆ ಅಭ್ಯಾಸಸಂಜ್ಞೆ 
ಬಂದಮೇಲೆ, “ಕುಹೋಃಶ್ಚುಃ” ಎಂಬ ಸೂತ್ರದಿಂದ "ಹ್‌' ಕಾರಕ್ಕೆ ಚುತ್ವ (ರ್‌), 
ಕಾರ ಬಂದು “ಅಭ್ಯಾಸೇ ಚರ್ಚ” ಎಂಬುದರಿಂದ ಜಶ್ವ್ವ “ಜ್‌' ಬಂದು ಜುಹು 
ಆಮ್‌4ಅ ಎಂದಿರುತ್ತದೆ. “ಆಮಃ” ಎಂಬ ಸೂತ್ರದಿಂದ “ಲಿಟ್‌ ಗೆ ಲುಕ್‌ ಬಂದು, 
“ಕೃಜಗ್ವಾನುಪ್ರಯುಜ್ಯತೇ ಲಿಟಿ” ಎಂಬ ಸೂತ್ರದಿಂದ "ಲಿಟ್‌'ನ್ನು ಜೊತೆಗೆ ಸೇರಿಸಿಕೊಂಡು 


738 ಲಘುಸಿದ್ಧಾಂತ ಕೌಮುದೀ 


"ಕೃ' ಧಾತುವಿನ ಅನುಪ್ರಯೋಗ ಮಾಡಿದಾಗ, ಜು-ಹು.-ಆಮ್‌-ಕೃ--ಲಿಟ್‌ ಎಂದಿರುತ್ತದೆ. 
"ಲಿಟ್‌' ಗೆ ಮೂಲ ಆಖ್ಯಾತ ಪ್ರತ್ಯಯವಾದ "ತಿಪ್‌' ಆದೇಶ ಬಂದು, ಅದಕ್ಕೆ ಅಭಿನವ 
ಆಖ್ಯಾತ ಪ್ರತ್ಯಯವಾದ "ಇಲ್‌(ಅ)' ಆದೇಶ ಬಂದು ಜುಹು. ಆಮ್‌. ಕೃ. ಅ 
ಎಂದಿರುತ್ತದೆ. "ಆಮ್‌' ಎಂಬುದು “ತಿಜ್‌' ಮತ್ತು "ಶಿತ್‌' ಗಿಂತ ಭಿನ್ನವಾಗಿರುವುದರಿಂದ 
“ಆರ್ಧಧಾತುಕಂ ಶೇಷಃ” ಎ೦ಬ ಸೂತ್ರದಿಂದ ಆರ್ಧಧಾತುಕಸಂಜ್ಞೆ ಬರುತ್ತದೆ. ಇದು 
ಪರದಲ್ಲಿದ್ದಾಗ “ಜುಹು'ನಲ್ಲಿರುವ "ಹ್‌' ಕಾರೋತ್ತರ "ಉ' ಕಾರಕ್ಕೆ 
“ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬ ಸೂತ್ರದಿಂದ "ಗುಣ' ಬಂದು 
ಜುಹೋ4ಆಮ್‌ ಎಂದಿದ್ದಾಗ, "ಓ' ಕಾರಕ್ಕೆ “"ಅವ್‌' ಆದೇಶ ಬಂದು, 
ಜುಹ್‌.-ಅವ್‌.-.ಆಮ್‌-ಜುಹವಾಮ್‌ ಎಂದಿದ್ದಾಗ, ಪರದಲ್ಲಿರುವ ಕೃ* ಅ ಸೇರಿಕೊಂಡಾಗ, 
“ಲಿಟಿ ಧಾತೋರನಭ್ಯಾಸಸ್ಯ” ಎಂಬುದರಿಂದ “ಕೃ ಧಾತುವಿಗೆ "ದ್ವಿತ್ವ' ಬಂದು ಕೃಕ್ಳ 
ಎಂದಿದ್ದಾಗ ಅಭ್ಯಾಸದ "ಕೃ' ನ "ಯ' ಕಾರಕ್ಕೆ “ಉರತ್‌” ಎಂಬುದರಿಂದ “ಅತ್‌(ಅ)' 
ಬಂದು ಕ್‌4ಅ+ಕೃ=ಕ4ಕೃ ಎ೦ದಿದ್ದಾಗ “ಕುಹೋಶ್ವ್ಟು” ಎಂಬುದರಿಂದ ಅಭ್ಯಸ್ತ “ಕ್‌ 
ಕಾರಕ್ಕೆ “ಚುತ್ವ (ಚ್‌)' ಬಂದು ಚ*ಕೃ--ಅ ಎಂದಿದ್ದಾಗ, “ಅಚೋಯ್ಲಿತಿ” ಎಂಬುದರಿಂದ 
"ಯ' ಕಾರಕ್ಕೆ ವೃದ್ಧಿ (ಆರ್‌) ಬಂದು, ಚಕಾರ್‌4ಅ ಇಚಕಾರ ಎಂದಾದಮೇಲೆ 
ಜುಹವಾಮ್‌+ಚಕಾರ ಎಂದಿದ್ದಾಗ, "ಮ್‌' ಕಾರಕ್ಕೆ “ಮೋನುಸ್ವಾರಃ” ಎಂಬುದರಿಂದ 
ಅನುಸ್ವಾರ ಬಂದು “ವಾ ಪದಾಂತಸ್ಯ” ಎ೦ಬ ಸೂತ್ರದಿಂದ ಪರಸವರ್ಣ ಮಾಡಿದಾಗ, 
ಜುಹವಾಇ್ದಕಾರ ಎಂದು ರೂಪವು ಸಿದ್ಧವಾಗುತ್ತದೆ, ಮುಂದೆ ಎಲ್ಲ ರೂಪಗಳಲ್ಲೂ 
ಪರಸವರ್ಣವೇ ಬರುತ್ತದೆ. 

“ಹು' ಧಾತುವಿಗೆ ಕೃ ಧಾತುವಿನ ಅನುಪ್ರಯೋಗ `ಲಿಟ್‌'ನಲ್ಲಿ 

ರೂಪಗಳು: ಜುಹವಾಇ್ಞಕಾರ, ಜುಹವಾಣ್ಯಕ್ರತುಃ, ಜುಹವಾಇ್ದುಕೂ ಜುಹವಾಇ್ಬಕರ್ಥ, 
ಜುಹವಾಣ್ಯಕ್ರಥುಃ, ಜುಹವಾಣ್ದಕ್ರ ಜುಹವಾಇ್ದಕಾರ/ಜುಹವಾಇ್ದಾಕರ, ಜುಹವಾಇ್ಬುಕೃವ, 
ಜುಹವಾಇ್ದುಕೃಮ। 

"ಹು' ಧಾತುವಿಗೆ "ಭೂ' ಧಾತುವಿನ ಅನುಪ್ರಯೋಗದ "`ಲಿಟ್‌'ನಲ್ಲಿ 

ರೂಪಗಳು: ಜುಹವಾಮ್ಪಭೂವ, ಜುಹವಾಮ್ಪಭೂವತುಃ, ಜುಹವಾಮ್ಪಭೂವುಃ 
ಜುಹವಾಮೃಭೂವಿಥ, ಜುಹವಾಮ್ಪಭೂವಥುಃ, ಜುಹವಾಮೃಭೂವ। ಜುಹವಾಮ್ಪಭೂವ, 
ಜುಹವಾಮ್ಹಭೂವಿವ, ಜುಹವಾಬಭೂವಿಮ। 

“ಹು' ಧಾತುವಿಗೆ "ಅಸ್‌' ಧಾತುವಿನ ಅನುಪ್ರಯೋಗದ "ಲಿಟ್‌'ನ ರೂಪಗಳು: 

ಜುಹವಾಮಾಸ, ಜುಹವಾಮಾಸತುಃ, ಜುಹವಾಮಾಸುಃ ಜುಹವಾಮಾಸಿಥ, 
ಜುಹವಾಮಾಸಥುಃ, ಜುಹವಾಮಾಸ। ಜುಹವಾಮಾಸ, ಜುಹವಾಮಾಸಿವ, 
ಜುಹವಾಮಾಸಿಮ। 

“ಆಮ್‌” ಆದಿಗಳು ಬಾರದ ಪಕ್ಷದಲ್ಲಿ- 

ಉದಾ- ಜುಹಾವ - ಪ್ರಥಮಪುರುಷ ಏಕವಚನದಲ್ಲಿ "ಹು' ಧಾತುವಿನ ನಂತರ 


ತಿಐನ್ತೇ ಜುಹೋತ್ಕ್ಯಾದಯಃ (ಪರಸ್ಕೈಪದಿ ರೂಪಗಳು) 739 


"ಲಿಟ್‌' ಬಂದು ಅದಕ್ಕೆ ಮೂಲ ಆಖ್ಯಾದ ಪ್ರತ್ಯಯವಾದ "ತಿಪ್‌(ತಿ)' ಆದೇಶ ಬಂದಮೇಲೆ 
ಆ "ತಿಪ್‌'ಗೆ ಆಭಿನವ ಆಖ್ಯಾತ ಪ್ರತ್ಯಯವಾದ "ಣಲ್‌(ಅ)' ಬಂದು, ಹು. ಅ 
ಎಂದಿದ್ದಾಗ, "ಹು' ಧಾತುವಿಗೆ “ಲಿಟ "ಧಾತೋರನಭ್ಯಾಸಸ್ಕ' ಎ೦ಬುದರಿಂದ ದ್ವಿತ್ವ 
ಬಂದು ಹು ಹು--ಅ ಎಂದಿದ್ದಾಗ, "ಕುಹೋಶ್ಪುಃ” ವೀಯದರಿಂದ ಅಭ್ಯಾಸದ "ಹ್‌' 
ಕಾರಕ್ಕೆ ಚುತ್ಸ(ರು್‌) ಬಂದು, ಅದಕ್ಕೆ ಜಶ್ತ (ಜ್‌) ಬ೦ದು ಜುಹು*ಅ ಎಂದಿದ್ದಾಗ, 
“ಅಚೋಚಿಿತಿ” ಎಂಬುದರಿಂದ "ಉ' ಕಾರಕ್ಕೆ ವೃದ್ಧಿ ಬಂದು, ಜುಹ್‌ಔ4ಅ ಎಂದಿದ್ದಾಗ, 
“ವಚೋತsಯವಾಯಾವಃ” ಎಂಬುದರಿಂದ "ಔ' ಕಾರಕ್ಕೆ ಆವ್‌ ಆದೇಶ ಬಂದು 
ಜುಹ್‌4ಆವ್‌4ಅ=ಜುಹಾವ ಎಂದು ರೂಪವಾಗುತ್ತದೆ. 

ಉದಾ- ಜುಹುವತುಃ- ಪ್ರಥಮಪುರುಷ ದ್ವಿವಚನದಲ್ಲಿ ಹಿಂದಿನಂತೆ ಪ್ರಕ್ರಿಯೆ 
ನಡೆದು ಜುಹು. ಅತುಸ್‌ ಎಂದಿದ್ದಾಗ, ಅಜಾದಿಪ್ರತ್ಯಯವು' ಪರದಲ್ಲಿರುವುದರಿಂದ 
ಅನಭ್ಯಸ್ತವಾದ "ಹು'ನಲ್ಲಿರುವ ಉ್‌ ಕಾರಕ್ಕೆ “ಅಚ ಶ್ನುಧಾತುಭುವಾಂ ಯ್ಹೋರಿ 
ಯಜುವಜೌ” ಎಂಬ ಸೂತ್ರದಿಂದ "ಉವಜ್‌ (ಉವ್‌)' ಆದೇಶ ಬಂದು 
ಜುಹ್‌ಉವ್‌4ಅತುಸ್‌ ಎಂದಿದ್ದಾಗ, "ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಜುಹುವತುಃ 
ಎಂಬ ರೂಪವು ಸಿದ್ಧವಾಗುತ್ತದೆ. 

"ಆಮ್‌' ಹ ಬಾರದ ಪಕ್ಷದಲ್ಲಿ-ರೂಪಗಳು: ಜುಹಾವ, ಜುಹುವತುಃ, ಜುಹುವುಃ 
ಜುಹೋಥ/ಜುಹವಿಥ, ಜುಹುವಥುಃ, ಜುಹುವ। ಜುಹಾವ/ಜುಹವ, ಜುಹುವಿವ, 
ಜುಹುವಿಮ। 

ಲುಟ್‌: (ಅನಿಟ್‌):ರೂಪಗಳು: ಹೋತಾ, ಹೋತಾರೌ, ಹೋತಾರಃ ಹೋತಾಸಿ, 
ಹೋತಾಸ್ಕಃ, ಹೋತಾಸ್ಸ ಹೋತಾಸ್ಕಿ ಹೋತಾಸ್ತಃ, ಹೋತಾಸ್ಕಃ। 

ಲೃಟ್‌: ರೂಪಗಳು: ಹೋಷ್ಯತಿ, ಹೋಷ್ಯತಃ, ಹೋಷ್ಟನ್ನಿ ಹೋಷ್ಯಸಿ, ಹೋಷ್ಯಥಃ, 
ಹೋಷ್ಯಥ। ಹೋಷ್ಯಾಮಿ, ಹೋಷ್ಠಾ ವಃ, ಹೋಷ್ಯಾಮಃ। 

ಲೋಟ್‌: ರೂಪಗಳು: ಜುಹೋತು/ಜುಹುತಾತ್‌, ಜುಹುತಾಮ್‌, ಜುಹ್ವತು। “ಹು 
ರುಲ್ಲ್ಯೋ ಹೇರ್ಧಿಃ” ಎಂಬ ಸೂತ್ರದಿಂದ "ಹ' ಗೆ "ಧಿ' ಆದೇಶವು ಬಂದು ಜುಹುಧಿ 
ಎಂದು ರೂಪದ) ಜುಹುಧಿ/ ಜುಹುತಾತ್‌, ಜುಹುತಮ್‌, ಜುಹುತ। ಜುಹವಾನಿ , 
ಜುಹವಾವ, ಜುಹವಾಮ। ಎ೦ದು ರೂಪಗಳು. 

(ಇಗನ್ತ ಅಂಗಕ್ಕೆ ಗುಣವನ್ನು ವಿಧಿಸುವ ಸೂತ್ರ) 
ಸೂತ್ರ- 6೦೨. ಯುಸಿ ಚ (7.3.83) 

ವೃತ್ತಿ - ಇಗನ್ತ ಅಜ್ಞಸ್ಯ ಗುಣಃ ಅಜಾದೌ ಜುಸಿ। ಅಜುಹವುಃ /ಜುಹುಯಾತ್‌। 
ಹೂಯಾತ್‌। ಅಹೌಷೀತ್‌। ಅಹೋಷ್ಯತ್‌ಇೆಭೀ ಭಯೇ 2 ಬಿಭೇತಿ! 

ಅ.ವೃ - “ಕ್ಷಸ್ಯಾಚಿ” ಎಂಬ ಸೂತ್ರದಿಂದ "ಅಚಿ' ಎಂಬ ಪದವೂ, ಮತ್ತು 
“ಮಿದೇರ್ಗುಣಳ”': ಸಟ ಸೂತ್ರದಿಂದ "ಗುಣಃ”' ಎಂಬ ಪದವೂ ಅನುವೃ ತವಾಗುತ್ತವೆ. 
“ಅ೦ಗಸ್ಕ” ಎಂಬುದು ಅಧಿಕಾರ ಸೂತ್ರ. 


740 ಲಘುಸಿದ್ಧಾಂತ ಕೌಮುದೀ 


ಅರ್ಥ- ಅಜಾದಿಯಾದ "ಜುಸ್‌(ಉಸ್‌)' ಪರದಲ್ಲಿದ್ದಾಗ ಇಗನ್ನವಾದ ಅಂಗಕ್ಕೆ 
ಗುಣವು ಬರುತ್ತದೆ. 

ಲಜ್‌: ಉದಾ- ಅಜುಹೋತ್‌-ಹಿಂದಿನಂತೆ ಪ್ರಕ್ರಿಯೆ ನಡೆದು “ಜುಹು' 
ಎಂದಾದಮೇಲೆ ಪ್ರಥಮಪುರುಷ ಏಕವಚನದಲ್ಲಿ ಜುಹು%ತಿ ಎಂದಿದ್ದಾಗ , “ತಪ್ಪ” 
ಎಂಬುದರಿಂದ "ತಿ' ನಲ್ಲಿರುವ "ಇ' ಕಾರಕ್ಕೆ ಲೋಪ ಬಂದು ಜುಹು--ತ್‌ ಎಂದಿದ್ದಾಗ 
ಧಾತುವಿಗೆ ಅಡಾಗಮ ಮತ್ತು ಅನಭ್ಯಸ್ತ "ಹು' ನಲ್ಲಿರುವ "ಉ' ಅಕಾರಕ್ಕೆ ಗುಣ ಬಂದು 
ಅಜುಹೋತ್‌ ಎಂದು ರೂಪವಾಗುತ್ತದೆ. 

ಉದಾ- ಅಜುಹುತಾಮ್‌: ಪ್ರಥಮಪುರುಷ ದ್ವಿವಚನದಲ್ಲಿ ತಾಮ್‌ ಪ್ರತ್ಯಯ 
ಸೇರಿಸಿದಾಗ ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಅಜುಹುತಾಮ್‌ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಅಜುಹವುಃ- ಪ್ರಥಮಪುರುಷ ಬಹುವಚನದಲ್ಲಿ "ಹು' ಧಾತುವಿನ ನಂತರ 
“ಮಿ ಪ್ರತ್ಯಯವನ್ನು ಸೇರಿಸಿದಾಗ, ಹು4ಮು ಎಂದಿರುತ್ತದೆ. ಧಾತುವಿನ ನಂತರ 
“ಶಪ್‌' ಪ್ರತ್ಯಯಕ್ಕೆ “ಶ್ಲುಲುಕ್‌), ಬಂದು ಧಾತುವಿಗೆ ದ್ವಿತ್ವ ಅಡಾಗಮಗಳು ಬಂದಮೇಲೆ 
“"ರಥ್‌'ಗೆ “ಅದಭ್ಯಸ್ತಾತ್‌” ಎಂಬುದರಿಂದ "ಅತ್‌' ಆದೇಶ ಪ್ರಾಪ್ತವಾದಾಗ, ಧಾತುವಿಗೆ 
ಅಭ್ಯಸ್ತ ಸಂಜ್ಞೆ ಬಂದಿರೋಣದರಿಂದ ಅದನ್ನು ಬಾಧಿಸಿ “ಸಿಜಭ್ಯಸ್ತವಿಧಿಭ್ಯಶ್ವ” 
ಎಂಬುದರಿಂದ “ಜುಸ್‌(ಉಸ್‌) ಆದೇಶ ಬಂದು ಅಜುಹು4 ಉಸ್‌ ಎಂದಿದ್ದಾಗ 
ಪ್ರಕೃತ ಸೂತ್ರದಿಂದ "ಹು'ನಲ್ಲಿರುವ "ಉ' ಕಾರಕ್ಕೆ ಗುಣ ಬಂದು ಅಜುಹೋ* ಉಸ್‌ 
ಎಂದಾಗಿ "ಓ' ಕಾರಕ್ಕೆ "ಅವ್‌' ಆದೇಶ ಬಂದು ಅಜುಹ್‌4ಅವ್‌4ಉಸ್‌-ಅಜುಹವುಃ 
ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅಜುಹೋತ್‌, ಅಜುಹುತಾಮ್‌, ಅಜುಹವುಃ। ಅಜುಹೋಃ, 
ಅಜುಹುತಮ್‌, ಅಜುಹುತ। ಅಜುಹವಮ್‌, ಅಜುಹುವ, ಅಜುಹುಮ। 

ವಿಧಿಲಿಜಕ್‌: ರೂಪಗಳು: ಜುಹುಯಾತ್‌, ಜುಹುಯಾತಾಮ್‌, ಜುಹುಯುಃ। 
ಜುಹುಯಾಃ, ಜುಹುಯಾತಮ್‌, ಜುಹುಯಾತ। ಜುಹುಯಾಮ್‌, ಜುಹುಯಾವ, 
ಜುಹುಯಾಮ। 

ಇಲ್ಲಿ (ವಿಧಿಲಿಜ್‌) "ಹು' ಧಾತುವಿನ ನಂತರ "ಶಪ್‌(ಅ)-" ಬಂದು ಅದಕ್ಕೆ 
“"ಶ್ಲ(ಲೋಪ)' ಬಂದಮೇಲೆ ಧಾತುವಿಗೆ ದ್ವಿತ್ವ, ತದನಂತರ “ಯಾಸುಟ್‌(ಯಾಸ್‌)' 
ಬಂದಮೇಲೆ ಮೇಲಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ಆಶೀರ್ಲಿಜಕ-ರೂಪಗಳು: ಹೂಯಾತ್‌, ಹೂಯಾಸ್ತಾಮ್‌, ಹೂಯಾಸುಃ 
ಹೂಯಾಃ, ಹೂಯಾಸಮ್‌, ಹೂಯಾಸ್ತ ಹೂಯಾಸಮ್‌, ಹೂಯಾಸ್ವ, ಹೂಯಾಸ್ಸ 

ಆಶೀರ್ಲಿಜ್‌ನಲ್ಲಿ "ಹು' ಧಾತುವಿನ ನಂತರ "ಯಾಸುಟ್‌(ಯಾಸ್‌)' ಬಂದಮೇಲೆ 
“ಅಕೃತ್ಸಾರ್ವಧಾತುಕಯೋಃ ದೀರ್ಫಃ” ಎಂಬ ಸೂತ್ರದಿಂದ "ಹು'ನ "ಉ' ಕಾರಕ್ಕೆ 
ದೀರ್ಫ ಬಂದು ಮೇಲಿನಂತೆ ರೂಪಗಳು ಸಿದ್ಧವಾಗುತ್ತವೆ. 


ತಿಣನ್ನೇ ಜುಹೋತ್ಯಾದಯಃ (ಪರಸ್ಕೈಪದಿ ರೂಪಗಳು) 741 


ಲುಜಕ್‌: ಉದಾ- ಅಹೌಷೀತ್‌- ಪ್ರಥಮಪುರುಷ ಏಕವಚನದಲ್ಲಿ “ಹು' ಧಾತುವಿನ 
ಮೇಲೆ "ಲುಜ್‌' ಬಂದು ಧಾತುವಿಗೆ ಅಡಾಗಮ ಬಂದಮೇಲೆ “ತಿಪ್‌ತಿ)' ಬಂದು, 
“ಇತಶ್ವ” ಎಂಬುದರಿಂದ “ಶಿಪ್‌ (ಇ)' ನಲ್ಲಿಯ "ಇ? ಕಾರಕ್ಕೆ ಲೋಪ ಬಂದು 
ಅಹು*4ತ್‌ ಎಂದಿದ್ದಾಗ, ಧಾತುವಿನ ಪರದಲ್ಲಿ "ಚ್ಲಿ' ಪ್ರತ್ಯಯವು ಬಂದು "ಚಿಗೆ ಸಿಚ್‌(ಸ್‌)' 
ಆದೇಶ ಬ೦ದಮೇಲ ಸಿಚ್‌ನಲ್ಲಿಯ "ಇ' ಕಾರಕ್ಕೆ ಅನುಬಂಧ ಲೋಪ ಬಂದು 
ಅಹು+ಸ್‌4ತ್‌ ಎಂದಿದ್ದಾಗ, ಅಪೃಕ್ತ "ಹಲ್‌' ಆದ *ತ್‌'ಗೆ ಈಟ್‌(ಈ)' ಆಗಮ 
ಬಂದು ಅಹುಸ್‌4ಈತ್‌ ಎಂದಿರುತ್ತದೆ. "ಸಿಚ್‌'ಗೆ ಸಂಬಂದಿಸಿದ "ಸ್‌' ಕಾರವು 
ಧಾತುವಿನ ಪರದಲ್ಲಿರುವುದರಿಂದ “ಸಿಚಿವೃದ್ಧಿಃ ಪರಸ್ಕೈಪದೇಷು” ಎಂಬುದರಿಂದ 
ಧಾತುವಿನ "ಉ' ಕಾರಕ್ಕೆ ವೃದ್ಧಿ ಬಂದು ಅಹೌ.-ಸ್‌. ಈತ್‌ ಎಂದಿರುತ್ತದೆ. 
“ಆದೇಶಪ್ರತ್ಯಯಯೋಃ” ಎಂಬುದರಿಂದ "ಸ್‌' ಕಾರಕ್ಕೆ ಷತ್ವ ಬಂದು ಅಹೌಷೀತ್‌ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: ಈಟ್‌ ಆಗಮವು ತಿಪ್‌ ಮತ್ತು ಸಿಪ್‌ ಪ್ರತ್ಯಯಗಳಿದ್ದಾಗ ಮಾತ್ರ ಆಗುತ್ತದೆ. 
ಉಳಿದಕಡೆಗಳಲ್ಲಿ ವೃದ್ಧಿ, ಷತ್ವ ಮತ್ತು ಟುತ್ವ ಗಳಾದಮೇಲೆ ಕೆಳಗಿನಂತೆ ರೂಪಗಳು 
ಸಿದ್ಧವಾಗುತ್ತವೆ, 

ಲುಜಕ; ರೂಪಗಳು: ಅಹೌಷೀತ್‌, ಅಹೌಷ್ಟಾಮ್‌, ಅಹೌಷುಃ ಅಹೌಷೀಃ, 
ಅಹೌಷ್ಟಮ್‌, ಅಹೌಷ್ಟ ಅಹೌಷಮ್‌, ಅಹೌಷ್ಟ, ಅಹೌಷ್ಠ 

ಲಜ್‌: ರೂಪಗಳು: ಅಹೋಷ್ಠತ್‌, ಅಹೋಷ್ಠತಾಮ್‌, ಅಹೋಷ್ಠನ್‌। ಅಹೋಷ್ಯಃ, 
ಅಹೋಷ್ಯತಮ್‌, ಅಹೋಷ್ಯತ। ಅಹೋಷ್ಯಮ್‌, ಅಹೋಷ್ಯಾವ, ಅಹೋಷ್ಯಾಮ। 

2. ಇೆಭೀ ಭಯೇ - (ಹೆದರುವುದು) ಇದರಲ್ಲಿ ಭೀ ಮಾತ್ರ ಉಳಿಯುತ್ತದೆ ಇದು 
“ಇಗೆತ್‌' ಆಗಿದ್ದರಿಂದ ಅನಿಟ್‌ ಆಗಿದೆ. 

ಲಟ್‌: ಉದಾ- ಬಿಭೇತಿ - ಪ್ರಥಮಪುರುಷ ಏಕವಚನದಲ್ಲಿ “ಭೀ” ಧಾತುವಿನಮೇಲೆ 
“ಲಟ್‌' "ಲ್‌' ಕಾರ ಬಂದು ಅದಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ “ತಿಪ್‌(ತಿ)' 
ಆದೇಶ ಬಂದು ಧಾತುವಿನ ಪರದಲ್ಲಿ "ಶಪ್‌(ಅ)' ಬಂದಮೇಲೆ ಅದಕ್ಕೆ "ಶ್ಲ(ಲೋಪ)' 
ಬಂದು “ಶ್ಲೌ” ಎಂಬ ಸೂತ್ರದಿಂದ ದ್ವಿತ್ವ ಬಂದು ಭೀಭೀ*ತಿ ಎಂದಿದ್ದಾಗ, ಮೊದಲನೆಯ 
ರೂಪ (ಭಿಲ)ಗೆ ಅಭ್ಯಾಸ ಸಂಜ್ಞೆ ಬಂದು “ಹಸ್ವಃ” ಎಂಬ ಸೂತ್ರದಿಂದ ಹ್ರಸ್ವ ಬಂದು 
ಭಿಭೀ+ತಿ ಎಂದಿದ್ದಾಗ, “ಅಭ್ಯಾಸೇ ಚರ್ಚ”ಎಂಬುದರಿ೦ಂದ ಅಭ್ಯಸ್ತವಾದ "ಲ್‌ ಕಾರಕ್ಕೆ 
ಜಶ್ತ್ವ ಬಂದು ಬಿಭೀ-*ತಿ ಎಂದಿರುತ್ತದೆ. ಅನಭ್ಯಸ್ತ "ಭೀ' ನಲ್ಲಿರುವ “ಈ' ಕಾರಕ್ಕೆ 

“ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬುದರಿಂದ ಗುಣ ಬಂದು ಬಿಭೇತಿ 
ಎಂದು ರೂಪವಾಗುತ್ತದೆ. 

ಉದಾ- ಬಿಭೇಷಿ, ಬಿಭೇಮಿ- ಮಧ್ಯಮಪುರುಷ ಮತ್ತು ಉತ್ತಮಪುರುಷ 
ಏಕವಚನಗಳಲ್ಲಿ ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಬಿಭೇ*ಸಿ , ಮತ್ತು ಬಿಭೇ*ಮಿ 
ಎಂದಿದ್ದಾಗ, "ಸ್‌'ಕಾರಕ್ಕೆ ಷತ್ವ ಬಂದು ಕ್ರಮವಾಗಿ ಬಿಭೇಷಿ ಮತ್ತು ಬಿಭೇಮಿ ಎಂದಾಗುತ್ತದೆ. 


742 ಲಘುಸಿದ್ಧಾಂತ ಕೌಮುದೀ 


(ವೈಕಲ್ಪಕವಾಗಿ "ಇ' ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 610. ಅಯೋಜನ್ಯತರಸ್ಯಾಮ್‌ (6.4.15) 

ವೃತ್ತಿ - ಇಕಾರಃ ವಾ ಸ್ಯಾತ್‌ ಹಲಾದೌ ಕ್ವಿತಿ ಸಾರ್ವಧಾತುಕೆ! ಬಿಭಿತಃ, ಬಿಭೀತಃ। 
ಬಿಭೃತಿ! ಬಿಭಯಾಇ್ಬಾಕಾರ, ಬಿಭಾಯ। ಭೇತಾ। ಭೇಷ್ಮತಿ! ಬಿಭೇತು, ಬಿಭಿತಾತ್‌ ಬಿಭೀತಾತ್‌। 
ಅಬಿಭೇತ್‌। ಬಿಭೀಯಾತ್‌। ಭೀಯಾತ್‌। ಅಭೈಷೀತ್‌। ಅಭೇಷ್ಯತ್‌। ಹ್ರೀ ಲಜ್ಞಾಯಾಮ್‌॥/ 
ಜಿಹ್ರೇತಿ। ಜಿಹ್ರೀತಃ। ಜಿಹ್ರೀಯತಿ। ಜಿಹ್ರಯಾಜ್ಞಕಾರ। ಜಿಹ್ರಾಯ। ಹ್ರೇತಾ। ಹ್ರೇಷ್ಯತಿ 
ಜಿಹ್ರತು। ಅಜಿಹ್ರೇತ್‌ಜಿಶ್ರೀಯಾತ್‌। ಹ್ರೀಯಾತ್‌। ಅಹ್ರೈಷೀತ್‌। ಅಹ್ರೇಷ್ಠತ್‌। ಪ್ಯು ಪಾಲನ- 
ಪೋಷಣಯೋಃ (ಪೂರಣಯೋಃ)/4। 

ಪ.ಛೇ.- ಭಿಯಃ ಅನ್ಯತರಸ್ಯಾಮ್‌। 

ಅ.ವೃ.- “ಇದ್‌ ದರಿದ್ರಸ್ಯ” ಎಂಬ ಸೂತ್ರದಿಂದ "ಇತ್‌' ಎಂಬ ಪದವೂ, “ಈ 
ಹಲ್ಕಗೋಃ” ಎ೦ಂಬಸೂತ್ರದಿಂದ "ಹಲಿ' ಎಂಬ ಪದವೂ “ಗಮ-ಹನ-ಜನ-ಖನ್‌- 
ಘಸಾ೦ಂ ಲೋಪಃ ಕಿಜಿತ್ಯನಜೆ” ಎಂಬ ಸೂತ್ರದಿಂದ *ಕ್ವಿತಿ' ಎಂಬ ಪದವೂ “ಅತ 
ಉತ್‌ ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- ಹಲಾದಿಯಾದ ಕಿತ್‌, ಅಥವಾ ಜಿತ್‌ ಪ್ರತ್ಯಯಗಳು ಸಾರ್ವಧಾತುಕವು 
ಪರದಲ್ಲಿ ಇದ್ದಾಗ, “ಭೀ' ಧಾತುವಿಗೆ “ಇ' ಕಾರವು ವೈಕಲ್ಲಿಕವಾಗಿ ಆದೇಶವಾಗಿ ಬರುತ್ತದೆ. 

ಉದಾ- ಬಿಭಿತಃ/ಬಿಭೀತಃ- ಪ್ರಥಮಪುರುಷ ದ್ವಿವಚನದಲ್ಲಿ, “ಭೀ” ಧಾತುವಿನ 
ನಂತರ "ತಸ್‌' ಬಂದು ಭೀ*-ತಸ್‌ ಎಂದಿದ್ದಾಗ, ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಬಿ 
ಭೀ4ತಸ್‌ ಎಂದಿದ್ದಾಗ, 'ಅಲೋನ್ತ್ಯ ' ಪರಿಭಾಷಾ ಸೂತ್ರದಿಂದ “ಈ' ಕಾರಕ್ಕೆ ಪ್ರಕೃತ 
ಸೂತ್ರದಿಂದ "ಇ? ಕಾರಾರಾದೇಶವು ಬಂದು ಬಿಭಿತಃ ಎಂದೂ, “ಇ' ಹಾ "ಬಾರದ 
ಪಕ್ಷದಲ್ಲಿ ಬಿಭೀತಃ ಎಂದು ರೂಪಗಳಾಗುತ್ತವೆ. 

ಉದಾ- ಬಿಭ್ಯತಿ- ಪ್ರಥಮಪುರುಷ ಬಹುವಚನದಲ್ಲಿ, “ಭೀ' ಧಾತುವಿನ ನಂತರ 
"ರಿ' ಬಂದು ಭೀ+ರು ಎಂದಿದ್ದಾಗ, ಹಿಂದಿನಂತೆ ದ್ವಿತ್ವಾದಿಗಳು ಬಂದು ಬಿಭೀ*ಮು 
ಎಂದಿದ್ದಾಗ, "ರು್‌' ಗೆ "ಅತ್‌' ಆದೇಶ ಬಂದು ಬಿಭೀ*ಅತ್‌4ಇ ಎಂದಿದ್ದಾಗ, 

“ಕಾಚೋತಸಂಯೋಗ ಪೂರ್ವಸ್ಯ ಸ್ಥ” ಎಂಬ ಸೂತ್ರದಿಂದ ಯಣ್‌ ಸಂಧಿಯಾಗಿ 

ಬಿಭ್ಯತಿ ಎಂದು ರೂಪವು ಸಿದ್ಧವಾಗುತ್ತದೆ. ಥಸ್‌, ಥ, ವಸ್‌, ಮತ್ತು ಮಸ್‌ ಗಳೂ 


ಕೂಡ “ಜಿತ್‌' ಆದ ಹಲಾದಿ ಸಾರ್ವಧಾತುಕಗಳಾಗಿರುವುದರಿಂದ ಎರಡೆರಡು ರೂಪಗಳು 
ಸಿದ್ಧವಾಗುತ್ತವೆ. 


ಅ ರೂಪಗಳು: ಬಿಭೇತಿ, ಬಿಭಿತಃ/ ಬಿಭೀತಃ, ಬಿಭ್ಯತಿ। ಬಿಭೇಷಿ ಬಿಭಿಥಃ/ 
ಬಿಭೀಥಃ, ಬಿಭಿಥ/ಬಿಭೀಥ। ಬಿಭೇಮಿ, ಬಿಭಿವಃ/ಬಿಭೀವಃ, ಬಿಭಿಮಃ/ಬಿಭೀಮಃ 

ಲಿಟ್‌: (ಅನುಪ್ರಯೋಗ) 

ಉದಾ- ಬಿಭಯಾಇ್ದಾಕಾರ- ಈ "ಲ್‌' ಕಾರದಲ್ಲಿ ಪ್ರಥಮಪುರುಷ ಏಕವಚನದಲ್ಲಿ 


ತಿಜನ್ನೇ ಜಹೋತ್ಕಾದಯಃ (ಪರಸ್ಕೈಪದಿ ರೂಪಗಳು) 743 


“ಹೂ' ಧಾತುವಿನಂತೆ “ಭೀ-ಹ್ರೀ-ಭೃ-ಹುವಾಂ ಶ್ಲುವಚ್ಚ” (607) ಎಂಬ ಸೂತ್ರದಿಂದ 
“ಆಮ್‌' ಬಂದು ಧಾತುವಿಗೆ ದ್ವಿತ್ವ ಮಾಡಿದಮೇಲೆ ಭೀಭೀ>ಬಿಭೀ ಎಂದಿದ್ದಾಗ ದೀರ್ಫ 
“ಈ' ಕಾರಕ್ಕೆ ಗುಣ, ಅಯಾದೇಶಗಳು ಬಂದಮೇಲೆ ಬಿಭಯ್‌.-ಆಮ್‌-ಬಿಭಯಾಮ್‌ 
ಎ೦ದಾದಮೇಲೆ “%ೃಇಗ್‌(ಕೃ)' ಧಾತುವಿನ ಅನುಪ್ರಯೋಗ ಮಾಡಿದಾಗ ಬಿಭಯಾಣ್ಜಾಕಾರ 
ಎಂದು ರೂಪವು ಸಿದ್ಧವಾಗುತ್ತದೆ. 

"ಭೂ' ಧಾತುವಿನ ಅನುಪ್ರಯೋಗ ಮಾಡಿದಾಗ, ಬಿಭಯಾಂಬಭೂವ ಎಂದು 
ರೂಪವಗುತ್ತದೆ. 

"ಅಸ್‌' ಧಾತುವಿನ ಅನುಪ್ರಯೋಗ ಮಾಡಿದಾಗ, ಬಿಭಯಾಮಾಸ ಎಂದು 
ರೂಪವಾಗುತ್ತದೆ. 

"ಆಮ್‌' ಮೊದಲಾದವು ಬಾರದ ಪಕ್ಷದಲ್ಲಿ ಬಿಭಾಯ ಎಂದು ರೂಪವು ಸಿದ್ಧಿಸುತ್ತದೆ. 

1."ಕೃ' ಅನುಪ್ರಯೋಗದ ರೂಪಗಳು: ಬಿಭಯಾಇ್ದಾಕಾರ, ಬಿಭಯಾಇ್ಚಾಕ್ರತುಃ, 
ಬಿಭಯಾಇ್ಥಕ್ರುಃ | ಬಿಭಯಾಇ್ಜಕರ್ಥ, ಬಿಭಯಾಣ್ದಕ್ರಥುಃ, ಬಿಭಯಾಇ್ಞಕ್ರ | 
ಬಿಭಯಾಇ್ಬಕಾರ/ ಬಿಭಯಾಇ್ಜಾಕರ, ಬಿಭಯಾಇ್ಞುಕೃವ, ಬಿಭಯಾಇ್ಬ್‌ಕೃಮ। 

2."ಭೂ' ಅನುಪ್ರಯೋಗದ ರೂಪಗಳು: ಬಿಭಯಾಮ್ಹಭೂವ, ಬಿಭಯಾಮ್ಹಭೂವತುಃ, 
ಬಿಭಯಾಮ್ಹಭೂವುಃ ಬಿಭಯಾಮ್ಹಭೂವಿಥ, ಬಿಭಯಾಮ್ಹಹೂವಧುಃ, ಬಿಭಯಾಮ್ಪಭೂವ। 
ಬಿಭಯಾಮ್ಪಭೂವ, ಬಿಭಯಾಮೃಭೂವಿವ, ಬಿಭಯಾಮ್ಪಭೂವಿಮ। 

3. "ಅಸ್‌' ಧಾತುವಿನ ಅನುಪ್ರಯೋಗ ರೂಪಗಳು: ಬಿಭಯಾಮಾಸ, 
ಬಿಭಯಾಮಾಸತುಃ, ಬಿಭಯಾಮಾಸುಃ ಬಿಭಯಾಮಾಸಿಥ, ಬಿಭಯಾಮಾಸಥುಃ, 
ಬಿಭಯಾಮಾಸ। ಬಿಭಯಾಮಾಸ, ಬಿಭಯಾಮಾಸಿವ, ಬಿಭಯಾಮಾಸಿಮ। 

4'ಆಮ್‌' ಮೊದಲಾದವು ಬಾರದ ಪಕ್ಷದಲ್ಲಿ ರೂಪಗಳು: ಬಿಭಾಯ, ಬಿಭ್ಯತುಃ, 
ಬಿಭ್ಯುಃ ಬಿಭಯಿಥ/ಬಿಭೇಥ, ಬಿಭ್ಯಥುಃ, ಬಿಭ್ಯಃ ಬಿಭಾಯ/ಬಿಭಯ, ಬಿಭ್ಳಿವ, ಬಿಭ್ಯಿಮ! 

ಲುಟ್‌: ರೂಪಗಳು: ಭೇತಾ, ಭೇತಾರೌ, ಭೇತಾರಃ ಭೇತಾಸಿ, ಭೇತಾಸ್ಥ$, ಭೇತಾಸ್ಸ 
ಭೇತಾಸ್ಕಿ ಭೇತಾಸ್ತ, ಭೇತಾಸ್ಮಃ। 

ಲೃಟ್‌: ರೂಪಗಳು: ಭೇಷ್ಮತಿ, ಭೇಷ್ಯತಃ, ಭೇಷ್ಯನ್ನಿ। ಭೇಷ್ಯಸಿ, ಭೇಷ್ಮಥಃ, ಭೇಷ್ಯಥ। 
ಭೇಷ್ಯಾಮಿ, ಭೇಷ್ಯಾವಃ, ಭೇಷ್ಯಾಮಃ। 

ಲೋಟ್‌: ರೂಪಗಳು: ಬಿಭೇತು/ಬಿಭಿತಾತ್‌/ಬಿಭೀತಾತ್‌,ಬಿಭಿತಾಮ್‌/ಬಿಭೀತಾಮ್‌, 
ಬಿಭೃತುಬಿಭಿಃ/ಬಿಭೀಃ/ಬಿಭಿತಾತ್‌, ಬಿಭೀತಾತ್‌, ಬಿಭಿತಮ್‌/ಬಿಭೀತಮ್‌, ಬಿಭಿತ/ಬಿಭೀತ! 
ಬಿಭಯಾನಿ, ಬಿಭಯಾವ, ಬಿಭಯಾಮ। 

ಲಜಕ: ರೂಪಗಳು: ಅಬಿಭೇತ್‌/ಅಬಿಭಿತಾಮ್‌/ಅಬಿಭೀತಾಮ್‌, ಅಬಿಭಯುಖ 
ಅಬಿಭೇಃ, ಅಬಿಭಿತಮ್‌/ಅಬಿಭೀತಮ್‌, ಅಬಿಭಿತ/ಅಬಿಭೀತ। ಅಬಿಭಯಮ್‌, ಅಬಿಭಿವ/ 
ಅಬಿಭೀವ, ಅಬಿಭಿಮ/ಅಬಿಭೀಮ। 

ವಿಧಿಲಿಜತ್‌: ಇಲ್ಲಿ "ಯಾಸುಟ್‌' ಬರುವುದರಿಂದ ಹಲಾದಿ ಜಿತ್‌ ಸಾರ್ವಧಾತುಕ 


744 ಲಘುಸಿದ್ಧಾಂತ ಕೌಮುದೀ 


ವಾಗಿರುವುದರಿಂದ ಎಲ್ಲೆಡೆಯಲ್ಲೂ ವೈಕಲ್ಲಿಕವಾಗಿ “ಇತ್ವ (ಇ)' ಬರುತ್ತದೆ. 

ರೂಪಗಳು: ಬಿಭಿಯಾತ್‌/ಬಿಭೀಯಾತ್‌, ಬಿಭಿಯಾತಾಮ್‌/ಬಿಭೀಯಾತಾಮ್‌, 
ಬಿಭಿಯುಃ/ಬಿಭೀಯುಃ ಬಿಭಿಯಾಃ/ಬಿಭೀಯಾಃ, ಬಿಭಿಯಾತಮ್‌/ಬಿಭೀಯಾತಮ್‌, 
ಬಿಭಿಯಾತ/ಬಿಭೀಯಾತ। ಬಿಭಿಯಾಮ್‌/ಬಿಭೀಯಾಮ್‌, ಬಿಭಿಯಾವ/ಬಿಭೀಯಾವ, 
ಬಿಭಿಯಾವು/ಬಿಭೀಯಾಮ। 

ಆಶೀರ್ಲಿಜ್‌: ರೂಪಗಳು: ಭೀಯಾತ್‌, ಭೀಯಾಸ್ತಾಮ್‌, ಭೀಯಾಸುಃ ಭೀಯಾಃ, 
ಭೀಯಾಸ್ತಮ್‌, ಭೀಯಾಸ್ಪ। ಭೀಯಾಸಮ್‌, ಭೀಯಾಸ್ವ, ಭೀಯಾಸ್ಟ 

ಲುಜಕ್‌: “ಸಿಚಿ ವೃದ್ಧಿಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ "ಇ' ಕಾರಕ್ಕೆ 
ವೃದ್ಧಿಯು ಬರುತ್ತದೆ. 

ರೂಪಗಳು: ಅಭೈಷೀತ್‌, ಅಭೈಷ್ಟಾಮ್‌, ಅಭೈಷುಃ। ಅಭೈಷೀಃ, ಅಭೈಷ್ಟಮ್‌, ಅಭೈಷ್ಟ 
ಅಭೈಷಮ್‌, ಅಭೈಷ್ಟ ಅಭೈಷ್ಠ 

ಲೃಜಕ್‌: ರೂಪಗಳು: ಅಭೇಷ್ಯತ್‌, ಅಭೇಷ್ಯತಾಮ್‌, ಅಭೇಷ್ಯನ್‌। ಅಭೇಷ್ಯಃ, 
ಅಭೇಷ್ಯತಮ್‌, ಅಭೇಷ್ಯತ। ಅಭೇಷ್ಯಮ್‌, ಅಭೇಷ್ಯಾವ, ಅಭೇಷ್ಯಾಮ। 

3."'ಹ್ರೀ' ಲಜ್ಜಾಯಾಮ್‌(ನಾಚುವುದು) - ಇದರಲ್ಲಿ ಯಾವವರ್ಣವೂ "“ಇತ್‌' 
ಆಗದೇ ಇರೋಣದರಿಂದ "ಹ್ರೀ” ಎಂದೆ ಉಳಿಯುತ್ತದೆ ಮತ್ತು ಇದು ಪರಸ್ಕೈಪದಿಯಾಗಿದೆ. 
ಹಾಗೂ ಅನಿಟ್‌ ಆಗಿಯೂ ಇದೆ. ಸಂಯೋಗಪೂರ್ವವಾಗಿರುವುದರಿಂದ 
“ಏರನೇಕಾಚೋ5ಸ೦ಯೋಗಪೂರ್ವಸ್ಯ” ಎಂಬುದು ಅನ್ವಯಿಸುವುದಿಲ್ಲ. ಅದರ ಸ್ಥಾನದಲ್ಲಿ 
“ಅಚಿ ಶ್ನುಧಾತುಭೃವಾಂಯ್ವೋರಿಯಜುವಜೌ” ಎಂಬ ಸೂತ್ರದಿಂದ "ಇಯಜ್‌(ಇಯ್‌)' 
ಆದೇಶವು ಬರುತ್ತದೆ. 

ಲಟ್‌: ಉದಾ- ಜಿಹ್ರೇತಿ - ಪ್ರಥಮಪುರುಷ ಏಕವಚನದಲ್ಲಿ "“ಜ್ರೀ' ಧಾತುವಿಗೆ 
"ತಿಪ್‌(ತಿ)' ಆದೇಶ ಬಂದು ಹ್ರೀ*ತಿ ಎಂದಿದ್ದಾಗ, ಧಾತುವಿಗೆ ದ್ವಿತ್ವಬಂದು 
ಹಲಾದಿಶೇಷದಿಂದ ರೇಫ ಲೋಪವಾದಮೇಲೆ “ಹಸ್ವಃ” ಎಂಬುದರಿಂದ ಅಭ್ಯಾಸದ 
ರೂಪಕ್ಕೆ ಹ್ರಸ್ವ ಬಂದು ಹ್ರಿ*ಹ್ರೀ*ತಿ ಎಂದಿರುತ್ತದೆ. “ಕುಹೋಶ್ಸುಃ” ಎಂಬುದರಿಂದ 
ಅಭ್ಯಾಸದ “ಹ್‌'ಗೆ ಚುತ್ಹ(ರಫ್‌) ಬಂದು, ಮು ಶ್ರೀ-ತಿ ಎಂದಿರುತ್ತದೆ. “ಅಭ್ಯಾಸೇಚರ್ಚ” 
ಎಂಬುದರಿಂದ (ರ್‌) ಗೆ ಜಶ್ತ ಮೇಜ್‌) ಬಂದು ಜಿ*ಹಶ್ರೀ ತಿ ಎಂದಿದ್ದಾಗ ಅನಭ್ಯಸ್ತ 
“ಜ್ರ' ನಲ್ಲಿರುವ “ಇ' ಕಾರಕ್ಕೆ “ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬುದರಿಂದ 
ಗುಣ ಬಂದು ಜಿ. ಹ್ರೇ*ತಿ-ಜಿಹ್ರೇತಿ ಎಂದು ರೂಪವಾಗುತ್ತದೆ. 

ಉದಾ- ಜಿಹ್ರೀತಃ- ಪ್ರಥಮಪುರುಷ ದ್ವಿವಚನದಲ್ಲಿ ಹಿಂದಿನಂತೆಯೇ ಪ್ರಕ್ರಿಯೆ 
ನಡೆದು ಜಿಹ್ರೀ--ತಸ್‌ ಎ೦ದಿದ್ದಾಗ, ಇದು ಅಪಿತ್‌ ಆಗಿರುವುದರಿಂದ ಜಿದ್ದದ್ದಾವದಿಂದ 
ಗುಣ ಬಾರದೇ, ರುತ್ನ-ವಿಸರ್ಗಗಳಿಂದ ಜಿಹ್ರೀತಃ ಎಂದು ರೂಪವಾಗುತ್ತದೆ. 

ಉದಾ- ಜಿಹ್ರಿಯತಿ - ಪ್ರಥಮಪುರುಷ ಬಹುವಚನದಲ್ಲಿ ಜಿಹ್ರೀ ವರೆಗಿನ ಪ್ರಕ್ರಿಯೆ 
ಹಿಂದಿನಂತೆಯೇ ನಡೆದು ಜಿಹ್ರೀ೬ರಯು ಎಂದಿದ್ದಾಗ "ರುಖ್‌' ಗೆ “ಅದಭ್ಯಸ್ತಾತ್‌” 


ತಿಐನ್ನೇ ಜುಹೋತ್ಕಾದಯಃ (ಪರಸ್ಕೈಪದಿ ರೂಪಗಳು) 745 


ಎಂಬುದರಿಂದ "ಅತ್‌' ಆದೇಶ ಬಂದು ಜಿಹ್ರೀ* ಅತ್‌.-ಇ ಎ೦ದಿದ್ದಾಗ, ಅನಭ್ಯಸ್ತ "ಈ' 
ಕಾರಕ್ಕೆ "ಇಯಜ್‌(ಇಯ್‌)' ಆದೇಶ ಬಂದು ಜಿಹ್ರಿಯ್‌+ಅ4ತಿವಜಿಹ್ರಿಯತಿ ಎಂದು 
ರೂಪವಾಗುತ್ತದೆ. 

ರೂಪಗಳು: ಜಿಹ್ರೇತಿ, ಜಿಹ್ರೀತಃ, ಜಿ್ರಿಯತಿ। ಜಿಹ್ರೇಷಿ, ಜಿಹ್ರೀಥಃ, ಜಿಹ್ರೀಥ!। ಜಿಹ್ರೇಮಿ, 
ಜಿಹ್ರೀವಃ, ಜಿಹ್ರೀಮಃ 

ಲಿಟ್‌: (ಅನುಪ್ರಯೋಗ)-ಆಮ್‌ ಬಂದಪಕ್ಷದಲ್ಲಿ: "ಕ್ಯ' ಧಾತುವಿನ ರೂಪಗಳು:- 
ಜಿಹ್ರಯಾಇ್ಜಕಾರ, ಜಿಹ್ರಯಾಇ್ಞುಕ್ರತುಃ, ಜಿಹ್ರಯಾಣ್ಞಾಕ್ರುಃ ಜಿಹ್ರಯಾಇಣ್ಜಕರ್ಥ, 
ಜಿಹ್ರಯಣ್ಪಾಕ್ರಥುಃ, ಜಿಪ್ರಯಾಇ್ದಾಕ್ರ ಜಿಪ್ರಯಾಇ್ಲಕರ/ಜಿಪ್ರಯಾಇ್ಲಕರ, ಜಿಹ್ರಯಾಜ್ಞಾಕ್ರಿವ, 
ಜಿಹ್ರಯಾಜ್ಞಾಕ್ರಿಮ। 

"ಭೂ' ಧಾತುವಿನ ಅನುಪ್ರಯೋಗ ಲಿಟ್‌ ರೂಪಗಳು: ಜಿಹ್ರಯಾಂಬಭೂವ, 
ಜಿಹ್ರಂಯಾಂಬಭೂವತುಃ, ಜಿಹ್ರಯಾಮೃ್ಪಬಭೂವುಃ। ಜಿಹ್ರಯಾಮೃ್ಪಬಭೂವಿಥ, 
ಜಿಹ್ರಯಾಮ್ಹಭೂವಥುಃ, ಇಹ್ರಯಾಮ್ಹಭೂವ। ಜಿಹ್ರಯಾಂಬಭೂವ, ಜಿಹ್ರಯಾಬಭೂವಿವ, 
ಜಿಹ್ರಯಾಮ್ಹಭೂವಿಮ। 

"ಅಸ್‌' ಧಾತುವಿನ ಅನುಪ್ರಯೋಗ ಲಿಟ್‌ ರೂಪಗಳು: ಜಿಹ್ರಯಾಮಾಸ, 
ಜಿಹ್ರಯಾಮಾಸತುಃ, ಜಿಹ್ರಯಾಮಾಸುಃ। ಜಿಹ್ರಯಾಮಾಸಿಥ, ಜಿಪ್ರಯಾಮಾಸಥುಃ 
ಜಿಹ್ರಯಾಮಾಸ। ಜಿಹ್ರಯ್ಸಾಮಾಸ, ಜಿಹ್ರಯಾಮಾಸಿವ, ಜುಹ್ರಯಾಮಾಸಿಮ। 

ಆಮ್‌ ಬಾರದ ಪಕ್ಷದಲ್ಲಿ ಲಿಟ್‌ ರೂಪಗಳು: ಜಿಹ್ರಾಯ, ಜಿಹ್ರೀಯತುಃ ಜಿಹ್ರೀಯುಕಿ 
ಜಿಹ್ರಯಿಥ/ಜಿಹ್ರೇಥ, ಜಿಹ್ರೀಯಥುಃ, ಜಿಹ್ರೀಯ। ಜಿಹ್ರಾಯ/ ಜಿಹ್ರಯ, ಜಿಹ್ರಯಿವ, 
ಜಿಹ್ರಯಿಮ। 

ಲುಟ್‌: ರೂಪಗಳು: ಹ್ರೇತಾ, ಹ್ರೇತಾರ್‌, ಹ್ರೇತಾರಃ ಹ್ರೇತಾಸಿ, ಹ್ರೇತಾಸ್ಫಃ, ಹ್ರೇತಾಸ್ಥ 
ಹ್ರೇತಾಸ್ಕಿ, ಹ್ರೆತಾಸ್ವಃ, ಹ್ರೇತಾಸ್ಮಃ 

ಲೃಟ್‌: ರೂಪಗಳು: ಹ್ರೇಷ್ಠತಿ, ಹ್ರೇಷ್ಠತಃ,ಹ್ರೇಷ್ಠನ್ತಿ! ಹೇಷ್ಯಸಿ, ಪ್ರೇಷ್ಠಥಃ, ಹ್ರೇಷ್ಯಥ। 
ಹ್ರೇಷ್ಯಾಮಿ, ಹ್ರೇಷ್ಯಾವಃ, ಹ್ರೇಷ್ಯಾಮಃ। 

ಲೋಟ್‌: ರೂಪಗಳು: ಜಿಹ್ರೇತು/ಜಿಹ್ರೀತಾತ್‌, ಜಿಹ್ರೀತಾಮ್‌, ಜಿಹ್ರೀಯತು। ಜಿಹ್ರೀಃ/ 
ಜಿಹ್ರೀತಾತ್‌, ಜಿಹ್ರೀತಮ್‌, ಜಿಹ್ರೀತ। ಜಿಹ್ರಯಾಣಿ, ಜಿಹ್ರಯಾವ, ಜಿಪ್ರಯಾಮ। 

ಲಜಕ: ರೂಪಗಳು: ಅಜಿಹ್ರೇತ್‌, ಅಜಿಹ್ರೀತಾಮ್‌, ಅಜಿಹ್ರಯುಃ ಅಜಿಹ್ರೇಃ, 
ಅಜಿಹ್ರೀತಮ್‌, ಅಜಿಹ್ರೀತ। ಅಜಿಪ್ರಯಮ್‌, ಅಜಿಹ್ರೀವ, ಅಜಿಹ್ರೀಮ। 

ವಿಧಿಲಿಜ್‌: ರೂಪಗಳು: ಜಿಹ್ರೀಯಾತ್‌, ಜಿಹ್ರೀಯಾತಾಮ್‌, ಜಿಹ್ರೀಯುಃ ಜಿಹ್ರೀಯಾಃ, 
ಜಿಹ್ರೀಯಾತಮ್‌, ಜಿಹ್ರೀಯಾತ। ಜಿಹ್ರೀಯಾಮ್‌, ಜಿಹ್ರೀಯಾವ, ಜಿಹ್ರೀಯಾಮ। 

ಆಶೀರ್ಲಿಜಕ: ರೂಪಗಳು: ಹ್ರೀಯಾತ್‌, ಹ್ರೀಯಾಸ್ತಾಮ್‌, ಹ್ರೀಯಾಸುಃಹ್ರೀಯಾಃ, 
ಹ್ರೀಯಾಸ್ತಮ್‌, ಹ್ರೀಯಾಸ್ತ! ಹ್ರೀಯಾಸಮ್‌, ಶ್ರೀಯಾಸ್ವ, ಹ್ರೀಯಾಸ್ಸ 

ಲುಜ್‌: ರೂಪಗಳು: ಅಹ್ರೈಷೀತ್‌, ಅಹೈಷ್ಟಾಮ್‌, ಅಹೈಷ್ಟ ಅಹೈಷೀಃ, ಅಹೈಷ್ಟಮ್‌, 


746 ಲಘುಸಿದ್ಧಾಂತ ಕೌಮುದೀ 


ಅಹ್ರೈಷ್ಟ ಅಹ್ರೈಷಮ್‌, ಅಹೈಷ್ಟ, ಅಹೈಷ್ಠು 

ಲೃಜ್‌: ಪಗ ಅಹ್ರೈಷ್ಯತ್‌, ಅಹ್ರೈಷತಾಮ್‌, ಅಹೈಷನ್‌।! ಅಹೈಷ್ಯಃ, 
ಅಪ್ರೆ ಪ್ರೈಷತಮ್‌, ಅಹ್ರೈಷ್ಯತ। ಅಹ್ರೈಷ್ಯಮ್‌, ಅಹ ಹ್ರೈಷ್ಯಾವ, ಅಹ್ರೈಷ್ಯಾಮ। 

4. ಪ್ಯೃ ಪಾಲನ-ಪೋಷಣಯೋಃ (ಪೂರಣಯೋಃ) (ಪಾಲಿಸುವುದು ಮತ್ತು 
ಪೂರ್ಣಗೊಳಿಸುವುದು)- ಇದು "ಯೋದೀರ್ಥ)' ಕಾರಾನವಾಗಿದೆ. ಆದುದರಿಂದ 
ಇದು "ಸೇಟ್‌' ಧಾತುವಾಗಿದೆ. 

("ಇ' ಕಾರನ್ತವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 
ಸೂತ್ರ- 61. ಅರ್ತಿ- -ಹಿಪತೊಣ್ಯಶ್ಚ (7.4.77) 
ವೃತ್ತಿ - ಅಭ್ಯಾಸಸ್ಯ ಇಕಾರಃ ಅನ್ತಾದೇಶಃ ಸ್ಯಾತ್‌ ಶ್ಲೌ ಪಿಪರ್ಶಿ। 
ಜಟ ಅರ್ತಿಪಿಪರ್ತೊ ೩ ಚ! 


ಅ.ವೃ. - “ ಅತ್ತಲೋಪೋತಭ್ಯಾಸಸ್ಯ” ಎಂಬಸೂತ್ರದಿಂದ "ಅಭ್ಯಾಸಸ್ಕ' ಎಂಬ 
ಪದವು, ಮತ್ತು “ಭ್ರಿಜಗಾಮಿತ್‌” ಎಂಬ ಸೂತ್ರದಿಂದ "ಇತ್‌' ಎಂಬ ಪದವೂ, ಮತ್ತು 
ಅರ್ಥ- *ಯೂ' ಧಾತು ಮತ್ತು "ಪ್ಯು' ಧಾತುವಿನ ಅಭ್ಯಾಸದ ಅನ್ತ ; ವರ್ಣ(ಬೂ)ಕ್ಕೆ 
“ಇ' ಕಾರವು ಆದೇಶವಾಗಿ ಬರುತ್ತದೆ- ಶ್ಲು ಪರದಲ್ಲಿದ್ದಾಗ, 

ಲಟ್‌: ಉದಾ- ಪಿಪರ್ತಿ- ಪ್ರಥಮಪುರುಷ ಏಕವಚನದಲ್ಲಿ "ಪ್ಯು' ಧಾತುವಿನ 
ನಂತರ "ಲಟ್‌' ಬಂದು ಅದಕ್ಕೆ "ತಿಪ್‌(ತಿ)' ಆದೇಶ ಬಂದು ಪ್ಯೇತಿ ಎಂದಿದ್ದಾಗ, 
ಧಾತುವಿನ ಪರದಲ್ಲಿ ಶಪ್‌(ಅ) ಬಂದು ಅದಕ್ಕೆ "ಶ್ಲು(ಲೋಪ)' ಬಂದಮೇಲೆ ದ್ವಿತ್ವ 
ಮಾಡಿದಾಗ, ಪ್ಯೃಪ್ಯ ತಿ ಎಂದಿದ್ದಾಗ "ಉರತ್‌' ಎಂಬುದರಿಂದ ಅಭ್ಯಸ್ತ "ಪ “ಪ' ಕಾರೋತ್ತರ 
"ಯೂ' ಕಾರಕ್ಕೆ ಅರ್‌ ಆದೇಶ ಬಂದು ಪರ್‌ಪ್ಯ*ತಿ ಎ೦ದಿದ್ದಾಗ, "ಯೂ' ಕಾರಕ್ಕೆ 
"ಅರ್‌' ಬಂದು ಹಲಾದಿಶೇಷವಾದಮೇಲೆ ಪ ಪ್ಯಃತಿ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
ಅಭ್ಯಸ್ತ “ಪ' ಕಾರೋತ್ತರ "ಅ ಕಾರಕ್ಕೆ “ಇ' ಕಾರ ಬಂದು, ಪಿಪ್ಯೃ*ತಿ ಎ೦ದಿದ್ದಾಗ, 
ಅನಭ್ಯಸ್ತ “ಪ್ಯ' ನಲಿರುವ "ಖೂ' ಕಾರಕ್ಕೆ “ಸಾರ್ವಧಾತುಕಾರ್ಧಧಾತುಕಯೋಃ” 
ಎಂಬುದರಿಂದ ಗುಣ(ಅರ್‌) ಬಂದು ಪಿಪರ್‌4ತಿ- ಪಿಪರ್ತಿ ಎಂದು ರೂಪವಾಗುತ್ತದೆ. 

(ಉತ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 612. ಉದೋಷ್ಪ ಪೂರ್ವಸ್ಯ (7.1102) 

ವೃತ್ತಿ - ಅಜ್ಗಾವಯ-ಓಪ್ಠ ಸಪೊರ್ವಃ ಯಃ ಯೂತ್‌ ತದನ್ನಸ್ಯ ಅಜ್ಞಸ್ಯ ಉತ್‌ 
ಸ್ಕಾತ್‌। 

ಪ.ಛೇ.-ಉತ್‌, ಓಷ್ಠ ಹೊರ್ವಸ್ಸ 

ಅ.ವೃ. - “ಯೂತ ಇದ್ದಾತೋಃ” ಎಂಬ ಸೂತ್ರದಿಂದ "ಖೂತಃ' ಎಂಬ ಪದವು 
ಅನುವೃ ತವಾಗುತ್ತದೆ. “ಅಂಗಸ್ಕ ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ - ತಾಗ ಬಜಿ ಓಷ್ಟ್ಯ ವರ್ಣವನ್ನು ಪೂರ್ವದಲ್ಲಿಯುಳ್ಳ ಯಾವ 


ತಿಜನ್ನೇ ಜುಹೋತ್ಯಾದಯಃ (ಪರಸ್ಕೈಪದಿ ರೂಪಗಳು) 747 


"ಯೂ' ಕಾರವು ಇರುವದೋ ಅದು ಅಂತದಲ್ಲಿರುವ ಅಂಗಕ್ಕೆ ಹ್ರಸ್ವ "ಉ' ಕಾರವು 
ಆದೇಶವಾಗಿ ಬರುವುದು. 


ಉದಾ- ಪಿಪೂರ್ತ - ಪ್ರಥಮಪುರುಷ ದ್ವಿವಚನದಲ್ಲಿ ಪಿಪ್ಯ ವರೆಗಿನ ಪ್ರಕ್ರಿಯೆ 
ಹಿ೦ದಿನಂತೆಯೇ ನಡೆದು ಅದಕ್ಕೆ ತಸ್‌ ಪ್ರತ್ಯಯವನ್ನು ಸೇರಿಸಿದಾಗ ಪಿಪ್ಯೃ*ತಸ್‌ 
ಎಂದಿದ್ದಾಗ- 

“ಜೆಜಾಂ ತ್ರಯಾಣಾಂ ಗುಣಃ ಶ್ಲೌ” ಎಂಬ ಸೂತ್ರದಿಂದ "ಶ್ಲೌ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. ಇಲ್ಲಿ ಪಿಪ್ಯ ಎಂಬ ಅಂಗದ “ಯೂ' ಕಾರದ ಪೂರ್ವದಲ್ಲಿ 
ಓಷ್ಠ್ಯ ವರ್ಣವಾದ 'ಪ್‌' ಕಾರವಿದೆ. ಆದ್ದರಿಂದ "ಯೂ' ಕಾರಾನ್ತವಾದ ಅಂಗಕ್ಕೆ 
ಅಂದರೆ ಅಂಗದ ಅಂತ್ಯವರ್ಣವಾದ "ಬೂ' ಕಾರಕ್ಕೆ ಪ್ರಕೃತ ಸೂತ್ರದಿಂದ ಪ್ರಸ್ತ "ಉ' 
ಕಾರವು “ಅಲೋನ್ರ ಕ್ರ” ಎಂಬ ಸೂತ್ರದಿಂದ ರಪರವಾಗಿ (ಉರ್‌) ಆದೇಶವಾಗಿ 
ಬರುತ್ತದೆ ಎಂದು ಅರ್ಥ - ಹೀಗೆ ಪಿಪುರ್‌--ತಸ್‌ ಎ೦ದಿದ್ದಾಗ- 

(ಇಕ್‌ ವರ್ಣಕ್ಕೆ ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ- 613. ಹಅ ಚ (8.2.77) 

ವೃತ್ತಿ - ರೇಫ-ವಾನ್ತಸ್ಯ ಧಾತೋಃ ಉಪಧಾಯಾ ಇಕಃ ದೀರ್ಥಃ ಹಲಿ ಪಿಪೂರ್ತಃ 
ಪಿಪುರತಿ। ಪಪಾರ । 

ಅ.ವೃ. - “ಸಿಪಿ ಧಾತೋರುರ್ವಾ” ಎಬ ಸೂತ್ರದಿಂದ "ಧಾತೋಃ' ಎಂಬ ಪದವೂ, 
ಮತ್ತು “ರ್ವೋರುಪಧಾಯಾ ದೀರ್ಪ ಇಕಃ” ಎಂಬ ಪೂರ್ಣ ಸೂತ್ರವು 
ಅನುವೃತ್ತವಾಗುತ್ತವೆ. 

ಅರ್ಥ- "ಹಲ್‌' ವರ್ಣವು ಪರದಲ್ಲಿದ್ದಾಗ ರೇಫಾನ್ತ ಮತ್ತು "ವ' ಕಾರಾನ್ತವಾದ 
ಧಾತುವಿನ ಉಪಧಾರೂಪವಾದ "ಇಕ್‌' ವರ್ಣಕ್ಕೆ ದೀರ್ಫವು ಬರುತ್ತದೆ. 

ಹಿಂದಿನ ಸೂತ್ರದಲ್ಲಿ ಸಿದ್ಧವಾಗಿರುವ ಪಿಪುರ್‌.*ತಸ್‌ ಎಂದಿದ್ದಾಗ, 
“ರ್ವೋರುಪಧಾಯಾ ದೀರ್ಥ ಇಕಃ” ಎಂಬ ಸೂತ್ರದಿಂದ ಪದಾನ್ತದಲ್ಲಿರುವ “ಇಕ್‌' 
ವರ್ಣವಾದ ಉಪಧಾರೂಪ "ಉ' ಕಾರಕ್ಕೆ ಪ್ರಕೃತ ಸೂತ್ರದಿಂದ ದೀರ್ಫ ಬಂದು 
ಪಿಪೂರ್‌+ತಸ್‌ ಎಂದಿದ್ದಾಗ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಪಿಪೂರ್ತಃ ಎಂದು 
ರೂಪವಾಗುತ್ತದೆ. 

[“ರ್ವೋರುಪಧಾಯಾ ದೀರ್ಫ ಇಕಃ” ಎಂಬ ಇದೇ ಸೂತ್ರದಿಂದ ಅಪದಾನ್ತ 
ವಾಗಿರುವ "ಇಕ್‌ ವರ್ಣಕ್ಕೆ ದೀರ್ಫ್ಥವು ಬರುತ್ತದೆ. ಈ ಸೂತ್ರಕ್ಕೂ ಮತ್ತು “ಹಲಿಚ' 
ಎ೦ಬ ಸೂತ್ರಕ್ಕೂ ಇಷ್ಟೇ ವ್ಯತ್ಯಾಸವಿರುತ್ತದೆ]. 

ಉದಾ- ಪಿಪುರತಿ - ಪ್ರಥಮಪುರುಷ ಬಹುವಚನದಲ್ಲಿ ಪಿಪುರ್‌ ವರೆಗಿನ ಪ್ರಕ್ರಿಯೆ 
ಹಿಂದಿನಂತೆಯೇ ನಡೆದು ಪಿಪುರ್‌-ರಿು ಎಂದಿದ್ದಾಗ, “ರು್‌್‌'ಗೆ “ಅದಭ್ಯಸ್ತಾತ್‌” ಎಂಬ 
ಸೂತ್ರದಿಂದ “ಅತ್‌' ಆದೇಶ ಬಂದು ಪಿಪುರ್‌-ಅತ್‌-ಇ-ಪಿಪುರತಿ ಎಂದು 
ರೂಪವಾಗುತ್ತದೆ. 


748 ಲಘುಸಿದ್ಧಾಂತ ಕೌಮುದೀ 


ರೂಪಗಳು: ಪಿಪರ್ತಿ, ಪಿಪೂರ್ತಃ, ಪಿಪುರತಿ। ಪಿಪರ್ಷಿ, ಪಿಪೂರ್ಥಃ, ಪಿಪೂರ್ಥ! 
ಹಿಪರ್ಮಿ, ಪಿಪೂರ್ವಃ, ಪಿಪೂರ್ಮಃ। 

ಲಿಟ್‌: ಉದಾ- ಪಪಾರ- ಪ್ರಥಮಪುರುಷ ಏಕವಚನದಲ್ಲಿ "ಪ್ಯ' ಧಾತುವಿನ 
ನಂತರ ಲಿಡಾದೇಶವಾದ ಮೂಲ ಆಖ್ಯಾತ ಪ್ರತ್ಯಯವಾದ "ತಿಪ್‌(ತಿ) ಬಂದು, 
ನಂತರ ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ “ಇಲ್‌(ಅ)' ಆದೇಶವಾಗಿ ಬಂದು 
ಧಾತುವಿಗೆ ದ್ವಿತ್ವ ಮಾಡಿದಮೇಲೆ ಪ್ಯಪ್ಯೃ*ಅ ಎಂದಿದ್ದಾಗ, “ಉರತ್‌” ಎಂಬ ಸೂತ್ರದಿಂದ 
ಅಭ್ಯಾಸದ “ಯೂ' ಕಾರಕ್ಕೆ "ಅತ್‌(ಅ)' ಆದೇಶ "ರ್‌' ಪರವಾಗಿ ಬಂದು ಪರ್‌4ಪ್ಯೃ4ಅ 
ಎಂದಿದ್ದಾಗ, ಹಲಾದಿಶೇಷದಿಂದ ಅಭ್ಯಾಸದಲ್ಲಿ ರೇಫರ್‌) ಲೋಪವಾಗಿ "ಪ” ಮಾತ್ರ 
ಉಳಿದು, ಪ ಪ್ಯೃ೬ಅ ಎಂದಿದ್ದಾಗ, “ಅಚೋಳ್ಲಿತಿ” ಎಂಬ ಸೂತ್ರದಿಂದ ಅನಭ್ಯಸ್ತರೂಪದ 
“ಯೂ' ಕಾರಕ್ಕೆ ವೃದ್ಧಿ(ಆರ್‌) ಬಂದು ಪಪಾರ್‌4ಅ-ಪಪಾರ ಎಂದುರೂಪವಾಗುತ್ತದೆ. 


(ವೈಕಲ್ಪಕವಾಗಿ ಶ್ರಸ್ಟವನ್ನು ವಿಧಿಸುವ ಸೂತ್ರ) 


ಸೂತ್ರ- 614. ಶ್ಯೂ-ದ್ಯೂ-ಪ್ರಾಂ ಪ್ರಸ್ಟೋ ವಾ (7.4.12) 

ವೃತ್ತಿ - ಏಷಾಂ ಲಿಟಿ ಹ್ರಸ್ವಃ ವಾ ಸ್ಯಾತ್‌ । ಪಪ್ರತುಃ 

ಪ.ಛೇ.- ಶೃ-ದೃ-ಪ್ರಾಂ, ಹ್ರಸ್ತಃ, ವಾ। 

ಅ.ವೃ.- “ದಯತೇರ್ದಿಗಿಲಿಟಿ” ಎಂಬ ಸೂತ್ರದಿಂದ "“ಲಿಟಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ - (ಗುಣಕ್ಕೆ ಅಪವಾದವಾಗಿರುವುದರಿ೦ದಲೂ ಮತ್ತು ಆ ಗುಣವು "ಕಿತ್‌ 
ನಲ್ಲಿ ಹೇಳಿರೋಣದರಿಂದಲೂ "ಕಿತಿ' ಎಂದು ಸ್ವೀಕರಿಸಬೇಕಾಗುತ್ತದೆ). ಶ್ಶ-ದ್ಯ-ಪ್ಶೃ 
ಎಂಬ ಈ ಮೂರು ಧಾತುಗಳಿಗೆ "ಕಿತ್‌' ಆದ "ಲಿಟ್‌' ಪರವಾಗಿರುವಾಗ ವೈಕಲ್ಲಿಕವಾಗಿ 
ಹಸ್ತವು ವಿಧಿಸಲ್ಪಟ್ಟದೆ. | 

ಉದಾ- ಪಪ್ರತುಃ- ಪ್ರಥಮಪುರುಷ ದ್ವಿವಚನದಲ್ಲಿ ಹಿಂದಿನಂತೆಯೇ ದ್ವಿತ್ವಾದಿ 
ಪ್ರಕ್ರಿಯೆಗಳು ನಡೆದು ಪಪ್ಯ್ಯ--ಅತುಸ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ಬೂ' ಕಾರ 
"ಅ' ಕಾರಗಳಿಗೆ ಯಣ್‌ ಸಂಧಿಯಿಂದ "ಖು' ಕಾರಕ್ಕೆ ರೇಫ(ರ್‌) ಬಂದು ನಂತರ "ಸ್‌' 
ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಪಪ್ರತುಃ ಎ೦ದು ರೂಪವಾಗುತ್ತದೆ. ಹ್ರಸ್ವ ಬಾರದ 
ಪಕ್ಷದಲ್ಲಿ ಅದಕ್ಕೆ ಮುಂದಿನ ಸೂತ್ರದಲ್ಲಿ ಗುಣವನ್ನು ಹೇಳುತ್ತಾನೆ. 

(ಬೂದನ್ನ ಧಾತುವಿಗೆ ಗುಣವನ್ನು ವಿಧಿಸುವ ಸೂತ್ರ) 

ಸೂತ್ರ- 615. ಖಭ್ಚತ್ಯ್ಯೂತಾಮ್‌ (7.4.11) 

ವೃತ್ತಿ - ತೌದಾದಿಕ ಯಚ್ಛೇಃ ಯ ಧಾತೋಃ ಖೂತಾಂ ಚ ಗುಣಃ ಲಿಟಿ। 
ಪಪರತುಃ ಪಪರುಃ 

ಅ.ವೃ. - “ಯತಶ್ವ ಸಂಯೋಗಾದೇರ್ಗುಣಃ” ಎಂಬ ಸೂತ್ರದಿಂದ "ಗುಣಃ' 
ಎಂಬ ಪದವೂ ಮತ್ತು “ದಯತೇರ್ದಿಗಿ ಲಿಟಿ” ಎ೦ಬ ಸೂತ್ರದಿಂದ “ಲಿಟಿ' ಎಂಬ 


ತಿ೫ನ್ರೇ ಜುಹೋತ್ಯಾದಯಃ (ಪರಸ್ಕೈಪದಿ ರೂಪಗಳು) 749 


ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ತುದಾದಿಗಣಕ್ಕೆ ಸೇರಿದ ಯಚ್ಛ ಧಾತು, "ಯ' ಧಾತು ಮತ್ತು "ಯೂ' 
ಕಾರಾನ್ತ ಧಾತುಗಳಿಗೆ ಗುಣವು ಬರುತ್ತದೆ. “ಇಕೋಗುಣವೃದ್ಧೀ” ಎಂಬ ಸೂತ್ರದ 
ಸಂಬಂಧದಿಂದ "ಇಕ್‌' ಎಂದರೆ "ಯ' ಕಾರ ಅಥವಾ "ಯೂ' ಕಾರಗಳ ಸ್ಥಾನದಲ್ಲಿಯೇ 
ಗುಣವು ಬರುತ್ತದೆ. 

ಉದಾ- ಪಪರತುಃ (ಹ್ರಸ್ವ ಬಾರದ ಪಕ್ಷದಲ್ಲಿ)- ಪ್ರಥಮಪುರುಷ ದಿವಚನದಲ್ಲಿ 
ಹಿಂದಿನಂತೆಯೇ ದ್ವಿತ್ವಾದಿಗಳನ್ನು ಮಾಡಿದಮೇಲೆ ಪಪ್ಯೃ*ಅತುಸ್‌ ಎಂದಿದ್ದಾಗ, “ಶ್ವ- 
ದ್ಯೃ-ಪ್ರಾಂ ಹ್ರಸ್ಟೋ ವಾ(613)” ಎಂಬ ಸೂತ್ರದಿಂದ ಬರಬೇಕಾದ ಹ್ರಸ್ವ ಬಾರದೇ 
ಪ್ರಕೃತ ಸೂತ್ರದಿಂದ "ಬೂ' ಕಾರಕ್ಕೆ ವೈಕಲ್ಪಿಕವಾಗಿ “ಗುಣ(ಅರ್‌)” ಬಂದು ಪಪರ್‌4ಅತುಸ್‌ 
ಎಂದಿದ್ದಾಗ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಪಪರತುಃ ಎಂದು ವೈಕಲ್ಪಿಕ 
ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ಬಹುವಚನದಲ್ಲಿ ಪಪ್ತುಃ, ಪಪರುಃ ಎಂದು 
ಎರಡು ರೂಪಗಳಾಗುತ್ತವೆ. 

ಲಿಟ್‌ನ ರೂಪಗಳು: ಪಪಾರ, ಪಪ್ರತುಃ/ಪಪರತುಃ, ಪಪ್ಪುಃ/ ಪಪರುಃ। ಪಪರಿಥ, 
ಪಪ್ರಥುಃ/ಪಪರಥುಃ, ಪಪ್ರ/ಪಪರ। ಪಪಾರ/ಪಪರ। ಪಪ್ರಿವ/ಪಪರಿವ, ಪಪ್ರಿಮ/ಪಪರಿಮ। 
ಲುಟ್‌: 

(ವೈಕಲ್ಪಕವಾಗಿ ಇಟ್‌ ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ- 616. ವ್ಯೂತೋ ವಾ (7.2.38) 

ವೃತ್ತಿ - ವೃಜ್‌-ವೃಣ್‌-ಭ್ಯಾಂ ಖೂದನ್ತಾ ಚ್ಚ ಇಟಃ ದೀರ್ಫಃ ವಾ ಸ್ಯಾತ್‌ ನತು 
ಲಿಟ। ಪರೀತಾ, ಪರಿತಾ। ಪರೀಷ್ಠತಿ,ಪರಿಷ್ಯತಿ। ಪಿಪರ್ತು। ಅಪಿಪಃ। ಅಪಿಪೂರ್ತಾಮ್‌। 
ಅಪಿಪರುಃ ಪಿಪೂರ್ಯಾತ್‌।!ಪೂರ್ಯಾತ್‌।ಅಪಾರೀತ್‌। 

ಪ.ಛೇ.- ವ್ಯತಃ, ವಾ 

ಅ.ವೃ. - “ಆರ್ಧಧಾತುಕಸ್ಕೇಡ್ವಲಾದೇಃ” ಎ೦ಬ ಸೂತ್ರದಿಂದ “ಇಟ್‌' ಎಂಬ 
ಪದವೂ ಮತ್ತು “ಗಹೋಲಿಟಿ ದೀರ್ಫಃ” ಎಂಬ ಸೂತ್ರದಿಂದ "ದೀರ್ಫಃ' ಮತ್ತು 
"ಅಲಿಟಿ' ಎಂಬ ಪದಗಳೂ ಅನುವೃತ್ತವಾಗುತ್ತವೆ. 

ಅರ್ಥ - ವೃಜ್‌, ವ್ಯಢ್‌, ಮತ್ತು ಜೂದನ್ತ ಧಾತುಗಳ ನಂತರ "ಇಟ್‌' ಆಗಮವು 
ವಿಕಲ್ಪವಾಗಿ ದೀರ್ಥವಾಗುತ್ತದೆ. ಆದರೆ "ಲಿಟ್‌' ಪರದಲ್ಲಿದ್ದಾಗ ಆಗುವುದಿಲ್ಲ. "ವ್ಯ 
ನಲ್ಲಿ ಅನುಬ೦ಧವಿಲ್ಲದ್ದರಿ೦ದ "ಜ್‌' ಕಾರ ಮತ್ತು "ಇಗ್‌' ಕಾರಗಳನ್ನು ಅನುಬ೦ಧಗಳಾಗಿ 
ಉಳ್ಳ “ವೃಜ್‌' ಮತ್ತು "ವೃಣ್‌' ಗಳನ್ನೂ ಗ್ರಹಿಸಬಹುದಾಗಿದೆ. "ಅಲಿಟಿ' ಎಂದರೆ 
ಲಿಟ್‌ ನಲ್ಲಿ ಆಗುವುದಿಲ್ಲ ಮತ್ತು ಉಳಿದ "ಲ್‌? ಕಾರಗಳಲ್ಲಿ ಆಗುತ್ತದೆ ಎಂದು ಅರ್ಥ. 

ಲುಟ್‌: ಉದಾ- ಪರಿತಾ/ಪರೀತಾ- ಪ್ರಥಮಪುರುಷ ಏಕವಚನದಲ್ಲಿ "ಪ್ಯ' ಧಾತುವಿನ 
ನಂತರ “ಲುಟ್‌' ಬಂದು, ಪ್ಯ-ತಿ ಎ೦ದಿದ್ದಾಗ, ಧಾತುವಿನ ನಂತರ ವಿಕರಣ ಪ್ರತ್ಯಯ 
ಬಾರದೇ “ಸ್ಯತಾಸೀ ಲಲುಟೋಃ” ಎ೦ಬ ಸೂತ್ರದಿಂದ "ತಾಸಿ' ಪ್ರತ್ಯಯ ಆದೇಶವಾಗಿ 


750 ಲಘುಸಿದ್ಧಾಂತ ಕೌಮುದೀ 


ಬಂದು ಪ್ಯಃತಾಸಿ*ತಿ ಎಂದಿದ್ದಾಗ ಅದಕ್ಕೆ ಪ್ರಕೃತ ಸೂತ್ರದಿಂದ ವೈಕಲ್ಲಿಕವಾಗಿ “ಇಟ್‌(ಇ)' 
ಆಗಮ ಬಂದು, ಪ್ಯ4ಇ*-ತಾಸಿ-ತಿ ಎ೦ದಿದ್ದಾಗ, “ಉಪದೇಶೇಇಜನುನಾಸಿಕ ಇತ್‌” 
ಎಂಬುದರಿಂದ "ಸ್‌' ಕಾರೋತ್ತರ “ಇ' ಕಾರಕ್ಕೆ ಲೋಪ ಬಂದು ಪ್ಯ4ಇ+ತಾಸ್‌4ತಿ 
ಎಂದಿದ್ದಾಗ, “ತಾಸ್‌' ನಲ್ಲಿರುವ್‌ "ಟ' ರೂಪವಾದ "ಆಸ್‌' ಗೆ ಲೋಪ ಬಂದು 
ಪ್ಯ4ಇ+ತ್‌+ತಿ ಎಂದಿದ್ದಾಗ, “ಲುಟಃಪ್ರಥಮಸ್ಯ ಡಾ-ರೌ-ರಸ” ಎಂಬುದರಿಂದ "ತಿ' 
ಗೆ “ಡಾ(ಆ)' ಪ್ರತ್ಯಯ ಆದೇಶವಾಗಿ ಬಂದು ಪ್ಯ4ಇ+ತ್‌+ಆ ಎಂದಿದ್ದಾಗ "ಪ್‌' 
ಕಾರೋತ್ತರ "ಖೂ' ಕಾರಕ್ಕೆ ಗುಣ (ಅರ್‌) ಬಂದು ಪರ್‌4ಇ+ತ್‌4ಆ-ಪರಿತಾ 
ಎಂದು ರೂಪವಾಗುತ್ತದೆ. ಪ್ರಕೃತ ಸೂತ್ರದಿಂದ “ಇಟ್‌(ಇ)'ಗೆ ವೈಕಲ್ಲಿಕ ದೀರ್ಫ 
ಬಂದು ಪರೀತಾ ಎಂದು ವೈಕಲ್ಪಿಕ ರೂಪವು ಸಿದ್ಧವಾಗುತ್ತದೆ. 
ಇಡಾಗಮದ ವೈಕಲ್ಲಿಕ ಹ್ರಸ್ವ ರೂಪಗಳು: ಪರಿತಾ, ಪರಿತಾರ್‌, ಪರಿತಾರಃ ಪರಿತಾಸಿ, 
ಪರಿತಾಸ್ಥಃ, ಪರಿತಾಸ್ಸ ಪರಿತಾಸ್ಕಿ ಪರಿತಾಸ್ವಃ, ಪರಿತಾಸ್ಮಃ 
ಇಡಾಗಮಕ್ಕೆ ವೈಕಲ್ಪಿಕವಾಗಿ ದೀರ್ಫ ಬಂದ ರೂಪಗಳು: ಪರೀತಾ, ಪರೀತಾರ್‌, 
ಪರೀತಾರಃ ಪರೀತಾಸಿ, ಪರೀತಾಸ್ಥಃ, ಪರೀತಾಸ್ಥ ಪರೀತಾಸ್ಕಿ ಪರೀತಾಸ್ನಃ, ಪರೀತಾಸ್ಮಃ 
ಲೃಟ್‌: ಇಡಾಗಮದ ವೈಕಲ್ಲಿಕ ಹ್ರಸ್ವ ರೂಪಗಳು: ಪರಿಷ್ಯತಿ, ಪರಿಷ್ಯತಃ, ಪರಿಷ್ಯನ್ನಿ 
ಪರಿಷ್ಯಸಿ, ಪರಿಷ್ಕಥಃ, ಪರಿಷ್ಕಥ। ಪರಿಷ್ಯಾಮಿ, ಪರಿಷ್ಯಾವಃ, ಪರಿಷ್ಕಾಮಃ। 
ಇಡಾಗಮಕ್ಕೆ ವೈಕಲ್ಪಿಕವಾಗಿ ದೀರ್ಫ ಬಂದ ರೂಪಗಳು: ಪರೀಷ್ಯತಿ, ಪರೀಷ್ಯತಃ, 
ಪರೀಷ್ಯನ್ನಿ ಪರೀಷ್ಯಸಿ, ಪರೀಷ್ಕಥಃ, ಪರೀಷ್ಯಥ। ಪರೀಷ್ಯಾಮಿ, ಪರೀಷ್ಯಾವಃ, ಪರೀಷ್ಯಾಮಃ। 
ಲೋಟ್‌: ರೂಪಗಳು: ಪಿಪರ್ತು/ಪಿಪೂರ್ತಾತ್‌, ಪಿಪೂರ್ತಾಮ್‌, ಪಿಪುರತು। 
ಪಿಪೂರ್ಹಿ/ಪಿಪೂರ್ತಾತ್‌, ಪಿಪೂರ್ತಮ್‌, ಪಿಪೂರ್ತ। ಪಿಪರಾಣಿ, ಪಿಪರಾವ, ಪಿಪರಾಮ। 
ಈ "ಲ್‌' ಕಾರದಲ್ಲಿ "ತಾತ್‌' “ತಾಮ್‌', ಮು , ಹಿ, ತಂ ಮತ್ತು ತ ಪ್ರತ್ಯಯಗಳು 
“ಜಿತ್‌' ಆಗಿರುವುದರಿಂದ ಗುಣವು ಬರುವುದಿಲ್ಲ. “ಉದೋಷ್ಠ ಪೂರ್ವಸ್ಯ?” 
ಎಂಬುದರಿಂದ ಅನಭ್ಯಸ್ತ ರೂಪದ "ಯೂ' ಕಾರಕ್ಕೆ “ಉರ್‌” ಬಂದು "ಉ' ಕಾರಕ್ಕೆ 
“ಹಲಿಚ” ಎಂಬುದರಿಂದ ದೀರ್ಫವು ಬರುತ್ತದೆ. "ಯು' ಗೆ "ಅತ್‌' ಆದೇಶವು ಬಂದಮೇಲೆ 
"ಉರ್‌' ಬಂದರೂ "ಹಲ್‌' ವರ್ಣವು ಪರದಲ್ಲಿ ಇಲ್ಲದೇ ಇರೋಣದರಿಂದ ದೀರ್ಫ್ಥವು 
ಬರುವುದಿಲ್ಲ. ಉಳಿದ ರೂಪಗಳು "ಪಿತ್‌' ಆಗಿರುವುದರಿಂದ ಗುಣವು ಬರುತ್ತದೆ. 
ಪ್ರಥಮಪುರುಷ ಏಕವಚನದಲ್ಲಿ ಹಾಗೂ ಉತ್ತಮಪುರುಷ ಏಕವಚನದಲ್ಲಿ 
“ಆಡುತ್ತಮಸ್ಕ ಪಿಚ್ಚ” ಎಂಬ ಸೂತ್ರದಿಂದ "ಆಟ್‌' ಆಗಮ ಬಂದು ಅದು "ಪಿತ್‌' 
ಆಗಿರುವುದರಿಂದ ಗುಣ(ಅರ್‌)ವು ಬರುತ್ತದೆ. "ಸಿಪ್‌' ಪ್ರತ್ಯಯವು "ಪಿತ್‌' ಆಗಿದ್ದರೂ 
ಅದನ್ನು “ಅಪಿತ್‌' ಆಗಿ ಭಾವಿಸಬೇಕೆ೦ದು ಸೂತ್ರದಲ್ಲಿ ಹಿಂದೆಯೇ ಹೇಳಲಾಗಿದೆ. 
ಲಜ್‌: ಉದಾ- ಅಪಿಪಃ- ಪ್ರಥಮಪುರುಷಏಕವಚನದಲ್ಲಿ ಅಪಿಪರ್‌--ತ್‌ ಎಂದಿದ್ದಾಗ, 
ಅಪೃಕ್ತ “ಹಲ್‌' ಆದ “ತ್‌' ಕಾರಕ್ಕೆ “ಹಲ್‌ ಜ್ಯಾಭ್ಯೋ ದೀರ್ಫಾತ್‌ ಸು-ತಿ-ಸ್ಪೃ್ಯಪೃಕ್ಷಂ 
ಹಲ್‌” ಎಂಬ ಸೂತ್ರದಿಂದ ಲೋಪವು ಬರುತ್ತದೆ. ಅನ್ನ್ಯ ರೇಫಕ್ಕೆ ವಿಸರ್ಗ ಬಂದು 


ತಿಜನ್ಹೇ ಜುಹೋತ್ಯಾದಯಃ (ಪರಸ್ಕೈಪದಿ ರೂಪಗಳು) 751 


ಅಪಿಪಃ ಎಂದು ರೂಪವಾಗುತ್ತದೆ. ಮಧ್ಯಮಪುರುಷ ಏಕವಚನದಲ್ಲಿಯೂ ಕೂಡ 
ಅಪೃಕ್ಷ "ಹಲ್‌' ಆದ "ಸ್‌' ಕಾರಕ್ಕೆ ಲೋಪ ಬ೦ದು ಮೇಲಿನ ರೂಪ(ಅಪಿಪಃ)ವೇ 
ಸಿದ್ಧವಾಗುತ್ತದೆ. ಉತ್ತಮಪುರುಷ ಏಕವಚನಲ್ಲಿ "ಅಮ್‌' ಪಿತ್‌' ಆಗಿರುವುದರಿಂದ 
ಅಪಿಪರಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. ಇತರ ಪ್ರತ್ಯಯಗಳೆಲ್ಲವೂ "ಜಿತ್‌' 
ಗಳಾಗಿರುವುದರಿಂದ "ಬೂ' ಕಾರಕ್ಕೆ "ಉರ್‌' ಆದೇಶವು ಬರುತ್ತದೆ. ಹಲಾದಿ ಪ್ರತ್ಯಯಗಳು 
ಪರವಾದಾಗ "ಉ' ಕಾರಕ್ಕೆ ದೀರ್ಫವು ಬರುತ್ತದೆ. 

ಉದಾ- ಅಪಿಪರುಃ- ಪ್ರಥಮಪುರುಷ ಬಹುವಚನದಲ್ಲಿ “ಸಿಜಭ್ಯಸ್ತವಿಧಿಭ್ಯಶ್ವ” 
ಎಂಬುದರಿಂದ "ಜುಸ್‌(ಉಸ್‌)' ಆದೇಶವು ಬರುತ್ತದೆ. “ಜುಸಿಚ” ಎ೦ಬ ಸೂತ್ರದಿಂದ 
ಗುಣ(ಅರ್‌)ವು ಬ೦ದು ಅಪಿಪರುಃ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅಪಿಪಃ, ಅಪಿಪೂರ್ತಾಮ್‌, ಅಪಿಪರುಃ ಅಪಿಪಃ, ಅಪಿಪೂರ್ತಮ್‌, 
ಅಪಿಪೂರ್ತ। ಅಪಿಪರಮ್‌, ಅಪಿಪೂರ್ವ, ಅಪಿಪೂರ್ಮ!। 

ವಿಧಿಲಿಜ್‌: ರೂಪಗಳು: ಪಿಪೂರ್ಯಾತ್‌, ಪಿಪೂರ್ಯಾತಾಮ್‌, ಪಿಪೂರ್ಯುಃ 
ಪಿಪೂರ್ಯಾಃ, ಪಿಪೂರ್ಯಾತಮ್‌, ಪಿಪೂರ್ಯಾತ। ಪಿಪೂರ್ಯಾಮ್‌, ಪಿಪೂರ್ಯಾವ, 
ಖಿಪೂರ್ಯಾಮ। 

ಸೂಚನೆ: ಇಲ್ಲಿ "ಯಾಸುಟ್‌ (ಯಾಸ್‌)'ಗೆ ಜಿದ್ದದ್ಧಾವ ಬಂದಿರುವುದರಿಂದ ಗುಣವು 
ಬಂದಿರುವುದಿಲ್ಲ. ಆದುದರಿಂದ “ಉದೋಷ್ಠ್ಯಪೂರ್ವಸ್ಯ” ಸೂತ್ರದಿಂದ ಉತ್ಪ(ಉ), 
ಮತ್ತು “ಹಲಿಚ” ಎಂಬುದರಿಂದ "ಉ'ಕಾರಕ್ಕೆ ದೀರ್ಫ ಬಂದು ಈ ರೂಪವು ಬರುವುದು. 

ಆಶೀರ್ಲಿಜಕೆ: ರೂಪಗಳು: ಪೂರ್ಯಾತ್‌, ಪೂರ್ಯಾಸ್ತಾಮ್‌, ಪೂರ್ಯಾಸುಃ। 
ಪೂರ್ಯಾಃ, ಪೂರ್ಯಾಸ್ತಮ್‌, ಪೂರ್ಯಾಸ್ತ ಪೂರ್ಯಾಸಮ್‌, ಪೂರ್ಯಾಸ್ವ 
ಪೂರ್ಯಾಸ್ಮ 

ಸೂಚನೆ: ಈ "ಲ್‌' ಕಾರವು ಆರ್ಧಧಾತುಕವಾಗಿರುವುದರಿಂದ “ಶಪ್‌' ಮತ್ತು 
"ಶ್ಲು'ಗಳು ಬರುವುದಿಲ್ಲ. ಈ ಕಾರಣದಿಂದ ದ್ವಿತ್ವಾದಿಗಳು ಆಗುವುದಿಲ್ಲ. "ಯಾಸುಟ್‌' ಗೆ 
ಜಿದ್ದದ್ಭಾವ ಬರುವುದರಿಂದ ಗುಣ ಬಾರದೇ ಉತ್ಪ ಬಂದು “ಹಲಿಚ” ಎಂಬುದರಿಂದ 
ಅದಕ್ಕೆ ದೀರ್ಥವು ಬರುತ್ತದೆ. 

ಲುಜಕ; ಉದಾ- ಅಪಾರೀತ್‌- ಪ್ರಥಮಪುರುಷ ಏಕವಚನದಲ್ಲಿ ಅಪ್ಪ ಇಸ್‌.-ಈತ್‌ 
ಎಂದಾದಮೇಲೆ, “ಸಿಚಿವೃದ್ಧಿಃ ಪರಸ್ಕೈಪದೇಷು” ಎಂಬುದರಿಂದ ಯೂ ಕಾರಕ್ಕೆ ದೀರ್ಫ 
ಬಂದು “ಇಟ ಈಟಿ” ಎಂಬುದರಿಂದ “ಸ್‌' ಕಾರಕ್ಕೆ ಲೋಪ ಬಂದು “ಇಈ'ಗಳಿಗೆ 
ಸವರ್ಣದೀರ್ಫ ಬಂದು ಅಪಾರೀತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

(ದೀರ್ಥದ ನಿಷೇಧವನ್ನು ವಿಧಿಸುವ ಸೂತ್ರ) 

ಸೂತ್ರ- 617. ಸಿಜಿ ಚ ಪರಸ್ಮೈಪದೇಷು (7.2.4೦) 

ವೃತ್ತಿ - ಅತ್ರ ಇಟೋ ನ ದೀರ್ಫಃ ಅಪಾರಿಷ್ಟಾಮ್‌, ಅಪರೀಷ್ಯತ್‌, ಅಪರಿಷ್ಯತ। 
ಓಹಾಕ್‌ ತ್ಯಾಗೇಟ5। ಜಹಾತಿ 


752 ಲಘುಸಿದ್ಧಾಂತ ಕೌಮುದೀ 


ಅ.ವೃ- ಖೂತೋ ವಾ” ಎಂಬ ಸೂತ್ರದಿಂದ "ವ್ಯತಃ' ಎಂಬ ಪದವೂ, 
“ಆರ್ಧಧಾತುಕಸ್ಕೇಡ್ವಲಾದೇಃ” ಎಂಬ ಸೂತ್ರದಿಂದ “ಇಟ್‌' ಎಂಬ ಪದವೂ “ಗ್ರಹೋಲಲಿಟಿ 
ದೀರ್ಫಃ” ಎಂಬ ಸುತ್ತದಿಂದ "ದೀರ್ಫಃ' ಎಂಬ ಪದವೂ “ನಲಿಜಿ” ಎಂಬ ಸೂತ್ರದಿಂದ 
“ನ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಪರಸ್ಕೈಪದವನ್ನು ಪರದಲ್ಲಿ ಉಳ್ಳ "ಸಿಚ್‌' ಪರದಲ್ಲಿದ್ದಾಗ ವೃಜ್‌, ವೃಇ್‌, 
ಮತ್ತು ಯೂ ದನ್ತ ಧಾತುಗಳ ಪರದಲ್ಲಿ ಇರುವ “ಇಟ್‌' ಗೆ ದೀರ್ಫವು ಬರುವುದಿಲ್ಲ, 
ಅಂದರೆ “ಯೂತೋ ವಾ” ಎಂಬ ಸೂತ್ರದಿಂದ “ಇಟ್‌' ಗೆ ವೈಕಲ್ಪಿಕವಾಗಿ ದೀರ್ಫ 
ಬರಬೇಕಾಗಿತ್ತು. ಅದನ್ನು ಪ್ರಕೃತ ಸೂತ್ರವು ನಿಷೇಧ ಮಾಡುತ್ತದೆ. 

ಉದಾ- ಅಪಾರಿಷ್ಟಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ ಹಿ೦ದಿನ ಪ್ರಕ್ರಿಯೆಯಂತೆ 
ಅಪಾರ್‌. ಇಸ್‌ ಎಂದಾದಮೇಲೆ ತಾಮ್‌ ಪ್ರತ್ಯಯವಿರುವುದರಿಂದ “ಯೂತೋ ವಾ” 
ಎ೦ಬ ಸೂತ್ರದಿಂದ “ಇಟ್‌' ನಲ್ಲಿರುವ “ಇ' ಕಾರಕ್ಕೆ ವೈಕಲ್ಲಿಕವಾಗಿ ದೀರ್ಫ ಬರಬೇಕಾಗಿತ್ತು 
ಅದನ್ನು ಪ್ರಕೃತ ಸೂತ್ರವು ನಿಷೇಧಿಸಿದೆ. "ಸ್‌' ಕಾರಕ್ಕೆ ಷತ್ಚವು ಮತ್ತು "ಷ್‌' ಕಾರ "ತ್‌' 
ಕಾರಗಳಿಗೆ ಷ್ಟುತ್ವ ಬಂದು ಅಪಾರಿಷ್ಟಾಮ್‌ ಎಂಬ ರೂಪವು ಸಿದ್ಧವಾಗಿದೆ. 

ರೂಪಗಳು: ಅಪಾರೀತ್‌, ಅಪಾರಿಷ್ಟಾಮ್‌, ಅಪಾರಿಷುಃ ಅಪಾರೀಃ, ಅಪಾರಿಷ್ಟಮ್‌, 
ಅಪಾರಿಷ್ಟ ಅಪಾರಿಷಮ್‌, ಅಪಾರಿಷ್ಟ ಅಪಾರಿಷ್ಠ 

ಲೃಜ್‌: ದೀರ್ಫ ಬಂದ ರೂಪಗಳು: ಅಪರೀಷ್ಠತ್‌, ಅಪರೀಷ್ಯತಾಮ್‌, ಅಪರೀಷ್ಯನ್‌। 
ಅಪರೀಷ್ಯಃ, ಅಪರೀಷ್ಠತಮ್‌, ಅಪರೀಷ್ಠತ। ಅಪರೀಷ್ಕಮ್‌, ಅಪರೀಷ್ಯಾವ ಅಪರೀಷ್ಯಾಮ। 

ದೀರ್ಫ ಬಾರದ ರೂಪಗಳು: ಅಪರಿಷ್ಯತ್‌, ಅಪರಿಷ್ನತಾಮ್‌, ಅಪರಿಷ್ಯನ್‌। ಅಪರಿಷ್ಯಃ, 
ಅಪರಿಷ್ಯತಮ್‌, ಅಪರಿಷ್ಯತ। ಅಪರಿಷ್ಯಮ್‌, ಅಪರಿಷ್ಯಾವ, ಅಪರಿಷ್ಯಾಮ। 

5. ಓಹಾಕ್‌ ತ್ಯಾಗೇ(ತ್ಯಜಿಸುವುದು)-“ಉಪದೇಶೇಇಜನುನಾಸಿಕ ಇತ್‌” ಎಂಬುದರಿಂದ 
ಓ' ಗೆ “ಇತ್‌' ಸಜ್ಜೆ ಬಂದು ಲೋಪ ಬರುತ್ತದೆ. “ಹಲನ್ತ ಜ್‌ ಎಂಬುದರಿಂದ ಕ್‌ 
ಕಾರಕ್ಕೆ ಲೋಪ ಬಂದು "ಹಾ' ಮಾತ್ರ ಉಳಿಯುತ್ತದೆ. ಇದು ಪರಸ್ಮೈಪದಿಯಾಗಿದೆ. 
ಮತ್ತು ಅನಿಟ್‌ ಆಗಿಯೂ ಇದೆ. 

ಲಟ್‌: ಉದಾ- ಜಹಾತಿ - ಪ್ರಥಮಪುರುಷ ಏಕವಚನದಲ್ಲಿ "ಹಾ' ಧಾತುವಿನ 
ನಂತರ “ಲಟ್‌' ಬಂದು ಅದಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ "ತಿಪ್‌(ತಿ)' ಆದೇಶವಾಗಿ 
ಬ೦ದು ಧಾತುವಿನ ಪರದಲ್ಲಿ “ಶಪ್‌(ಅ)' ಬಂದು ಅದಕ್ಕೆ “ಶು(ಲೋಪ)' ಬಂದಮೇಲೆ 
ಅದೂ ಸರ್ವಾಪಹಾರ ಲೋಪವಾಗಿ ನಂತರ ಧಾತುವಿಗೆ ದ್ವಿತ್ವ ಮತ್ತು ದೀರ್ಫಕ್ಕೆ ಹ್ರಸ್ವ 
ಮತ್ತು “ಕುಹೋಶ್ಪುಃ” ಎಂಬುದರಿಂದ "“ಹ್‌' ಕಾರಕ್ಕೆ ಚುತ್ಸ(ರು್‌), ಮತ್ತು ಅದಕ್ಕೆ 
ಜಶ್ಚ್ವ(ಜ್‌) ಬಂದು ಜಹಾತಿ ಎಂದು ರೂಪವು ಸಿದ್ಧವಾಗುತ್ತದೆ.) 


(ವೈಕಲ್ಪಕ ಇತ್ಚವನ್ನು ವಿಧಿಸುವ ಸೂತ್ರ) 
ಸೂತ್ರ- 618. ಜಹಾತೇದ್ವ (೮.4.16) 
ವೃತ್ತಿ - ಇತ್‌ - ವಾ ಸ್ಯಾತ್‌ ಹಲಾದೌ ಕ್ವಿತಿ ಸಾರ್ವಧಾತುಕೇ। ಜಹಿತಃ 


ತಿಣನ್ನೇ ಜುಹೋತ್ಕ್ಯಾದಯಃ (ಪರಸ್ಕೈೈಪದಿ ರೂಪಗಳು) 753 


ಪ.ಛೇ.- ಜಹಾತೇಃ ಚ। 

ಅ.ವೃ - “ಇದ್‌ ದರಿದ್ರಸ್ಯ” ಎಂಬ ಸೂತ್ರದಿಂದ “ಇತ್‌' ಎಂಬ ಫದವೂ 
“ಭಿಯೋಇ್‌*ನ್ಯತರಸ್ಯಾಮ್‌” ಎಂಬ ಸೂತ್ರದಿಂದ “ಅನ್ಯತರಸ್ಯಾಮ್‌' ಎಂಬ ಪದವೂ 
“ಈ ಹಲ್ಯಘೋಃ” ಎಂಬ ಸೂತ್ರದಿಂದ "ಹಲಿ' ಎಂಬ ಪದವೂ “ಗಮ-ಹನ-ಜನ- 
ಖನ-ಘಸಾಮ್‌ ಲೋಪಃ ಕ್ಲಿನಿತ್ಯನಚೆ” ಎಂಬ ಸೂತ್ರದಿಂದ “ಕ್ವಿತಿ' ಎಂಬ ಪದವೂ 
ಮತ್ತು “ಅತ ಉತ್‌ ಸಾರ್ವಧಾತುಕೇ” ಎಂಬಸೂತ್ರದಿಂದ "ಸಾರ್ವಧಾತುಕೇ' ಎಂಬ 
ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ - ಹಲಾದಿಯಾದ "ಕಿತ್‌' ಮತ್ತು "ಜಿತ್‌' ಆದ ಸಾರ್ವಧಾತುವು ಪರದಲ್ಲಿದ್ದಾಗ, 
"ಓಹಾಕ್‌(ಹಾ)' ಧಾತುವಿಗೆ ವಿಕಲ್ಪದಿಂದ ಹ್ರಸ್ವ "ಇ' ಕಾರವು ಆದೇಶವಾಗಿ ಬರುತ್ತದೆ. 
“ತಸ್‌' ಮೊದಲಾದ ಪ್ರತ್ಯಯಗಳು "ಅಪಿತ್‌' ಆಗಿರುವುದರಿಂದ “ಜೆದ್ದದ್ಭಾವವನ್ನು' 
ಹೊಂದುತ್ತವೆ. ಇತ್ವ ಬಂದರೆ ಜಹಿತಃ ಎಂದು ರೂಪವಾಗುತ್ತದೆ. ಇತ್ವ ಬಾರದಿದ್ದಾಗ, 
“ಈತ್ವ(ಈ)' ವನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾನೆ. 

(ಶ್ನಾ ಮತ್ತು ಅಭ್ಯಸ್ತಗಳ "ಆ' ಕಾರಕ್ಕೆ “ಈ' ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ- 619. ಈ ಹಲ್ಯಘೋಃ (6.4.13) 

ವೃತ್ತಿ -ಶ್ನಾ ಅಭ್ಯಸ್ತಯೋಃ ಆತಃ ಈತ್‌ ಸ್ಯಾತ್‌ ಸಾರ್ವಧಾತುಕೇ ್ವಿತಿ ಹಲಾದೌ 
ನತು ಘೋ ಜಹೀತಃ।' 

ಪ.ಛೇ.- ಈ, ಹಲಿ, ಅಘೋಃ 

ಅ.ವೃ.- “ಅತ ಉತ್‌ ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' 
ಎ೦ಬ ಪದವೂ, “ಶ್ನಾಭ್ಯಸ್ತಯೋರಾತಃ” ಎಂಬ ಸೂತ್ರದಿಂದ "ಆತಃ' ಎಂಬ ಪದವೂ 
ಮತ್ತು “ಗಮ-ಹನ-ಜನ-ಖನ-ಘಸಾಂ ಲೋಪಃ ಕ್ವಿತ್ಯನಜೆ” ಎಂಬ ಸೂತ್ರದಿಂದ 
“ಕ್ವಿತಿ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ - ಶ್ನಾ ಪತ್ಯಯ ಮತ್ತು ಅಭ್ಯಸ್ತ ಸಂಜ್ಞೆಯುಳ್ಳ ಧಾತುವಿನ "ಆ' ಕಾರಕ್ಕೆ "ಈ' 
ಕಾರವು ಆದೇಶವಾಗಿ ಬರುತ್ತದೆ. ಹಲಾದಿಯಾದ "ಕಿತ್‌' ಮತ್ತು “ಜಿತ್‌' ಆದ 
ಸಾರ್ವಧಾತುಕವು ಪರದಲ್ಲಿದ್ದಾಗ- ಆದರೆ "ಘು' ಸಂಜ್ಞೆಯುಳ್ಳ ಧಾತುಗಳಿಗೆ ಅಲ್ಲ. 

ಉದಾ- ಜಹಿತಃ/ಜಹೀತಃ- ಪ್ರಥಮಪುರುಷ ದ್ವಿವಚನದಲ್ಲಿ “ಹಾ' ಧಾತುವಿನ 
ನಂತರ "ತಸ್‌' ಮೂಲ ಆಖ್ಯಾತ ಪ್ರತ್ಯಯವು ಬಂದು ಹಾ+ತಸ್‌ ಎಂದಿದ್ದಾಗ, 
ಧಾತುವಿನ ಪರದಲ್ಲಿ “ಶಪ್‌(ಅ)' ಬಂದು ಅದಕ್ಕೆ “ಶ್ಲ(ಲೋಪ)' ಬಂದಾಗ ಧಾತುವಿಗೆ 
ದ್ವಿತ್ವ ಬಂದು ಹಾ ಹಾ*ತಸ್‌ ಎಂದಿದ್ದಾಗ, ಅಭ್ಯಸ್ತ “ಆ' ಕಾರಕ್ಕೆ “ಹಸ್ತ' ಬಂದು 
ಹಹಾ--ತಸ್‌ ಎಂದಿರುತ್ತದೆ. ಅಭ್ಯಸ್ತ "ಹ್‌' ಗೆ ಚುತ್ಸ(ರು್‌) ಬಂದು ಅದಕ್ಕೆ “ಅಭ್ಯಾಸೇ 
ಚರ್ಚ” ಎಂಬುದರಿಂದ ಜಶ್ಚ್ವ(ಜ್‌) ಬಂದು ಜಹಾ*-ತಸ್‌ ಎಂದಿದ್ದಾಗ, 
“ಸಾರ್ವಧಾತುಕಮಪಿತ್‌” ಎಂಬುದರಿಂದ “ತಸ್‌'ಗೆ ಜಿದ್ದದ್ದಾವ ಬಂದು ಮತ್ತು 
ಹಲಾದಿಯಾಗಿಯೂ ಇರುತ್ತದೆ. ಆದುದರಿಂದ ಇದು ಪರದಲ್ಲಿರುವಾಗ ಮುಂದಿನ 


754 ಲಘುಸಿದ್ಧಾಂತ ಕೌಮುದೀ 


ಸೂತ್ರವಾದ “ಶ್ನಾ ಕಭ್ಯಸಯೋರಾತಃ”(6.4.112) ಎಂಬುದರಿಂದ “ಆ” ಕಾರಕ್ಕೆ ಲೋಪ 
ಬರಬೇಕಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತಸೂತ್ರದಿಂದ ದೀರ್ಫ “ಈ' ಕಾರವು ಆದೇಶವಾಗಿ 
ಬರಬೇಕಾಗಿದ್ದಾಗ, ಅದನ್ನೂ ಬಾಧಿಸಿ “ಜಹಾತೇಶ್ವ” ಎಂಬುದರಿಂದ "ಹಾ' ನಲ್ಲಿರುವ 
"ಆ'ಕಾರಕ್ಕೆ ವಿಕಲ್ಪದಿ೦ದ ಹ್ರಸ್ವ “ಇ' ಕಾರವು ಆದೇಶವಾಗಿ ಬಂದು ಜಹಿ--ತಸ್‌ಎ 
ಜಹಿತಃ ಎ೦ದು ರೂಪವಾಗುತ್ತದೆ. “ಇ' ಕಾರ ಆದೇಶ ಬಾರದ ಪಕ್ಷದಲ್ಲಿ ಪ್ರಕೃತ 
ಸೂತ್ರದಿಂದ ನಿತ್ಯವಾಗಿ “ಈ” ಕಾರವು ಆದೇಶವಾಗಿ ಬಂದು ಜಹೀ+ತಸ್‌= ಜಹೀತಃ 
ಎಂದು ಇನ್ನೊಂದು ರೂಪವು ಸಿದ್ಧವಾಗುತ್ತದೆ. 
("ಆ' ಕಾರಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ- 62೦. ಶ್ನಾಭ್ಯಸ್ತಯೋರಾತಃ (6.4.12) 


ವೃತ್ತಿ - ಅನಯೋಃ ಆತಃ ಲೋಪಃ ಕ್ವಿತಿ ಸಾರ್ವಧಾತುಕೇ। ಜಹತಿ। ಜಹೌ। 
ಹಾತಾ। ಹಾಸ್ಯತಿಃಜಹಾತು, ಜಹಿತಾತ್‌/ ಜಹೀತಾತ್‌। 

ಪ.ಛೇ.- ಶ್ನಾಭ್ಯಸ್ತಯೋಃ, ಆತಃ 

ಅ.ವ್ಯ.- “ಶ್ನಸೋರಲ್ಲೋಪಃ” ಎಂಬ ಸುತ್ತದಿಂದ “"ಲೋಪಃ' ಎ೦ಬ ಪದವೂ, 
“ಅತ ಉತ್‌ ಸಾರ್ವಧಾತುಕೇ” ಎಂಬುದರಿಂದ "ಸಾರ್ವಧಾತುಕೇ” ಎಂಬ ಪದವೂ 
“ಗಮ-ಹನ-ಜನ-ಖನ-ಘಸಾ೦ ಲೋಪಃ ಕ್ಲಿತ್ಯನಜಿ” ಎಂಬ ಸೂತ್ರದಿಂದ "ಕಿತಿ' 
ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಕಿತ್‌ ಮತ್ತು ಜಿತ್‌ ಆದ ಸಾರ್ವಧಾತುಕವು ಪರದಲ್ಲಿದ್ದಾಗ “ಶ್ನಾ' ಪ್ರತ್ಯಯಕ್ಕೆ 
ಮತ್ತು ಅಭ್ಯಸ್ತ ಸ೦ಜ್ಞೆಯುಳ್ಳ ಧಾತುವಿನ “ಆ” ಕಾರಕ್ಕೆ ಲೋಪವು ಬರುತ್ತದೆ. 

ಗಮನಕ್ಕೆ: ಈ ಸೂತ್ರದಿಂದ ಕೇವಲ "ರು' ಪರದಲ್ಲಿದ್ದಾಗ ಮಾತ್ರ “ಆ' ಕಾರಕ್ಕೆ 
ಲೋಪವು ಬರುತ್ತದೆ. ಯಾಕೆಂದರೆ ಬೇರೆಡೆಯಲ್ಲಿ ಹಲಾದಿಗಳು ಸೇರೋಣದರಿಂದ 
ಇದನ್ನು ಬಾಧಿಸಿ “ಈ ಹಲ್ಯಘೋಃ (6.4.113)” ಎ೦ಬ ಸೂತ್ರವು ಪ್ರವೃತ್ತವಾಗುತ್ತದೆ. 

ಉದಾ- ಜಹತಿ - ಪ್ರಥಮಪುರುಷ ಬಹುವಚನದಲ್ಲಿ "ಹಾ' ಧಾತುವಿನ ಮೇಲೆ 
“ಬು” ಬಂದು ಹಾರಿ ಎಂದಿದ್ದಾಗ ಜಹಾ ವರೆಗಿನ ಪ್ರಕ್ರಿಯೆ ಹಿಂದಿನಂತೆಯೇ 
ನಡೆದು ಜಹಾ*ರಿ ಎಂದಿದ್ದಾಗ "ರುಖ್‌' ಮಾತ್ರಕ್ಕೆ “ಅದಭ್ಯಸ್ತಾತ್‌”ಎಂಬುದರಿಂದ 
“ಅತ್‌” ಆದೇಶ ಬಂದು ಜಹಾ*ಅತ್‌4ಇ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
ಅನಭ್ಯಸ್ತರೂಪದ ಆ ಕಾರಕ್ಕೆ ಲೋಪ ಬಂದು ಜಹ್‌4ಅತ್‌4ಇ=-ಜಹತಿ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಲಟ್‌: ರೂಪಗಳು: ಜಹಾತಿ, ಜಹಿತಃ/ಜಹೀತಃ, ಜಹತಿ। ಜಹಾಸಿ, ಜಹಿಥಃ/ 
ಜಹೀಥಃ, ಜಹಿಥ/ಜಹೀಥ। ಜಹಾಮಿ, ಜಹಿವಃ/ಜಹೀವಃ, ಜಹಿಮಃ/ಜಹೀಮಃ। 

ಲಿಟ್‌: ಈ "ಲ್‌' ಕಾರದಲ್ಲಿ ಧಾತುವು "ಆ' ಕಾರಾನ್ನವಾಗಿರುವುದರಿಂದ “ಪಾ” 
ಧಾತುವಿನ “ಲಿಟ್‌” ರೂಪದಂತೆ ಪ್ರಕ್ರಿಯೆಯು ಇರುತ್ತದೆ. ಆದರೆ “ಪಾ' ಧಾತುವಿನ “ಪ್‌' 
ಕಾರಕ್ಕೆ ಯಾವ ಆದೇಶವೂ ಬರುವುದಿಲ್ಲ. ಆದರೆ "ಹಾ' ಧಾತುವಿನ ಅಭ್ಯಾಸ "ಹ್‌' 


ತಿಣನ್ತೇ ಜುಹೋತ್ಯಾದಯಃ (ಪರಸ್ಕೈಪದಿ ರೂಪಗಳು) 755 


ಕಾರಕ್ಕೆ “ಕುಹೋಶ್ವು” ಎಂಬುದರಿಂದ ಚುತ್ಸ(ರು್‌) ಬಂದು ನಂತರ “ಅಭ್ಯಾಸೇ 
ಚರ್ಚ” ಎಂಬುದರಿಂದ "ರು್‌' ಕಾರಕ್ಕೆ ಜಶ್ತ್ವ(ಜ್‌) ಬರುತ್ತದೆ. ಇದರಿಂದ ಜಹೌ 
ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಜಹೌ, ಜಹತುಃ, ಜಹುಃ ಜಹಿತ/ಜಹಾಥ, ಜಹಥುಃ, ಜಹ। ಜಹೌ, 
ಜಹಿವ, ಜಹಿಮ। ಇಲ್ಲಿ ಜಹಾಥ ಎಂಬ ರೂಪವು ಭಾರದ್ವಾಜನಿಯಮದಿಂದ “ಇಟ್‌' 
ವಿಕಲ್ಪದ ರೂಪವಾಗಿದೆ. 

ಲುಟ್‌: ಈ "ಲ್‌' ಕಾರದಲ್ಲಿ "ಹಾ' ಧಾತುವು ಅನಿಟ್‌ ಆಗಿರುವುದರಿಂದ ಕೆಳಗಿನಂತೆ 
ರೂಪಗಳಾಗುತ್ತವೆ. ರೂಪಗಳು: ಹಾತಾ, ಹಾತಾರೌ, ಹಾತಾರಃ॥ ಹಾತಾಸಿ, ಹತಾಸ್ಥಃ, 
ಹಾತಾಸ್ಸ ಹಾತಾಸ್ಕಿ ಹಾತಾಸ್ವಃ, ಹಾತಾಸ್ಮಃ 

ಲೃಟ್‌: ಈ "ಲ್‌' ಕಾರದಲ್ಲಿ "ಹಾ' ಧಾತುವು ಅನಿಟ್‌ ಆಗಿರುವುದರಿಂದ ಕೆಳಗಿನ 
ರೂಪಗಳು ಸಿದ್ಧವಾಗುತ್ತವೆ. ರೂಪಗಳು: ಹಾಸ್ಯತಿ, ಹಾಸ್ಯತಃ, ಹಾಸ್ಯನ್ನಿ ಹಾಸ್ಯಸಿ, 
ಹಾಸ್ಯಥಃ, ಹಾಸ್ಕಥ। ಹಾಸ್ಯಾಮಿ, ಹಾಸ್ಯಾವಃ, ಹಾಸ್ಕಾಮಃ6 

ಲೋಟ್‌: ಉದಾ- ಜಹಾತು/ಜಹಿತಾತ್‌/ಜಹೀತಾತ್‌- ಪ್ರಥಮಪುರುಷ ಏಕವಚನದಲ್ಲಿ 
"ಲಟ್‌' ಪ್ರಕ್ರಿಯೆಯಂತೆ ನಡೆದು ಜಹಾತಿ ಎಂದಿರುವಾಗ “ಏರುಃ” ಎಂಬ ಸೂತ್ರದಿಂದ 
"ಉತ್ಸ(ಉ)”' ಮಾಡಿದಮೇಲೆ ಜಹಾತು ಎಂಬ ರೂಪವು ಸಿದ್ಧವಾಗುತ್ತದೆ. ಇಲ್ಲಿ "ಕಿತ್‌ 
"ಜಿತ್‌' ಗಳು ಆಗದೇ ಇರೋಣದರಿಂದ “ಇತ್ವ' "ಈತ್ವ'ಗಳು ಆಗುವುದಿಲ್ಲ. ಆದರೆ 
ಇದಕ್ಕೆ ಬದಲಾಗಿ "ತಾತಜ್‌(ತಾತ್‌)' ಬಂದಾಗ ಇದನ್ನು "ಜಿತ್‌' ಆಗಿ ಭಾವಿಸಿ “ಜಹಾತೇಶ್ವ” 
ಎಂಬುದರಿಂದ “ಇತ್ವ' ಮಾಡಿ, “ಈ ಹಲ್ಕಘೋಃ” ಎಂಬುದರಿಂದ "ಈತ್ವ' ಮಾಡಿದಮೇಲೆ 
ಜಹಿತಾತ್‌/ಜಹೀತಾತ್‌ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. ಹೀಗೆ ಜಹಾತು/ಜಹಿತಾತ್‌, 
ಜಹೀತಾತ್‌ ಎಂದು ಮೂರು ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಜಹಿತಾಮ್‌/ಜಹೀತಾಮ್‌- ಪ್ರಥಮ ಪುರುಷ ದ್ವಿವಚನದಲ್ಲಿ ಹ್ರಸ್ವ ದೀರ್ಫ 
ರೂಪಗಳಿಂದ “ಜಹಾತೇಶ್ನ” ಎಂಬುದರಿಂದ “ಇತ್ತ' “ಈ ಹಲ್ಯಘೋಃ” ಎಂಬುದರಿಂದ 
“ರತ್ವ' ಬಂದು ಜಹಿತಾಮ್‌/ಜಹೀತಾಮ್‌ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಜಹತು- ಪ್ರಥಮಪುರುಷ ಬಹುವಚನದಲ್ಲಿ ಜಹಾ-ರಿು (ರಸ್‌. ಇ) 
ಎಂದಿದ್ದಾಗ, "ರು್‌' ಗೆ “ಅದಭ್ಯಸ್ತಾತ್‌” ಎಂಬುದರಿಂದ “ಅತ್‌' ಆದೇಶ ಬಂದು 
ಜಹಾ--ಅತ್‌*-ಇ ಎಂದಿದ್ದಾಗ, “ಶ್ನಾ ಸನಸಯೋರಾತಃ” (6.4.112). ಎಂಬ ಸೂತ್ರದಿಂದ 
"ಆ' ಕಾರಕ್ಕೆ ಲೋಪ ಬಂದು “ಏರುಃ” ಎಂಬುದರಿಂದ "ಉತ್ಪ(ಉ)' ಬಂದು ಜಹತು 
ಎಂದು ರೂಪವಾಗುತ್ತದೆ. 

(ಆ-ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 621. ಆ ಚ ಹೌ (6.4.17) 

ವೃತ್ತಿ - ಜಹಾತೇಃ ಹೌ ಪರೇ ಆ ಸ್ಯಾತ್‌ ಚಾತ್‌ ಇತ್‌-ಈತೌ। ಜಹಾಹಿ, ಜಹಿಹಿ, 
ಜಹೀಹಿ। ಅಜಹಾತ್‌। ಅಜಹಿತಾಮ್‌/ಅಜಹೀತಾಮ್‌। ಅಜಹುಃ 


756 ಲಘುಸಿದ್ಧಾಂತ ಕೌಮುದೀ 


ಅ.ವೃ. - “ಇದ್‌ ದರಿದ್ರಸ್ಯ” ಎಂಬ ಸೂತ್ರದಿಂದ “ಇತ್‌' ಎಂಬ ಪದವೂ, “ಈ 
ಹಲ್ಕಘೋಃ” ಎಂಬ ಸೂತ್ರದಿಂದ "ಈ' ಎಂಬ ಪದವೂ “ಜಹಾತೇಶ್ವ” ಎಂಬುದರಿಂದ 
“ಜಹಾತೇಃ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- "ಹಿ' ಪರದಲ್ಲಿದ್ದಾಗ "ಹಾ' ಧಾತುವಿನ *ಆ' ಕಾರಕ್ಕೆ "ಆ' ಕಾರವೇ 
ಆದೇಶವು ಬರುತ್ತದೆ. ಜೊತೆಗೇನೇ "ಇ' ಕಾರ ಮತ್ತು "ಈ' ಕಾರಗಳು ಆದೇಶವಾಗಿಯೂ 
ಬರುತವೆ. 


ಲೋಟ್‌: 

ಸೂಚನೆ: ಸೂತ್ರದಲ್ಲಿ "ಚ' ಕಾರವು ಪಠಿತವಾಗಿರುವುದರಿ೦ದ ಪೂರ್ವ ಸೂತ್ರದಿಂದ 
ಹೇಳಲ್ಪಟ್ಟಿರುವ "ಇ' ಕಾರ ಮತ್ತು “ಈ” ಕಾರಗಳು ವಿಹಿತವಾಗಿವೆ. ಈ ರೀತಿಯಗಿ "ಹಿ' 
ಪರದಲ್ಲಿ ಇರೋಣದರಿಂದ "ಆ' ಕಾರ, “ಇ' ಕಾರ ಮತ್ತು "ಈ" ಕಾರಗಳಿಂದ ಕೂಡಿದ 
ಮೂರು ರೂಪಗಳು ಆಗುತ್ತವೆ. 


ಉದಾ- ಜಹಾಹಿ/ಜಹಿಹಿ/ಜಹೀಹಿ- ಮಧ್ಯಮಪುರುಷ ಏಕವಚನದಲ್ಲಿ 
ಜಹಾ*ಸಿಪ್‌(ಸ್‌) ಎಂದಿದ್ದಾಗ, “ಸರ್ಹ್ಯಪಿಚ್ಚ” ಎಂಬುದರಿಂದ *' ಗೆ "ಹ' ಆದೇಶವಾಗಿ 
ಬಂದು ಜಹಾ*ಹಿ ಎಂದಿರುತ್ತದೆ. ಇದೇ ಸೂತ್ರದಿಂದ ಇದು "ಅಪಿತ್‌' ಆಗುವುದರಿಂದ 
“ಸಾರ್ವಧಾತುಕಮಪಿತ್‌” ಎಂಬುದರಿಂದ “ಜಿದ್ದದ್ಭಾವ'ವನ್ನು ಹೊಂದುತ್ತದೆ. ಆದುದರಿಂದ 
ಪೂರ್ವ ಸೂತ್ರಗಳಿಂದ "ಇ' ಕಾರ ಮತ್ತು "ಈ' ಕಾರಗಳು ಬರಬೇಕಾಗಿದ್ದಾಗ- ಪ್ರಕೃತ 
ಸೂತ್ರದಿಂದ “ಆ' ಕಾರಾದೇಶವು ವಿಧಿಸಲಾಗಿರುವುದರಿಂದ "ಹಾ'ನಲ್ಲಿರುವ “ಆ' ಕಾರಕ್ಕೆ 
“ಆ' ಕಾರವೇ ಆದೇಶವಾಗಿ ಒಂದು ಪಕ್ಷದಿಂದ ಬಂದಿದೆ. “ಚ” ಕಾರದಿಂದ “ಇ' ಕಾರ 
ಮತ್ತು “ಈ” ಕಾರಗಳು ಆದೇಶವಾಗಿಯೂ ಬಂದಿವೆ. ಹೀಗಾಗಿ ಜಹಾಹಿ/ಜಹಿಹಿ/ 
ಜಹೀಹಿ- ಎಂಬ ಮೂರು ರೂಪಗಳು ಸಿದ್ಧವಾಗುತ್ತವೆ. 


ರೂಪಗಳು: ಜಹಾತು/ ಜಹಿತಾತ್‌/ ಜತ ಜಹಿತಾಮ್‌/ ಜಹೀತಾಮ್‌, 
ಜಹತು। ಜಹಾಹಿ/ ಜಹಿಹಿ/ ಜಹೀಹಿ/ ಜಹಿತಾತ್‌/ ಜಹೀತಾತ್‌, ಜಹಿತಮ್‌/ಜಹೀತಮ್‌, 
ಜಹಿತ/ಜಹೀತ। ಜಹಾನಿ/ ಜಹಾವ, ಜಹಾಮ। 


ಲಜ್‌: ರೂಪಗಳು: ಅಜಹಾತ್‌, ಅಜಹಿತಾಮ್‌/ಅಜಹೀತಾಮ್‌, ಅಜಹುಃ ಅಜಹಾಃ, 
ಅಜಹಿತಮ್‌/ಅಜಹೀತಮ್‌, ಅಜಹಿತ/ಅಜಹೀತ। ಅಜಹಾಮ್‌, ಅಜಹಿವ/ಅಜಹೀವ, 
ಅಜಹಿಮ/ಅಜಹೀಮ। 

ಸೂಚನೆ: ಲಜ್‌ ರೂಪವು; ಹಿಂದಿನಂತೆಯೇ ಇದೆ. ಆದರೆ "ಯಿ'ಗೆ “ಸಿಜಭ್ಯಸ್ತವಿಧಿಭೃಶ್ನ” 
ಎ೦ಬ ಸೂತ್ರದಿಂದ 'ಜುಸ್‌' ಬಂದಾಗ “ಶ್ನಾಭ್ಯಸ್ತಯೋರಾತಃ? (6.4.112) ಎಂಬ 
ಸೂತ್ರದಿಂದ “ಆ” ಕಾರಕ್ಕೆ ಲೋಪ ಬರುತ್ತದೆ. 

("ಆ' ಕಾರ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 622. ಲೋಪೋ ಯು (6.4.18) 

ವೃತ್ತಿ - ಜಹಾತೇಃ ಆ ಲೋಪಃ ಯಾದೌ ಸಾರ್ವಧಾತುಕೇ। ಜಹ್ಯಾತ್‌ (490) 


ತಿಣನ್ತೇ ಜುಹೋತ್ಯಾದಯಃ (ಪರಸ್ಕೈಪದಿ ರೂಪಗಳು) 757 


ಏರ್ಲಿಜೆ! ಹೇಯಾತ್‌। ಅಹಾಸೀತ್‌। ಅಹಾಸ್ಕತ್‌। ಮಾಜ್‌ ಮಾನೇ ಶಬ್ಬೇ ಚ 161 

ಪ.ಛೇ.- ಲೋಪಃ, ಯಿ। 

ಅ.ವೃ.- “ಅತ ಉತ್‌ ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' 
ಎ೦ಬ ಪದವು, ಮತ್ತು “ಜಹಾತೇಶ್ವ” ಎಂಬ ಸೂತ್ರದಿಂದ "ಜಹಾತೇಳ' ಎಂಬ ಪದವು 
ಅನುವೃತ್ತವಾಗುತ್ತವೆ. 

ಅರ್ಥ - "ಯ್‌' ಕಾರಾದಿ ಸಾರ್ವಧಾತುಕ ಪ್ರತ್ಯಯವು ಪರದಲ್ಲಿದ್ದಾಗ, "ಹಾ' 
ಧಾತುವಿನ "ಆ' ಕಾರಕ್ಕೆ ಲೋಪ ಬರುತ್ತದೆ. 

"ವಿಧಿಲಿಜ್‌' "ಲ್‌' ಕಾರವು "ಸಾರ್ವಧಾತುಕ'ವಾಗಿದೆ ಮತ್ತು "ಆಶೀರ್ಲಿಜ್‌' "ಲ್‌' 
ಕಾರವು “ಲಿಜಾಶಿಷೀ” ಎಂಬುದರಿಂದ ಆರ್ಧಧಾತುಕ ಸಂಜ್ಞೆಯನ್ನು ಪಡೆಯುತ್ತದೆ. 

ವಿಧಿಲಿಜ್‌:ಉದಾ- ಜಹ್ಯಾತ್‌: ಪ್ರಥಮಪುರುಷ ಏಕಾವಚನದಲ್ಲಿ "ಹಾ' ಧಾತುವಿನ 
ನಂತರ "ಲಿಜ್‌' ಗೆ "ತಿಪ್‌(ತಿ)' ಆದೇಶ ಬಂದು ಹಾಃತಿ ಎಂದಿದ್ದಾಗ, “ತಿಪ್‌' 
ನಲ್ಲಿರುವ “ಇ'ಕಾರಕ್ಕೆ “ಇತಶ್ಚ” ಎಂಬುದರಿಂದ ಲೋಪ ಬಂದು ಹಾ+ತ್‌ ಎಂದಿದ್ದಾಗ, 

ಧಾತುವಿನ ಪರದಲ್ಲಿ ಇರುವ "ಶಪ್‌' ಗೆ "ಶ್ಲು(ಲೋಪ)' ಬಂದು, ಧಾತುವಿಗೆ ದ್ವಿತ್ವ 
ಬಂದು ಹಾಹಾ*-ತ್‌ ಎಂದಿದ್ದಾಗ, “ಹಸ್ತ” ಎಂಬುದರಿಂದ ಅಭ್ಯಸ್ತ "ಹಾ' ಕಾರದ “ಆ' 
ಕಾರಕ್ಕೆ "ಅ' ಕಾರ ಬಂದು ಹ.ಹಾ-*-ತ್‌ ಎಂದಿದ್ದಾಗ, ಅಭ್ಯಸ್ತ "ಹ್‌' ಕಾರಕ್ಕೆ "ಚುತ್ಸ(ರು್‌)' 
ಬಂದು ನಂತರ ಅದಕ್ಕೆ “ಅಭ್ಯಾಸೇ ಚರ್ಚ” ಎಂಬುದರಿಂದ ಜಶ್ವ್ವ(ಜ್‌) ಬಂದು 
ಜಹಾ*ತ್‌ ಎಂದಿರುತ್ತದೆ. ಪ್ರತ್ಯಯಕ್ಕೆ "ಯಾಸುಟ್‌(ಯಾಸ್‌)' ಆಗಮ ಆದ್ಯವಯವಾಗಿ 
ಬಂದು ಜಹಾ*ಯಾಸ್‌--ತ್‌ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ ಅನಭ್ಯಸ್ತ “ಹಾ' ಕಾರದ 
"ಆ' ಕಾರಕ್ಕೆ ಲೋಪ ಬಂದು ಜಹ್‌4ಯಾತ್‌=-ಜಹ್ಕಾತ್‌ ಎಂದು ರೂಪವಾಗುತ್ತದೆ. 

ರೂಪಗಳು: ಜಹ್ಯಾತ್‌, ಜಹ್ಯಾತಾಮ್‌, ಜಹ್ಯುಃ। ಜಹ್ಯಾಃ, ಜಹ್ಯಾತಮ್‌, ಜಹ್ಯಾತ। 
ಜಹ್ಯಾಮ್‌, ಜಹ್ಯಾವ, ಜಹ್ಯಾಮ। 

ಅಶೀರ್ಲಿಜಕ: ಉದಾ- ಹೇಯಾತ್‌- ಪ್ರಥಮಪುರುಷ ಏಕವಚನದಲ್ಲಿ "ಹಾ' 
ಧಾತುವಿನ ನಂತರ “ತಿಪ್‌(ತಿ ಆದೇಶ ಬಂದು ಹಾಃತಿ ಎಂದಿದ್ದಾಗ, “ತಿಪ್‌' 
ನಲ್ಲಿರುವ “ಇ'ಕಾರಕ್ಕೆ “ಇತಶ್ಚ'” ಎಂಬುದರಿಂದ ಲೋಪ ಬಂದು ಹಾತ್‌ ಎಂದಿದ್ದಾಗ, 
ಈ "ಲ್‌' ಕಾರವು ಆರ್ಧಧಾತುಕವಾಗಿರುವುದರಿಂದ ಶಪ್‌, ಶ್ಲು ಮತ್ತು ಧಾತುವಿಗೆ ದ್ವಿತ್ವ 
ಬರುವುದಿಲ್ಲ. ಪ್ರತ್ಯಯಕ್ಕೆ "ಯಾಸುಟ್‌(ಯಾಸ್‌)' ಆಗಮ ಆದ್ಯವಯವಾಗಿ ಬಂದು 
ಹಾ--ಯಾಸ್‌*-ತ್‌ ಎ೦ದಿದ್ದಾಗ “ಲಿಜಃ ಸಲೋಪೋಇನತ್ಯಸ್ಕ” ಎಂಬುದರಿಂದ "ಸ್‌ 
ಕಾರಕ್ಕೆ ಲೋಪ ಬಂದು ಹಾ*ಯಾ-ತ್‌ ಎಂದಿರುತ್ತದೆ. “ಎರ್ಲಿಜೆ” ಎಂಬುದರಿಂದ 
"ಹಾ' ನಲ್ಲಿರುವ “ಆ' ಕಾರಕ್ಕೆ ಏತ್ವ(ಏ) ಬಂದು ಹೇ4೬ಯಾ+ತ್‌=-ಹೇಯಾತ್‌ ಎಂದು 
ರೂಪವು ಸಿದ್ಧವಾಗುತ್ತದೆ. ರೂಪಗಳು:ಹೇಯಾತ್‌, ಹೇಯಾಸ್ತಾಮ್‌, ಹೇಯಾಸುಃ 
ಹೇಯಾಃ, ಹೇಯಾಸ್ತಮ್‌, ಹೇಯಾಸ್ಸ ಹೇಯಾಸಮ್‌, ಹೇಯಾಸ್ವ, ಹೇಯಾಸ್ಟ 

ಲುಜ್‌:ರೂಪಗಳು: ಅಹಾಸೀತ್‌, ಅಹಾಸಿಷ್ಟಾಮ್‌, ಅಹಾಸಿಷುಃ। ಅಹಾಸೀಃ, 


758 ಲಘುಸಿದ್ಧಾಂತ ಕೌಮುದೀ 


ಅಹಾಸಿಷ್ಟಮ್‌, ಅಹಾಸಿಷ್ಟ ಅಹಾಸಿಷಮ್‌, ಅಹಾಸಿಷ್ಟ ಅಹಾಸಿಷ್ಠ 


ಸೂಚನೆ: ಈ "ಲ್‌' ಕಾರದಲ್ಲಿ "ಹಾ' ಧಾತುವಿಗೆ ಅಡಾಗಮ ಬಂದು ಅಹಾಃತಿ 
ಎಂದಿದ್ದಾಗ, “ತಿ' ನಲ್ಲಿರುವ "ಇ'ಕಾರಕ್ಕೆ “ಇತಶ್ವ” ಎಂಬುದರಿಂದ ಲೋಪ ಬಂದು 
ಅಹಾ+ತ್‌ ಎಂದಿದ್ದಾಗ, ಅಪ್ಪಕ್ತ "ಹಲ್‌' ಆದ "ತ್‌' ಗೆ "ಈಟ್‌(ಈ)' ಆಗಮ ಬಂದು 
ಅಹಾ4ಶಈತ್‌ ಎಂದಿದ್ದಾಗ, ಧಾತುವಿಗೆ "ಸಿಚ್‌(ಸ್‌)' ಆಗಮ ಬಂದು ಅಹಾಸ್‌+ 
ಈತ್‌ ಎಂದಿದ್ದಾಗ, “ಹಾ' ಧಾತುವು “ಆ' ಕಾರನ್ನವಾಗಿರುವುದರಿಂದ “ಯಮ-ರಮ- 
ನಮಾತಾಮ್‌ ಸಕ್‌ ಚ” ಎಂಬುದರಿಂದ “ಸಕ್‌(ಸ್‌)' ಆಗಮ ಧಾತುವಿಗೆ 
ಅ೦ತಾವಂಯಯವಾಗಿಂಯೂ ಮತ್ತು "ಸಿಚ್‌'ಗೆ "ಇಟ್‌' ಆಗಮ ಬಂದು 
ಅಹಾಸ್‌4ಇಸ್‌4ಈತ್‌ ಎಂದಿದ್ದಾಗ, “ಇಟ ಈಟಿ” ಎಂಬುದರಿಂದ “ಇ' ಕಾರ "ಈ' 
ಕಾರಗಳ ಮಧ್ಯದಲ್ಲಿರುವ "ಸಿಚ್‌' ನ "ಸ್‌' ಕಾರಕ್ಕೆ ಲೋಪ ಬಂದು ಅಹಾಸ್‌- 
ಈತ್‌-ಅಹಾಸೀತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಲೃಜಕ; ರೂಪಗಳು; ಅಹಾಸ್ಯತ್‌, ಅಹಾಸ್ಕತಾಮ್‌, ಅಹಾಸ್ಯನ್‌। ಅಹಾಸ್ಯಃ, 
ಅಹಾಸ್ಯತಮ್‌, ಅಹಾಸ್ಯತ। ಅಹಾಸ್ಯಮ್‌, ಅಹಾಸ್ಯಾವ, ಅಹಾಸ್ಯಾಮ। 


-ಃ ಇಲ್ಲಗೆ ಪರಸ್ಕೈಪದಿ ಧಾತುಗಳು ಮುಗಿದವು :- 
ಈಗ ಅತ್ಮನೇಪದಿ ಧಾತುಗಳ ಪ್ರಕ್ರಿಯೆ ಆರಂಭವಾಗುತ್ತದೆ. 
6. ಮಾಜ್‌ ಮಾನೇ ಶಬ್ಬೇ ಚ (ಅಳೆಯುವುದು ಮತ್ತು ಶಬ್ದ ಮಾಡುವುದು.) - 
ಇದರಲ್ಲಿ "ಮಾ' ಮಾತ್ರ ಉಳಿಯುತ್ತದೆ. ಇದು "ಜಿತ್‌' ಆಗಿರುವುದರಿಂದ 
ಆತ್ಮನೇಪದಿಯಾಗಿಯೂ ಇದೆ. ಮತ್ತು ಈ ಧಾತುವು "ಅನಿಟ್‌' ಆಗಿಯೂ ಇದೆ. 


(ಇತ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 623.ಭ್ಯೃಜಾಾಮಿತ್‌ (7.4.76) p 

ವೃತ್ತಿ - ಭೃಇ್‌ ಮಾಜ್‌ ಓಹಾಜ್‌ ಏಷಾಂ ತ್ರಯಾಣಾಂ ಅಭ್ಯಾಸಸ್ಯ ಇತ್‌ 
ಸ್ಯಾತ್‌ ಶ್ಲೌ ಮಿಮೀತೇ। ಮಿಮಾತೇ। ಮಿಮತೇ। ಮಮೇ। ಮಾತಾ। ಮಾಸ್ಕತೇ। 
ಮಿಮೀತಾಮ್‌। ಅಮಿಮೀತ। ಮಿಮೀತ। ಮಾಸೀಷ್ಟ ಅಮಾಸ್ತ ಅಮಾಸ್ಕತ। ಓಹಾಜ್‌ 
ಗತೌ ಜಿಹೀತೇ। ಜಿಹಾತೇಜಿಹತೇ |ಜಹೇ। ಹಾತಾ। ಹಾಸ್ಕತೇ। ಜಿಹೀತಾಮ್‌। ಅಜಿಹೀತ। 
ಜಿಹೀತ। ಹಾಸೀಷ್ಟು ಅಹಾಸ್ತ ಅಹಾಸ್ಯತ। ಡುಭ್ಯಇ್‌ ಧಾರಣಪೋಷಣಯೋಃ॥8। 
ಬಿಭರ್ತಿ। ಬಿಭೃತಃ ಬಿಭ್ರತಿ ಬಿಭೃತೇ। ಬಿಭ್ರಾತೇ। ಬಿಭ್ರತೇ। 7ಡುದಾಇ್‌ ದಾನೇ 

ದದಾತಿ! ದತ್ತಃ ದದತಿ। ದತ್ತೇ। ದದಾತೇ। ದದತೇ। ದದೌ, ದದೇ। ದಾತಾಸಿದಾತಾಸೇ। 
ದಾಸ್ಯತಿ। ದಾಸ್ಯತೇ। ದದಾತು। 

ಪ.ಛೇ.- ಭೃಇಗಾಮ್‌, ಇತ್‌। 

ಅ.ವೃ. - “ನಿಜಾಮ್‌ ತ್ರಯಾಣಾಂ ಗುಣಃ ಶ್ಲೌ” ಎ೦ಬ ಸೂತ್ರದಿ೦ದ "ತ್ರಯಾಣಾಮ್‌', 
ಮತ್ತು "ಶ್ಲೌ' ಎಂಬ ಪದಗಳೂ ಹಾಗೂ "“ಅತ್ರ್ತಲೋಪೋತಭ್ಯಾಸಸ್ಯ” ಎಂಬುದರಿಂದ 
“ಅಭ್ಯಾಸಸ್ಯ' ಎಂಬ ಪದವೂ ಅನುವೃತ್ತವಾಗುತ್ತವೆ. 


ತಿಐನ್ನೇ ಜುಹೋತ್ಯಾದಯಃ (ಆತ್ಮನೇಪದಿ ರೂಪಗಳು) 759 


ಅರ್ಥ--"ಶ್ಲು (ಲೋಪ)' ಪರದಲ್ಲಿದ್ದಾಗ, ಭ್‌, ಮಾಜ್‌, ಮತ್ತು ಓಹಾಜ್‌ 
ಧಾತುಗಳ ಅಭ್ಯಾಸಕ್ಕೆ ಹ್ರಸ್ವ "ಇ' ಕಾರವು ಆದೇಶವಾಗಿ ಬರುತ್ತದೆ. 

ಸೂಚನೆ: "ಶ್ಲು' ಪರದಲ್ಲಿದ್ದಾಗ, ಈ ಸೂತ್ರವು ಅಭ್ಯಾಸಾಕ್ಕೆ “ಇ' ಕಾರವನ್ನು ಹೇಳುತ್ತದೆ. 
ಆದ್ದರಿಂದ ಇದು "ಲಿಟ್‌' ರೂಪಗಳಿಗೆ ಸಂಬಂಧಪಡುವುದಿಲ್ಲ. 

ಲಟ್‌: ಉದಾ- ಮಿಮೀತೇ- ಪ್ರಥಮಪುರುಷ ಏಕವಚನದಲ್ಲಿ "ಮಾ' ಧಾತುವಿನ 
ನಂತರ ಲಡಾದೇಶವಾದ ಆತ್ಮನೇಪದದ ಮೂಲ ಆಖ್ಯಾತ ಪ್ರತ್ಯಯವಾದ “ತ' ಬಂದು 
ಮಾ*-ತ ಎಂದಿದ್ದಾಗ, ಧಾತುವಿನ ಪರದಲ್ಲಿ "ಶಪ್‌(ಅ)' ಬಂದು ಅದಕ್ಕೆ "ಶ್ಲು(ಲೋಪ)' 
ಬಂದು, ಧಾತುವಿಗೆ ದ್ವಿತ್ವ ಮಾಡಿದಮೇಲೆ ಮಾಮಾ+ತ ಎಂದಿದ್ದಾಗ, ಧಾತುವಿಗೆ 
ಅಭ್ಯಾಸಸಂಜ್ಞೆ ಬಂದು, "“ಹ್ರಸಃ” ಎಂಬುದರಿಂದ ಅಭ್ಯಾಸದ "ಆ' ಕಾರಕ್ಕೆ "ಹ್ರಸ್ವ(ಅ)' 
ಬಂದು ಮಮಾ ತ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಅಭ್ಯಾಸದ ಅದೇ "ಮ' 
ಕಾರದಲ್ಲಿರುವ "ಅ' ಕಾರಕ್ಕೆ “ಇ' ಕಾರವು ಆದೇಶವಾಗಿ ಬಂದು, ಮಿಮಾ*ತ ಎಂದಾಗುತ್ತದೆ. 
ಹಲಾದಿಯಾದ “ತ' ಕಾರವು ಪರದಲ್ಲಿರೋಣದರಿಂದ “ಈ ಹಲ್ಯಘೋಃ? ಎಂಬುದರಿಂದ 
ಅನಭ್ಯಸ್ತ "ಮ್‌' ಕಾರದ "ಆ' ಕಾರಕ್ಕೆ “ಈ' ಕಾರವು ಬಂದು ಮಿಮೀ+ತ ಎಂದಿರುತದೆ 
“ಟಿತ ಆತ್ಮನೇಪದಾನಾಂ ಟೇರೆ” ಎಂಬುದರಿಂದ ಅನ್ರ್ಯ "ಅ' ಕಾರಕ್ಕೆ "ಏ' ಕಾರವು 
ಬಂದು ಮಿಮೀತೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಮಿಮಾತೇ- ಪ್ರಥಮಪುರುಷ ದ್ವಿವಚನದಲ್ಲಿ “ಮಾ' ಧಾತುವಿನಮೇಲೆ 
ಲಡಾದೇಶವಾದ "ಆತಾಮ್‌' ಎಂಬ ಅಜಾದಿಯಾದ ಪ್ರತ್ಯಯ ಬಂದು ಮಾ4ಆತಾಮ್‌ 
ಎ೦ದಿದ್ದಾಗ, ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಮಿಮಾ--ಆತಾಮ್‌ ಎಂದಿದ್ದಾಗ, 
“ಶ್ನಾಭ್ಯಸ್ತಯೋರಾತಃ” ಎಂಬುದರಿಂದ "“ಆ' ಕಾರಕ್ಕೆ ಅನಭ್ಯಸ್ತ “ಮ್‌' ಕಾರೋತ್ತರ "ಆ' 
ಕಾರಕ್ಕೆ ಲೋಪ ಬಂದು ಮಿಮ್‌--ಆತಾಮ್‌ ಎಂದಿರುತ್ತದೆ. “ಟಿತ ಆತ್ಮನೇಪದಾನಾಂ 
ಟೇರೇ” ಎಂಬುದರಿಂದ “ಆತಾಮ್‌' ನಲ್ಲಿರುವ "ಟಿ (ಆಮ್‌)' ಗೆ "ಏತ್ವ (ಏ)' ಬಂದು 
ಮಿಮ್‌4+೬ಆತ್‌4ಏ-ಮಿಮಾತೇ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಮಿಮತೇ- ಪ್ರಥಮಪುರುಷ ಬಹುವಚನದಲ್ಲಿ ಹಿಂದಿನಂತೆಯೇ ಪ್ರಕ್ರಿಯೆ 
ನಡೆದು ಮಿಮ್‌+ಯು ಎಂದಿದ್ದಾಗ, “ಅದಭ್ಯಾಸ್ತಾತ್‌” ಎಂಬುದರಿಂದ “ರುಗೆ 
"ಅತ್‌' ಆದೇಶ ಬಂದು ಮಿಮ್‌ಅತ್‌4ಇ ಎಂದಿದ್ದಾಗ, “ಟಿತ ಆತ್ಮನೇಪದಾನಾಂ 
ಟೇರೇ” ಎಂಬುದರಿಂದ "ಇ' ಗೆ "ಎತ್ವ(ಏ)' ಬಂದು ಮಿಮ್‌4+ಅತ್‌4+ಏ-ಮಿಮತೇ 
ಎಂದು ರೂಪವಾಗುತ್ತದೆ. 

ರೂಪಗಳು: ಮಿಮೀತೇ, ಮಿಮಾತೇ, ಮಿಮತೇ। ಮಿಮೀಷೇ, ಮಿಮಾಥೇ, ಮಿಮೀದ್ದೇ। 
ಮಿಮೇ. ಮಿಮೀವಹೇ, ಮಿಮೀಮಹೇ। 

ಲಿಟ್‌: ಉದಾ- ಮಮೇ - ಪ್ರಥಮಪುರುಷ ಏಕವಚನದಲ್ಲಿ "ಮಾ' ಧಾತುನ 
ನಂತರ ಆತ್ಮನೇಪದದ ಪ್ರತ್ಯಯವಾದ “ತ' ಬಂದು, ಮಾ+ತ ಎಂದಿದ್ದಾಗ, ಅದಕ್ಕೆ 
ಅಭಿನವ ಆಖ್ಯಾತ ಪ್ರತ್ಯಯವಾದ "ಏ' ಬಂದು, ಮಾ*ಏ ಎಂದಿದ್ದಾಗ, ಧಾತುವಿಗೆ 
ದ್ವಿತ್ವ ಬಂದು ಮಾಮಾ-ಏ ಎಂದಿದ್ದಾಗ, “ಹ್ರಸ್ತಃ” ಎಂಬುದರಿಂದ ಅಭ್ಯಾಸದ “ಆ' 


760 ಲಘುಸಿದ್ಧಾಂತ ಕೌಮುದೀ 


ಕಾರಕ್ಕೆ ಹ್ರಸ್ವ ಬಂದು, ಮಮಾ*ಏ ಎಂದಿದ್ದಾಗ, “ಆತೋಲೋಪ ಇಟಿಚ” 
ಎಂಬುದರಿಂದ ಅನಭ್ಯಸ್ತ "ಆ' ಕಾರಕ್ಕೆ ಲೋಪ ಬಂದು ಮಮ್‌+ಏ=ಮಮೇ ಎಂದು 
ರೂಪವಾಗುತ್ತದೆ. ರೂಪಗಳು: ಮಮೇ, ಮಮಾತೇ, ಮಮಿರೇ। ಮಮಿಷೇ, ಮಮಾಥೇ, 
ಮಮಿದ್ದೇ। ಮಮೇ, ಮಮಿವಹೇ, ಮಮಿಮಹೇ। 


ಲುಟ್‌: ರೂಪಗಳು: ಮಾತಾ, ಮಾತಾರೌ, ಮಾತಾರಃ ಮಾತಾಸೇ, ಮಾತಾಸಾಥೇ, 
ಮಾತಾಧ್ದೇ। ಮಾತಾಹೇ, ಮಾತಾಸ್ತಹೇ, ಮಾತಾಸ್ಮಹೇ। 

ಲೃಟ್‌: ರೂಪಗಳು; ಮಾಸ್ಕತೇ, ಮಾಸ್ಕ್ಯೇತೇ, ಮಾಸ್ಯನ್ನೇ। ಮಾಸ್ಕಸೇ, ಮಾಸ್ಕೇಥೇ, 
ಮಾಸ್ಕದ್ದೇ। ಮಾಸ್ಕೇ, ಮಾಸ್ಕಾವಹೇ, ಮಾಸ್ಕಾಮಹೇ। 

ಲೋಟ್‌: ರೂಪಗಳು: ಮಿಮೀತಾಮ್‌, ಮಿಮಾತಾಮ್‌, ಮಿಮತಾಮ್‌ಮಿಮೀಷ್ಟ, 
ಮಿಮಾಥಾಮ್‌, ಮಿಮೀದ್ದಮ್‌। ಮಿಮೈ, ಮಿಮಾವಹೈ, ಮಿಮಾಮಹೈ। 


`' ಲಜಕೆ: ರೂಪಗಳು: ಅಮಿಮೀತ, ಅಮಿಮಾತಾಮ್‌, ಅಮಿಮತ। ಅಮಿಮೀಥಾಃ, 
ಅಮಿಮಾಥಾಮ್‌, ಅಮಿಮೀದ್ವಮ್‌। ಅಮಿಮಿ, ಅಮಿಮೀವಹಿ, ಅಮಿಮೀಮಹಿ। 


ವಿಧಿಲಿಜ್‌: ರೂಪಗಳು: ಮಿಮೀತ, ಮಿಮೀಯಾತಾಮ್‌, ಮಿಮೀರನ್‌। ಮಿಮೀಥಾಃ, 
ಮಿಮೀಯಾಥಾಮ್‌, ಮಿಮೀದ್ದಮ್‌। ಮಿಮೀಯ, ಮಿಮೀವಹಿ, ಮಿಮೀಮಹಿ। 


ಆಶೀರ್ಲಿಜಕ್‌: ರೂಪಗಳು: ಮಾಸೀಷ್ಟ, ಮಾಸೀಯಾಸ್ತಾಮ್‌,ಮಾಸೀರನ್‌। 
ಮಾಸೀಷ್ಠಾಃ, ಮಾಸೀಯಾಸ್ಥಾಮ್‌, ಮಾಸೀದ್ವಮ್‌। ಮಾಸೀಯ, ಮಾಸೀವಹಿ, 
ಮಾಸೀಮಹಿ। 


ಲುಜಕ: ರೂಪಗಳು: ಅಮಾಸ್ತ, ಅಮಾಸಾತಾಮ್‌, ಅಮಾಸತ। ಅಮಾಸ್ಕಾಃ, 
ಅಮಾಸಾಥಾಮ್‌, ಅಮಾಧ್ದಮ್‌। ಅಮಾಸೀ, ಅಮಾಸ್ವಹೀ, ಅಮಾಸ್ಮಹೀ। 

ಲೃಜತ್‌: ರೂಪಗಳು: ಅಮಾಸ್ಕತ, ಅಮಾಸ್ಯೇತಾಮ್‌, ಅಮಾಸ್ಯನ್ನ! ಅಮಾಸ್ಯಥಾಃ, 
ಅಮಾಸ್ಯೇಥಾಮ್‌, ಅಮಾಸ್ಕದ್ವಮ್‌। ಅಮಾಸ್ಕೇ, ಅಮಾಸ್ಕಾವಹಿ, ಅಮಾಸ್ಕಾಮಹಿ। 

7. ಓಹಾಜ್‌-ಗತೌ (ಹೋಗುವುದು)- ಇದರಲ್ಲಿ “ಉಪದೇಶೇಇಜನುನಾಸಿಕ 
ಇತ್‌” ಎಂಬುದರಿಂದ "ಓ' ಗೆ "ಇತ್‌' ಸಜ್ಜೆ ಬಂದು ಲೋಪ ಬರುತ್ತದೆ. “ಹಲನ್ತ್ಯಮ್‌” 
ಎಂಬುದರಿಂದ "ಜ್‌' ಕಾರ ಲೋಪವಾಗಿ "ಹಾ' ಮಾತ್ರ ಉಳಿಯುತ್ತದೆ. ಇದು “ಜಿತ್‌' 
ಆಗಿರುವುದರಿಂದ ಆತ್ಮನೇಪದಿಯಾಗಿಯೂ, ಮತ್ತು ಅನಿಟ್‌ ಆಗಿಯೂ ಇದೆ. 

ಲಟ್‌: ಉದಾ- ಜಿಹೀತೆ - ಪ್ರಥಮಪುರುಷ ಏಕವಚನದಲ್ಲಿ "ಹಾ' ಧಾತುವಿನಮೇಲೆ 
ಲಡಾದೇಶವಾದ “ತ' ಬಂದು ಹಾ*ತ ಎಂದಿದ್ದಾಗ, ಧಾತುವಿನ ಪರದಲ್ಲಿ “ಶಪ್‌(ಅ)' 
ಬಂದು ಅದಕ್ಕೆ “ಶ್ಲು(ಲೋಪ)” ಬಂದಮೇಲೆ ಧಾತುವಿಗೆ ದ್ವಿತ್ವ ಬಂದು ಹಾ ಹಾ+ತ 
ಎಂದಿದ್ದಾಗ ಪ್ರಕೃತ ಸೂತ್ರದಿಂದ ಅಭ್ಯಾಸದ "ಆ' ಕಾರಕ್ಕೆ “ಇ' ಕಾರವು ಆದೇಶವಾಗಿ 
ಬಂದು, ಹಿ ಹಾ*ತ ಎಂದಿರುತ್ತದೆ. ಅಭ್ಯಸ್ತ "ಹ್‌' ಕಾರಕ್ಕೆ ಚುತ್ಸ(ರು್‌) ಬಂದು ಅದಕ್ಕೆ 
“ಅಭ್ಯಾಸೇ ಚರ್ಚ” ಎಂಬುರಿ೦ದ ಜಶ್ವ್ವ(ಜ್‌) ಬಂದು ಜಿ ಹಾ--ತ ಎಂದಿದ್ದಾಗ, “ಈ 
ಹಲ್ಕಘೋಃ” ಎಂಬುದರಿಂದ ಅನಭ್ಯಸ್ತ "ಹ್‌' ಕಾರದ “ಆ' ಕಾರಕ್ಕೆ 


ತಿಐನ್ನೇ ಜುಹೋತ್ಯಾದಯಃ (ಆತ್ಮನೇಪದಿ ರೂಪಗಳು) 763 


ದೀರ್ಫ “ಈ” ಕಾರ ಬಂದು, ಜಿ ಹೀ4ತ ಎಂದಿದ್ದಾಗ, “ಟಿತ ಆತ್ಮನೇಪದಾನಾಂ 
ಟೇರೇ” ಎಂಬುದರಿಂದ "ತ್‌ ಕಾರೋತ್ತರೆ “ಅ' ಕಾರಕ್ಕೆ ಏತ್ವ ಬಂದು 
ಜಿಹೀ+ತೇ-ಜಿಹೀತೇ ಎಂದು ರೂಪವಾಗುತ್ತದೆ. 

ರೂಪಗಳು: ಜಿಹೀತೇ, ಜಿಹಾತೇ, ಜಿಹತೇ। ಜಿಹೀಷೇ, ಜಿಹಾಥೇ, ಜಿಹೀದ್ದೇ। 
ಜಿಹೇ, ಜಿಹೀವಹೇ, ಜಿಹೀಮಹೇ। 

ಲಿಟ್‌: ರೂಪಗಳು: ಜಹೇ, ಜಹಾತೇ, ಜಹಿರೇ। ಜಹಿಷೇ, ಜಹಾಥೇ, ಜಹಿಡ್ಜೇ/ 
ಜಹಿದ್ದೇ। ಜಹೇ, ಜಹಿವಹೇ, ಜಹಿಮಹೇ। 

ಲುಟ್‌: ರೂಪಗಳು: ಹಾತಾ, ಹಾತಾರೌ, ಹಾತಾರಃ ಹಾತಾಸೇ, ಹಾತಾಸಾಥೇ, 
ಹಾತಾದ್ವೇ। ಹಾತಾಹೇ, ಹಾತಾಸ್ವಹೇ, ಹಾತಾಸ್ಮಹೇ। 

ಲೃಟ್‌: ರೂಪಗಳು: ಹಾಸ್ಕತೇ, ಹಾಸ್ಯೇತೇ, ಹಾಸ್ಕನ್ನೇ। ಹಾಸ್ಯಸೇ, ಹಾಸ್ಕೇಥೇ, 
ಹಾಸ್ಯದ್ದೇ। ಹಾಸ್ಯೇ, ಹಾಸ್ಯಾವಹೇ, ಹಾಸ್ಕಾಮಹೇ। 

ಲೋಟ್‌: ರೂಪಗಳು: ಜಿಹೀತಾಮ್‌, ಜಿಹಾತಾಮ್‌, ಜಿಹತಾಮ್‌। ಜಿಹಿಷ್ಟ 
ಜಿಹಾಥಾಮ್‌, ಜಿಹೀದ್ವಮ್‌। ಜಿಹೈ, ಜಿಹಾವಹೈ, ಜಿಹಾಮಹೈ! 

ಲಜ್‌: ರೂಪಗಳು- ಅಜಿಹೀತ, ಅಜಿಹಾತಾಮ್‌, ಅಜಿಹತ। ಅಜಿಹೀಥಾಃ, 
ಅಜಿಹಾಥಾಮ್‌, ಅಜಿಹೀದ್ವಮ್‌। ಅಜಿಹಿ, ಅಜಿಹೀವಹಿ, ಅಜಿಹೀಮಹಿ। 

ವಿಧಿಲಿಜಕ್‌: ರೂಪಗಳು: ಜಿಹೀತ, ಜಿಹೀಯಾತಾಮ್‌, ಜಿಹೀರನ್‌। ಜಿಹೀಥಾಃ, 
ಜಿಹೀಯಾಥಾಮ್‌, ಜಿಹೀದ್ದಮ್‌। ಜಿಹೀಯ, ಜಿಹೀವಹಿ, ಜಿಹೀಮಹಿ। 

ಆಶೀರ್ಲಿಜ್‌್‌: ರೂಪಗಳು: ಹಾಸೀಷ್ಟ ಹಾಸೀಯಾಸ್ತಾಮ್‌, ಹಾಸೀರನ್‌। ಹಾಸೀಷ್ಠಾಃ, 
ಹಾಸೀಯಾಸ್ಥಾಮ್‌, ಹಾಸೀದ್ದಮ್‌। ಹಾಸೀಯ, ಹಾಸೀವಹಿ, ಹಾಸೀಮಹಿ। 

ಲುಜಕೆ: ರೂಪಗಳು: ಅಹಾಸ್ತ, ಅಹಾಸಾತಾಮ್‌, ಅಹಾಸತ। ಅಹಾಸ್ಥಾಃ, 
ಅಹಾಸ್ಟಾಥಾಮ್‌, ಅಹಾದ್ದಮ್‌। ಅಹಾಸಿ, ಅಹಾಸ್ವಹಿ, ಅಹಾಸ್ಮಹಿ। 

ಲೃಜುತ್‌: ರೂಪಗಳು ಅಹಾಸ್ಯತ, ಅಹಾಸ್ಯೇತಾಮ್‌, ಅಹಾಸ್ಯನ್ನ! ಅಹಾಸ್ಯಥಾಃ, 
ಅಹಾಸ್ಕೇಥಾಮ್‌, ಅಹಾಸ್ಯದ್ವಮ್‌। ಅಹಾಸ್ಕೇ, ಅಹಾಸ್ಯಾವಹಿ, ಅಹಾಸ್ಯಾಮಹಿ। 

8. ಡುಭ್ರಇ್‌ - ಧಾರಣಪೋಷಣಯೋಃ (ಧರಿಸುವುದು ಮತ್ತು ಪೋಷಣೆ 
ಮಾಡುವುದು) ಇದರಲ್ಲಿ "ಭೃ' ಮಾತ್ರ ಉಳಿಯುತ್ತದೆ. ಇದು “ಐೆತ್‌' ಇರೋಣದರಿಂದ 

“ಸ್ವರಿತಳೆತಃ ಕರ್ತಭಿಪ್ರಾಯೇ ಕ್ರಿಯಾಫಲೇ” ಎಂಬ ಸೂತ್ರದಿಂದ ಇದು 
ಉಭಯಪದಿಯಾಗಿರುತ್ತದೆ. 

ವಿವರಣೆ: ಸಾರ್ವಧಾತುಕ "ಲ್‌' ಕಾರಗಳಲ್ಲಿ ಧಾತುವಿನ ಪರದಲ್ಲಿ "ಶಪ್‌(ಅ)" 
ಮತ್ತು ಅದಕ್ಕೆ “ಶ್ಲ(ಲೋಪ)' ಹಾಗೂ ಧಾತುವಿಗೆ ದ್ವಿತ್ವ ಮತ್ತು ಅಭ್ಯಾಸದ "ಯ' 
ಕಾರಕ್ಕೆ ಪಕೃತ ಸೂತ್ರದಿಂದ "ಇತ್ತ'ವು ರ-ಪರವಾಗಿ ಬಂದು ಹಲಾದಿಶೇಷ ಮೊದಲಾದ 
ಕಾರ್ಯಗಳು ಆಗುತ್ತವೆ. 


762 ಲಘುಸಿದ್ಧಾಂತ ಕೌಮುದೀ 


ಲಟ್‌: (ಪರಸ್ಕೈಪದಿ) 

ಉದಾ- ಬಿಭರ್ತಿ- ಪ್ರಥಮಪುರುಷ ಏಕವಚನದಲ್ಲಿ "ಭೃ' ಧಾತುವಿನ ನಂತರ 
ಲಡಾದೇಶವಾದ "ತಿಪ್‌(ತಿ)' ಬಂದು ಧಾತುವಿನ ಪರದಲ್ಲಿ “ಶಪ್‌(ಅ)' ಮತ್ತು ಅದಕ್ಕೆ 
“ಶ್ಲ(ಲೋಪ)' ಬಂದಮೇಲೆ ಧಾತುವಿಗೆ "ದ್ವಿತ್ತ' ಮಾಡಿದಾಗ ಭೃಭೃ*ತಿ ಎಂದಿರುತ್ತದೆ. 
ಅಭ್ಯಾಸದ "ಯ' ಕಾರಕ್ಕೆ ಪ್ರಕೃತ ಸೂತ್ರದಿಂದ ನ” ಕಾರಾದೆಶವು "ಪರವಾಗಿ ಬಂದು 
ಭ್‌+ಇರ್‌+ಭ್ಯೃಃತಿ ವಿಂದಿದ್ದಾಗ, ` ಹಲಾದಿಶೇಷದಿಂದ "ಇರ್‌' ನ ರೇಫ(ರ್‌) 
ಲೋಪವಾವಾಗಿ ಭ್‌+ಇ+ಭ್ಯೃಃತಿ ಎಂದಿದ್ದಾಗ “ಅಭ್ಯಾಸೇ ಚರ್ಚ” ಎಂಬುದರಿಂದ 
ಅಭ್ಯಾಸದ "ಭ್‌' ಕಾರಕ್ಕೆ ಜಶ್ವ(ಬ) ಬ೦ದು ಬ್‌.-ಇ-ಭೃ ಈ ಎಂದಿರುತ್ತದೆ. ಅನಭ್ಯಸ್ತವಾದ 
"ಭ್ರ' ನಲ್ಲಿರುವ ಇಗನ್ನಾಂಗವಾದ “ಯ' ಕಾರಕ್ಕೆ i ಬಂದು ಬ್‌4೬ಇ+ಭರ್‌4+ತಿವ 
ಬಿಭರ್ತಿ ಎಂದು ರೂಪವಾಗುತ್ತದೆ. 

ಉದಾ- ಬಿಭೃತಃ- ಪ್ರಥಮಪುರುಷ ದ್ವಿವಚನದಲ್ಲಿ ತಸ್‌ ಮೊದಲಾದ ಪ್ರತ್ಯಯಗಳು 
ಬಂದಾಗ, “ಸಾರ್ವಧಾತುಕಮಪಿತ್‌” ಎಂಬುದರಿಂದ “ತಸ್‌'ಗೆ "ಜಿದ್ದದ್ಭಾವ' ಬಂದು 
ಗುಣವು ಬಾರದೇ ಬಿಭೃತಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಬಿಭ್ರತಿ- ಪ್ರಥಮಪುರುಷ ಬಹುವಚನದಲ್ಲಿ "ಯಿ' ಪ್ರತ್ಯಯ ಬಂದು 
ಬಿಭೃ*ರಿ(ರು್‌+ಇ) ಎಂದಿದ್ದಾಗ, "ರು್‌' ಕಾರಕ್ಕೆ “ಅದಭ್ಯಸ್ತಾತ್‌” ಎಂಬುದರಿಂದ 
"ಅತ್‌' ಆದೇಶ ಬಂದು ಬಿಭೃಃಅತಿ ಎಂದಿದ್ದಾಗ, ಇಲ್ಲಿ "ಯ' ಕಾರಕ್ಕೆ ಗುಣ ಬಾರದೇ 
ಯಣ್‌ ಸಂಧಿಯಿಂದ ರೇಫ(ರ್‌) ಬಂದು ಬಿಭ್‌*ರ್‌-ಅತಿ-ಬಿಭ್ರತಿ ಎಂದು 
ರೂಪವಾಗುತ್ತದೆ. 
ಲಟ್‌ (ಪರಸ್ಕೈಪದ): 

ರೂಪಗಳು: ಬಿಭರ್ತಿ, ಬಿಭೃತಃ, ಬಿಭ್ರತಿ। ಬಿಭರ್ಷಿ, ಬಿಭೃಥಃ, ಬಿಭ್ಗ ಥ। ಬಿಭರ್ಮಿ, 
ಬಿಭೃವಃ, ಬಿಭೃಮ a1 

ಆತ್ಮನೇಪದದ ರೂಪಗಳು: ಬಿಭೃತೇ, ಬಿಭ್ರಾತೇ, ಬಿಭ್ರತೇ। ಬಿಭೃಷೆ ಷೇ, ಬಿಭ್ರಾಥೇ, 
ಬಿಭ್ಯದ್ಧೇ ಬಿಬ್ರೇ, ಬಿಭೃವಹೇ, ಬಿಭ್ಯ ಮಹೇ। 

ಲಿಟ್‌: (ಭೃಇ್‌ ಧಾತುವಿನ ಅನುಪ್ರಯೋಗ):ಉದಾ- ಬಿಭರಾಜ್ಞಕಾರ - 
ಪ್ರಥಮಪುರುಷ ಏಕವಚನದಲ್ಲಿ "ಭೃ' ಧಾತುವಿನ ನಂತರ "ಲಿಟ್‌' ಬಂದಾಗ, 
“ಭೀಹ್ರೀಭೃಹುವಾಂ ಶ್ಲುವಶ್ಚ” ಎಂಬ ಸೂತ್ರದಿಂದ ವೈಕಲ್ಲಿಕ "ಆಮ್‌' ಮತ್ತು ಶ್ಲುವದ್ಭಾವ 
ಬರುತ್ತದೆ. "ಆಮ್‌' ಬಂದ ಪಕ್ಷದಲ್ಲಿ ಭೃ೪ಆಮ್‌ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಬಂದು 
ಭೃ*ಭೃ*ಆಮ್‌ ಎಂದಾದಮೇಲೆ ಅಭ್ಯಸ್ತ "ಯ' ಕಾರಕ್ಕೆ ಗುಣ(ಅರ್‌) ಬಂದು 
ಭರ್‌ ಭೃ*ಆಮ್‌ ಎಂದಾಗಿ ಹಲಾದಿಶೇಷದಿರದ ಭೇಭ್ಯಆಮ್‌ ಎಂದಿದ್ದಾಗ, “ಅಭ್ಯಾಸೇ 
ಚರ್ಚ” “ಎಂಬುದರಿಂದ ಅಭ್ಯಾಸದ “ಭ್‌' ಕಾರಕ್ತೆ  ಜಶ್ರ್ವ (ಬ) ಬಂದು ಬ4ಭ್ಯ +ಆಮ್‌ 
ಎ೦ದಿದ್ದಾಗ ಅಭ್ಯಾಸದ “ಅ' ಕಾರಕ್ಕೆ “ಇ' ಕಾರ ಬದು ಬಿಭೃ*ಆಮ್‌ ಎಂದಾಗುತ್ತದೆ. 
“ಆಮ್‌' ಪರದಲ್ಲಿದ್ದಾಗ, ಭೃ ನಲ್ಲಿರುವ "ಬು' ಕಾರಕ್ಕೆ ಗುಣ(ಅರ್‌) ಬಂದು ಬಿಭರ್‌+ 
ಆಮ್‌=ಬಿಭರಾಮ್‌ ಎಂದಿದ್ದಾಗ, "ಕೃ' "ಭೂ' ಮತ್ತು "ಅಸ್‌' ಗಳ ಅನುಪ್ರಯೋಗ 


ತಿಜನ್ನೇ ಜುಹೋತ್ಕ್ಯಾದಯಃ (ಆತ್ಮನೇಪದಿ ರೂಪಗಳು) 763 


ಮಾಡಲಾಗುತ್ತದೆ. 

ಪರಸ್ಥೆ ಕೈ ಪದದಲ್ಲಿ "ಆಮ್‌? ಮತ್ತು "ಕೃ' ಧಾತುವಿನ ಅನುಪ್ರಯೋಗ ಬಂದ 
ಪಕ್ಷದಲ್ಲಿ- ಬಿಭರಾಇ್ದಾಕಾರ, ಬಿಭರಾಇ್ಜಕ್ರತುಃ, ಬಿಭರಾಇ್ಯಕ್ರುಃ॥। ಬಿಭರಾಇ್ಜಕರ್ಥ, 
ಬಿಭರಾಇಕ್ರಥುಃ, ಬಿಭರಾಇುಚಕ್ರ ಬಿಭರಾಇಕಾರ/ ಬಿಭರಾಇುಕರ, । ಬಿಭರಾಣುಕ್ತವ, 
BE ಭರಾಇ್ಞಕೃ। 

ಆತ್ಮನೇ ಪದದಲ್ಲಿ "ಆಮ್‌' ಮತ್ತು "ಕೃ' ಧಾತುವಿನ ಅನುಪ್ರಯೋಗ ಬಂದ 
ಪಕ್ಷದಲ್ಲಿ-ಬಿಭರಾಣ್ಜಾಕ್ರೇ, ಬಿಭರಾಇ್ಬಕ್ರಾತೇ, ಬಿಭರಾ್ಬುಕ್ತಿರೇಃ, ಬಿಭರಾಇ್ಬುಕೃಷೇ, 
ಬಿಭರಾಇ್ಬಕ್ರಾಥೇ, ಬಿಭರಾಇ್ಬಕೃಡ್ಟೇ। ಬಿಭರಾಇ್ಬಚಕ್ರೇ। ಬಿಭರಾಜ್ಯುಕೃವಹೇ, | 
ಬಿಭರಾಇ್ಜಕೃಮಹೇ। 

ಕೇವಲ ಪರಸ್ಥೆ ೈ ಪದದಲ್ಲಿ "ಆಮ್‌' ಮತ್ತು "ಭೂ' ಧಾತುವಿನ ಅನುಪ್ರಯೋಗ 
ಬಂದ ಪಕ್ಷದಲ್ಲಿ-ಬಿಭರಾಮ್ಹಭೂವ, ಬಿಭರಾಮ್ಲಭೂವತುಃ, ಬಿಭರಾಮ್ಲಭೂವುಃ। 

ಬಿಭರಾಮ್ಲಭೂವಿಥ, ಬಿಭರಾಮ್ಹಭೂವಥುಃ, ಬಿಭರಾಮ್ಹಭೂವ। ಬಿಭರಾಮ್ಲಭೂವ, 
ಬಿಭರಾಮೃಭೂವಿವ, ಬಿಭರಾಮ್ಹಭೂವಿಮ। 

ಪರಸ್ಮೈ ಪದದಲ್ಲಿ "ಆಮ್‌' ಮತ್ತು "ಅಸ್‌' ಧಾತುವಿನ ಅನುಪ್ರಯೋಗ ಬಂದ 
ಪಕ್ಷದಲ್ಲಿ- ಬಿಭರಾಮಾಸ, ಬಿಭರಾಮಾಸತುಃ ಬಿಭರಾಮಾಸುಃ ಬಿಭರಾಮಾಸಿಥ, 
ಬಿಭರಾಮಾಸಥುಃ, ಬಿಭರಾಮಾಸ। ಬಿಭರಾಮಾಸ, ಬಿಭರಾಮಾಸಿವ, ಬಿಭರಾಮಾಸಿಮ। 

ಪರಸ್ಕೈಪದದಲ್ಲಿ "ಆಮ್‌' ಮತ್ತು ಶ್ಲುವದ್ಧಾವ ಬಾರದ ಪಕ್ಷದಲ್ಲಿ- ಬಭಾರ, ಬಭ್ರತುಃ, 
ಬಭ್ರುಃ ಬಬರ್ಥ, ಬಭ್ರಥುಃ, ಬಭ್ರ ಬಭಾರ/ಬಭರ, ಬಭ್ಯವ, ಬಭ್ಭಮ। 

ಆತ್ಮನೇ ಪದದಲ್ಲಿ "ಆಮ್‌' ಮತ್ತು ಶ್ಲುವದ್ಧಾವ ಬಾರದ ಪಕ್ಷದಲ್ಲಿ- ಬಭ್ರೇ, ಬಭ್ರಾತೇ, 
ಬಭ್ರಿರೇ। ಬಭೃಷೇ, ಬಭ್ರಾಥೇ, ಬಭೃಡ್ಡೇ/ಬಭೃದ್ಧೇ! ಬಭ್ರೇ, ಬಭೃವಹೇ, ಬಭೃಮಹೇ। 

ಲುಟ್‌: (ಪರಸ್ಥೆ ಹೈಪದ):ರೂಪಗಳು: ಭರ್ತಾ, ಭರ್ತಾರೌ, ಭರ್ತಾರಃ। ಭರ್ತಾಸಿ, 
ಭರ್ತಾಸ್ಥಃ, ಭರ್ಥಾಸ್ಸ ಭರ್ತಾಸ್ಕಿ ಭರತಾಸ್ವಃ, ಭರ್ತಾಸ್ಮಃ 

(ಆತ್ಮನೇಪದಿ): ರೂಪಗಳು: ಭರ್ತಾ, ಭರ್ತಾರೌ, ಭರ್ತಾರಃ ಭರ್ತಾಸೇ, ಭರ್ತಾಸಾಥೇ, 
ಭರ್ತಾದ್ದೇ। ಭರ್ತಾಹೇ, ಭರ್ತಾಸ್ಪಹೇ, ಭರ್ತಾಸ್ಮಹೇ। 

ಲೃಟ್‌: (ಪರಸ್ಥೆ ಹೈಪದ):ರೂಪಗಳು: ಭರಿಷ್ಯತಿ, ಭರಿಷ್ಯತಃ, ಭರಿಷ್ಯನ್ನಿ! ಭರಿಷ್ಯಸಿ, 
ಭರಿಷ್ಯಥಃ, ಭರಿಷ್ಯಥ। ಭರಿಷ್ಯಾಮಿ, ಭರಿಷ್ಯಾವಃ, ಭರಿಷ್ಯಾಮಃ। 

ಲೃಟ್‌: ಆತ್ಮನೇ ಪದ):ರೂಪಗಳು: ಭರಿಷ್ಯತೇ, ಭರಿಷ್ಯೇತೇ, ಭರಿಷ್ಯನ್ನೇ। ಭರಿಷ್ಯಸೇ, 
ಭರಿಷ್ಕೇಥೇ, ಭರಿಷ್ಯದ್ವೇ। ಭರಿಷ್ಯೇ, ಭರಿಷ್ಯಾವಹೇಃ, ಭರಿಷ್ಯಾಮಹೇ। 

ಗಮನಕ್ಕೆ: “ಯದ್ಭನೋಃ ಸ್ಕೇ” ಎಂಬ ಸೂತ್ರದಿಂದ ಇಲ್ಲಿ ಇಡಾಗಮವು ಬಂದಿದೆ. 

ಲೋಟ್‌ (ಪರಸ್ಕೈಪದ):ರೂಪಗಳು: ಬಿಭರ್ತು/ಬಿಭೃತಾತ್‌, ಬಿಭೃತಾಮ್‌, ಬಿಭ್ರತು। 
ಬಿಭೃಹಿ/ಬಿಭೃತಾತ್‌. ಬಿಭೃತಮ್‌, ಬಿಭೃತ। ಬಿಭರಾಣಿ, ಬಿಭರಾವ, ಬಿಭರಾಮ। 


764 ಲಘುಸಿದ್ಧಾಂತ ಕೌಮುದೀ 


(ಆತ್ಮನೇಪದ):ರೂಪಗಳು: ಬಿಭೃತಾಮ್‌, ಬಿಭ್ರಾತಾಮ್‌, ಬಿಭ್ರತಾಮ್‌। ಬಿಭೃಷ್ಟ 
ಬಿಭ್ರಾಥಾಮ್‌, ಬಿಭೃದ್ದಮ್‌। ಬಿಭರೈ, ಬಿಭರಾವಹೈ, ಬಿಭರಾಮಹೈ। 

ಲಜಕ್‌ (ಪರಸೆ ಕೈಪದ):ರೂಪಗಳು: ಅಬಿಭಃ, ಅಬಿಭೃತಾಮ್‌, ಅಬಿಭರುಃ। ಅಬಿಭಃ, 
ಅಭಿಭೃತಮ್‌, ಅಭಿಭೃತ। ಅಬಿಭರಮ್‌, ಅಬಿಭೃವ, ಅಬಿಭೃಮ। 

(ಆತ್ಮನೇಪದ) : ರೂಪಗಳು: ಅಬಿಭೃತ, ಅಬಿಭ್ರಾತಾಮ್‌, ಅಬಿಭ್ರತ। ಅಭಿಭೃಥಾಃ, 
ಅಬಿಭ್ರಾಥಾಮ್‌, ಅಭಿಭೃದ್ಧಮ್‌। ಅಬಿಭಿ, ಅಬಿಭೃವಹಿ, ಅಭಿಭೃಮಹಿ। 

ವಿಧಿಲಿಜಕ್‌ (ಪರಸ್ಕೈಪದ):ರೂಪಗಳು: ಬಿಭ್ಭಯಾತ್‌, ಬಿಹೃಯಾತಾಮ್‌, ಬಿಭ್ಳಯುಃ 
ಬಿಭ್ಛಯಾಃ, ಬಿಭ್ಳಯಾತಮ್‌, ಬಿಭೃಯಾತ। ಬಿಭೃಯಾಮ್‌, ಬಿಭ್ಳಯಾವ, ಬಿಭೃಯಾಮ। 

(ಆತ್ಮನೇ ಪದ): ರೂಪಗಳು: ಬಿಭ್ರಿತ, ಬಿಭ್ರೀಯಾತಾಮ್‌, ಬಿಭ್ರೀರನ್‌। ಬಿಭ್ರೀಥಾಃ, 
ಬಿಭ್ರೀಯಾಥಾಮ್‌, ಬಿಭ್ರೀದ್ದಮ್‌। ಬಿಭ್ರೀಯ, ಬಿಭ್ರೀವಹಿ, ಬಿಭ್ರೀಮಹಿ। 

ಆಶೀರ್ಲಿಜಕ್‌: (ಪರಸ್ಕೈಪದ):ರೂಪಗಳು: ಭ್ರಿಯಾತ್‌, ಭ್ರಿಯಾಸ್ತಾಮ್‌, ಭ್ರಿಯಾಸುಃ। 
ಭ್ರಿಯಾಃ, ಭ್ರಿಯಾಸ್ತಮ್‌, ಭ್ರಿಯಾಸ್ತ! ಭ್ರಿಯಾಸಮ್‌, ಬ್ರಿಯಾಸ್ವ, ಭ್ರಿಯಾಸ್ಸ 

ಗಮನಕ್ಕೆ: “ರಿಜ್‌ ಶಯಗ್ನಿಯ್ಮು” ಎಂಬ ಸೂತ್ರದಿಂದ “ಯ” ಕಾರಕ್ಕೆ "ರಿಜ್‌(ರಿ)' 
ಆದೇಶ ಬ೦ದು ಮೇಲಿನ ರೂಪಗಳು ಸಿದ್ಧವಾಗಿವೆ 

ಆಶೀರ್ಲಿಜ್‌್‌ (ಆತ್ಮನೇ ಪದ):ರೂಪಗಳು: ಭೃಷೀಷ್ಟ ಭೃಷೀಯಾಸ್ತಾಮ್‌, ಭ್ರಷೀರನ್‌। 
ಭೃಷೀಷ್ಠಾಃ, ಭೃಷೀಯಾಸ್ಥಾಮ್‌, ಭೃಷೀದ್ವಮ್‌। ಭೃಷೀಯ , ಭೃಷೀವಹಿ, ಭೃಷೀಮಹಿ। 

ಲುಜಕೆ: (ಪರಸ್ಥೆ ್ಸೈಪದ):ರೂಪಗಳು: ಅಭಾರ್ಷೀತ್‌, ಅಭಾರ್ಷ್ಟಾಮ್‌,ಅಭಾರ್ಷುಃ 
ಅಭಾರ್ಷೀಃ, ಅಭಾರ್ಷ್ಜಮ್‌, ಅಭಾರ್ಷ್ಟ। ಅಭಾರ್ಷಮ್‌, ಅಭಾಷರ್ಷ್ವ, ಅಭಾರ್ಷ। 

(ಆತ್ಮನೇಪದ): ರೂಪಗಳು: ಅಭ್ಯೃತ, ಅಭೃಷಾತಾಮ್‌, ಅಭೃಷತ। ಅಭೃಷ್ಟಾಃ, 
ಅಭೃಷಾಥಾಮ್‌, ಅಭೃಡ್ಡಮ್‌। ಅಭೃಷಿ, ಅಭೃಷ್ಟಹಿ, ಅಭೃಷ್ಠಹಿ। ಸ 

ಲೃಜುತ್‌: (ಪರಸ್ಥೆ ಒಪದ):ರೂಪಗಳು: ಅಭರಿಷ್ಯತ್‌, ಅಭರಿಷ್ಯತಾಮ್‌, ಅಭರಿಷ್ಯನ್‌। 
ಅಭರಿಷ್ಯಃ, ಅಭರಿಷ್ಯತಮ್‌, ಅಭರಿಷ್ಯತ। ಅಭರಿಷ್ಯಮ್‌, ಅಭರಿಷ್ಯಾವ, ಅಭರಿಷ್ಯಾಮ। 

(ಆತ್ಮನೇಪದ): ರೂಪಗಳು: ಅಭರಿಷ್ಯತ, ಅಭರಿಷ್ಯೇತಾಮ್‌, ಅಭರಿಷ್ಯನ್ತ ಅಭರಿಷ್ಯಥಾಃ, 
ಅಭರಿಷ್ಯೇಥಾಮ್‌, ಅಭರಿಷ್ಯದ್ವಮ್‌। ಅಭರಿಷ್ಯೇ, ಅಭರಿಷ್ಯಾವಹಿ, ಅಭರಿಷ್ಯಾಮಹಿ। 

9. ಡುದಾಇಗ್‌ ದಾನೇ-(ದಾನ ಮಾಡುವುದು)-ಇದರಲ್ಲಿ "ದಾ' ಮಾತ್ರ ಉಳಿಯುತ್ತದೆ 
ಇದು “ಇಐೆತ್‌' ಆಗಿರುವುದರಿಂದ ಉಭಯಪದಿಯಾಗಿದೆ. ಅನಿಟ್‌ ಆಗಿದ್ದರೂ “ಥಲ್‌(ಥ)' 
ಪ್ರತ್ಯಯ ಬಂದಾಗ ಭಾರದ್ದಾಜನಿಯಮದಿಂದ "ಇಟ್‌(ಇ)' ಬರುತ್ತದೆ. ಈ ಧಾತುವಿಗೆ 
“ದಾಧಾಫ್ನದಾಪ್‌” ಎಂಬ ಸೂತ್ರದಿಂದ "ಘು' ಸಂಜ್ಞೆ ಬರುತ್ತದೆ. 

ಲಟ್‌: (ಪರಸ್ಕೈಪದ): ಉದಾ- ದದಾತಿ-ಪ್ರಥಮಪುರುಷ ಏಕವಚನದಲ್ಲಿ 
ಲಡಾದೇಶವಾದ "ತಿಪ್‌(ತಿ)' ಬಂದು ಧಾತುವಿನ ಪರದಲ್ಲಿ "ಶಪ್‌(ಅ)' ಬಂದು 
"ಶ್ಲ(ಲೋಪ)' ಬಂದಮೇಲೆ ದಾ+ತಿ ಎಂದಿದ್ದಾಗ ಧಾತುವಿಗೆ ದ್ವಿತ್ವ ಬಂದು, ದಾದಾಃತಿ 


ತಿಐನ್ರೇ ಜುಹೋತ್ಯಾದಯಃ (ಆತ್ಮನೇಪದಿ ರೂಪಗಳು) 765 


ಎಂದಿದ್ದಾಗ, “ಹಸ್ತ” ಎಂಬುದರಿಂದ ಅಭ್ಯಾಸದ "ಆ ಕಾರಕ್ಕೆ ಹ್ರಸ್ವ ಬಂದು 
ದದಾ+ತಿ-ದದಾತಿ ಎಂದು ರೂಪವಾಗುತ್ತದೆ. 

ಉದಾ- ದತ್ತಃ-ಪ್ರಥಮಪುರುಷ ದ್ವಿವಚನದಲ್ಲಿ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು 
ದದಾ--ತಸ್‌ ಎಂದಿದ್ದಾಗ, “ಶ್ನಾಭ್ಯಸ್ತಯೋರಾತಃ” ಎಂಬ ಸೂತ್ರದಿಂದ ಅನಭ್ಯಸ್ತ "ಆ' 
ಕಾರಕ್ಕೆ ಲೋಪ ಬಂದು ದದ್‌+ತಸ್‌ ಎಂದಿರುತ್ತದೆ. “ಖರಿ ಚ” ಎಂಬುದರಿಂದ ಆ 
ಥ್‌" ಕಾರಕ್ಕೆ ಚರ್ತ್ವ(ತ್‌) ಬಂದು ದತ್‌--ತಸ್‌ ಎ೦ದಿದ್ದಾಗ ರುತ್ವ-ವಿಸರ್ಗಗಳಿಂದ 
ದತ್ತಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ದದತಿ-ಪ್ರಥಮಪುರುಷ ಬಹುವಚನದಲ್ಲಿ "ದತ್‌' ವರೆಗಿನ ಪ್ರಕ್ರಿಯೆ 
ಹಿಂದಿನಂತೆಯೇ ನಡೆದು ದತ್‌. (ರು್‌+ಇ) ಎ೦ದಿದ್ದಾಗ, "ರು್‌'ಗೆ “ಅದಭ್ಯಸ್ತಾತ್‌” 
ಎಂಬುದರಿಂದ "ಅತ್‌' ಆದೇಶ ಬಂದು ದದತ್‌+ಇ=ದದತಿ ಎಂದು ರೂಪವಾಗುತ್ತದೆ. 

ಪರಸ್ಕೈಪದ ರೂಪಗಳು: ದದಾತಿ, ದತ್ತಃ,ದದತಿ। ದದಾಸಿ, ದತ್ಥಃ, ದತ್ಛ| ದದಾಮಿ, 
ದದ, ದದ್ಕಃ। 

ಸೂಚನೆ: 1. ಆತ್ಮನೇಪದದ ಎಲ್ಲ "ಲ್‌' ಕಾರಗಳಲ್ಲೂ "ಪಿತ್‌' ರೂಪಗಳೇ 
ಇಲ್ಲದಿರೋಣದರಿಂದ “ಜೆದ್ಧ'ದ್ಧಾವ ಬಂದು "ಆ' ಕಾರದ ಲೋಪವಾಗಿ ಚರ್ತ್ವವು 
ಬರುವ ಸಂದರ್ಭದಲ್ಲಿ ಮಾತ್ರ “ಚರ್ತ್ವ' ಬರುತ್ತದೆ. 

ಸೂಚನೆ: 2. “ಆತೋಲೋಪಣಟಿ ಚ” ಎಂಬುದರಿಂದ ಅಜಾದಿಯಾದ ಆರ್ಧಧಾತುಕ 
ಕಿತ್‌, ಜಿತ್‌, ಪ್ರತ್ಯಯಗಳು ಮತ್ತು ಆರ್ಧಧಾತುಕ ಇಡಾಗಮ ಪರದಲ್ಲಿದ್ದಾಗಲೂ "ಆ' 
ಕಾರಕ್ಕೆ ಲೋಪವು ಬರುತ್ತದೆ. 

ಆತ್ಮನೇಪದದ ರೂಪಗಳು: ದತ್ತೇ, ದದಾತೇ, ದದತೇ। ದತ್ತೇ, ದದಾಥೇ, ದದದ್ದೇ। 
ದದೇ, ದದ್ದಹೇ, ದದ್ಮಹೇ। 

ಲಿಟ್‌: (ಪರಸ್ಕೈಪದ) ರೂಪಗಳು: ದದೌ, ದದತುಃ, ದದುಃ ದದಿಥ/ದದಾಥ, 
ದದಥುಃ, ದದ। ದದೌ, ದದಿವ, ದದಿಮ। 

ಸೂಚನೆ: ಆರ್ಧಧಾತುಕ "ಅಜಾದಿ' ಪ್ರತ್ಯಯಗಳು ಪರದಲ್ಲಿದ್ದಾಗ, “ಆತೋಲೋಪ 
ಇಟಿ ಚ” ಎಂಬುದರಿಂದ "ಆ' ಕಾರಕ್ಕೆ ಲೋಪ ಬರುತ್ತದೆ ಎಂಬ ವಿಷಯವನ್ನು 
ಮೇಲಿನ ಸೂಚನೆ-2 ರಲ್ಲಿ ಹೇಳಲಾಗಿದೆ. 

(ಆತ್ಮನೇಪದ) ರೂಪಗಳು: ದದೇ, ದದಾತೇ, ದದಿರೇ। ದದಿಷೇ, ದದಾಥೇ, 
ದದಿದ್ದೇ। ದದೇ, ದದಿವಹೇ, ದದಿಮಹೇ। 

ಲುಟ್‌: (ಪರಸ್ಮೈಪದ) ರೂಪಗಳು: ದಾತಾ, ದಾತಾರೌ, ದಾತಾರಃ। ದಾತಾಸಿ, 
ದಾತಾಸ್ಕಃ, ದಾತಾಸ್ಥ| ದಾತಾಸ್ಮಿ ದಾತಾಸ್ತಃ, ದಾತಾಸ್ಮಃ 

(ಆತ್ಮನೇಪದ) ರೂಪಗಳು: ದಾತಾ, ದಾತಾರೌ, ದಾತಾರಃ ದಾತಾಸೇ, ದಾತಾಸಾಥೇ, 
ದಾತಾದ್ವೇ। ದಾತಾಹೇ, ದಾತಾಸ್ವಹೇ, ದಾತಾಸ್ಮಹೇ। 


766 ಲಘುಸಿದ್ಧಾಂತ ಕೌಮುದೀ 


ಲೃಟ್‌: ಪರಸ್ನೆಪದ ರೂಪಗಳು: ದಾಸ್ಯತಿ, ದಾಸ್ಯತಃ, ದಾಸ್ಯನ್ನಿ। ದಾಸ್ಯಸಿ, ದಾಸ್ಯಥಃ, 
ದಾಸ್ಯಥ। ದಾಸ್ಯಾಮಿ, ದಾಸ್ಯಾವಃ, ದಾಸ್ಕಾಮಃ। 

ಆತ್ಮನೇಪದ ರೂಪಗಳು: ದಾಸ್ಯತೇ, ದಾಸ್ಯೇತೇ, ದಾಸ್ಯನ್ನೇ। ದಾಸ್ಯಸೇ, ದಾಸ್ಯೇಥೇ, 
ದಾಸ್ಯದ್ದೇ। ದಾಸ್ಯೇ, ದಾಸ್ಕಾವಹೇ, ದಾಸ್ಯಾಮಹೇ। 

ಲೋಟ್‌: ಸೂಚನೆ: ಈ "ಲ್‌' ಕಾರದಲ್ಲಿ ಪ್ರಥಮಪುರುಷದಲ್ಲಿ “ಏರುಃ” ಎಂಬ 
ಸೂತ್ರದಿಂದ ಉತ್ತ ಮೊದಲಾದವುಗಳು ಆಗಿ ರೂಪಗಳು ಸಿದ್ಧವಾಗುತ್ತವೆ. 

ಪರಸ್ಕೈಪದ ರೂಪಗಳು: ದದಾತು/ ದತ್ತಾತ್‌, ದತ್ತಾಮ್‌, ದದತು। 

(ಘುಸಂಹ್ವಾ ವಿಧಾಯಕ ಸೂತ್ರ) 

ಸೂತ್ರ- 624.ದಾ ಧಾ ಷ್ಲದಾಪ್‌ (11.20) 

ವೃತ್ತಿ - ದಾರೂಪಾ ಧಾರೂಪಾಶ್ಚ ಧಾತವಃ ಘು ಸಂಜ್ಞಾ ಸ್ಯುಃ ದಾಪ್‌-ದೈಪೌ 
ವಿನಾ। (477) ಫ್ಹಸೋಃ ಇತಿ ಏತ್ವಮ್‌। ದೇಹಿ। ದತ್ತಮ್‌। ಅದದಾತ್‌। ಅದತ್ತ ದದ್ಯಾತ್‌। 
ದದೀತ। ದೇಯಾತ್‌। ದಾಸೀಷ್ಟ ಅದಾತ್‌। ಅದಾತಾಮ್‌। ಅದುಃ। 

ಪ.ಛೇ.- ದಾ, ಧಾ, ಘು, ಅದಾಪ್‌। 

ಅರ್ಥ - "ದಾ' ಮತ್ತು "ಧಾ' ಧಾತುಗಳಿಗೆ "ಘು' ಸಂಜ್ಞೆಯು ಬರುತ್ತದೆ - "ದಾಪ್‌' 
ಮತ್ತು "ದೈಪ್‌' ಗಳನ್ನು ಬಿಟ್ಟು 

ಲೋಟ್‌: ಉದಾ: ದೇಹಿ/ದತ್ತಾತ್‌ - ಮಧ್ಯಮಪುರುಷ ಏಕವಚನದಲ್ಲಿ “ದಾ' 
ಧಾತುವಿನ ನಂತರ "ಲೋಟ್‌' ಆದೇಶವಾದ "ಸಿಪ್‌ (ಸಿ)' ಬಂದು, ಧಾತುವಿನ 
ಪರದಲ್ಲಿ “ಶಪ್‌ (ಅ)' ಬಂದು ಅದಕ್ಕೆ "ಶ್ಲು(ಲೋಪ)' ಬಂದಮೇಲೆ ಧಾತುವಿಗೆ 
ದ್ವಿತ್ವವಾಗಿ ದಾದಾ--ಸಿ ಎ೦ದಿದ್ದಾಗ, ಅಭ್ಯಾಸದ “ಆ' ಕಾರಕ್ಕೆ ಹ್ರಸ್ವ ಬಂದು ದದಾಃಸಿ 
ಎಂದಿರುತದೆ. “ಸಿ” ಗೆ “ಸೇರ್ಹ್ಯಪಿಚ್ಚ” ಎಂಬುದರಿಂದ “ಹಿ” ಆದೇಶ ಬಂದು ದದಾಹ 
ಎಂದಿರುತ್ತದೆ. ಇದಕ್ಕೆ ಪ್ರಕೃತ ಸೂತ್ರದಿಂದ "ಘು' ಸಂಜ್ಞೆ ಇರೋಣದರಿಂದ 
“ಪ್ಪಸೋರೇದ್ಭಾವಭ್ಯಾಸ ಲೋಪಶ್ಚ” ಎಂಬುದರಿಂದ “"ಘು' ಸಂಜ್ಞೆಯುಳ್ಳ "ದಾ' ದ 
"ತ್ರ ಕಾರಕ್ಕೆ ಏತ್ವ ಮತ್ತು ಅಭ್ಯಾಸಸಂಜ್ಞೆಯುಳ್ಳ "ದ' ಗೆ ಲೋಪ ಬಂದು ದೇಹಿ 
ಎಂದು ರೂಪವು ಸಿದ್ದವಾಗುತ್ತದೆ. "ಹಿ' ಗೆ "ತಾತಜ್‌(ತಾತ್‌)' ಆದೇಶ ಬಂದಾಗ 
“ಶ್ಲಾಭ್ಯಸ್ತಯೋರಾತಃ” ಎಂಬುದರಿಂದ “ಆ' ಕಾರಕ್ಕೆ ಲೋಪ ಬಂದು, ದತ್ತಾತ್‌ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಪರಸ್ಕೈಪದಿ ರೂಪಗಳು: ದದಾತು/ದತ್ತಾತ್‌, ದತ್ತಾಮ್‌, ದದತು। ದೇಹಿ/ದತ್ತಾತ್‌, 
ದತ್ತಮ್‌, ದತ್ತ ದದಾನಿ, ದದಾವ, ದದಾಮ। 

ಆತ್ಮನೇಪದಿ ರೂಪಗಳು: ದತ್ತಾಮ್‌, ದದಾತಾಮ್‌, ದದತಾಮ್‌। ದತ್ತ ದದಾಥಾಮ್‌, 
ದದ್ದಮ್‌। ದದೈ, ದದಾವಹೈ, ದದಾಮಹೈ। 


ಲಜ್‌: ಪರಿಸೆ ಪದಿ ರೂಪಗಳು: ಅದದಾತ್‌, ಅದತ್ತಾಮ್‌, ಅದದುಃ ಅದದಾಃ, 


ತಿಣನ್ನೇ ಜುಹೋತ್ಯಾದಯಃ (ಆತ್ಮನೇಪದಿ ರೂಪಗಳು) 767 


ಅದತ್ತಮ್‌, ಅದತ್ತ ಅದದಾಮ್‌, ಅದದ್ವ, ಅದದ್ದು 

ಆತ್ಮನೇಪದಿ ರೂಪಗಳು: ಅದತ್ವ ಅದದಾತಾಮ್‌, ಅದದತ। ಅದತ್ಯಾಃ, ಅದದಾಥಾಮ್‌, 
ಅದದ್ದ ಮ್‌! ಅದದಿ, ಅದದ್ವಹ, ಅದದ್ಮಹಿ। 

ಎಧಿಲಿಜ್‌: (ಪರಸ್ಕೈಪದ)ರೂಪಗಳು: ದದ್ಯಾತ್‌, ದದ್ಯಾತಾಮ್‌, ದದ್ಕುಃ ದದ್ಯಾಃ, 
ದದ್ಯಾತಮ್‌, ದದ್ಯಾತ। ದದ್ಯಾಮ್‌, ದದ್ಯಾವ, ದದ್ಯಾಮ। 

ಆತ್ಮನೇ ಪದ ರೂಪಗಳು: ದದೀತ, ದದೀಯಾತಾಮ್‌, ದದೀರನ್‌। ದದೀಥಾಃ, 
ದದೀಯಾಥಾಮ್‌, ದದೀದ್ದಮ್‌। ದದೀಯ, ದದೀವಹಿ, ದದೀಮಹಿ। 

ಆಶೀರ್ಲಿಜತ: (ಪರಸ್ಥೈಪದಿ)ರೂಪಗಳು: ದೇಯಾತ್‌, ದೇಯಾಸ್ತಾಮ್‌, ದೇಯಾಸುಃ 
ದೇಯಾಃ, ದೇಯಾಸ್ತಮ್‌, ದೇಯಾಸ್ತ! ದೇಯಾಸಮ್‌, ದೇಯಾಸ್ವ, ದೇಯಾಸ್ಸ 

ಸೂಚನೆ: "ಯಾಸುಟ್‌' ನ ಆರ್ಧಧಾತುಕ ಪ್ರಕ್ಯಯವು “ಕಿತ್‌' ಆಗಿರುತ್ತದೆ. ಆದುದರಿಂದ 
“ಏರ್ಲಿಜಿ” ಎಂಬುದರಿಂದ "ಘು' ಸಂಜ್ಞೆಯುಳ್ಳ “ದಾ' ಧಾತುವಿನ “ಆ' ಕಾರಕ್ಕೆ 
“ಏ'ಕಾರವು ಆದೇಶವಾಗಿ ಬಂದು ಮೇಲಿನ ರೂಪಗಳು ಸಿದ್ಧವಾಗಿವೆ. 

ಆತ್ಮನೇಪದಿ ರೂಪಗಳು: ದಾಸೀಷ್ಟ ದಾಸೀಯಾಸ್ತಾಮ್‌, ದಾಸೀರನ್‌। ದಾಸೀಷ್ಠಾಃ, 
ದಾಸೀಯಾಸ್ಥಾಮ್‌, ದಾಸೀದ್ದಮ್‌। ದಾಸೀಯ, ದಾಸೀವಹಿ, ದಾಸೀಮಹಿ। 

(ಇದನ್ನ ಆದೇಶವನ್ನು ವಿಧಿಸಿ, ಕಿದ್ದದ್ಧಾವವನ್ನು ವಿಧಿಸುವ ಅತಿದೇಶ ಸೂತ್ರ) 
ಸೂತ್ರ- 625.ಸ್ಥಾಘ್ಟೋರಿಜ್ಚ (1.2.17) 

ವೃತ್ತಿ - ಅನಯೋಃ ಇದನ್ನಾದೇಶಃ ಸಿಚ್‌ ಚ ಕಿತ್‌ ಸ್ಯಾತ್‌ ಆತ್ಮನೇಪದೇ। ಅದಿತ 
ಅದಾಸ್ಯತ್‌, ಅದಾಸ್ಯತ। ಡುಧಾಇಳ್‌ ಧಾರಣ -ಪೋಷಣ ಯೋಃ॥॥0। ದಧಾತಿ! 

ಪ.ಛೇ.- ಸ್ಥಾಘ್ವೋಃ, ಇತ್‌, ಚ। 

ಅ.ವ್ಯ- “ಹನಃ ಸಿಚ್‌” ಎಂಬ ಸೂತ್ರದಿಂದ "ಸಿಚ್‌' ಎಂಬ ಪದವೂ, 
“ಅಸ೦ಯೋಗಾಲ್ಲಿಟ್ಕಿತ್‌” ಎಂಬುದರಿಂದ “ಕಿತ್‌' ಎಂಬ ಪದವೂ, ಮತ್ತು 
“ಲಿಜ್ಜೆಚಾವಾತ್ಮನೇಪದೇಷು” ಎಂಬುದರಿಂದ "ಆತ್ಮನೇಪದೇಷು' ಎಂಬ ಪದವೂ 
ಅನುವೃತ್ತವಾಗುತ್ತವೆ. “ಅಲೋಕನ್ತ 6 ಎಂಬ ಸೂತ್ರದ ಸಂಬಂಧವೂ ಇಲ್ಲಿ ಇರುತ್ತದೆ. 

ಅರ್ಥ- ಸ್ಥಾ, ಮತ್ತು "ಘು' ಸ೦ಜ್ಞೆಯುಳ್ಳ ಧಾತುಗಳ ಅನ್ತ ವರ್ಣಕ್ಕೆ ಹ್ರಸ್ವ "ಇ' 
ಕಾರವು ಆದೇಶವಾಗಿ ಬರುತ್ತದೆ. ಹಾಗೆಯೇ "ಸಿಚ್‌' ಗೆ ಕಿದ್ದದ್ಧಾವವೂ ಬರುತ್ತದೆ - 
ಆತ್ಮನೇಪದ ಪ್ರತ್ಯಯವು ಪರದಲ್ಲಿದ್ದಾಗ. 

ಲುಜಕ: (ಪರಸ್ಮೈಪದಿ) ರೂಪಗಳು: ಅದಾತ್‌, ಅದಾತಾಮ್‌, ಅದುಃ ಅದಾಃ, 
ಅದಾತಮ್‌, ಅದಾತ। ಅದಾಮ್‌,ಅದಾವ, ಅದಾಮ। 

ಆತ್ಮನೇಪದಿ ರೂಪಗಳು: ಅದಿತ, ಅದಿಷಾತಾಮ್‌, ಅದಿಷತ ಅದಿಥಾಃ, ಅದಿಷಾಥಾಮ್‌, 
ಅದೀಡ್ಡಮ್‌। ಅದಿಷಿ, ಅದಿಷ್ಟಹಿ, ಅದಿಷ್ಕಹಿ। 

ಲೃಜಕ; (ಪರಸ್ಕೈಪದಿ) ರೂಪಗಳು: ಅದಾಸ್ಯತ್‌, ಅದಾಸ್ಯತಾಮ್‌, ಅದಾಸ್ಯನ್‌। 


768 ಲಘುಸಿದ್ಧಾಂತ ಕೌಮುದೀ 


ಅದಾಸ್ಯಃ, ಅದಾಸ್ಯತಮ್‌, ಅದಾಸ್ಯತ। ಅದಾಸ್ಯಮ್‌, ಅದಾಸ್ಯಾವ, ಅದಾಸ್ಕಾಮ। 
ಆತ್ಮನೇಪದಿ ರೂಪಗಳು: ಅದಾಸ್ಯತ, ಅದಾಸ್ಯೇತಾಮ್‌, ಅದಾಸ್ಯನ್ತ। ಅದಾಸ್ಯಥಾಃ, 
ಅದಾಸ್ಯೇಥಾಮ್‌, ಅದಾಸ್ಕಧ್ವಮ್‌। ಅದಾಸ್ಯೇ, ಅದಾಸ್ಯಾವಹಿ, ಅದಾಸ್ಕಾಮಹಿ। 

10. ಡುಧಾಇಗ್‌ ಧಾರಣ-ಪೋಷಣಯೋಃ(ಧರಿಸುವುದು ಮತ್ತು ಪೋಷಿಸುವುದು) 
ಇದರಲ್ಲಿ "ಧಾ” ಮಾತ್ರ ಉಳಿಯುತ್ತದೆ. 

ಈ ಧಾತುವು “ಐಜೆತ್‌' ಆಗಿರುವುದರಿಂದ "ಉಭಯಪದಿ' ಧಾತುವಾಗಿರುತ್ತದೆ. 
ಇದು "ಅನಿಟ್‌' ಆಗಿಯೂ ಇದೆ. "ಧಾ' ಎಂದಿರೋಣದರಿಂದ "ಘು' ಸಂಜ್ಞೆಯನ್ನೂ 
ಹೊಂದಿದೆ. "ಶ್ಲ(ಲೋಪ' ಬಂದಮೇಲೆ ದ್ವಿತ್ವಾದಿ ಕಾರ್ಯಗಳಾಗಿ ಮುಂದಿನ ಸೂತ್ರವಾದ 
“ದಧಸ್ತಥೋಶ್ಚ”(8.2.38) ಎಂಬುದರಿಂದ ತ, ಥ, ಸ್‌, ಮತ್ತು ಧ್ವ ಇವು ಪರದಲ್ಲಿದ್ದಾಗ, 
ಅಭ್ಯಾಸದ ja ಕಾರಕ್ಕೆ “ಭಷ್‌' ಭಾವ ಬಂದು "ಧ' ಕಾರವಾಗುತ್ತದೆ. 

ಲಟ್‌ (ಪರಸ್ಕೈಪದಿ) :ಉದಾ- ದಧಾತಿ - ಪ್ರಥಮಪುರುಷ ಏಕವಚನದಲ್ಲಿ "ಧಾ' 
ಧತುವಿನ ನಂತರ ಲಡಾದೇಶವಾದ “ತಿಪ್‌(ತಿ)' ಬಂದು ಧಾ*ತಿ ಎಂದಿದ್ದಾಗ, ಧಾತುವಿಗೆ 
ದ್ವಿತ್ವ ಬಂದು, ಧಾ ಧಾ*ತಿ ಎಂದಿದ್ದಾಗ, ಧಾತುವಿನ ಪರದಲ್ಲಿ ಬಂದ “ಶಪ್‌(ಅ)'ಗೆ 
“ಶ(ಲೋಪ)' ಬಂದು ಧಾಧಾ*ತಿ ಎಂದೇ ಇದ್ದಾಗ, ಅಭ್ಯಾಸದ “ಆ” ಕಾರಕ್ಕೆ ಹ್ರಸ್ವ 
ಬಂದು ಧ ಧಾ-ತಿ ಎಂದಿರುತ್ತದೆ. “ಅಭ್ಯಾಸೇ ಚರ್ಚ” ಎಂಬುದರಿಂದ “ಅಭ್ಯಾಸದ 
ಡ್‌ ಕಾರಕ್ಕೆ ಚರ್ತ್ವ(ದ್‌) ಬಂದು ದ ಧಾ ತಿಂದಧಾತಿ ಎಂದು ರೂಪವಾಗುತ್ತದೆ. 

(ಭಷ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 626. ದಧಸ್ತಥೋಶ್ಚ (8.2.38) 

ವೃತ್ತಿ - ದ್ವಿರುಕ್ತಸ್ಯ ರುಷನ್ತಸ್ಯ ಧಾಇಃ ಬಶಃ ಭಷ್‌ ಸ್ಯಾತ್‌ ತಥೋಃ ಪರಯೋಃ 
ಸ್ಥೊ ಆ ಚ ಪರತಃ ಧತ್ತಃ ದಧತಿ। ದಧಾಸಿ। ಧತ್ಯಃ। ಧತ್ನ। ಧತ್ತೇ। ದಧಾತೇ। ದಧತೇ। 
ಧತ್ತೇ! ಧದ್ದೆ ನ! 577ಪ್ಟಸೋಃ ಏದ್ಧೌ ಅಭ್ಯಾಸಲೋಪಶ್ಚ ಧೇಹಿ। ಅದಧಾತ್‌। ಅಧತ್ತ 
ದಧ್ಯಾತ್‌। ದಧೀತ। ಧೇಯಾತ್‌, ಧಾಸೀಷ್ಟ ಅಧಾತ್‌। ಅಧಿತ। ಅಧಾಸ್ಯತ್‌, ಅಧಾಸ್ಯತ। 
ಣಿಜಿರ್‌ ಶೌಚ-ಪೋಷಣಯೋ॥ 11 । 

ವಾಇರ ಇತ್‌ ಸಂಜ್ಞಾ ವಾಚ್ಯಾ 

ಪ.ಛೇ.- ದಧಃ, ತಥೋಃ, ಚ। 

ಅ.ವೃ- “ಏಕಾಚೋಬಶ್‌-ಭಷ್‌-ರುಷನ್ನಸ್ಯ ಸ್ಥೊ ಶ್ವ” ಎ೦ಬ ಸೂತ್ರದಿಂದ "ಏಕಾಚಃ' 
ಎ೦ಬ ಪದವನ್ನು ಬಿಟ್ಟು ಉಳಿದೆಲ್ಲವೂ ಅನುವೃತ್ತವಾಗುತ್ತವೆ. 

ಅರ್ಥ- ತ, ಥ, ಸ ಮತ್ತು ಧ್ವ ಇವು ಪರದಲ್ಲಿದ್ದಾಗ, ದ್ವಿತ್ವ ಹೊಂದಿದ ರುಷನ್ತ 
"ಧಾಇ್‌(ಧಾ)' ಧಾತುವಿನ "ಬಶ್‌' ಗೆ "ಭಷ್‌' ಆದೇಶವಾಗಿ ಬರುತ್ತದೆ. 

ಉದಾ- ಧತ್ತಃ- ಪ್ರಥಮಪುರುಷ ದ್ವಿವಚನದಲ್ಲಿ "ಧಾ' ಧತುವಿನ ನಂತರ ಮೂಲ 
ಆಖ್ಯಾತ ಪ್ರತ್ಯಯವಾದ “ತಸ್‌' ಬಂದು ಧಾ+ತಸ್‌ ಎಂದಿದ್ದಾಗ, ಧಾತುವಿನ ಪರದಲ್ಲಿ 
“ಶಪ್‌(ಅ)' ಬಂದು ಅದಕ್ಕೆ “ಶ್ಲ(ಲೋಪ)' ಬಂದಮೇಲೆ ಧಾತುವಿಗೆ ದ್ವಿತ್ವ ಬಂದು 


ತಿಐನ್ಹೇ ಜುಹೋತ್ಯಾದಯಃ (ಆತ್ಮನೇಪದಿ ರೂಪಗಳು) 769 


ಅಭ್ಯಾಸದ "ಆ' ಕಾರಕ್ಕೆ “ಹಸ್ತಃ” ಎಂಬ ಸೂತ್ರದಿಂದ ಹ್ರಸ್ವ "ಅ' ಕಾರ ಬಂದು ಧ 
ಧಾ+ತಸ್‌ ಎಂದಿರುತ್ತದೆ. ಅಬ್ಯಾಸದ "ಕ್‌? ಕಾರಕ್ಕೆ “ಅಭ್ಯಾಸೇ ಚರ್ಚ” ಎಂಬುದರಿಂದ 
ಜಶ್ತ್ವ(ದ್‌) ಬಂದು ದ ಧಾ*-ತಸ್‌ ಎಂದಿರುತ್ತದೆ. “ಶ್ನಾಭ್ಯಸ್ತಯೋರಾತಃ” ಎಂಬುದರಿಂದ 
ಅನಭ್ಯಸ್ತ “ಆ' ಕಾರಕ್ಕೆ ಲೋಪ ಬಂದು, ದಧ್‌+ತಸ್‌ ಎಂದಿರುತ್ತದೆ. ಇಲ್ಲಿ "ರುಷನ್ನ' 
ಅಂದರೆ- ದ್ವಿತ್ವ ಹೊಂದಿದ "ದಧಾ' ಎಂಬ "ಧಾ'ಧಾತು. ಇದರಲ್ಲಿ ಅಭ್ಯಸ್ತವಾದ "ದ್ರಾ" 
ಕಾರವು "ಬಶ್‌' ವರ್ಣವಾಗಿದೆ. ಪ್ರಕೃತ ಸೂತ್ರದಿಂದ ಆ "ಬಶ್‌' ವರ್ಣವಾದ "ದ್‌' 
ಕಾರಕ್ಕೆ "ಭಷ್‌(ಧ್‌)' ಭಾವವು ಬಂದು ಧ ಧ್‌*ತಸ್‌ ಎಂದಿರುತ್ತದೆ. ಎರಡನೆಯ 
ವರ್ಣವಾದ "ಧ್‌' ಕಾರಕ್ಕೆ ಜಶ್ತ ದಿಂದ "ದ್‌' ಕಾರವು ಬಂದು ಧದ್‌+ತಸ್‌ ಎಂದಿರುತ್ತದೆ. 
“ಖರಿಚ” ಎಂಬುದರಿಂದ "ದ್‌' ಕಾರಕ್ಕೆ "ತ್‌' ಕಾರವು ಬಂದು ಧತ್‌4ತಸ್‌-ಧತ್ತಃ 
ಎಂದು ರೂಪವಾಗುತ್ತದೆ. 

ಸೂಚನೆ: "ತ್‌' ಕಾರ ಪರದಲ್ಲಿದ್ದಾಗ ನಡೆದ ಪ್ರಕ್ರಿಯೆಯೇ "ಥ್‌' "ಸ್‌' ಮತ್ತು “ದ 
ವರ್ಣಗಳಿದ್ದಾಗಲೂ ನಡೆದು ರೂಪಗಳು ಸಿದ್ಧವಾಗುತ್ತವೆ. "ಆ' ಕಾರಕ್ಕೆ ಲೋಪ 
ಬಾರದ ಪಕ್ಷದಲ್ಲಿ ರುಷನ್ತವಾಗುವುದಿಲ್ಲ. ಆದ್ದರಿಂದ "ತ್‌' ಕಾರಾದಿ ನಾಲ್ಕು ವರ್ಣಗಳು 
ಪರದಲ್ಲಿದ್ದಾಗಲೂ ಅಭ್ಯಸ್ತ "ದ್‌ ಕಾರಕ್ಕೆ "ಭಷ್‌' ಆದೇಶವು ಬರುವುದಿಲ್ಲ. 

ಲಟ್‌: (ಪರಸ್ಥೆ ಕೈಪದಿ) :ರೂಪಗಳು: ದಧಾತಿ, ಧತ್ತಃ, ದಧತಿ। ದಧಾಸಿ, ಧತ್ಮಃ, ಧತ್ಯ| 
ದಧಾಮಿ, ದದ್ದಃ, ದದ್ಮಃ। 

ಆತ್ಮನೇಪದ ರೂಪಗಳು: ಧತ್ತೇ, ದಧಾತೇ, ದಧತೇ। ಧತ್ತೇ, ದಧಾಥೇ, ಧದ್ವೇ। 
ದಧೇ, ದದ್ದಹೇ, ದಧ್ಮಹೇ। 

ಲಿಟ್‌: (ಪರಸ್ಕೈಪದಿ):ರೂಪಗಳು: ದಧೌ, ದಧತುಃ, ದಧುಃ ದಧಿಥ/ದಧಾಥ, 
ದಧಥುಃ, ದಧ। ದಧೌ, ದಧಿವ, ದಧಿಮ। 

ಆತ್ಮನೇ ಪದ ರೂಪಗಳು: ದಧೇ, ದಧಾತೇ, ದಧಿರೇ। ದಧಿಷೇ, ದಧಾಥೇ, 
ದಧಿದ್ವೇ। ದಧೇ, ದಧಿವಹೇ, ದಧಿಮಹೇ। 

ಸೂಚನೆ: “ಆತೋಲೋಪಣಇಟಿ ಚ” ಎಂಬುದರಿಂದ ಆತ್ಮನೇಪದದಲ್ಲಿ “ಆ' ಕಾರಕ್ಕೆ 
ಲೋಪವು ಬರುತ್ತದೆ. 

ಲುಟ್‌: (ಪರಸ್ಥೆ ಪದಿ) :ರೂಪಗಳು: ಧಾತಾ, ಧಾತಾರೌ, ಧಾತಾರಃ ಧಾತಾಸಿ, 
ಧಾತಾಸ್ಯಃ, ಧಾತಾಸ್ಸ ಧಾತಸ್ಕಿ ಧಾತಾಸ್ವಃ, ಧಾತಾಸ್ಕಃ 

(ಆತ್ಮಸೇಪದಿ?: :ರೂಪಗಳು- ಧಾತಾ, 'ಧಾತಾರೌ, ಧಾತಾರಃ ಧಾತಾಸೇ, ಧಾತಾಸಾಥೇ, 
ಧಾತಾದ್ವೇ ಧಾತಾಹೇ, ಧಾತಾಸ್ಪಹೇ, ಧಾತಾಸ್ಮಹೇ। 

ಲೃಟ್‌ (ಪರಸ್ಕೈಪದಿ):ರೂಪಗಳು: ಧಾಸ್ಯತಿ, ಧಾಸ್ಯತಃ, ಧಾಸ್ಕನ್ನಿ ಧಾಸ್ಯಸಿ, ಧಾಸ್ಯಥಃ, 
ಧಾಸ್ಯಥ। ಧಾಸ್ಯಾಮಿ, ಧಾಸ್ಯಾವಃ, ಧಾಸ್ಯಾಮಃ। 

ಅತ್ಮನೇಪದಿ ಕೂ ಧಾಸ್ಯ ತೇ, ಧಾಸ್ಕೇತೇ, ಧಾಸ್ಯ ನ್ನೇ। ಧಾಸ್ಯಸೇ, ಧಾಸ್ಯೆ ಸ್ನೇಧೇ, 
ಧಾಸ ದ್ವೇ ಧಾಸ್ಯೇ, ಧಾಸ್ಯಾವಹೇ, 'ಧಾಸ್ಯಾಮಹೇ। 


770 ಲಘುಸಿದ್ಧಾಂತ ಕೌಮುದೀ 


ಲೋಟ್‌: ಪರಸ್ಕೈಪದಿ ರೂಪಗಳು: ದಧಾತು/ಧತ್ತಾತ್‌, ಧತ್ತಾಮ್‌, ದಧತು। ಧೇಹಿ/ 
ಧತ್ತಾತ್‌, ಧತ್ತಮ್‌, ಧತ್ತಃ ದಧಾನಿ, ದಧಾವ, ಧಧಾಮ। 

ಆತ್ಮನೇಪದಿ ರೂಪಗಳು: ಧತ್ತಾಮ್‌, ದಧಾತಾಮ್‌, ದಧತಾಮ್‌। ಧತ್ತ್ವ, ದಧಾಥಾಮ್‌, 
ಧದ್ಧ ಮ್‌! ದಧೈ, ದಧಾವಹೈ, ದಧಾಮಹೈೆ! 

ಲಕಕ: ಪರಸೆ ಹೈಪದಿ ರೂಪಗಳು: ಅದಧಾತ್‌, ಅಧತ್ತಾಮ್‌, ಅದಧುಃ ಅದಧಾಃ, 
ಅಧತ್ತಮ್‌, ಅಧತ್ತ ಅದಧಾಮ್‌, ಅಧದ್ವ, ಅಧದ್ದ 

ಆತ್ಮನೇಪದಿ ರೂಪಗಳು: ಅಧತ್ವ, ಅಧಧಾತಾಮ್‌, ಅದಧತ। ಅಧತ್ಥಾಃ, ಅದಧಾಥಾಮ್‌, 
ಅಧದ್ಧ ಎಮ್‌ ಅದಧಿ, ಅದದ್ದಹಿ, ಅದಧ್ಯಹಿ। 

ವಿಧಿಲಿಜಕೆ-ಪರಸ್ಥೆ [ಪದಿ ರೂಪಗಳು: ದಧ್ಯಾತ್‌, ದಧ್ಯಾತಾಮ್‌, ದಧ್ಯುಃ। ದಧ್ಯಾಃ, 
ದಧ್ಯಾತಮ್‌, ದಧ್ಯಾತ। ದಧ್ಯಾ ಕ ದಧ್ಯಾವ, ಅದಧ್ಯಾಮ। 

ಆತ್ಮನೇಪದಿರೂಪಗಳು: ದಧೀತ, ದಧೀಯಾತಾಮ್‌, ದಧೀರನ್‌। ದಧೀಥಾಃ, 
ದಧೀಯಾಥಾಮ್‌, ದಧೀದ್ವಮ್‌। ದಧೀಯ, ದಧೀವಹಿ, ದಧೀಮಹಿ। 

ಆಶೀರ್ಲಿಜ್‌: ಉದಾ- ಧೇಯಾತ್‌- ಈ "ಲ್‌' ಕಾರದ ಪರಸ್ಕೈಪದದಲ್ಲಿ "ಯಾಸುಟ್‌' 
ಇದು ಆರ್ಧಧಾತುಕ “ಕಿತ್‌' ಆಗಿರುವುದರಿಂದ “ಏರ್ಲಿಜಿ” ಎಂಬ ಸೂತ್ರದಿಂದ "ಘು' 
ಸಂಜ್ಯಕ "ದಾ' ದ "ಆ' ಕಾರಕ್ಕೆ "ಏ'ಕಾರವು ಆದೇಶವಾಗಿ ಬಂದು ಧೇಯಾತ್‌ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಪರಸ್ಕೈಪದಿ ರೂಪಗಳು: ಧೇಯಾತ್‌, ಧೇಯಾಸ್ತಾಮ್‌, ಧೇಯಾಸುಃ ಧೇಯಾಃ, 
ಧೇಯಾಸ್ತಮ್‌, ಧೇಯಾಸ್ತ! ಧೇಯಾಸಮ್‌, ಧೇಯಾಸ್ವ, ಧೇಯಾಸ್ಕ 

ಆತ್ಮನೇಪದಿರೂಪಗಳು: ಧಾಸೀಷ್ಟ ಧಾಸೀಯಾಸ್ತಾಮ್‌, ಧಾಸೀರನ್‌। ಧಾಸೀಷ್ಠಾಃ, 
ಧಾಸೀಯಾಸ್ಥಾಮ್‌, ಧಾಸೀದ್ವಮ್‌। ಧಾಸೀಯ, ಧಾಸೀವಹಿ, ಧಾಸೀಮಹಿ। 

ಲುಜಕೆ: ಉದಾ- ಅಧಾತ್‌- ಪರಸ್ಕೈಪದದಲ್ಲಿ ಪ್ರಥಮಪುರುಷ ಏಕವಚನದಲ್ಲಿ 
ಅಧಾ4ಸ್‌4ತ್‌ ಎಂದಿದ್ದಾಗ, "ಘು' ಸಂಜ್ಞೆ ಇರುವುದರಿಂದ “ಗಾತಿ-ಸ್ಥಾ-ಘು-ಪಾ- 
ಭೂಭ್ಯಃ ಸಿಚಃ ಪರಸೆ ೈಪದೇಷು” ಎ೦ಬ ಸೂತ್ರದಿಂದ "ಸಿಚ್‌' ಗೆ ಲುಕ್‌(ಲೋಪ) 
ಬಂದು ಅಧಾತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಧಾತಾಮ್‌- ಪರಸ್ಕೈಪದದಲ್ಲಿ ಪ್ರಥಮಪುರುಷ ದ್ವಿವಚನದಲ್ಲಿ ಪ್ರಕ್ರಿಯೆಯು 
ಮೇಲಿನಂತೆಯೇ ನಡೆದು ಅಧಾತಾಮ್‌ ಎಂಬ ರೂಪವು ಸಿದ್ಧ ವಾಗುತ್ತದೆ. 

ಉದಾ- ಅಧುಃ- ಪರಸ್ಥೆ [ಪದದಲ್ಲಿ ಪ್ರಥಮಪುರುಷ ಬಹುವಚನದಲ್ಲಿ ಅಧಾಯ 
ಎಂದಿದ್ದಾಗ, “ಆತಃ” ಎಂಬ ಸೂತ್ರದಿಂದ "ಸಿಚ್‌' ಲೋಪವಾದಾಮೇಲೆ, "ಬು ಗೆ 
ಜುಸ್‌(ಉಸ್‌) ಆದೇಶ ಬಂದು, ಅಧಾ*ಉಸ್‌ ಎಂದಿದ್ದಾಗ, “ಉಸ್ಕಪದಾನ್ಮಾತ್‌” 
ಎಂಬುದರಿಂದ ಪರರೂಪ ಬಂದು ಅಧುಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಪರಸೆ ಸೈಪದ ರೂಪಗಳು: ಅಧಾತ್‌, ಅಧಾತಾಮ್‌, ಅಧುಃ ಅಧಾಃ, ಅಧಾತಮ್‌, 
ಅಧಾತ। ಅಧಾಮ್‌, ಅಧಾವ, ಅಧಾಮ। 


ತಿಜನ್ರೇ ಜುಹೋತ್ಯಾದಯಃ (ಆತ್ಮನೇಪದಿ ರೂಪಗಳು) 771 


ಆತ್ಮನೇಪದ: ಉದಾ- ಅಧಿತ- ಪ್ರಥಮಪುರುಷ ಏಕವಚನದಲ್ಲಿ ಅಧಾ+ಸ್‌4ತ 
ಎಂದಿದ್ದಾಗ, “ಸ್ಥಾಧ್ದೋರಿಚ್ಚ?” ಎಂಬುದರಿಂದ “ಧಾ' ಧಾತುವಿನ "ಆ' ಕಾರಕ್ಕೆ “ಇ' ಕಾರ 
ಮತ್ತು "ಸಿಚ್‌' ಗೆ ಕಿದ್ದದ್ದಾವ ಮಾಡಿದಮೇಲೆ “ಇಚ್‌' ನ್ನು ನಿಮಿತ್ತೀಕರಿಸಿ ಆಗಬೇಕಾದ 
ಗುಣವನ್ನು ನಿಷೇಧಿಸಿ “ಹ್ರಸ್ವಾದಜ್ಗಾತ್‌” ಎಂಬುದರಿಂದ “ಸ್‌' ಕಾರಕ್ಕೆ ಲೋಪವನ್ನು 
ಮಾಡಿದಮೇಲೆ ಅಧಿತ ಎಂಬ ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: "ರುಲ್‌' ಪರದಲ್ಲಿ ಇಲ್ಲದ ಪಕ್ಷದಲ್ಲಿ "ಸ್‌' ಕಾರಕ್ಕೆ ಲೋಪವು ಬರುವುದಿಲ್ಲ. 

ರೂಪಗಳು:ಅಧಿತ, ಅಧಿಷಾತಾಮ್‌, ಅಧಿಷತ। ಅಧಿಥಾಃ, ಅಧಿಷಾಥಾಮ್‌, ಅಧಿಡ್ವಮ್‌ 
ಅಧಿಷಿ, ಅಧಿಷ್ಟಹ, ಅಧಿಷ್ಕಹಿ। 

ಲೃಜ್‌: ಪರಸ್ಥೆ ಕೈಪದಿರೂಪಗಳು: ಅಧಾಸ್ಕತ್‌, ಅಧಾಸ್ಕತಾಮ್‌, ಅಧಾಸ್ಯನ್‌। ಅಧಾಸ್ಯಃ, 
ಅಧಾಸ್ಕತಮ್‌, ಅಧಾಸ್ಯತ। ಅಧಾಸ್ಯಮ್‌, ಅಧಾಸ್ಯಾವ, ಅಧಾಸ್ಯಾಮ। 

ಆತ್ಮನೇಪದಿ ರೂಪಗಳು: ಅಧಾಸ್ಯತ, ಅಧಾಸ್ಯೇತಾಮ್‌, ಅಧಾಸ್ಯನ್ನ! ಅಧಾಸ್ಯ 
ಅಧಾಸ್ಯೇಥಾಮ್‌, ಅಧಾಸ್ಯದ್ವಮ್‌। ಅಧಾಸ್ಯೇ, ಅಧಾಸ್ಯಾವಹಿ, ಅಧಾಸ್ಯಾಮಹಿ। 

11. ಣಿಜಿರ್‌-ಶೌಚ - ಪೋಷಣಯೋಃ (ಶುದ್ಧವಾಗುವುದು ಮತ್ತು ಪೋಶಣೆ 
ಮಾಡುವುದು) - "ಇರ ಇತ್‌ ಸಂಜ್ಞಾವಾಚ್ಯಾ' ಎಂಬ ವಾರ್ತಿಕದಿಂದ “ಇರ್‌'ಗೆ ಇತ್‌ 
ಸಂಜ್ಞೆ ಬಂದು ಅದು ಲೋಪವಾಗುತ್ತದೆ. ಮೊದಲನೆಯ ವರ್ಣವಾದ “ಣ್‌'ಗೆ “ಹೋ 
ನಃ” ಎಂಬುದರಿಂದ "ನ್‌' ಕಾರವು ಆದೇಶವಾಗಿ ಬರುತ್ತದೆ. ಹೀಗೆ "ನಿಜ್‌' ಎಂಬುದು 
ಮಾತ್ರ ಉಳಿಯುತ್ತದೆ. ಇದು ಸ್ವರಿತೇತ್ತಾಗಿರುವುದರಿ೦ದ "ಉಭಯಪದಿ'ಯಾಗಿರುತ್ತದೆ. 
ಇದು ಅನುದಾತ್ತ ಧಾತುಗಳಲ್ಲಿ ಸೇರಿದೆ. 

"ವಾ ಇರ ಇತ್‌ ಸಂಜ್ಞಾ ವಾಚ್ಯಾ' ಎಂಬ ವಾರ್ತಿಕ ಇದನ್ನು ಸ್ಪಷ್ಟಪಡಿಸುತ್ತದೆ. 

(ಗುಣವನ್ನು ವಿಧಿಸುವ ಸೂತ್ರ) 
ಸೂತ್ರ- 627.ಣಿಹಾಂ ತ್ರಯಾಣಾಂ ಗುಣಃ ಶ್ಲೌ (7.4.75) 

ವೃತ್ತಿ -ಣಿಜ್‌-ವಿಜ್‌-ವಿಷಾ೦ ಅಭ್ಯಾಸಸ್ಯ ಗುಣಃ ಸ್ಯಾತ್‌ ಶ್ಲೌ| ನೇನೇಕ್ಷಿ ನೇನಿಕ್ತಃ। 
ನೇನಿಜತಿ। ನೇನಿಕ್ತೇ। ನಿನೇಜ। ನಿನೇಜೇ। ನೇಕ್ತಾ! ನೇಕ್ಷ್ಯತಿ, ನೇಕ್ಷ್ಯತೇ। ನೇನೇಕ್ತು| 
ನೇನಿಗ್ಬಿ 

ಅ.ವ್ಯ. -“ಅತ್ತಲೋಪೋತಭ್ಯಾಸಸ್ಯ” ಎಂಬ ಸೂತ್ರದಿಂದ “ಅಭ್ಯಾಸಸ್ಯ' ಎಂಬ 
ಪದವು ಅನುವೃತ್ತವಾಗಿದೆ. 

ಅರ್ಥ - ಣಿಜ್‌, ವಿಜ್‌, ಮತ್ತು ವಿಷ್‌ ಈ ಮೂರು ಧಾತುಗಳ ಅಭ್ಯಾಸಕ್ಕೆ ಗುಣವು 
ಬರುತ್ತದೆ - "ಶ್ಲು' ಪರದಲ್ಲಿದ್ದಾಗ. 

ಸೂಚನೆ: “ಇಕೋಗುಣವೃದ್ಧೀ” ಎಂಬ ಸೂತ್ರವು ಉಪಸ್ಥಿತವಾಗಿರುವುದರಿಂದ 
"ಇಕ್‌' ಗೂ ಗುಣ ಬರುತ್ತದೆ. 

ಲಟ್‌: (ಪರಸ್ಥೈಪದ):ಉದಾ.- ನೇನೇಕ್ತಿ- ಪ್ರಥಮಪುರುಷ ಏಕವಚನದಲ್ಲಿ "ನಿಜ್‌' 


772 ಲಘುಸಿದ್ಧಾಂತ ಕೌಮುದೀ 


ಧಾತುವಿನ ನಂತರ ಲಡಾದೇಶವಾದ "ತಿಪ್‌(ತಿ)' ಬಂದು ನಿಜ್‌.-ತಿ ಎಂದಿದ್ದಾಗ, 
ಧಾತುವಿನ ಪರದಲ್ಲಿ "ಶಪ್‌(ಅ)' ಬಂದು ಅದಕ್ಕೆ “ಶ್ಲ(ಲೋಪ)' ಬಂದಮೇಲೆ ಧಾತುವಿಗೆ 
ದ್ವಿತ್ವ ಮಾಡಿ ನಿಜ್‌ ನಿಜ್‌*ತಿ ಎಂದಿದ್ದಾಗ, ಮೊದಲನೆಯ "ನಿಜ್‌' ಗೆ ಅಭ್ಯಾಸಸಂಜ್ಞೆ 
ಬಂದು ಹಲಾದಿಶೇಷದಿಂದ ನಿನಿಜ್‌-ತಿ ಎಂದಿರುತ್ತದೆ. ಅಭ್ಯಾಸ ಸಂಜ್ಞೆಯುಳ್ಳ "ನಿ' 
ಯಲ್ಲಿರುವ "ಇ' ಕಾರಕ್ಕೆ ಪ್ರಕೃತ ಸೂತ್ರದಿಂದ ಗುಣ(ನೇ) ಬ೦ದು ಅನಭ್ಯಾಸದಲ್ಲಿ 
ಲಘೂಪಧಗುಣವಾಗಿ ನೇನೇಜ್‌*ತಿ ಎಂದಿರುತ್ತದೆ. “ಜ್‌' ಕಾರಕ್ಕೆ “ಜೋಃ ಕುಃ” 
ಎಂಬುದರಿಂದ “ಕುತ್ವ(ಗ್‌)' ಮಾಡಿದಮೇಲೆ “ಖರಿಚ” ಎಂಬುದರಿಂದ "ಗ್‌' ಕಾರಕ್ಕೆ 
ಚರ್ತ್ವ ಬಂದು ನೇನೇ*ಕ್‌--ತಿ-ನೇನೇಕ್ತಿ ಎಂದು ರೂಪವಾಗುತ್ತದೆ. 

ಸೂಚನೆ: ಪ್ರತ್ಯಯವು "ಅಪಿತ್‌' ಆಗಿದ್ದಾಗ, ಜೆದ್ದದ್ಭಾವ ಬರುವುದರಿಂದ 
ಲಘೂಪಧಗುಣ ಆಗುವುದಿಲ್ಲ. 

ಪರಸ್ಕೈಪದ ರೂಪಗಳು: ನೇನೇಕ್ತಿ, ನೇನಿಕ್ತ, ನೇನಿಜತಿ। ನೇನೇಕ್ಷಿ, ನೇನಿಕ್ಕಃ, 
ನೇನಿಕ್ಕ ನೇನೇಜ್ಮಿ ನೇನಿಜ್ವಃ, ನೇನಿಜ್ಮಃ 


ಆತ್ಮನೇಪದ ರೂಪಗಳು: ನೇನಿಕ್ಷೇ, ನೇನಿಜಾತೇ, ನೇನಿಜತೇ। ನೇನಿಕ್ಷೇ, ನೇನಿಜಾಥೇ, 
ನೇನಿಗ್ಗೆ ಟ್‌! ನೇನಿಜೇ, ನೇನಿಜ್ಜಹೇ, ನೇನಿಜ್ಮಹೇ। 


ಲಿಟ್‌: (ಆರ್ಧಧಾತುಕ) 


ಪರಸೆ ಪದಿ ರೂಪಗಳು: ನಿನೇಜ, ನಿನಿಜತುಃ, ನಿನಿಜುಃ ನಿನೇಜಿಥ, ನಿನಿಜಥುಃ, 
ನಿನಿಜ। ನಿನೇಜ, ನಿನಿಜಿವ, ನಿನಿಜಿಮ। 


ಆತ್ಮನೇಪದದ ರೂಪಗಳು: ನಿನಿಜೇ, ನಿನಿಜಾತೇ, ನಿನಿಜಿರೇ। ನಿನಿಜಿಷೇ, ನಿನಿಜಾಥೇ, 
ನಿನಿಜಿದ್ದೇ। ನಿನಿಜೇ, ನಿನಿಜಿವಹೇ, ನಿನಿಜಿಮಹೇ। 

ಲುಟ್‌: (ಪರಸ್ಕೈಪದಿ) ರೂಪಗಳು; ನೇಕ್ತಾ, ನೇಕ್ತಾರೌ, ನೇಕ್ತಾರಃ। ನೇಕ್ವಾಸಿ, 
ನೇಕ್ರಾಸ್ಥಃ, ನೇಕ್ರಾಸ್ಥ। ನೇಕ್ವಾಸ್ತಿ, ನೇಕ್ವಾಸ್ತಃ, ನೇಕ್ರಾಸ್ಮಃ " 

ಆತ್ಮನೇಪದ ರೂಪಗಳು: ನೇಕ್ವಾ, ನೇಕ್ತಾರ್‌, ನೇಕ್ತಾರಃ। ನೇಕ್ತಾಸೇ, ನೇಕ್ತಾಸಾಥೇ, 
ನೇಕ್ತಾದ್ದೇ। ನೇಕ್ತಾಹೇ, ನೇಕ್ತಾಸ್ವಹೇ, ನೇಕ್ತಾಸ್ಮಹೇ। 


ಲೃಟ್‌: (ಆರ್ಧಧಾತುಕ) ಪರಸ್ಮೈಪದ 

ಉದಾ- ನೇಕ್ಷ ಜಿ - ಪ್ರಥಮಪುರುಷ ಏಕವಚನದಲ್ಲಿ "ನಿಜ್‌' ಧಾತುವಿನ ನಂತರ 
ಲಡಾದೇಶವಾದ "ತಿಪ್‌ (ತಿ)' ಬಂದು ನಿಜ್‌--ತಿ ಎ೦ದಿದ್ದಾಗ, “ಜ್‌' ಕಾರಕ್ಕೆ ಕುತ್ವ (ಗ್‌) 
ಬಂದು ನಿಗ್‌+ತಿ ಎಂದಿರುತ್ತದೆ. ಆ "ಗ್‌' ಕಾರಕ್ಕೆ “ಖರಿಚ” ಎಂಬುದರಿಂದ ಚರ್ತ್ವ(ಕ್‌) 
ಬಂದು ನಿಕ್‌+ತಿ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ನಿ' ಯಲ್ಲಿರುವ "ಇ' ಕಾರಕ್ಕೆ ಗುಣ 
ಬಂದು ನೇಕ್‌+ತಿ ಎಂದಿದ್ದಾಗ, ಧಾತುವಿನ ಪರದಲ್ಲಿ “ಸ್ಯತಾಸೀ ಲೃಲುಟೋಃ?” 
ಎಂಬುದರಿಂದ "ಸ್ಯ' ಪ್ರತ್ಯಯ ಬಂದು ನೇಕ್‌4ಸ್ಕ್ಯಃತಿ ಎಂದಿದ್ದಾಗ, "ಕ್‌' ಕಾರ "ಸ್‌' 
ಗಳು ಸೇರಿ "ಕ್ಲ' ಎಂದಾಗಿ ನೇಕ್ಷ್ಯತಿ ಎಂಬ ರೂಪವು ಸಿದ್ಧವಾಗುತ್ತದೆ. 


ಪರಸ್ಥೆ ಪದ ರೂಪಗಳು: ನೇಕ್ಷ ಕೆ ನೇಕ್ಷ ಖಿ ನೇಕ್ಷ ನ ನೇಕ್ಷ pS ನೇಕ್ಷ Ro 


ತಿಣನ್ತೇ ಜಹೋತ್ಕ್ಯಾದಯಃ (ಆತ್ಮನೇಪದಿ ರೂಪಗಳು) 773 


ನೇಕ್ಷ್ಯಥ! ನೇಕ್ಸ್ಯಾಮಿ, ನೇಕ್ಸ್ಯಾವಃ, ನೇಕ್ಷ್ಯ ಮಃ 

ಆತ್ಮನೇಪದಿ ರೂಪಗಳು: ನೇಕ್ಷ ೫ ನೇಕ್ಷೆ ತೇ. ನೇಕ್ಷ 1೬ ನೇಕ್ಷ್ಯಸೇ, ನೇಕ್ಷ್ಯೇಥೇ, 
ನೇಕ್ಷದ್ದೇ। ನೇಕ್ಷೆ ಕ ನೇಕ್ಷ್ಯಾವಹೇ, ನೇಕ್ಷಾ ಸಮಹೇ। 

ಲೋಟ್‌: (ಪರಸ್ಕೈಪದಿ):ಉದಾ- ನೇನೇಕ್ತು - ಪ್ರಥಮಪುರುಷ ಏಕವಚನದ 
ವರೆಗಿನ ಪ್ರಕ್ರಿಯೆಯು “ಲಟ್‌' ನಲ್ಲಿ ನಡೆದಂತೆಯೇ ನೇನೇಕ್ತಿ ಎ೦ದಿದ್ದಾಗ, “ಏರುಃ” 
ಎ೦ಬುದರಿಂದ "ಇ' ಕಾರಕ್ಕೆ "ಉ' ಕಾರ ಬಂದು ನೇನೇಕ್ತು ಎಂದು ರೂಪವಾಗಿದೆ. 

ತಾತಜ್‌ (ತಾತ್‌) ಆದೇಶ ಬಂದ ಪಕ್ಷದಲ್ಲಿ ಇದು “ಜಿತ್‌' ಆಗಿರುವುದರಿಂದ ಗುಣ 
ಬಾರದೇ ನೇನಿಕ್ತಾತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಪರಸ್ಕೈಪದ ರೂಪಗಳು: ನೇನೇಕ್ರು/ನೇನಿಕ್ತಾತ್‌, ನೇನಿಕ್ತಾಮ್‌, ನೇನಿಜತು! ನೇನಿಗ್ಸಿ/ 
ನೇನಿಕ್ತಾತ್‌, ನೇನಿಕ್ಷಮ್‌, ನೇನಿಕ್ಟ! ನೇನಿಜಾನಿ, ನೇನಿಜಾವ, ನೇನಿಜಾಮ। 

ಆತ್ಮನೇಪದ ರೂಪಗಳು: ನೇನಿಕ್ತಾಮ್‌, ನೇನಿಜಾತಾಮ್‌, ನೇನಿಜತಾಮ್‌। ನೇನಿಕ್ಷ್ವ, 
ನೇನಿಜಾಥಾಮ್‌, ನೇನಿಗ್ಗ ಮ್‌। ನೇನಿಜೈ, ನೇನಿಜಾವಹೈ, ನೆನಿಜಾಮಹೈ। 

ಸೂಚನೆ: ನೇನೇಕ್ತು. ಮತ್ತು ನೇನಿಗಿ ಎಂಬ ಈ ಎರಡು ರೂಪಗಳು ಲೋಟ್‌ 
"ಲ್‌' ಕಾರದ ಪರಸ್ಮೈಪದಕ್ಕೆ ಸೇರಿದ ರೂಪಗಳು. ಇವುಗಳನ್ನು ವೃತ್ತಿಯಲ್ಲಿ 
ತೋರಿಸಲಾಗಿದೆ. "ಲರೋಟ್‌' "ಲ್‌' ಕಾರದ ವಿವರಣೆ ಮುಂದಿನ ಸೂತ್ರದಡಿ ನೀಡಿದೆ. 

(ಗುಣವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ- 628.ನಾಛ್ಯಸ್ತಸ್ಯಾಚಿ ಪಿತಿ ಸಾರ್ವಧಾತುಕೇ (7.3.87) 

ವೃತ್ತಿ - ಲಘೂಪಧಗುಣಃ ನ ಸ್ಯಾತ್‌! ನೇನಿಜಾನಿ। ನೇನಿಕ್ತಾಮ್‌। ಅನೇನೇಕ್‌। 
ಅನೇನಿಕ್ತಾಮ್‌। ಅನೇನಿಜುಃ ಅನೇನಿಜಮ್‌। ಅನೇನಿಕ್ಟ ನೇನಿಜ್ಯಾತ್‌। ನೇನಿಜೀತ। ನಿಜ್ಯಾತ್‌, 
ನಿಕ್ಷೀಷ್ಟ 

ಪ.ಛೇ.- ನ, ಅಭ್ಯಸ್ತಸ್ಯ, ಅಚೆ, ಪಿತಿ, ಸಾರ್ವಧಾತುಕೇ! 

ಅ.ವೃ. - “ಪುಗನ್ತ್ನಲಘೂಪಧಸ್ಯ ಚ” ಎಂಬ ಸೂತ್ರದಿಂದ "ಲಘೂಪದಸ್ಕ' ಎಂಬ 
ಪದವೂ, ಮತ್ತು “ಮಿದೇರ್ಗುಣಃ' ಎಂಬ ಸೂತ್ರದಿಂದ 'ಗುಣಃ' ಎಂಬ ಪದವೂ 
ಅನುವೃತ್ತವಾಗಿವೆ. 

ಅರ್ಥ- ಅಜಾದಿಯಾದ "ಪಿತ್‌' ಆದ ಸಾರ್ವಧಾತುಕವು ಪರದಲ್ಲಿದ್ದಾಗ ಅಭ್ಯಸ್ತಕ್ಕೆ 
“ಲಘೂಪದಗುಣವು' ಬರುವುದಿಲ್ಲ. 

ಲೋಟ್‌: (ಪರಸ್ಥೆ ೈಪದ)-ಉದಾ-ನೇನೇಕ್ತು/ನೇನಿಕ್ತಾತ್‌, ನೇನಿಕ್ತಾಮ್‌ ಈ "ಲ್‌' 
ಕಾರದಲಿ "ಲಟ್‌' "ಲ್‌' ಕಾರದಂತೆ ಕಾರ್ಯವಾದಮೇಲೆ "ಲೋಟ್‌' ನ ವಿಶೇಷ 
ಕಾರ್ಯವು ಆಗಿ ನೇನೇಕ್ರುನೇನಿಕ್ತಾತ್‌ ನೇನಿಕ್ತಮ್‌ ಮೊದಲಾದ ರೂಪಗಳು ಆಗುತ್ತವೆ. 

ಉದಾ- ನೇನಿಗ್ಗಿ- ಮಧ್ಯಮಪುರುಷ ಏಕವಚನದಲ್ಲಿ "ಹಿ? ಪ್ರತ್ಯಯವು “ಅಪಿತ್‌' 
ಆಗಿರುವುದರಿಂದ ಅದು ಜಿದ್ದದ್ಭಾವವನ್ನು ಹೊಂದುತ್ತದೆ. ಆದುದರಿಂದ "ಗುಣ' 


774 ಲಘುಸಿದ್ಧಾಂತ ಕೌಮುದೀ 


ಬರುವುದಿಲ್ಲ. “ಹು ರುಲ್ಭ್ಫೊ [ಹೇರ್ಧಿಃ” ಎಂಬ ಸೂತ್ರದಿಂದ "ಹ' ಗೆ "ಧಿ' ಆದೇಶವಾಗಿ 
ಬಂದು, ನಂತರ ಧಾತುವಿನಲ್ಲಿರುವ “ಜ್‌' ಕಾರಕ್ಕೆ ೈ ಕುತ್ವ(ಗ್‌) ಬಂದು ನೇನಿಗ್ಳಿ ಎಂದು 
ರೂಪ ಪವಾಗುತ್ತದೆ. 


ಉದಾ- ನೇನಿಜಾನಿ - ಉತ್ತಮಪುರುಷ ಏಕವಚನದಲ್ಲಿ ನೇನಿಜ್‌--ಆನಿ ಎಂದಿದ್ದಾಗ, 
ಲಘೂಪದಗುಣವು ಬರಬೇಕಾಗಿತ್ತು. ಆದರೆ- ಪ್ರಕೃತ ಸೂತ್ರದಿಂದ ಅದು 
ನಿಷಿದ್ಧವಾಗಿರುವುದರಿಂದ ನೇನಿಜಾನಿ ಎಂಬ ರೂಪವು ಸಿದ್ಧವಾಗಿದೆ. 

ಪರಸ್ಕೈಪದ ರೂಪಗಳು: ನೇಕ್ಷ್ಯತಿ, ನೇಕ್ಷ್ಯತಃ, ನೇಕ್ಷ್ಯನಿ। ನೇಕ್ಷ್ಯಸಿ, ನೇಕ್ಷ್ಯಥಃ, 
ನೇಕ್ಷ್ಯಥ! ನೇಕ್ಷ್ಯಾಮಿ, ನೇಕ್ಸ್ಯಾವಃ, ನೇಕ್ಷ್ಯಾಮಃ। 

ಲೋಟ್‌- (ಅತ್ಮನೇಪ ದ)-ಉತ್ತಮಪುರುಷದಲ್ಲಿಯೂ ಇದೇ ಸೂತ್ರದಿಂದ 
ಲಘೂಪಧಗುಣ ನಿಷೇಧವಾಗಿದೆ. ಮತ್ತು ಬೇರೆಡೆಯಲ್ಲಿ “ಜಿತ್ವ'ದ ಕಾರಣದಿಂದ 
ಲಘೂಪಧಗುಣ ನಿಷೇಧವಾಗಿದೆ. 

ಆತ್ಮನೇಪದಿ ರೂಪಗಳು: ನೇಕ್ಷ್ಯತೇ, ನೇಕ್ಷ್ಯೇತೇ, ನೇಕ್ಷ್ಯನ್ನೇ। ನೇಕ್ಷ್ಯಸೇ, ನೇಕ್ಷ್ಯೇಥೇ, 
ನೇಕ್ಷದ್ವೇ। ನೇಕ್ಷ್ಯೇ, ನೇಕ್ಷಾ ವಹೇ, ನೇಕ್ಷಾ “ಹೇ 


ಲಜ್‌: (ಪರಸ್ಟೈಪದ) -ಉದಾ- ಅನೇನೇಕ್‌/ಅನೇನೇಗ್‌ - ಹಿಂದಿನಂತೆ "ನೇನಿಜ್‌' 
ರೂಪವು ಸಿದ್ಧವಾದಮೇಲೆ ಧಾತುವಿನ ಪೂರ್ವದಲ್ಲಿ "ಅಟ್‌' ಆಗಮ ಬಂದು 
ಪ್ರಥಮಪುರುಷ ಏಕವಚನದಲ್ಲಿ ಅನೇನಿಜ್‌4ತ್‌ ಎಂದಿದ್ದಾಗ, ಲಘೂಪಧಗುಣ ಮತ್ತು 
ಅಪ್ಪಕ್ತವಾದ “ತ್‌' ಕಾರಕ್ಕೆ “ಹಲ್ವಾ ಟ್ಯೋದೀರ್ಫಾತ್‌ ಸುತಿಸ್ಕಪೃಕ್ಷಂಹಲ್‌” ಎಂಬುದರಿಂದ 
ಲೋಪ ಬಂದು “ಚೋಃ ಕುಃ” ಎಂಬುದರಿಂದ *“ಜ್‌' ಕಾರಕ್ಕೆ ಕುತ್ಸ(ಗ್‌) ಬಂದು 
“ವಾವಸಾನೇ” ಎಂಬುದರಿಂದ ವೈಕಲ್ಪಿಕ ಚರ್ತ್ವ(ಕ್‌) ಬ೦ದು, ಅನೇನೇಕ್‌, ಅನೇನೇಗ್‌ 
ಎಂಬ ರೂಪಗಳು ಸಿದ್ಧವಾಗುತ್ತವೆ. 'ಮಧ್ಯಮಪುರುಷ ಏಕವಚನದಲ್ಲಿಯೂ ಇವೇ 
ರೂಪವಾಗಿದೆ. 

ಉದಾ 1) ಅನೇನಿಜುಃ- ಪ್ರಥಮಪುರುಷ ಬಹುವಚನದಲ್ಲಿ *ಸಜಭ್ಯಸವಿದಿದ್ದ್ತ” 
ಎಂಬುದರಿಂದ “ಜುಸ್‌'(ಉಃ) ಆದೇಶ ಬಂದು ಅನೇನಿಜುಃ ಎಂಬ ರೂಪವಾಗಿದೆ. 
2) ಉದಾ- ಅನೇನಿಜಮ್‌- ಉತ್ತಮಪುರುಷ ಏಕವಚನದಲ್ಲಿ "ಮಿಪ್‌' ಗೆ "ಅಮ್‌' 
ಆದೇಶ ಬಂದು ಪ್ರಕೃತ ಸೂತ್ರದಿಂದ ಗುಣ ನಿಷೇಧವಾಗಿ ಅನೇನಿಜಮ್‌ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ರೂಪಗಳು:ಅನೇನೇಕ್‌/ಅನೇನೇಗ್‌, ಅನೇನಿಕ್ತಾಮ್‌, ಅನೇನಿಜುಃ ಅನೇನೇಕ್‌/ 
ಅನೇನೇಗ್‌, ಅನೇನಿಕ್ತಮ್‌, ಅನೇನಿಕ್ಷ ಅನೇನಿಜಮ್‌, ಅನೇನಿಜ್ವ, ಅನೇನಿಜ್ನ 

ಲಜತ್‌ (ಆತ್ಮನೇಪದ): ಸೂಚನೆ: ಇಲ್ಲಿ ಜಿದ್ವದ್ಭಾವದಿಂದ ಎಲ್ಲ ರೂಪಗಳಲ್ಲೂ 
ಗುಣನಿಷೇಧ ಬರಿದಿದೆ. 

ರೂಪಗಳು: ಅನೇನಿಕ್ಟ, ಅನೇನಿಜಾತಾಮ್‌, ಅನೇನಿಜತ। ಅನೇನಿಕ್ಕಾಃ, 
ಅನೇನಿಜಾಥಾಮ್‌, ಅನೇನಿಗ್ನ ಎರ್‌! ಅನೇನಿಜಿ, ಅನೇನಿಜ್ವಹಿ, ಅನೇನಿಜ್ಮಹಿ। 


ತಿಐನ್ನೇ ಜುಹೋತ್ಯಾದಯಃ (ಆತ್ಮನೇಪದಿ ರೂಪಗಳು) 775 


ವಿಧಿಲಿಜಕ್‌-(ಪರಸ್ಥೆ ಒಪದ)- ಇಲ್ಲಿ ಯಾಸುಟ್‌ ಗೆ ಜಿದ್ದದ್ಧಾವ ಬರುವುದರಿಂದ 
ಲಘೂಪಧಗುಣ ಬರುವುದಿಲ್ಲ. 

ರೂಪಗಳು: ನೇನಿಜ್ಯಾತ್‌, ನೇನಿಜ್ಯಾತಾಮ್‌, ನೇನಿಜ್ಯುಃ ನೇನಿಜ್ಯಾಃ, ನೇನಿಜ್ಯಾತಮ್‌, 
ನೇನಿಜ್ಯಾತ। ನೇನಿಜ್ಯಾಮ್‌, ನೇನಿಜ್ಯಾವ, ನೇನಿಜ್ಯಾಮ। 

ಆತ್ಮನೇಪ ದ-ಇಲ್ಲಿ ಎಲ್ಲ ಪ್ರತ್ಯಯಗಳೂ ಜಿತ್‌ ಆಗಿರುವುದರಿಂದ ಎಲ್ಲಿಯೂ 
ಲಘೂಪಧಗುಣ ಬರುವುದಿಲ್ಲ. 

ರೂಪಗಳು: ನೇನಿಜೀತ, ನೇನಿಜೀಯಾತಾಮ್‌, ನೇನಿಜೀರನ್‌। ನೇನಿಜೀಥಾಃ, 
ನೇನಿಜೀಯಾಥಾಮ್‌, ನೇನಿಜೀದ್ವಮ್‌। ನೇನಿನಿಜೀಯ, ನೇನಿಜೀವಹಿ, ನೇನಿಜೀಮಹಿ। 

ಆಶೀರ್ಲಿಜಕ್‌: (ಪರಸ್ಮೈಪದ): ಇಲ್ಲಿ "ಯಾಸುಟ್‌' ಪ್ರತ ್ಯೈಯವು ಕಿದ್ದದ್ದಾವ 
ಹೊಂದುವುದರಿಂದ "ಲಘೂಪಧಗುಣ' ಬರುವುದಿಲ್ಲ. 

ರೂಪಗಳು: ನಿಜ್ಯಾತ್‌, ನಿಜ್ಯಾಸ್ತಾಮ್‌, ನಿಜ್ಯಾಸುಃ। ನಿಜ್ಯಾಃ, ನಿಜ್ಯಾಸ್ತಮ್‌, ನಿಜ್ಯಾಸ್ತ 
ನಿಜ್ಯಾಸಮ್‌, ನಿಜ್ಯಾಸ್ಟ' ನಿಜ್ಯಾಸ್ಮ 

ಆತ್ಮನೇಪದ ರೂಪಗಳು: ನಿಕ್ಷೀಷ್ಟ, ನಿಕ್ಷೀಯಾಸ್ತಾಮ್‌, ನಿಕ್ಷೀರನ್‌। ನಿಕ್ಷೀಷ್ಠಾಃ, 
ನಿಕ್ಷೀಯಾಸ್ಥಾಮ್‌, ನಿಕ್ಷೀದ್ವಮ್‌। ನಿಕ್ಷೀಯ, ನಿಕ್ಷೀವಹಿ, ನಿಕ್ಷೀಮಹಿ। 

(ಅಪ್‌ ಗೆ ವಿಕಲ್ಪರೂಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 629.ಇರಿತೋ ವಾ (3.157) 

ವೃತ್ತಿ - ಇರಿತಃ ಧಾತೋಃ ಚ್ಲೇಃ ಅಜ್‌ ವಾ ಪರಸ್ಥೆ ಹೈಪದೇಷು। ಅನಿಜತ್‌। 
ಅನೈಕ್ಷೀತ್‌। ಅನಿಕ್ತ ಅನೇಕ್ಷ್ಯತ್‌। ಅನೇಕ್ಷ್ಯತ। 

ಇತಿ ಜುಹೋತ್ಕ್ಯಾದಯಃ ತೃತೀಯ ಗಣಃ ಸಮಾಪ್ತಃ॥ 

ಪ. ಛೇ - ಇರಿತಃ ವಾ 

ಅ.ವ್ಯ. - “ಧಾತೋರೇಕಾಚೋ ಹಲಾದೇಃ ಕ್ರಿಯಾಸಮಭಿಹಾರೇ ಯಜ್‌” 
ಎಂಬ ಸೂತ್ರದಿಂದ “ಧಾತೋಃ' ಎಂಬ ಪದವೂ “ಚ್ಲೇಃ ಸಿಚ್‌” ಎಂಬ ಸೂತ್ರದಿಂದ 
"ಜ್ಲೇಃ' ಎಮ ಪದವೂ “ಅಸ್ಯತಿವಕ್ತಿಖ್ಯಾತಿಭ್ಯೋಂಜ್‌” ಎಂಬ ಸೂತ್ರದಿಂದ "ಅಜ್‌' 
ಎಂಬ ಪದವೂ ಮತ್ತು “ಪುಷಾದಿದ್ಯುತಾದ್ಯ್‌ಲೃದಿತಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ 

ಸ್ಮೈಪದೇಷು' ಎಂಬ ಪದವೂ ಅನುವೃತ್ತವಾಗುತ್ತವೆ. ಇಲ್ಲಿ “ಇರ್‌' ಎಂಬುದನ್ನು 
ಇತ್‌ ಆಗಿ ಉಳ್ಳ ಧಾತುವನ್ನು "ಇರಿತ್‌' ಧಾತುವೆಂದು ಕರೆಯುತ್ತಾರೆ. 

ಅರ್ಥ - ಪರಸೆ ಕೈಪದ ಪ್ರತ್ಯಯಗಳು ಪರದಲ್ಲಿದ್ದಾಗ "ಇರ್‌' ಎಂಬುದನ್ನು "ಇತ್‌ 
ಸಂಜ್ಞೆಯಾಗಿಯುಳ್ಳ ಹಖವಿಗಿಂತ ಪರದಲ್ಲಿರುವ ಚ ಗೆ "ಅಜ್‌' ಆದೇಶವು ವಿಕಲ್ಪವಾಗಿ 
ಬರುವುದು. 

ಲುಜ್‌: (ಪರಸ್ಕೈಪದ): "ಣಿಜಿರ್‌' ಧಾತುವಿನಲ್ಲಿ "ಇರ್‌' ಇದು “ಇತ್‌' ಆಗಿರುವುದರಿಂದ 
ಣಿಜ್‌ (ನಿಜ್‌) ಮಾತ್ರ ಉಳಿಯುತ್ತದೆ. ಇದರಿಂದ ಈ "ಲ್‌' ಕಾರದಲ್ಲಿ ವಿಕಲ್ಲದಿಂದ 


776 ಲಘುಸಿದ್ಧಾಂತ ಕೌಮುದೀ 


“ಅಜ್‌' ಆದೇಶವು ಬರುತ್ತದೆ. 

ಉದಾ- ಅನಿಜತ್‌ - ಪ್ರಥಮಪುರುಷ ಏಕವಚನದಲ್ಲಿ ನಿಜ್‌+ತಿಪ್‌(ತಿ) ಎಂದಿದ್ದಾಗ, 
“ಇತಶ್ನ” ಎಂಬುದರಿಂದ “ಇ' ಕಾರಕ್ಕೆ ಲೋಪ ಬಂದು ನಿಜ್‌--ತ್‌ ಎಂದಿದ್ದಾಗ 
ಧಾತುವಿನ ಪೂರ್ವದಲ್ಲಿ ಅಡಾಗಮವು, ಮತ್ತು ಅದರ ಪರದಲ್ಲಿ “ಜ್ಲೆ' ಬಂದಾಗ, 
ಅನಿಜ್‌*ಚ್ಲಿ*ತ್‌ ಎಂದಿರುತ್ತದೆ. "ಚಿ'ಗೆ "ಸಿಚ್‌' ಬರಬೇಕಾಗಿದ್ದಾಗ, ಅದನ್ನು ಬಾಧಿಸಿ 
ಪ್ರಕೃತ ಸೂತ್ರದಿ೦ದ "ಅಜ್‌' ಪ್ರತ್ಯಯವು ವೈಕಲ್ಪಿಕವಾಗಿ ಬಂದು ಅನಿಜ್‌*-ಅ(ಅಜ್‌)*ತ್‌ 
ವಅನಿಜತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. "ಅಜ್‌' ಬಾರದ ಪಕ್ಷದಲ್ಲಿ “ಅಸ್ತಿ 
ಸಿಜೋಶಪ್ಶಕ್ತೇ” ಎಂಬುದರಿಂದ "ಈಟ್‌' ಎಂಬುದು ಅಪೃಕ್ಷವಾದ "ತ್‌' ಕಾರಕ್ಕೆ 
ಆದ್ಯವಯವವಾಗಿ ಬಂದು ಅನಿಜ್‌*ಸಿಚ್‌(ಸ್‌)4ಈ4+ತ್‌ ಎಂದಿರುತ್ತದೆ. 
“ವದವ್ರಜಹಲನ್ನಸ್ಕಾಚಃ” ಎಂಬ ಸೂತ್ರದಿಂದ "ನಿ' ಯಲ್ಲಿರುವ “ಇ' ಕಾರಕ್ಕೆ ವೃದ್ಧಿ(ನೈ) 
ಬಂದು “ಜ್‌' ಕಾರಕ್ಕೆ ಕುತ್ಸ(ಗ್‌) ಬಂದು ಅದಕ್ಕೆ ಚರ್ತ್ವದಿಂದ 'ಕ್‌' ಬಂದು "ಸ್‌ ಕಾರಕ್ಕೆ 
ಷತ್ವ ಬಂದು *್‌' "ಷ್‌' ಗಳು ಸೇರಿ "ಕ್ಲ' ಆಗಿ ಅನೈಕ್ಷೀತ್‌ ಎಂಬರೂಪವು ಸಿದ್ಧವಾಗುತ್ತದೆ. 

ರೂಪಗಳು: “ಅಜ್‌' ಬಂದ ಪಕ್ಷದಲ್ಲಿ ಅನಿಜತ್‌, ಅನಿಜತಾಮ್‌, ಅನಿಜನ್‌। ಅನಿಜಃ, 
ಅನಿಜತಮ್‌, ಅನಿಜತ। ಅನಿಜಮ್‌, ಅನಿಜಾವ, ಅನಿಜಾಮ। 

“ಅಜ್‌' ಬಾರದ ಪಕ್ಷದಲ್ಲಿ - ಅನೈಕ್ಷೀತ್‌, ಅನೈಕ್ತಾಮ್‌, ಅನೈಕ್ಷುಃ ಅನೈಕ್ಷೀಃ, 
ಅನೈಕ್ರಮ್‌, ಅನೈಕ್ಷ, ಅನೈಕ್ಷಮ್‌, ಅನೈಕ್ಷ್ವ, ಅನೈಕ್ಷ | 

ಆತ್ಮನೇಪದ: ಇಲ್ಲಿ “ಲಿಜ್‌ ಸಿಚಾವಾತ್ಮನೇಪದೇಷು” ಎಂಬ ಸೂತ್ರದಿಂದ "ಸಿಚ್‌' 
ಇದಕ್ಕೆ ಕಿದ್ದದ್ದಾವ ಬರೋಣದರಿಂದ ಗುಣ ಬಾರದೇ "ರುಲ್‌' ಪರದಲ್ಲಿದ್ದಾಗ ಮಾತ್ರ 
“ರುಲೋರುಲಿ” ಎಂಬ ಸೂತ್ರದಿಂದ "ಸಿಚ್‌' ನ "ಸ್‌' ಕಾರಕ್ಕೆ ಲೋಪ ಬರುತ್ತದೆ. 
ಮತ್ತು ಆತ್ಮನೇಪದದಲ್ಲಿ “ಅಜ್‌” ಬರುವದೇ ಇಲ್ಲ. 

ರೂಪಗಳು: ಅನಿಕ್ತ, ಅನಿಕ್ಷಾತಾಮ್‌, ಅನಿಕ್ಷತ। ಅನಿಕ್ಕ್ಯಾ, ಅನಿಕ್ಷಾಥಾಮ್‌, ಅನಿಗ್ಸ್ವಮ್‌। 
ಅನಿಕ್ಷಿ, ಅನಿಕ್ಷ್ವಹಿ, ಅನಿಕ್ಷ ಹಿ! 


ಲಜ್‌: (ಪರಸ್ಕೈಪದ) 
ರೂಪಗಳು: ಅನೇಕ್ಷ ತ್‌ ಅನೇಕ್ಷ ತೌಮ್‌, ಅನೇಕ್ಷ ಕನ್‌! ಅನೇಕ್ಷ pS ಅನೇಕ್ಷ ತಮ್‌, 
ಅನೇಕ್ಷ ತೆ! ಅನೇಕ್ಷ ಮ್‌, ಅನೇಕ್ಷಾ ವ. ಅನೇಕ್ಷಾ ಕಮ! 
ಆತ್ಮನೇಪದ: ರೂಪಗಳು: ಅನೇಕ್ಷ್ಯತ, ಅನೇಕ್ಷ್ಯೇತಾಮ್‌, ಅಮೇಕ್ಷ್ಮ್ಯನ್ನ ಅನೇಕ್ಷ ಚ್‌ 
ಅನೇಕ್ಷೆ ನೌಥಾಮ್‌, ಅನೇಕ್ಷ ಧಮ್‌ ಅನೇಕ್ಷ ಮ್‌. ಅನೇಕ್ಷಾ ಕವ. ಅನೇಕ್ಷಾ ಕಮ! 
ಇಲ್ಲಿಗೆ ಜುಹೋತ್ಯಾದಿ ಪ್ರಕರಣ (14) ಮುಗಿಯುತು. 


ವಿದ್ಯಾವಾಚಸ್ಪತಿ ಡಾ। ಆರ್‌. ಸಡ್ಯನಾರಾಯಣನ್‌, ಡಿ.ಆಟ್‌.- 
1936ರಲ್ಲಿ ಮದ್ರಪುರಿಯಲ್ಲ ಜನಿಸಿದ ಇವರು, ಅಲ್ಲಯೇ 
ವಿವೇಕಾನಂದ ಕಲಾ ಶಾಲೆಯಲ್ಲ ಜ.ಎ. ಆನರ್ಸ್‌ ಮತ್ತು 


ದ್ವೈತ-ಅದ್ವೈತ- ವಿಶಿಷ್ಟಾದ್ವೈತ ವೇದಾಂತ ಮತ್ತು ನ್ಯಾಯ, 
ಅಲಂಕಾರ ಶಾಸ್ತ್ರಗಳನ್ನೂ ಅಧ್ಯಯನ ಮಾಡಿದರು. ಇವರ 
ವಿದ್ಯಾಗುರುಗಳಲ್ಲಿ ಪ್ರಸಿದ್ಧರಾದವರು ವಿದ್ಯಾಸಾಗರ ಪ್ರೊ. 


: (ಮನ್ನಾ ರಗುಡಿ), "ಅದ್ವೈತ pac Se ವರಗೂರು ಕಲ್ಯಾಣ 
ಸುಂದರ ಶಾಸ್ತ್ರಿ ಹಾಗೂ ಶಾಸ್ತ್ರರತ್ನಾ ಕರ ಪೋಟಹಿ ರಾಮಶಾಸ್ತಿ, ಡಾ| ವಿ. ರಾಘವನ್‌, ಡಾ! ಟ.ಎಂ.ಪಿ. 
ಮಹಾದೇವನ್‌, ಡಾ ಎಂ. ಜಾ ಚಾರ್‌ ಮುಂತಾದವರು. ಏಳು ಭಾಷೆಗಳನ್ನು ಬಲ್ಲ ಇವರ 
ಸಂಸ್ಕೃತ ಕವಿತಾರಚನೆಗೆ ಅವರು ರಚಿಸಿ ಸಮರ್ಪಿಸಿರುವ ಅಭನಂದನಾ ಪತ್ತಗಕೇ ಸಾಕ್ಷಿ. 
ಬಾಲ್ಯದಿಂದಲೇ ಸಂಸ್ಥೃತ ಮಾತನಾಡುವುದರಲ್ಲ ಪರಿಣತೆ ಹೊಂದಿ, ಮದ್ರಾಸ್‌ ಇಂಟರ್‌- 
ಕಾಲೇಜಿಯೇಟ್‌ ಡಿಬೇಟ್‌ನಲ್ಲ ದ್ವಿತೀಯ ಸ್ಥಾನ ಪಡೆದವರು. 'ನೀಲಕಂಠವಿಜಯ ಚಂಪೂ' ಕಾವ್ಯವನ್ನು 
1987ರಲ್ಲ ಕನ್ನುಡಕ್ಕೆ ಅನುವಾದ ಮಾಡಿದ್ದಾರೆ. 78ನೆಯ ವಯಸ್ಸಿನಲ್ಲ ಫಿಲಾಸಫಿ ಎಂ.ಎ ಪದವಿ 


ho 


ಎಂ.ಎ.(ಸಂಸ್ಕೃತ) ಪದವಿ ಪಡೆದರು. ತ್ರಿಮತಸ್ಥ ಪಂಡಿತರಲ್ಲೂ : 


ಕೆ.ಎಲ್‌.ವಿ. ಶಾಸ್ತ್ರಿ, ಪಂಡಿತರತ್ನ ಎ.ಆರ್‌. ಕೃಷ್ಣಮಾಚಾರ್‌ ' 


ಪಡೆದರು. ಡಾ ಮುಂಡರಗಿ ರಂಗನಾಥಾಚಾರ್ಯರಲ್ಲ "ನ್ಯಾಯಸುಧಾ ಮಂಗಳ'ವನ್ನು ಮಾಡಿ, : 


ಉತ್ತರಾದಿ ಮಠಾಧೀಶರಾದ ಶ್ರೀ ಶ್ರೀ 1೦೦8 ಶ್ರೀ ಸತ್ಯಾತೃತೀರ್ಥರಲ್ಲ ಮಂಗಳ ಮಹೋತ್ಸವವನ್ನು 
ಮಾಡಿರುವರು. "ದ್ವೈತಶಾಸ್ತ್ರೇ ಅಭನವ ಅನ್ಯಥಾಖ್ಯಾತಿವಾದ' ಎಂಬ ಪೌಢಪ್ರಬಂಧವನ್ನು gk 
ಕರ್ನಾಟಕ ಸಂಸ್ಕೃತ ವಿವಿಯಿಂದ ಡಿ.ಅಟ್‌. ಪದವಿ ಪಡೆದರು. ಮದ್ರಾಸಿನಲ್ಲ ಸರ್ಕಾರಿ ಹೋ ಟ್‌ 
 ಮ್ಯಾನುಸ್ಥಿಪ್ಸ್‌ ಲೈಬ್ರರಿಯಲ್ಲಿ ಸಹಾಯಕ ಗ್ರಂಥಪಾಲಕರಾಗಿ ಸೇವೆ ಸಲ್ಲಿಸಿದರು. 1967ರಿಂದ 1959ರ 
ವರೆಗೆ ಕಾರವಾರದಲ್ಲಿ ಸರ್ಕಾರಿ ಪ್ರಥಮದರ್ಜೆ ಕಲಾಶಾಲೆಯಲ್ಲ ಸಂಸ್ಕೃತ ರೀಡರ್‌ ಆಗಿ, ಸವಣೂರಿನ 
ಪ್ರಥಮದರ್ಜೆ ಕಾಲೇಣನಲ್ಲ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಸಿ 19೨4ರಲ್ಲ ನಿವೃತ್ತರಾದರು. ಪ್ರಸ್ತುತ 
ಧಾರವಾಡದಲ್ಲ ನೆಲೆಸಿ ಸಂಸ್ಕೃತ ಭಾಷೆ ಮತ್ತು ವ್ಯಾಕರಾಣಾದಿ ಶಾಸ್ತ್ರಗಳ ಅಧ್ಯಾಪನ ಹಾಗೂ ಸಂಸ್ಕೃತ 
ನಾಟಕಗಳಲ್ಲ ಶಿಷ್ಯರ ಹೊತೆಗೆ ಸ್ವತಃ ಭಾಗವಹಿಸುತ್ತ ಸಂಸ್ಕೃತ ಮಾತೆಯ ಸೇವೆಯನ್ನು ಸಲ್ಪಸುತ್ತಿದ್ದಾರೆ. 


ಡಾ| ಶ್ರೀವತ್ಪಾಚಾರ್ಯ ಕೋದಂಡಿ: ತಮ್ಮ ತಂದೆಯವರಾದ ಪಂ॥ 
ವಾಸುದೇವಾಚಾರ್ಯ ಕೋದಂಡಿಯವರಲ್ಲ ಶಬ್ದ, ಕೋಶ, 
ಕಾವ್ಯ, ಸಾಹಿತ್ಯ, ಲಘುಸಿದ್ಧಾನ್ತ ಕೌಮುದೀ ಅಧ್ಯಯನ ಮಾಡಿ 
ನಂತರ ಮುಂಬೈ ಸತ್ಯಧ್ಯಾನ. ವಿದ್ಯಾಪೀಠದ ಕುಲಪತಿ ಸರ್ವಶಾಸ್ತ್ರ 
ವಿಶಾರದ ಪಂ॥ ವಿದ್ಯಾಸಿಂಹಾಚಾರ್ಯ ಮಾಹುಆಯವರಿಂದಲೇ 
ವ್ಯಾಕರಣ ಶಾಸ್ತ್ರದಲ್ಲಿ ಅಭರುಚಿ- ಸ್ಫೂರ್ತಿ ಪಡೆದು, ಅವರಲ್ಲಯೇ 
"ಸಿದ್ಧಾನ್ಷಕೌಮುದೀ' ಗ್ರಂಥದ ಸಮಗ್ರ ಅಧ್ಯಯನ ಮಾಡಿದರು. | 
ಹೈದರಾಬಾದ್‌ನಲ್ಲ ಕಾಶೀ ಪಂಡಿತರಾದ ಬಾಲಾಜಿ ಶಾಸ್ತ್ರಿಗಳಲ್ಲ 
ನ್ಯಾಯಶಾಸ್ತ್ರದ ಪ್ರ ಪ್ರಮೇಯ ಗ್ರಂಥಗಳ ಅಧ್ಯಯನ ಮಾಡಿದರು. ಶ್ರೀ | 
ಸತ್ಯಪ್ರಮೋದ ವಿದ್ಯಾಪೀಠದ ಕುಲಪತಿಗಳಾದ ದೇವರ್ಷಿ ಪಂ॥ 
ವೇದವ್ಯಾಸಾಚಾರ್ಯ ಪಗಡಾಲ್‌ರವರಲ್ಲ ಹಾಗೂ ಉಪಕುಲಪತಿಗಳಾದ ಆಶುಕವಿ, ವೇದಾನ್ತಕೇಸರಿ 
ಪಂ॥ ಜಯತೀರ್ಥಾಚಾರ್ಯ ಪಗಡಾಲ್‌ರವರಲ್ಲ ವೇದಾನ್ತ ಅಧ್ಯಯನ ಮಾಡಿದರು. ಧಾರವಾಡದ 
ಖ್ಯಾತ ವಿದ್ವಾಂಸರಾದ ವಿದ್ಯಾವಾಚಸ್ಪತಿ ಡಾ। ಆರ್‌. ಸತ್ಯನಾರಾಯಣಾಜಾರ್ಯ ಟೊಣಪಿ ಇವರಲ್ಲ 
ಏಳು ವರ್ಷಗಳ ಕಾಲ ಮಹಾಭಾಷ್ಯಾನ್ತ ವ್ಯಾಕರಣ- -ಅಲಂ೦ಕಾರ ಬಪ್ಪ ಅಧ್ಯ ಯನ ಮಾಡಿ. ಅವರ 
ಮಾರ್ಗದರ್ಶನದಲ್ಲಯೇ ಸರ್ವಾಂಗೀಣ ಅಭಿವೃದ್ಧಿ ಹೊಂದಿದರು. ಇದ್ದ ತಶಾಸ್ರ ಸತ್ಯತ್ವ- ಮಿಥ್ಯಾತ್ರ 
ವಿಮರ್ಶಃ' ಎ೦ಬ "'ಪ್ರೌಢಪ್ರಬಂಧ ಮಂಡಿಸಿ ವಾರಾಣಸಿ ಕಾಶಿ ವಿದ್ಯಾಪೀಠದಿಂದ ಡಾಕ್ಟರೇಟ್‌ ಪದವಿ 
ಪಡೆದರು. ಧಾರವಾಡದ ಖ್ಯಾತ ಷಟ್‌ಶಾಸ್ತ್ರ ಸ್ರ ವಿದ್ವಾಂಸರಾದ ಪಂಡಿತಕೇಸರಿ ಡಾ| ರಂಗನಾಥಾಚಾರ್ಯ 
ಮುಂಡರಗೀಯವರಲ್ಲ ತರ್ಕಶಾಸ್ತ್ರದ ವಾದಗ್ರಂಥ ಹಾಗೂ ಪ್ರಾಚೀನ ಕ್ರಮದಿಂದ ದ್ದೆ ತಿತವೇದಾನ್ತದ 
'ಶ್ರೀಮನ್ಯಾಯಸುಧಾ' ಗ್ರಂಥಗಳ ಅಧ್ಯಯನ ಮಾಡಿದರು. ಪ್ರಕೃತ ದೇವನಗರಿಯ ರಾಷ್ಟ್ರೋತ್ಥಾನ i 
ವಿದ್ಯಾಕೇಂದ್ರದಲ್ಲ ಸಂಸ್ಕೃತ ಪ್ರಾಧ್ಯಾಪಕರು ಹಾಗೂ ವಿಭಾಗ ಮುಖ್ಯಸ್ಥರಾಗಿ ಸೇವೆ ಸಲ್ಲಸುತ್ತಿದ್ದಾರೆ. | 


